ಕುರ್‌ಆನ್‌ ವ್ಯಾಖ್ಯಾನ 


ಭಾಗ-1 


ಪವಿತ್ರ ಕುರ್‌ಆನಿನ ಕನ್ನಡ ಭಾವಾನುವಾದ ಮತ್ತು ವ್ಯಾಖ್ಯಾನ 
(ಅಧ್ಯಾಯ 'ಅಲ್‌ ಫಾತಿಹಾ'ದಿಂದ 'ತಾಹಾ'ದ ವರೆಗೆ) 


ಉರ್ದು ಭಾವಾನುವಾದ ಮತ್ತು ವ್ಯಾಖ್ಯಾನ 
ಮೌಲಾನಾ ಸಯ್ಯದ್‌ ಅಬುಲ್‌ ಆಲಾ ಮೌದೂದಿ(ರ) 


ಸಂಕ್ಲೇಪ 


. ಮೌಲಾನಾ ಸದ್ರುದ್ದೀನ್‌ ಇಸ್ಲ್ಮಾಹೀ 


ಕನ್ನಡಾನುವಾದ 
ಎಸ್‌. ಅಬ್ದುಲ್‌ ಗಫ್ಸಾರ್‌ 


ಹರನ ಮಂಡಳಿ 
ಮೌಲಾನಾ ಸಯ್ಯದ್‌ ಯೂಸುಫ್‌ 
ಇಬ್‌ರಾಹೀಮ್‌ ಸಠದ್‌ 
ಮುಹಮ್ಮದ್‌ ಸಾದುಲ್ಲಾ 


تفسیر القرآن الکریم المجلد الال 
(ترحمة التلخیص لتفھیم القرآن إلی اللغة الکنریة) 
الترجمة الأأصلیة الأردیة والتفسیر 
الاستاذ المغفور لە السید ابوالأعلی المودودی 
لفضیلة الشیخ صدرالدین الإاصلاحی 
التعرجمة J‏ اللغة الکتریة 
الشیخ عبد lal‏ 
زاجعة 
الشیخ السید یوسف؛ الشیخ ابراھیم سعیدہ 
7 محمد سعدالله 
٠٦٠٦ 2003‏ بنسخة 
التاشرون 
ಟಿ‏ رکاشتا 
م رکز الھدایة - شارع _ بی ۔ بی ۔ الابی 
منغلور- Vos)‏ 
ولایة کرناتکا ۔ (حنوب الھندم 
رقم - ۱۸ 


السّعر ۔٠‏ ۸ ۔ روبیة ھندیة 


ಪ್ರಕಾಶಕರ ಮಾಪ 


ಕುರ್‌ಆನ್‌ ವ್ಯಾಖ್ಯಾನ ಭಾಗ-1ರ ಆರನೆಯ ಆವೃತ್ತಿ ಇದೀಗ ನಿಮ್ಮ ಕೈಯಲ್ಲಿದೆ. ಇಂದು ಲೋಕದಾದ್ಯಂತ ಅತಿ 
ಹೆಚ್ಚು ಬೇಡಿಕೆಯಿರುವ, ಅತಿ ಹೆಚ್ಚು ಮಾರಾಟವಾಗುತ್ತಿರುವ ಮತ್ತು ಅತಿ ಹೆಚ್ಚು ಓದಲಾಗುವ ಗ್ರಂಥ ಪವಿತ್ರ ಕುರ್‌ಆನ್‌, 
ಅದರ ಅನುವಾದ ಮತ್ತು ವ್ಯಾಖ್ಯಾನಗಳು ಎಂದರೆ ಅತಿಶಯೋಕ್ತಿಯಲ್ಲ. ಜಗತ್ತಿನ ಬಹುತೇಕ ಎಲ್ಲ ಭಾಷೆಗಳೆಲ್ಲೂ 
| ಕುರ್‌ಆನಿನ ಅನುವಾದ ಗ್ರಂಥಗಳು ಲಭ್ಯವಿದೆ. 
ಪವಿತ್ರ ಕುರ್‌ಆನನ್ನು ಇತರ ಗ್ರಂಥಗಳನ್ನು ಓದಿದಂತೆ ಓದಿದರೆ, ಅಲ್ಲಾಹನ ವಚನಗಳಾಗಿರುವುದರಿಂದ ಪುಣ್ಯ 
ಲಭಿಸಬಹುದಾದರೂ, ಅದರಿಂದ ನಮ್ಮ ಜೀವನಕ್ಕೆ ಬೇಕಾದ ಮಾರ್ಗದರ್ಶನವನ್ನು ಪಡೆಯಲು ಸಾಧ್ಯವಿಲ್ಲ. ವಿಷಯ 
ವೈವಿಧ್ಯಗಳನ್ನು ಹೊಂದಿರುವ ಈ ದಿವ್ಯಗ್ರಂಥವು ಮಾನವನ ಜೀವನದ ಆಮೂಲಾಗ್ರ ಬದಲಾವಣೆಗೆ ಅಗತ್ಯವಿರುವಂತಹ 
ಅಮೂಲ್ಯ ಮಾಹಿತಿಗಳನ್ನೊಳೆಗೊಂಡಿದೆ. ಕುರ್‌ಆನ್‌ ಅಧ್ಯಯನಕ್ಕೆ ಬೇಕಾದ ಸೂಕ್ತ ಮಾರ್ಗದರ್ಶನವನ್ನು ಆಧುನಿಕ 
"ಲೋಕದ ಪ್ರಸಿದ್ಧ ಕುರ್‌ಆನ್‌ ವ್ಯಾಖ್ಯಾನಕಾರರಾಗಿದ್ದ ಸಯ್ಯದ್‌ ಅಬುಲ್‌ ಆಲಾ ಮೌದೂದಿಯವರು(ರ) ವಾಚಕರ 
ಮುಂದಿಟ್ಟಿದ್ದಾರೆ. ಅದರಂತೆ ಕುರ್‌ಆನಿನ ಅಧ್ಯಯನ ನಡೆಸಿದರೆ ಬದುಕಿಗೆ ಬೇಕಾದ ಸೂಕ್ತ ಮಾರ್ಗದರ್ಶನ ದೊರೆಯಬಹುದು. 
ಕುರ್‌ಆನನ್ನು ಸ್ಥೂಲವಾಗಿ ಅರಿಯ ಬಯಸುವವರಿಗಾಗಿ 'ಪವಿತ್ರ ಕುರ್‌ಆನ್‌ ಭಾವಾನುವಾದ' ಎಂಬ ಒಂದು 
ಗ್ರಂಥವನ್ನು ಶಾಂತಿ ಪ್ರಕಾಶನವು ಈಗಾಗಲೇ ಹೊರತಂದಿದ್ದು ಅದು ಕೂಡಾ ಹತ್ತು ಆವೃತ್ತಿಗಳಲ್ಲಿ ಮುದ್ರ ಗೊಂಡಿದೆ. 
ಆದರೆ ಕುರ್‌ಆನಿನ ಆಶಯವನ್ನು ವಿಸ್ತಾರವಾಗಿ ತಿಳಿಯ ಬಯಸುವವರ ಮಟ್ಟಿಗೆ ಅದರಿಂದ ಅವರ ಜ್ಞಾನದಾಹ 
ತಣಿಯಲಾರದು. ಆಡ್ಮರಿಂದ ಕುರ್‌ಆನಿನ ಹೆಚ್ಚಿನ ಅಧ್ಯಯನಕ್ಕಾಗಿ 'ಕುರ್‌ಆನ್‌ ವ್ಯಾಖ್ಯಾನ' ಗ್ರಂಥವೇ ಸೂಕ್ತವಾಗಿದೆ. 
ಸುಮಾರು 3000 ಪುಟಗಳ 'ಕುರ್‌ಆನ್‌ ವ್ಯಾಖ್ಯಾನ' ಗ್ರಂಥವನ್ನು ಎರಡು ಸಂಪುಟಗಳಲ್ಲಿ ಶಾಂತಿ ಪ್ರಕಾಶನ ಪ್ರಕಟಿಸಿದೆ. 
ಮೂಲ ಗ್ರಂಥವು 'ತಲ್ಪೀಸ್‌ ತಪ್ಲೀಮುಲ್‌ ಕುರ್‌ಆನ್‌' ಎಂಬ ಹೆಸರಿನಲ್ಲಿ ಉರ್ದುವಿನಲ್ಲಿದೆ. ಸಯ್ಯದ್‌ ಮೌದೂದಿಯವರ 
ಆರು ಸಂಪುಟಗಳ 'ತಪ್ಲೀಮುಲ್‌ ಕುರ್‌ಆನ್‌' ಎಂಬ ಜಗದ್ವಿಖ್ಯಾತ ಉರ್ದು ವ್ಯಾಖ್ಯಾನ ಗ್ರಂಥವನ್ನು ಭಾರತದ ಇಸ್ಲಾಮೊ 
ವಿದ್ವಾಂಸರಲ್ಲೊಬ್ಬರಾಗಿದ್ದ ಮೌಲಾನಾ ಸದ್ರುದ್ದೀನ್‌ ಇಸ್ಲಾಹೀಯವರು ಮೂಲ ಆಶಯವು ಸೋರಿ ಹೋಗದಂತೆ 
ಸಂಕ್ಲಿಪ್ತಗೊಳಿಸಿ ಒಂದೇ ಸಂಪುಟದಲ್ಲಿ ರಚಿಸಿರುವ ಗ್ರಂಥವೇ 'ತಲ್ಪೀಸ್‌ ತಪ್ಲೀಮುಲ್‌ ಕುರ್‌ಆನ್‌.' ಸುಳ್ಳದ ನಿವೃತ್ತ 
ಮುಖ್ಯೋಪಾಧ್ಯಾಯರಾಗಿದ್ದ ಮೌಲಾನಾ ಎಸ್‌. ಅಬ್ದುಲ್‌ رجہ‎ ಸಾಹೆಬ್‌ ಅವರು ಇದನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. 
ಪ್ರತಿಯೊಂದು ಆವೃತ್ತಿಯನ್ನು ಮುದ್ರಿಸುವಾಗಲೂ ಹಿಂದಿನ ಆವೃತ್ತಿಯಲ್ಲಿರುವ ಲೋಪದೋಷಗಳನ್ನು ಸರಿಪಡಿಸಲಾಗುತ್ತದೆ. 
ಆದರೂ ಇನ್ನೂ ಏನಾದರೂ ಅಂತಹ ಕುಂದು ಕೊರತೆಗಳು, ಮುದ್ರಣ ದೋಷಗಳು ಕಂಡು ಬಂದರೆ ಮಾನ್ಯ ವಾಚಕರು 
ನಮ್ಮ ಗಮನಕ್ಕೆ ತರುವ ಕೈಫೆ ತೋರಬೇಕು. ಕೊನೆಯದಾಗಿ, ಮೂಲಗ್ರಂಥಕರ್ತನಿಗೆ ಅದನ್ನು ಸಂಕ್ಸೇಪಿಸಿದ ಹಾಗೂ 
ಅನುವಾದಿಸಿದ ಮಹನೀಯರಿಗೆ ಹಾಗೂ ಈ ಬೃಹತ್‌ ಕಾರ್ಯದಲ್ಲಿ ಸಹಕರಿಸಿದ ಸರ್ವರಿಗೂ ಅಲ್ಲಾಹನು ಸೂಕ್ತ 
ಪ್ರತಿಫಲವನ್ನು ನೀಡಿ ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತೆ ಆವೆ. ಜೊತೆಗೆ ಈ ಗ್ರಂಥವು ಕನ್ನಡ ಜನತೆಗೆ ಪ್ರಯೋಜನ 
ಪ್ರದವಾಗಲೆಂದು ಹಾರೈಸುತ್ತೇವೆ. 


ಜು ಶಾಂತಿ ಪ್ರಕಾಶನ 


ನಿವೇದನೆ 


ಅಖಿಲ ಜಗತ್ತಿನ ಪಾಲಕ ಪ್ರಭುವಾಗಿರುವ ಅಲ್ಲಾಹನು, ತನ್ನ ದಾಸರಾಗಿರುವ ಸಕಲ ಮಾನವರ ಸನ್ಮಾರ್ಗದರ್ಶನಕ್ಕಾಗಿ, 
ಲೋಕಾನುಗ್ರಹಿಯಾಗಿರುವ ಹ. ಮುಹಮ್ಮದ್‌ರ(ಸ) ಮುಖಾಂತರ ಕಳುಹಿಸಿರುವ ಪವಿತ್ರ ಕುರ್‌ಆನಿನ ದಿವ್ಮ ಸಂದೇಶವನ್ನು 
ತಾವೂ ಪಾಲಿಸುತ್ತ, ಅದನ್ನು ಅಖಿಲ ಮಾನವ ವರ್ಗಕ್ಕೆ ತಲಪಿಸಬೇಕಾದುದು, ಮುಸ್ಲಿಮರ ಧಾರ್ಮಿಕ ಹೊಣೆ ಮತ್ತು 
ಕರ್ತವ್ಯವಾಗಿರುತ್ತದೆ. 

ಕನ್ನಡ ನಾಡಿನಲ್ಲಿ ಸುಮಾರು 800 ವರ್ಷಗಳಿಂದಲೂ ಮುಸ್ಲಿಮರು ವಾಸಿಸುತ್ತ ಬಂದಿದ್ದಾರೆ. ಸುಮಾರು ಮೂರೂವರೆ 
ಶತಮಾನಗಳ ವರೆಗೆ ಈ ನಾಡಿನಲ್ಲಿ ಆಳ್ವಿಕೆಯನ್ನೂ ನಡೆಸಿದ್ದರು. ಆದರೂ ನಾಡ ನುಡಿಯಾದ ಕನ್ನಡದಲ್ಲಿ ಇಸ್ಲಾಮೊ 
ಸಾಹಿತ್ಯ ಉದಯವಾಗದಿದ್ದುದೂ, ದೇವವಾಣಿಯಾಗಿರುವ ಪವಿತ್ರ ಕುರ್‌ಆನನ್ನು ಕನ್ನಡಕ್ಕೆ ಅನುವಾದಿಸದಿದ್ದುದೂ ಬಹು 
ಸೋಜಿಗ. ಮುಸ್ಲಿಮರು ತಮ್ಮ ಧರ್ಮಗ್ರಂಥಗಳನ್ನು ಇತರರಿಗೆ ಓದಲು ಬಿಡುವುದಿಲ್ಲ ಎಂಬ ಭಾವನೆಯು ಕೆಲವು ವರ್ಷಗಳ 
ಹಿಂದಿನ ವರೆಗೂ ಕನ್ನಡ ನಾಡಿನ ಅನೇಕ ಮುಸ್ಲಿಮೇತರರಲ್ಲಿ ಬೇರೂರಿರಲು ಮುಸ್ಲಿಮರ ಈ ಉದಾಸೀನವೇ 
ಕಾರಣವಾಗಿದ್ದಿರಬಹುದು. 

ಈ ಶತಮಾನದ ಮಧ್ಯಕಾಲದಿಂದ ಇದರ ಪ್ರಯತ್ನ ಆರಂಭವಾಯಿತು. ಪವಿತ್ರ ಕುರ್‌ಆನಿನ ಒಂದೆರಡು ಅನುವಾದ 
ಗ್ರಂಥಗಳೂ ಬೆಳಕಿಗೆ ಬಂದುವು. ಅವುಗಳ ಪೈಕಿ ಕರ್ನಾಟಕ ಇಸ್ಲಾಮೊ ಸಾಹಿತ್ಯ ಪ್ರಕಾಶನವು 1978ರಲ್ಲಿ ಪ್ರಕಟಿಸಿದ 'ದಿವ್ಮ 
ಕುರ್‌ಆನ್‌' ಕನ್ನಡಾನುವಾದ ಗ್ರಂಥ ಒಂದು. ದಿವ್ಯವಾಣಿಯ ದಿವ್ಮೈ ಸಂದೇಶವನ್ನು ಚೆನ್ನಾಗಿ ಅರ್ಥೈಸಿಕೊಳ್ಳಲು ಅನುವಾದ 
ಮಾತ್ರ ಸಾಕಾಗುವುದಿಲ್ಲ. ಅನುವಾದದೊಂದಿಗೆ ಅದರ ವ್ಯಾಖ್ಯಾನವೂ ಕನ್ನಡ ಭಾಷೆಯಲ್ಲಿ ಅತಿ ಅಗತ್ಯವಾಗಿ ಬೇಕಾಗಿತ್ತು. 
ಇದಕ್ಕಾಗಿ, ಆಧುನಿಕ ವೈಜ್ಞಾನಿಕ ಯುಗದಲ್ಲಿ ಬದುಕುತ್ತಿರುವ ಮಾನವನಿಗೆ ಸರಿಯಾಗಿ ಅರ್ಥವಾಗುವ ರೀತಿಯಲ್ಲಿ ಇಸ್ಲಾಮಿನ 
ಸಿದ್ದಾಂತಗಳನ್ನು ಬೋಧಿಸಿ, ಈ ಉಪಖಂಡದಲ್ಲಿ ಒಂದು ಧಾರ್ಮಿಕ ಕ್ರಾಂತಿಯನ್ನೇ ಉಂಟು ಮಾಡಿದ ಮಹಾನ್‌ ಚಿಂತಕ 
ಮೌಲಾನಾ ಸಯದ್‌ ಅಬುಲ್‌ ಆಲಾ ಮೌದೂದಿಯವರ(ರ) ಜಗತ್ಪಸಿದ್ಧ ಕುರ್‌ಆನ್‌ ವ್ಯಾಖ್ಮಾನ ಗ್ರಂಥವಾಗಿರುವ 
'ತಲ್ಪೀಸ್‌ ತಪ್ಲೀಮುಲ್‌ ಕುರ್‌ಆನನ್ನು ಉರ್ದು ಭಾಷೆಯಿಂದ ಕನ್ನಡಕ್ಕೆ ಅನುವಾದಿಸುವುದೇ ಸೂಕ್ತವಾಗಿ ಕಂಡಿತು. ನನ್ನಲ್ಲಿರುವ 
ಅನುಭವ ಮತ್ತು ಉರ್ದು-ಕನ್ನಡ ಭಾಷೆಗಳ ಜ್ಞಾನದ ಬಂಡವಾಳವು ಅತ್ಯಲ್ಪವಾಗಿತ್ತು. ಸಾಗಬೇಕಾದ ದಾರಿ ಬಹು 
ದೀರ್ಫ್ಪವಾಗಿತ್ತು. ಆದರೂ ಅಲ್ಲಾಹನ ಮೇಲೆ ಸಂಪೂರ್ಣ ಭಾರ ಹಾಕಿ ಕಾರ್ಯಾರಂಭ ಮಾಡಿ ನಿಧಾನ ಗತಿಯಿಂದ 
ಮುಂದುವರಿಯುತ್ತಿದ್ದೆನು. y 

ಈ ವ್ಯಾಖ್ಯಾನ ಗ್ರಂಥದ ಕನ್ನಡಾನುವಾದವನ್ನು ಪೂರ್ಣಗೊಳಿಸುವಂತೆ ಕರುಣಿಸಿದ ಅಲ್ಲಾಹನಿಗೆ ಅನಂತಾನಂತ 
ಕೃತಜ್ಞತೆಗಳು. ಈ ಗ್ರಂಥದ ಪ್ರಥಮ ಭಾಗ ('ಅಲ್‌ ಫಾತಿಹಾ' ಅಧ್ಯಾಯದಿಂದ 16ನೆಯ ಕಾಂಡದ ಅಂತ್ಯದಲ್ಲಿ ಕೊನೆಗೊಳ್ಳುವ 
ಅಧ್ಯಾಯ 'ತಾಹಾದ' ವರೆಗಿನ ಭಾಗ) ಈಗ ನಿಮ್ಮ ಕೈಯಲ್ಲಿದೆ. ಇದು ಸನ್ಮಾರ್ಗದರ್ಶನಕ್ಕೆ ಸಹಾಯಕವಾದರೆ ಪಟ್ಟ 
ಶ್ರಮವು ಸಾರ್ಥಕವಾದಂತೆಯೇ ಸರಿ. ಮಾನವ ದೌರ್ಬಲ್ಯ ಮತ್ತು ಪ್ರಮಾಹವಶಾತ್‌ ಉಂಟಾಗಿರಬಹುದಾದ ಲೋಪ 
ದೋಷಗಳನ್ನು ಇದರಲ್ಲಿ ಕಂಡಲ್ಲಿ ತಕ್ನಣವೇ ಸ್ವಲ್ಪವೂ ತಡಮಾಡದೆ ಪ್ರಕಾಶಕರಿಗೆ ತಿಳಿಸಬೇಕಾಗಿ ಎಲ್ಲ ಮಟ್ಟದ ಓದುಗರನ್ನು 
ವಿನಂತಿಸುತ್ತೇನೆ. 

ಇದನ್ನು ನಮ್ಮ ಪರಲೋಕ ಮೋಕ್ಷ ಮತ್ತು ಪಾಪಗಳ ವಿಮೋಚನೆಯ ಸಾಧನವನ್ನಾಗಿಸುವಂತೆ ಅಲ್ಲಾಹನಲ್ಲಿ 
ಪ್ರಾರ್ಥಿಸಬೇಕೆಂದೂ ಓದುಗ ಮಹಾಶಯರಲ್ಲಿ ಬಿನ್ನವಿಸಿಕೊಳ್ಳುತ್ತೇನೆ. 


ಅ ಎಸ್‌. ಅಬ್ದುಲ್‌ ಗಫ್ಸಾರ್‌ 


6 ಕುರ್‌ಆನ್‌ ವ್ಯಾಖ್ಯಾನ 


ಮೊದಲ ಮಾತು 


ದಿ| ಮೌಲಾನಾ ಸಯ್ಮದ್‌ ಅಬುಲ್‌ ಆಲಾ ಮೌದೂದಿಯವರ(ರ) ಜಗದ್ವಿಖ್ಯಾತ ಗ್ರಂಥವಾಗಿರುವ "ತಪ್ಲೀಮುಲ್‌ 
ಕುರ್‌ಆನ್‌" ಈ ಕಾಲದ ಅತ್ಯುತ್ತಮ ವ್ಯಾಖ್ಯಾನ ಗ್ರಂಥವಾಗಿರುತ್ತದೆ. ಈ ವ್ಯಾಖ್ಯಾನವು ಆಧುನಿಕ ಕಾಲದ ಮನಮಸ್ತಿಷ್ಯಗಳಿಗೆ 
ಪವಿತ್ರ ಕುರ್‌ಆನ್‌ ಮತ್ತು ಅದು ವಿವರಿಸಿರುವ ಪರಮಾರ್ಥಗಳ ಮತ್ತು ಶಿಕ್ಷಣಗಳ ಕುರಿತು ಎಷ್ಟರ ಮಟ್ಟಿಗೆ ಭರವಸೆ 
ಮತ್ತು ಸಂತೃಪ್ತಿಯನ್ನು ನೀಡುತ್ತದೆಂದರೆ ಅದಕ್ಕೆ ಈ ಗ್ರಂಥವೇ ಸ್ವತಃ ಸಾಕ್ಷಿಯಾಗಿದೆ. ಅದು ಓದುಗರಲ್ಲಿ ಪವಿತ್ರ ಕುರ್‌ಆನಿನ 
ಪ್ರಜ್ಞೆಯನ್ನು ಮಾತ್ರ ಉಂಟುಮಾಡುವುದಲ್ಲ, ಸತ್ಕಾನ್ವೇಷಿಗಳಿಗೆ ಈಮಾನಿನ ನವಚೇತನವನ್ನೂ ಕರ್ಮದಲ್ಲಿ ಉತ್ಸಾಹವನ್ನೂ 
ನೀಡುತ್ತದೆ. ಅವರಲ್ಲಿ ಸಂದೇಶ ಪ್ರಚಾರ ಕಾರ್ಯದ ಚಟುವಟಿಕೆಗೆ ಚಾಲನೆ ಕೊಡುತ್ತದೆ. 

ಇಂತಹ ಅತ್ಯಮೂಲ್ಯವಾದ ವ್ಯಾಖ್ಯಾನದ ಪ್ರಕಟನೆ ಮತ್ತು ಪ್ರಚಾರ ಅತ್ಯಂತ ವ್ಯಾಪಕವಾಗಿ, ಅದು ಆದಷ್ಟು ಹೆಚ್ಚು 
ಮಂದಿಯ ಕೈ ಸೇರುವಂತೆ ಆಗಬೇಕಾದುದು ಇಸ್ಲಾಮ್‌ ಧರ್ಮದ ಹಿತದೈಪ್ಟಿಯಿಂದಲೂ ಅಗತ್ಯ ಹಾಗೂ ಇದು ಸಂದೇಶ 
ಪ್ರಚಾರ ಕಾರ್ಯದ ಸ್ವಭಾವವೂ ಆಗಿದೆ. ಅದರೆ ಒಂದನೆಯದಾಗಿ ಈ ವ್ಯಾಖ್ಯಾನವು ಇನ್ನೂ ಉರ್ದು ಭಾಷೆಯಲ್ಲಿ 
ಮಾತ್ರವಿದೆ. ಎರಡನೆಯದಾಗಿ ದೊಡ್ಡದಾದ ಆರು ಭಾಗಗಳಲ್ಲಿ ಹಬ್ಬಿದೆ. ಇವೆರಡೂ ವಿಷಯಗಳ ಪರಿಣಾಮವಾಗಿ 
ಉರ್ದುವೇತರ ಕ್ಲೇತ್ರಗಳು ಇದರಿಂದ ಫಲವನ್ನೇ ಪಡೆಯಲಾರವು, ಉರ್ದು ಬಲ್ಲವರಿಗೂ ಇದರಿಂದ ಸಿಗಬೇಕಾದಷ್ಟು 
ಫಲ ಕಾರ್ಯತಃ ಸಿಗಲಾರದು. ಇದನ್ನು ಮನಗಂಡು ಜಮಾಲತೆ ಇಸ್ಲಾಮೊ ಹಿಂಬ್‌ನ 'ಕೇಂದ್ರ ಸಲಹಾ ಮಂಡಳಿಯು, 
ಈ ಸುದೀರ್ಫ ವ್ಯಾಖ್ಯಾನದ ಸಮಗ್ರವೂ ಸಂಕ್ಷಿಪ್ತವೂ ಆದ ಒಂದು ಗ್ರಂಥವನ್ನು ರಚಿಸಬೇಕೆಂದೂ, ಅದನ್ನು ಉರ್ದು 
ಭಾಷೆಯಲ್ಲಿ ಮಾತ್ರವೇ ಅಲ್ಲ, ದೇಶದ ಇತರ ಪ್ರಮುಖ ಭಾಷೆಗಳಿಗೂ ವರ್ಗಾಯಿಸಿ ಪ್ರಕಟಿಸಿ, ಇದರಿಂದ ಪ್ರಯೋಜನ 
ಪಡೆಯುವ ದಾರಿಯಲ್ಲಿರುವ ಈ ನೈಜ ತಡೆಗಳನ್ನು ಹೋಗಲಾಡಿಸಬೇಕೆಂದೂ ಜನರಿಗೆ ಇದನ್ನು ಪಡೆಯಲಿಕ್ಕೂ :ಸದಾ 
ತಮ್ಮ ಬಳಿಯಲ್ಲೇ ಇಟ್ಟುಕೊಳ್ಳಲಿಕ್ಕೂ ಸುಲಭ ಗೊಳಿಸಬೇಕೆಂದೂ ತೀರ್ಮಾನಿಸಿತು. 

ಕೇಂದ್ರ ಸಲಹಾ ಮಂಡಳಿಯು ಅತಿ ಸೂಕ್ಷ್ಮವೂ ಮಹತ್ತರವೂ ಆದ ಈ ಹೊಣೆಯನ್ನು ನನ್ನ ಮೇಲೆ ಹೊರಿಸಿತು. 
ಅಲ್ಲಾಹನ ಇಚ್ಛೆಯಂತೆ ಮತ್ತು ಗ್ರಂಥಕರ್ತ ಮಹಾನುಭಾವರ ವಿಧಿವತ್‌ ಅನುಮತಿಯೊಂದಿಗೆ ನಾನು ನನ್ನ ಯೋಗ್ಯತೆಗನುಸಾರ 
ಸಂಪೂರ್ಣ ಚಾಗರೂಕತೆಯಿಂದಲೂ ಹೊಣೆಗಾರಿಕೆಯ ಪ್ರಜ್ಞೆಯೊಂದಿಗೂ ಈ ಕೆಲಸವನ್ನು ಮಾಡಿ ಮುಗಿಸುವಂತಾದುದಕ್ಕಾಗಿ 
ಅಲ್ಲಾಹನಿಗೆ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸುತ್ತೇನೆ. ಇದು ಅವನ ಸನ್ನಿಧಿಯಲ್ಲಿ ಸ್ವೀಕೃತವಾಗಲೆಂದೂ ಇದನ್ನು ರಚಿಸುವ 
ಉದ್ದೇಶವು ನೆರವೇರುವಂತಾಗಲೆಂದೂ ಆತನಲ್ಲಿ ಪ್ರಾರ್ಥಿಸುತ್ತೇನೆ. 

ಇದಕ್ಕಾಗಿ ನಾನು ಕೈಗೊಂಡ ಕ್ರಮ ಹೀಗಿದೆ: 

1) ತಪ್ಲೀಮುಲ್‌ ಕುರ್‌ಅನಿನಲ್ಲಿರುವ ಟಿಪ್ಪಣಿಗಳ ಪೈಕಿ ಚುಟುಕಾಗಿರುವ ಟಿಪ್ಪಣಿಗಳನ್ನು ಏನೂ ಕಡಿತಗೊಳಿಸದೆ 
ಇದ್ದಕ್ಕಿದ್ದಂತೆ ತಲ್ಪೀಸ್‌ನಲ್ಲಿ ಇರಿಸಿಕೊಳ್ಳಲಾಗಿದೆ. ಇಂತಹ ಟಿಪ್ಪಣಿಗಳು ಒಟ್ಟು ಟಿಪ್ಪಣಿಗಳ ಸುಮಾರು ಶೇಕಡಾ 
ಐವತ್ವೈದರಷ್ಟಿವೆ. 

2) ಮಧ್ಯಮ ದೀರ್ಪುತೆಯ ಟಿಪ್ಪಣಿಗಳಿಂದಲೂ ಕೆಲವನ್ನು ಅವುಗಳ ಮಹತ್ವ ಮತ್ತು ಅಗತ್ಕದ ದೃಷ್ಟಿಯಿಂದ 
ಇದ್ದಕ್ಕಿದ್ದಂತೆಯೇ ಇರಿಸಿಕೊಳ್ಳಲಾಗಿದೆ. ಅವುಗಳಲ್ಲಿ ಹೆಚ್ಚಿನವುಗಳನ್ನು ಸಂಕ್ಷೇಪಗೊಳಿಸಲಾಗಿದೆ ಅರ್ಥಾತ್‌- ಅದರ ಕೆಲವು 
ಭಾಗಗಳನ್ನು ಕಡಿತಗೊಳಿಸಲಾಗಿದೆ. ಆದರೆ ಹೀಗೆ ಕಡಿತಗೊಳಿಸಿದ ಭಾಗಗಳು ಹೆಚ್ಚಿನ ವಿವರಣೆ ಇರುವವುಗಳಾಗಿವೆ. 
ಆದುದರಿಂದ ಅವುಗಳನ್ನು ಕಡಿತಗೊಳಿಸಿದರೂ ಟಿಪ್ಪಣಿಗಳ ಮುಖ್ಯ ವಿಷಯಗಳಲ್ಲಿ ಗಮನಾರ್ಹ ಕೊರತೆಯೇನೂ 
ಉಂಟಾಗಿಲ್ಲ. ಈ ತರದ ಟಿಪ್ಪಣಿಗಳು ಒಟ್ಟು ಟಿಪ್ಪಣಿಗಳ ಸುಮಾರು ಶೇಕಡಾ ಮೂವತ್ತರಪ್ಪಿವೆ. 

3) ಇನ್ನುಳಿದ ಟಿಪ್ಪಣಿಗಳು ಬಹಳ ಉದ್ದವಾಗಿವೆ. ಸಂಖ್ಯೆಯಲ್ಲಿ ಒಟ್ಟು ಟಿಪ್ಪಣಿಗಳ ಸುಮಾರು ಶೇ. ಹದಿನೈದು 
ಭಾಗ. ಇವುಗಳ ಪೈಕಿ ಕೆಲವನ್ನು ಸಂಪೂರ್ಣವಾಗಿ ತೆಗೆದುಕೊಳ್ಳಲಾಗಿದೆ. ಅವುಗಳ ಯಾವ ಭಾಗವನ್ನೂ ಕಡಿತಗೊಳಿಸಲಾಗಿಲ್ಲ. 


ಮೊದಲ ಮಾತು | 7 


ಹೀಗೆ ಮಾಡಿರುವುದು ಒಂದಲ್ಲೊಂದು ವಿಶಿಷ್ಟ ಮಹತ್ವದ ದೃಷ್ಟಿಯಿಂದ. ಉಳಿದವುಗಳನ್ನು ಸಾಕಷ್ಟು ಸಂಕ್ಷೇಪಿಸಲಾಗಿದೆ. 
ಇವು ಸಾಮಾನ್ಯವಾಗಿ ಕರ್ಮಶಾಸ್ತ್ರ, ಐತಿಹಾಸಿಕ ವಿವರಣೆಗಳು, ಕುರ್‌ಆನಿನ ಸೂಕ್ತಗಳು, ತೌರಾತ್‌, ಇಂಜೀಲಿನ ಉದ್ದರಣೆಗಳು 
ಅಥವಾ ಬೇರೆ ಟಿಪ್ಪಣಿಗಳಲ್ಲಿ ಬಂದ ವಿವರಣೆಗಳಾಗಿವೆ. 

4) ಸಂಕ್ಲೇಪಗೊಳಿಸಿದ ಟಿಪ್ಪಣಿಗಳು ಎರಡು ವಿಧದವುಗಳು. ಒಂದನೆಯ ವಿಧದಲ್ಲಿ ಸಂಕ್ಲೇಪಗೊಳಿಸಲಾದ ಬಳಿಕವೂ 
ಗ್ರಂಥಕರ್ತರ ಸ್ವಂತ ಮಾತುಗಳೇ ಉಳಿದುಕೊಂಡಿವೆ. ಅವುಗಳಲ್ಲಿ ನಾನು ಯಾವುದೇ ತರದ ಹೆಚ್ಚು ಕಡಿಮೆ ನನ್ನ ಕಡೆಯಿಂದ 
ಮಾಡಲಿಲ್ಲ. ಎರಡನೆಯ ವಿಧದ ಟಪ್ಪಣಿಗಳಲ್ಲಿ ಕೆಲವು ಕಡೆಗಳಲ್ಲಿ ಒಂದೆರಡು ಪದಗಳನ್ನು ಅಥವಾ ವಾಕ್ಯಗಳನ್ನು ನನ್ನ 
ಕಡೆಯಿಂದ ಸೇರಿಸಿರುತ್ತೇನೆ. (ಹೀಗೆ ಸೇರಿಸುವ ಅಗತ್ಯವೇಕೆ ಉಂಟಾಯಿತೆಂದರೆ) ಆ ಟಿಪ್ಪಣಿಗಳ ಕೆಲವು ಭಾಗಗಳನ್ನು 
ಸಂಕ್ಲಿಪ್ತಗೊಳಿಸಿದ ಬಳಿಕ ಉಳಿದ ವಾಕ್ಕಗಳೊಂದಿಗೆ ಸಂಬಂಧ ತಪ್ಪಿ ಹೋಗುವುದರಿಂದ ಈ ಸಂಬಂಧವನ್ನು ಉಳಿಸಲಿಕ್ಕಾಗಿ 
ಈ ಸೇರ್ಪಡೆ ಅನಿವಾರ್ಯವಾಗಿತ್ತು. 

5) ಗ್ರಂಥಕರ್ತ_ಮಹಾನುಭಾವರು ತಪ್ಲೀಮುಲ್‌ ಕುರ್‌ಆನನ್ನು ಪೂರ್ಣಗೊಳಿಸಿ ಅದನ್ನು ಪ್ರಕಟಿಸಿದ ಬಳಿಕ ಇತ್ತ 
ತಮ್ಮ ಜೀವಮಾನದ ಕೊನೆಯ ಕಾಲದಲ್ಲಿ "ತರ್ಜುಮ-ಯೆ-ಕುರ್‌ಆನ್‌ ಮಲ್‌ ಮುಖ್ತಸರ್‌ ಹವಾಶೀ" (ಸಂಕ್ಷಿಪ್ತ ಟಿಪ್ಪಣಿಗಳ 
ಸಹಿತ ಕುರ್‌ಆನಿನ ಅನುವಾದ) ಎಂಬ ಹೆಸರಿನ ಒಂದು ಅನುವಾದ ಗ್ರಂಥವನ್ನು ಅತ್ಯಂತ ಚುಟುಕಾದ ಟಿಪ್ಪಣಿಗಳೊಂದಿಗೆ 
ಒಂದೇ ಗ್ರಂಥದಲ್ಲಿ ಪ್ರತ್ಕೇಕವಾಗಿ ಪ್ರಕಟಿಸಿದ್ದರು. ಅವುಗಳ ಟಿಪ್ಪಣಿಗಳು ತಪ್ಲೀಮುಲ್‌ ಕುರ್‌ಆನಿನ`ಟಿಪ್ಪಣಿಗಳ ಸಂಕ್ಷಿಪ್ತ 
ರೂಪವೇ ಆಗಿದೆ. ಆದರೆ, ಅದರಲ್ಲಿ ಅವರು ಕೆಲವು ಟಿಪ್ಪಣಿಗಳನ್ನು ಹೊಸತಾಗಿ ಬರೆದಿದ್ದು ಅವು ತಪ್ಲೀಮುಲ್‌ ಕುರ್‌ಆನಿನಲ್ಲಿ 
ಇರಲಿಲ್ಲ. ಈಗಲೂ ಇಲ್ಲ. ನಾನು ಅವರ ಇಂಗಿತಕ್ಕನುಸಾರ ನನ್ನ ಈ ತಲ್ಪೀಸ್‌ನಲ್ಲಿ ಆ ಹೊಸ ಟಿಪ್ಪಣಿಗಳನ್ನೂ 
ಸೇರಿಸಿಕೊಂಡಿದ್ದೇನೆ. 

6) ಅನ್ನಿಸಾ ಅಧ್ಯಾಯದ 3ನೆಯ ಸೂಕ್ತದ ಪ್ರಥಮ ವಾಕ್ಕ(ವ ಇನ್‌ ಖಿಫ್‌ತುಮ್‌.... ಸಲಾಸ ವ ರುಬಾಲ್‌)ದ 
ತರ್ಜುಮೆಗೆ ಗ್ರಂಥಕರ್ತರು "ತರ್ಜುಮ-ಯೆ-ಕುರ್‌ಆನ್‌ ಮಲ್‌ ಮುಖ್ತಸರ್‌ ಹವಾಶೀ'ಯಲ್ಲಿ ಕೊಟ್ಟ ಟಿಪ್ಪಣಿಯ ಶೈಲಿಯು 
ತಪ್ಪೀಮುಲ್‌ ಕುರ್‌ಆನಿನಲ್ಲಿ ಕೊಟ್ಟಿರುವ ಟಿಪ್ಪಣಿಗಿಂತ ಸ್ವಲ್ಪ ಭಿನ್ನವಾಗಿದೆ. ಎರಡೂ ವ್ಯಾಖ್ಯಾನ ಟಿಪ್ಪಣಿಗಳು ಒಂದಕ್ಕೊಂದು 
ಸಂಪೂರ್ಣವಾಗಿ ಸಮನ್ವಯಗೊಳ್ಳದಿರುವುದು ಇದೊಂದು ಕಡೆ ಮಾತ್ರ. ಇವೆರಡು ಟಪ್ಪಣಿಗಳಲ್ಲಿ ಒಂದನ್ನು ಆಯ್ದುಕೊಳ್ಳುವುದೂ 
ಇನ್ನೊಂದನ್ನು ಬಿಟ್ಟು ಬಿಡುವುದೂ ನನ್ನ ಪಾಲಿಗೆ ಸರಿಯಾಗುತ್ತಿರಲಿಲ್ಲ. ಇದರಲ್ಲಿ ನಾನು ಎರಡನ್ನೂ ಉಲ್ಲೇಖಿಸಿರುತ್ತೇನೆ. 
ಮೊದಲು ತಪ್ಲೀಮುಲ್‌ ಕುರ್‌ಆನಿನ ಟಿಪ್ಪಣಿಯನ್ನೂ ಬರೆದಿರುತ್ತೇನೆ, ಇದನ್ನು ವಿವರಿಸಲಿಕ್ಕಾಗಿ ಎರಡನೆಯ ಟಿಪ್ಪಣಿಯನ್ನು 
ಪುಷ್ಟಾವರಣಗಳ } ಒಳೆಗೆ ಇರಿಸಿದ್ದೇನೆ. 

7) ಗ್ರಂಥಕರ್ತರು *ತರ್ಜುಮ-ಯೆ-ಕುರ್‌ಆನ್‌'ನಲ್ಲಿ ಕೊಡಲಿಕ್ಕಾಗಿ ತಪ್ಲೀಮುಲ್‌ ಕುರ್‌ಆನಿನ ಟಿಪ್ಪಣಿಗಳನ್ನು 
ಚುಟುಕಾಗಿಸಿದ್ದೇ ಮಾತ್ರವಲ್ಲ, ಅವುಗಳೊಳಗೆ ಕೆಲವು ಟಿಪ್ಪಣಿಗಳಲ್ಲಿ ಸ್ವಲ್ಪ ಮಟ್ಟಿನ ಪದ ಬದಲಾವಣೆಗಳನ್ನೂ 
ಮಾಡಿರುತ್ತಾರೆ. ಈ ಬದಲಾವಣೆಗಳ ನೆಲೆಯು ಮರುಪರಿಶೀಲನೆ ಮತ್ತು ಸುಧಾರಿತ ಕರಡು ಲೇಖನದ್ದಾಗಿರುತ್ತದೆ. ಆದುದರಿಂದ 
ನಾನು ಈ ಗ್ರಂಥದಲ್ಲಿ ತಪ್ಲೀಮುಲ್‌ ಕುರ್‌ಆನಿನ ಮೂಲವಾಕ್ಕಗಳ ಬದಲಿಗೆ ಆ ಬದಲಾಯಿಸಲಾದ ವಾಕ್ಕಗಳನ್ನೇ ತೆಗೆದು 
ಕೊಂಡಿರುತ್ತೇನೆ. k 

8) ಪವಿತ್ರ ಕುರ್‌ಆನಿನ ತರ್ಜುಮೆಯ ವಿಷಯವಾಗಿ ಹೇಳುವುದಿದ್ದರೆ ತಫ್ಲೀಮುಲ್‌ ಕುರ್‌ಆನಿನ ತರ್ಜುಮೆಯನ್ನೇ 
*ತರ್ಜುಮ-ಯೆ-ಕುರ್‌ಆನ್‌'ನಲ್ಲೂ ಕೊಡಲಾಗಿದೆ. ಆದರೆ ಕೆಲವೇ ಕಡೆಗಳಲ್ಲಿ ಸಣ್ಣಪುಟ್ಟ ಪದಗಳ ಬದಲಾವಣೆಯನ್ನೂ 
ಮಾಡಲಾಗಿದೆ. ಈ ಬದಲಾವಣೆಗಳನ್ನೂ ಗಮನಿಸಲಾಗಿದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಇದರಲ್ಲಿ ಕುರ್‌ಆನಿನ 
ತರ್ಜುಮೆಯನ್ನು 'ತರ್ಜುಮ-ಯೆ-ಕುರ್‌ಆನ್‌?ನಲ್ಲಿರುವಂತೆಯೇ ಬರೆಯಲಾಗಿದೆ. ಆದರೆ ಕೆಲವು ಸೂಕ್ತಗಳ ವಿಷಯ ಇದಕ್ಕಿಂತ 
ಭಿನ್ನವಾಗಿದೆ. ಅದನ್ನು ಕನ್ನಡಕ್ಕೆ "ಪವಿತ್ರ ಕುರ್‌ಆನ್‌" ಎಂಬ ಹೆಸರಲ್ಲಿ ಅನುವಾದಿಸಿ ಪ್ರಕಟಿಸಲಾಗಿದೆ. ಈ ಭಿನ್ನತೆಗೆ 
ಕಾರಣವೇನೆಂದರೆ, ತಪ್ಪೀಮುಲ್‌ ಕುರ್‌ಆನಿನಲ್ಲಿ ಈ ಸೂಕ್ತಗಳ ತರ್ಜುಮೆಗೆ ಕೊಟ್ಟಿರುವ ದ್ವಿಪದ ಟಿಪ್ಪಣಿಗಳನ್ನು 
'ತಪ್ರರ್ಜುಮ-ಯೆ-ಕುರ್‌ಆನ್‌'ನಲ್ಲಿ ಟಿಪ್ಪಣಿಗಳ ರೂಪದಲ್ಲಿ ಕೊಡುವ ಬದಲಿಗೆ ಗ್ರಂಥಕರ್ತರು ತರ್ಜುಮೆಯ ಮೂಲದೊಳಗೇ 
ಅವರಣದಲ್ಲಿ ಕೊಟ್ಟಿದ್ದಾರೆ. ಈ ಗ್ರಂಥದಲ್ಲಿ ಈ ಕ್ರಮವನ್ನು ಅನುಸರಿಸುತ್ತಿದ್ದರೆ ಆ ಸೂಕ್ತಗಳ ಮೇಲೆ ಬರೆದ ತಪ್ಲೀಮುಲ್‌ 


8 ಕುರ್‌ಆನ್‌ ವ್ಯಾಖ್ಯಾನ 


ಕುರ್‌ಆನಿನ ಟಿಪ್ಪಣಿಗಳನ್ನೂ ಇಲ್ಲಿ ತೊರೆಯಬೇಕಾಗಿ ಬರುತ್ತಿತ್ತು. ಇದು ನಾನು ತೆಪ್ಲೀಮುಲ್‌ ಕುರ್‌ಆನಿನ ಟಿಪ್ಪಣಿಗಳ 
ವಿಷಯದಲ್ಲಿ ನಿಖರವಾಗಿ ಪಾಲಿಸಿದ ಕ್ರಮಕ್ಕೆ ಅರ್ಥಾತ್‌ ಈ ಗ್ರಂಥದಲ್ಲಿ ತಪ್ಲೀಮ್‌ನ ಯಾವುದೇ ಒಂದು ಟಿಪ್ಪಣಿಯನ್ನೂ 
ಸಂಪೂರ್ಣವಾಗಿ ಬಿಡಬಾರದೆಂಬ ಕ್ರಮಕ್ಕೆ ವಿರುದ್ಧವಾಗುತ್ತಿತ್ತು. 

ಈ ಕುರ್‌ಆನ್‌ ವ್ಯಾಖ್ಯಾನ ಗ್ರಂಥದ ರಚನೆಯಲ್ಲಿ ಕೆಳಗೆ ಕಾಣಿಸಿದ ವಿಷಯಗಳ ಕಡೆಗೆ ಶ್ರದ್ಧಾಪೂರ್ವಕ 
ಗಮವನವಿರಿಸಲಾಗಿದೆ: 

1) ಕೆಲವು ಕಡೆ ನಾನು ಹೆಚ್ಚಿಗೆ ಸೇರಿಸಿರುವ ಕೆಲವು ಪದಗಳನ್ನು ಅಥವಾ ವಾಕ್ಯಗಳನ್ನು |] ಇಂತಹ ಆವರಣಗಳೊಳಗೆ 
ಇರಿಸಲಾಗಿದೆ. ಇದರಿಂದ ನನ್ನ ಪದಗಳನ್ನೂ ಗ್ರಂಥಕರ್ತರ ಪದಗಳನ್ನೂ ಬೇರೆ ಬೇರೆಯಾಗಿ ಶಿಳಿಯುವಂತಾಗಿದೆ. 

2) ಗ್ರಂಥಕರ್ತರು(ರ) "ತರ್ಜುಮ-ಯೆ-ಕುರ್‌ಆನ್‌” ಗ್ರಂಥದಲ್ಲಿ ಬರೆದ ಹೊಸ ಟಿಪ್ಪಣಿಗಳನ್ನು ಸೇರಿಸಿದಾಗ 
ಉಪಸಂಖ್ಯೆಯನ್ನು ಕೊಡಲಾಗಿದೆ. ಉದಾ: ತಪ್ಲೀಮುಲ್‌ ಕುರ್‌ಆನಿನಲ್ಲಿ ಒಂದು ಟಿಪ್ಪಣಿಗೆ 6ನೆಯ ಸಂಖ್ಯೆ ಕೊಡಲಾಗಿದ್ದರೆ. 
ಅನಂತರ ಯಾವುದಾದರೂ ಹೊಸತಾಗಿ ಬರೆದ ಟಿಪ್ಪಣಿಯನ್ನು ಸೇರಿಸಬೇಕಾದಾಗ 6(ಅ) ಎಂಬ ಸಂಖ್ಯೆಯನ್ನು ಕೊಡಲಾಗಿದೆ. | 

3) "ತರ್ಜುಮ-ಯೆ-ಕುರ್‌ಆನ್‌” ಗ್ರಂಥದಿಂದ ತೆಗೆದು ಕೊಂಡು ಸೇರಿಸಿ ಕೊಂಡಿರುವಂತಹ ಹೊಸೆ ಟಿಪ್ಪಣಿಗಳನ್ನೂ 
ಬದಲಾಯಿಸಲಾದ ಮತ್ತು ಸುಧಾರಿತ ವಾಕ್ಕಗಳನ್ನೂ ಯಾವತ್ತು ಬೇರ್ಪಡಿಸುವ ಗುರುತನ್ನು ಹಾಕದೆಯೇ ಉಲ್ಲೇಖಿಸಲಾಗಿದೆ. 
ಏಕೆಂದರೆ ಹೊಸ ಟಿಪ್ಪಣಿಗಳೂ ಈ ಬದಲಾಯಿಸಲಾದ ವಾಕ್ಕಗಳೂ ಗ್ರಂಥಕರ್ತರದ್ದೇ ಆಗಿರುತ್ತದೆ. ಆದುದರಿಂದ ಅವುಗಳನ್ನು 
ವಿಶಿಷ್ಟ ಗುರುತುಗಳ ಮೂಲಕ ಪ್ರತ್ಯೇಕಿಸುವ ಅಗತ್ಯವಿರಲಿಲ್ಲ. 'ತಪ್ಪೀಮುಲ್‌ ಕುರ್‌ಆನ್‌'ನಲ್ಲಿ ಅವು ಇಲ್ಲದಿದ್ದರೂ 
ಅವುಗಳನ್ನು, ಅದರ ಭಾಗಗಳೆಂದೇ ತಿಳಿದುಕೊಳ್ಳಬೇಕು. 

ಮಾನ್ಯ ವಾಚಕರು "ಕುರ್‌ಆನ್‌ ವ್ಯಾಖ್ಯಾನವನ್ನು ಓದುವಾಗ ಈ ವಿಷಯಗಳ ಕಡೆ ಗಮನಿಸಬೇಕು. 

ಅಲ್ಲಾಹನು ಈ ಗ್ರಂಥವನ್ನು ನಮಗೆಲ್ಲರಿಗೂ ಪ್ರಯೋಜನಕಾರಿಯನ್ನಾಗಿ ಮಾಡಲಿ - حمدہ‎ 


ಸದ್ರುದ್ದೀನ್‌ ಇಸ್ಲಾಹೀ 
6, ರಬೀಉಲ್‌ ಅವ್ವಲ್‌ ಹಿ.ಶ. 1401. 
13, ಜನವರಿ ಕ್ರಿ.ಶ. 1981. 


ಪ್ರಸ್ತಾವನೆ 9 


ಪ್ರಸ್ತಾವನೆ 


ಉರ್ದು ಭಾಷೆಯಲ್ಲಿ ಪವಿತ್ರ ಕುರ್‌ಆನಿನ ಭಾಷಾಂತರ ಮತ್ತು ತಪ್ಫೀರ್‌(ವ್ಯಾಖ್ಯಾನ)ಗಳು ಸಾಕಷ್ಟು ಆಗಿವೆ. ಇನ್ನು 
ಕೇವಲ ಬರ್ಕತ್ತಿಗಾಗಿ ಹೊಸತೊಂದು ಅನುವಾದ ಅಥವಾ ತಪ್ಬೀರ್‌ ತಯಾರಿಸುವುದು ಸಮಯ ಮತ್ತು ಶ್ರಮದ 
ಸದುಪಯೋಗವಾಗಲಾರದು. ಹಿಂದಿನ ಅನುವಾದಕರೂ ವ್ಯಾಖ್ಯಾನಕಾರರೂ ಮಾಡಿದುದರಲ್ಲಿ ಯಾವುದಾದರೂ ಕೆಲಸ ಉಳಿದು 
ಹೋಗಿದ್ದರೆ ಆಥವಾ ಹಿಂದಿನ ತರ್ಜುಮೆ ಮತ್ತು ವ್ಯಾಖ್ಯಾನಗಳಿಂದ ಪೂರ್ತಿಗೊಳ್ಳದ, ಕುರ್‌ಆನನ್ನು ತಿಳಿದುಕೊಳ್ಳಲಿಚ್ಛಿಸುವವರ 
ಇನ್ನೂ ಹೆಚ್ಚಿನ ಬೇಡಿಕೆಗಳನ್ನು ಪೂರೈಸತಕ್ಕ ಕೆಲಸವಾಗಬೇಕಾಗಿದ್ದರೆ ಮಾತ್ರ ಈ ದಿಸೆಯಲ್ಲಿ ಇನ್ನಷ್ಟು ದುಡಿಯುವುದು 
ಸೂಕ್ತವೆನಿಸುವುದು. 

ಮುಂದಿನ ಪುಟಗಳಲ್ಲಿ ತರ್ಜುಮಾನಿ(ಭಾಷ್ಠ) ಮತ್ತು ತಪ್ಲೀಮ್‌(ಅರ್ಥ ವಿವರಣೆ)ಗಳನ್ನು ಇದೇ ತಳೆಹದಿಯಲ್ಲಿ 
ಮಾಡಲಾಗಿದೆ. ವಿದ್ಯಾವಂತ ಸಾರ್ವಜನಿಕರಲ್ಲಿ ಕುರ್‌ಆನಿನ ಜೀವಾಳವನ್ನರಿಯಲು ಮತ್ತು ಅದರ ಯಥಾರ್ಥ ಉದ್ದೇಶವನ್ನು 
ತಿಳಿಯುವ ಕುತೂಹಲ ಉಂಟಾಗಿದ್ದು ಅದು ದಿನೇ ದಿನೇ ವೃದ್ಧಿಸುತ್ತಿರುವುದನ್ನು ನಾನು ದೀರ್ಪು ಕಾಲದಿಂದ 
ಮನಗಾಣುತ್ತಿದ್ದೆನು. ಗತ ಭಾಷಾಂತರಕಾರರ ಮತ್ತು ವ್ಯಾಖ್ಯಾನಕಾರರ ಮಹತ್ಸಾಧನೆಗಳಿಂದಲೂ ಈ ದಾಹ ಶಮನವಾಗಿರಲಿಲ್ಲ. 
ಇದರೊಂದಿಗೇ ಈ ದಾಹವನ್ನು ನೀಗಿಸಲು ನಾನೂ ಏನಾದರೂ ಸೇವೆ ಮಾಡಬಲ್ಲೆನೆಂಬ ಆತ್ಮವಿಶ್ವಾಸವೂ ನನ್ನಲ್ಲುಂಚಾಗ 
ತೊಡಗಿತ್ತು. ಈ ಎರಡು ಭಾವನೆಗಳು ನನ್ನನ್ನು ಈ ಪ್ರಯತ್ನಕ್ಕೆ ಪ್ರೇರೇಪಿಸಿದವು. ಅದರ ಫಲವನ್ನೇ ಓದುಗರ 
ಮುಂದಿರಿಸುತ್ತಿ್ದೇನೆ, ನನ್ನ ಕಿರು ಪ್ರಯತ್ನವು ಜನರಿಗೆ ಕುರ್‌ಆನಿನ ದಿವೃಜ್ಞಾನವನ್ನು ಪಡೆಯಲು ಕಿಂಚಿತ್ತಾದರೂ 
ಸಹಾಯಕವಾದರೆ ಅದು ನನ್ನ ಸೌಭಾಗ್ಯವೆನಿಸುವುದು. 

ಈ ಕಾರ್ಯದಲ್ಲಿ ನಾನು ದೊಡ್ಡ ದೊಡ್ಡ ವಿದ್ವಾಂಸರ ಮತ್ತು ವಿಮರ್ಶಕರ ಅವಶ್ಯಕತೆಗಳನ್ನು: ಮುಂದಿಟ್ಟು 
ಕೊಂಡದ್ದೆಲ್ಲ. ಅರಬೀ ಭಾಷೆ ಮತ್ತು ಧಾರ್ಮಿಕ ಶಿಕ್ಷಣ ಪಡೆದ ಬಳಿಕ ಪವಿತ್ರ ಕುರ್‌ಆನಿನ ಆಳವಾದ ವಿಮರ್ಶಾತ್ಮಕ 
ಅಧ್ಯಯನ ನಡೆಸುವವರ ಅವಶ್ಯಕತೆಗಳನ್ನು ಮುಂದಿರಿಸಿಕೊಂಡೂ ನಾನು ಈ ಕೃತಿಯನ್ನು ಸಿದ್ದಪಣಸಿಲ್ಲ. ಇಂತಹವರ 
ದಾಹವನ್ನು ನೀಗಿಸಲು ಸಾಕಷ್ಟು ಸಾಮಗ್ರಿ ಮೊದಲೇ ಸಿದ್ದವಾದುದಿದೆ. ನಾನು ಅರಬೀ ಭಾಷೆ ಚೆನ್ನಾಗಿ ಬಾರದ, ಕುರ್‌ಆನಿನ 
ಅಗಾಧ ನಿಧಿಯಿಂದ ಸಂಪೂರ್ಣ ಪ್ರಯೋಜನ ಪಡೆಯಲು ಅಸಮರ್ಥರಾದ ಮಧ್ಯಮ ತರಗತಿಯ ವಿದ್ಯಾವಂತರ 
ಅವಶ್ಯಕತೆಯನ್ನು ಮುಂದಿಟ್ಟು ಈ ಕೃಶಿಯನ್ನು ರಚಿಸಿದ್ದೇನೆ. ಆದುದರಿಂದ ತಫ್ಬೀರ್‌(ವ್ಯಾಖ್ಯಾನ) ವಿದ್ಯೆಯಲ್ಲಿ ವ್ಯಾಖ್ಯಾನಕ್ಕೆ 
ಸಂಬಂಧಿಸಿದ ಹಲವಾರು ಚರ್ಚೆಗಳು ತುಂಬಾ ಮಹತ್ವದವುಗಳಾದರೂ ಈ ವರ್ಗಕ್ಕೆ ಅವುಗಳ ಅಗತ್ಕವಿಣ್ಲದಿರುವುದರಿಂದ 
ಅವುಗಳನ್ನು ಸಂಪೂರ್ಣವಾಗಿ ಕೈಬಿಟ್ಟಿದ್ದೇನೆ. ಒಬ್ಬ ಸಾಮಾನ್ಯ ವೀಕ್ಷಕನು ಈ ಗ್ರಂಥವನ್ನು ಓದುತ್ತಿರುವಾಗ ಕುರ್‌ಆನಿನ 
ಶಿಕ್ಷಣ ಮತ್ತು ಅದರ ಧ್ಯೇಯವನ್ನು ಅರಿತು ಪ್ರಭಾವಿತನಾಗುತ್ತ ಅದರಿಂದ ಹೋಗಬೇಕೆಂಬ ಉದ್ದೇಶವನ್ನಿಟ್ಟುಕೊಂಡು 
ಇದನ್ನು ರಚಿಸಿದ್ದೇನೆ. ಅಧ್ಯಯನ ನಡೆಸುತ್ತಿರುವಾಗ ತೊಡಕುಂಟಾಗ ಬಹುದಾದಲ್ಲೆಲ್ಲ ಅದನ್ನು ನಿವಾರಿಸಿ, ಮನಸ್ಸಿನಲ್ಲಿ 
ಪ್ರಶ್ನೆಗಳೇಳ ಬಹುದಾದಲ್ಲೆಲ್ಲ' ಅವುಗಳಿಗೆ ಉತ್ತರ ಸಿಗುವಂತೆ ಮಾಡುವುದೇ ನನ್ನ ಪ್ರಯತ್ನವಾಗಿದೆ. ಇದರಲ್ಲಿ ನಾನು 
ಎಷ್ಟರ ಮಟ್ಟಿಗೆ ಸಫಲನಾಗಿದ್ದೇನೆಂಬುದನ್ನು ನಿಷ್ಯರ್ಷಿಸುವುದು ಸಾಮಾನ್ಯ ಓದುಗರ ಕೆಲಸ. ಹೇಗಿದ್ದರೂ ಇಲ್ಲಿಗೇ ಎಲ್ಲವೂ 
ಮುಗಿದು ಹೋಗಿಲ್ಲ, ಇದರಲ್ಲೆಲ್ಲಾದರೂ ಕೊರತೆಗಳನ್ನು ಕಂಡರೆ, ಯಾವುದಾದರೂ ಪ್ರಶ್ನೆಗೆ ಉತ್ತರ ಸಿಗದಿದ್ದರೆ ಅಥವಾ 
ಇಂಗಿತವು ಚೆನ್ನಾಗಿ ವ್ಯಕ್ತವಾಗದಿದ್ದರೆ ಓದುಗರು ಅವುಗಳನ್ನು ನನ್ನ ಅವಗಾಹನೆಗೆ ತರಬೇಕು. ಆಗ ಈ ಸೇವೆಯನ್ನು 
ಮುಂದೆ ಇನ್ನಷ್ಟು ಫಲಪ್ರದವಾಗಿ ಮಾಡಬಲ್ಲೆ. ನನ್ನ ತಪ್ಪುಗಳನ್ನು ನನಗೆ ತೋರಿಸಿಕೊಡಬೇಕೆಂದು ವಿದ್ವಾಂಸರನ್ನೂ 
ಬಿನ್ನವಿಸಿಕೊಳ್ಳುತ್ತೇನೆ. 

ಈ ಗ್ರಂಥದಲ್ಲಿ ನಾನು ಭಾಷಾಂತರ ಪದ್ಧತಿಯನ್ನು ಬಿಟ್ಟು ಸ್ವತಂತ್ರ ಅರ್ಥ ವಿವರಣಾ ಪದ್ಧತಿಯನ್ನು ಕೈಗೊಂಡಿದ್ದೇನೆ. 
ಪದಾನುಪದ ಅನುವಾದವನ್ನು ನಾನು ತಪ್ಪೆಂದು ಭಾವಿಸುತ್ತೇನೆಂದು ಇದರ ಅರ್ಥವಲ್ಲ. ಈ ಸೇವೆಯನ್ನು ಈ ಹಿಂದೆ 
ಅನೇಕ ಮಹನೀಯರು ಅತ್ಯುತ್ತಮ ರೀತಿಯಲ್ಲಿ ಮಾಡಿರುತ್ತಾರೆ ಮತ್ತು ಈ ದಿಸೆಯಲ್ಲಿ ಹೆಚ್ಚಿನ ಪ್ರಯತ್ನ ಮಾಡಲು 


0 ಕುರ್‌ಆನ್‌ ವ್ಯಾಖ್ಯಾನ 


ನನಗೇನೂ ಉಳಿದಿಲ್ಲ. ಫಾರ್ಸಿ ಭಾಷೆಯಲ್ಲಿ ಹೆರ್ರುತ್‌ ಷಾಃ ವಲಿಯ್ಕುಲ್ಲಾರ ಅನುವಾದ, ಉರ್ದುವಿನಲ್ಲಿ ہہ‎ ಅಬ್ದುಲ್‌ 
ಕಾದಿರ್‌, ಷಾಃ ರಫೀಉದ್ದೀನ್‌, ಮೌಲಾನಾ. ಮಹ್‌ಮೂದುಲ್‌ ಹೆಸನ್‌, ಮೌಲಾನಾ ಅಶ್ರಫ್‌ ಅಲಿ ಥಾನವೀ ಮತ್ತು 
ಹಾಫಿರು್‌ ಫತಹ್‌ ಮುಹಮ್ಮದ್‌ ಜಾಲಂಧರೀ ಇವರೆಲ್ಲರ ತರ್ಜುಮೆಗಳು ಶಬ್ದಾನುವಾದಗಳ ಬೇಡಿಕೆಗಳನ್ನು ಚೆನ್ನಾಗಿ 
ಪೂರೈಸುತ್ತವೆ. ಆದರೆ ಪದಾನುವಾದಗಳಿಂದ ಪೂರ್ಣಗೊಳ್ಳದ ಮತ್ತು ಪೂರ್ಣಗೊಳಿಸಲಾಗದ ಕೆಲವು ಅವಶ್ಮಕತೆಗಳಿವೆ. 
ಅವುಗಳನ್ನೇ ಅರ್ಥ ವಿವರಣಾ ಪದ್ಧತಿಯಿಂದ ಪೂರೈಸಲಿಕ್ಕಾಗಿ ನಾನು ಶ್ರಮಿಸಿದ್ದೇನೆ. 
ಪದಾನುವಾದದಲ್ಲಿ ಕುರ್‌ಆನಿನ ಪ್ರತಿಯೊಂದು ಪದದ ಅರ್ಥ ತಿಳಿದು ಬರುವುದರೊಂದಿಗೆ ಪ್ರತಿಯೊಂದು ಸೂಕ್ತದ 
ಕೆಳಗೆ ಅದರ ತರ್ಜುಮೆಯನ್ನು ಓದಿ ಆ ಸೂಕ್ತದಲ್ಲಿ ಏನೆಲ್ಲ ಹೇಳಲಾಗಿದೆಯೆಂದು ತಿಳಿಯುತ್ತದೆ. ಇದು ಶಬ್ದಾನುವಾದದ 
ಮುಖ್ಯ ಪ್ರಯೋಜನ. ಆದರೆ ಈ ಪ್ರಯೋಜನದೊಂದಿಗೆ ಈ ಪದ್ಧತಿಯಲ್ಲಿ ಹಲವು ತರದ ದೋಷಗಳೂ ಇವೆ. 
ಅವುಗಳಿಂದಾಗಿ ಅರಬೀ ಭಾಷೆಯನ್ನರಿಯದ ಒಬ್ಬ ಓದುಗನಿಗೆ ಕುರ್‌ಆನ್‌ನಿಂದ ಸರಿಯಾದ ಪ್ರಯೋಜನ ಪಡೆಯಲಾಗುವುದಿಲ್ಲ. 
ಮೊದಲನೆಯದಾಗಿ ಶಬ್ದಾನುವಾದವನ್ನೋದುವಾಗ ಕಂಡುಬರುವುದು ವಾಕ್ಟವಾಹ, ಮಾತಿನಬಲ, ವಾಗ್ವೈಖರಿ ಮತ್ತು 
ವಾಕ್ಟರಿಣಾಮಗಳ ಅಭಾವ. . ಕುರ್‌ಆನಿನ ಪಂಕ್ತಿಗಳ ಕೆಳಗೆ ನಿರ್ಜೀವ ಲೇಖನವಿರುತ್ತದೆ. ಅದನ್ನು ಓದುವಾಗ 
ತನ್ಮಯತೆಯುಂಟಾಗುವುದಿಲ್ಲ; ಭಾವಾವೇಶವುಂಟಾಗುವುದಿಲ್ಲ; ರೋಮಾಂಚನವಾಗುವುದಿಲ್ಲ; ಕಣ್ಣೀರಿಳಿಯುವುದಿಲ್ಲ. ವಿಷಯವು 
ಬುದ್ದಿ ಮತ್ತು ಚಿಂತನೆಗಳನ್ನು ನಿಯಂತ್ರಿಸುತ್ತ ಹೃದಯಾಂತರಾಳಕ್ಕೆ ಇಳಿಯುತ್ತ ಹೋಗುತ್ತಿರುವಂತೆ ಭಾಸವಾಗುವುದೂ ಇಲ್ಲ. 
ಇಂತಹ ಪರಿಣಾಮಗಳಾಗುವುದಂತಿರಲಿ, ತರ್ಜುಮೆಗಳನ್ನು ಓದುವಾಗ ಇದರಂತಹ "ಇನ್ನೊಂದು ಕೃತಿಯನ್ನು ತರಲಿಕ್ಕಾಗಿ 
ಇಡೀ ಜಗತ್ತಿಗೆ ಪಂಥಾಹ್ವಾನ ನೀಡಿದ ಗ್ರಂಥ ನಿಜಕ್ಕೂ ಇದು ಹೌದೋ ಎಂಬ ಸಂದೇಹವೂ ಕೂಡ ಒಮ್ಮೊಮ್ಮೆ 
ಉಂಟಾಗಿ ಬಿಡುತ್ತದೆ. ಇದಕ್ಕೆ ಕಾರಣವೇನೆಂದರೆ, ತರ್ಜುಮೆ ಎಂಬ ಜಾರಡೆಯು ಔಷಧಿಯ ಶುಷ್ಕ ಭಾಗವನ್ನು ಮಾತ್ರ 
ಕೆಳಗೆ ಇಳಿಯಲು ಬಿಡುತ್ತದೆ. ಕುರ್‌ಆನಿನ ಮೂಲಕೃಶಿಯಲ್ಲಿ ಅಡಕವಾಗಿರುವ ಸಾಹಿತ್ಯ ಆ ಅತ್ಯಂತ مسا‎ 
ಭಾವಾರ್ಥದಿಂದ ಸ್ವಲ್ಪಾಂಶವೂ ತರ್ಜುಮೆಯಲ್ಲಿ ಸೇರಲು ಸಾಧ್ಯವಿಲ್ಲ. ಅದು ಜಾರಡೆಯ ಮೇಲೆಯೇ ಉಳಿದು ಹಾರಿ 
ಹೋಗುತ್ತದೆ. ಕುರ್‌ಆನ್‌ ಬೀರುವ ಪರಿಣಾಮದಲ್ಲಿ ಅದರ ಪರಿಶುದ್ಧ ಶಿಕ್ಷಣ ಮತ್ತು ಉನ್ನತ ಮಟ್ಟದ ವಿಷಯಗಳ 
ಅಂಶವೆಪ್ಟಿದೆಯೋ ಸಾಹಿತ್ಯದ ಅಂಶವೂ ಅದಕ್ಕಿ 3ہ‎ ಕಡಿಮೆಯೇನೂ ಇಲ್ಲ. ಅತ್ಕಂತ ಕಠಿಣ ಮನಸ್ಸನ್ನೂ ಕರಗಿಸಿ ಬಿಡುತ್ತದೆ. 
ಅದು ಸಿಡಿಲಿನಂತೆ ಅರಬ್‌ ದೇಶವನ್ನು ನಡುಗಿಸಿಬಿಟ್ಟಿತ್ತು. ಅದರ ಪ್ರತಾಪವನ್ನು ಅದರ ಪರಮ ಶತ್ರುಗಳೂ 
ಒಪ್ಪಿಕೊಳ್ಳುತ್ತಿದ್ದರು. ಮಾಯಾ ಶಕ್ತಿ ಹೊಂದಿರುವ ಈ ವಾಣಿಯನ್ನು ಕೇಳುವವನು ಕೊನೆಗೆ ಮನಸೋತೇ ಬಿಡುವನೆಂದು 
ಹೆದರುತ್ತಿದ್ದರು. ಕುರ್‌ಆನಿನಲ್ಲಿ ಈ ಪ್ರಭಾವ ಇಲ್ಲದಿರುತ್ತಿದ್ದರೆ ಮತ್ತು ಅದು ಅದರ ತರ್ಜುಮೆಗಳಲ್ಲಿ ನಮಗೆ ಕಾಣಲು 
ಸಿಗುವಂತಹ ಭಾಷಾ ಶೈಲಿಯಲ್ಲಿರುತ್ತಿದ್ದರೆ, ಅರಬರ ಹೃದಯಗಳನ್ನು ಸೂರೆಗೊಳ್ಳುವ ಹಾಗೂ ಹದಗೊಳಿಸುವ ಕಾರ್ಯದಲ್ಲಿ 
ಅದಕ್ಕೆ ಸಹಜವಾಗಿಯೂ ದೊರೆತಂತಹ ವಿಜಯವು ಪ್ರಾಪ್ತವಾಗುತ್ತಿರಲಿಲ್ಲ. 
ಪದಾನುವಾದವನ್ನು ಸಾಮಾನ್ಯವಾಗಿ ಪಂಕ್ತಿಗಳೆಡೆಯಲ್ಲಿ ಕೊಡಲಾಗುತ್ತದೆ ಅಥವಾ ಹೊಸ ಪದ್ಧತಿ ಪ್ರಕಾರ ಪುಟವನ್ನು 
ಎರಡು ಭಾಗಗಳನ್ನಾಗಿ ಮಾಡಿ ಒಂದೆಡೆ ಮೂಲ ದೇವವಾಣಿ, ಇನ್ನೊಂದೆಡೆ ತರ್ಜುಮೆಯನ್ನು ಕೊಡಲಾಗುತ್ತದೆ. 
ಪದಾನುವಾದಗಳು ಜನರ ಮನಸ್ಸಿಗೆ ಒಗ್ಗದಂತಾಗಲು ಇದೂ ಒಂದು ಕಾರಣವಾಗಿರುತ್ತದೆ. ಪದಾನುವಾದವನ್ನು ಓದುವ 
ಉದ್ದೇಶಕ್ಕಾಗಿ ಮಾತ್ರ ಈ ಪದ್ಧತಿಯು ಸೂಕ್ತವಾಗಿದೆ. ಏಕೆಂದರೆ ಇದರಲ್ಲಿ ಪ್ರತಿಯೊಂದು ಪದದ ಅಥವಾ ಸೂಕ್ತದ 
ಎದುರೇ ಅದರ ಅನುವಾದವು ಸಿಗುತ್ತ ಹೋಗುತ್ತದೆ. ಆದರೆ ಇದರಿಂದುಂಟಾಗುವ ಹಾನಿಯೇನೆಂದರೆ- ಒಬ್ಬನು ಇತರ 
ಪುಸ್ತಕಗಳನ್ನು ಓದಿ ಪ್ರಭಾವಿತನಾದಂತೆ ತರ್ಜುಮೆಯನ್ನು ಸರಾಗವಾಗಿ ಓದಲಿಕ್ಕೆ ಆಗುವುದಿಲ್ಲ. ಅದರಿಂದ ಪ್ರಭಾವಿತನಾಗಲಿಕ್ಕೂ 
ಬರುವುದಿಲ್ಲ. ಏಕೆಂದರೆ ಪ್ರತಿಸಲವೂ ಒಂದು ಅಪರಿಚಿತ ಭಾಷೆಯ ಲೇಖನವು ಅವನ ಅಧ್ಯಯನದಲ್ಲಿ ತಡೆ ಹಾಕುತ್ತಲೇ 
ಇರುತ್ತದೆ. ಆಂಗ್ಲಾನುವಾದದಲ್ಲಿ ಬೈಬಲಿನ ತರ್ಜುಮೆಯ ಕ್ರಮವನ್ನನುಸರಿಸಿ, ಕುರ್‌ಆನಿನ ಪ್ರತಿಯೊಂದು ಸೂಕ್ತದ 
ತರ್ಜುಮೆಯನ್ನು ಬೇರೆ ಬೇರೆಯಾಗಿ ಸೂಕ್ತಗಳ ಕ್ರಮೆ ಸಂಖ್ಯಾನುಸಾರ ಕೊಡಲಾಗಿರುತ್ತದೆ. ಇದರಿಂದ ಆಂಗ್ಲಾನುವಾದವು 
ಇನ್ನಷ್ಟು ಫಲವಿಲ್ಲದಂತಾಗುತ್ತದೆ. ನೀವು ಅತ್ಯುತ್ತಮವಾದ ಒಂದು ವಿಷಯವನ್ನು ತೆಗೆದುಕೊಂಡು ವಾಕ್ಕ ಖಂಡಗಳನ್ನು 
ಬೇರ್ಪಡಿಸಿರಿ. ಅನಂತರ ಮೇಲಿನಿಂದ ಕೆಳಕ್ಕೆ ಕ್ರಮ ಸಂಖ್ಯೆಗಳನ್ನು ಹಾಕಿ ಬರೆದು ಮತ್ತೆ ಓದಿರಿ. ಆಗ ಕ್ರಮಾನುಗತವಾದ 


ವಿಷಯವನ್ನು ಓದುವಾಗ ಉಂಟಾಗುವ ಪರಿಣಾಮದ ಅರ್ಧಾಂಶವೂ ವಿಂಗಡಿಸಿದ ವಾಕ್ಕಗಳನ್ನೋದುವಾಗ ಆಗುವುದಿಲ್ಲ; ವೆಂದು 
ನಿಮಗೇ ತಿಳಿದು ಬರುವುದು. 

ಪದಾನುವಾದವು ಪರಿಣಾಮ ರಹಿತವಾಗಿರುವುದಕ್ಕೆ ಕುರ್‌ಆನಿನ ಭಾಷಾ ಶೈಲಿಯು ಲೇಖನ ಶೈಲಿಯಲ್ಲಿರದೆ ಭಾಷಣ 
ಶೈಲಿಯಲ್ಲಿರುವುದೇ ಮುಖ್ಯ ಕಾರಣ. ಅದನ್ನು ವರ್ಗಾಯಿಸುವಾಗ ಭಾಷಣದ ಶೈಲಿಯನ್ನು ಪ್ರಬಂಧದ ಶೈಲಿಗೆ ತಾರದೆ 
ಇದ್ದಕ್ಕಿದ್ದಂತೆ ತರ್ಜುಮೆ ಮಾಡಿದರೆ ಮಾತಿನ ಸಂಬಂಧ ತಪ್ಪುತ್ತದೆ. ಕುರ್‌ಆನ್‌ ಆರಂಭದಲ್ಲಿ ಲಿಖಿತ ಪುಸ್ತಕದ ರೂಪದಲ್ಲಿ 
ಪ್ರಕಟಿಸಲ್ಪಟ್ಟಿರಲಿಲ್ಲವೆಂಬುದನ್ನು ಎಲ್ಲರೂ ಬಲ್ಲರು. ಸಂದೇಶ ಪ್ರಚಾರದ ದಿಸೆಯಲ್ಲಿ ಸಂದರ್ಭ ಹಾಗೂ ಆವಶ್ಮಕತೆಗಳನುಸಾರ 
ಒಂದು ಭಾಷಣವು ಪ್ರವಾದಿವರ್ಯರ(ಸ) ಮೇಲೆ ಅವತೀರ್ಣಗೊಳ್ಳುತ್ತಿತ್ತು. ಅದನ್ನವರು ಭಾಷಣದ ರೂಪದಲ್ಲೇ ಜನರಿಗೆ 
ಹೇಳುತ್ತಿದ್ದರು. ಪ್ರಬಂಧ ಮತ್ತು ಭಾಷಣಗಳ ಭಾಷಾ ಶೈಲಿಯಲ್ಲಿ ಸ್ವಾಭಾವಿಕವಾಗಿ ದೊಡ್ಡ ಅಂತರವಿದೆ. ಉದಾ: 
ಲೇಖನದಲ್ಲಿ ಒಂದು ಸಂದೇಹವನ್ನು ಸ್ವತಃ ವಿವರಿಸಿ ಹೇಳಿ ಆ ಬಳಿಕ ಅದನ್ನು ನಿವಾರಿಸಲಾಗುತ್ತದೆ. ಆದರೆ ಭಾಷಣದಲ್ಲಿ 
ಸಂದೇಹ ಪಡುವವರು ಸ್ವತಃ ಮುಂದೆ ಉಪಸ್ಥಿತರಿರುತ್ತಾರೆ. ಆದುದರಿಂದ ಜನರು ಹೀಗೆನ್ನುತ್ತಾರೆ, ಎನ್ನುವ ಅಗತ್ಮವೇ 
ಬೀಳುವುದಿಲ್ಲ. ಭಾಷಣಕಾರನು ಮಾತೆತ್ತುವಾಗಲೇ ಅವರ ಸಂದೇಹಕ್ಕೆ ಉತ್ತರವನ್ನು ಹೇಳಿ ಬಿಡುತ್ತಾನೆ. ಲೇಖನದಲ್ಲಿ 
ವಿಷಯ ನಿರೂಪಣೆಯಿಂದ ಭಿನ್ನ-ಆದರೆ ಅದಕ್ಕೆ ಸಮೊಪವಾದ ವಿಷೆಯವನ್ನು ಹೇಳಬೇಕಾದಾಗ ವಾಕ್ಸರಣಿಯು ಮುರಿದು 
ಹೋಗದ ಹಾಗೆ ಅದನ್ನು ಪಡೆನುಡಿಯ ರೂಪದಲ್ಲಿ ಯಾವ ರೀತಿಯಿಂದಾದರೂ ವಾಕ್ಕದಿಂದ ಪ್ರತ್ಯೇಕಿಸಿ ಬರೆಯಲಾಗುತ್ತದೆ. 
ಆದರೆ ಒಬ್ಬ ಭಾಷಣಕಾರನು ಬರೇ ಸ್ವರ ಭಾರವನ್ನೂ ನಿರೂಪಣಾ ವಿಧಾನವನ್ನೂ ಬದಲಿಸಿ ದೊಡ್ಡ ದೊಡ್ಡ ಪಡೆನುಡಿಗಳನ್ನು 
ತನ್ನ ಭಾಷಣದಲ್ಲಿ ಹೇಳುತ್ತ ಹೋದರೂ ಸಂಬಂಧ ಮುರಿದಂತೆ ಭಾಸವಾಗುವುದಿಲ್ಲ. ಲೇಖನದಲ್ಲಿ ಮಾತಿನ ಸಂಬಂಧವನ್ನು 
"| ಸನ್ನಿವೇಶದೊಂದಿಗೆ ಜೋಡಿಸಲು ಶಬ್ದಗಳ ಸಹಾಯ ಪಡೆಯಬೇಕಾಗುತ್ತದೆ. ಆದರೆ ಭಾಷಣದಲ್ಲಿ ಸ್ವತಃ ಸನ್ನಿವೇಶವೇ 
ಮಾತಿನೊಂದಿಗೆ ತನ್ನ ಸಂಬಂಧವನ್ನು ಜೋಡಿಸಿ ಕೊಳ್ಳುತ್ತದೆ. ಹೀಗೆ ಸನ್ನಿವೇಶದ ಕಡೆಗೆ ಸೂಚನೆ ನೀಡದೆ ಹೇಳುವ 
ಮಾತುಗಳ ಮಧ್ಯೆ ಏನೊಂದೂ ಅಂತರ ಕಂಡು ಬರುವುದಿಲ್ಲ. ಭಾಷಣದಲ್ಲಿ ಪ್ರಥಮ ಪುರುಷ ಮತ್ತು ಮಧ್ಯಮ ಪುರುಷರು 
ಆಗಾಗ ಬದಲಾಗುತ್ತಿರುತ್ತಾರೆ. ಭಾಷಣಕಾರನು ತನ್ನ ವಾಗ್ಗಲದಿಂದ ಸಂದರ್ಭ ಮತ್ತು ಸನ್ನಿವೇಶಗಳಿಗನುಸಾರ ಒಂದೇ 
ಪಕ್ಸವನ್ನು ಒಮ್ಮೆ ಪ್ರಥಮ ಪುರುಷದಲ್ಲಿ ಕರೆದರೆ, ಇನ್ನೊಮ್ಮೆ ಮಧ್ಯಮ ಪುರುಷನೆಂದು ನೇರವಾಗಿ ಕರೆದು ಹೇಳುತ್ತಾನೆ. 
ಒಮ್ಮೆ ಏಕವಚನದಿಂದ ಮಾತಾಡಿದರೆ ಇನ್ನೊಮ್ಮೆ ಬಹುವಚನವನ್ನು ಪ್ರಯೋಗಿಸಲಾರಂಭಿಸುತ್ತಾನೆ. ಒಮ್ಮೆ ಪ್ರಥಮ 
ಪುರುಷ ತಾನೇ ಆಗುತ್ತಾನೆ. ಇನ್ನೊಮ್ಮೆ ಬೇರೆಯವರ ಪರವಾಗಿ ಮಾತಾಡುತ್ತಾನೆ. ಮತ್ತೊಮ್ಮೆ ಮೇಲಿನ ಶಕ್ತಿಯನ್ನು 
ಪ್ರತಿನಿಧೀಕರಿಸುತ್ತಾನೆ. ಮಗದೊಮ್ಮೆ ಮೇಲಿನ ಆ' ಶಕ್ತಿಯು ಸ್ವತಃ ಅವನ ಬಾಯಿಯಿಂದಲೇ ಹೇಳತೊಡಗುತ್ತದೆ. ಇವು 
ಭಾಷಣದಲ್ಲಿ ಸೊಬಗನ್ನುಂಟು ಮಾಡುತ್ತವೆ. ಆದರೆ ಇವುಗಳೇ ಲೇಖನದಲ್ಲಿ ಬಂದಾಗ ಸಂಬಂಧವನ್ನು ಕಳೆದು ಕೊಳ್ಳುತ್ತವೆ. 
ಆದುದರಿಂದಲೇ ಭಾಷಣವನ್ನು ಲೇಖನಕ್ಕೆ ಪರಿವರ್ತಿಸಿರುವುದನ್ನು ಓದುವಾಗ ಸಹಜವಾಗಿಯೂ ಸಂಬಂಧ ಮುರಿದಂತೆ 
ತೋರುತ್ತದೆ. ಮೂಲ ಭಾಷಣದ ವಿಚಾರ ಮತ್ತು ಸನ್ನಿವೇಶಗಳಿಂದ ದೂರ ಹೋದಂತೆಲ್ಲ ಈ ಭಾವನೆಯು ಹೆಚ್ಚುತ್ತಾ 
ಹೋಗುತ್ತದೆ. ಸ್ವತಃ ಅರಬೀ ಕುರ್‌ಆನಿನಲ್ಲಿಯೂ ಸಂಬಂಧರಾಹಿತ್ಯವಿದೆಯೆಂದು ಕೆಲವು ಜನರು ಗೊಣಗುತ್ತಿರಲು ಇದೇ 
ಕಾರಣ. ಅಂತಹ ಕಡೆಗಳಲ್ಲಿ ಇದನ್ನು ನಿವಾರಿಸಲು ವ್ಯಾಖ್ಯಾನ ಟಿಪ್ಪಣಿಗಳ ಮೂಲಕ ಮಾತಿನ ಸಂಬಂಧವನ್ನು ಸ್ಪಷ್ಟೀಕರಿಸದೆ 
ಗತ್ಯಂತರವಿಲ್ಲ. ಏಕೆಂದರೆ ಕುರ್‌ಆನಿನ ಮೂಲ ಪಾಠದಲ್ಲಂತು ಹೆಚ್ಚು ಕಡಿಮೆ ಮಾಡುವುದು ಹರಾಮ್‌(ನಿಷಿದ್ದ) ಆಗಿದೆ. 
ಆದರೆ ಯಾವುದಾದರೊಂದು ಬೇರೆ ಭಾಷೆಯಲ್ಲಿ ಅರ್ಥ ವಿವರಿಸುವಾಗ ಭಾಷಣದ ಭಾಷಾ ಶೈಲಿಯನ್ನು ಜಾಗರೂಕತೆಯಿಂದ 
ಲೇಖನ ಶೈಲಿಗೆ ಪರಿವರ್ತಿಸಿ ಕೊಂಡರೆ ಸಂಬಂಧರಾಹಿತ್ಮವು ದೂರವಾಗಬಹುದು. 

ಇದಲ್ಲದೆ, ನಾನು ಈಗಾಗಲೇ ಸೂಚಿಸಿರುವಂತೆ ಕುರ್‌ಆನಿನ ಪ್ರತಿಯೊಂದು ಸೂರ(ಅಧ್ಯಾಯ) ವಾಸ್ತವದಲ್ಲಿ ಇಸ್ಲಾಮಿ 
ಸಂದೇಶ ಪ್ರಚಾರದ ನಿರ್ದಿಷ್ಟ ಕಾಲದಲ್ಲಿ ಅವತೀರ್ಣವಾಗುತ್ತಿದ್ದ ಒಂದು ಭಾಷಣವೇ ಆಗಿತ್ತು. ಇದಕ್ಕೆ ಒಂದು ವಿಶಿಷ್ಟವಾದ 
ಹಿನ್ನೆಲೆಯೂ ಇರುತ್ತಿತ್ತು. ಕೆಲವು ವಿಶಿಷ್ಟ ವಿದ್ಯಮಾನಗಳೂ ಇದ್ದವು. ಕೆಲವು ಆವಶ್ಯಕತೆಗಳೂ ಇದ್ದು ಅವುಗಳ 
ಪೂರೈಕೆಗಾಗಿ ಅವು ಅವತೀರ್ಣಗೊಳ್ಳುತ್ತಿದ್ದವು. ಅವುಗಳ ಹಿನ್ನೆಲೆ ಮತ್ತು ಅವತೀರ್ಣದ ಮಹತ್ವದೊಂದಿಗೆ ಆ ಅಧ್ಯಾಯಗಳ 
ಸಂಬಂಧವು ಎಷ್ಟು ಆಳವಾಗಿರುವುದೆಂದರೆ ಅದರಿಂದ ಬೇರ್ಪಡಿಸಿ ಕೇವಲ ತರ್ಜುಮೆಯನ್ನು ಮುಂದಿಟ್ಟಾಗ ಓದುಗನು 


12 ಕುರ್‌ಆನ್‌ ವ್ಯಾಖ್ಯಾನ 


ಎಷ್ಟೋ ವಿಚಾರಗಳನ್ನು ತಿಳಿದು ಕೊಳ್ಳಲಾರ. ಇನ್ನು ಕೆಲವನ್ನು ವ್ಯತಿರಿಕ್ತವಾಗಿ ಅರ್ಥ ಮಾಡಿಕೊಳ್ಳುವನು. ಹೀಗೆ ಕುರ್‌ಆನಿನ 
ಸಂಪೂರ್ಣ ಉದ್ದೇಶವಂತು ಈಡೇರಲಿಕ್ಕೇ ಇಲ್ಲ. ಅರಬೀ ಕುರ್‌ಆನಿನ ವಿಷಯದಲ್ಲಿ ಈ ತೊಡಕನ್ನು ನಿವಾರಿಸಲು 
ತಫ್ಫೀರ್‌(ವ್ಯಾಖ್ಯಾನ)ುಗಳ ಸಹಾಯ ಪಡೆಯಬೇಕಾಗುತ್ತದೆ. ಏಕೆಂದರೆ ಮೂಲ ಕುರ್‌ಆನಿನಲ್ಲಿ ಏನನ್ನೂ ಸೇರಿಸಲು ಸಾಧ್ಯವಿಲ್ಲ. 
ಆದರೆ ಇತರ ಭಾಷೆಗಳಲ್ಲಿ ತರ್ಜುಮಾನೀ(ಭಾಷ್ಮೆ) ಮಾಡುವಾಗ ಓದುಗನ ಮುಂದೆ ಸಂಪೂರ್ಣ ವಿಷಯವು ಅರ್ಥವತ್ತಾಗಿ 
ಬರುವಂತೆ ಮಾತನ್ನು ಸ್ವಲ್ಪ ಮಟ್ಟಿಗೆ ಅದರ ಹಿನ್ನೆಲೆ ಮತ್ತು ಅವಶೀರ್ಣಗೊಂಡ ಪರಿಸ್ಥಿಕಿಗಳೊಂದಿಗೆ ಜೋಡಿಸುತ್ತ 
ಹೋಗುವಷ್ಟು ಸ್ವಾತಂತ್ರ್ಯವನ್ನು ಉಪಯೋಗಿಸಿಕೊಳ್ಳೆಬಹುದು. 

ಇನ್ನೊಂದು ವಿಚಾರ-ಕುರ್‌ಆನ್‌ ತಿಳಿಯಾದ ಅರಬಿ ಭಾಷೆಯಲ್ಲಿ ಅವಶೀರ್ಣಗೊಂಡಿದ್ದರೂ ಅದು ತನ್ನದೇ ಆದ 
ಒಂದು ಪ್ರತ್ಕೇಕ ಪಾರಿಭಾಷಿಕವನ್ನು ಹೊಂದಿದೆ. ಅದು ತನ್ನ ಅನೇಕ ಪದಗಳನ್ನು ಶಬ್ದ ಕೋಶಾರ್ಥ(Dictionary 
meanಃn)ದಿಂದ ಸರಿದು ವಿಶಿಷ್ಟ ಅರ್ಥದಲ್ಲಿ ಬಳಸಿದೆ. ಅನೇಕ ಪದಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ 
ಅರ್ಥಗಳಲ್ಲಿ ಅದು ಬಳಸುತ್ತದೆ. ಪದಗಳ ಅನುವಾದವನ್ನೇ ಕಟ್ಟುನಿಟ್ಟಾಗಿ ಮಾಡಲಾಗುವ ಭಾಷಾಂತರಗಳಲ್ಲಿ, ಪಾರಿಭಾಷಿಕ 
ಶಬ್ದಗಳ ಕಡೆ ಗಮನಿಸುವುದು ಅತ್ಯಂತ ಪ್ರಯಾಸಕರ. ಇದನ್ನು ಗಮನಿಸದಿರುವುದರಿಂದ ಹೆಚ್ಚಾಗಿ ಓದುಗರು ತರತರದ 
ಗೊಂದಲ ಹಾಗೂ ತಪ್ಪುಕಲ್ಪನೆಯಲ್ಲಿ ಸಿಲುಕಿ ಬಿಡುತ್ತಾರೆ. ಉದಾ: 'ಕುಫ್ರ್‌' ಎಂಬ ಪದವನ್ನು ತೆಗೆದುಕೊಳ್ಳೋಣ. ಇದು 
ಕುರ್‌ಆನಿನ ಪಾರಿಭಾಷಿಕದಲ್ಲಿ ಮೂಲ ಶಬ್ದ ಕೋಶಾರ್ಥಕ್ಕೂ ನಮ್ಮ ಕರ್ಮಶಾಸ್ತ್ರಜ್ಞರ ಹಾಗೂ ಭಾಷಾ ತಜ್ಞರ ಪಾರಿಭಾಷಿಕ 
ಅರ್ಥಕ್ಕೂ ಭಿನ್ನವಾದ ಅರ್ಥ ಹೊಂದಿದೆ. ಮಾತ್ರವಲ್ಲ ಈ ಪದವು ಕುರ್‌ಆನಿನಲ್ಲೂ ಎಲ್ಲಾ ಕಡೆಗಳಲ್ಲಿ ಒಂದೇ ಅರ್ಥದಲ್ಲಿ 
ಪ್ರಯೋಗವಾಗಿಲ್ಲ. ಒಂದು ಕಡೆ ಅದರ ಅರ್ಥವು ಸಂಪೂರ್ಣ ಅವಿಶ್ವಾಸ ಎಂದಾದರೆ ಇನ್ನೊಂದು ಕಡೆ ಅದು ಕೇವಲ 
ನಿರಾಕರಣೆ ಎಂಬ ಅರ್ಥದಲ್ಲಿ ಬಂದಿದೆ. ಮತ್ತೊಂದೆಡೆ ಕೃತಪ್ಲುತೆ ಮತ್ತು ಉಪಕಾರಗೇಡಿತನ ಎಂಬರ್ಥದಲ್ಲಿದೆ. ಬೇರೊಂದು 
ಕಡೆ ಈಮಾನಿನ(ಸತ್ಕವಿಶ್ವಾಸದ) ಶರತ್ತುಗಳನ್ನು ಪೂರೈಸಲಾಗದ ಸ್ಥಿತಿಯನ್ನು ಕುಫ್ರ್‌ ಎಂದೂ ಮಗದೊಂದು ಕಡೆ ವೈಚಾರಿಕ 
ಒಪ್ಪಿಗೆ ಇದ್ದರೂ ಕ್ರಿಯಾತ್ಮಕ ನಿರಾಕರಣೆ ಅಥವಾ ಆಜ್ಞೋಲ್ಲಂಘನೆಗೂ ಈ ಪದ ಬಳಕೆಯಾಗಿದೆ. ಪ್ರತ್ಯಕ್ಷ ಸಮ್ಮತಿ 
ಮತ್ತು ಪರೋಕ್ಷ ನಿಷೇಧದ ನೀಶಿಯನ್ನೂ ಕುಫ್ರ್‌ ಎನ್ನಲಾಗಿದೆ. ಈ ವಿವಿಧ ಸಂದರ್ಭಗಳಲ್ಲಿ ಪ್ರತಿಯೊಂದು 
ಕಡೆಯಲ್ಲೂ 'ಕುಫ್ರ್‌'ನ ಅರ್ಥ 'ನಿಷೇಧ' ಎಂದೇ ಮಾಡುತ್ತ ಹೋದರೆ ಅಥವಾ ಬೇರೆ ಯಾವುದಾದರೂ ಒಂದೇ 
ಪದವನ್ನು ಬಳಸುತ್ತ ಹೋದರೆ, ಭಾಷಾಂತರ ಸರಿಯಾಗಬಹುದಾದರೂ ಓದುಗರು ಅದರ ಸರಿಯಾದ ಅಭಿಪ್ರಾಯವನ್ನು 
ಗ್ರಹಣ ಮಾಡುವುದರಲ್ಲಿ ವಂಚಿತರಾಗುವರು. ಕೆಲವು ಕಡೆ ತಪ್ಪು ಅಭಿಪ್ರಾಯಕ್ಕೆ ಬಲಿಯಾಗುವರು. ಇನ್ನು ಕೆಲವೆಡೆ 
ಸಂಶಯಗ್ರಸ್ವರಾಗುವರು. 

ಇವು ಪದಾನುವಾದದ ದೋಷ ಹಾಗೂ ಕೊರತೆಗಳಾಗಿದ್ದು ಇವುಗಳನ್ನು ಹೋಗಲಾಡಿಸಲಿಕ್ಕಾಗಿಯೇ ನಾನು 
ತರ್ಜುಮಾನೀ(ಅರ್ಥ ವಿವರಣಾ) ಕ್ರಮವನ್ನು ಕೈಗೊಂಡಿದ್ದೇನೆ. ನಾನು ಕುರ್‌ಆನಿನ ಪದಗಳಿಗೆ ಉರ್ದು* ಉಡುಪನ್ನು 
ತೊಡಿಸುವ ಬದಲಿಗೆ, ಕುರ್‌ಆನಿನ ಒಂದು ವಾಕ್ಕವನ್ನು ಓದಿದಾಗ ನನ್ನ ಮನಸ್ಸಿನಲ್ಲುಂಟಾಗುವ ಅಭಿಪ್ರಾಯವೇ ಓದುಗರ 
'ಮನಸ್ಸಿನಲ್ಲುಂಟಾಗುವಂತೆ, ನನ್ನಿಂದ ಸಾಧ್ಯವಾದಷ್ಟು ನನ್ನ ಹೃದಯದಲ್ಲಾಗುವ ಪರಿಣಾಮವೇ ಓದುಗರಲ್ಲಿ ಆಗುವಂತೆ, 
ತಪ್ಪು ಮಾಡದೆಯೇ ನಮ್ಮ ಭಾಷೆಗೆ ವರ್ಗಾಯಿಸುವಂತೆ, ವಿಷಯ ನಿರೂಪಣೆಯಲ್ಲಿ ಭಾಷಾಂತರದ ಛಾಯೆ ಇರದಂತೆ, 
دہ‎ ಅರಬೀ ಭಾಷೆಯ ಅರ್ಥ ವಿವರಣೆಯು ಸುವ್ಯಕ್ತ ಉರ್ದು ಭಾಷೆಯಲ್ಲಿರುವಂತೆ, ಭಾಷಣದ ಶೈಲಿಯು ಲೇಖನ 
ಶೈಲಿಯಲ್ಲಿ ತೋರುವಂತೆ ಹಾಗೂ ದೇವವಾಣಿಯ ಅರ್ಥ, ಅಭಿಪ್ರಾಯಗಳು ಸುಸ್ಸಷ್ಟವಾಗಿರುವುದರೊಂದಿಗೆ ರಾಜಠೀವಿ, 
ಘನತೆ, ವಾಕ್‌ ಗಾಂಭೀರ್ಯಗಳು ಪ್ರತಿಭಿಂಬವಾಗುವಂತೆ ಮಾಡಲು ಪ್ರಯತ್ನಿಸಿದ್ದೇನೆ. ಈ ತರದ ಸ್ವತಂತ್ರ ರೂಪದ 
ಅನುವಾದಕ್ಕಾಗಿ ಶಾಬ್ದಿಕ ಪ್ರತಿಬಂಧಗಳಿಂದ ಹೊರ ಬಂದು ಅರ್ಥ ವಿವರಣೆ ಮಾಡುವ ದಿಟ್ಟತನ ತೋರುವುದು 
ಅನಿವಾರ್ಯವಾಯಿತು. ಆದರೆ ಇದು ದೇವವಾಣಿಯ ವಿಷಯವಾದುದರಿಂದ ನಾನು ಹೆದರಿಕೊಂಡೇ ಈ ಸ್ವಾತಂತ್ರ್ಯವನ್ನು 
ಬಳಸಿ ಕೊಂಡೆನು. ಕುರ್‌ಆನಿನ ವಿಷಯವು ಎಷ್ಟು ಸ್ವಾತಂತ್ರವನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡುತ್ತದೋ 
ಅದಕ್ಕಿಂತ ಹೆಚ್ಚು ಉಪಯೋಗವಾಗದಂತೆ ನನ್ನಿಂದ ಸಾಧ್ಯವಾದಷ್ಟು ಜಾಗ್ರತೆ ಪಾಲಿಸಿದ್ದೇನೆ. 


* ತಪ್ಲೀಮುಲ್‌ ಕುರ್‌ಆನ್‌ ಉರ್ದು ಭಾಷೆಯಲ್ಲಿದೆ. 


ಕುರ್‌ಆನನ್ನು ಸರಿಯಾಗಿ ತಿಳಿಯಬೇಕಾದರೆ ಅದರ ಆದೇಶಗಳ ಹಿನ್ನೆಲೆಯನ್ನೂ ಗಮನಿಸಬೇಕಾಗುತ್ತದೆ. ಇದನ್ನು 
ತರ್ಜುಮಾನೀಯಲ್ಲಿ (ಭಾಷ್ಕದಲ್ಲಿ) ವ್ಯಕ್ತಗೊಳಿಸಲಾಗುವುದಿಲ್ಲ. ಆದುದರಿಂದ ನಾನು ಪ್ರತಿ ಅಧ್ಯಾಯದ ಆರಂಭದಲ್ಲಿ ಒಂದು 
ಪರಿಚಯವನ್ನು ಬರೆದಿದ್ದೆ "ನೆ. ಅದರಲ್ಲಿ ಆಯಾ ಅಧ್ಯಾಯ ಯಾವ ಕಾಲದಲ್ಲಿ ಅವತಶೀರ್ಣಗೊಂಡಿತು, ಆಗಿನ ಸ್ಲಿತಿಗೆತಿಗಳು 
ಹೇಗಿದ್ದವು, ಇಸ್ಲಾಮೊ ಆಂದೋಲನವು ಯಾವ ಘಟ್ಟದಲ್ಲಿತ್ತು ಅದರ ಬೇಡಿಕೆಗಳೇನಾಗಿದ್ದವು, ಅದು ಯಾವ ಸಮಸ್ಯೆಗಳನ್ನು 
ಎದುರಿಸುತ್ತಲಿತ್ತು ಎಂಬಿತ್ಕಾದಿಗಳನ್ನು ಸಂಪೂರ್ಣ ಶೋಧನೆ ಮಾಡಿ ತೋರಿಸಿದ್ದೇನೆ. ಮಾತ್ರವಲ್ಲ ಯಾವುದಾದರೊಂದು 
ನಿರ್ದಿಷ್ಟ ಸೂಕ್ತೆ ಅಥವಾ ಕೆಲವು ಸೂಕ್ತಗಳ ಸಮೂಹದ ಅವಶೀರ್ಣದ ಮಹತ್ವವು ಪ್ರತ್ಕೇಕವಿದ್ದೆಲ್ಲಿ ಅದನ್ನು ಟಿಪ್ಪಣಿಯಲ್ಲಿ 
ವಿವರಿಸಿದ್ದೇನೆ. 

ಟಿಪ್ಪಣಿಯಲ್ಲಿ, ಓದುಗರ ಗಮನವು ಕುರ್‌ಆನಿನಿಂದ ಸರಿದು ಬೇರೆಲ್ಲಿಗೋ ಹೋಗಿ ಬಿಡಬಹುದಾದಂತಹ ವಾದಗಳು 
ಸೇರಿಹೋಗದಂತೆ ನನ್ನಿಂದಾದಷ್ಟು ಪ್ರಯತ್ನಿಸಿದ್ದೇನೆ. ಟಿಪ್ಪಣಿಗಳನ್ನೆಲ್ಲಾ ಕೇವಲ ಎರಡೇ ತರದ ಸ್ಥಳಗಳಲ್ಲಿ ಬರೆದಿದ್ದೇನೆ: 
1) ಸಾಮಾನ್ಮ ಓದುಗನು ವಿವರಣೆ ಬಯಸಬಹುದಾದಲ್ಲಿ, ಅವನ ಮನಸ್ಸಿನಲ್ಲಿ ಯಾವುದಾದರೂ ಪ್ರಶ್ನೆ ಉದ್ಭವಿಸಬಹುದಾದ 
ಕಡೆಯಲ್ಲಿ ಅಥವಾ ಅವನು ಯಾವುದಾದರೊಂದು ಸಂಶಯದಲ್ಲಿ ಸಿಲುಕಿ ಬಿಡಬಹುದಾದಂತಹ ಕಡೆಯಲ್ಲಿ. 2) ಓದುಗನು 
ಕುರ್‌ಆನಿನ ಆದೇಶಗಳ ತಿರುಳಿನ ಕಡೆಗೆ ಗಮನಿಸದೆ ಮೇಲಿಂದಲೇ ಮುಂದುವರಿದು ಬಿಡಬಹುಡೆಂಬ ಆಶಂಕೆ ಉಂಟಾದ 
ಸ್ಥಳೆಗಳಲ್ಲಿ. 

ಈ ಗ್ರಂಥದಿಂದ ಪೂರ್ಣ ಪ್ರಯೋಜನ ಪಡೆಯಬೇಕೆಂದು ಬಯಸುವ ಓದುಗರಿಗೆ ನಾನು ಕೆಲವು ಸಲಹೆಗಳನ್ನು 
ಕೊಡುವೆನು. ಮೊತ್ತ ಮೊದಲು ಪ್ರತಿ ಅಧ್ಯಾಯದ ಪರಿಚಯವನ್ನು ಚೆನ್ನಾಗಿ ಗಮನವಿಟ್ಟು ಓದಬೇಕು. ಆ ಅಧ್ಯಾಯದ 
ಅಧ್ಯಯನ ಮುಗಿಯುವಲ್ಲಿಯ ವರೆಗೂ ಆಗಾಗ ಪರಿಚಯದ ಕಡೆಗೆ ನೋಡುತ್ತಿರಬೇಕು. ತರುವಾಯ ದಿನಂಪ್ರತಿ ಮೂಲ 
ಕುರ್‌ಆನಿನ ಎಷ್ಟು -ಭಾಗವನ್ನು ಓದಬೇಕೋ ಅಷ್ಟನ್ನು ಓದಿ, ಪ್ರತಿ ಆಯತಿನ(ಸೂಕ್ತದ) ಪದಾನುವಾದವನ್ನು ಮೊದಲು 
ಓದಬೇಕು. ಈ ಉದ್ದೇಶಕ್ಕಾಗಿ ಫಾರ್ಸಿ, ಉರ್ದು, ಇಂಗ್ಲೀಷ್‌ ಅನುವಾದಗಳ ಪೈಕಿ ಬೇಕಾದುದನ್ನು ಆಯ್ದುಕೊಳ್ಳಬಹುದು. 
ಅನಂತರ ತಫ್ಲೀಮುಲ್‌ ಕುರ್‌ಆನಿನ ಅರ್ಥ ವಿವರಣೆಯನ್ನು ಟಿಪ್ಪಣಿಯ ಕಡೆಗೆ ಗಮನಿಸದೆ, ಆಯ್ದುಕೊಂಡ ಭಾಗವು 
ಏಕಕಾಲದಲ್ಲಿ ಮುಂದೆ ಬರುವ ಹಾಗೆ ಸರಾಗವಾಗಿ ಓಡಬೇಕು. ಇದಾದ ಬಳಿಕ ಒಂದೊಂದೇ ಸೂಕ್ತವನ್ನು ವಿವರವಾಗಿ 
ತಿಳಿಯಲಿಕ್ಕಾಗಿ ಟಿಪ್ಪಣಿಗಳನ್ನು ಓದಬೇಕು. ಹೀಗೆ ಓದುವುದರಿಂದ. ಓರ್ವ ಸಾಮಾನ್ಯ ಓದುಗನಿಗೆ ಕುರ್‌ಆನಿನ ಪಾಂಡಿತ್ಯ 
ಪ್ರಾಪ್ತವಾಗದಿದ್ದರೂ ಅಲ್ಲಾಹನಿಚ್ಛಿಸಿದರೆ ಅದರ ಸಾಮಾನ್ಯ ಜ್ಞಾನ ಪ್ರಾಪ್ರವಾಗುವುದೆಂದು ನನಗೆ ನಂಬಿಕೆಯಿದೆ. 

ಈ ಗ್ರಂಥವನ್ನು ನಾನು ಹಿ.ಶ. 1361ರ ಮುಹರ್ರಮ್‌ ತಿಂಗಳಲ್ಲಿ (ಕ್ರ.ಶ. 1942ನೇ ಫೆಬ್ರವರಿಯಲ್ಲಿ) ಪ್ರಾರಂಭಿಸಿದ್ದೆ. 
ಇದು ವರ್ಷಗಳಿಗಿಂತ ಅಧಿಕ ಕಾಲ ಈ ಕಾರ್ಯ ಮುಂದುವರಿದು ಯೂಸುಫ್‌ ಅಧ್ಯಾಯದ ಅಂತ್ಯದ ವರೆಗೆ ಅನುವಾದ 
ಮತ್ತು ಅರ್ಥ ವಿವರಣೆ ಸಿದ್ಧವಾಯಿತು. ಅನಂತರ ಎದುರಾದ ನಿರಂತರ ವಿಘ್ನುಗಳಿಂದಾಗಿ ಮುಂದೆ ಬರೆಯಲಿಕ್ಕೂ 
ಅಸಾಧ್ಯವಾಯಿತು. ಆಗಿದ್ದ ಕೆಲಸದ ಪುನರವಲೋಕನ ನಡೆಸಿ ಅದನ್ನು ಗ್ರಂಥ ರೂಪದಲ್ಲಿ ಪ್ರಕಟಿಸಲು ಯೋಗ್ಯವಾಗುವಂತೆ 
ಮಾಡಲಿಕ್ಕೂ ಸಾಧ್ಯವಾಗಲಿಲ್ಲ. ಇದೀಗ ಕ್ರಿ. ಶ. 1948ನೇ ಅಕ್ಟೋಬರ್‌ನಲ್ಲಿ ಹಠಾತ್ತನೆ ನನ್ನನ್ನು ಪಬ್ಲಿಕ್‌ ಸೇಫ್ಟಿ ور دہ‎ 
ಸೆರೆ ಹಿಡಿದು ಸೆರೆಮನೆಗೆ ಕಳುಹಿಸಲಾಗಿರುವುದು ಸುಯೋಗವೆನ್ನಬೇಕೋ ದುಯೋಗವೆನ್ನಬೇಕೋ ತಿಳಿಯುವುದಿಲ್ಲ. ಈ 
ಗ್ರಂಥವನ್ನು ಮುದ್ರಣಕ್ಕೆ ಕಳುಹಿಸಲು ಬೇಕಾದ ಬಿಡುವು ನನಗಿಲ್ಲಿ ಸಿಕ್ಕಿತು. ನಾನು ಯಾವ ಉದ್ದೇಶಕ್ಕಾಗಿ ಈ ಶ್ರಮವನ್ನು 
ವಹಿಸಿರುವೆನೋ ಅದು ಪೊರ್ತಿಗೊಳ್ಳುವಂತಾಗಬೇಕೆಂದೂ ಇದು ಜನರಿಗೆ ಕುರ್‌ಆನಿನ ಜ್ಞಾನ ಪ್ರಾಪ್ತಿಯಲ್ಲಿ ಸಹಾಯಕವಾಗಿ 
ಪರಿಣಮಿಸುವಂತಾಗಲೆಂದೂ ಅಲ್ಲಾಹನೊಡನೆ ಪ್ರಾರ್ಥಿಸುತ್ತೇನೆ. 


ನ್ಯೂ ಸೆಂಟ್ರಲ್‌ ಜೈಲ್‌-ಮುಲ್ತಾನ್‌ 
17, ದುಲ್‌ಕಅದ್‌ 1368 ಹಿ.ಶ. 
(ಸೆಪ್ಟಂಬರ್‌ 11, ಕ್ರಿ.ಶ. 1949) 


14 ಕುರ್‌ಆನ್‌ ವ್ಯಾಖ್ಯಾನ 


ಶೀರ್ಷಿಕೆಯಲ್ಲಿ "ಮುನ್ನುಡಿ" ಎಂಬ ಪದವನ್ನು ಕಂಡು ನಾನು ಕುರ್‌ಆನಿಗೆ ಮುನ್ನುಡಿ ಬರೆಯುತ್ತಿದ್ದೇನೆಂದು ಯಾರೂ 
ತಪ್ಪು ತಿಳಿಯಬಾರದು. ಇದು ಕುರ್‌ಆನಿನ ಮುನ್ನುಡಿಯಲ್ಲ; ಇದು "ತಪ್ಲೀಮುಲ್‌ ಕುರ್‌ಆನಿ"ನ ಮುನ್ನುಡಿ. ಇದನ್ನು 
ಎರಡು ಉದ್ದೇಶಗಳಿಗಾಗಿ ಬರೆದಿದ್ದೇನೆ. 

ಒಂದನೆಯದಾಗಿ-ಒಬ್ಬ ಸಾಮಾನ್ಯ ಓದುಗನು ಕುರ್‌ಆನ್‌ ಅಧ್ಯಯನ ಆರಂಭಿಸುವುದಕ್ಕಿಂತ ಮುಂಚೆ ಅರಿತಿರಬೇಕಾದ 
ವಿಷಯಗಳನ್ನು ಮೊದಲೇ ತಿಳಿದುಕೊಂಡರೆ ಕುರ್‌ಆನನ್ನು ಅರಿಯುವ ದಾರಿ ಸುಗಮವಾಗುವುದು. ಅಲ್ಲವಾದರೆ ಈ 
ವಿಷಯಗಳು ಅಧ್ಯಯನದ ನಡುವೆ ಕಾಡುತ್ತಲೇ ಇರುತ್ತವೆ. ಕೆಲವೊಮ್ಮೆ ಅವುಗಳನ್ನು ಅರಿಯದಿರುವ ಕಾರಣ ಓದುಗನು 
ಅನೇಕ ವರ್ಷಗಳ ವರೆಗೆ ಕುರ್‌ಆನಿನ ಮೇಲ್‌ಸ್ಪ ರದಲ್ಲೇ ಅಲೆದಾಡುತ್ತಿರುತ್ತಾನೆ ಅದರ ಆಳಕ್ಕೆ ಇಳಿಯಲು ಅವನಿಗೆ ದಾರಿಯೇ 
ಸಿಗುವುದಿಲ್ಲ. 

ಎರಡನೆಯದಾಗಿ-ಕುರ್‌ಆನಿನ ಅಧ್ಯಯನ ನಡೆಸಲಾರಂಭಿಸಿದಾಗ ಸರ್ವಸಾಮಾನ್ಯವಾಗಿ ಓದುಗರ ಮನಸ್ಸಿನಲ್ಲಿ ಏಳುವ 
ಪ್ರಶ್ನೆಗಳನ್ನು ಮೊದಲಾಗಿ ಉತ್ತರಿಸಿಬಿಡಬೇಕೆಂಬ ಉದ್ದೇಶ. ಇದಕ್ಕಾಗಿ ನಾನು, ನನ್ನ ಮನಸ್ಸಿನಲ್ಲೇ ಮೊದಲು ಉದ್ಭವಿಸಿದ್ದ 
ಅಥವಾ ಅನಂತರ ನಾನು ಎದುರಿಸಿದಂತಹ ಪ್ರಶ್ನೆಗಳನ್ನೇ ಈ ಮುನ್ನುಡಿಯಲ್ಲಿ ಉತ್ತರಿಸುವೆನು. ಇವುಗಳ ಹೊರತು ಬೇರೆ 
ಪ್ರಶ್ನೆಗಳೇನಾದರೂ ಉತ್ತರಿಸತಕ್ಕಂಥವುಗಳು ಉಳಿದಿದ್ದರೆ ನನಗೆ ತಿಳಿಸಿದಲ್ಲಿ ಅವುಗಳನ್ನು ಅಲ್ಲಾಹನು ಇಚ್ಛಿಸಿದರೆ, ಮುಂದಿನ 
ಆವೃತ್ತಿಗಳ ಮುನ್ನುಡಿಯಲ್ಲಿ ಸೇರಿಸಲಾಗುವುದು. 


٠‏ زی 
ಸಾಮಾನ್ಯವಾಗಿ ನಾವು ಓದುವ ಪುಸ್ತಕಗಳಲ್ಲಿ ಒಂದು ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿ, ಅಭಿಪ್ರಾಯ ಮತ್ತು‏ 
ಪುರಾವೆಗಳನ್ನು ಒಂದು ನಿರ್ದಿಷ್ಟವಾದ ಕ್ರಮಬದ್ಧತೆಯೊಂದಿಗೆ ಅವಾಹತವಾಗಿ ವಿವರಿಸಲಾಗುತ್ತದೆ. ಆದುದರಿಂದ ಈ‏ 
ವರೆಗೂ ಕುರ್‌ಆನಿನ ಪರಿಚಯವಿಲ್ಲದವನು ಅದರ ಅಧ್ಯಯನ ಮಾಡ ಹೊರಟಾಗ, ಒಂದು 'ಗ್ರಂಥ'ವೆಂಬ ದೃಷ್ಟಿಯಿಂದ‏ 
ಈ ಗ್ರಂಥದಲ್ಲೂ ಇತರ ಗ್ರಂಥಗಳಂತೆಯೇ ಮೊದಲು ವಿಷಯವನ್ನು ನಿಗದಿಗೊಳಿಸಿಕೊಂಡಿರಬಹುದು; ಆ ಬಳಿಕ ಮುಖ್ಯ‏ 
ವಿಷಯವನ್ನು ಹಲವಾರು ಅಧ್ಯಾಯ, ಉಪ ಅಧ್ಯಾಯಗಳಾಗಿ ವಿಂಗಡಿಸಿ, ಕ್ರೋಢೀಕರಿಸಿ ಒಂದೊಂದೇ ಉಪ ವಿಷಯದ‏ 
ಕುರಿತು ವಿವರಿಸಿರಬಹುದು; ಅದೇ ರೀತಿಯಲ್ಲಿ ಜೀವನದ ಒಂದೊಂದು ಕ್ಷೇತ್ರವನ್ನು ಬೇರೆ ಬೇರೆಯಾಗಿ ತೆಗೆದುಕೊಂಡು‏ 
ಅದರ ಬಗ್ಗೆ ನಿಯಮ ನಿಬಂಧನೆಗಳನ್ನು ಕ್ರಮಾನುಗತವಾಗಿ ಉಲ್ಲೇಖಿಸಿರಬಹುದೆಂದು ج٤ ಮುಂದುವರಿಯುತ್ತಾನೆ.‏ 
ಆದರೆ, ಅವನು ಈ ಗ್ರಂಥವನ್ನು ತೆರೆದು ಅಧ್ಯಯನ ಆರಂಭಿಸಿದಾಗ ಅಲ್ಲಿ ತನ್ನ ನಿರೀಕ್ಷೆಗಿಂತ ತೀರಾ ಭಿನ್ನವಾದ, ಬೇರೆಲ್ಲೂ‏ 
ಕಂಡಿರದ ವಿಶಿಷ್ಟ ತರದ ವಿವರಣಾ ಕ್ರಮವನ್ನು ಕಾಣುತ್ತಾನೆ. ಅಲ್ಲಿ ಅವನು ವಿಶ್ವಾಸಕ್ಕೆ ಸಂಬಂಧಿಸಿದ ವಿಚಾರಗಳು,‏ 
ನೈತಿಕ ಆದೇಶಗಳು, ಧಾರ್ಮಿಕ ಆಜ್ಞೆಗಳು, ಆಹ್ವಾನ ಉಪದೇಶ, ವಿಮರ್ಶೆ, ಬೆದರಿಕೆ, ಎಚ್ಚರಿಕೆ, ಸುವಾರ್ತೆ, ಆಶ್ವಾಸನೆ,‏ 
ದೃಷ್ಟಾಂತ, ಸಾಕ್ಸ್ಯಾಧಾರಗಳು, ಐತಿಹಾಸಿಕ ಪ್ರಸಂಗ, ವಿಶ್ವ ಸಂಕೇತಗಳ ಕಡೆಗೆ ಸೂಚನೆ- ಇವೆಲ್ಲಾ ಪದೇ ಪದೇ ಬೆನ್ನು‏ 
ಬೆನ್ನಿಗೇ ಬರುತ್ತಿರುವುದನ್ನು ಕಾಣುತ್ತಾನೆ. ಒಂದೇ ವಿಷಯವನ್ನು ವಿವಿಧ ರೀತಿಯಲ್ಲಿ ಬೇರೆ ಬೇರೆ ಮಾತುಗಳಲ್ಲಿ‏ 
ಪುನರಾವರ್ತಿಸಲಾಗುತ್ತದೆ. ಒಂದು ವಿಷಯದ ಬಳಿಕ ಇನ್ನೊಂದು ಅದರ ನಂತರ ಮತ್ತೊಂದು ಹಠಾತ್ತನೆ;ಪ್ರಾರಂಭವಾಗುತ್ತದೆ.‏ 
ಅಷ್ಟೇ ಅಲ್ಲ, ಒಂದು ವಿಷಯದ ಎಡೆಯಲ್ಲಿ ಇನ್ನೊಂದು ವಿಷಯವು ಅಕಸ್ಮಾತ್‌ ಬಂದು ಬಿಡುತ್ತದೆ. ಅಭಿಸಂಬೋಧಿತನೂ‏ 
ಮಾತಾಡುವವನೂ ಆಗಾಗ ಬದಲಾಗುತ್ತಿರುತ್ತಾರೆ. ಭಾಷಣದ ಗತಿ ಆಗಾಗ ಎವಿಧ ದಿಕ್ಕುಗಳಿಗೆ ತಿರುಗುತ್ತಿರುತ್ತದೆ.‏ 
ಪರಿಚ್ಛೇದಗಳಾಗಲಿ ಅಧ್ಯಾಯಗಳಾಗಲಿ ಎಲ್ಲೂ ಇಲ್ಲ, ಇತಿಹಾಸವಿದ್ದರೂ ಅದು ಇತಿಹಾಸ ಕಥನದ ರೀತಿಯಲ್ಲಿಲ್ಲ. ತತ್ವ‏ 
ಸಿದ್ದಾಂತ ಮತ್ತು ಪಾರಲೌಕಿಕ ವಿಷಯಗಳಿವೆಯಾದರೂ ತರ್ಕಶಾಸ್ತ್ರ ಮತ್ತು ತತ್ವಶಾಸ್ತ್ರಗಳ ಭಾಷೆಯಲ್ಲಿಲ್ಲ. ಮನುಷ್ಕ್ಮ‏ 
ಮತ್ತು ವಿಶ್ವದಲ್ಲಿರುವ ಪದಾರ್ಥಗಳ ಪ್ರಸ್ತಾಪವಿದೆಯಾದರೂ ಅದು ಭೌತಶಾಸ್ತ್ರದ ರೀತಿಯಲ್ಲಿಲ್ಲ. ಸಂಸ್ಕೃತಿ ಮತ್ತು‏ 
ರಾಜಕೀಯ, ಜೀವನ ಶಾಸ್ತ್ರ ಮತ್ತು ಸಮಾಜ ಶಾಸ್ತ್ರಗಳ. ಪ್ರಸ್ತಾಪವಿದೆ. ಆದರೆ ಅದು ಸಾಮಾನ್ಮ ತಿಳುವಳಿಕೆಯ‏ 


ಮುನ್ನುಡಿ 15 


ರೀತಿಯಲ್ಲಿಲ್ಲ. ಕಾನೂನಿನ ನಿಬಂಧನೆ ಮತ್ತು ಕಾನೂನಿನ ಮೂಲ ಸಿದ್ದಾಂತಗಳ ಪ್ರಸ್ತಾಪವಿದೆಯಾದರೂ ಅವು ನ್ಯಾಯ 
ಶಾಸ್ತ್ರಜ್ಞರ ಪದ್ಧತಿಗಳಿಗಿಂತ ತೀರಾ ಭಿನ್ನವಾಗಿವೆ. ನೈತಿಕ ಶಿಕ್ಷಣವಿದೆ. ಆದರೆ ಅದರ ವಿನ್ಯಾಸವು ನೀತಿಶಾಸ್ತ್ರದ ಇತರ 
ಸಾಹಿತ್ಮಕ್ಕಿಂತ ಸಂಪೂರ್ಣ ಭಿನ್ನವಾಗಿದೆ. ಇವುಗಳನ್ನೆಲ್ಲಾ ತಾನು ಮುಂಚೆ ಓದಿದ ಪುಸ್ತಕಗಳ ರೀತಿಗಿಂತ ತೀರಾ ಭಿನ್ನವಾಗಿ 
ಕಾಣುವಾಗ ಓದುಗನು ಕಂಗೆಡುತ್ತಾನೆ. ಅವನು ಇದು ಆದಿಯಿಂದ ಅಂತ್ಕದ ವರೆಗೂ ಅನೇಕ ಸ್ವತಂತ್ರ ಟಿಪ್ಪಣಿಗಳಿಂದ 
ಕೂಡಿದ, ಕ್ರಮವಾಗಿ ಕ್ರೋಢೀಕರಿಸದ, ಅಸ್ತವೃಸ್ತವಾಗಿರುವ ಒಂದು ಕೃತಿಯಾಗಿದ್ದರೂ ಅಖಂಡ ವಿಷಯದ ರೂಪದಲ್ಲಿ 
ಬರೆಯಲ್ಪಟ್ಟಿದೆಯೆಂದು ತಿಳಿಯುತ್ತಾನೆ. ವಿರೋಧಿ ಮನೋಭಾವದ ದೃಷ್ಟಿಯಿಂದ ನೋಡುವವನು ಅದರ ಮೇಲೆಯೇ 
ತರತರದ ಆಕ್ಸೇಪಗಳ ಗೋಪುರ ಕಟ್ಟುತ್ತಾನೆ. ಅನುಕೂಲ ದೃಷ್ಟಿಕೋನವೃಳ್ಳವನು ಕೆಲವೊಮ್ಮೆ ಅರ್ಥದ ಕಡೆಗೆ ಗಮನಿಸದೆ 
ಸಂಶಯಗಳಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಕೆಲವೊಮ್ಮೆ ಬಾಹ್ಮವಾಗಿ ಕಾಣುವ ಈ ಅಸ್ತವ್ಯಸ್ಥತೆಗಾಗಿ ತರತರದ 
ಕೃತಕ ವಾದಗಳನ್ನು ಮಾಡುತ್ತ ತನ್ನ ಮನಸ್ಸನ್ನು ತಾನೇ ಸಮಾಧಾನ ಪಡಿಸಿಕೊಳ್ಳುತ್ತಾನೆ. ಒಮ್ಮೊಮ್ಮೆ ಕೃತಕ ರೀತಿಯಿಂದ 
ಸಂಬಂಧ ಕಲ್ಪಿಸಿ ವಿಚಿತ್ರ ರೀತಿಯಲ್ಲಿ ತಾತ್ಸರ್ಯಗಳನ್ನು ಕಂಡುಕೊಳ್ಳುತ್ತಾನೆ. ಮತ್ತೆ ಕೆಲವೊಮ್ಮೆ 'ಸ್ವತಂತ್ರ ಟಿಪ್ಪಣಿಗಳ 
ಸಿದ್ದಾಂತ'ವನ್ನೇ ಸ್ವೀಕರಿಸುತ್ತಾನೆ. ಇದರಿಂದ ಪ್ರತಿಯೊಂದು ಸೂಕ್ತವು ತನ್ನ ವಿಷಯಾನುಬಂಧದಿಂದ ಬೇರ್ಪಟ್ಟು, ಅದನ್ನು 
ಅವತೀರ್ಣಗೊಳಿಸಿದವನ ಉದ್ದೇಶಕ್ಕೆ ವ್ಯತಿರಿಕ್ತವಾದ ವಿಚಿತ್ರ ಅರ್ಥವನ್ನು ಕೊಡುತ್ತದೆ. 

ಒಂದು ಗ್ರಂಥವನ್ನು ಚೆನ್ನಾಗಿ ಅಧ್ಯಯನ ನಡೆಸಬೇಕಾದರೆ ಓದುಗನಿಗೆ ಅದರ ಮೂಲ ವಿಷಯ ತಿಳಿದಿರಬೇಕು. 
ಅದರ ಧ್ಯೇಯೋದ್ದೇಶ ಮತ್ತು ಕೇಂದ್ರೀಯ ವಿಷಯದ ಅರಿವಿರಬೇಕು. ಅದರ ವಿವರಣಾ ಶೈಲಿಯ ಪರಿಚಯವಿರಬೇಕು. 
ಅದರ ಪಾರಿಭಾಷಿಕ ಭಾಷೆ ಮತ್ತು ಅದರ ವಿಶಿಷ್ಟ ವ್ಯಾಖ್ಯಾನ ರೀತಿ ಗೊತ್ತಿರಬೇಕು. ಅದರ ವಿವರಣೆಗಳು ತಮ್ಮ ಪ್ರತ್ಯಕ್ಷ 
ವಾಕ್ಕಗಳ ಹಿನ್ನೆಲೆಯಲ್ಲಿ ಯಾವ ಪರಿಸ್ಥಿತಿ ಮತ್ತು ಪ್ರಕರಣಗಳಿಗೆ ಸಂಬಂಧಿಸಿವೆ ಎಂಬುದೂ ಕಣ್ಣ ಮುಂದಿರಬೇಕು. 
ಸಾಮಾನವಾಗಿ ನಾವು ಓದುವ ಪುಸ್ತಕಗಳಲ್ಲಿ ಈ ಎಲ್ಲ ವಿಷಯಗಳು ಸುಲಭದಲ್ಲಿ ಸಿಗುತ್ತವೆ. ಆದುದರಿಂದ ಅವುಗಳ 
ಆಳಕ್ಕೆ ಇಳಿಯಲು ನಮಗೆ ಕಷ್ಟವಾಗುವುದಿಲ್ಲ. ಆದರೆ, ಇಂತಹ ವಿಷಯಗಳು ಇತರ ಪುಸ್ತಕಗಳಲ್ಲಿ ಸಿಗುವುದು ನಮಗೆ 
ಅಭ್ಯಾಸವಾಗಿರುವಂತೆ ಕುರ್‌ಆನಿನಲ್ಲಿ ಸಿಗುವುದಿಲ್ಲ. ಆದುದರಿಂದ ಒಂದು ಸಾಮಾನ್ಯ ಗ್ರಂಥದ ಅಭ್ಯಾಸವೆಂಬ 
ಭಾವನೆಯನ್ನಿರಿಸಿಕೊಂಡು ಕುರ್‌ಆನಿನ ಅಧ್ಯಯನವನ್ನು ಯಾರಾದರೂ ಆರಂಭಿಸಿದಾಗ, ಅವನಿಗೆ ಈ ಗ್ರಂಥದ ವಸ್ತು, 
ವಿಷಯ, ಉದ್ದೇಶ ಮತ್ತು ಕೇಂದ್ರೀಯ ವಿಷಯದ ಸುಳಿವೇ ಸಿಗುವುದಿಲ್ಲ. ಅದರ ವಿವರಣಾ ಕೈಲಿ ಮತ್ತು ವ್ಯಾಖ್ಯಾನ 
ರೀತಿಯೂ ಅವನಿಗೆ ಅಪರಿಚಿತವಾಗಿಯೇ ತೋರುತ್ತವೆ. ಹೆಚ್ಚನ ಕಡೆಗಳಲ್ಲಿ ವಿಷಯಗಳ ಹಿನ್ನೆಲೆ ಅವನ ದೃಷ್ಟಿಯಿಂದ 
ಮರೆಯಾಗಿರುತ್ತದೆ. ಇದರ ಪರಿಣಾಮವಾಗಿ ಬೇರೆ ಬೇರೆ ಸೂಕ್ತಗಳಲ್ಲಿ ಹರಡಿಕೊಂಡಿರುವ ಯುಕ್ತಿ ರತ್ನಗಳಿಂದ ಹೆಚ್ಚು 
ಕಡಿಮೆ ಪ್ರಯೋಜನ ಪಡೆದರೂ ಒಬ್ಬನು ದೇವವಾಣಿಯ ನೈಜ ತಿರುಳನ್ನು ಗ್ರಹಿಸುವುದರಿಂದ ವಂಚಿತನಾಗುತ್ತಾನೆ. ಹೀಗೆ 
ಅವನಿಗೆ ಗ್ರಂಥದ ಮೂಲ ಶಿಕ್ಷಣ ಒದಗುವ ಬದಲಿಗೆ ಅವನು ಆ ಗ್ರಂಥದಲ್ಲಿ ಹರಡಿಕೊಂಡಿರುವ ಕೆಲವು ಮರ್ಮ 
ಹಾಗೂ ಸೀಮಿತ ಪ್ರಯೋಜನಗಳಿಂದಷ್ಟೇ ತೃಪ್ತನಾಗಬೇಕಾಗುತ್ತದೆ. ಇಷ್ಟೇ ಅಲ್ಲ, ಗ್ರಂಥಜ್ಞಾನಕ್ಕೆ ಬೇಕಾದ ಈ ಆರಂಭಿಕ 
ಆವಶ್ಯಕತೆಗಳನ್ನು ತಿಳಿದುಕೊಳ್ಳದಿರುವುದರಿಂದಲೇ ಕುರ್‌ಆನಿನ ಅಧ್ಯಯನ ಮಾಡುವ ಅನೇಕರು ಸಂಶಯಗಳಲ್ಲಿ ಸಿಕ್ಕಿಬೀಳುತ್ತಾರೆ. 
ಅಂತಹವರು ಕುರ್‌ಆನನ್ನು ಓದುತ್ತಿರುವಾಗ ಅದರ ಪುಟಗಳಲ್ಲಿ ವೈವಿಧ್ಯಮಯ ವಿಷಯಗಳು ಅಸ್ತವಸ್ತವಾಗಿ ಹರಡಿರುವುದಾಗಿ 
ಅವರಿಗೆ ತೋರುತ್ತದೆ. ಅನೇಕ ಸೂಕ್ತಗಳ ಅರ್ಥ ಅವರಿಗೆ ವ್ಯಕ್ತೆವಾಗುವುದಿಲ್ಲ. ಎಷ್ಟೋ ಸೂಕ್ತಗಳು ಸಹಜವಾಗಿಯೂ 
ವಿವೇಕದ ಜ್ಯೋತಿಯಿಂದ ಬೆಳಗುತ್ತಿದ್ದರೂ ವಿಷಯಾನುಬಂಧದಲ್ಲಿ ಸಂಬಂಧವಿಲ್ಲದಂತೆ ಭಾಸವಾಗುತ್ತದೆ. ಅನೇಕ ಕಡೆಗಳಲ್ಲಿ 
ವ್ಯಾಖ್ಯಾನ ಮತ್ತು ವಿವರಣಾ ರೀತಿಯ ಕುರಿತಾದ ಅಜ್ಞಾನವು ಅವರನ್ನು ನೈಜ ಅರ್ಥ ಗ್ರಹಿಸುವುದರಿಂದ ತಪ್ಪಿಸಿ ಬೇರೆ 
ಕಡೆಗೆ ಒಯ್ಯುತ್ತದೆ. ಹೆಚ್ಚಿನ ಕಡೆಗಳಲ್ಲಿ ಹಿನ್ನೆಲೆಯ ಸರಿಯಾದ ಜ್ಞಾನವಿಲ್ಲದಿರುವುದರಿಂದಲೂ ಘೋರವಾದ ತಪ್ಪು 
ಅಭಿಪ್ರಾಯಗಳು ಉಂಟಾಗುತ್ತವೆ. 


مل م0 
ಕುರ್‌ಆನ್‌ ಯಾವ ತರದ ಗ್ರಂಥ? ಅದರ ಅವತರಣ ಮತ್ತು ಅದರ ಕ್ರೋಢೀಕರಣದ ವಿಧಾನ ಯಾವುದು? ಅದರ‏ 
ಮೂಲ ವಿಷಯ ಯಾವುದು? ಅದು ಯಾವುದರ ಕುರಿತು ಚರ್ಚಿಸುತ್ತದೆ? ಅದರಲ್ಲಿರುವ ವೈವಿಧ್ಯಪೂರ್ಣ ವಿಷಯಗಳು‏ 


16 ಕುರ್‌ಆನ್‌ ವ್ಯಾಖ್ಯಾನ 


ಯಾವ ಕೇಂದ್ರೀಯ ವಿಷಯಕ್ಕೆ ಸಂಬಂಧಿಸಿವೆ? ತನ್ನ ಉದ್ದೇಶವನ್ನು ಪ್ರತಿಪಾದಿಸಲು ಅದು ಎಂತಹ ವಾದವನ್ನು ಮತ್ತು 
ವಿವರಣಾ ಶೈಲಿಯನ್ನು ಉಪಯೋಗಿಸಿದೆ? ಇಂತಹ ಕೆಲವು ಮುಖ್ಯ ಪ್ರಶ್ನೆಗಳಿಗೆ ಸ್ಪಷ್ಟ ಹಾಗೂ ಸರಳವಾದ ಉತ್ತರವು 
ಆರಂಭದಲ್ಲೇ ದೊರೆತರೆ, ಹಲವಾರು ತೊಡಕುಗಳಿಂದ ಪಾರಾಗಬಹುದಲ್ಲದೆ ಜ್ಞಾನ ಹಾಗೂ ಚಿಂತನೆಗಳಿಗೂ ಅನುವು 
ಸಿಗುತ್ತದೆ. ಕುರ್‌ಆನಿನಲ್ಲಿ ಗ್ರಂಥ ರಚನಾ ಅನುಕ್ರಮವನ್ನು ಹುಡುಕುವವನಿಗೆ ಅದು ಸಿಗದಿರುವಾಗ ಅವನು ಗ್ರಂಥದ 
ಪುಟಗಳಲ್ಲೇ ಅಲೆದಾಡ ತೊಡಗುತ್ತಾನೆ. ಈ ಪ್ರಾಥಮಿಕ ವಿಷಯಗಳ ಅರಿವಲ್ಲದಿರುವುದೇ ಅವನ ಈ ಪೇಚಾಟಕ್ಕಿರುವ 
ನಿಜವಾದ ಕಾರಣ. ನಾನೀಗ ಧರ್ಮದ ವಿಷಯಕ್ಕೆ ಸಂಬಂಧಿಸಿದ ಒಂದು ಗ್ರಂಥದ ಅಧ್ಯಯನವನ್ನು ಆರಂಭಿಸುತ್ತಿದ್ದೇನೆಂಬ 
ಕಲ್ಪನೆಯೊಂದಿಗೆ ಅವನು ಅಧ್ಯಯನವನ್ನು ಪ್ರಾರಂಭಿಸುತ್ತಾನೆ. 'ಧರ್ಮದ ವಿಷಯ' ಮತ್ತು 'ಗ್ರಂಥ' ಇವೆರಡರ ಬಗ್ಗೆ ಜನರಲ್ಲಿ 
ಸಾಮಾನ್ಯವಾಗಿ ನೆಲೆಸಿರುವ ಭಾವನೆಗಳೇ ಅವನಲ್ಲೂ ಇರುತ್ತವೆ. ಆದರೆ, ಅಲ್ಲಿ ತನ್ನ ಭಾವನೆಗಳಿಗೆ ತೀರಾ ಭಿನ್ನವಾದುದನ್ನು 
ಕಂಡಾಗ ಅದರೊಂದಿಗೆ ಹೊಂದಿಕೊಳ್ಳಲು ಅವನಿಗೆ ಸಾಧ್ಯವಾಗುವುದಿಲ್ಲ. ಅವನಿಗೆ ವಿಷಯದ ಆರಂಭವೇ ಕೈಸೇರದಂತಾಗುತ್ತದೆ. 
ಅಪರಿಚಿತ ಪ್ರಯಾಣಿಕನೊಬ್ಬನು ಹೊಸತಾಗಿ ಪ್ರವೇಶಿಸಿದ ನಗರದ ಓಣಿಗಳಲ್ಲಿ ಅಲೆದಾಡುವಂತೆ ಅವನೂ ಕುರ್‌ಆನಿನ 
ಪಂಕ್ತಿಗಳಲ್ಲಿ ಅಲೆದಾಡಲಾರಂಭಿಸುತ್ತಾನೆ. ಆದುದರಿಂದ, ನೀವೀಗ ಅಧ್ಯಯನ ನಡೆಸಲಾರಂಭಿಸಿರುವ ಈ ಗ್ರಂಥವು ಜಗತ್ತಿನ 
ಪ್ರಚಲಿತ ಸಾಹಿತ್ಯಗಳಿಗಿಂತ ಭಿನ್ನವಾದ ಹಾಗೂ ತನ್ನದೇ ಆದ ವೈಶಿಷ್ಟ್ಯಗಳಿಂದ ಕೂಡಿದ ಏಕ್ಕೆಕ ಗ್ರಂಥವಾಗಿದ್ದು ಅದರ 
ರಚನೆಯು ಜಗತ್ತಿನ ಇತರೆಲ್ಲ ಗ್ರಂಥಗಳಿಗಿಂತ ಭಿನ್ನರೂಪದಲ್ಲಾಗಿದೆ ಹಾಗೂ ಅದು ತನ್ನ ಮೂಲ ವಿಷಯ, ರಚನೆ ಮತ್ತು 
ಕ್ರಮಗಳ ದೃಷ್ಟಿಯಿಂದ ಅಸಾಮಾನ್ಯ ಗ್ರಂಥವಾಗಿದೆ ಎಂಬ ಕಾರಣಗಳಿಂದಾಗಿ ಈ ವರೆಗಿನ ಗ್ರಂಥಗಳ ಅಧ್ಯಯನಗಳಿಂದ 
'ಗ್ರಂಥ'ದ ಸ್ವರೂಪದ ಬಗ್ಗೆ ನಿಮ್ಮ ಮನಸ್ಸಿನೊಳಗೆ ಉಂಟಾಗಿರುವ ಭಾವನೆಯು ಈ ಗ್ರಂಥದ ಅಧ್ಯಯನಕ್ಕೆ 
ಸಹಾಯಕವಾಗಲಾರದು, ಮಾತ್ರವಲ್ಲ ಅದು ವಿಘಫ್ಲುವನ್ನುಂಟು ಮಾಡುವುದು. ಆದುದರಿಂದ ಈ ಗ್ರಂಥದ ಅಧ್ಯಯನ 
ನಡೆಸಬೇಕೆಂದಿದ್ದರೆ ನಿಮ್ಮ ಮನಸ್ಸಿನಲ್ಲಿ ಮೊದಲೇ ಮನೆ ಮಾಡಿಕೊಂಡಿರುವ ಊಹೆಗಳನ್ನೆಲ್ಲಾ ಹೋಗಲಾಡಿಸಿ, ಇದರ 
ವಿಚಿತ್ರವಾದ ವೈಶಿಷ್ಟ್ಯಗಳ ಪರಿಚಯ ಪಡೆದುಕೊಳ್ಳಬೇಕು ಎಂಬುದನ್ನು ಆರಂಭದಲ್ಲೇ ಓದುಗನಿಗೆ ತಿಳಿಸಿಬಿಟ್ಟರೆ ಅವನು 
ಗೊಂದಲದಿಂದ ಪಾರಾಗಲು ಸಾಧ್ಯವಿದೆ. 


0 


ಓದುಗನಿಗೆ ಕುರ್‌ಆನಿನ ಮೇಲೆ ವಿಶ್ವಾಸವಿರಲಿ ಇಲ್ಲದಿರಲಿ-ಕುರ್‌ಅನಿನ ಅಧ್ಯಯನ ನಡೆಸಬೇಕಾದರೆ ಅವನಿಗೆ 
ಪ್ರಥಮತಃ ಅದರ ಮೂಲದ ಬಗ್ಗೆ ತಿಳಿದಿರಬೇಕಾದುದು ಅತಿ ಅಗತ್ಯ. ಆ ಮೂಲವನ್ನು ಸ್ವತಃ ಕುರ್‌ಆನ್‌ ಮತ್ತು ಅದನ್ನು 
ನಮ್ಮ ಮುಂದಿರಿಸಿದ ಹ. ಮುಹಮ್ಮದ್‌ರವರೇ(ಸ) ವಿವರಿಸಿದ್ದಾರೆ- ಅದು ಹೀಗಿದೆ: 

1) ಸಕಲ ಪ್ರಪಂಚದ ಸೃಷ್ಟಿಕರ್ತನೂ ಅಧಿಪತಿಯೂ ಆಗಿರುವ ಜಗದೊಡೆಯನು ತನ್ನ ಅಗಾಧ ಸಾಮ್ರಾಜ್ಯದ 'ಭೂಮಿ' 
ಎಂದು ಕರೆಯಲ್ಪಡುವ ಒಂದು ಭಾಗದಲ್ಲಿ ಮಾನವನನ್ನು ಸೃಷ್ಟಿಸಿದನು. ಅವನಿಗೆ ಜ್ಞಾನ, ವಿಚಾರ, ಬುದ್ದಿಶಕ್ತಿಗಳನ್ನು 
ದಯಪಾಲಿಸಿದನು. ಒಳಿತು-ಕೆಡುಕುಗಳ ವ್ಯತ್ಕಾಸವನ್ನರಿಯುವ ವಿವೇಕವನ್ನು ನೀಡಿದನು. ಆಯ್ಕೆ ಮತ್ತು ಇಚ್ಛಾ ಸ್ವಾತಂತ್ರ್ಯವನ್ನೂ 
ಕೊಟ್ಟನು. ಬಳಸುವ ಅಧಿಕಾರ ಪ್ರದಾನ ಮಾಡಿದನು. ಒಟ್ಟಿನಲ್ಲಿ ಅವನಿಗೆ ಒಂದು ತರದ ಸ್ವಾಯತ್ತತೆಯನ್ನು ನೀಡಿ ಅವನನ್ನು 
ಈ ಭೂಮಿಯಲ್ಲಿ ತನ್ನ ಪ್ರತಿನಿಧಿಯನ್ನಾಗಿ ಮಾಡಿದನು. 

2 ಈ ಸ್ಥಾನವನ್ನು ಪ್ರದಾನ ಮಾಡುವಾಗ ಜಗದೊಡೆಯನು ಮಾನವನಿಗೆ ಚೆನ್ನಾಗಿ ಹೇಳಿ ಮನದಟ್ಟು ಮಾಡಿ 
ಕೊಟ್ಟಿರುವ ವಿಷಯಗಳಾವುವೆಂದರೆ- ನಿಮ್ಮ ಮತ್ತು ಇಡೀ ಜಗತ್ತಿನ ಒಡೆಯನೂ ಆರಾಧ್ಯನೂ ಸಾರ್ವಭೌಮನೂ 
ನಾನಾಗಿರುತ್ತೇನೆ. ನನ್ನ ಈ ಸಾಮ್ರಾಜ್ಮದಲ್ಲಿ ನೀವಾಗಲಿ ಇತರ ಯಾರೇ ಆಗಲಿ ಸ್ವತಂತ್ರರಲ್ಲ. ನಿಮಗೆ ನನ್ನ ಹೊರತು 
ಇನ್ನಾರೂ ಆರಾಧನೆ ಮತ್ತು ಉಪಾಸನೆಗೆ ಅರ್ಹರಲ್ಲ. ನಿಮಗೆ ಅಧಿಕಾರ ಕೊಡಲಾಗಿರುವ ಈ ಅವಧಿಯು ವಾಸ್ತವದಲ್ಲಿ 
ಒಂದು ಪರೀಕ್ಷಾ ಕಾಲವಾಗಿರುತ್ತದೆ. ಈ ಅವಧಿ ಮುಗಿದ ನಂತರ ನೀವು ನನ್ನ ಬಳಿಗೆ ಬರಬೇಕಾಗಿದೆ. ನಾನು ನಿಮ್ಮ 
ಕರ್ಮಗಳನ್ನು ಚೆನ್ನಾಗಿ ಪರಿಶೀಲಿಸಿ ನಿಮ್ಮ ಪೈಕಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರು ಯಾರು ಅನುತ್ತೀರ್ಣರಾದವರು ಯಾರು 
ಎಂದು ತೀರ್ಪು ನೀಡುವೆನು. ನನ್ನನ್ನು ನಿಮ್ಮ ಏಕ್ಕೆಕ ಆರಾಧ್ಯ ಮತ್ತು ಆಜ್ಞಾಧಿಕಾರಿಯೆಂದು ಸ್ವೀಕರಿಸಿಕೊಳ್ಳುವುದು, ನಾನು 


ಮುನ್ನುಡಿ 17 


ಕಳುಹಿಸಿದ ನಿರ್ದೇಶನಗಳ ಪ್ರಕಾರ ಕಾರ್ಯವೆಸಗುವುದು ಮತ್ತು ಈ ಜಗತ್ತನ್ನು ಪರೀಕ್ಷಾ ಕೊಠಡಿಯೆಂದು ಬಗೆದು ಅಂತಿಮ 
ತೀರ್ಮಾನದಲ್ಲಿ ವಿಜಯ ಗಳಿಸುವುದು ನಿಮ್ಮ ಮುಖ್ಯ ಉದ್ದೇಶವೆಂಬ ಪ್ರಜ್ಞೆಯೊಂದಿಗೆ ಜೀವಿಸುವುದೇ ನಿಮ್ಮ ಸರಿಯಾದ 
ನಿಲುಮೆಯಾಗಿರಬೇಕು. ಇದಕ್ಕೆ ವ್ಯತಿರಿಕ್ತವಾಗೆರುವ ಯಾವ ನಿಲುಮೆಯೂ ಸರಿಯಲ್ಲ. ಮೊದಲು ಹೇಳಿದ ನಿಲುಮೆಯಂತೆ 
(ಅದರಂತೆ ನಡೆಯಲು ನೀವು ನಿರ್ಬಂಧಿತರಾಗಿಲ್ಲದಿದ್ದರೂ) ನಡೆದಲ್ಲಿ ನಿಮಗೆ ಈ ಲೋಕದಲ್ಲಿ' ಶಾಂತಿ ಸಮಾಧಾನಗಳು 
ಸಿಗುವುವು ಮತ್ತು ನೀವು ನನ್ನ ಬಳಿಗೆ ಮರಳಿ ಬಂದಾಗ ಸ್ವರ್ಗವೆಂದು ಕರೆಯಲಾಗುವ ಅನಂತ ಸುಖಾನಂದಗಳ ಬೀಡನ್ನು 
ನಿಮಗೆ ದಯಪಾಲಿಸುವೆನು. ನೀವು ಇನ್ನಾವುದಾದರೂ ನಿಲುಮೆಯನ್ನಿರಿಸಿ ಕೊಂಡರೆ (ಅದರಂತೆ ನಡೆಯಲಿಕ್ಕೂ ನೀವು 
ಸೃತಂತ್ರರೇ ಆಗಿರುವಿರಾದರೂ) ಇಹದಲ್ಲಿ ಗೊಂದಲಗಳನ್ನೂ ಅಪಾಂತಿಗಳನ್ನೂ ಅನುಭವಿಸಬೇಕಾದೀತು ಮತ್ತು ಈ 
ಲೋಕವನ್ನು ಬಿಟ್ಟು ಪರಲೋಕವನ್ನು ಸೇರಿದಾಗ ಅಲ್ಲಿ ನರಕವೆಂದು ಕರೆಯಲಾಗುವ ಅನಂತ ದುಃಖ ದುಮ್ಮಾನಗಳ ಮಹಾ 
ಕೂಪದಲ್ಲಿ ಎಸೆಯಲ್ಪಡುವಿರಿ. 

3) ಜಗದೊಡೆಯನು ಈ ರೀತಿಯ ಬೋಧನೆಗಳನ್ನು ಮಾನವ ವರ್ಗಕ್ಕೆ ಕೊಟ್ಟು ಅವರನ್ನು ಭೂಲೋಕದಲ್ಲಿ 
ನೆಲೆಗೊಳಿಸಿದನು. ಈ ವರ್ಗದ ಮೂಲ ವ್ಯಕ್ತಿಗಳಿಗ(ಆದಮ್‌ ಮತ್ತು ಹವ್ವಾ) ಈ ಭೂಮಿಯ ಮೇಲೆ ಸ್ವತಃ 
ಕಾರ್ಯವೆಸಗಲಿಕ್ಕೂ ತಮ್ಮ ಸಂತತಿಯು ಅದರ ಪ್ರಕಾರ ನಡೆಯುವಂತೆ ಬೋಧಿಸಲಿಕ್ಕೂ ಬೇಕಾದಂತಹ ನಿರ್ದೇಶನಗಳನ್ನು 
ನೀಡಿದನು. ಈ ಆದಿ ಮಾನವರು ಅಜ್ಞಾನ ಮತ್ತು ಅಂಧಕಾರದ ಸ್ಥಿತಿಯಲ್ಲಿ ಜನಿಸಿರಲಿಲ್ಲ. ಅವರ ಜೀವನವು ದೇವ 
ವತಿಯಿಂದ ಸಂಪೂರ್ಣ ಜ್ಞಾನದ ಪ್ರಕಾಶದಲ್ಲೇ ಆರಂಭವಾಗಿತ್ತು. ಅವರು ಪರಮಾರ್ಥವನ್ನು ಅರಿತಿದ್ದರು. ಅವರಿಗೆ ಅವರ 
ಜೀವನ ಶಾಸನವನ್ನು ನೀಡಲಾಗಿತ್ತು. ದೇವಾನುಸರಣೆಯೇ(ಅರ್ಥಾತ್‌ ಇಸ್ಲಾಮ್‌) ಅವರ ಜೀವನ ಮಾರ್ಗವಾಗಿತ್ತು. 
ದೇವಾಜ್ಞೆಗಳನ್ನು ಪಾಲಿಸುವವರಾಗಿ ಬಾಳಬೇಕೆಂದೇ ಅವರು ತಮ್ಮ ಸಂತತಿಗೂ ಬೋಧಿಸಿ ಹೋಗಿದ್ದರು. ಆದರೆ ಅನಂತರದ 
ಕಾಲಗಳಲ್ಲಿ ಜನರು ಕ್ರಮೇಣ.ಸರಿಯಾದ ಜೀವನ ಮಾರ್ಗ(ಧರ್ಮ)ದಿಂದ ಭ್ರಷ್ಟರಾಗಿ ನಾನಾ ರೀತಿಯ ತಪ್ಪು ಹಾದಿಗಳಲ್ಲಿ 
ನಡೆದು ಬಟ್ಟರು. ಅವರು ತಮ್ಮ ಅಸಡ್ನೆಯಿಂದಾಗಿ ಧರ್ಮದ ನೈಜ ಮಾರ್ಗವನ್ನು ಕಳೆದು ಕೊಂಡರು ಮತ್ತು ತಮ್ಮ 
ಕಿಡಿಗೇಡಿತನದಿಂದ ಅದನ್ನು ರೂಪಗೆಡಿಸಿಯೂ ಬಿಟ್ಟರು. ಅವರು ಭೂಮಿ-ಆಕಾಶಗಳಲ್ಲಿರುವ ನಾನಾ ತರದ ಇತರ ಮಾನವ 
ಹಾಗೂ ಮಾನವೇತರ ಕಾಲ್ಪನಿಕ ಮತ್ತು ಭೌತಿಕ ವಸ್ತುಗಳನ್ನು ದೇವನೊಂದಿಗೆ ಸಹಭಾಗಿಗಳಾಗಿ ಮಾಡಿಬಿಟ್ಟರು. ಅವರು 
ದೇವದತ್ತವಾದ ನೈಜಜ್ಞಾನದೊಂದಿಗೆ ತರತರದ ಭ್ರಾಮಕ ವಿಚಾರಗಳ ಮತ್ತು ತತ್ವ-ಸಿದ್ದಾಂತಗಳ ಕಲಬೆರಕೆ ಮಾಡಿ ಅನೇಕ 
ಮತಗಳನ್ನು ಸೃಷ್ಟಿಸಿಕೊಂಡರು. ಅವರು ದೇವನಿರ್ಮಿತ, ನ್ಯಾಯಪೂರ್ಣ ಸಿದ್ದಾಂತ ಮತ್ತು ಸಂಸ್ಕೃತಿ ಶರೀಅತ್‌ ಅರ್ಥಾತ್‌ 
'ಧರ್ಮಶಾಸ್ತ್ರ)ಯನ್ನು ಬಿಟ್ಟು ಅಥವಾ ಕೆಡಿಸಿ, ತಮ್ಮ ದೇಹೇಚ್ಛೆ ಹಾಗೂ ಪಕ್ಸಪಾತಗಳಿಂದ ತಾವೇ ಜೀವನ ನಿಯಮಗಳನ್ನು 
ಸೃಷ್ಟಿಸಿಕೊಂಡರು. ಇದರಿಂದಾಗಿ ದೇವನ ಭೂಮಿಯು ಅನ್ಯಾಯಗಳಿಂದ ತುಂಬಿ ಹೋಯಿತು. 

4) ದೇವನು ಮಾನವನಿಗೆ ಸೀಮಿತ ಅಧಿಕಾರ ಸ್ವಾತಂತ್ರ್ಯವನ್ನು ಕೊಟ್ಟಿರುವುದರೊಂದಿಗೆ ಸೃಷ್ಟಿಕರ್ತನೆಂಬ ನೆಲೆಯಲ್ಲಿ 
ತನ್ನ ಅಧಿಕಾರಾತ್ಮಕ ಹಸ್ತಕ್ಸೇಪ ನಡೆಸಿ ಭ್ರಷ್ಟ ಮಾನವರನ್ನು ಬಲಾತ್ಕಾರವಾಗಿ ಸರಿದಾರಿಗೆ ತಿರುಗಿಸುವುದೂ ಸರಿಯೆನಿಸುತ್ತಿರಲಿಲ್ಲ. 
ಈ ವರ್ಗಕ್ಕೆ ಹಾಗೂ ಇದರ ಬೇರೆ ಬೇರೆ ಜನಾಂಗಗಳಿಗೆ ಜಗತ್ತಿನಲ್ಲಿ ಕರ್ಮವೆಸಗಲು ಕಾಲಾವಕಾಶವನ್ನು ನಿಶ್ಚಯಿಸಿಕೊಟ್ಟ 
ಬಳಿಕ ಬಂಡಾಯ ತಲೆದೋರಿದ ತಕ್ಷಣ ಅದನ್ನು ನಾಶಪಡಿಸಿ ಬಿಡುವುದೂ ಸಮಂಜಸವಾಗುತ್ತಿರಲಿಲ್ಲ. ಮಾನವನ 
ಸ್ಪಾಯತ್ತತೆಯನ್ನು ರಕ್ಷಿಸುತ್ತ ಈ ವರ್ಗದ ಕರ್ಮಾವಧಿಯ ಕಾಲದಲ್ಲೇ ಅದಕ್ಕೆ ಮಾರ್ಗದರ್ಶನದ ವ್ಯವಸ್ಥೆ ಮಾಡುತ್ತಿರುವ 
ಹೊಣೆಯನ್ನು ಅವನು ಸೃಷ್ಟಿಯ ಆದಿಕಾಲದಲ್ಲೇ ವಹಿಸಿರುತ್ತಾನೆ. ಹೀಗೆ ತಾನೇ ವಿಧಿಸಿರುವ ಹೊಣೆಗಾರಿಕೆಯನ್ನು 
ನೆರವೇರಿಸಲಿಕ್ಕಾಗಿ ಅವನು ತನ್ನ ಮೇಲೆ ವಿಶ್ವಾಸವಿರಿಸುವ ಹಾಗೂ ತನ್ನ ಸಂಪ್ರೀತಿಯ ایت‎ 
ವ್ಯಕ್ತಿಗಳನ್ನು ಉಪಯೋಗಿಸಲಾರಂಭಸಿದನು. ಅವರನ್ನು ತನ್ನ ಪ್ರತಿನಿಧಿಗಳನ್ನಾಗಿಯೂ ಮಾಡಿದನು. ಅವರಿಗೆ ತನ್ನ 
ಸಂದೇಶಗಳನ್ನು. ಕಳುಹಿಸಿದನು. ಅವರಿಗೆ ದಿವ್ಯಜ್ಞಾನವನ್ನು ಒದಗಿಸಿದನು. ಅವರಿಗೆ ನೈಜ ಜೀವನ ಮಾರ್ಗವನ್ನು ತೋರಿದನು. 
ಮಾನವ ವರ್ಗವು ಬಿಟ್ಟಗಲಿದಂತಹ ಸನ್ಮಾರ್ಗದ ಕಡೆಗೆ ಮರಳಿ ಬರುವಂತೆ ಅದರ ಕಡೆಗೆ ಕರೆ ನೀಡುವ ಕಾರ್ಯಕ್ಕಾಗಿ 
'| ಅವರ ನೇಮಕ ಮಾಡಿದನು. i 


18 ಕುರ್‌ಆನ್‌ ವ್ಯಾಖ್ಯಾನ 


5) ಈ ಸಂದೇಶಪ್‌ಹಕರು ಬೇರೆ ಬೇರೆ ಜನಾಂಗಗಳಲ್ಲಿ ಉದಯಿಸುತ್ತಲೇ ಇದ್ದರು. ಅವರ ಆಗಮನವು ಸಾವಿರಾರು 
ವರ್ಷಗಳ ವರೆಗೆ ನಿರಂತರವಾಗಿ-ನಡೆಯಿತು. ಸಹಸ್ರಾರು ಸಂಖ್ಯೆಯಲ್ಲಿ ಕಳುಹಿಸಲ್ಪಟ್ಟರು. ಅವರೆಲ್ಲರ ಧರ್ಮ ಒಂದೇ 
ಆಗಿತ್ತು. ಅರ್ಥಾತ್‌ ಆರಂಭದ ದಿನವೇ ಮಾನವನಿಗೆ ತೋರಿಸಿಕೊಡಲಾಗಿದ್ದ ನೈಜ ಧರ್ಮ. ಅವರೆಲ್ಲರೂ ಒಂದೇ 
ಸನ್ಮಾರ್ಗದ ಅನುಯಾಯಿಗಳಾಗಿದ್ದರು. ಅಂದರೆ ಅವರು ಆದಿ ಕಾಲದಲ್ಲೇ ಮಾನವನಿಗಾಗಿ ನಿರ್ಣಯಿಸಿ ಕೊಡಲಾಗಿದ್ದ 
ಅನಾದಿಯೂ ಅನಂತವೂ ಆದ ನೀತಿ-ನಾಗರಿಕತೆಗಳ ಸಿದ್ದಾಂತಗಳನ್ನು ಅನುಸರಿಸುವವರಾಗಿದ್ದರು. ಅವರೆಲ್ಲರ ಗುರಿ ಒಂದೇ 
ಆಗಿತ್ತು. ಅಂದರೆ-ಈ ಧರ್ಮ ಮತ್ತು ಈ ಸನ್ಮಾರ್ಗದ ಕಡೆಗೆ ತಮ್ಮ ಸಂತತಿಯನ್ನು ಕರೆಯುವುದು ಮತ್ತು ಈ ಕರೆಯನ್ನು 
ಸ್ವೀಕರಿಸಿ ಕೊಂಡವರನ್ನು ಸಂಘಟಿಸಿ ಸ್ವತಃ ದೇವನ ಶಾಸನಗಳನ್ನು ಪಾಲಿಸುವ ಮತ್ತು ಆ ಶಾಸನದ ಅನುಸರಣೆಯಲ್ಲೇ 
ಸ್ಥಿರವಾಗಿ ನೆಲೆ ನಿಲ್ಲುವ ಹಾಗೂ ಆ ಶಾಸನದ ಅವಿಧೇಯತೆಯನ್ನು ತಡೆಯುವಂತೆ ಶ್ರಮಿಸುವಂತಹ ಒಂದು ಸಮುದಾಯವನ್ನು 
ನಿರ್ಮಿಸುವುದು. ಆ ಸಂದೇಶವಾಹಕರು ತಂತಮ್ಮ ಕಾಲಾವಧಿಯಲ್ಲಿ ತಮ್ಮ ಈ ದೌತ್ಮವನ್ನು ಬಹಳ ಚೆನ್ನಾಗಿ ನಡೆಸಿದರು. 
ಆದರೆ ಮಾನವರ ಬಹುದೊಡ್ಡ ಸಂಖ್ಯೆಯು ಈ ಕರೆಯನ್ನು ಸ್ವೀಕರಿಸಲು ಸಿದ್ಧವಾಗಲಿಲ್ಲ. ಇದನ್ನು ಅಂಗೀಕರಿಸಿ ಮುಸ್ಲಿಮ್‌ 
ಸಮುದಾಯವೆಂಬ ನೆಲೆಯನ್ನು ಸ್ವೀಕರಿಸಿಕೊಂಡವರೂ ಕಾಲಕ್ರಮೇಣ ಕೆಡಲಾರಂಭಿಸಿದರು. ಕೆಲವು ಸಮುದಾಯಗಳಂತೂ ದೇವ 
ಮಾರ್ಗದರ್ಶನವನ್ನು ಸಂಪೂರ್ಣವಾಗಿ ಕಳೆದುಕೊಂಡವು. ಇನ್ನು ಕೆಲವು ಸಮುದಾಯಗಳು ತಮ್ಮ ಹಸ್ತಕ್ಷೇಪಗಳಿಂದಲೂ 
ಕಲಬೆರಕೆಗಳಿಂದಲೂ ಅದನ್ನು ವಿಕೃತಗೊಳಿಸಿದವು. 

6) ಕೊನೆಗೆ ಸರ್ವಲೋಕಾಧಿಪತಿಯು ಗತ ಪ್ರವಾದಿಗಳು ಯಾವ ಕರ್ತವ್ಮ ನಿರ್ವಹಣೆಗಾಗಿ ಕಳುಹಿಸಲ್ಪಡುತ್ತಿದ್ದರೋ 
ಅದಕ್ಕಾಗಿಯೇ ಹ. ಮುಹಮ್ಮದ್‌ರನ್ನು(ಸ) ಅರಬ್‌ ದೇಶದಲ್ಲಿ ಕಳುಹಿಸಿದನು. ಅನರ ಅಭಿಸಂಬೋಧಿತರಲ್ಲಿ ಸಾಮಾನ್ಮ 
ಜನರೂ ಇದ್ದರು. ಗತ ಪ್ರವಾದಿಗಳ ಭ್ರಷ್ಟ ಅನುಯಾಯಿಗಳೂ ಇದ್ದರು. ಸಕಲರಿಗೂ ಸರಿದಾರಿಯ ಕಡೆಗೆ ಆಹ್ವಾನ 
ನೀಡುವುದು, ಎಲ್ಲರಿಗೂ ಪುನರಪಿ ಅಲ್ಲಾಹನ ಮಾರ್ಗದರ್ಶನ ನೀಡುವುದು, ಈ ಕರೆ ಹಾಗೂ ಸನ್ಮಾರ್ಗವನ್ನು 
ಸ್ವೀಕರಿಸುವವರನ್ನು ಒಂದು ಸಮುದಾಯವನ್ನಾಗಿ ಸಂಘಟಿಸಿ, ಒಂದೆಡೆ ಅದಕ್ಕೆ ಸೇರಿದವರ ವ್ಯಕ್ತಿಗತ ಜೀವನ ವ್ಯವಸ್ಥೆಯನ್ನು 
ದೇವ ಮಾರ್ಗದರ್ಶನದ ಬುನಾದಿಯಲ್ಲಿ ಸ್ಥಾಪಿಸುವುದೂ ಇನ್ನೊಂದೆಡೆ ಲೋಕ ಸುಧಾರಣೆಗಾಗಿ ಅವಿರತ ಪ್ರಯತ್ನ 
ನಡೆಸುವುದೂ ಅವರ ಕರ್ತವ್ಯವಾಗಿತ್ತು. ದೇವನು ಮುಹಮ್ಮದ್‌ರ(ಸ) ಮೇಲೆ ಅವತೀರ್ಣಗೊಳಿಸಿದ ಈ ಸಂದೇಶ ಹಾಗೂ 
ಮಾರ್ಗದರ್ಶನಗಳನ್ನೊಳಗೊಂಡ ಗ್ರಂಥವೇ ಈ 'ಕುರ್‌ಆನ್‌.' 


[e) 


ಕುರ್‌ಅನಿನ ಈ ಮೂಲವನ್ನು ತಿಳಿದುಕೊಂಡ ಬಳಿಕ ಈ ಗ್ರಂಥದ ಮುಖ್ಯ ವಿಷಯವೇನು, ಇದೆರ ಕೇಂದ್ರೀಯ 
ವಿಷಯ ಯಾವುದು ಮತ್ತು ಇದರ ಇಂಗಿತವೇನು ಎಂದು ತಿಳಿದುಕೊಳ್ಳೆಲು ವಾಚಕರಿಗೆ ಸುಲಭವಾಗುವುದು. 

ಮುಖ್ಯ ವಿಷಯ: ಇದರ ಮುಖ್ಯ ವಿಷಯ ಮಾನವನಾಗಿದ್ದಾನೆ. ಏಕೆಂದರೆ ಮಾನವನ ಜೀವನದ ಯಶಸ್ಸು ಮತ್ತು 
ಅವನ ನಷ್ಟ ಯಾವುದರಲ್ಲಿದೆಯೆಂಬುದೇ ಇದರ ಸಾರಸರ್ವಸ್ವವಾಗಿದೆ. 

ಕೇಂದ್ರೀಯ ವಿಷಯಃ ಬಾಹ್ಯ ದೃಷ್ಟಿ, ಊಹಾಪೋಹೆ ಅಥವಾ ಇಂದ್ರಿಯಾಸಕ್ತಿಗಳ ಕಾರಣಗಳಿಂದ ಮಾನವನು ದೇವನ 
ಬಗ್ಗೆ ಹಾಗೂ ವಿಶ್ವ ವ್ಯವಸ್ಥೆಯ, ತನ್ನ ಸ್ವಂತ ಅಸ್ತಿತ್ವದ ಮತ್ತು ಲೌಕಿಕ ಜೀವನದ ಬಗ್ಗೆ ಇರಿಸಿಕೊಂಡಿರುವ ಭಾವನೆಗಳೂ 
ಅವುಗಳ ತಳಹದಿಯಲ್ಲಿ ಸ್ವೀಕರಿಸಿಕೊಂಡಿರುವ ನಿಲುಮೆಗಳೂ ವಾಸ್ತವಿಕತೆಯ ದೃಷ್ಟಿಯಿಂದ ತಪ್ಪು ಹಾಗೂ ಪರಿಣಾಮದ 
ದೃಷ್ಟಿಯಿಂದಲೂ ಸ್ವತಃ ಮಾನವನಿಗೇ ವಿನಾಶಕಾರಿಯೂ ಆಗಿರುತ್ತದೆ. ದೇವನು ಮಾನವನನ್ನು ತನ್ನ ಪ್ರತಿನಿಧಿಯನ್ನಾಗಿ 
ಮಾಡುವಾಗ ಅವನಿಗೆ ತೋರಿಸಿಕೊಟ್ಟುದೇ ವಾಸ್ತ್ರವಿಕತೆಯಾಗಿದೆ. ಈ ಆಧಾರದಲ್ಲಿ ನಾನು ಹಿಂದೆ ವಿವರಿಸಿರುವ 'ನೈಜ ನಿಲುಮೆ'ಯೇ 
ಮಾನವನ ಮಟ್ಟಿಗೆ ನೈಜ ಹಾಗೂ ಉತ್ತಮ ನಿಲುಮೆಯಾಗಿದೆ. ಕುರ್‌ಆನಿನ ಕೇಂದ್ರೀಯ ವಿಷಯವೂ ಇದುವೇ ಆಗಿದೆ. 

ಉದ್ದೇಶ: ಮಾನವರನ್ನು ಈ ನೈಜ ನಿಲುಮೆಯ ಕಡೆಗೆ ಆಹ್ವಾನಿಸುವುದೂ ತನ್ನ ನಿರ್ಲಕ್ಷ್ಯದಿಂದ ಕಳೆದು ಕೊಂಡ 
ಮತ್ತು ತನ್ನ ಕಿಡಿಗೇಡಿತನದಿಂದ ವಿಕೃತಗೊಳಿಸುತ್ತಿದ್ದ ಅಲ್ಲಾಹನ ಈ ಸನ್ಮಾರ್ಗದರ್ಶನವನ್ನು ಸುವ್ಯಕ್ತವಾಗಿ ಮುಂದಿಡುವುದೂ 
ಇದರ ಉದ್ದೇಶವಾಗಿರುತ್ತದೆ. 


ಮುನ್ನುಡಿ 19 


ಈ ಮೂರು ಮೂಲಭೂತ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಕುರ್‌ಆನಿನ ಅಧ್ಯಯನ ನಡೆಸುವವನು ಈ 
ಗ್ರಂಥವು ಎಲ್ಲೂ ತನ್ನ ಮುಖ್ಯ ವಿಷಯ, ಉದ್ದೇಶ ಮತ್ತು ಕೇಂದ್ರೀಯ ವಿಷಯಗಳಿಂದ ಕೂದಲೆಳೆಯಷ್ಟೂ 
ಸರಿಯದಿರುವುದನ್ನು ಕಾಣಬಲ್ಲನು. ಆದಿಯಿಂದ ಅಂತ್ಮದ ವರೆಗೂ ಅದರ ವೈವಿಧ್ಯಪೂರ್ಣ ವಿಷಯಗಳು ಒಂದು ಸರದ 
ಬೇರೆ ಬೇರೆ ಗಾತ್ರಗಳ, ವಿವಿಧ ಬಣ್ಣಗಳ' ಮುತ್ತುರತ್ನಗಳು ಒಂದೇ ದಾರದಲ್ಲಿ ಪೋಣಿಸಿದಂತೆ ಅದರ ಕೇಂದ್ರೀಯ 
| ವಿಷಯದೊಂದಿಗೆ ಜೋಡಿಸಲ್ಪಟ್ಟಿವೆ. ಅದು ಭೂಮಿ-ಆಕಾಶಗಳ ನಿರ್ಮಾಣ, ಮಾನವನ ಸೃಷ್ಟಿ, ವಿಶ್ವ ನಿದರ್ಶನಗಳ ۱ 
ಪರಿಶೀಲನ್ನೆಮತ್ತು ಗತ ಸಮುದಾಯಗಳ ಘಟನೆಗಳ ಬಗ್ಗೆ ಪ್ರಸ್ತಾಪಿಸುತ್ತಡೆ. ಬೇರೆ ಬೇರೆ ಜನಾಂಗಗಳ ವಿಶ್ವಾಸ, ಚಾರಿತ್ರ್ಯ |. 
ಮತ್ತು ವತನನೆಗಳನ್ನು ವಿಮರ್ಶಿಸುತ್ತದೆ. ಅಲೌಕಿಕ ವಿಷಯಗಳನ್ನೂ ಸಮಸ್ಯೆಗಳನ್ನೂ ವಿವರಿಸುತ್ತದೆ. ಇನ್ನೂ ಅನೇಕ 

ವಿಷಯಗಳ ಪ್ರಸ್ತಾಪ ನಡೆಸುತ್ತದೆ.-ಆದರೆ, ಅವೆಲ್ಲ ಭೌತಶಾಸ್ತ್ರ ಅಥವಾ ಇತಿಹಾಸ, ತತ್ತ್ವಶಾಸ್ತ್ರ ಅಥವಾ ಇನ್ನಾ ವುದಾದರೂ 
ವಿದೆ ಅಥವಾ ಕಲೆಯ ಶಿಕ್ಷಣ ನೀಡಲಿಕ್ಕಾಗಿ ಅಲ್ಲ. ಅದು ಮಾನವನಲ್ಲಿ ಪರಮಾರ್ಥದ ಬಗ್ಗೆ ಇರುವ ತಪ್ಪುಕಲ್ಪ; ನೆಯನ್ನು 
ದೂರೀಕರಿಸಲಿಕ್ಕೂ ವಾಸ್ತವಿಕತೆಯನ್ನು ಜನರಿಗೆ ಬೋಧಿಸಲಿಕ್ಕೂ ವಸ್ತುಸ್ಥಿತಿಗೆ ವಿರುದ್ಧವಾದ ನಿಲುಮೆಯ ದೋಷ ಮತ್ತು 
ದುಷ್ಪರಿಣಾಮಗಳನ್ನು ವ್ಯಕ್ತಪಡಿಸಲಿಕ್ಕೂ ಪರಮಾರ್ಥ ಹಾಗೂ ಸತ್ಸರಿಣಾಮವನ್ನುಂಟು ಮಾಡತಕ್ಕಂತಹ ನೀತಿಯ ಕಡೆಗೆ 
ಕರೆಕೊಡಲಿಕ್ಕೂ ಆಗಿರುತ್ತದೆ. ಆದುದರಿಂದಲೇ ಅದು ಪ್ರತಿಯೊಂದು ವಿಷಯದ ಕುರಿತು ಉದ್ದೇಶಕ್ಕೆ ಅಗತ್ಮವಿರುವಷ್ಟರ 
ಮಟ್ಟಿಗೆ ಮಾತ್ರ ಪ್ರಸ್ತಾಪಿಸುತ್ತದೆ. ಉದ್ದೇಶಕ್ಕೆ ಅಗತ್ಯವಿರುವಷ್ಟು ಮಾತ್ರ ಹೇಳಿದ ಬಳಿಕ ಅನವಶ್ಯಕ ವಿವರಣೆಗಳನ್ನು 
ಬಿಟ್ಟು ತನ್ನ ಮುಖ್ಯ ಮತ್ತು ಕೇಂದ್ರೀಯ ವಿಷಯದ ಕಡೆಗೆ ವಾಲುತ್ತದೆ. ಅದರ ಎಲ್ಲ ವಿವರಣೆಯೂ ಅತ್ಮಂತ 
ಏಕರೂಪತೆಯೊಂದಿಗೆ 'ಸಂದೇಶ ಪ್ರಚಾರ'ದ ಅಕ್ಷದ ಸುತ್ತಲೂ ತಿರುಗುತ್ತಿರುತ್ತದೆ. 


[e) 


ಕುರ್‌ಆನಿನ ಅವತರಣಾ ರೀತಿಯನ್ನು ಚೆನ್ನಾಗಿ ಅರಿತು ಕೊಳ್ಳದೆ ಹೋದರೆ ಭಾಷಾ ಶೈಲಿ, ಅದರ مہ‎ ್ರೀಢೀಕರಣ 
ಮತ್ತು ಅದರಲ್ಲಿರುವ ಹಲವಾರು ವಿಷಯಗಳನ್ನು ಚೆನ್ನಾಗಿ ತಿಳಿದುಕೊಳ್ಳಲು ಸಾಧ್ಯವಾಗದು. 

ಈ ಕುರ್‌ಆನ್‌, ಅಲ್ಲಾಹನು ಒಮ್ಮೆಲೆ ಬರೆದು ಹ. ಮುಹಮ್ಮದ್‌ರವರಿಗೆ(ಸ) ಕೊಟ್ಟು ಇದನ್ನು ಪ್ರಕಟಿಸಿ ಜನರನ್ನು 
ಒಂದು ನಿರ್ದಿಷ್ಟ ಜೀವನ ವಿಧಾನದ ಕಡೆಗೆ ಆಹ್ವಾನಿಸಿರೆಂದು ಹೇಳಿದಂತಹ ಗ್ರಂಥವಲ್ಲ. ಇದು ಸಾಮಾನ್ಯ ಗ್ರಂಥ ರಚನಾ 
ವಿನ್ಯಾಸ ಪ್ರಕಾರ ಗ್ರಂಥದ ಮೂಲ ವಿಷಯ ಮತ್ತು ಕೇಂದ್ರೀಯ ವಿಷಯಗಳ ಕುರಿತು ಚರ್ಚಿಸಲಾಗುವಂತಹ ಗ್ರಂಥವೂ 
ಅಲ್ಲ. ಈ ಕಾರಣದಿಂದಲೇ ಇದರಲ್ಲಿ ಗ್ರಂಥ ರಚನಾಕ್ರಮವಾಗಲಿ ಗ್ರಂಥದ ಶೈಲಿಯಾಗಲಿ ಇಲ್ಲ. ಅಲ್ಲಾಹನು ಮಕ್ಕಾ 
ಪಟ್ಟಣದಲ್ಲಿ ತನ್ನ ಓರ್ವ ದಾಸನನ್ನು ಸಂದೇಶವಾಹಕರಾಗಿ ನಿಯುಕ್ತಗೊಳಿಸಿ ಅವರ ಸ್ವಂತ ಊರಲ್ಲಿ ಅವರ ಗೋತ್ರದಿಂದ 
(ಕುರೈಶ್‌) ಈ ಅಂದೋಲನವನ್ನು ಪ್ರಾರಂಭಿಸಬೇಕೆಂದು ಆದೇಶ ನೀಡಿದನು. ಈ ಕಾರ್ಯವನ್ನಾರಂಭಿಸಲು ಮೊತ್ತ ಮೊದಲು 
ಅಗತ್ಯವಾಗಿ ಬೇಕಾಗಿದ್ದ ನಿರ್ದೇಶನಗಳನ್ನು ಮಾತ್ರ ನೀಡಲಾಯಿತು. ಅವು ಹೆಚ್ಚಾಗಿ ಮೂರು ವಿಷಯಗಳನ್ನೊಳಗೊಂಡಿದ್ದವು: 

ಇಂತಹ ಮಹತ್ಕಾರ್ಯಕ್ಕಾಗಿ ತನ್ನನ್ನು ತಾನೇ ಹೇಗೆ ಸಿದ್ಧಪಡಿಸಿಕೊಳ್ಳಬೇಕು ಮತ್ತು ಯಾವ ರೀಶಿಯಲ್ಲಿ‏ را 
ಕಾರ್ಯವೆಸಗಬೇಕೆಂದು ಸಂದೇಶವಾಹಕರಿಗೆ ಚೋಧಿಸುವುದು. 4‏ 

2) ಪರಮಾರ್ಥದ ಬಗ್ಗೆ ಪ್ರಾಥಮಿಕ ಜ್ಞಾನ, ವಸ್ತುಸ್ಥಿತಿಯ ಬಗ್ಗೆ ಪರಿಸರದ ಜನರಲ್ಲಿ' ಕಂಡು ಬರುತ್ತಿದ್ದ 
ತಪ್ಪುಕಲ್ಪನೆಯಿಂದಾಗಿ ಅವರ ರೀತಿ ನೀತಿಗಳೇ ಬದಲಾಗುತ್ತಿದ್ದುದರಿಂದ ಅವುಗಳ ಸ್ಥೂಲ ಖಂಡನೆ. 

3) ಸರಿಯಾದ ರೀತಿ ನೀತಿಗಳ ಕಡೆಗೆ ಆಹ್ವಾನ ಮತ್ತು ದೇವ ನಿರ್ದೇಶನ ಯಾವ ನೈತಿಕ ಮೂಲ ಸಿದ್ಧಾಂತಗಳಿಂದ 
ಮಾನವನಿಗೆ ಯಶಸ್ಸು ಹಾಗೂ ಕಲ್ಮಾಣವಾಗುವುದೋ ಅವುಗಳ ವಿವರಣೆ. 

ಮೊತ್ತ ಮೊದಲು ಈ ಸಂದೇಶಗಳು ಸತ್ಯ ಪ್ರಚಾರದ ಆರಂಭವೆಂಬ ನೆಲೆಯಲ್ಲಿ ಕೆಲವು ಸಂಕ್ಲಿಪ್ಪ ನುಡಿಗಳಲ್ಲಿ 47 
ಅವುಗಳ ಭಾಷೆಯು ನಿಖರ, ಮಧುರ ಮತ್ತು ಅತ್ಯಂತ ಪರಿಣಾಮಕಾರಿಯಾಗಿದ್ದು رم‎ "ತೃ ವರ್ಗದ ಅಭಿರುಚಿಗನುಸಾರವಾಗಿ 
ಅತ್ಯುತ್ತಮ ಸಾಹಿತ್ಯ ವರ್ಣವನ್ನೊಳಗೊಂಡಿತ್ತು. ಇದರಿಂದಾಗಿ ಅದು ಜನರ ಹೃದಯಕ್ಕೆ ಬಾಣದಂತೆ ನಾಟುತ್ತಿತ್ತು. ಅದರ 
ಮಾಧುರ್ಯದಿಂದಾಗಿ ಅವರ ಕಿವಿಗಳು ತಾವಾಗಿಯೇ ನಿಮಿರುತ್ತಿದ್ದವು. ಅದರ ಅನುರೂಪ ಲಾಲಿತ್ಯದ ಕಾರಣ ನಾಲಗೆಗಳು 


20 ಕುರ್‌ಆನ್‌ ವ್ಯಾಖ್ಯಾನ 


ತನ್ನಿಂತಾನೇ ಅದನ್ನು ಆವರ್ತಿಸಲು ನಿರ್ಬಂಧಿತವಾಗುತ್ತಿದ್ದುವು, ಅದರಲ್ಲಿ ಸ್ಥಾನೀಯ ವರ್ಣವೂ ಅಧಿಕವಾಗಿತ್ತು. 
ಸಾರ್ವಲೌಕಿಕ ಸತ್ಕಗಳನ್ನು ವಿವರಿಸಲಾಗುತ್ತಿತ್ತಾದರೂ ಅವುಗಳಿಗೆ ಬೇಕಾದ ದೃಷ್ಟಾಂತಗಳು, ಸಾಕ್ಸ್ಯಗಳು ಮತ್ತು 
ಉದಾಹರಣೆಗಳನ್ನು ಶ್ರೋತ್ಸಗಳಿಗೆ ಚಿರಪರಿಚಿತವಾಗಿದ್ದ ಅತಿ ಸಮೊಪದ ಪರಿಸರಗಳಿಂದಲೇ ಆಯ್ದುಕೊಳ್ಳಲಾಗಿತ್ತು. ಅವರು 
ಅದರಿಂದ ಪ್ರಭಾವಿತರಾಗುವಂತೆ ಅವರದೇ ಇತಿಹಾಸಿಕ ಕಥನ, ಅವರದೇ ಸಂಪ್ರದಾಯಗಳು ಮತ್ತು ಅವರ ನಂಬಿಕೆಗಳ 
ಹಾಗೂ ನೈಶಿಕ-ಸಾಮಾಜಿಕ ದೋಷಗಳ ಬಗ್ಗೆ ಚರ್ಚಿಸಲಾಗುತ್ತಿತ್ತು. 

ಸಂದೇಶ ಪ್ರಚಾರದ ಈ ಪ್ರಾರಂಭಿಕ ಹಂತವು ಸುಮಾರು ನಾಲ್ಕೈದು ವರ್ಷಗಳ ವರೆಗೆ ಮುಂದುವರಿ! ಈ 
ಘಟ್ಟದಲ್ಲಿ ಪ್ರವಾದಿವರ್ಯರ(ಸ) ಧರ್ಮಾಹ್ವಾನದ ಪ್ರತಿಕ್ರಿಯೆಯೂ ಮೂರು ರೂಪಗಳಲ್ಲಿ ಕಂಡು- ಬೆಂತು: 

1) ಕೆಲವು ಸಜ್ಜನರು ಈ ಆಹ್ವಾನವನ್ನು ಸ್ವೀಕರಿಸಿ ಮುಸ್ಲಿಮ್‌ ಸಮುದಾಯದಲ್ಲಿ ಸರಿಕೊಳ್ಳಲು ಸಿದ್ಧರಾದರು. 
} 2) ಬಹು ದೊಡ್ಡ ವಿಭಾಗವು ಅಜ್ಞಾನ, ಸ್ವಾರ್ಥ" ಅಥವಾ ಪೂರ್ವಿಕರ ಆಚಾರಗಳ ಪ್ರೇಮದಿಂದಾಗಿ ಪ್ರತಿರೋಧಕ್ಕೆ 
ಅಣಿಯಾಯಿತು. 4 

3) ಈ ನವ ಆಂದೋಲನದ ಧ್ವನಿಯು ಮಕ್ಕಾ ಮತ್ತು ಕುರೈಶ್‌ ಗೋತ್ರದ ಮೇರೆಯನ್ನು ದಾಟಿ ದೂರ ದೂರಕ್ಕೆ 
ತಲಪತೊಡಗಿತು. 

0 


ಇಲ್ಲಿಂದ ಈ ಆಂದೋಲನದ ಎರಡನೆಯ ಹಂತ ಆರಂಭವಾಗುತ್ತದೆ. ಈ ಹಂತದಲ್ಲಿ ಇಸ್ಲಾಮಿನ ಈ ಆಂದೋಲನ 
ಮತ್ತು ಪುರಾತನ ಅಜ್ಞಾನಗಳ ನಡುವೆ ಒಂದು ತೀವ್ರ ಘರ್ಷಣೆಯುಂಟಾಯಿತು. ಇದು ನಿರಂತರ ಎಂಟೊಂಭತ್ತು ವರ್ಷಗಳ 
ತನಕ ಮುಂದುವರಿಯಿತು. ಮಕ್ಕಾ ಪಟ್ಟಿಣದಲ್ಲಿ ಮತ್ತು ಕುರೈಶ್‌ ಗೋತ್ರದಲ್ಲಿ ಮಾತ್ರವಲ್ಲ ಅರೇಬಿಯಾದ ಹೆಚ್ಚಿನ 
ಭಾಗಗಳಲ್ಲಿ ಗತಕಾಲದ ಅಜ್ಞಾನವನ್ನೇ ಉಳಿಸಿಕೊಳ್ಳಲು ಹವಣಿಸುತ್ತಿದ್ದವರು ಈ ಆಂದೋಲನವನ್ನು ಬಲ ಪ್ರಯೋಗಿಸಿ 
ಅಳಿಸಲು ಮುಂದಾದರು. ಅವರು ಇದನ್ನು ನಿರ್ಮೂಲನಗೊಳಿಸಲು ಎಲ್ಲಾ ವಿಧದ ಅಸ್ತ್ರಗಳನ್ನೂ ಬಳಸಿದರು. ಸುಳ್ಳು 
ಪ್ರಚಾರ ನಡೆಸಿದರು. ಮಿಥ್ಯಾರೋಪಗಳನ್ನು ಹೊರಿಸಿದರು. ಸಂದೇಹಗಳನ್ನು ವ್ಯಕ್ತಪಡಿಸಿದರು. ಆಕ್ಷೇಪಣೆಗಳ ಸುರಿಮಳೆಗರೆದರು. 
ಜನಸಾಮಾನ್ಯರ ಮನಸ್ಸಿನಲ್ಲಿ ತರತರದ ಸಂಶಯಗಳನ್ನುಂಟು ಮಾಡಿದರು. ಪ್ರವಾದಿಯವರ(ಸ) ಮಾತುಗಳನ್ನು ಕೇಳಬಾರದೆಂದು 
ಅಪರಿಚಿತರನ್ನು ತಡೆಯಲು ಪ್ರಯತ್ನಿಸಿದರು. ಇಸ್ಲಾಮ್‌ ಸ್ವೀಕರಿಸಿದವರ ಮೇಲೆ ಘೋರ ಹಿಂಸೆ ದೌರ್ಜನ್ಮಗಳನ್ನೆಸಗಿದರು. 
ಅವರ ಮೇಲೆ ಆರ್ಥಿಕ ಮತ್ತು ಸಾಮಾಜಿಕ ಬಹಿಷ್ಕಾರ ಹಾಕಿದರು. ಹಿಂಸೆಯನ್ನು ಸಹಿಸಲಿಕ್ಕಾಗದೆ ಅವರ ಪೈಕಿ ಅನೇಕರು 
ತಮ್ಮ ಮನೆಮಾರುಗಳನ್ನು ಬಿಟ್ಟು ಎರಡು ಸಲ ಇಥಿಯೋಪಿಯಾಕ್ಕೆ ವಲಸೆ ಹೋಗಬೇಕಾಯಿತು. ಕೊನೆಗೆ ಮೂರನೆಯ 
ಬಾರಿ ಅವರೆಲ್ಲರೂ ಮದೀನಾಕ್ಕೆ ವಲಸೆ ಹೋಗಬೇಕಾಯಿತು. ಆದರೆ ದಿನದಿಂದ ದಿನಕ್ಕೆ ಪ್ರತಿರೋಧವು ಹೆಚ್ಚುತ್ತಿದ್ದಾಗಲೂ 
ಈ ಆಂದೋಲನವು ಹಬ್ಬುತ್ತಲೇ ಹೋಯಿತು. ಮಕ್ಕಾ ಪಟ್ಟಣದಲ್ಲಿ ಒಬ್ಬ ಸದಸ್ಕನಾದರೂ ಇಸ್ಲಾಮನ್ನು ಸ್ವೀಕರಿಸದಿದ್ದ 
ಒಂದೇ ಒಂದು ಕುಟುಂಬವಾಗಲಿ ಮನೆಯಾಗಲಿ ಉಳಿಯಲಿಲ್ಲ. ಇಸ್ಲಾಮ್‌ ವಿರೋಧಿಗಳ ಹಗೆತನದಲ್ಲಿ. ಇನ್ನಷ್ಟು ಕಾಠಿಣ್ಮ 
ಮತ್ತು ತೀಕ್ಸ್ಯತೆಯುಂಟಾಗುತ್ತಾ ಹೋಗಲು ಇನ್ನೊಂದು ಕಾರಣವಿತ್ತು. ಅನೇಕರ ಸಹೋದರರೂ ಸಹೋದರ ಪುತ್ರರೂ 
ಪುತ್ರಿಯರೂ ಸಹೋದರಿಯರೂ ಪತಿಯಂದಿರೂ ಇಸ್ಲಾಮಿನ ಅನುಯಾಯಿಗಳಾದುದು ಮಾತ್ರವಲ್ಲ ಅದರ ಅನುರಕ್ತರಾಗಿ 
ಬಿಟ್ಟಿದ್ದರು. ಅವರ ಕರುಳಿನ ಕುಡಿಗಳೇ ಅವರ ವಿರುದ್ಧ ಹೋರಾಟಕ್ಕಿಳಿದಿದ್ದರು. ಹಳೆಯ "ಕಾಲದ ಅಜ್ಞಾನದೊಂದಿಗಿದ್ದ 
ಸಂಬಂಧಗಳನ್ನು ಕಡಿದುಕೊಂಡು ಈ ನವೋತ್ಥಾನ. ಆಂದೋಲನದ ಕಡೆಗೆ ಬರುತ್ತಿದ್ದವರೆಲ್ಲ ಮೊದಲೇ ಸಮಾಜದಲ್ಲಿ 
ಅತ್ಯುತ್ತಮರೆಂದು ಪರಿಗಣಿಸಲ್ಪಟ್ಟವರಾಗಿದ್ದುದು ಇನ್ನಷ್ಟು ಸ್ವಾರಸ್ಯಕರ ಸಂಗತಿ. ಅವರು ಈ ಆಂದೋಲನದಲ್ಲಿ ಸೇರಿಕೊಂಡ 
ಬಳಿಕ ಅತ್ಯಂತ ಸತ್ಯಸಂಧರೂ ಸಚ್ಚಾರಿತ್ರ ದ ಸಾಕಾರಮೂರ್ತಿಗಳೊ'ಆಗುತ್ತಿ ದ್ಲುದರಿಂದ ಇಂತಹವರನ್ನು ತನ್ನ ಕಡೆಗೆ ಆಕರ್ಷಿಸಿ, 
ಆ ರೀತಿಯಲ್ಲಿ ಸಂಸ್ಕರಿಸುತ್ತಿದ್ದ ಈ ಆಂದೋಲನದ ಔನ್ನತ್ಯವನ್ನು ಮನಗಾಣದಿರಲು ಲೋಕಕ್ಕೆ ಸಾಧ್ಯವೇ ಇರಲಿಲ್ಲ. 

ಈ ھت ما‎ ಹಾಗೂ ತೀವ್ರ ಸಂಘರ್ಷದ ಕಾಲದಲ್ಲಿ ಅಲ್ಲಾಹನು ಸಂದರ್ಭಕ್ಕನುಸಾರವಾಗಿ ಅಗತ್ಯವುಳ್ಳೆ 
ಪ್ರಭಾವಪೂರ್ಣ ಉಪನ್ಯಾಸಗಳನ್ನು ಅವಶೀರ್ಣಗೊಳಿಸುತ್ತಿದ್ದನು. ಅವುಗಳಲ್ಲಿ ಪ್ರವಾಹದಂತಹ ನಿರರ್ಗಳತೆ, ಮಹಾಪೂರದಂತಹ 


ಮುನ್ನುಡಿ 21 


ಶಕ್ತಿ, ಕಾಡ್ಲಿಚ್ಚಿನಂತಹ ಪ್ರಭಾವವಿರುತ್ತಿತ್ತು. ಆ ಉಪನ್ಮಾಸಗಳಲ್ಲಿ ಒಂದು ಕಡೆ ಸತ್ಮವಿಶ್ವಾಸಿಗಳಿಗೆ ಅವರ ಪ್ರಾಥಮಿಕ 
ಕರ್ತವ್ಯಗಳನ್ನು ತೋರಿಸಿ ಕೊಡಲಾಯಿತು. ಅವರಲ್ಲಿ ಸಾಮೂಹಿಕತೆಯ ಪ್ರಜ್ಞೆಯನ್ನು ಸೃಷ್ಟಿಸಲಾಯಿತು. ಅವರಿಗೆ ಧರ್ಮನಿಷ್ಮೆ, 
ಸುಶೀಲತೆ ಮತ್ತು ಸಚ್ಚಾರಿತ್ಯ್ಯಗಳ ಮಹತ್ವಕ್ಕೆ ಸಂಬಂಧಿಸಿದ ಶಿಕ್ಷಣವನ್ನೀಯಲಾಯಿತು. ಅವರಿಗೆ ಸತ್ಯಧರ್ಮವನ್ನು 
ಪ್ರಚಾರಮಾಡುವ ವಿಧಾನವನ್ನು ಬೋಧಿಸಲಾಯಿತು. ವಿಜಯದ ವಾಗ್ದಾನ ಮತ್ತು ಸ್ವರ್ಗದ ಸುವಾರ್ತೆ ನೀಡುವುದರ ಮೂಲಕ 
ಅವರಲ್ಲಿ ಧೈರ್ಯ ತುಂಬಲಾಯಿತು. ಸಹನೆ, ಧೈರ್ಯ, ಸ್ಥೈರ್ಯ ಹಾಗೂ ಮಹಾ ಸಾಹಸದೊಂದಿಗೆ ಅಲ್ಲಾಹನ ಮಾರ್ಗದಲ್ಲಿ 
ಪರಿಶ್ರಮ ನಡೆಸುವಂತೆ ಅವರನ್ನು ಹುರಿದುಂಬಿಸಲಾಯಿತು. ಘೋರ ಚಿತ್ರ ಹಿಂಸೆಗಳನ್ನು ಸಹಿಸಿಕೊಂಡೂ ತಮಗೆ 
ಎದುರಾಗಿರುವ ಮಹಾ ಚಂಡಮಾರುತಗಳನ್ನೆದುರಿಸಲು ಸಿದ್ದರಾಗತಕ್ಕಂತಹ ಅಮಿತೋತ್ಸಾಹ, ಸ್ಫೂರ್ತಿ, ಹುಮ್ಮಸ್ಸುಗಳನ್ನು 
ಅವರಲ್ಲಿ ತುಂಬಲಾಯಿತು. ಇನ್ನೊಂದು ಕಡೆ ವಿರೋಧಿಗಳಿಗೂ ಸತ್ಯಮಾರ್ಗದಿಂದ ವಿಮುಖರಾಗುವವರಿಗೂ ಅನಾಸ್ಥೆಯ 
ಗಾಢ ನಿದ್ರೆಯಲ್ಲಿರುವವರಿಗೂ ಗತ .ಜನಾಂಗಗಳಿಗೊದಗಿದ ದುರಂತಗಳನ್ನು ವಿವರಿಸಿ ಹೇಳುವ ಮೂಲಕ ಎಚ್ಚರಿಕೆ 
ಕೊಡಲಾಯಿತು. ಆ ಜನಾಂಗಗಳ ಇತಿಹಾಸವನ್ನು ಅವರು ಬಲ್ಲವರಾಗಿದ್ದರು. ತಮ್ಮ ವ್ಯಾಪಾರದ ನಿಮಿತ್ತ ಮಾಡುತ್ತಿದ್ದ 
ಪ್ರಯಾಣದ ವೇಳೆ ದಾರಿಯಲ್ಲಿ ಕಾಣುತ್ತಿದ್ದ ಆ ಕಾಲದ ಅಳಿದುಳಿದ ಕುರುಹುಗಳನ್ನೂ ಅವರ ಮುಂದಿಟ್ಟು ಎಚ್ಚರಿಸಲಾಯಿತು. 
ಅವರು ಭೂಮಿ-ಆಕಾಶಗಳಲ್ಲಿ ಸದಾ ಕಣ್ಣಾರೆ ಕಾಣುತ್ತಿದ್ದ ಕುರುಹುಗಳ ಮೂಲಕ ಅವರಿಗೆ 'ತೌಹೀದ್‌'(ಏಕದೇವವಿಶ್ವಾಸ) 
ಮತ್ತು 'ಆಖಿರತ್‌'(ಪರಲೋಕ ವಿಶ್ವಾಸ)ಗೆ ಸಂಬಂಧಿಸಿದ ದೃಷ್ಟಾಂತಗಳನ್ನು ಕೊಡಲಾಯಿತು. ಇವನ್ನೆಲ್ಲಾ ಅವರು ತಮ್ಮ 
ಜೀವನದಲ್ಲಿ ಸದಾ ಕಂಡು ಅನುಭವಿಸುತ್ತಿದ್ದರು. 'ಶಿರ್ಕ್‌'(ಬಹುದೇವತ್ವ) ಮತ್ತು ನಿರಂಕುಶವಾದ, ಪರಲೋಕದ ನಿರಾಕರಣೆ 
ಮತ್ತು ಹಿರಿಯರ ಅಂಧಾನುಕರಣೆಗಳ ದೋಷಗಳನ್ನು ಮನ ಮಸ್ತಿಷ್ಯಗಳಿಗೆ ನಾಟುವಂತಹ ಸುಸ್ಪಷ್ಟ ನಿದರ್ಶನಗಳೆ ಮೂಲಕ 
ವ್ಯಕ್ತಪಡಿಸಲಾಯಿತು. ಅವರ ಪ್ರತಿಯೊಂದು ಸಂದೇಹವನ್ನು ನಿವಾರಿಸಲಾಯಿತು. ಅವರ ಪ್ರತಿಯೊಂದು ಆಕ್ಷೇಪಗಳಿಗೆ ಸೂಕ್ತ 
ರೀತಿಯಿಂದ ಉತ್ತರಿಸಲಾಯಿತು. ಅವರು ಸ್ವತಃ ಸಿಲುಕಿ ಬಿದ್ದಿದ್ದ ಹಾಗೂ ಇತರರನ್ನು ಸಿಲುಕಿಸುತ್ತಿದ್ದ ಸಕಲ ಜಟಿಲತೆಗಳನ್ನು 
ದೂರೀಕರಿಸಲಾಯಿತು. ಅಜ್ಞಾನವನ್ನು ಎಲ್ಲ ದಿಕ್ಕುಗಳಿಂದಲೂ ಸುತ್ತುವರಿದು ಸಂಕೀರ್ಣಗೊಳಿಸಿದಾಗ, ಬೌದ್ದಿಕ ಲೋಕದಲ್ಲಿ 
ಅದಕ್ಕೆ ನೆಲೆಯೂರಲು ಎಲ್ಲೂ ಸ್ಥಾನವಿಲ್ಲದಂತಾಯಿತು. ಇದರೊಂದಿಗೇ ಅವರಲ್ಲಿ ಅಲ್ಲಾಹನ ಕ್ರೋಧ ಮತ್ತು ಅಂತ್ಯ 
ದಿನದ ಭಯಾನಕ ನರಕದ ಘೋರ ಯಾತನೆಯ ಭಯವನ್ನು ಮೂಡಿಸಲಾಯಿತು. ಅವರ ದುರಾಚಾರ, ದೋಷಪೂರ್ಣ 
ಜೀವನ, ಅಜ್ಞಾನಜನ್ಮ ಕಂದಾಚಾರ, ಸತ್ಯದ್ವೇಷ ಮತ್ತು ಅವರು ಸತ್ಯವಿಶ್ವಾಸಿಗಳಿಗೆ ನೀಡುತ್ತಿದ್ದ ಕಿರುಕುಳೆಗಳ ಬಗ್ಗೆ ಛೀಮಾರಿ 
ಹಾಕಲಾಯಿತು. ಅಲ್ಲಾಹನ ಮೆಚ್ಚುಗೆಯ ಉತ್ತಮ ನೀತಿ ನಾಗರಿಕತೆಗಳು ಯಾವ ಮೂಲ ತತ್ವಗಳ ಮೇಲೆ ನೆಲೆ ನಿಲ್ಲುತ್ತಾ 
ಬಂದಿದ್ದುವೋ ಅವುಗಳಿಗೆ ಸಂಬಂಧಿಸಿದ "ದೊಡ್ಡ ದೊಡ್ಡ ಮೂಲ ತತ್ವಗಳನ್ನು ಅವರ ಮುಂದಿರಿಸಲಾಯಿತು. 

ಈ ಹಂತವು ವಿವಿಧ ಘಟ್ಟಗಳನ್ನೊಳಗೊಂಡಿತ್ತು. ಅದರ ಪ್ರತಿಯೊಂದು ಘಟ್ಟದಲ್ಲಿ ಸಂದೇಶಪ್ರಚಾರ 
ಕಾರ್ಯವು ವಿಸ್ಪತಗೊಳ್ಳುತ್ತಾ ಸಾಗಿತು. ಹೋರಾಟ ಮತ್ತು ಪ್ರತಿರೋಧಗಳು ತೀಪ್ರವಾಗುತ್ತಾ ಹೋಯಿತು. ನಾನಾ 
ರೀತಿಯ ವಿಶ್ವಾಸಗಳನ್ನೂ ವಿವಿಧ ಕರ್ಮವಿಧಾನಗಳನ್ನಿರಿಸಿಕೊಂಡವರನ್ನೂ ಎದುರಿಸಬೇಕಾಯಿತು. ಅದಕ್ಕನುಸಾರವಾಗಿಯೇ 
ಅಲ್ಲಾಹನ ಕಡೆಯಿಂದ ಬರುವ ಸಂದೇಶಗಳ ವಿಷಯಗಳು ವೈವಿಧ್ಯೃಪೂರ್ಣವಾಗಿರುತ್ತಿತ್ತು. ಇದು ಮಕ್ಕಾದಲ್ಲಿ ಅವಶೀರ್ಣಗೊಂಡ 
ಕುರ್‌ಆನಿನ ಅಧ್ಯಾಯಗಳ ಹಿನ್ನೆಲೆಯಾಗಿದೆ. 

[e) 

' ಮಕ್ಕಾದಲ್ಲಿ ಈ ಆಂದೋಲನವು ತನ್ನ ಕಾರ್ಯವೆಸಗುತ್ತಾ ಹದಿಮೂರು ವರ್ಷಗಳು ಕಳೆದುಹೋಗಿದ್ದುವು. ಅದೇ 
ವೇಳೆ ಅರಬ್‌ ದೇಶದ ಎಲ್ಲ ಭಾಗಗಳಿಂದಲೂ ತನ್ನ ಅನುಯಾಯಿಗಳನ್ನು ಒಂದೆಡೆ ಒಟ್ಟು ಸೇರಿಸುವುದರ ಮೂಲಕ 
ತನ್ನ ಬಲವನ್ನು ಕೇಂದ್ರೀಕರಿಸಿಕೊಳ್ಳೆ ತಕ್ಕಂತಹ ಒಂದು ಕೇಂದ್ರ ಸ್ಥಾನವು ಮದೀನಾದಲ್ಲಿ ಹಠಾತ್ತನೆ ಒದಗಿಬಿಟ್ಟಿತು. ಆ 
ಪ್ರಕಾರ ಪ್ರವಾದಿವರ್ಯರೂ(ಸ) ಹೆಚ್ಚಿನ ಅನುಯಾಯಿಗಳೂ 'ಹಿಜ್ರತ್‌'(ವಲಸೆ) ಮಾಡಿ ಮದೀನಾಕ್ಕೆ ತಲಪಿದರು. ಹೀಗೆ 
ಈ ಆಂದೋಲನವು ಮೂರನೆಯ ಹಂತಕ್ಕೆ ಕಾಲಿಟ್ಟಿತು. 

ಈ ಕಾಲಘಟ್ಟದಲ್ಲಿ ಪರಿಸ್ಥಿತಿಯು ಸಂಪೂರ್ಣ ಬದಲಾಯಿತು. ಮುಸ್ಲಿಮ್‌ ಸಮುದಾಯವು ಒಂದು ಕ್ರಮಬದ್ಧ 
ರಾಷ್ಟ್ರವನ್ನು ನಿರ್ಮಾಣ ಮಾಡಿಕೊಳ್ಳುವುದರಲ್ಲಿ ಯಶಸ್ವಿಯಾಯಿತು. ಪ್ರಾಚೀನ ಅಜ್ಞಾನದ ಧ್ವಜವಾಹಕರೊಂದಿಗೆ ಸಶಸ್ತ್ರ 


22 ಕುರ್‌ಆನ್‌ ವ್ಯಾಖ್ಯಾನ 


ಹೋರಾಟ ಆರಂಭವಾಯಿತು. ಗತ ಪ್ರವಾದಿಗಳ ಸಮುದಾಯ(ಯಹೂದಿಯರು ಮತ್ತು ಕ್ರೈಸ್ತರು)ದವರನ್ನೂ ಎದುರಿಸಬೇಕಾಗಿ 
ಬಂತು. ಮುಸ್ಲಿಮ್‌ ಸಮುದಾಯದ ಒಳಗೂ ನಾನಾ ವಿಧದ ಕಪಟವಿಶ್ವಾಸಿಗಳು ನುಸುಳಿ ಬಂದರು. ಅವರೊಂದಿಗೂ 
ವೃವಹರಿಸಬೇಕಾಗಿ ಬಂತು. ಈ ಆಂದೋಲನವು ಹತ್ತು ವರ್ಷಗಳ ಅತ್ಯುಗ್ರ ಘರ್ಷಣೆಗಳನ್ನು ದಾಟಿ ಕಟ್ಟಕಡೆಗೆ ಇಡೀ 
ಅರಬ್‌ ದೇಶವು ಅದರ ಅಧೀನಕ್ಕೆ ಬರುವಷ್ಟು ಯಶಸ್ಸು ಗಳಿಸಿತು. ಸಾರ್ವಲೌಕಿಕ ಕರೆ ಹಾಗೂ ಸುಧಾರಣಾ ಕಾರ್ಯಗಳ 
ದ್ವಾರಗಳು ತೆರೆಯಲ್ಪಟ್ಟವು. ಈ ಹಂತಗಳಿಗೆ ಅನೇಕ ಉಪಹಂತಗಳಿದ್ದುವು. ಪ್ರತಿಯೊಂದು ಉಪಹಂತದಲ್ಲೂ ಈ 
| ಆಂದೋಲನದ ವಿಶಿಷ್ಟ ಬೇಡಿಕೆಗಳಿದ್ದುವು. ಈ ಅವಶ್ಯಕತೆಗಳಿಗೆ ಅನುಗುಣವಾದ ಉಪನ್ಯಾಸಗಳು ಅಲ್ಲಾಹನ ವತಿಯಿಂದ 
ಪ್ರವಾದಿವರ್ಯರ(ಸ) ಮೇಲೆ ಅವತೀರ್ಣಗೊಳ್ಳುತ್ತಿದ್ದುವು. ಅವುಗಳ ರೀತಿಯು ಕೆಲವೊಮ್ಮೆ ಅವೇಶಪೂರ್ಣವಾಗಿದ್ದರೆ ಇನ್ನು 
ಕೆಲವೊಮ್ಮೆ ರಾಜ ಗಾಂಭೀರ್ಯ ಹೊಂದಿತ್ತು. ಒಮ್ಮೆ ಬೋಧನಾತ್ಮಕವಾಗಿದ್ದರೆ ಇನ್ನೊಮ್ಮೆ ಸುಧಾರಣೆಗಾಗಿ 
ಸಮಜಾಯಿಸುವಂತೆಯೂ ಇರುತ್ತಿತ್ತು. ಇವುಗಳಲ್ಲಿ ಸಂಘಟನೆ, ಸರಕಾರ ಮತ್ತು ಉತ್ತಮ ನಾಗರಿಕ ಸಮಾಜದ ನಿರ್ಮಾಣ 
ಮಾಡುವುದು ಹೇಗೆ? ಜೀವನದ ವಿವಿಧ ವಿಭಾಗಗಳನ್ನು ಯಾವ ನಿಯಮ ನಿಬಂಧನೆಗಳಿಗನುಸಾರ ನೆಲೆ ನಿಲ್ಲಿಸಬಹುದು? 
ಮುನಾಫಿಕ(ಕಪಟವಿಶ್ವಾಸಿ)ರೊಂದಿಗೆ ಹೇಗೆ ವ್ಯವಹರಿಸಬೇಕು? ದಿನ್ಮಿೀ(ಇಸ್ಲಾಮೊ ರಾಷ್ಟ್ರದ ಮುಸ್ಲಿಮೇತರ ಪ್ರಜೆ)ಗಳೊಂದಿಗೆ 
ಹೇಗೆ ನಡೆದುಕೊಳ್ಳಬೇಕು? ಗ್ರಂಥದವರೊಂದಿಗೆ ಇರಿಸಿಕೊಳ್ಳಬೇಕಾದ ಸಂಬಂಧ ಯಾವ ತರದ್ದು: ಯುದ್ಧ ಘೋಷಿಸಿದ 
ಶತ್ರುಗಳೊಂದಿಗೆ ಮತ್ತು ಒಪ್ಪಂದಬದ್ದ ಜನಾಂಗಗಳೊಂದಿಗೆ ನಡೆದುಕೊಳ್ಳಬೇಕಾದ ಕ್ರಮ ಹೇಗೆ? ಸುಸಂಘಟಿತ 
ಸತ್ಯವಿಶ್ವಾಸಿಗಳ ಈ ಸಮೂಹವು ಈ ಲೋಕದಲ್ಲಿ ದೇವ ಪ್ರಶಿನಿಧಿತ್ವ್ತದ ಕರ್ತವ್ಯ ನಿರ್ವಹಣೆಗಾಗಿ ತನ್ನನ್ನು ಹೇಗೆ 
| ಅಣಿಗೊಳಿಸಿಕೊಳ್ಳಬೇಕು ಎಂಬಿತ್ಕಾದಿಗಳನ್ನು ತೋರಿಸಿ ಕೊಡಲಾಯಿತು. ಈ ಉಪನ್ಯಾಸಗಳಲ್ಲಿ ಒಂದೆಡೆ ಮುಸ್ಲಿಮರಿಗೆ ಶಿಕ್ಷಣ 
ಮತ್ತು ತರಬೇಶಿಗಳನ್ನೂ ನೀಡಲಾಗುತ್ತಿತ್ತು. ಅವರ ದೌರ್ಬಲ್ಯಗಳ ಬಗ್ಗೆ ಎಚ್ಚರಿಕೆ ಕೊಡಲಾಗಿತ್ತು. ಅವರನ್ನು 
ದೇವಮಾರ್ಗದಲ್ಲಿ ಜೀವ ಸೊತ್ತುಗಳೆ ಸಹಿತ ಜಿಹಾದ್‌(ಹೋರಾಟ)ಗೆ ಪ್ರೇರೇಪಿಸಲಾಗುತ್ತಿತ್ತು. ಅವರಿಗೆ ಜಯಾಪಜಯ, 
ಕಷ್ಟ-ಸುಖ, ಬಡತನ-ಸಿರಿತನ, ಭಯೆ-ಶಾಂತಿ, ಹೀಗೆ ಪ್ರತಿಯೊಂದು ಸಂದರ್ಭದಲ್ಲೂ ತಕ್ಕುದಾದ ನೈತಿಕ ತರಬೇತಿ 
ನೀಡಲಾಗುತ್ತಿತ್ತು ಮತ್ತು ಅವರನ್ನು ಪ್ರವಾದಿವರ್ಯರ(ಸ) ಕಾಲಾನಂತರ ಅವರ ಉತ್ತರಾಧಿಕಾರಿಗಳಾಗಿ ಈ ಆಂದೋಲನ 
ಹಾಗೂ ಸುಧಾರಣಾ ಕಾರ್ಯವನ್ನು ನೆರವೇರಿಸ ತಕ್ಕವರನ್ನಾಗಿ ರೂಪಿಸಲಾಗುತ್ತಿತ್ತು. ಇನ್ನೊಂದು ಕಡೆಯಲ್ಲಿ ಸತ್ಯವಿಶ್ವಾಸದ 
ಮೇರೆಯಿಂದ ಹೊರಗುಳಿದವರಾಗಿದ್ದ ಗ್ರಂಥದವರು, ಕಪಟವಿಶ್ವಾಸಿಗಳು, ಸತ್ಮನಿಷೇಧಿಗಳು, ಬಹುದೇವ ವಿಶ್ವಾಸಿಗಳೇ 
ಮೊದಲಾದ ಸತ್ಮವಿಶ್ವಾಸದ ಮೇರೆಯಿಂದ ಹೊರಗಿರುವವರಿಗೆ ವಿವಿಧ ಸ್ಥಿತಿಗಳಿಗನುಸಾರ ತಿಳಿ ಹೇಳಲು ವಿನಮ್ರತೆಯಿಂದ 
ಕರೆ ನೀಡಲು ಕಟುವಾಗಿ ಗದರಿಸಿ ಉಪದೇಶಿಸಲು ಅಲ್ಲಾಹನ ಯಾತನೆಯ ಬಗ್ಗೆ ಎಚ್ಚರಿಸಲು ಪಾಠದಾಯಕ ಘಟನೆ 
ಹಾಗೂ ವೃತ್ತಾಂತಗಳಿಂದ ಎಚ್ಚರಿಕೆ ನೀಡಲು ಪ್ರಯತ್ನಿಸುತ್ತ ಅವರ ವಿರುದ್ಧ ಆಧಾರವನ್ನು ಬಲಗೊಳಿಸಲಾಗುತ್ತಿತ್ತು. ಇದು 
ಮದೀನಾದಲ್ಲಿ ಅವತೀರ್ಣಗೊಂಡ ಪವಿತ್ರ ಕುರ್‌ಆನಿನ ಅಧ್ಯಾಯಗಳ ಹಿನ್ನೆಲೆ. 
9 

ಕುರ್‌ಆನ್‌ ಒಂದು ಸಂದೇಶದೊಂದಿಗೆ ಅವತೀರ್ಣಗೊಳ್ಳಲಾರಂಭಿಸಿದ್ದು, ಅದು ತನ್ನ ಆರಂಭದಿಂದ ಪರಿಪೂರ್ಣತೆಯ 
ವರೆಗೆ ಯಾವ ಯಾವ ಹಂತಗಳನ್ನು ಹಾಗೂ ಯಾವ ಯಾವ ಘಟ್ಟಗಳನ್ನು ಹಾದು ಹೋಗುತ್ತಿತ್ತೋ ಅವುಗಳ 
ವೈವಿಧ್ಯಪೂರ್ಣ ಆವಶ್ಯಕತೆಗಳಿಗನುಸಾರ ಅದರ ವಿವಿಧ ಭಾಗಗಳು ಅವತೀರ್ಣಗೊಳ್ಳುತ್ತ ಹೋಯಿತೆಂದು ಮೇಲಿನ 
ವಿವರಣೆಯಿಂದ ತಿಳಿದು ಬರುತ್ತದೆ. ಇಂತಹ ಗ್ರಂಥದಲ್ಲಿ ಡಾಕ್ಟರೇಟ್‌ ಪಡೆಯಲಿಕ್ಕಾಗಿ ಬರೆಯಲಾಗುವ ಪ್ರಬಂಧ(Thesis)ದಂತಹ 
ರಚನಾಕ್ರಮವಿರಲು ಸಾಧ್ಯವಿಲ್ಲ. ಈ ಆಂದೋಲನದ ವಿಕಾಸದೊಂದಿಗೆ ಅವತೀರ್ಣಗೊಂಡ ಕುರ್‌ಆನಿನ ಚಿಕ್ಕ ಹಾಗೂ 
ದೊಡ್ಡ ಭಾಗಗಳನ್ನು ಪತ್ರಿಕೆಯ ರೂಪದಲ್ಲಿ ಪ್ರಕಟಿಸಲಾಗುತ್ತಿರಲಿಲ್ಲ. ಅವು ಭಾಷಣಗಳ ರೂಪದಲ್ಲಿ ಹೇಳೆಲ್ಪಡುತ್ತಿದ್ದುವು 
ಮತ್ತು ಅದೇ ರೂಪದಲ್ಲಿ ಪ್ರಸಾರಗೊಳಿಸಲ್ಪಡುತ್ತಿದ್ದುವು. ಆದುದರಿಂದ ಅವುಗಳ ವರ್ಣನಾ ಶೈಲಿಯೂ ಲಿಖಿತ ರೂಪದ್ದಾಗಿರಬೆ 
ಭಾಷಣ ರೂಪದ್ದಾಗಿತ್ತು. ಈ ಭಾಷಣವೂ ಒಬ್ಬ ಪ್ರಾಧ್ಯಾಪಕನ ಭಾಷಣಗಳೆಂತಲ್ಲ. ಅವು ಓರ್ವ ಪ್ರಚಾರಕನ 
ಉಪನ್ಮಾಸಗಳಂತಿತ್ತು. ಅದು ಮನ, ಮಸ್ತಿಷ್ಕ, ಬುದ್ದಿ, ಭಾವನೆಗಳೆಲ್ಲದರ ಮೇಲೂ ಪ್ರಭಾವ ಬೀರಬೇಕಾಗಿತ್ತು: 


ಅದು ಎಲ್ಲ ವಿಧದ ಮನೋವೃತ್ತಿಗಳನ್ನೆದುರಿಸಬೇಕಾಗಿತ್ತು. ಅದು ತನ್ನ ಸಂದೇಶ ಪ್ರಚಾರ ಮತ್ತು ಸಕ್ರಿಯ ಚಟುವಟಿಕೆಗಳಲ್ಲಿ 
ಅನೇಕ ವೈವಿಧ್ಯಪೂರ್ಣ ಅವಸ್ಥೆಗಳಲ್ಲಿ ಕಾರ್ಯವೆಸಗ ಬೇಕಾಗಿತ್ತು. ಓರ್ವ ಪ್ರಚಾರಕ ಸಾಧ್ಯವಿರುವ ಎಲ್ಲ ವಿಧಾನಗಳಿಂದ 
ತನ್ನ ಮಾತನ್ನು ಹೃದಯದೊಳಗೆ ನಾಟುವಂತೆ ಮಾಡುವುದು, ಭಾವನಾಲೋಕವನ್ನು ಬದಲಾಯಿಸುವುದು, ಭಾವೋದ್ವೇಗಗಳ 
ಪ್ರವಾಹವನ್ನೆಬ್ಬಿಸುವುದು, ವಿರೋಧಿಗಳ ಬಲವನ್ನು ಮುರಿಯುವುದು, ಸಂಗಾತಿಗಳನ್ನು ಸಂಸ್ಕರಿಸಿ ತರಬೇತಿಗೊಳಿಸುವುದು, 
ಅವರಲ್ಲಿ ಉತ್ಸಾಹ, ದೃಢಸಂಕಲ್ಪಗಳನ್ನು ತುಂಬುವುದು, ಶತ್ರುಗಳ ವಾದಗಳನ್ನು ಖಂಡಿಸುವುದು ಮತ್ತು ಅವರ ನೈತಿಕ 
ಬಲವನ್ನು ಹತ್ತಿಕ್ಕುವುದು- ಹೀಗೆ ಒಂದು ಸಂದೇಶದ ಧ್ವಜವಾಹಕ ಮತ್ತು ಒಂದು ಆಂದೋಲನದ ನಾಯಕನು ಇದನ್ನೆಲ್ಲ 
ಮಾಡಬೇಕಾಗುತ್ತದೆ. ಆದುದರಿಂದ ಅಲ್ಲಾಹನು ಈ ಕಾರ್ಯಕ್ಕೆ ಸೆಂಬಂಧಿಸಿ ತನ್ನ ಪ್ರವಾದಿಯ ಮೇಲೆ ಅವತೀರ್ಣಗೊಳಿಸಿದ 
ಎಲ್ಲ ಭಾಷಣಗಳ ಶೈಲಿಯು ಒಂದು ಸಂದೇಶಕ್ಕೆ ತಕ್ಕಂತೆಯೇ ಇದೆ. ಅವುಗಳಲ್ಲಿ ಕಾಲೇಜಿನ ಉಪನ್ಯಾಸಕರ ಶೈಲಿಯನ್ನು 
ಹುಡುಕುವುದು ಸರಿಯಾಗಲಾರದು. 

زی 

ಕುರ್‌ಆನಿನಲ್ಲಿ ವಿಷಯಗಳನ್ನು ಪದೇ ಪದೇ ಆವರ್ತಿಸಲು ಕಾರಣವೇನೆಂದೂ ಇದರಿಂದಲೇ ಚೆನ್ನಾಗಿ ತಿಳಿಯುತ್ತದೆ. 
ಒಂದು ಸಂದೇಶ ಮತ್ತು ಸಕ್ರಿಯ ಆಂದೋಲನವು ಒಂದು ಕಾಲದಲ್ಲಿ ಯಾವ ಹಂತದಲ್ಲಿರುತ್ತದೋ ಅದಕ್ಕೆ 
ಅನುರೂಪವಾಗಿರುವ ಮಾತನ್ನೇ ಹೇಳಬೇಕಾದುದು, ಅದು ಆ ಹಂತದಲ್ಲಿರುವ ತನಕ ಮಾತ್ರ. ಅನಂತರದ ಹಂತಕ್ಕೆ 
ಸಂಬಂಧಿಸಿದ ಮಾತನ್ನು ಎತ್ತದಿರುವುದು ಮತ್ತು ಅದಕ್ಕೆ ತಿಂಗಳುಗಳು ಅಥವಾ ವರ್ಷಗಳೇ ತಗಲಿದರೂ ಅದೇ ಹಂತಕ್ಕೆ 
ಸಂಬಂಧಿಸಿದ ಮಾತುಗಳನ್ನು ಪುನರಾವರ್ಶಿಸಬೇಕಾದುದು ಅದರ ಸ್ವಾಭಾವಿಕ ಬೇಡಿಕೆಯಾಗಿರುತ್ತದೆ. ಒಂದೇ ತರದ 
ಮಾತುಗಳನ್ನು ಒಂದೇ ಶೈಲಿಯಲ್ಲಿ ಪುನರಾವರ್ತಿಸುತ್ತಲಿದ್ದರೆ ಕೇಳುವ ಕಿವಿಗಳು ಅದನ್ನೇ ಕೇಳಿ ಕೇಳಿ ಬೇಸತ್ತು ಹೋಗುತ್ತವೆ 
ಮತ್ತು ಮನಸ್ಸು ದಣಿಯುತ್ತದೆ. ಆದುದರಿಂದ ಪ್ರತಿಯೊಂದು ಕಾಲಘಟ್ಟದಲ್ಲಿ ಪದೇ ಪದೇ ಹೇಳಬೇಕಾದ ಮಾತುಗಳು |, 
ಮನಮೋಹಕವಾಗಿ ಹೃದಯದಾಳಕ್ಕೆ ಇಳಿಯುವಂತಾಗಲು ಹಾಗೂ ಆಂದೋಲನದ ಎಲ್ಲ ಹಂತಗಳೂ ಬಲಗೊಳ್ಳುತ್ತ 
ಹೋಗಲು ಪ್ರತಿ ಬಾರಿಯೂ ಮಾತನ್ನು ಹೊಸ ಶಬ್ದಗಳು, ಹೊಸ ರೀತಿ ಮತ್ತು ಹೊಸ ಶೈಲಿಯೊಂದಿಗೆ ಹೇಳಬೇಕಾಗುತ್ತದೆ. 
ಮಾತ್ರವಲ್ಲ ಈ ಆಂದೋಲನದ ಬುನಾದಿಯು ಯಾವ ವಿಶ್ವಾಸ ಹಾಗೂ ಸಿದ್ದಾಂತಗಳ ಮೇಲಿರುವುದೋ ಅವುಗಳನ್ನು 
ಆದಿಯಿಂದ ಅಂತ್ಯದ ವರೆಗೂ ಯಾವ ಸಮಯದಲ್ಲೂ ಯಾವ ಸ್ಥಿತಿಯಲ್ಲೂ ಕಣ್ಮರೆಯಾಗಲು ಬಿಡದೆ ಆಂದೋಲನದ" 
ಪ್ರತಿಯೊಂದು ಕಾಲಘಟ್ಟಿದಲ್ಲೂ ಪುನರಾವರ್ತಿಸಲ್ಪಡುತ್ತಿರಬೇಕು. ಇದೇ ಕಾರಣದಿಂದ ಇಸ್ಲಾಮೊ ಆಂದೋಲನದ ಒಂದು 
ಕಾಲಘಟ್ಟದಲ್ಲಿ ಎಷ್ಟು ಅಧ್ಯಾಯಗಳು ಅವತೀರ್ಣಗೊಂಡಿವೆಯೋ ಅವುಗಳಲ್ಲೆಲ್ಲಾ ಸರ್ವಸಾಮಾನ್ಯವಾಗಿ ಒಂದೇ ತರದ 
ವಿಷಯಗಳೂ ಪದಗಳೂ ವಿವರಣಾ ಶೈಲಿಯೂ ವಿವಿಧ ರೂಪಗಳಲ್ಲಿ ಬಂದಿವೆ. ಆದರೆ, ತೌಹೀದ್‌ (ಏಕದೇವವಿಶ್ವಾಸ) 
ದೇವನ ಗುಣವಿಶೇಷಗಳು, ಪರಲೋಕ ವಿಶ್ವಾಸ ಮತ್ತು ಅಂದು ನಡೆಯಲಿರುವ ವಿಚಾರಣೆ, ಪುರಸ್ಕಾರ, ಶಿಕ್ಸೆ, ಪ್ರವಾದಿತ್ವ, 
ಗ್ರಂಥಗಳ ಮೇಲಿನ ವಿಶ್ವಾಸ, ತಕ್ಟಾ(ಧರ್ಮನಿಷೈೆ), ಸಹನೆ, ಭರವಸೆ ಹಾಗೂ ಇದೇ ತರದ ಇತರ ಮೂಲ ವಿಷಯಗಳ 
ಆವರ್ತನವು ಇಡೀ ಕುರ್‌ಆನಿನಲ್ಲಿ ಕಂಡು ಬರುತ್ತದೆ. ಏಕೆಂದರೆ, ಈ ಆಂದೋಲನದ ಯಾವ ಘಟ್ಟದಲ್ಲೂ ಅವುಗಳ 
ಬಗ್ಗೆ ಅಸಡ್ಗೆಯನ್ನು ಸಹಿಸಲಾಗದು. ಈ ಮೂಲ ಕಲ್ಪನೆಗಳು ಕೊಂಚವಾದರೂ ಕ್ಲೀಣಿಸಿ ಬಿಡುತ್ತಿದ್ದರೆ, ಇಸ್ಲಾಮಿನ ہہ‎ 
| ಆಂದೋಲನವು ತನ್ನ ನೈಜ ಸ್ಪೂರ್ತಿಯೊಂದಿಗೆ ಮುನ್ನಡೆಯುತ್ತಿರಲಿಲ್ಲ. 

———— 0 

ಚೆನ್ನಾಗಿ ಗಮನಿಸಿದರೆ ಪ್ರವಾದಿವರ್ಯರು(ಸ) ಕುರ್‌ಆನನ್ನು ಅವತೀರ್ಣಗೊಂಡ ಕ್ರಮಕ್ಕನುಸಾರವಾಗಿ ಏಕೆ 
ಕ್ರೋಢೀಕರಿಸಲಿಲ್ಲವೆಂಬ ಪ್ರಶ್ನೆಯೂ ಇದೇ ವಿವರಣೆಯಿಂದ ಬಗೆಹರಿಯುತ್ತದೆ. 

ಈ ಆಂದೋಲನದ ಆರಂಭವೂ ಅದರ ವಿಕಾಸವೂ ಯಾವ ಕ್ರಮಕ್ಕನುಸಾರ ನಡೆಯಿತೋ ಅದೇ ಕ್ರಮಕ್ಕನುಸಾರ 
ಇಪ್ಪತ್ತಮೂರು ವರ್ಷಗಳ ವರೆಗೂ ಮುಂದುವರಿಯಿತೆಂಬುದು ಮೇಲಿನ ವಿವರಣೆಯಿಂದ ನಿಮಗೆ ತಿಳಿಯಿತು. ಆಂದೋಲನದ 
ವಿಕಾಸದೊಂದಿಗೆ ಮಾತ್ರ ಸಂಬಂಧವಿದ್ದ ಕ್ರಮಬದ್ಧತೆಯನ್ನು ಅದು ಪೂರ್ಣಗೊಂಡ ಬಳಿಕವೂ ಕ್ರೋಢೀಕರಣಕ್ಕಾಗಿ 
ಇರಿಸಿಕೊಳ್ಳುವುದು ಸೂಕ್ತವಾಗಿರಲಿಲ್ಲ. ಈಗ ಅದಕ್ಕೆ, ಆಂದೋಲನವು ಪರಿಪೂರ್ಣತೆಗೆ ತಲಪಿದ ನಂತರದ ಪರಿಸ್ಥಿ ತಿಯೊಂದಿಗೆ 


24 | ಕುರ್‌ಆನ್‌ ವ್ಯಾಖ್ಯಾನ 


ಹೆಚ್ಚು ಹೊಂದಾಣಿಕೆಯಾಗತಕ್ಕ ಬೇರೆಯೇ ಒಂದು ಕ್ರಮಬದ್ಧತೆಯ ಅಗತ್ಯವಿತ್ತು. ಏಕೆಂದರೆ ಪ್ರಾರಂಭದಲ್ಲಿ ಇದರ 
ಶ್ರೋತೃಗಳು ಇಸ್ಲಾಮಿನ ಬಗ್ಗೆ ಏನೂ ಪರಿಚೆಯವಿಲ್ಲದವರಾಗಿದ್ದರು. ಆದುದರಿಂದ ಆಗ ಸಂಪೂರ್ಣವಾಗಿ ಆರಂಭ 
ಬಿಂದುವಿನಿಂದಲೇ ಶಿಕ ಕ್ಸಣವನ್ನಾರಂಭಿಸಲಾಯಿತು. ಆದರೆ ಆಂದೋಲನವು ಪೂರ್ಣಗೊಂಡ ಬಳಿಕ ಅದರ ಅಭಿಸಂಚೋಧಿತರು 
ಅದರ ಮೇಲೆ ವಿಶ್ವಾಸವಿಟ್ಟು ಒಂದು ಸಮುದಾಯವಾಗಿ ಮಾರ್ಪಟ್ಟವರಾಗಿದ್ದರು. ಆಚಾರ-ವಿಚಾರಗಳೆರಡನ್ನೂ ಪೂರ್ಣಗೊಳಿಸಿ 
ಪ್ರವಾದಿವರ್ಯರು(ಸ) ಅವರ ವಶಕ್ಕೆ ಬಿಟ್ಟು ಕೊಟ್ಟಿದ್ದ ಕಾರ್ಯವನ್ನು ಮುಂದುವರಿಸುವ ಹೊಣೆಗಾರರೆನಿಸಿದ್ದರು. ಮೊದಲು 
ಇವರು ತಮ್ಮ ಕರ್ತವ್ಯಗಳನ್ನೂ ತಮ್ಮ ಜೀವನ ಸಿದ್ದಾಂತಗಳನ್ನೂ ಗತ ಪ್ರವಾದಿಗಳ ಸಮುದಾಯಗಳಲ್ಲಿ ತಲೆದೋರುತ್ತಿದ್ದ 
ಅನಿಷ್ಟಗಳನ್ನೂ ಚೆನ್ನಾಗಿ ತಿಳಿದಿರಬೇಕಾಗಿತ್ತು. ಅನಂತರ ಇಸ್ಲಾಮಿನ ಪರಿಚಯವಿಲ್ಲದ ಜಗತ್ತಿನ ಮುಂದೆ ದೇವನ 
ಸನ್ಮಾರ್ಗವನ್ನಿಡಲು ಮುಂದಾಗಬೇಕಿತ್ತು. I 

ಅಷ್ಟೇ ಅಲ್ಲ, ಕುರ್‌ಆನ್‌ ಯಾವ ತರದ ಗ್ರಂಥವೆಂದು ಚೆನ್ನಾಗಿ ಅರ್ಥಮಾಡಿಕೊಂಡರೆ ಇದು ಒಂದೇ ತರದ 
ವಿಷಯಗಳನ್ನು ವೇ ಸ್ಥಳದಲ್ಲಿ ಒಟ್ಟುಗೂಡಿಸುವ ಸ್ವಭಾವವನ್ನೇ ಇರಿಸಿಕೊಂಡಿಲ್ಲವೆಂದು ಮನವರಿಕೆಯಾಗುವುದು. 
ಇಸ್ಲಾಮಿನ ಸಂಪೂರ್ಣ ದೃಶ್ಯ ಮತ್ತು ಸಮಗ್ರ ಚಿತ್ರವು ಕಣ್ಣ ಮುಂದಿರಲಿಕ್ಕಾಗಿ ಹಾಗೂ ಅದು ಯಾವ ಕಾಲದಲ್ಲೂ 
-ಬಿಕಮುಖವಾಗದಿರಲಿಕ್ಕಾಗಿ ಅದನ್ನು ಓದುವವರ ಮುಂದೆ, ಮದೀನಾ ವಾಸದ ಕಾಲಘಟ್ಟದ ವಿಷಯಗಳು ಮಕ್ಕಾ ವಾಸದ 
ಕಾಲಘಟ್ಟದ ಶಿಕ್ಷಣದ ನಡುವೆಯೂ ಮಕ್ಕಾ ವಾಸ ಕಾಲದ ವಿಷಯಗಳು ಮದೀನಾ ವಾಸ ಕಾಲದ ಉಪನ್ಮಾಸದ ನಡುವೆಯೂ, 
ಆರಂಭದ ಮಾತುಕತೆಯು ಕೊನೆಯ ಕಾಲದ ಉಪದೇಶಗಳ ನಡುವೆಯೂ ಕೊನೆಯ ಕಾಲದ ಮಾರ್ಗದರ್ಶನಗಳು ಆರಂಭದ 
ಬೋಧನೆಗಳ ಪಕ್ಕದಲ್ಲೂ ಆಗಾಗ ಬರುತ್ತಿರುವುದೇ ಇದರ ಸಹಜ ಲಕ್ಷಣವಾಗಿರುತ್ತದೆ. 

ಕುರ್‌ಆನನ್ನು ಅದು ಅವತೀರ್ಣಗೊಂಡಿದ್ದ ಕ್ರಮದಲ್ಲೇ ಕ್ರೋಢೀಕರಿಸಿದ್ದರೆ ಮತ್ತು ಅಂತಹ ಕ್ರೋಢೀಕರಣದ 
ನಂತರ ಅದು ಫಲಕಾರಿಯಾಗಬೇಕಾಗಿದ್ದರೆ ಕುರ್‌ಆನಿನೊಂದಿಗೆ ಅದರ ಸಂಪೂರ್ಣ ಅವತೀರ್ಣದ ಮಹತ್ವ, ಅದರ 
ಒಂಡೊಂದು ಭಾಗವು ಅವಶೀರ್ಣಗೊಳ್ಳುತ್ತಿದ್ದಾಗಿನ ಪರಿಸ್ಥಿತಿ ಮತ್ತು ಅದರ ಮಹತ್ವಗಳನ್ನೂ ಬರೆದು ಸೇರಿಸಬೇಕಾಗುತ್ತಿತ್ತು. 
ಇದು ಅನಿವಾರ್ಯವಾಗಿ ಕುರ್‌ಆನಿನ ಒಂದು ಉಪಸಂಹಾರವಾಗುತ್ತಿತ್ತು. ಆದರೆ ಯಾವ ಉದ್ದೇಶಕ್ಕಾಗಿ ಅಲ್ಲಾಹನು ತನ್ನ 
ವಾಣಿಯ ಈ ಸಂಗ್ರಹವನ್ನು ಕ್ರೋಢೀಕರಿಸಿ ಸುರಕ್ಷಿತಗೊಳಿಸಿದ್ದನೋ ಅದಕ್ಕೆ ಇದು ವ್ಯತಿರಿಕ್ರವಾಗುತ್ತಿತ್ತು. ಅಲ್ಲಿ ಇದರ 
ಉದ್ದೇಶವು ಯಾವುದೇ ಇತರ ವಾಣಿಗಳ ಕಲಬೆರಕೆ ಅಥವಾ ಸೇರ್ಪಡೆ ಇಲ್ಲದೆ ಶುದ್ಧ ದೇವವಾಣಿಯು ತನ್ನ ಸಂಕ್ಷಿಪ್ತ 
ರೂಪದಲ್ಲಿ ಕ್ರೋಢೀಕೃತವಾಗಿರಬೇಕು. ಅದನ್ನು ಮಕ್ಕಳು, ಯುವಕರು, ಮುದುಕರು, ಸ್ತ್ರೀಯರು, ಪುರುಷರು, ನಗರವಾಸಿಗಳು, 
ಹಳ್ಳಿಗರು, ಸಾಮಾನ್ಯ ಜನರು, ವಿದ್ಯಾವಂತರೇ ಮೊದಲಾದ ಎಲ್ಲರೂ ಓದಬೇಕು ಮತ್ತು ಎಲ್ಲ ಕಾಲಗಳಲ್ಲೂ ಎಲ್ಲಾ 
ಸ್ಥಳಗಳಲ್ಲೂ ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ಓದಬೇಕು ಮತ್ತು ಅದನ್ನು ಓದುತ್ತಿರುವಾಗ ಪ್ರತಿಯೊಂದು ಸಲವೂ ಪ್ರ ಪ್ರತಿಯೊಬ್ಬ 
ಬುದ್ಧಿಜೀವಿಯೂ ತನ್ನ ದೇವನು ಯಾವುದನ್ನು ಇಷ್ಟಪಡುತ್ತಾನೆ ಮತ್ತು ಯಾವುದನ್ನು ಇಷ್ಟಪಡುವುದಿಲ್ಲ ಎಂಬುದನ್ನು 
ಚೆನ್ನಾಗಿ ತಿಳಿದು ಕೊಳ್ಳಬೇಕೆಂದಾಗಿತ್ತು. ದೇವವಾಣಿಯ ಈ ಸಂಗ್ರಹದೊಂದಿಗೆ "ಒಂದು ಸುದೀರ್ಪು ಇತಿಹಾಸವೂ 
ಸೇರಿಕೊಂಡಿದ್ದು ಅದರ ಪಠನವೂ ಕಡ್ಡಾಯವಾಗಿ ಬಿಡುತ್ತಿದ್ದರೆ ಈ ಉದ್ದೇಶವೇ ಸೋರಿ ಹೋಗುತ್ತಿತ್ತು. 

ವಾಸ್ತವದಲ್ಲಿ ಕುರ್‌ಆನಿನ ಪ್ರಸಕ್ತ ಕ್ರಮದ ಬಗ್ಗೆ ಆಕ್ಸೇಪವೆತ್ತುವವರು ಈ ಗ್ರಂಥದ ಉದ್ದೇಶವನ್ನೇ ತಿಳಿದಿಲ್ಲ. 
ಮಾತ್ರವಲ್ಲ ಅವರು ಈ ಗ್ರಂಥವು ಇತಿಹಾಸ, ಸಾಮಾನ್ಮ ಜ್ಞಾನ, ಸಮಾಜಶಾಸ್ತ್ರದ ವಿದ್ಯಾರ್ಥಿಗಳಿಗಾಗಿ ಮಾತ್ರ 
ಅವತೀರ್ಣಗೊಂಡಿದೆ ಎಂಬ ತಪ್ಪು ಅಭಿಪ್ರಾಯ ಹೊಂದಿದಂತೆ ತೋರುತ್ತದೆ. 


0٥0 


ಕುರ್‌ಆನಿನ ಕ್ರಮಬದ್ಧತೆಯ ಬಗ್ಗೆ ಓದುಗರು ಅರಿತಿರಬೇಕಾದ ಇನ್ನೊಂದು. ವಿಷಯವೇನೆಂದರೆ ಈ ಕ್ರಮಬದ್ಧತೆಯನ್ನು 
ಅನಂತರ ಬಂದವರು ಕೊಟ್ಟದ್ದಲ್ಲ. ಬದಲಾಗಿ ಅಲ್ಲಾಹನ ಮಾರ್ಗದರ್ಶನದ ಪ್ರಕಾರ ಸ್ವಯಂ ಪ್ರವಾದಿವರ್ಯರೇ(ಸ) 
ಕುರ್‌ಆನನ್ನು ಈ ರೀತಿಯಲ್ಲಿ ಕ್ರೋಢೀಕರಿಸಿದ್ದಾರೆ. ಅವರು ಯಾವುದಾದರೊಂದು ಅಧ್ಯಾಯವು ಅವತೀರ್ಣಗೊಂಡಾಗಲೇ 
ತಮ್ಮ ಬರಹಗಾರರ ಪೈಕಿ ಒಬ್ಬರನ್ನು ಕರೆದು ಅದನ್ನು ಸರಿಯಾಗಿ ಬರೆಸಿದ ಬಳಿಕ ಈ ಅಧ್ಯಾಯವನ್ನು ಇಂತಹ ಅಧ್ಯಾಯದ 


ಮುನ್ನುಡಿ 25 


ನಂತರ ಮತ್ತು ಇಂತಹ ಅಧ್ಯಾಯಕ್ಕಿಂತ ಮೊದಲು ಇರಿಸಿಕೊಳ್ಳಬೇಕೆಂದು ನಿರ್ದೇಶಿಸುತ್ತಿದ್ದರು. ಇದೇ ರೀತಿಯಲ್ಲಿ ಸಂಪೂರ್ಣ 
ಅಧ್ಯಾಯವನ್ನಾಗಿ ಮಾಡಲುದ್ದೇಶಿಸಿರದಂತಹ ಕುರ್‌ಆನಿನ ಭಾಗವೊಂದು ಅವತೀರ್ಣಗೊಂಡಾಗ ಅದನ್ನು ಇಂತಹ 
ಅಧ್ಯಾಯದಲ್ಲಿ ಇಂತಹ ಸ್ಥಾನದಲ್ಲಿ ಬರೆಯಬೇಕೆಂದು ಹೇಳುತ್ತಿದ್ದರು. ಇದೇ ಕ್ರಮಕ್ಕನುಸಾರ ನಮಾಯುನಲ್ಲೂ ಇತರ 
ಸಂದರ್ಭಗಳಲ್ಲೂ ಸ್ವತಃ ಪಠಿಸುತ್ತಿದ್ದರು ಮತ್ತು ಇದೇ ಕ್ರಮದನ್ವಯ ಸಹಾಬಿಗಳೂ(ರ) ಅದನ್ನು ಕಂಠಪಾಠ ಮಾಡಿಕೊಳ್ಳುತ್ತಿದ್ದರು. 
ಆದುದರಿಂದ ಕುರ್‌ಆನಿನ ಅವತರಣವು ಯಾವ ದಿನ ಪೂರ್ಣಗೊಂಡಿತೋ ಅದೇ ದಿನ ಅದರ ಕ್ರೋಢೀಕರಣವೂ 
ಸಂಪೂರ್ಣಗೊಂಡಿತೆಂಬುದು ಐತಿಹಾಸಿಕ ಸತ್ಯ. ಇದನ್ನು ಕ್ರೋಢೀಕರಿಸಿದವನು ಇದನ್ನು ಅವತೀರ್ಣಗೊಳಿಸಿದವನೇ ಆಗಿದ್ದಾ: ನೆ. 
ಯಾರ ಹೃದಯಕ್ಕೆ ಇದನ್ನು ಇಳಿಸಲಾಯಿತೋ ಅವರಿಂದಲೇ ಇದನ್ನು ಕ್ರೋಢೀಕರಿಸಲಾಯಿತು. ಇದರಲ್ಲಿ ಹಸ್ತಕ್ಸೇಪ ನಡೆಸಲು 
ಯಾರಿಗೂ ಸಾಧ್ಯವಿರಲಿಲ್ಲ. 

ಸಮಾರುಖ್‌ ಪ್ರಾರಂಭದಿಂದಲೇ ಮುಸ್ಲಿಮರ ಮೇಲೆ ಕಡ್ಡಾಯವಾಗಿತ್ತು.* ಕುರ್‌ಆನ್‌ ಪಠನವು ನಮಾಯುನ ಒಂದು 
ಅನಿವಾರ್ಯ ಭಾಗವಾಗಿತ್ತು. ಆದುದರಿಂದ ಕುರ್‌ಆನಿನ ಅವತರಣದೊಂದಿಗೇ ಮುಸ್ಲಿಮರಲ್ಲಿ ಕುರ್‌ಆನನ್ನು ಕಂಠಪಾಠ 
ಮಾಡಿಕೊಳ್ಳುವ ರೂಢಿ ಜಾರಿಗೆ ಬಂತು. ಕುರ್‌ಆನ್‌ ಅವತೀರ್ಣಗೊಳ್ಳುತ್ತಿದ್ದಂತೆ ಮುಸ್ಲಿಮರು ಅದನ್ನು ಕಂಠಪಾಠ ಮಾಡುತ್ತ 
ಹೋದರು. ಹೀಗೆ ಕುರ್‌ಆನಿನ ರಕ್ಸಣೆಯು ಪ್ರವಾದಿವರ್ಯರು(ಸ) ತಮ್ಮ ಬರಹಗಾರರ ಮೂಲಕ ಬರೆಸುತ್ತಿದ್ದ ಖರ್ಜೂರದ 
ಹಾಳೆಗಳು, ಎಲುಬು ಮತ್ತು ತೊಗಲುಗಳ ತುಂಡುಗಳನ್ನು ಮಾತ್ರ ಅವಲಂಬಿಸಿರಲಿಲ್ಲ. ಅದು ಅವತೀರ್ಣಗೊಂಡ ಕೂಡಲೇ 
ಅದು ಹತ್ತೋ ನೂರ್ಕೋ ಸಾವಿರಾರು-ಲಕ್ಸಗಟ್ಟಲೆ ಹೃದಯಗಳಲ್ಲಿ ಅಚ್ಚೊತ್ತಲ್ಪಡುತ್ತಿತ್ತು. ಇದರಲ್ಲಿ ಒಂದು ಶಬ್ದವನ್ನಾದರೂ 
ಅದಲು ಬದಲು ಮಾಡಲು ಯಾವ ಶೈತಾನನಿಂದಲೂ ಸಾಧ್ಯವಿರಲಿಲ್ಲ. 

ಪ್ರವಾದಿವರ್ಯರ(ಸ) ನಿಧನಾನಂತರ ಅರೇಬಿಯಾದಲ್ಲಿ ಧರ್ಮಧಿಕ್ಕಾರದ ಬಿರುಗಾಳಿಯೆದ್ದಾಗ ಅದನ್ನು ಅಣಗಿಸಲಿಕ್ಕಾಗಿ 
ಸಹಾಬಿಗಳಿಗೆ(ರು ಘೋರ ಸಂಗ್ರಾಮಗಳನ್ನು ನಡೆಸಬೇಕಾಗಿ ಬಂತು. ಈ ಕಾದಾಟದಲ್ಲಿ ಕುರ್‌ಆನ್‌ ಸಂಪೂರ್ಣ ಕಂಠಪಾಠ 
ಮಾಡಿದ್ದ ಸಹಾಬಿಗಳು ಅಧಿಕ ಸಂಖೆಯಲ್ಲಿ ಹುತಾತ್ಮರಾದರು. ಆಗ ಕುರ್‌ಆನಿನ ರಕ್ಷಣೆಗೆ ಕೇವಲ ಒಂದೇ ಕ್ರಮವನ್ನಿಟ್ಟು 
ಅದನ್ನು ನಂಬಿ ಬಿಟ್ಟರೆ ಸಾಲದೆಂದೂ ಕಂಠಪಾಠದ ಜೊತೆಗೆ ಬರೆದಿಡುವ ಮೂಲಕವೂ ಅದನ್ನು ಭದ್ರಗೊಳಿಸಿಡುವ ಏರ್ಪಾಡು 
ಮಾಡಬೆಕೆಂದೂ ಹ. ಉಮರ್‌ರಿಗ(ರ) ತೋಚಿತು. ಆ ಪ್ರಕಾರ ಅವರು ಈ ಕಾರ್ಯದ ಅವಶ್ಯಕತೆಯನ್ನು ಹ.ಅಬೂಬಕರ್‌ರಿಗೆ(ರ) 
ಮನವರಿಕೆ ಮಾಡಿದರು. ಅವರು ಮೊದಲು ಸ್ವಲ್ಪ ಹಿಂಜರಿದರಾದರೂ ಅನಂತರ ಒಪ್ಪಿದರು. ಪ್ರವಾದಿವರ್ಯರ(ಸ) 
ಬರಹಗಾರದಾಗಿದ್ದ ಹ.ರುದ್‌ ಬಿನ್‌ ಸಾಬಿತ್‌ ಅನ್ಸಾರಿಯವರನ್ನು(ರ) ಈ ಕಾರ್ಯಕ್ಕಾಗಿ ನೇಮಿಸಿದರು. ಪ್ರವಾದಿವರ್ಯರು 
ಬಿಟ್ಟು ಹೋಗಿದ್ದ ಲಿಖಿತ ರೂಪದಲ್ಲಿದ್ದ ಎಲ್ಲಾ ಭಾಗಗಳನ್ನೂ ಒಟ್ಟುಗೂಡಿಸುವ ಕೆಲಸ ಒಂದು ಕಡೆ ನಡೆದರೆ, ಇನ್ನೊಂದೆಡೆ 
ಸಹಾಬಿಗಳ ಪೈಕಿ ಯಾರ ಬಳಿಯಲ್ಲೆಲ್ಲಾ ಕುರ್‌ಆನ್‌ ಅಥವಾ ಅದರ ಯಾವುದಾದರೂ ಭಾಗವಿದೆಯೋ ಅವುಗಳನ್ನೆಲ್ಲ 
ಸಂಗ್ರಹಿಸುವ ಕಾರ್ಯ ನಡೆಯಿತು. ** ಆ ಬಳಿಕ ಹಾಫಿರ್‌(ಕುರ್‌ಆನ್‌ ಕಂಠಪಾಠವಿದ್ದವರು)ಗಳಿಂದಲೂ ಸಹಾಯ 
ಪಡೆಯಲಾಯಿತು. ಈ ಮೂರು ಮೂಲಗಳ ಸಂಯುಕ್ತ ಸಾಕ್ಸ್ಯಗಳ ಮೇಲೆ ಸಂಪೂರ್ಣ ಸಂತೃಪ್ತಿಯುಂಟಾದ ಬಳಿಕ ಕುರ್‌ಆನಿನ 
ಒಂದೊಂದು ಶಬ್ದವನ್ನು ಲಿಖಿತ ರೂಪಕ್ಕೆ ತರಬೇಕು ಎಂಬ ತೀರ್ಮಾನ ಕೈಗೊಳ್ಳಲಾಯಿತು. ಈ ನಿರ್ಧಾರದ ಪ್ರಕಾರ 
ಪದಿತ್ರ ಕುರ್‌ಆನಿನ ಒಂದು ಅಧಿಕೃತ ಪ್ರತಿಯನ್ನು ತಯಾರಿಸಿ ಉಮ್ಮುಲ್‌ ಮೂಮಿನೀನ್‌ ಹ.ಹಫ್ಸಾರ(ರ) ಬಳಿಯಲ್ಲಿರಿಸಲಾಯಿತು. 
ಬೇಕಾದವರು ಅದರ ನಕಲನ್ನು ಪಡೆದುಕೊಳ್ಳಲು ಅಥವಾ ಅದರೊಂದಿಗೆ ಹೋಲಿಸಿ ತಮ್ಮಲ್ಲಿರುವ ಪ್ರತಿಯನ್ನು 
ಸರಿಪಡಿಸಿಕೊಳ್ಳಲು ಜನರಿಗೆ ಸಾರ್ವತ್ರಿಕ ಅನುಮತಿ ನೀಡಲಾಯಿತು. 


*ಐದು ಹೊತ್ತಿನ ನಮಾರ್‌ ಪ್ರವಾದಿತ್ಸದ ಅನೇಕ ವರ್ಷಗಳ ನಂತರವಷ್ಟೇ ಕಡ್ಡಾಯವಾಯಿತು. ವಸ್ತುತಃ ನಮಾರು್‌ 
ಆರಂಭದಿಂದಲೇ ಕಡ್ಡಾಯವಾಗಿತ್ತು. ಅದು ಕಡ್ಡಾಯವಾಗಿರದಂತಹ ಯಾವ ಕಾಲವೂ ಇಸ್ಲಾಮಿನಲ್ಲಿ ಕಳೆದಿಲ್ಲವೆಂಬುದನ್ನು ಅರಿತಿರಬೇಕು. 


**ಪ್ರವಾದಿವರ್ಯರು(ಸ) ಬದುಕಿದ್ದ ಕಾಲದಲ್ಲೇ ಅನೇಕ ಮಂದಿ ಸಹಾಬಿಗಳು ಕುರ್‌ಅನನ್ನು ಅಥವಾ ಅದರ ವಿವಿಧ ಭಾಗಗಳನ್ನು 
ಬರೆದು ತಮ್ಮ ಬಳಿ ಇಟ್ಟು ಕೊಂಡಿದ್ದರೆಂದು ಪ್ರಾಮಾಣಿಕ ವರದಿಗಳಿಂದ ತಿಳಿದು ಬರುತ್ತದೆ. ಈ ನಿಟ್ಟಿನಲ್ಲಿ ಹರ್ರುತ್‌ ಉಸ್ಮಾನ್‌, 
ಅಲೀ, ಅಬ್ದುಲ್ಲಾ ಬಿನ್‌ ಮಸ್‌ವೂದ್‌, ಅಬ್ದುಲ್ಲಾ ಬಿನ್‌ ಅಮ್ರ್‌ ಬಿನ್‌ ಆಸ್‌, ಸಾಲಿಮ್‌ ಮವೂನೀ, ಹುದೈಫಾ, ರುದ್‌ ಬಿನ್‌ 
ಸಾಬಿತ್‌, ಮುಆದ್‌ ಬಿನ್‌ ಜಬಲ್‌, ಉಬೈ ಬಿನ್‌ ಕಅಬ್‌ ಮತ್ತು ಅಬೂರ್ಳೆದ್‌ ಖೈಸ್‌ ಬಿನ್‌ ಅಸ್ಸಕನ್‌ರ(ಸ) ಹೆಸರುಗಳು ಕಂಡು 


٦ 


ಬರುತ್ತವೆ. 2 


26 | ಕುರ್‌ಆನ್‌ ವ್ಯಾಖ್ಯಾನ 


ನಮ್ಮ ದೇಶದ ಬೇರೆ ಬೇರೆ ಪ್ರದೇಶಗಳಲ್ಲಾ تد‎ ಒಂದೇ ಭಾಷೆಯಲ್ಲೂ ವ್ಯತ್ಕಾಸಗಳಿರುವಂತೆಯೇ 
ಅರೇಬಿಯಾದಲ್ಲಿಯೂ ವಿವಿಧ ಪ್ರದೇಶಗಳಲ್ಲಿ ನಾನಾ ಗೋತ್ರಗಳು ಆಡುವ ಆರಬೀ ಭಾಷೆಯಲ್ಲೂ ವೃತ್ಕಾಸ ಕಂಡು 
ಬರುತ್ತಿತ್ತು. ಮಕ್ಕಾದಲ್ಲಿ ಕುರೈಶ್‌ ಗೋತ್ರದವರಾಡುತ್ತಿದ್ದ ಭಾಷೆಯಲ್ಲೇ ಕುರ್‌ಆನ್‌ ಅವತೀರ್ಣಗೊಂಡಿತ್ತು. ಆದರೆ 
ಆರಂಭದಲ್ಲಿ ಇತರ ಪ್ರದೇಶ ಹಾಗೂ ಗೋತ್ರದವರು ತಂತಮ್ಮ ವಾಡಿಕೆಯ ಉಚ್ಛಾರ ಮತ್ತು ಶೈಲಿಯಂತೆ ಅದನ್ನು 
ಓದಿಕೊಳ್ಳಬಹುದೆಂಬ ಅನುಮತಿ ನೀಡಲಾಗಿತ್ತು. ಇದರಿಂದ ಅರ್ಥದಲ್ಲೇನೂ ವ್ಯ جرگ‎ ಉಂಟಾಗುತ್ತಿರಲಿಲ್ಲ. ವಾಕ್ಕ ಮಾತ್ರ 
ಅವರ ಮಟ್ಟಿಗೆ ಸರಳವಾಗುತ್ತಿತ್ತು. ಆದರೆ ಕ್ರಮೇಣ ಇಸ್ಲಾಮ್‌ ದೂರ ದೂರಕ್ಕೆ ಹಬ್ಬಿತು. ಅರಬರು ತಮ್ಮ 
ಮರುಭೂಮಿಯಿಂದ ಹೊರಟು ಭೂಗೋಲದ ಬಹುದೊಡ್ಡ ಭಾಗವನ್ನು ಜಯಿಸಿಕೊಂಡರು. ಇತರ ಜನಾಂಗದವರೂ 
ಇಸ್ಲಾಮಿನ ಪರಿಧಿಯೊಳಗೆ ಬರತೊಡಗಿದ್ದರು. ಇದರಿಂದ ಅರಬರ ಮತ್ತು ಅರಬೇತರರ ಸಮ್ಮಿಶ್ರಣವು ಅರಬೀ ಭಾಷೆಯ 
ಮೇಲೆ ಪ್ರಭಾವ ಬೀರ ತೊಡಗಿಬಾಗ, ಮುಂದೆಯೂ ಇತರ ಆಡು ಭಾಷೆಗಳ ಪ್ರ ಪ್ರಕಾರ ಕುರ್‌ಆನನ್ನು ಓದಲು ಬಿಟ್ಟರೆ 
ಅದರಿಂದ ತರತರದ ಪಿತೂರಿಗಳೂ ಗಂಡಾಂತರಗಳೂ ಉಂಟಾಗಬಹುದೆಂಬ ಆಶಂಕೆಯುಂಟಾಯಿತು. ಉಬಾ: ದೇವವಾಣಿಯನ್ನು 
ಒಬ್ಬನು ತನಗೆ ತಿಳಿದ ರೀತಿಯಲ್ಲಿ ಓದುತಿ ಶ್ರಿರುವುದನ್ನು ಇನ್ನೊಬ್ಬನು ಕೇಳಿದಾಗ ಅವನು ದೇವವಾಣಿಯನ್ನು ಉದ್ದೇಶಪೂರ್ವಕವಾಗಿ 
ವಿರೂಪಗೊಳಿಸುತ್ತಿದ್ದಾನೆಂದು ಜಗಳಾಡುವನು ಅಥವಾ ಶಬ್ದಗಳ ಮಟ್ಟಿಗೆ ಮಾತ್ರ ಸೀಮಿತವಾಗಿರುವ ವೈತ್ಯಾಸವು ಕ್ರಮೇಣ 
ಪರಿವರ್ತನೆಯ ದ್ವಾರವನ್ನೇ ತೆರೆದು ಬಿಡಲೂಬಹುದು ಅಥವಾ ಅರಬೀ ಮತ್ತು ಅರಬೇತರ ಬೆರಕೆಯಿಂದ ಭಾಷೆಯನ್ನು 
ಕೆಡಿಸಿಕೊಂಡವರು ಕುರ್‌ಆನಿನಲ್ಲಿ ತಮ್ಮ ಆಡು ಭಾಷೆಯಂತೆ ಹಸ್ತ ಸ್ತಕ್ಟೇಪ ನಡೆಸಿ ಅದರ ಸೌಂದರ್ಯವನ್ನು ಕೆಡಿಸಿಬಿಡುವರು. 
ಈ ಎಲ್ಲ ಕಾರಣಗಳಿಂದ ಹ.ಉಸ್ಸಾ ನ್‌ರು(ರ) ಸಹಾಬಿಗಳೊಂದಿಗೆ ವಿಚಾರ ವಿನಿಮಯ ಮಾಡಿ ಇಸ್ಲಾಮ ಸಾಮ್ರಾಜ್ಯದಾದ್ಯಂತ 
ಹ. ಅಬೂಬಕರ್‌ರ(ರ) ಕಾಲದಲ್ಲಿ ಲಿಖಿತಗೊಂಡಿರುವ ಮೂಲ ಗುಣಮಟ್ಟದ ಕುರ್‌ಆನಿನ ಪ್ರತಿಯ ನಕಲುಗಳನ್ನು 
ಪ್ರಕಟಿಸಬೇಕೆಂದೂ ಇತರ ಆಡು ಭಾಷೆಗಳಲ್ಲಿ ಬರೆಯಲ್ಪಟ್ಟಿರುವ ಕುರ್‌ಆನ್‌ ಗ್ರಂಥದ ಪ್ರ ಸ್ರತಿಗಳನ್ನು ರದ್ದು ಗೊಳಿಸಬೇಕೆಂದೂ 
ತೀರ್ಮಾನ ಮಾಡಿದರು. 

ಇಂದು ನಮ್ಮ ಕೈಯಲ್ಲಿರುವ ಕುರ್‌ಆನ್‌ ಗ್ರಂಥವು ಹ. ಅಬೂಬಕರ್‌ ಸಿದ್ದಿ ್ಲೀಕ್‌ರ(ರ) ಕಾಲದಲ್ಲಿ ಲಿಖಿತ ಗೊಳಿಸಲ್ಪಟ್ಟು 
ಹ. ಉಸ್ಮಾನ್‌ರ(ರ) ಅಧಿಕೃತ ಮೇಲ್ನೋಟದಲ್ಲಿ ಎಲ್ಲ ಪ್ರಾಂತ್ಯಗಳಿಗೆ ಕಳುಹಿಸಲಾಗಿದ್ದ ಗ್ಗ ಗ್ರಂಥದ ಪ್ರಶಿಯಾಗಿದೆ. ಜಗತ್ತಿನ 
ಅನೇಕ ಕಡೆಗಳಲ್ಲಿ ಕುರ್‌ಆನಿನ ಆ ಅಧಿಕೃತ ಪ್ರತಿಗಳು ಈಗಲೂ ಇವೆ. ಕುರ್‌ಆನಿನ ಸಂರಕ್ಸಃ ಣೆಯ ಬಗ್ಗೆ ಯಾರಿಗಾದರೂ 
ಕಿಂಚಿತ್ತಾದರೂ ಸಂಶಯವಿದ್ದರೆ, ಅಂತಹವನು ಪಶ್ಚಿಮ ಆಪ್ರಿಕಾದ ಒಬ್ಬ ಪುಸ್ತಕ ಮಾರಾಟಗಾರನಿಂದ ಕುರ್‌ಆನಿನ ಒಂದು 
ಪ್ರತಿಯನ್ನು ಖರೀದಿಸಿ, ಜಾವಾದ ಒಬ್ಬ ಹಾಫಿರು್‌(ಕುರ್‌ಆನನ್ನು ಕಂಠಪಾಠಮಾಡಿಕೊಂಡವು)ನಿಂದ ಬಾಯ್ದೆರೆ ಹೇಳಿಸಿ, 
ಇವೆರಡನ್ನೂ ಹೋಲಿಸಿ ನೋಡಬಹುದು. ಅನಂತರ ಜಗತ್ತಿನ ದೊಡ್ಡ 'ದೊಡ್ಡ ಪುಸ್ತಕ ಭಂಡಾರಗಳಲ್ಲಿರುವ ಹ. ಉಸ್ಮಾನ್‌ರ(ರ) 
ಕಾಲದಿಂದ ಇಂದಿನ ತನಕ ಬೇರೆ ಬೇರೆ ಶತಮಾನಗಳಲ್ಲಿ ಬರೆದಿರುವ ಗ್ರಂಥಗಳೊಂದಿಗೂ ಹೋಲಿಸಿ ನೋಡಬಹುದು. 
ಒಂದು ವೇಳೆ ಒಂದಕ್ಸರದ ವ್ಯತ್ಕಾಸವಾದರೂ ಕಂಡು ಬಂದರೆ ಆತ ಈ ಮಹಾ ಐತಿಹಾಸಿಕ ಸಂಶೋಧನೆಯನ್ನು 
ಜಗತ್ತಿನಾದ್ಯಂತ ಅಗತ್ಯವಾಗಿ ಪ್ರಚಾರಪಡಿಸಬೇಕು. ಸಂಶಯ ಸ್ವಭಾವಿಗಳು ಕುರ್‌ಆನ್‌ ಅಲ್ಲಾ 2ಹನಿಂದ ಅವತೀರ್ಣಗೊಂಡಿದ್ದೆಂಬ 
ಬಗ್ಗೆ ಸಂಶಯ ತಾಳುವುದಿದ್ದರೆ ತಾಳಲಿ. ಆದರೆ ಈಗ ನಮ್ಮ ಕೈಯಲ್ಲಿರುವ ಕುರ್‌ಆನ್‌ ಹ.ಮುಹಮ್ಮ ದ್‌ರು(ಸ) ಜಗತ್ತಿನ 
ಮುಂದಿರಿಸಿದ, ಕಿಂಚಿತ್ತೂ ಹೆಚ್ಚು ಕಡಿಮೆ ಮಾಡದ ಅದೇ ಕುರ್‌ಆನ್‌ ಆಗಿದೆಯೆಂಬುದು ಒಂದು ಇತಿಹಾಸಿಕ ಸತ್ಯವಾಗಿದ್ದು 
ಇದರಲ್ಲಿ ಸಂದೇಹಕ್ಕೆ ಆಸ್ಪ ದವೇ ಇಲ್ಲ. ಇಷ್ಟೊಂದು ನಿಖರವಾದ ಆಧಾರ ಪ್ರಮಾಣಗಳಿರುವಂತಹ ಇನ್ನೊಂದು ವಸ್ತು 
ಮಾನವ ಇತಿಹಾಸದಲ್ಲಿ'ಲ್ಲ. ಇದರಲ್ಲೂ ಸಂಶಯ ತಾಳುವವನು ರೋಮನ್‌ ಸಾಮ್ರಾಜ್ಯವೊಂದು ಈ ಜಗತ್ತಿನಲ್ಲಿ 
ಇತ್ತೆಂಬುದರ ಬಗೆಗೂ, ಮೊಗಲರು ಭಾರತದಲ್ಲಿ: ಆಳಿದ್ದರೆಂಬ ಬಗೆಗೂ ನೆಪೋಲಿಯನ್‌ ಎಂಬವನೊಬ್ಬನು ಈ 
ಲೋಕದಲ್ಲಿದ್ದನೆಂಬ ಬಗೆಗೂ ಸಂಶಯ ತಾಳಬಹುದು. ಇಂತಹ ಐತಿಹಾಸಿಕ ಸತ್ಕಾಂಶಗಳ ಬಗ್ಗೆ ಸಂಶಯ ತಾಳುವುದು 
ಜ್ಞಾನದ ದ್ಯೋತಕವಲ್ಲ. ನಿಜವಾಗಿ ಅದು ಅಜ್ಞಾನದ ಸಂಕೇತವಾಗಿದೆ. 

ಕುರ್‌ಆನ್‌ ಜಗತ್ತಿನ ಅಸಂಖ್ಯಾತ ಜನರು ಹಲವಾರು ಉದ್ದೇಶಗಳನ್ನಿರಿಸಿಕೊಂಡು ಸಮೂಪಿಸುವಂತಹ ಒಂದು ವಿಶಿಷ್ಟ 
ಗ್ರಂಥವಾಗಿದೆ. ಅವರೆಲ್ಲರ ಅವಶ್ಯಕತೆಗಳನ್ನೂ ಉದ್ದೇಶಗಳನ್ನೂ ಮುಂದಿರಿಸಿಕೊಂಡು ಏನಾದರೂ ಸಲಹೆ ನೀಡಲು 


ಮುನ್ನುಡಿ 27 


೬ 


ಮಾನವನಿಗೆ ಸಾಧ್ಯವಿಲ್ಲ. ನನಗಂತು ಕುರ್‌ಆನ್‌ ಕಲಿಯ ಬಯಸುವ ಈ ಸಂದಣಿಯಲ್ಲಿ ಅಸಕ್ತಿಯಿರುವುದು ಅದನ್ನು ಗ್ರಹಿಸ 
ಬಯಸುವ ಮತ್ತು ಮಾನವನ ಜೀವನದ ಸಮಸ್ಯೆಗಳಲ್ಲಿ ಅದು ಯಾವ ಮಾರ್ಗದರ್ಶನವೀಯುತ್ತದೆಂದು ತಿಳಿಯ 
ಬಯಸುವವರ ಬಗ್ಗೆ ಮಾತ್ರ. ಇಂತಹವರಿಗೆ ನಾನು ಇಲ್ಲಿ ಕುರ್‌ಆನ್‌ ಅಧ್ಯಯನದ ಕುರಿತು ಕೆಲವು ಸಲಹೆಗಳನ್ನು ಕೊಡುವೆನು. ۔‎ 
ಮಾನವನಿಗೆ ಈ ಏಷಯದಲ್ಲಿ ಸಾಮಾನ್ಯವಾಗಿ ಎದುರಾಗುವ ಕೆಲವು ಜಟಿಲವಾದ ಸಮಸ್ಯೆಗಳನ್ನು ಬಿಡಿಸಲು ಪ್ರಯತ್ನಿಸುವೆನು. 

ಒಬ್ಬ ವ್ಯಕ್ತಿಗೆ ಕುರ್‌ಆನಿನ ಮೇಲೆ ವಿಶ್ವಾಸವಿರಲಿ ಇಲ್ಲ ದಿರಲಿ ಈ ಗ್ರಂಥವನ್ನು ಅರಿತುಕೊಳ್ಳಲು ಬಯಸುವವನಾದರೆ, 
ಆತ ಪ್ರಥಮತಃ ತನ್ನ ಮನ-ಮಸ್ತಿಷ್ಕಗಳಲ್ಲಿ ಮೊದಲಿನಿಂದಲೇ ನೆಲೆನಿಂಶಿರುವಂತಹ ವಿಚಾರ ಸಿದ್ಧಾಂತಗಳನ್ನು ಮತ್ತು 
ಅನುಕೂಲ ಅಥವಾ ಪ್ರತಿಕೂಲ ಹಿತಾಸಕ್ತಿಗಳನ್ನು ಸಾಧ್ಯವಿರುವಷ್ಟು ಮುಕ್ತಗೊಳಿಸಿ ಕೇವಲ ಕುರ್‌ಆನನ್ನು ಅರಿಯಬೇಕೆಂಬ 
ನಿಷ್ಕಳಂಕ ಉದ್ದೇಶದಿಂದ ಹೃತ್ಪೂರ್ವಕ ಓದಲಾರಂಭಿಸಬೇಕು. ಕೆಲವು ವಿಶಿಷ್ಟ ಭಾವನೆಗಳನ್ನಿರಿಸಿಕೊಂಡು ಈ 
ಗ್ರಂಥವನ್ನೋದುವವರು ಇದರ ಪಂಕ್ತಿಗಳಲ್ಲಿ ತಮ್ಮದೇ ವಚಾರಗಳನ್ನು ಓದುತ್ತ ಹೋಗುವರೇ ವಿನಾ ಕುರ್‌ಆನಿನ 
ಗಂದಗಾಳಿಯೂ ಅವರಿಗೆ ಸೋಂಕಲಾರದು. ಈ ರೀತಿಯ ಅಧ್ಯಯನ ಕ್ರಮವು ಯಾವ" ಗ್ರಂಥದ ಮಟ್ಟಿಗೂ ಸರಿಯಲ್ಲ. 
ಮುಖ್ಯವಾಗಿ ಈ ರೀತಿ ಓದುವವರಿಗಂತೂ ಪವಿತ್ರ ಕುರ್‌ಆನ್‌ ತನ್ನ ಅರ್ಥ ತಾತ್ತರ್ಯಗಳ ದ್ವಾರವನ್ನೇ ತೆರೆಯುವುದಿಲ್ಲ. 

ಸ್ಥೂಲ ಪರಿಚಯವನ್ನು ಮಾತ್ರ ಮಾಡಿಕೊಳ್ಳುವವರಿಗೆ ಕೇವಲ ಒಂದು ಸಲ ಓದಿದರೂ ಸಾಕಾಗಬಹುದು. ಆದರೆ 
ಇದರ ಅಂತರಾಳಕ್ಕೆ ಇಳಿಯ ಬಯಸುವವರಿಗೆ ನಾಲ್ಕಾರು ಬಾರಿ ಓದಿದರೂ ಸಾಕಾಗದು. ಇದನ್ನು ಪದೇ ಪದೇ ಓದಬೇಕು. 
ಪ್ರತಿ ಬಾರಿಯೂ ಒಂದು ವಿಶಿಷ್ಟ ರೀತಿಯಿಂದ ಓದಬೇಕು. ಒಬ್ಬ ವಿದ್ಯಾರ್ಥಿಯಂತೆ ಲೇಖನಿ ಮತ್ತು ಪುಸ್ತಕವನ್ನು 
ತೆಗೆದುಕೊಂಡು ಅಗತ್ಮವುಳ್ಳಿ ಮುಖ್ಯ ವಿಷಯಗಳನ್ನು ಬರೆದಿಟ್ಟುಕೊಳ್ಳಬೇಕು. ಹಾಗೆ ಸಿದ್ದರಿರುವವರು ಈ ಗ್ರಂಥವು ಅವರ 
ಮುಂದಿಡಲು ಉದ್ದೇಶಿಸಿರುವ ವಿಚಾರ ಹಾಗೂ ಆಚಾರ ಕ್ರಮದ ಸಂಪೂರ್ಣ ವ್ಯವಸ್ಥೆಯು ಅವರ ಮುಂದೆ ಬರುವಂತಾಗಲು 
ಕನಿಷ್ಠ ಎರಡು ಬಾರಿಯಾದರೂ ಓದಬೇಕು. ಈ ಆರಂಭದ ಅಧ್ಯಯನದ ವೇಳೆ ಅವರು ಕುರ್‌ಆನಿನ ಸಂಪೂರ್ಣ ದೃಶ್ಯದ 
ಮೇಲೆ ಒಂದು ಸಮಗ್ರ ದೃಷ್ಟಿಯನ್ನು ಬೀರಲು ಪ್ರಯತ್ನಿಸುತ್ತ ಈ ಗ್ರಂಥವು ಯಾವ ವಿಚಾರಗಳನ್ನು ಮುಂದಿರಿಸುತ್ತದೆ, 
ಆ ವಿಚಾರಗಳಿಂದ ಎಂತಹ ಜೀವನ ವ್ಯವಸ್ಥೆಯ ನಿರ್ಮಾಣವಾಗುತ್ತದೆ ಎಂದು ಪರಿಶೀಲಿಸುತ್ತ ಸಾಗಬೇಕು. ಹಾಗೆ 
ಸಾಗುತ್ತಿರುವಾಗ, ಎಲ್ಲಾದರೂ ಯಾವುದಾದರೊಂದು ಪ್ರಶ್ನೆಯು ಮನಸ್ಸಿನಲ್ಲಿ ಉದ್ಭವಿಸಿದರೆ ಆಗಲೇ ಮತ್ತು ಅಲ್ಲೇ 
ಏನಾದರೊಂದು ನಿರ್ಧಾರಕ್ಕೆ ಬಂದು ಬಿಡಬಾರದು. ಅದನ್ನು ಗುರುತಿಸಿ ಬರೆದಿಟ್ಟುಕೊಳ್ಳಬೇಕು ಮತ್ತು ತಾಳ್ಮೆಯೊಂದಿಗೆ 
ಅಧ್ಯಯನವನ್ನು ಮುಂದುವರಿಸಬೇಕು. ಹೆಚ್ಚಿನ ವೇಳೆ ಮುಂದೆ ಎಲ್ಲಾದರೊಂದು ಕಡೆ ಅವರಿಗೆ ಆ ಪ್ರಶ್ನೆಗೆ ಸರಿಯಾದ 
ಉತ್ತರ ಸಿಗುವುದು. ಉತ್ತರ ಸಿಕ್ಕಿದೊಡನೆ ತಾನು ಗುರುತಿಸಿಟ್ಟು ಕೊಂಡಿದ್ದೆ ಜಾಗದಲ್ಲಿ ಅದನ್ನು ಬರೆದುಕೊಳ್ಳಬೇಕು. ಆದರೆ, 
ಆರಂಭದ ಅಧ್ಯಯನದ ವೇಳೆ ಯಾವುದಾದರೂ ಪ್ರಶ್ನೆಯ ಉತ್ತರ ಸಿಗದೆ ಹೋದರೆ ತಾಳ್ಮೆಗೆಡದೆ ಎರಡನೆಯ ಬಾರಿ 
ಓದಬೇಕು. ಎರಡನೆಯ ಬಾರಿ ನಡೆಸುವ ಸೂಕ್ಷ್ಮ ಅಧ್ಯಯನದ ವೇಳೆಯೂ ಉತ್ತರ ಪಡೆಯತಕ್ಕಂತಹ ಪ್ರಶ್ನೆಗಳು 
ಉಳಿಯುವುದು ತೀರಾ ಅಪರೂಪವೆಂಬುದನ್ನು ನಾನು ನನ್ನ ಸ್ವಂತ ಅನುಭವದಿಂದ ಹೇಳುತ್ತಿದ್ದೇನೆ. 

ಈ ರೀತಿ ಕುರ್‌ಆನಿನ ಮೇಲೆ ಒಂದು ಸಮಗ್ರ ದೃಷ್ಟಿ ಹಾಯಿಸಿಕೊಂಡ ಬಳಿಕ ಕೂಲಂಕಷ ಅಧ್ಯಯನವನ್ನಾರಂಭಿಸಬೇಕು. 
ಈ ದಿಸೆಯಲ್ಲಿ ಓದುಗನು ಕುರ್‌ಆನಿನ ಶಿಕ್ಷಣದ ಪ್ರತಿಯೊಂದು ಮುಖವನ್ನು ಮಂದಟ್ಟು ಮಾಡಿಕೊಂಡು ಬರೆದಿಟ್ಟುಕೊಳ್ಳಬೇಕು. 
ಉದಾ: ಯಾವ ತರದ ಮನುಷ್ಯ ಮಾದರಿಯನ್ನು ಕುರ್‌ಆನ್‌ ಮೆಚ್ಚುತ್ತದೆ ಮತ್ತು ಯಾವ ಮಾದರಿಯ ಮನುಷ್ಯನನ್ನು 
ಅದು ಧಿಕ್ಕರಿಸಲ್ಪಟ್ಟಿವನೆಂದೂ ಕ್ರೋಧಕ್ಕೊಳಗಾದವನೆಂದೂ ನಿಷ್ಯರ್ಷಿಸುತ್ತದೆ ಎಂಬುದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು. 
ಈ ವಿಷಯದಲ್ಲಿ ಸರಿಯಾದ ಹಿಡಿತ ಸಿಗಲಿಕ್ಕಾಗಿ ತನ್ನ ಟಿಪ್ಪಣಿ, ಪುಸ್ತಕ(Nಂೀ-ಶಿಂಂಟ)ದಲ್ಲಿ ಒಂದು ಕಡೆ 'ಮೆಚ್ಚುಗೆಗೆ 
ಅರ್ಹನಾದವ' ಎಂದೂ ಇನ್ನೊಂದು ಕಡೆ 'ಮೆಚ್ಚುಗೆಗೆ ಅನರ್ಹನಾದವ' ಎಂದೂ ಬರೆದುಕೊಂಡು ಅಂತಹವರ ವೈಶಿಷ್ಟ್ಯಗಳನ್ನು 
ಎದುರು ಬದುರಾಗಿ ಬರೆಯುತ್ತ ಸಾಗಬೇಕು. ಅಥವಾ ಕುರ್‌ಆನಿನ ಪ್ರಕಾರ ಮಾನವರ ಯಶಸ್ಸು ಹಾಗೂ ಮೋಕ್ಷ ಯಾವ 
ವಿಷಯಗಳನ್ನವಲಂಬಿಸಿವೆ ಮತ್ತು ಯಾವ ವಿಷಯಗಳು ಅವನ ಹಾನಿ ಹಾಗೂ ವಿನಾಶಕ್ಕೆ ಕಾರಣವಾಗುವುವು ಎಂಬುದನ್ನು 
ತಿಳಿಯಲು ಪ್ರಯತ್ನಿಸಬೇಕು. ಈ ವಿಷಯವನ್ನು ವಿವರವಾಗಿ ತಿಳಿದುಕೊಳ್ಳಲು ತನ್ನ ಟಿಪ್ಪಣಿ ಪುಸ್ತಕದಲ್ಲಿ ವಿಜಯಕ್ಕೆ 
ಕಾರಣವಾದವುಗಳು- ಹಾನಿಗೆ ಕಾರಣವಾದವುಗಳು ಎಂಬ ಎರಡು ಶೀರ್ಷಿಕೆಗಳನ್ನು ಎದುರು ಬದುರಾಗಿರಿಸಿಕೊಂಡು ಕುರ್‌ಆನ್‌ 


28 > ಕುರ್‌ಆನ್‌ ವ್ಯಾಖ್ಯಾನ 


ಅಧ್ಯಯನದ ವೇಳೆ ದಿನಂಪ್ರತಿ ಈ ಎರಡೂ ವಿಷಯಗಳನ್ನು ಗುರುತಿಸುತ್ತ ಸಾಗುವುದೇ ಉತ್ತಮ ವಿಧಾನ. ಇದೇ ಕ ಕ್ರಮವನ್ನು 
ವಿಶ್ವಾಸ, ಚಾರಿತ್ರ್ಯ, ಹಕ್ಕು ಬಾಧ್ಯತೆಗಳು, ಕರ್ತವ್ಯ, ಕರ್ಮಗಳು, ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ, ರಾಜಕೀಯ, ಕಾನೂನು, 
ಸಾಮೂಹಿಕ ಶಿಸ್ತು, ಯುದ್ಧ, ಒಪ್ಪಂದ ಇತ್ಕಾದಿ ಜೀವನದ ಪ್ರತಿಯೊಂದು ಸಮಸ್ಯೆಯ ಬಗ್ಗೆಯೂ ಕುರ್‌ಆನಿನ 
ಮಾರ್ಗದರ್ಶನವನ್ನು ಗುರುತಿಸುತ್ತಾ ಹೋಗಬೇಕು. ಇವುಗಳ ಪೈಕಿ ಪ್ರತಿಯೊಂದು ವಿಭಾಗದ ರೂಪ ಏನಾಗುತ್ತದೆಂದು 
ತಿಳಿಯಲು ಪ್ರಯತ್ನಿಸಬೇಕು. ತರುವಾಯ ಇವೆಲ್ಲ ್ಲಿವುಗಳನ್ನು ಒಟ್ಟುಗೂಡಿಸುವುದರಿಂದ ಜೀವನದ ಸಂಪೂರ್ಣ ಚಿತ್ರವು ಯಾವ 
ತರದ್ದಾಗುತ್ತದೆಂದು ಗ್ರಹಿಸಲು ಪ್ರಯತ್ನಿಸಬೇಕು. ا‎ 

ಮಾನವನು ಯಾವುದಾದರೊಂದು ಜೀವನ ಸಮಸ್ಯೆಯ ಕುರಿತು ಕುರ್‌ಆನಿನ ದೃಷ್ಟಿಕೋನ ಏನೆಂದು 
ಶೋಧಿಸಲಿಚ್ಛಿಸುವುದಾದರೆ, ಮೊದಲು ಇದಕ್ಕಾಗಿ ಪ್ರಾಚೀನ ಮತ್ತು ಆಧುನಿಕ ಸಾಹಿತ್ಯಗಳ ಗಾಢ ಅಧ್ಯಯನ ನಡೆಸಿ, ಆ 
ಸಮಸ್ಯೆಯ ಮೂಲ ವಿಷಯಗಳಾವುವು? ಮಾನವನು ಈ ಕುರಿತು ಇಷ್ಟರವರೆಗೆ ಏನೆಲ್ಲ ಯೋಚಿಸಿದ್ದಾನೆ? ಏನೆಲ್ಲ 
ಗ್ರಹಿಸಿಕೊಂಡಿದ್ದಾನೆ? ಅದರಲ್ಲಿ ನಿಷ್ಕರ್ಷಿಸಲ್ಪಡತಕ್ಕ ಸಂಗತಿಗಳಾವುವು? ಮಾನವನ ವಿಚಾರವು ಎಲ್ಲಿ ಹೋಗಿ ನಿಂತು ಬಿಡುತ್ತದೆ 
ಎಂದು ತಿಳಿಯಬೇಕು. ಅನಂತರ ನಿಷ್ಕರ್ಷಿಸಲ್ಪಡಬೇಕಾದ ಆ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಕುರ್‌ಆನಿನ 
ಅಧ್ಯಯನ ನಡೆಸಬೇಕು. ಹೀಗೆ ಒಬ್ಬನು ಯಾವುದಾದರೊಂದು ಸಮಸ್ಯೆಯ ಬಗ್ಗೆ ಶೋಧನೆ ನಡೆಸಲಿಕ್ಕಾಗಿ ಕುರ್‌ಆನಿನ 
ಅಧ್ಯಯನ ನಡೆಸುವಾಗ ಅವನು ಈ ತನಕ ಅನೇಕ ಬಾರಿ ಓದಿದ್ದಂತಹ ಸೂಕ್ತಗಳಲ್ಲೇ ಅವನ ಪ್ರಶ್ನೆಗಳಿಗೆ ಉತ್ತರ 
ಸಿಗುತ್ತದೆ. ಈ ಮುಂಚೆ ಎಂದೂ ಹೊಳೆಯದಿದ್ದ ನಂತಹ ಆ ವಿಷಯವು ಅಲ್ಲಿ ಅಡಗಿಕೊಂಡಿರುವುದು ಅವನ ಗಮನಕ್ಕೆ 
ಬರುತ್ತದೆ. 


0 


ಆದರೆ ಕುರ್‌ಆನನ್ನು ಗ್ರಹಿಸಲಿಕ್ಕಾಗಿ ಈ ಎಲ್ಲ ವಿಧಾನಗಳನ್ನು ಬಳಸಿದರೂ ಕುರ್‌ಆನ್‌ ಯಾಕಾಗಿ ಬಂದಿದೆಯೋ 
ಆ ಕಾರ್ಯವನ್ನು ಮಾನವನು ಕಾರ್ಯತಃ ಮಾಡದೆ ಹೋದರೆ ಕುರ್‌ಆನಿನ ತಿರುಳನ್ನು ಸಂಪೂರ್ಣ ಅರ್ಥಮಾಡಿಕೊಳ್ಳಲು 
ಸಾಧ್ಯವಿಲ್ಲ. ನೀವು ಆರಾಮ ಕುರ್ಚಿಯಲ್ಲಿ ಕುಳಿತು ಅದನ್ನು ಓದಿ, ಅದರಲ್ಲಿರುವುದನ್ನೆಲ್ಲ ಅರಿತುಕೊಂಡು ಸುಮ ನಿದ್ದು 
ಬಿಡಲು, ಇದು ಕೇವಲ ವಿಚಾರ-ಸಿದ್ದಾಂತಗಳ ಗ್ರಂಥವೇನೂ ಅಲ್ಲ. ಇದರ ಮರ್ಮಗಳನ್ನು ಪಾಠಶಾಲೆಗಳಲ್ಲೋ 
ಆಶ್ರಮಗಳಲ್ಲೋ ಬಗೆಹರಿಸಿಕೊಳ್ಳಬಹುದೆನ್ನಲು ಇದು ಸಾಮಾನ್ಯವಾಗಿ ಮತದ ಬಗ್ಗೆ ಜನರು ಭಾವಿಸುವಂತಹ ಕೇವಲ 
ಮತೀಯ ಗ್ರಂಥವೂ ಅಲ್ಲ. ಈ ಮುನ್ನುಡಿಯ ಪ್ರಾರಂಭದಲ್ಲಿ ಹೇಳಿರುವಂತೆ ಇದೊಂದು ಸಂದೇಶ ಹಾಗೂ ಆಂದೋಲನದ 
ಗ್ರಂಥವಾಗಿದೆ. ಇದು ಬಂದಾಗಲೇ ಓರ್ವ ಮೌನ ಪ್ರಕೃತಿಯ ಹಾಗೂ ಉತ್ತಮ ಗುಣಸ್ವಭಾವದ ವ್ಯಕ್ತಿಯನ್ನು 
ಏಕಾಂತವಾಸದಿಂದ ಹೊರತಂದು ದೇವನಿಂದ ವಿಮುಖವಾಗಿದ್ದ ಜಗತ್ತನ್ನು ಎದುರಿಸಲಿಕ್ಕಾಗಿ ಸಿದ್ದಗೊಳಿಸಿತು. ಆ ವ್ಯಕ್ತಿಯ 
ಬಾಯಿಯಿಂದ ಮಿಥ್ಯದ-ವಿರುದ್ಧ ಸ್ವರವೆಬ್ಬಿಸಿತು ಮತ್ತು ಆ ಕಾಲದ ಕುಫ್ರ್‌(ಸತ್ಯನಿಷೇಧು, ಫಿಸ ಸ್ಕ್‌(ಕರ್ಮಬ್ರಷ್ಟತೆ) ಮತ್ತು 
ಪಥಬಭ್ರ 83 ತೆಯ ಧ್ವ ಜವಾಹಕರೊಡನೆ ಹೋರಾಟಕ್ಕಿಳಿಸಿತು. ಒಂದೊಂದು ಮನೆಯಿಂದಲೂ ಒಬ್ಬೊಬ್ಬ ಸ ಸಜ್ಞನನನ್ನು ಎಳೆದು 
ತಂದು ಈ ಸತ್ಯ ಸಂದೇಶವಾಹಕನ ಧ್ವಜದ ಕೆಳೆಗೆ ಒಟ್ಟುಗೂಡಿಸಿತು. ಮೂಲೆಮೂಲೆಗಳಿಂದ ಕಿಡಿಗೇಡಿಗಳನ್ನೂ 
ಗಲಭೆಕೋರರನ್ನೂ ಉದ್ರೇಕಿಸಿ, ಸತ್ಯದ ಪಕ್ಷಪಾತಿಗಳೊಂದಿಗೆ ಯುದ್ದ ಮಾಡಿಸಿತು. ಕೇವಲ ಒಬ್ಬ ವ್ಯಕ್ತಿಯ ಕರೆಯೊಂದಿಗೆ 
ತನ್ನ ಕಾರ್ಯವನ್ನಾರಂಭಿಸಿ, ಖಿಲಾಫತೆ ಇಲಾಹಿಯ್ಯಾ (ಅಲ್ಲಾಹನ ಪ್ರತಿನಿಧಿತ್ವ) ವ್ಯವಸ್ಥೆಯ ಸಂಸ್ಥಾಪನೆಯ ವರೆಗಿನ ನಿರಂತರ 
ಇಪ್ಪತ್ತಮೂರು ವರ್ಷಗಳವರೆಗೆ ಇದೇ ಗ್ರಂಥವು ಇಷ್ಟು ದೊಡ್ಡ ಆಂದೋಲನಕ್ಕೆ ಮಾರ್ಗದರ್ಶನ ನೀಡಿತ್ತು. ಸತ್ಕಾಸತ್ಯಗಳ 
ನಡುವಿನ ಘರ್ಷಣೆಯ ಈ ಪ್ರಾಣಾಂತಿಕ ಕಾಲಾವಧಿಯ ಪ್ರತಿಯೊಂದು ಹಂತದಲ್ಲಿ ನಿರ್ನಾಮದ ರೀತಿಯನ್ನೂ ನಿರ್ಮಾಣದ 
ವಿಧಾನವನ್ನೂ ತೋರಿಸಿಕೊಟ್ಟಿತು. ಹೀಗಿರುವಾಗ ನೀವು ಧರ್ಮ-ಅಧರ್ಮಗಳ ವಿವಾದ, ಇಸ್ಲಾಮ್‌ ಮತ್ತು ಅಜ್ಞಾನಗಳ 
ನಡುವಿನ ಹೋರಾಟದ ರಣಾಂಗಣದಲ್ಲಿ, ಕಾಲಿಡದೆಯೇ ಕೇವಲ ಕುರ್‌ಆನಿನ ವಾಕ್ಯಗಳನ್ನು ಓದಿಕೊಂಡ ಮಾತ್ರಕ್ಕೆ ಅದರ 
ಎಲ್ಲ ಪರಮಾರ್ಥಗಳೂ ನಿಮ್ಮ ಮುಂದೆ ಅನಾವರಣಗೊಳ್ಳುವುದು ಹೇಗೆ ಸಾಧ್ಯ? ಇದನ್ನು ಸಂಪೂರ್ಣವಾಗಿ ಅರ್ಥ 
ಮಾಡಿಕೊಳ್ಳಬೇಕಾದರೆ ನೀವು ಅದನ್ನು ಕೈಗೆತ್ತಿಕೊಂಡು ಎದ್ದೇಳಬೇಕು. ದೇವನ ಸಂದೇಶದ ಪ್ರಚಾರ ಕಾರ್ಯವನ್ನು 
ಪ್ರಾರಂಭಿಸಬೇಕು. ಈ ಗ್ರಂಥವು ಹೇಗೆ ಮಾರ್ಗದರ್ಶನ ಮಾಡುತ್ತದೋ ಹಾಗೆ ಮುಂದಡಿಯಿಡುತ್ತಾ ಸಾಗಬೇಕು. ಆಗ 


ಮುನ್ನುಡಿ 29 


ಕುರ್‌ಆನ್‌ ಅವತೀರ್ಣಗೊಳ್ಳುತ್ತಿದ್ದ ಕಾಲದಲ್ಲಿ ಸಂಭವಿಸಿದ್ದೆಲ್ಲಾ ನಿಮ್ಮ ಮೇಲೂ ಸಂಭವಿಸುವುದು. ಬದ್ಸ್‌, ಉಹುದ್‌ಗಳಿಂದ 
ಹಿಡಿದು ಹುನೈಸ್‌, ತೆಬೂಕ್‌ಗಳ ವರೆಗಿನ ಘಟ್ಟಗಳೂ ನಿಮ್ಮ ಮುಂದೆ ಬರುವುವು. ಅಬೂಜಹಲ್‌ ಮತ್ತು 
ಅಬೂಲಹಬ್‌ರೊಂದಿಗೂ ಸೆಣಸಬೇಕಾಗುವುದು. ಮುನಾಫಿಕರು(ಕಪಟವಿಶ್ವಾಸಿಗಳು) ಮತ್ತು ಯಹೂದಿಯರೂ ನಿಮಗೆ 
ಸಿಗುವರು. ಸಾಬಿಕೂನಲ್‌ ಅವ್ವಲೂನ್‌ (ಪ್ರಾರಂಭದ ಸಂಗಾತಿಗಳು)ರಿಂದ ಹಿಡಿದು ಮುವಲ್ಲಫತುಲ್‌ಕುಲೂಬ್‌ (ಹೃದಯ 
ಗೆಲ್ಲಬಯಸುವ) ವರೆಗಿನ ಎಲ್ಲಾ ವಿಧದ ಮಾನವ ಮಾದರಿಗಳನ್ನು ನೀವು ಕಾಣುವಿರಿ ಮತ್ತು ಅವರೊಡನೆ ವ್ಯವಹರಿಸುವಿರಿ. 
ಇದುವೇ ನಾನು 'ಕುರ್‌ಆನಿನ ರೀತಿ'ಯೆನ್ನುವ ಒಂದು ವೈಶಿಷ್ಟ್ಯಪೂರ್ಣ ರೀತಿಯಾಗಿದೆ. ಅದರ ಪ್ರತಾಪವೆಷ್ಟೆಂದರೆ, ಯಾವ 
ಯಾವ ಹಂತದಿಂದ ನೀವು ಸಾಗುವಿರೋ ಅಲ್ಲಿ ಕುರ್‌ಆನಿನ ಕೆಲವು ಸೂಕ್ತಗಳು ಮತ್ತು ಅಧ್ಯಾಯಗಳು ಮುಂದೆ ಬಂದು 
ಅವು ಇಂತಹ ಸಂದರ್ಭದಲ್ಲೇ ಅವತೀರ್ಣಗೊಂಡಿದ್ದವು ಮತ್ತು ಇಂತಹ ಆದೇಶದೊಂದಿಗೇ ಬಂದಿದ್ದವು ಎಂದು 
ತೋರಿಸುತ್ತಲೇ ಸಾಗುವುವು. ಇಂತ್ಲಹೆಸ ಸಂದರ್ಭದಲ್ಲಿ ಭಾಷೆ, ವ್ಯಾಕರಣ ಹಾಗೂ ಅರ್ಥ ವಿವರಣೆಗಳ ಕೆಲವು ಮರ್ಮಗಳು 
ಆ ಸನ್ಮಾರ್ಗಗಾಮಿಯ ದೃಷ್ಟಿಯಿಕವ ' ತಪ್ಪಹೋಗಲೂ ಸಾಧ್ಯವಿದೆ. ಆದರೆ ಕುರ್‌ಆನ್‌ ತನ್ನೆ ಅಂತರಾಳವನ್ನು 
ಅನಾವರಣಗೊಳಿಸುವಲ್ಲಿ ಲೋಭ ತೋರಲು ಸಾಧ್ಯವೇ ಇಲ್ಲ. 

ಅನಂತರ ಇದೇ ಸಮಗ್ರ, ನಿಯಮ ಪ್ರಕಾರ ಕುರ್‌ಆನಿನ ಆದೇಶಗಳು, ಅದರ ನೈತಿಕ ಬೋಧನೆಗಳು, ಆರ್ಥಿಕ 
ಮತ್ತು ನಾಗರಿಕ ಜೀವನದ ಬಗ್ಗೆ ಅದರ ಮಾರ್ಗದರ್ಶನಗಳು ಮತ್ತು ಜೀವನದ ವಿವಿಧ ರಂಗಗಳ ಕುರಿತು ಅದು 
ತೋರಿಸಿಕೊಟ್ಟ ನೀತಿ ನಿಯಮ ಇತ್ಯಾದಿಗಳನ್ನು ಮಾನವನು ಕಾರ್ಯತಃ ಅಳವಡಿಸಿಕೊಳ್ಳುವ ತನಕ ಅವು ಅವನಿಗೆ 
ಅರ್ಥವಾಗದು, ತನ್ನ ವೈಯಕ್ತಿಕ ಜೀವನವನ್ನು ಅದರ ಅನುಸರಣೆಯಿಂದ ದೂರವಿರಿಸಿಕೊಂಡ ವ್ಯಕ್ತಿಗಾಗಲಿ, ತನ್ನೆಲ್ಲ 
ಚಟುವಟಿಕೆಗಳನ್ನು ಅದು ತೋರಿಸಿಕೊಟ್ಟಿರುವ ಮಾರ್ಗಕ್ಕೆ ವಿರುದ್ಧ ನಡೆಸುತ್ತಿರುವ ಜನಾಂಗಕ್ಕಾಗಲಿ ಈ ಗ್ರಂಥವನ್ನು 
ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ. : 

۱ Oo 

ಕುರ್‌ಆನ್‌ ಸಕಲ ಮಾನವ ಕೋಟಿಯ ಸನ್ಮಾರ್ಗದರ್ಶನಕ್ಕಾಗಿ ಬಂದ ಗ್ರಂಥವೆಂದು ಹಿರಿಯ-ಕಿರಿಯರೆನ್ನದೆ ಎಲ್ಲರೂ 
ಬಲ್ಲರು. ಆದರೆ, ಅದನ್ನು ಓದಲಾರಂಭಿಸಿದಾಗ್ರ ಅದು ತನ್ನ ಅವತೀರ್ಣ ಕಾಲದ ಅರಬ್‌ ಜನತೆಯೊಡನೆ ಮಾತಾಡಿದಂತೆ 
ತೋರುತ್ತದೆ. ಒಮ್ಮೊಮ್ಮೆ ಅದು ಸಕಲ ಮಾನವ ಕೋಟಿಯನ್ನೂ ಜನಸಾಮಾನ್ಯರನ್ನೂ ಸಂಚೋಧಿಸುತ್ತದಾದರೂ ಅದರ ಹೆಚ್ಚಿನ 
ಮಾತುಗಳೆಲ್ಲ ಅರಬರ ಅಭಿರುಚ, ಅವರದೇ ಪರಿಸರ, ಅವರದೇ ಇತಿಹಾಸ ಮತ್ತು ಅವರದೇ ರೀತಿ ರಿವಾಜುಗಳಿಗೆ 
ಸಂಬಂಧಿಸಿರುತ್ತವೆ. ಇದನ್ನು ಕಂಡ ಓರ್ವನು, ಸಕಲ ಮಾನವರಿಗಾಗಿ ಅವತೀರ್ಣಗೊಂಡ ಗ್ರಂಥದಲ್ಲಿ ಒಂದು ವಿಶಿಷ್ಟ 
"ಕಾಲ, ಸ್ಥಳೆ ಮತ್ತು ಜನಾಂಗಕ್ಕೆ ಸಂಬಂಧಿಸಿದ ವಿಷಯಗಳು ಇಷ್ಟು ಹೆಚ್ಚು ಇರಲು ಕಾರಣವೇನು ಎಂದು ಯೋಚಿಸ 
ತೊಡಗುತ್ತಾನೆ. ಇದರ ನಿಜಸ್ಸಿತಿಯನ್ನು ಅರಿಯದ ಕಾರಣ, ಕೆಲವರು ಇದು ಆ ಕಾಲದ ಅರಬರನ್ನು ಸುಧಾರಿಸಲಿಕ್ಕಾಗಿಯೇ 
ಬಂದಿರಬಹುದೆಂದೂ ನಂತರ ಅದನ್ನು ಬಲವಂತವಾಗಿ ಎಳೆದು ತಂದು ಸಕಲ ಮಾನವರಿಗಾಗಿ ಮತ್ತು ಎಲ್ಲ ಕಾಲಗಳಿಗಾಗಿ 
ಮಾರ್ಗದರ್ಶಕ ಗ್ರಂಥವನ್ನಾಗಿ ಪರಿಗಣಿಸಿಕೊಳ್ಳಲಾಗಿರಬಹುದೆಂದೂ ಸಂದೇಹ ಪಡುತ್ತಾರೆ. 

ಈ ಆಕ್ಷೇಪವನ್ನು ಕೇವಲ ಆಕ್ಲೇಪಕ್ಕಾಗಿ ಮಾತ್ರ ಎತ್ತದೆ ವಸ್ತುಸ್ಥಿತಿಯನ್ನು ಅರಿತುಕೊಳ್ಳ ಬಯಸುವವರಿಗೆ ನಾನು 
ಸಲಹೆ ನೀಡುವುದೇನೆಂದರೆ-ಅವರು ಮೊದಲು ಕುರ್‌ಆನನ್ನು ಸ್ವತಃ ಓದಿ, ಅದರಲ್ಲಿ ಕೇವಲ ಅರಬರಿಗೆ ಮಾತ್ರ 
ಅನ್ಯಯಸುವಂತಹ ಹಾಗೂ ಯಾವುದಾದರೊಂದು ಕಾಲ ಮತ್ತು ಪ್ರದೇಶಕ್ಕೆ ಸೀಮಿತವಾದಂತಹ ವಿಶ್ವಾಸ, ನಂಬಿಕೆ, ಕಲ್ಪನೆ 
ಅಥವಾ ನೀತಿ-ನಿಯಮಗಳು ಮತ್ತು ಪ್ರಾಯೋಗಿಕ ಕಾಯಿದೆ-ಕಾನೂನುಗಳು ಎಲ್ಲೆಲ್ಲಿ ಇವೆ ಎಂಬುದನ್ನು ಗುರುತಿಸಿಡಬೇಕು. 
ಕುರ್‌ಆನ್‌ ಒಂದು ನಿರ್ದಿಷ್ಟ ಸ್ಥಳೆ ಹಾಗೂ ಕಾಲದ ಜನರನ್ನುದ್ದೇಶಿಸಿ, ಅವರ ಬಹುದೇವ ವಿಶ್ವಾಸ ಮತ್ತು ಕಂದಾಚಾರಗಳನ್ನು 
1 ಖಂಡಸಿ ಅವರ ಪರಿಸರದಲ್ಲಿರುವ ವಸ್ತುಗಳ ಆಧಾರದಲ್ಲಿ ಏಕದೇವ ವಿಶ್ವಾಸಕ್ಕೆ ಪುರಾವೆ ನೀಡುತ್ತದೆಂಬ ಕಾರಣಕ್ಕೆ ಮಾತ್ರ 
ಅದರ ಸಂದೇಶವೂ ಒಂದು ನಿರ್ದಿಷ್ಟ ಕಾಲ ಅಥವಾ ಸ್ಥಳಕ್ಕೆ ಮಾತ್ರ' ಸೀಮಿತವಾಗಿದೆ ಎಂದು ವಾದಿಸಲು ಸಾಕಾಗದು. 
"| ಬಹುದೇವವಾದವನ್ನು ಖಂಡಿಸುತ್ತ ಅದು ಹೇಳುವ ಮಾತುಗಳು ಅರಬ್‌ ಬಹುದೇವಾರಾಧಕರಿಗೆ ಅನ್ವಯವಾಗುವಂತೆಯೇ 
ನಗತ್ತಿನ ಎಲ್ಲ: ಬಹುದೇವ ವಿಶ್ವಾಸಿಗಳಿಗೂ ಅನ್ವಯವಾಗುವುದಿಲ್ಲವೇ? ಅದೇ ಪುರಾವೆಗಳನ್ನು ನಾವು ಎಲ್ಲ ಕಾಲಗಳ 


30 ಕುರ್‌ಆನ್‌ ವ್ಯಾಖ್ಕಾನೆ 


ಮತ್ತು ಎಲ್ಲಾ ಪ್ರದೇಶಗಳ ಬಹುದೇವವಿಶ್ವಾಸಿಗಳ ವಿಚಾರಗಳನ್ನು ود‎ ್ಲೆಲಿಕ್ಕಾಗಿ ಉಪಯೋಗಿಸಬಾರದೇ? ತೌಹೀದ್‌(ಏಕ 
ದೇವವಿಶ್ವಾಸ) ಸರಿಯೆಂಬುದಕ್ಕೆ ಕುರ್‌ಆನ್‌ ನೀಡುವ ಆಧಾರ ಪ್ರಮಾಣವನ್ನು ಕಿಂಚಿತ್‌ ಅದಲು ಬೆದಲುಗೊಳಿಸಿ, ಎಲ್ಲ 
ಕಾಲಗಳಲ್ಲೂ ಎಲ್ಲ ಪ್ರದೇಶಗಳಲ್ಲೂ ಉಪಯೋಗಿಸಿಕೊಳ್ಳಲು ಸಾಧ್ಯವಿಲ್ಲವೇ ಎಂದು ನೋಡಬೇಕು. ಇದು ಸಾಧ್ಯವೆಂದಾದರ; 
ಒಂದು ಸಾರ್ವಲೌಕಿಕ ಶಿಕ್ಷಣವನ್ನು ಒಂದು ಪ್ರತ್ಯೇಕ ಕಾಲ ಹಾಗೂ ಪ್ರದೇಶದ ಜನರ ಮುಂದಿರಿಸಲಾಗಿತ್ತೆಂಬ ಕಾರಣಕ್ಕೆ 
ಅದನ್ನು ಕಾಲಬಾಧಿತ ಹಾಗೂ ಪ್ರಾದೇಶಿಕವೆನ್ನಲು ಸಾಧ್ಯವಿಲ್ಲ. ಆದಿಯಿಂದ ಅಂತ್ಯದ ವರೆಗೂ ಕ್ರಮಬದ್ಧ ೩bstract) 
ವಿವರಣಾ ಶೈಲಿಯಲ್ಲಿ ಮಂಡಿಸಿ, ಅದನ್ನು ಯಾವುದಾದರೊಂದು ವಿಶಿಷ್ಟ ಪರಿಸ್ಥಿತಿ ಅಥವಾ ಸನ್ನಿವೇಶಕ್ಕೆ ಸಮನ್ವಯಗೊಳಿಸಿ 
ವಿಶ್ಲೇಷಿಸದೆ ಇರುವ ಯಾವ ತತ್ವಸಿದ್ದಾಂತವೂ ಜೀವನ ವ್ಯವಸ್ಥೆಯೂ ಮತವೂ ವಿಚಾರಧಾರೆಯೂ ಜಗತ್ತಿನಲ್ಲಿಲ್ಲ. ಇಂತಹ 
ಕ್ರಮಬದ್ಧತೆ ಸಾಧ್ಯವಲ್ಲ. ಒಂದು ವೇಳೆ ಸಾಧ್ಯವಾದರೂ ಈ ವಿಧಾನದಿಂದ ಮುಂದಿಟ್ಟ ವಿಷಯವು ಕೇವಲ ಕಾಗದದ 
ಪುಟಿಗಳಲ್ಲೇ ಉಳಿದೀತು. ಅದು ಮಾನವ ಜೀವನದಲ್ಲಿ ಪ್ರವೇಶಿಸಿ ಪ್ರಾಯೋಗಿಕ ವ್ಯವಸ್ಥೆಯಾಗಿ ಮಾರ್ಪಡುವುದು 
ಅಸಂಭವನೀಯ. 

ಇಷ್ಟೇ ಅಲ್ಲ. ಒಂದು ವೈಚಾರಿಕ, ನೈತಿಕ ಮತ್ತು ಸ ಸಾಂಸ್ಕೃತಿಕ ಆಂದೋಲನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 
ಹಬ್ಬಿಸಲುದ್ದೇಶಿಸಿದ್ದರೆ ಅದನ್ನು ಆರಂಭದಿಂದಲೇ ಅಂತಾರಾಷ್ಟ್ರೀಯವನ್ನಾಗಿ ಮಾಡುವ ಅಗತ್ಮವಿಲ್ಲ. ಅದು ಹಿತಕರವೂ ಅಲ್ಲ. 
ವಾಸ್ತವದಲ್ಲಿ ಅದರ ಸರಿಯಾದ ಪ್ರಾಯೋಗಿಕ ವಿಧಾನವು ಕೇವಲ ಒಂದೇ ಆಗಿದೆ. ಅದು ಯಾವುದೆಂದರೆ-ಆ ಆಂದೋಲನವು 
ಯಾವ ವೈಚಾರಿಕ ಸಿದ್ದಾಂತಗಳ ಹಾಗೂ ತತ್ವಾದರ್ಶಗಳ ತಳಹದಿಯಲ್ಲಿ ಮಾನವ ಜೀವನ ವ್ಯವಸ್ಥೆಯನ್ನು 
ಸಂಸ್ಥಾಪಿಸಲಿಚ್ಛಿಸುತ್ತದೋ ಅವುಗಳನ್ನು ಸಂಪೂರ್ಣ ಶಕ್ತಿ ಉಪಯೋಗಿಸಿ ಅದು ಉದ್ಭವಿಸಿದ ಪ್ರದೇಶದಲ್ಲೇ ಮುಂದಿಡಬೇಕು. 
ಆ ಆಂದೋಲನದ ಪ್ರಬೋಧಕನು ಅವರ ಭಾಷೆ, ಸ್ವಭಾವ, ಅಭ್ಯಾಸ, ವರ್ತನೆಗಳನ್ನು ಚೆನ್ನಾಗಿ ಬಲ್ಲವನಾಗಿರಬೇಕು. 
ಆ ತತ್ಸಾದರ್ಶಗಳನ್ನು ತನ್ನ ದೇಶದಲ್ಲಿ ತಾನೇ ಕಾರ್ಯತಃ ಆಚರಣೆಗೆ ತೆಂದು ಅವುಗಳ ಮೇಲೆ ಒಂದು ಯಶಸ್ವೀ ಜೀವನ 
ವ್ಯವಸ್ಥೆಯನ್ನು ನಡೆಸಿ, ಇಡೀ ಜಗತ್ತಿಗೆ ಮಾದರಿಯಾಗಿ ತೋರಿಸಿ ಕೊಡಬೇಕು. ಆಗ ಮಾತ್ರ ಇತರ ಜನಾಂಗಗಳು ಅದರ 
ಕಡೆಗೆ ಗಮನ ಕೊಡುವರು. ಅವರ ಬುದ್ದಿಜೀವಿಗಳು ಸ್ವತಃ ಮುಂದೆ ಬಂದು ಅದನ್ನು ಅರಿತುಕೊಳ್ಳಲಿಕ್ಕೂ ತಮ್ಮ ದೇಶದಲ್ಲಿ 
ಆಚಿರಣೆಗೆ ತರಲಿಕ್ಕೂ ಪ್ರಯತ್ನಿಸುವರು. ಆದುದರಿಂದ ಒಂದು ಸಿದ್ದಾಂತ-ಕರ್ಮಗಳ ವ್ಯವಸ್ಥೆಯನ್ನು ಆರಂಭದಲ್ಲಿ ಒಂದೇ 
ಜನಾಂಗದೆ ಮುಂದಿಟ್ಟು ಆಧಾರ ಪ್ರಮಾಣಗಳ ಸಂಪೂರ್ಣ ಶಕ್ತಿಯನ್ನು ಅದಕ್ಕೆ ಮನವರಿಕೆ ಮಾಡಲಿಕ್ಕೂ ತೃಪ್ತಿ ಪಡಿಸಲಿಕ್ಕೂ 
ಉಪಯೋಗಿಸಲಾಗಿರುವುದು ಆ ವ್ಯವಸ್ಥೆಯು ಕೇವಲ ಏಕ ಜನಾಂಗೀಯವಾಗಿತ್ತೆ; ನ್ನುವುದಕ್ಕೆ ಆಧಾರವಾಗುವುದಿಲ್ಲ. 
ವಾಸ್ತವದಲ್ಲಿ ಒಂದು ಜನಾಂಗೀಯ ವ್ಯವಸ್ಥೆಯನ್ನು ಒಂದು ಅಂತಾರಾಷ್ಟ್ರೀಯ ವವಸ್ಥೆಯಿಂದಲೂ ಒಂದು ಕಾಲಬಾಧಿತ 
ವ್ಯವಸ್ಥೆಯನ್ನು ಒಂದು ಸಾರ್ವತ್ರಿಕ ವ್ಯವಸ್ಥೆಯಿಂದಲೂ ಪ್ರತ್ಯೇಕಿಸುವ ವೈಶಿಷ್ಟ್ಯಗಳು ಯಾವುದೆಂದರೆ-ಜನಾಂಗೀಯ ವ್ಯವಸ್ಥೆಯು 
ಕೇವಲ ಒಂದು ಜನಾಂಗದ ಏಳಿಗೆ ಮತ್ತು ಅದರ ವಿಶಿಷ್ಟ ಹಕ್ಕುಗಳಿಗಾಗಿ ವಾದಿಸುತ್ತದೆ ಅಥವಾ ತನ್ನಲ್ಲಿ ಇತರ 
ಜನಾಂಗಗಳಲ್ಲಿ ನಡೆಯಲಾಗದಂತಹ ಕೆಲವು ತತ್ವ ಸಿದ್ದಾಂತಗಳನ್ನು ಮಾತ್ರ ಇರಿಸಿಕೊಳ್ಳುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ 
ಅಂತಾರಾಷ್ಟ್ರೀಯ ವ್ಯದಸ್ಥೆಯು ಸಕಲ ಮಾನವರಿಗೆ ಸಮಾನ ಸ್ಥಾನಮಾನಗಳನ್ನೂ ಸರಿಸಮಾನ ಹಕ್ಕುಗಳನ್ನೂ ನೀಡಲಿಕ್ಕಾಗಿ 
ಸಿದ್ಧವಿರುತ್ತದೆ. ಅದರ ತತ್ವ ಸಿದ್ಧಾಂತಗಳಲ್ಲೂ ಸಾರ್ವತ್ರಿಕತೆಯಿರುತ್ತದೆ. ಅದೇ ರೀತಿಯಲ್ಲಿ ಒಂದು ಕಾಲಬಾಧಿತ ವ್ಯವಸ್ಥೆಯು 
ಕಾಲಚಕ್ರದ ಕೆಲವೇ ಉರುಳಾಟಗಳ ಬಳಿಕ ಆಚರಿಸಲು ಸಾಧ್ಯವಾಗದಂತಹ ಸಿದ್ದಾಂತಗಳ ಮೇಲೆ ನಿಂತಿರುತ್ತದೆ. ಇದಕ್ಕೆ 
ವ್ಯತಿರಿಕ್ತವಾಗಿ ಒಂದು ಸಾರ್ವಕಾಲಿಕ ವ್ಯವಸ್ಥೆಯ ಸಿದ್ಧಾಂತಗಳು ಬದಲಾಗುವ ಎಲ್ಲ ಪರಿಸ್ಥಿತಿಗಳೊಂದಿಗೆ ಹೊಂದಿಕೊಳ್ಳುತ್ತಾ 
ಹೋಗುತ್ತವೆ. ಈ ವೈಶಿಷ್ಟ್ಯಗಳನ್ನು ಮುಂದಿಟ್ಟುಕೊಂಡು ಕುರ್‌ಆನನ್ನು ಓದಬೇಕು ಮತ್ತು ಅದು ಪ್ರತಿಪಾದಿಸುತ್ತಿರುವ 
ವ್ಯವಸ್ಥೆಯು ಕಾಲಬಾಧಿತ ಹಾಗೂ ಜನಾಂಗೀಯವೆಂಬ ಸಂದೇಹವನ್ನು ಮೂಡಿಸುವ ವಿಷಯಗಳು ಯಾವುವು ಎಂದು |: 
ನಿರ್ಧರಿಸಿಕೊಳ್ಳಲು ಸ್ವಲ್ಪ ಪ್ರಯತ್ನಿಸಬೇಕು. 


٥ 
ಕುರ್‌ಆನ್‌ ಒಂದು ಪರಿಪೂರ್ಣ ಮಾರ್ಗದರ್ಶಕ ಹಾಗೂ ಜೀವನ ಸಂವಿಧಾನ ಗ್ರಂಥವೆಂಬ ವಿಷಯ ಓರ್ವ ಸಾಮಾನ್ಯ 
ಅಧ್ಯಯನಕಾರ ಕೇಳಿರುತ್ತಾನೆ. ಆದರೆ ಅವನು ಅದನ್ನು ಓದಿದಾಗ ಅದರಲ್ಲಿ ಸಾಮಾಜಿಕ, ನಾಗರಿಕ, ರಾಜಕೀಯ, ಆರ್ಥಿಕವೆ! 


ಮೊದಲಾದ ವಿಷಯಗಳ ವಿವರಪೂರ್ಣ ಆದೇಶ-ನಿಯಮಾವಳಿಗಳು ಅವನಿಗೆ ಸಿಗುವುದಿಲ್ಲ. ಕುರ್‌ಆನ್‌ ಪದೇ ಪದೇ ಒತ್ತಿ 
ಹೇಳುವ ನಮಾರ್‌, ರುಕಾತ್‌ಗಳಂತಹ ಕಡ್ಡಾಯ ವಿಧಿಕರ್ಮಗಳ ಬಗೆಗೂ, ಅವುಗಳಿಗೆ ಸಂಬಂಧಿಸಿದ ಎಲ್ಲ ಆವಶ್ಯಕ 
ವಿಧಿಗಳನ್ನು ನಿರ್ದೇಶಿಸಿರುವುದನ್ನು ಅವನು ಕಾಣುವುದಿಲ್ಲ. ಇದು ಅವನಲ್ಲಿ 'ಇದು ಯಾವ ಅರ್ಥದಲ್ಲಿ ಮಾರ್ಗದರ್ಶಕ 
ಗ್ರಂಥವಾಗಿದೆ' ಎಂಬ ಭಾವನೆಯನ್ನು ಮೂಡಿಸುತ್ತದೆ. 

ವಸ್ತುಸ್ಥಿತಿಯ ಒಂದು ಮುಖ್ಯಾಂಶವು ಮನುಷ್ಯನ ದೃಷ್ಟಿಯಿಂದ ಮರೆಯಾಗಿ ಬಿಡುವುದೇ ಈ ವಿಷಯದಲ್ಲಿ ಇಂತಹ 
ಪೇಚಾಟಕ್ಕೆ ಕಾರಣ. ಅರ್ಥಾತ್‌: ಅಲ್ಲಾಹನು ಕೇವಲ ಗ್ರಂಥವನ್ನಷ್ಟೇ ಅವತಶೀರ್ಣಗೊಳಿಸಿರುವುದಲ್ಲ, ಓರ್ವ ಪ್ರವಾದಿಯನ್ನೂ 
ನಿಯೋಗಿಸಿದ್ದನು. ಒಂದು ಸಿದ್ಧ ನಕಾಶೆಯನ್ನು, ಮಾತ್ರ ಜನರಿಗೆ ಒದಗಿಸಿ, ಅವರು ಅದರಂತೆ ತಾವೇ ಕಟ್ಟಡ ನಿರ್ಮಾಣ 
ಮಾಡಬೇಕೆಂದು ಹೇಳಿರುತ್ತಿದ್ದರೆ ನಿರ್ಮಾಣ ಕಾರ್ಯದ ಪ್ರತಿಯೊಂದು ವಿವರವೂ ನಮಗೆ ಸಿಗಬೇಕಿತ್ತೆನ್ನುವುದು ಸ್ವಾಭಾವಿಕ. 
ಆದರೆ ನಿರ್ಮಾಣದ ಆದೇಶದ ಸಹಿತ ಓರ್ವ ಇಂಜಿನಿಯರನೂ ಸರಕಾರದಿಂದಲೇ ನೇಮಕಗೊಂಡಿದ್ದು ಅವನು ಆ 
ಆದೇಶಗಳಿಗನುಸಾರ ಒಂದು ಭವ್ಯ ಕಟ್ಟಡವನ್ನು ಕಟ್ಟಿ ನಿಲ್ಲಿಸಿರುವಾಗ ಆ ಇಂಜಿನಿಯರನನ್ನೂ ಅವನು ನಿರ್ಮಿಸಿದ 
ಕಟ್ಟಡವನ್ನೂ ಕಡೆಗಣಿಸಿ, ನಕಾಶೆಯಲ್ಲೇ ಎಲ್ಲಾ ಚಿಕ್ಕ ಪುಟ್ಟ ವಿಷಯಗಳ ವಿವರಗಳನ್ನು ಹುಡುಕುವುದು, ಅದು ಸಿಗದಿದ್ದಾಗ 
ನಕಾಶೆಯೇ ಅಪೂರ್ಣವೆಂದು ದೂರುವುದು ಸರಿಯಾಗದು. ಕುರ್‌ಆನ್‌ ಆಂಶಿಕ ವಿಷಯಗಳ ಗ್ರಂಥವಲ್ಲ. ಅದು ತತ್ವ 
ಸಿದ್ದಾಂತಗಳ ಗ್ರಂಥವಾಗಿದೆ. ಇಸ್ಲಾಮೊ ವ್ಯವಸ್ಥೆಯ ವೈಚಾರಿಕ ಹಾಗೂ ನೈತಿಕ ಬುನಾದಿಗಳೆನ್ನು ವಿವರವಾಗಿ ಮುಂದಿರಿಸುವುದು 
ಮಾತ್ರವಲ್ಲ ಬೌದ್ದಿಕ ಪುರಾವೆಗಳ ಹಾಗೂ ಭಾವನಾತ್ಮಕ ಶೈಲಿಯ ಮೂಲಕ ಚೆನ್ನಾಗಿ ಸುದೃಢಗೊಳಿಸುವುದೂ ಕುರ್‌ಆನಿನ 
ನೈಜ ಕೆಲಸವಾಗಿದೆ. 

ಇನ್ನುಳಿದಿರುವುದು ಇಸ್ಲಾಮೊ ಜೀವನದ ಪ್ರಾಯೋಗಿಕ ರೂಪ. ಈ ವಿಷಯದಲ್ಲಿ ಅದು ಜೀವನದ ಪ್ರತಿಯೊಂದು 
ರಂಗಕ್ಕೆ ಸಂಬಂಧಿಸಿದ ವಿವರಪೂರ್ಣ ನಿಯಮ ನಿಬಂಧನೆಗಳನ್ನು ತೋರಿಸುವುದರ ಮೂಲಕ ಮಾನವನಿಗೆ 
ಮಾರ್ಗದರ್ಶನವನ್ನೀಯುವುದಿಲ್ಲ. ಅದು ಜೀವನದ ರಂಗಗಳೆ ಗಡಿ ರೇಖೆಗಳನ್ನು ತೋರಿಸಿ ಕೊಡುತ್ತದೆ ಮತ್ತು ಕೆಲವು 
ರಂಗಗಳಲ್ಲಿ ಸ್ಪಷ್ಟವಾದ ಗುರುತು ಕಲ್ಲುಗಳನ್ನು ನಿಲ್ಲಿಸುತ್ತದೆ. ಆ ರಂಗಗಳು ಅಲ್ಲಾಹನ ಇಗಿತಕ್ಕನುಸಾರ ಯಾವ ರೀತಿಯಲ್ಲಿ 
ರೂಪಿಸಲ್ಪಡಬೇಕೆಂದೂ ತೋರಿಸಿಕೊಡುತ್ತವೆ. ಈ ಮಾರ್ಗದರ್ಶನ ಪ್ರಕಾರ ಕಾರ್ಯತಃ ಇಸ್ಲಾಮೂ ಜೀವನವನ್ನು ರೂಪಿಸುವ 
ಕಾರ್ಯ ಪ್ರವಾದಿ(ಸ) ಅವರದ್ದಾಗಿತ್ತು. ಜಗತ್ತಿಗೆ ಕುರ್‌ಆನ್‌ ನೀಡಿದ ಸಿದ್ದಾಂತಗಳ ವ್ಯಾಖ್ಯಾನವಾಗಿರತಕ್ಕಂತಹ ವೈಯಕ್ತಿಕ 
ಸದ್ದುಣ-ಪ್ರಾಯೋಗಿಕ ಸಚ್ಚಾರಿತ್ರ್ಯಗಳನ್ನು ಹಾಗೂ ಸಮಾಜ ಮತ್ತು ರಾಷ್ಟ್ರದ ಮಾದರಿಯನ್ನು ತೋರಿಸಿಕೊಡಲಿಕ್ಕಾಗಿಯೇ 
ಅವರನ್ನು ನೇಮಿಸಲಾಗಿತ್ತು. 


٥ 


ಇನ್ನೊಂದು ಪ್ರಶ್ನೆಯು ಸಾಮಾನ್ಯವಾಗಿ ಜನರ ಮನಸ್ಸನ್ನು ಕೊರೆಯುತ್ತಿರುತ್ತದೆ. ಒಂದೆಡೆ ದೇವಗ್ರಂಥ ಬಂದ ಬಳಿಕವೂ 
ಅನೈೆಕ್ಕ ಹಾಗೂ ಭೇದಭಾವಗಳಲ್ಲಿ ಸಿಲುಕಿ ತಮ್ಮ ಧರ್ಮವನ್ನು ತುಂಡು ತುಂಡಾಗಿ ಮಾಡುವವರನ್ನು ಕುರ್‌ಆನ್‌ ಅತ್ಯುಗ್ರವಾಗಿ 
ಖಂಡಿಸುತ್ತದೆ. ಇನ್ನೊಂದೆಡೆ ಕುರ್‌ಆನಿನ ಆದೇಶಗಳ ವ್ಯಾಖ್ಯಾನದಲ್ಲಿ ಆಧುನಿಕ ಪಂಡಿತರು ಮಾತ್ರವಲ್ಲ ಪ್ರಾಚೀನ 
ಕರ್ಮಶಾಸ್ತ್ರಜ್ಞರು, ತಾಬಿತಗಳು ಮತ್ತು ಸಹಾಬಿಗಳ(ರ) ನಡುವೆ ಕೂಡ ಎಷ್ಟು ಭಿನ್ನಾಭಿಪ್ರಾಯ ಕಾಣುತ್ತದೆಯೆಂದರೆ 
ಪ್ರಾಯಶಃ ವ್ಯಾಖ್ಯಾನದ ಬಗ್ಗೆ ಏಕಾಭಿಪ್ರಾಯವಿರುವಂತಹ ಒಂದೇ ಒಂದು ಆದೇಶದ ಸೂಕ್ತವೂ ಸಿಗಲಾರದು. ಇವರೆಲ್ಲ 
ಕುರ್‌ಆನಿನಲ್ಲಿ ಹೇಳಿರುವಂತಹ ಖಂಡನೆಗೆ ಅರ್ಹರೇ? ಇಲ್ಲವೆಂದಾದರೆ ಕುರ್‌ಆನ್‌ ವಿರೋಧಿಸುತ್ತಿರುವ ಆ ಅನೈೈಕ್ಕ ಹಾಗೂ 
ಭೇದಭಾವಗಳು ಯಾವುವು? 

ಇದೊಂದು ಅತ್ಯಂತ ವಿಶಾಲವಾದ ಬಹುಮುಖ ಸಮಸ್ಯೆಯಾಗಿದೆ. ಇದರ ಬಗ್ಗೆ ಕೂಲಂಕಷವಾಗಿ ಚರ್ಚಿಸಲು ಇಲ್ಲಿ 
ಅವಕಾಶವಿಲ್ಲ. ಇಲ್ಲಿ ಕುರ್‌ಆನಿನ ಓರ್ವ ಸಾಮಾನ್ಮ ವಿದ್ಯಾರ್ಥಿಯ ತೊಡಕನ್ನು ನಿವಾರಿಸಲಿಕ್ಕಾಗಿ ಒಂದು ಸಣ್ಣ ಸೂಚನೆ 
ಮಾತ್ರ ಸಾಕು. ಅದೇನೆಂದರೆ- ಕುರ್‌ಆನ್‌, ಧಾರ್ಮಿಕ ಐಕ್ಕ ಮತ್ತು ಇಸ್ಲಾಮೊ ಸಾಮೂಹಿಕ ವ್ಯವಸ್ಥೆಯನ್ನು ಉಳಿಸಿಕೊಳ್ಳುತ್ತಾ 
ಕೇವಲ ಆದೇಶಗಳ ವ್ಯಾಖ್ಯಾನಗಳಲ್ಲಿ, ಪ್ರಾಮಾಣಿಕ ಸಂಶೋಧನೆಯ ಆಧಾರದಲ್ಲಿ ಉಂಟಾಗುವ ಆರೋಗ್ಯಕರ 


32 ” ಕುರ್‌ಆನ್‌ ವ್ಯಾಖ್ಯಾನ 


ಭಿನ್ನಾಭಿಪ್ರಾಯವನ್ನು ವಿರೋಧಿಸುವುದಿಲ್ಲ. ಅದು ಖಂಡಿಸುವುದು ಸ್ವಾರ್ಥ ಮತ್ತು ದೋಷಪೂರ್ಣ ವೀಕ್ಷಣದಿಂದಾರಂಭಿಸಿ, 
ವಿಚ್ಛಿದ್ರತೆ ಹಾಗೊ ಅಂತಃಕಲಹದ ವರೆಗೂ ಸಾಗುವಂತಹ ಭಿನ್ನತೆಯನ್ನು ಮಾತ್ರ. ವಾಸ್ತವದಲ್ಲಿ ಈ -ಎರಡೂ ತರದ 
ಭಿನ್ನತೆಗಳು ಒಂದೇ ರೀತಿಯವುಗಳಲ್ಲ. ಪರಿಣಾಮದ ದೃಷ್ಟಿಯಿಂದಲೂ ಅವುಗಳಲ್ಲಿ ಹೋಲಿಕೆ ಇಲ್ಲ. ಒಂದನೇ ವಿಧದ 
ಭಿನ್ನತೆಯು ಪ್ರಗತಿಯ ಜೀವ ಮತ್ತು ಜೀವನದ ಜೀವಾಳವಾಗಿದೆ. ಇಂತಹ ಭಿನ್ನತೆಯು ಬುದ್ದಿ ಹಾಗೂ ವಿವೇಚನಾ. 
ಶಕ್ತಿ ಹೊಂದಿರುವವರಿಂದ ರೂಪುಗೊಂಡ ಎಲ್ಲ ಸಮಾಜಗಳಲ್ಲೂ ಕಂಡು ಬರುತ್ತದೆ. ಇದು ಜೀವಕಳೆಯ ದ್ಕೋತಕವಾಗಿದೆ. 
ಇಂತಹ ಭಿನ್ನತೆಯು ಬುದ್ಧಿಜೀವಿಗಳಿಂದ ಬರಿದಾದ ಕೇವಲ ಕೊರಡುಗಳಿಂದ ರೂಪುಗೊಂಡ ಸಮಾಜದಲ್ಲಿ ಮಾತ್ರ 
ಇಲ್ಲದಿರಬಹುದು. ಇನ್ನು ಎರಡನೆಯ ತರದ ಭಿನ್ನತೆಯು ಯಾವ ವರ್ಗದಲ್ಲೇ ತಲೆದೋರಲಿ, ಅದು ಆ ವರ್ಗವನ್ನು 
ಒಡೆದು ಛಿದ್ರಗೊಳಿಸಿಯೇ ಬಿಡುತ್ತದೆ. ಇಂತಹ ಭಿನ್ನತೆ ತಲೆದೋರುವುದು ಆರೋಗ್ಯದ ಲಕ್ಷಣವಲ್ಲ, ಅದು ಅನಾರೋಗ್ಯದ 
ಲಕ್ಷಣವಾಗಿದೆ. ಇದರ ಪರಿಣಾಮ ಎಂದೂ ಯಾವ ವರ್ಗಕ್ಕೂ ಹಿತಕಾರಿಯಾಗದು. ಪ್ರಸ್ತುತ ಎರಡೂ ತರದ ಭಿನ್ನತೆಗಳನ್ನು 
ಸ್ಪಷ್ಟವಾಗಿ ಹೀಗೆ ಹೇಳಬಹುದು: 

ಅಲ್ಲಾಹನ ಮತ್ತು ಸಂದೇಶವಾಹಕರ ಅನುಸರಣೆಯ ವಿಷಯದಲ್ಲಿ ಸಂಘಟನೆಗೆ ಸೇರಿದವರೆಲ್ಲರೂ ಒಮ್ಮ ತಾಭಿಪ್ರಾಯ 
ಹೊಂದಿರುವುದು-ಆದೇಶಗಳ ಆಯ್ಕೆಗೆ ಕುರ್‌ಆನ್‌ ಮತ್ತು ಪ್ರವಾದಿಚರ್ಯೆಯನ್ನು ಮೂಲವೆಂದು ಒಪ್ಪಿಕೊಳ್ಳುವುದು ಮತ್ತು 
ಇಬ್ಬರು ವಿದ್ವಾಂಸರು` ಯಾವುದಾದರೊಂದು ಆಂಶಿಕ ವಿಷಯದ ಶೋಧನೆಯಲ್ಲಿ ಅಥವಾ ಇಬ್ಬರು ನ್ಯಾಯಾಧೀಶರು 
ಯಾವುದಾದರೊಂದು ವ್ಯಾಜ್ಯದ ತೀರ್ಮಾನದಲ್ಲಿ ಪರಸ್ಪರ ಭಿನ್ನಾಭಿಪ್ರಾಯ ತಾಳಿದಾಗ ಇವರಲ್ಲಿ ಯಾರೂ ಆ 
ಸಮಸ್ಯೆಯನ್ನಾಗಲಿ. ಆ ಕುರಿತು ತಮ್ಮ ಅಭಿಪ್ರಾಯವನ್ನಾಗಲೀ ಧರ್ಮದ ಆಧಾರವೆಂದು ಪರಿಗಣಿಸದೆ ತನ್ನೊಡನೆ 
ಭಿನ್ನಾಬಿಪ್ರಾಯವಿರಿಸುವವನನ್ನು ಧರ್ಮಬಾಹಿರನೆನ್ನದಿರುವುದು-ಇನ್ನು ಇಬ್ಬರೂ ತಂತಮ್ಮ ಆಧಾರ ಪ್ರಮಾಣಗಳನ್ನು ಕೊಟ್ಟು 
ತಮ್ಮಿಂದಾದಷ್ಟು ಸಂಶೋಧನಾ ಕಾರ್ಯವನ್ನು ಮಾಡಿದಾಗ ಆ ಅಭಿಪ್ರಾಯಗಳಲ್ಲಿ ಯುಕ್ತ ಕಂಡದ್ದನ್ನು ಸ್ವೀಕರಿಸಲು ಅಥವಾ 
ಎರಡನ್ನೂ ಸರಿಯೆನ್ನಲು ಅದನ್ನು ಜನಾಭಿಪ್ರಾಯಕ್ಕೆ ಅಥವಾ ನ್ಯಾಯಾಲಯದ ವಿಷಯವಾಗಿದ್ದರೆ ರಾಷ್ಟ್ರದ ಉಚ್ಛ್ಚತಮ 
ನ್ಯಾಯಾಲಯಕ್ಕೆ, ಸಾಮೂಹಿಕ ವಿಷಯವಾಗಿದ್ದರೆ ಸಂಘಟನಾ ವ್ಯವಸ್ಥೆಗೆ ಬಿಟ್ಟುಕೊಡುವುದು-ಇದು ಒಂದು ವಿಧ. 

ಇನ್ನೊಂದು ವಿಧದ ಪ್ರಕಾರ ಧರ್ಮದ ಮೂಲ ವಿಷಯಗಳೆಲ್ಲೇ ಭಿನ್ನಾಭಿಪ್ರಾಯವಿರಿಸುವುದು ಅಥವಾ ಒಬ್ಬ 
ವಿದ್ವಾಂಸ, ಸೂಫೀ ಅಥವಾ .دہ‎ ಪ್ರತಿನಿಧಿ ಅಥವಾ ನಾಯಕನು ಅಲ್ಲಾಹ್‌ ಹಾಗೂ ದೇವ ಸಂದೇಶವಾಹಕರು ಭರ್ಮದ 
ಮೂಲಭೂತವೆಂದು ಹೇಳಿರದಂತಹ ವಿಷಯದಲ್ಲಿ ಒಂದು ಅಭಿಪ್ರಾಯ ತಾಳುವುದು ಮತ್ತು ವೃಥಾ ಎಳೆದಾಡಿ ಅದನ್ನು 
ಧರ್ಮದ ಮೂಲಭೂತ ವಿಷಯವನ್ನಾಗಿ ಮಾಡುವುದು. ಅನಂತರ ಅದರ ಬಗ್ಗೆ ಭಿನ್ನಾಭಿಪ್ರಾಯ ತಾಳಿದವರನ್ನು 
ಧರ್ಮಬಾಹಿರ, ಸಮಾಜಬಾಹಿರನೆಂದು ಸಾರಿಬಿಡುವುದು. ತನ್ನ ಜೊತೆ ಸಹಮತವುಳ್ಳವರ ಒಂದು ಕೊಟವನ್ನು ಕಟ್ಟಿಕೊಂಡು, 
ತಮ್ಮದು ಮಾತ್ರ ನೈಜ ಮುಸ್ಲಿಮ್‌ ಸಮುದಾಯವೆಂದೂ ಉಳಿದವರೆಲ್ಲರೂ.ನರಕವಾಸಿಗಳೆಂದೂ ಸಾರಿ, ಮುಸ್ಲಿ ಮರಾಗಿದ್ದರೆ 
ಈ ಕೂಟದಲ್ಲಿ ಸೇರಿಕೊಳ್ಳಿ ಅನ್ಮಥಾ ನೀವು ಮುಸ್ಲಿಮರಾಗಲಾರಿರಿ ಎಂದು ಘೋಷಿಸುವುದು. 

ಕುರ್‌ಆನ್‌ ಅನೈಕ್ಕ ಮತ್ತು ಭಿನ್ನಮತವನ್ನು ಎಲ್ಲೆಲ್ಲಾ ವಿರೋಧಿಸಿದೆಯೋ ಅಲ್ಲೆಲ್ಲಾ ಈ ಎರಡನೆಯ ಅಭಿಪ್ರಾಯವನ್ನೇ 
ವಿರೋಧಿಸಿದೆ. ಮೊದಲನೆಯ ತರದ ಭಿನ್ನಾಭಿಪ್ರಾಯದ ಹಲವಾರು ಉಬಾಹರಣೆಗಳು ಸ್ವತಃ ಪ್ರವಾದಿವರ್ಯರ(ಸ) 
ಉಪಸ್ಥಿತಿಯಲ್ಲೇ ನಡೆದಿವೆ. ಅವರು ಅವುಗಳನ್ನು ಸರಿಯೆಂದು ಸಾರಿದುದು ಮಾತ್ರವೇ ಅಲ್ಲ, ಅವುಗಳನ್ನು ಪ್ರಶಂಸಿಸಿದ್ದರು 
ಕೂಡಾ. ಏಕೆಂದರೆ ಈ ಭಿನ್ನಾಭಿಪ್ರಾಯಗಳು ಸಮುದಾಯದಲ್ಲಿ ವಿವೇಚನೆ, ಸಂಶೋಧನೆ, ಜಿಜ್ಞಾಸೆ ವಿವೇಕ ಮತ್ತು 
ಸಂಶೋಧನಾತ್ಮಕ ಪ್ರತಿಭೆಗಳ ಇರುವಿಕೆಯನ್ನು ಸಾದರ ಪಡಿಸುತ್ತವೆ. ಸಮುದಾಯದಲ್ಲಿ ಬುದ್ಧಿಜೀವಿಗಳಿಗೆ ತಮ್ಮ ಧರ್ಮ 
ಹಾಗೂ ಅದರ ಆದೇಶಗಳ ಬಗ್ಗೆ ಆಸಕ್ತಿ ಇದೆಯೆಂಬುದನ್ನೂ ಅವರು ತಮ್ಮ ಜೀವನದ ಸಮಸ್ಯೆಗಳ ಪರಿಹಾರವನ್ನು 
ಧರ್ಮದಿಂದ ಹೊರಹೋಗದೆ ಅದರೊಳಗೆಯೇ ಹುಡುಕುತ್ತಾರೆ ಎಂಬುದನ್ನೂ ತೋರ್ಪಡಿಸುತ್ತದೆ. ಒಟ್ಟು ಸಮುದಾಯವು 
ತಾತ್ವಿಕ ವಿಷಯಗಳಲ್ಲಿ ಸಹಮತ ಹೊಂದಿದ್ದು ತನ್ನ ಏಕತೆಯನ್ನು ಕಾಪಾಡುವ ಮತ್ತು ತನ್ನ ಬುದ್ಧಿಜೀವಿಗಳಿಗೂ ಚಿಂತಕರಿಗೂ 
ನೈಜ. ಮೇರೆಯೊಳಗಿದ್ದುಕೊಂಡು ಸಂಶೋಧನೆ ಮಾಡುವ ಸ್ವಾತಂತ್ರ್ಯ ನೀಡಿ ಪ್ರಗತಿಯ ಅವಕಾಶವನ್ನು ತೆರೆದಿರಿಸುವಂತಹ 
ಅತ್ಯಮೂಲ್ಯ ನಿಯಮವನ್ನು ಪಾಲಿಸುತ್ತದೆ ಎಂಬುದನ್ನೂ ಸೂಚಿಸುತ್ತದೆ. 


33 


ಕುರ್‌ಆನಿನ ಅಧ್ಯಯನ ನಡೆಸುವಾಗ ಓರ್ವ ಓದುಗನ ಮನಸ್ಸಿನಲ್ಲುಂಟಾಗುವ ಸೆಕಲ ಸಮಸ್ಯೆಗಳನ್ನೂ ಈ 
ಮುನ್ನುಡಿಯಲ್ಲಿ ಬಗೆಹರಿಸುವುದು ನನ್ನ ಉದ್ದೇಶವಲ್ಲ. ಏಕೆಂದರೆ ಹೆಚ್ಚಿನ ಪ್ರಶ್ನೆಗಳು ಯಾವುದಾದರೊಂದು ಸೂಕ್ತವನ್ನು 
ಅಥವಾ ಅಧ್ಯಾಯವನ್ನು ಓದುವಾಗ ಮನಸ್ಸನ್ನು ಕಾಡುತ್ತವೆ. ಅವುಗಳ ಉತ್ತರವನ್ನು ಕುರ್‌ಆನ್‌ ವ್ಯಾಖ್ಯಾನದಲ್ಲಿ ಆಯಾ 
ಸಂದರ್ಭಗಳಲ್ಲೇ ಕೊಡಲಾಗಿದೆ. ಆದುದರಿಂದ ನಾನು ಇಂತಹ ಪ್ರಶ್ನೆಗಳನ್ನು ಬಿಟ್ಟು ಇಲ್ಲಿ ಸಮಗ್ರವಾಗಿ ಇಡೀ ಕುರ್‌ಆನಿಗೆ 
ಸಂಬಂಧಿಸಿದ ಸಮಸ್ಯೆಗಳನ್ನು ಮಾತ್ರ ಚರ್ಚಿಸಿದ್ದೇನೆ. ವಾಚಕ ಬಾಂಧವರು ಮುನ್ನುಡಿಯನ್ನು ಮಾತ್ರ ಓದಿಕೊಂಡು ಇದು 
ಅಪೂರ್ಣವೆಂಬ ತೀರ್ಮಾನಕ್ಕೆ ಬಂದು ಬಿಡಬಾರದು-ಸಂಪೂರ್ಣ ಗ್ರಂಥವನ್ನು ಓದಬೇಕು. 


0 


ಕುರ್‌ಆನ್‌ ವ್ಯಾಖ್ಯಾನ 


34 


ವಿರಾಮ ಚಿಹ್ನೆಗಳು 


ಪವಿತ್ರ ಕುರ್‌ಆನಿನ ಸರಿಯಾದ ಪಠನಕ್ಕಾಗಿ ವಿಶಿಷ್ಟ ಚಿಹ್ನೆಗಳನ್ನು ನಿಶ್ಚಯಿಸಲಾಗಿವೆ. ಅವುಗಳನ್ನು 'ರುಮೂರುಖ್‌ 
ಔಕಾಫ್‌' (ವಿರಾಮ 'ಚಿಹ್ನೆಗಳು) ಎನ್ನುತ್ತಾರೆ. ಈ ವಿರಾಮ ಚಿಹ್ನೆಗಳ ವಿವರ ಹೀಗಿದೆ- 


"ವಕ್ಸ್‌ ಲಾಮಿಮ್‌" (ಕಡ್ಡಾಯವಾಗಿ ವರಮಿಸಬೇಕಾದ) ಚಿಹ್ನೆ. ಇದನ್ನು ಬಿಟ್ಟು ಬಿಡುವುದರಿಂದ, 
ಅರ್ಥಾತ್‌ ಇಲ್ಲಿ ಸ್ವಲ್ಪ ಹೊತ್ತು ತಡೆದು ನಿಲ್ಲದಿರುವುದರಿಂದ ಅರ್ಥದಲ್ಲಿ ವ್ಯತ್ಕಾಸ ಬರುತ್ತದೆ. ಇಲ್ಲಿ 
ನಿಲ್ಲಬೇಕಾದುದು ಅತಿ ಅಗತ್ಯ, ಅನ್ಮಥಾ ವಾಕ್ಕದ ಅರ್ಥವು ದೇವೇಚ್ಛೆಗೆ ವ್ಯತಿರಿಕ್ತವಾಗುವುದು. 


"ವಕ್ಸ್‌ ಮುತ್‌ಲಕ್‌"ನ ಚಿಹ್ನೆ. ಈ ಸ್ಥಳದಲ್ಲಿ ಅನಂತರದ ವಾಕ್ಕವನ್ನು ಮುಂಚಿನ ವಾಕ್ಕದೊಂದಿಗೆ 
ಸೇರಿಸಿ ಓದುವ ಕಾರಣವು ದುರ್ಬಲವಾಗಿದೆ, ಮಾತ್ರವಲ್ಲ ನಾಸ್ತಿ ಎನ್ನಬಹುದು. ಆದುದರಿಂದ ಇಲ್ಲಿ 
ನಿಂತು ಮುಂದಿನ ವಾಕ್ಯವನ್ನು ಓದುವುದೇ ಉತ್ತಮ. 


"ವಕ್ಸ್‌ ಜಾಇರು್‌”ನ ಚಿಹ್ನೆ. ಇಲ್ಲಿ ನಿಲ್ಲುವುದು ಉತ್ತಮ. ಆದರೆ ನಿಲ್ಲದಿದ್ದರೂ ದೋಷವಿಲ್ಲ. 
"ವಕ್ಸ್‌ ಮುಜವ್ವಿರ್‌'ನ ಚಿಹ್ನೆ. ಇಲ್ಲಿ ನಿಲ್ಲಬಹುದಾದರೂ ನಿಲ್ಲದಿರುವುದೇ ಉತ್ತಮ. 


"ವಕ್ಸ್‌ ಮುರಕ್ಕಸ್‌"ನ ಚಿಹ್ನೆ. ಇಲ್ಲಿ ಸೇರಿಸಿ ಓದಬೇಕೆಂದು ಇದರ ಅರ್ಥ. ಆದರೆ ಓದುವವನು 
ದಣಿದು ನಿಂತು ಬಿಟ್ಟರೆ ಚಿಂತಿಲ್ಲ. 


ಇದು 'ಕದ್‌ಕೀಲ್‌'(ಹೇಳಲಾಗಿದೆ) ಅಥವಾ 'ಕೀಲ ಅಲೈಹಿಲ್‌ ವಕ್ಕ್‌(ಈ ಸ್ಥಳೆದಲ್ಲಿ ವಿರಮಿಸಲಿದೆ ಎಂದು 
ಹೇಳೆಲಾಗಿದೆ) ಎಂಬುದರ ಸಂಕ್ಷಿಪ್ತ ರೂಪ. ಅರ್ಥಾತ್‌ ಕೆಲವು ವಿದ್ವಾಂಸರ ದೃಷ್ಟಿಯಲ್ಲಿ ಇಲ್ಲಿ 
ನಿಲ್ಲಬಹುದು. ಆದರೆ ಇಲ್ಲಿ ನಿಲ್ಲದಿರುವುದು ಉತ್ತಮ. 


ಇದು 'ಲಾ ವಕ್ಸ್‌ ಅಲೈಹಿ್ಗ(ಇಲ್ಲಿ ವಿರಾಮವಿಲ್ಲ)ಯ ಸಂಕ್ಟಿಪ್ರ ರೂಪ. ಇಲ್ಲಿ ವಿರಮಿಸಲೇ ಬಾರದೆಂಬುದರ 
ಸೂಚನೆ. ಇಲ್ಲಿ ಒಬ್ಬನು ವಿರಮಿಸಿಬಿಟ್ಟರೆ, ಆ ನುಡಿಯನ್ನು ಪುನಃ ಓದಬೇಕೆಂದು ಕೆಲವು ವಿದ್ವಾಂಸರು 
ಹೇಳುತ್ತಾರೆ. 


ಇದು "ಯೂಕಫ್‌ ಅಲ್ಮೆಹಿ"(ಇಲ್ಲಿ ವಿರಮಿಸಬೇಕು) ಎಂಬುದರ ಸಂಕ್ಷಿಪ್ತ ರೂಪ. ಇಲ್ಲಿ ವಿರಮಿಸಿ 
ಮುಂದುವರಿಯಬೇಕು ಎಂದು ಅರ್ಥ. 


ಓದುವವನು ಉಸಿರಾಡದೆ ಇಲ್ಲಿ ಸ್ವಲ್ಪ ವಿರಮಿಸಬೇಕು. ಆದರೆ ಉಸಿರಾಟ ತಡೆಯಬಾರದು. 


رح 


Le 


35 


ದೀರ್ಫು ಸಕ್‌ತಃದ ಚಿಹ್ನೆ ಅರ್ಥಾತ್‌ ಓದುವವನು ಉಸಿರಾಡಲು ಬೇಕಾದ ಕಾಲಕ್ಕಿಂತ ಕಡಿಮೆ ಕಾಲ 
ವಿರಮಿಸಬೇಕು. ಪಠನ ಶಾಸ್ತ್ರದ ಪಾರಿಭಾಷಿಕದಲ್ಲಿ ಸಕ್‌ತಃ ಮತ್ತು ವಕ್‌ಫಃ ಸಮಾನಾರ್ಥದ ಪದಗಳು. 
ಆದರೆ ಸಕ್‌ತಃ ಸಂಯೋಗಕ್ಕೆ ಸಮೊಪವಾದುದೂ ವಕ್‌ಫಃ ವಿರಮಿಸುವುದರ ಸಮೊಪವೂ ಇದೆ. 


ಇದು "ಕದ್‌ ಯೂಸಲ್‌" (ಒಮ್ಮೊಮ್ಮೆ ಸೇರಿಸಿ ಓದಲಾಗುತ್ತದೆ) ಎಂಬುದರ ಸಂಕ್ಸಿಪ್ತ ರೂಪ. 
ಅರ್ಥಾತ್‌ ಓದುವವನು ಒಮ್ಮೊಮ್ಮೆ ಇಲ್ಲಿ ವಿರಮಿಸುತ್ತಾನೆ. ಕೆಲವೊಮ್ಮೆ ವಿರಮಿಸುವುದಿಲ್ಲ. ಆದರೆ 
ಇಲ್ಲಿ ವಿರಮಿಸುವುದು ಉತ್ತಮ. 


ಇದು "ಆಲ್‌ ವಸ್‌ಲುಲ್‌ ಊಲಾ"ದ ಸಂಕ್ಟಿಪ್ತ ರೂಪ. ಅರ್ಥಾತ್‌ ಸೇರಿಸಿ ಓದುವುದು ಉತ್ತಮ. 


ಒಂದಕ್ಕಿಂತ ಹೆಚ್ಚು ಚಿಹ್ನೆಗಳಿರುವಲ್ಲಿ ಮೇಲೆ ಬರೆದಿರುವ ಚಿಹ್ನೆಯನ್ನು ಅನುಸರಿಸಬೇಕು. ಒಂದಕ್ಕಿಂತ 
ಹೆಚ್ಚು ಚಿಹ್ನೆಗಳು ನೇರಾಗಿ ಉದ್ದಕ್ಕೆ ಹಾಕಲಾಗಿದ್ದರೆ ಕೊನೆಯ ಚಿಹ್ನೆಯನ್ನು ಅನುಸರಿಸಬೇಕು. 


ಸಂಪೂರ್ಣ ಆಯತ್‌(ಸೂಕ್ತ)ನ ಚಿಹ್ನೆ. ಈ ಚಿಹ್ನೆ ಮಾತ್ರವಿದ್ಧಲ್ಲಿ ವರಮಿಸಬೇಕು. ಚಿ್ನೆಯ 
ಮೇಲೆ ೪ ಇದ್ದರೆ, ವಿರಮಿಸದಿರುವುದು ಉತ್ತಮ. ಅಗತ್ಯವಿದ್ದಾಗ ವಿರಮಿಸಿದರೆ ಚಿಂತಿಲ್ಲ. 
ವಿರಮಿಸಬಾರದೆಂದೇ ಪಠನಕಾರರಲ್ಲಿ ಹೆಚ್ಚು ಪ್ರಸಿದ್ಧಿ: ಈ ಚಿಹ್ನೆಯ ಮೇಲೆ ಸಿ ಚಿಹ್ನೆಯ 
ಹೊರತು ಬೇರಾವುದಾದರೂ ವಿರಾಮ ಚಿಹ್ನೆ ಇದ್ದರೆ ನಿಲ್ಲಲಿಕ್ಕಾಗಲೀ ಸೇರಿಸಿ ಓದಲಿಕ್ಕಾಗಿ ಅದನ್ನೇ 
ಅನುಸರಿಸಬೇಕು. 

ಒಂದು ನುಡಿಯು ಮೂರು ಮೂರು ಚುಕ್ಕಿಗಳ ನಡುವೆ ನಿಂತಿದ್ದರೆ, ಓದುಗನು ಮೊದಲಿನ ಮೂರು 
ಚುಕ್ಕಿಗಳ ಸ್ಥಾನದಲ್ಲಿ ವಿರಮಿಸಿ, ಎರಡನೆಯ ಚುಕ್ಕಿಗಳಿರುವಲ್ಲಿ ಸೇರಿಸಿ ಓದಬಹುದು. ಇಲ್ಲವೆ ಮೊದಲಿನ 
ಮೂರು ಚುಕ್ಕಿಗಳಿರುವಲ್ಲಿ ಸೇರಿಸಿ ಓದಿ ಅನಂತರದ ಮೂರು ಚುಕ್ಕಿಗಳಿರುವಲ್ಲಿ ವಿರಮಿಸಬಹುದು. 
ಇಂತಹ ವಾಕ್ಕವನ್ನು 'ಮುನಿಕಃ' ಅಥವಾ 'ಮುರಾಕಿಬ' ಎನ್ನುತ್ತಾರೆ. 

ಇದು 'ರುಕೂಲ್‌ ಚಿಹ್ನೆ. ಇಲ್ಲಿ ಅಕ್ಷರದ ಮೇಲೆ ಇರುವ ಅಂಕೆಯು ಆ ಅಧ್ಯಾಯದೊಳಗೆ ಅದು 
ಎಷ್ಟನೆಯ ರುಕೂಲ್‌ ಎಂಬುದನ್ನು ಸೂಚಿಸುತ್ತದೆ. ಹಾಗೆಯೇ ಈ ಅಕ್ಷರದ ಒಳಗಿರುವ ಅಂಕೆ ಆ 
ರುಕೊಲ್‌ನೊಳೆಗೆ ಎಷ್ಟು ಸೂಕ್ತಗಳಿವೆ ಎಂಬುದನ್ನೂ ಅಕ್ಷರದ ಕೆಳಗಿರುವ ಅಂಕೆಯು ಆ ಕಾಂಡದಲ್ಲಿ 
ಪ್ರಸ್ತುತ ರುಕೂಲ್‌ನ ಕ್ರಮ ಸಂಖ್ಯೆ ಎಷ್ಟು ಎಂಬುದನ್ನೂ ಸೂಚಿಸುತ್ತದೆ. 


ಸೂಚಿಸುವ ನಿಯಮವನ್ನೇ ಪಾಲಿಸಬೇಕು. 
ಇದು, ಈ ಸ್ಥಾನವನ್ನು ಪಠಿಸುವಾಗ ಪ್ರವಾದಿವರ್ಯರೂ(ಸು ಹ. ಜಿಬ್ರೀಲರೂ(ಲ) ತುಸು ವಿರಬಿಸುತ್ತಿದ್ದರು 
ಎಂಬುದನ್ನು ಸೂಚಿಸುತ್ತದೆ. 


ಇದು, ಈ ಸ್ಥಾನವನ್ನು ಪಠಿಸುವಾಗ ಪ್ರವಾದಿವರ್ಯರು(ಸ) ತುಸು ವಿರಮಿಸಿ ತಮ್ಮ ಹಾಗೂ ತಮ್ಮ 
ಸಮುದಾಯದ ಪಾಪ ಎಮುಕ್ತಿಗಾಗಿ ಪ್ರಾರ್ಥಿಸುತ್ತಿದ್ದರು ಎಂಬುದನ್ನು ಸೂಚಿಸುವ ಚಿಹ್ನೆ. 


- ಇದು 'ಕದಾಲಿಕ' ಅಂದರೆ ಯಥಾವತ್‌ ಚಿಹ್ನೆ. ಇಲ್ಲಿ, ಇದರ ನಿಕಟ ಪೂರ್ವದಲ್ಲಿರುವ ಚಿಹ್ನೆಯು 


ವಿರಾಮ ಚಿಹ್ನೆಗಳು 


ಹಿ 


36 : ಕುರ್‌ಆನ್‌ ವ್ಯಾಖ್ಯಾನ 


ಸೂರಃ (ಅಧ್ಯಾಯ)ಗಳು ) ಜುರು್‌ (ಕಾಂಡ)ಗಳು - 


ಕ್ರಮ ಅಧ್ಯಾಯದ ಹೆಸರು ಪುಟ ಕ್ರಮ ಅಧ್ಯಾಯದ ಹೆಸರು ಪುಟ 
ಸಂಖ್ಯೆ ಸಂಖ್ಯೆ ಸಂಖ್ಯೆ _ ಸಂಖ್ಯೆ 
1. ಅಲ್‌ಫಾತಿಹ 777707787777 37 1. ಅಲಿಫ್‌ಲಾಮ್‌ಮೂಮ್‌........... 4 
2:-ಅಲ್‌' ಬಕರ سو تی وا و‎ 4 

ಸೆಯಕೂಲು... 94‏ .2 
175 000000ًاپر ہن .3 

149 282۵0 یہی 
243 عم کچھموٹھاو ಅನ್ನಿಸ‏ :4 
ಅಲ್‌ ಮಾಣದೆ... 32 4. ಲನ್‌ತನಾಲು. 209‏ .5 
ಅಲ್‌ ಅಮ್ಮ್‌... ೩... 395‏ . 
259 0007 ...یں جو ಅನ್‌ ಿ‏ 6 
ಅಲ್‌ ಅಲ್‌ರಾಫ್‌....‏ .7 

6. ಲಾಯುಹಿಬ್ಬುಲ್ಲಾಹು.... سس‎ 316 
8. ಅಲ್‌ ಅನ್‌ಫಾಲ್‌್‌.. 548 

7 ವಇದಾಸಮಿಊ.... سس‎ 378 
9 ಅತ i 58 
10. 
1. 
12, 
13. 
15; ಅಲ್‌: ಹಜ್ಜ್‌ 818 12. ವಮಾಮಿನ್‌ ದಾಬ್ಬತಿನ್‌.................689 
16 ಅನ್ನಹ್ಹ್‌. aii 836 13 ವಮಾಉಬರ್ರಿಉ 000007 . 7 pA: 751 
17. ಬನೀಇಸ್ರಾಶಲ್‌ 884 ۱ 

14. ರುಬಮಾ.. 
18. ಅಲ್‌ 35991 سس‎ 925 ۱ 

15. ಸುಬ್‌ಹಾನಲ್ಲದೀೀ.............. ]سد‎ 6 
19. ಮರ್ಯಮ್‌. 963 3ت‎ 


6. ಕಾಲ ಅಲಮ್‌ 


1. ಆಲ್‌ 31وج‎ 37 


ಪರಿಚಯ 
ಹೆಸರು: 
ಇದರ ಹೆಸರು 'ಅಲ್‌ ಫಾತಿಹಾ. ಈ ಹೆಸರು. ಇದರಲ್ಲಿ ಅಡಕವಾಗಿರುವ ಮೂಲ ವಿಷಯಕ್ಕೆ ಸಂಬಂಧಿಸಿದೆ. 
ಯಾವುದಾದರೊಂದು ವಿಷಯ ಅಥವಾ ಪ್ರಬಂಧದ ಉದ್ಭಾಟನೆಗೆ 'ಫಾತಿಹಾ' ಎನ್ನುತ್ತಾರೆ. ಈ ಹೆಸರು.'ಏೀಠಿಕೆ' ಅಥವಾ 
'ಮಾತಿನ ಆರಂಭ' ಎಂಬ ಅರ್ಥವನ್ನೂ ಕೊಡುತ್ತದೆ. 


ಅವತೀರ್ಣ ಕಾಲ: 

ಇದು ಮುಹಮ್ಮದ್‌ರವರ(ಸ) ಪ್ರವಾದಿತ್ವದ ಅತ್ಯಂತ ಆರಂಭ ಕಾಲದ ಅಧ್ಯಾಯವಾಗಿದೆ. ಹರ್ರುತ್‌ ಮುಹಮ್ಮದ್‌ರವರಿಗೆ(ಸ) 
ಅವಶೀರ್ಣವಾದ ಪ್ರಥಮ ಸಂಪೂರ್ಣ ಅಧ್ಯಾಯ ಇದೇ ಆಗಿರುತ್ತದೆಂದು ವಿಶ್ವಸ್ಥ ವರದಿಗಳಿಂದ ತಿಳಿದು ಬರುತ್ತದೆ. ಇದಕ್ಕಿಂತ 
ಮುಂಚೆ ಕೆಲವು ಸೂಕ್ತಗಳು ಪ್ರತ್ಯಪ್ರತ್ಯೇಕವಾಗಿ ಅವಶೀರ್ಣಗೊಂಡಿದ್ದು ಅವು 'ಅಲಕ್‌', 'ಮುರ್ಗುಮ್ಮಿಲ್‌' ಮತ್ತು 
'ಮುದ್ದಸ್ಸಿರ್‌' ಇತಾದಿ ಅಧ್ಯಾಯಗಳಲ್ಲಿ ಸೇರಿಕೊಂಡಿವೆ. 


ವಿಷಯ: 

ವಾಸ್ತವದಲ್ಲಿ ಈ ಅಧ್ಯಾಯವು ಈ ಗ್ರಂಥವನ್ನು ಅಧ್ಯಯನ ಮಾಡಲು ಆರಂಭಿಸುವ ಪ್ರತಿಯೊಬ್ಬ ಮನುಷ್ಯನಿಗೆ 
ಅಲ್ಲಾಹನು ಕಲಿಸಿಕೊಟ್ಟಿರುವ ಒಂದು ಪ್ರಾರ್ಥನೆಯಾಗಿದೆ. ನೀವು ನಿಜವಾಗಿಯೂ ಈ ಗ್ರಂಥದಿಂದ ಫಲಹೊಂದಲು |. 
ಬಯಸುವಿರಾದರೆ, ಮೊತ್ತ ಮೊದಲು ಜಗದೊಡೆಯನೊಡನೆ ಹೀಗೆ ಪ್ರಾರ್ಥಿಸಿರೆಂದು ಬೋಧಿಸಲಿಕ್ಕಾಗಿಯೇ ಇದನ್ನು ಈ 
ಗ್ರಂಥದ ಆರಂಭದಲ್ಲಿ ಇರಿಸಲಾಗಿದೆ. 

ಮಾನವನು ಸ್ವಾಭಾವಿಕವಾಗಿ ತನಗೆ ಅಗತ್ಯವಿರುವ ವಸ್ತುವನ್ನೇ ಬೇಡುತ್ತಾನೆ ಮತ್ತು ತನ್ನ ಅಪೇಕ್ಲಿತ ಪಸ್ತು ತಾನು 
ಬೇಡುತ್ತಿರುವ ಶಕ್ತಿಯ ಅಧಿಕಾರದಲ್ಲಿದೆಯೆಂದು ಖಾತ್ರಿಯಾಗಿ ತಿಳಿದಾಗ ಮಾತ್ರ ಬೇಡುತ್ತಾನೆ. ಆದುದರಿಂದ ಕುರ್‌ಆನಿನ 
ಆರಂಭದಲ್ಲಿ ಈ ಪ್ರಾರ್ಥನೆಯನ್ನು ಕಲಿಸಿ ಕೊಡುವ ಮೂಲಕ, ಅವನು ಈ ಗ್ರಂಥವನ್ನು ಸತ್ಕಾನ್ವೇಷಕ ಮನೋಭಾವದಿಂದ 
ಓದಬೇಕು, ಜಗದೊಡೆಯನೇ ಎಲ್ಲ ಜ್ಞಾನಗಳ ಮೂಲವಬಾಗಿದ್ದಾನೆಂಬ ಪ್ರಜ್ಞೆಯೊಂದಿಗೆ, ಅವನಿಂದಲೇ ಸನ್ಮಾರ್ಗ 
ದರ್ಶನಕ್ಕಾಗಿ ಬೇಡುತ್ತ ಅಧ್ಯಯನವನ್ನು ಆರಂಭಿಸಬೇಕೆಂಬ ಶಿಕ್ಷಣ ನೀಡಿದಂತಿದೆ. 

ಈ ಸಂಗತಿಯನ್ನು "ತಿಳಿದುಕೊಂಡಾಗ, ಕುರ್‌ಆನ್‌ ಮತ್ತು ಫಾತಿಹಾ ಅಧ್ಯಾಯಗಳ ನಿಜವಾದ ಸಂಬಂಧವು ಒಂದು 
ಗ್ರಂಥ ಮತ್ತು ಅದರ ಮುನ್ನುಡಿಯಂತೆ ಇರದೆ ಒಂದು ಪ್ರಾರ್ಥನೆ ಮತ್ತು ಅದರ ಉತ್ತರದಂತಿದೆ ಎಂದು ತಿಳಿದು ಬರುತ್ತದೆ. 
ಫಾತಿಹಾ ಅಧ್ಯಾಯವು ದಾಸನ ಕಡೆಯಿಂದ ಬೇಡಲಾಗುವ ಒಂದು ಪ್ರಾರ್ಥನೆ ಮತ್ತು ಉಳಿದ ಇಡೀ ಕುರ್‌ಆನ್‌ ಅತನ 
ಒಡೆಯನ ಕಡೆಯಿಂದ ಅದಕ್ಕೆ ಕೊಡಲಾದ ಉತ್ತರ. ದಾಸನು,.'ಓ ಜಗದೊಡೆಯಾ, ನನಗೆ ಮಾರ್ಗದರ್ಶನ ನೀಡು' ಎಂದು 
ಪ್ರಾರ್ಥಿಸುತ್ತಾನೆ. ಅದಕ್ಕೆ ಉತ್ತರವಾಗಿ ಜಗದೊಡೆಯನು, "ನೀನು ನನ್ನೊಡನೆ ಬೇಡಿದ ಸನ್ಮಾರ್ಗವು ಇದೋ ಇಲ್ಲಿದೆ" 
ಎಂದು ಇಡೀ ಕುರ್‌ಆನನ್ನು ಆತನ ಮುಂದಿಟ್ಟು ಬಿಡುತ್ತಾನೆ. 


ಕುರ್‌ಆನ್‌ ವ್ಯಾಖ್ಯಾನ 


JF 


کے لسر کسی ئد سس TT RTE‏ 


ಕಾಯೊ ನ? 


۸ 
7تت یا‎ UA EL. AIRES NIN 


۴ 


pCR ಹಟದ 


> ۰ھ ان 


3 2 
MEA 9 
(A A 


SSNS ORSH EET) ETN YET pore ES 


oa Ka 2 
PIPETTE 
ಸ lis 1ھ‎ ٦ 


ASSET 


1. ಅಲ್‌ ಘಾತಿಹಃ 39 


1. ಅಲ್‌ ಫಾತಿಹಃ 


ಅವತೀರ್ಣ : ಮಕ್ಕಾದಲ್ಲಿ 
ಸೂಕ್ತಗಳು:7 ರುಕೂಲ್‌:। 
(1) ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ' 
(2) ಅಲ್ಲಾಹನಿಗೇ ಸರ್ವಸ್ತುತಿ: ಅವನು ಸಕಲ ವಿಶ್ವದ ಪ್ರಭು? 
(3-4) ಪರಮ ದಯಾಳು, ಕರುಣಾನಿಧಿ" ನಿರ್ಣಾಯಕ ದಿನದ ಅಧಿಪತಿ*್‌ (ಆದ ಪ್ರಭುವೇ)- 
(5) ನಾವು ನಿನ್ನನ್ನು ಮಾತ್ರ ಆರಾಧಿಸುತ್ತೇವೆ" ಮತ್ತು ನಿನ್ನಿಂದ ಮಾತ್ರ ಸಹಾಯ ಬೇಡುತ್ತೇವೆ.” 
(6-7) ನಮಗೆ 'ಸನ್ಮಾರ್ಗ'ವನ್ನು ತೋರಿಸು. ನೀನು ಅನುಗ್ರಹಿಸಿದವರ ಮಾರ್ಗ. ನಿನ್ನ ಕ್ರೋದಧಕ್ಕೆ 
ಪಾತ್ರರಾದವರ ಮಾರ್ಗವಲ್ಲ. (ನೀನು ತೋರಿದ) ದಾರಿಯನ್ನು ತಪ್ಪಿ ನಡೆದವರ ಮಾರ್ಗವೂ ಅಲ್ಲ." 


1. ಅಲ್ಲಾಹನ ನಾಮದಿಂದ ತನ್ನ ಪ್ರತಿಯೊಂದು ಕೆಲಸ ಆರಂಭ ಮಾಡಬೇಕೆಂಬುದು ಇಸ್ಲಾಮ್‌ ಧರ್ಮವು ಮಾನವನಿಗೆ 
ಬೋಧಿಸುವ ಶಿಷ್ಟಾಚಾರಗಳಲ್ಲಿ ಒಂದು. 

2. ಈ ಅಧ್ಯಾಯದ ಪರಿಚಯದಲ್ಲಿ ಹೇಳಿರುವಂತೆ ಫಾತಿಹಃವು ನಿಜವಾಗಿ ಒಂದು ದುಆ(ಪ್ರಾರ್ಥನೆ) ಆಗಿದೆ. ಆದರೆ ಯಾರನ್ನು 
ನಾವು ಪ್ರಾರ್ಥಿಸಲಿಚ್ಛಿಸುತ್ತೇವೋ ಅವನ ಪ್ರಶಂಸೆಯೊಂದಿಗೆ ಪ್ರಾರ್ಥನೆಯನ್ನು ಪ್ರಾರಂಭಿಸಲಾಗುತ್ತಿದೆ. ಪ್ರಾರ್ಥಿಸುವಾಗ ಸಭ್ಮರೀತಿಯಿಂದ 
ಪ್ರಾರ್ಥಿಸಿರಿ ಮತ್ತು ಯಾರನ್ನು ಪ್ರಾರ್ಥಿಸುತ್ತೀರೋ ಅವನ ಹಿರಿಮೆ ಮತ್ತು ಉಪಕಾರಗಳನ್ನು ಒಪ್ಪಿಕೊಳ್ಳಿರಿ ಎಂದು ಈ ಮೂಲಕ 
_] ತಲಿಸಿಕೊಟ್ಟಿಂತಿದೆ. ಇಲ್ಲಿ ಸರ್ವಸ್ತುತಿಗಳು 'ಆಲ್ಲಾಹನಿಗೇ' ಎಂದು ಹೇಳುವ ಮೂಲಕ ಒಂದು ದೊಡ್ಡ ವಾಸ್ತವಿಕತೆಯನ್ನು 

ಪ್ರಕಟಗೊಳಿಸಲಾಗಿದೆ. ಜಗತ್ತಿನಲ್ಲಿ ಯಾವುದೇ ಕಡೆ, ಯಾವುದೇ ವಸ್ತುವಿನಲ್ಲಿ ಅಥವಾ ಯಾವುದೇ ರೂಪದಲ್ಲಿ ಇರುವ ಎಲ್ಲ 
ಸೌಂದರ್ಯ, ಯೋಗ್ಯತೆ ಮತ್ತು ಪ್ರತಿಭೆಗಳ ಮೂಲ. ಅಲ್ಲಾಹನೇ ಆಗಿದ್ದಾನೆ. ಆದುದರಿಂದ ನಾವು ಕೃತಜ್ಞರೂ ವಿಧೇಯರೂ ಆಗಿರಲು 
ಈ ಸಕಲ ಪ್ರತಿಭೆಗಳ ಕರ್ತ ಮಾತ್ರ ಅರ್ಹನೇ -ವಿನಾ ಈ ಪ್ರತಿಭೆಗಳನ್ನು ಪಡೆದವರಲ್ಲ. 

3. 'ರಬ್ಸ್‌' (ಪ್ರಭು) ಎಂಬ ಪದವು ಅರಬೀ ಭಾಷೆಯಲ್ಲಿ ಮೂರು ಅರ್ಥಗಳಲ್ಲಿ ಬರುತ್ತದೆ: 1) ಮಾಲಕ ಮತ್ತು ಒಡೆಯ. 
2) ನಿರ್ಮಾತೃ, ಪೋಷಕ, ಪಾಲಕ, ಮೇಲ್ವಿಚಾರಕ ಮತ್ತು ಮೇಲ್ನೋಟವಿರಿಸುವವ. 3) ಆಜ್ಞಾಧ್ಲಿಕಾರಿ, ಸಾರ್ವಭೌಮ, ವೃವಸ್ಥಾಪಕ 
ಮತ್ತು ಆಡಳಿತಗಾರ. ಅಲ್ಲಾಹನು ಇವೆಲ್ಲ ಅರ್ಥಗಳಲ್ಲೂ ವಿಶ್ವದ 'ರಬ್ಬ್‌'(ಪ್ರಭು) ಆಗಿರುತ್ತಾನೆ. 

4. ಅಲ್ಲಾಹನ ಪ್ರಶಂಸೆಯಲ್ಲಿ 'ರಹ್ಮಾನ್‌'(ಪರಮ ದಯಾಳು) ಎಂಬ ಪದವನ್ನು ಉಪಯೋಗಿಸಿದ ಬಳಿಕ ಪುನಃ ಅದೇ 
ಅರ್ಥ ಕೊಡುವ 'ರಹೀಮ್‌'(ಕೆರುಣಾನಿಧಿ) ಎಂಬ ಪದವನ್ನು ಸೇರಿಸಿರುವುದು [ಅವನ ಕೃಪೆಯ ಅಪಾರ ವೈಶಾಲ್ಕವನ್ನು ತೋರಿಸಲಿಕ್ಕಾಗಿ] 

5. ಅಲ್ಲಾಹನ ಪ್ರಶಂಸೆಯಲ್ಲಿ 'ರಹ್ಮಾನ್‌' ಮತ್ತು 'ರಹೀಮ್‌' ಎಂದ ಬಳಿಕ, 'ಮಾಲಿಕಿ ಯೌಮಿದ್ದೀನ್‌'(ನಿರ್ಣಾಯಕ ದಿನದ 
. ಅಧಿಪತಿ) ಎಂದಿರುವುದರಿಂದ ತಿಳಿಯುವುದೇನೆಂದರೆ, ಅವನು ಕರುಣಾಮಯಿ ಮಾತ್ರವೇ ಅಲ್ಲ, ನ್ಯಾಯಾಧೀಶನೂ ಆಗಿರುತ್ತಾನೆ. 
ನ್ಯಾಯಾಧೀಶನೂ ಸಾಮಾನ್ಯ ನ್ಯಾಯಾಧೀಶನಲ್ಲ, ಅಂತಿಮ ತೀರ್ಮಾನದಂದು ಆತನೇ ಸಕಲ ಅಧಿಕಾರಗಳ ಒಡೆಯನಾಗಿರುವನು. 
ಆದುದರಿಂದ ನಾವು ಅವನನ್ನು ಪ್ರೀತಿಸುವುದು ಮಾತ್ರವೇ ಅಲ್ಲ; ಅವನ ನ್ಯಾಯತೀರ್ಮಾನದ ಕುರಿತು ಭಯಭೀತರಾಗಿಯೂ 
ಇದ್ದೇವೆ. 

6. 'ಇಬಾದತ್‌'(ಆರಾಧನೆ) ಎಂಬ ಪದವು ಅರಬೀ ಭಾಷೆಯಲ್ಲಿ ಮೂರು ಅರ್ಥಗಳಲ್ಲಿ ಬಳೆಸಲ್ಪಡುತ್ತದೆ: 1) ಪೂಜೆ ಮತ್ತು 
ಉಪಾಸನೆ. 2) ಅನುಸರಣೆ ಮತ್ತು ಆಜ್ಞಾಪಾಲನೆ. 3) ದಾಸ್ಮ ಮತ್ತು ಅಡಿಯಾಳುತನ. ಇಲ್ಲಿ ಇಬಾದತ್‌(ಆರಾಧನೆ) ಎಂಬುದು 
ಏಕಕಾಲದಲ್ಲಿ ಈ ಮೂರೂ ಅರ್ಥಗಳನ್ನು ಹೊಂದಿದೆ. ಅರ್ಥಾತ್‌ ನಾವು ನಿನ್ನ ಉಪಾಸಕರೂ ಆಜ್ಞಾಪಾಲಕರೂ ದಾಸರೂ 
ಆಗಿರುತ್ತೇವೆ. 

7. ಅರ್ಥಾಶ್‌- ನಮ್ಮ ಸರ್ವವಿಧದ ಬೇಡಿಕೆಗಳನ್ನು ನಿನ್ನಿಂದಲೇ ಬೇಡುತ್ತೇವೆ. ನಮಗೆ ಭರವಸೆ ಇರುವುದು ನಿನ್ನ ಸಹಾಯದ 
ಮೇಲೆ ಮಾತ್ರ. ಈ ಕಾರಣದಿಂದಲೇ ನಾವು ನಮ್ಮ ಈ ವಿನಮ್ರ ಬಿನ್ನಹಗಳೊಂದಿಗೆ ನಿನ್ನ ಮುಂದೆ ಹಾಜರಾಗಿರುತ್ತೇವೆ. 


ಕಾಂಡ -1 


40 ಕುರ್‌ಆಸ್‌ ವ್ಯಾಖ್ಯಾನ 
8. ಅರ್ಥಾತ್‌- ಜೀವನದ ಪ್ರತಿಯೊಂದು ರಂಗದಲ್ಲಿ ಆಚಾರ-ವಿಚಾರ, ವ್ಯವಹಾರದ ಸರಿಯಾದ ಮಾರ್ಗವನ್ನು ನಮಗೆ 
ತೋರಿಸು. ಅದರಲ್ಲಿ ನಡೆದು ಸಾವು ನೈಜ ಯಶಸ್ಸನ್ನೂ ಸುಯೋಗವನ್ನೂ ಹೊಂದುವಂತಾಗಲಿ. 

9. ಇದು ನಾವು ಅಲ್ಲಾಹನೊಡನೆ ಬೇಡುತ್ತಿರುವ ಆ ನೇರ ಮಾರ್ಗ ಯಾವುದು ಎಂಬುದರ ಏಿವರಣೆ. ಅರ್ಥಾತ್‌ ಎಲ್ಲ 
ಕಾಲಗಳಲ್ಲಿಯೂ ನಿನ್ನ ಪ್ರೀತಿಗೆ ಪಾತ್ರರಾದವರು ನಡೆಯುತ್ತಿದ್ದ ಮಾರ್ಗ. 

10. ಅರ್ಥಾತ್‌- ಅನುಗ್ರಹ ಎಂದರೆ ಸನ್ಮಾರ್ಗದ ಅನುಸರಣೆ ಮತ್ತು ಅಲ್ಲಾಹನ ಸಂಪ್ರೀತಿಯ ಫಲವಾಗಿ ಒದಗುವ ಯಥಾರ್ಥ 
ಹಾಗೂ ಶಾಶ್ವತ ಅನುಗ್ರಹಗಳೇ ವಿನಾ ಗತಕಾಲದಲ್ಲಿ ಫಿರ್‌ಔನ್‌, ನಮ್ರೂದ್‌ ಮತ್ತು ಕಾರೂನ್‌ಗಳಿಗೂ ಪ್ರಸಕ್ತ ಕಾಲದಲ್ಲಿ ನಮ್ಮ 
ಕಣ್ಣೆದುರಲ್ಲೇ ಮೆರೆದಾಡುತ್ತಿರುವ ಮಹಾ ಮಹಾ ಅಕ್ರಮಿಗಳಿಗೂ ದುರಾಚಾರಿಗಳಿಗೂ' ದುಪ್ಪರಿಗೂ ಮಾರ್ಗಬ್ರಷ್ಟರಿಗೂ 
ಲಭಿಸುತ್ತಿರುವಂತಹ ಕ್ಷಣಿಕ ಹಾಗೂ ಲೌಕಿಕಾಡಂಬರದ ಅನುಗ್ರಹಗಳಲ್ಲ. 


ಕಾಂಡ -1 


2. ಆಲ್‌ ಬಕರಃ 41 


ಪರಿಚಯ 


ಈ ಅಧ್ಯಾಯದಲ್ಲಿ ಒಂದೆಡೆ ಗೋವಿನ ಪ್ರಸ್ತಾಪ ಬಂದಿರುವುದರಿಂದ ಇದಕ್ಕೆ "ಬಕರಃ"(ಗೋವು) ಎಂಬ ಹೆಸರು 
ಕೊಡಲಾಗಿದೆ. ಕುರ್‌ಆನಿನ ಪ್ರತಿಯೊಂದು ಅಧ್ಯಾಯದಲ್ಲಿಯೂ ವ್ಯಾಪಕವಾದ ವಿಷಯಗಳ ವಿವರಣೆ ಇರುವುದರಿಂದ 
ಅವೆಲ್ಲವುಗಳಿಗೆ ವಿಷಯಸೂಚಕ ಶೀರ್ಷಿಕೆಗಳನ್ನು ನಿರ್ಣಯಿಸಲು ಸಾಧ್ಯವಿಲ್ಲ. ಆದುದರಿಂದ ಪ್ರವಾದಿವರ್ಯರ(ಸ) 
ಮಾರ್ಗದರ್ಶನ ಪ್ರಕಾರ ಕುರ್‌ಆನಿನ ಹೆಚ್ಚಿನ ಅಧ್ಯಾಯಗಳಿಗೆ ಶಿರೋನಾಮೆಗಳ ಬದಲಿಗೆ ಕೇವಲ ಸಾಂಕೇತಿಕವಾಗಿ 
ಹೆಸರುಗಳನ್ನು ಕೊಡಲಾಗಿದೆ. ಈ ಅಧ್ಯಾಯಕ್ಕೆ 'ಬಕರಃ' ಎಂದು ನಾಮಕರಣ ಮಾಡಿರುವುದು ಇದರಲ್ಲಿ ಗೋವಿನ ಬಗ್ಗೆ 
ಚರ್ಚಿಸಿರುವುದರಿಂದಲ್ಲ. ಬದಲಾಗಿ ಈ ಶೀರ್ಷಿಕೆಯು ಇದರಲ್ಲಿ ಗೋವಿನ ಪ್ರಸ್ತಾಪ ಬಂದಿದೆ ಎಂಬುದನ್ನು ಮಾತ್ರ 
ಸೂಚಿಸುತ್ತದೆ. ٠ 


ಅವತೀರ್ಣ ಕಾಲ: ۱ 
ಈ ಅಧ್ಯಾಯದ ಬಹುಭಾಗವು ಹಿಜ್ರತ್‌(ಮದೀನಾ ಪಟ್ಟಣಕ್ಕೆ ವಲಸೆ” ಹೋದ ಆರಂಭದ. ಕಾಲದಲ್ಲಿ 


ಅವತೀರ್ಣಗೊಂಡಿದೆ. ಸ್ವಲ್ಪ ಭಾಗ ಮಾತ್ರ ಆ ಬಳಿಕ ಅವತೀರ್ಣವಾಗಿದ್ದು, ವಿಷಯದ ಔಚಿತ್ಯದ ದೃಷ್ಟಿಯಿಂದ ಅದನ್ನು 
ಇದರಲ್ಲಿ ಸೇರಿಸಿಕೊಳ್ಳಲಾಗಿದೆ. | 2 


ಅವತೀರ್ಣದ ಹಿನ್ನೆಲೆ: 

ಈ ಅಧ್ಯಾಯವನ್ನು ತಿಳಿಯಲು ಮೊತ್ತ ಮೊದಲು ಇದರ ಚಾರಿತ್ರಿಕ ಹಿನ್ನೆಲೆಯನ್ನು ತಿಳಿದುಕೊಳ್ಳಬೇಕಾದುದು ہکات‎ 

1) ಹಿಜ್ರತ್‌ಗಿಂತ ಮುಂಚೆ ಮಕ್ಕಾದಲ್ಲಿ ಇಸ್ಲಾಮಿನ ಕರೆ ನೀಡಲಾಗುತ್ತಿದ್ದಾಗ ಹೆಚ್ಚಾಗಿ ಅರಬ್‌ ದೇಶದ ಮುಶ್ರಿಕ 
(ಬಹುದೇವಾರಾಧಕ)ರೇ ಇದರ ಅಭಿಸಂಬೋಧಿತರಾಗಿದ್ದರು. ಇಸ್ಲಾಮಿನ ಕರೆಯು ಅವರ ಮಟ್ಟಿಗೆ ಒಂದು ಹೊಸ ಹಾಗೂ 
ಅಪರಿಚಿತ ಕರೆಯಾಗಿತ್ತು. ಆದರೆ ಇದೀಗ ಹಿಜ್ರತ್‌ನ ಬಳಿಕ(ಮದೀನಾದಲ್ಲಿ) ಯಹೂದಿಯರನ್ನು ಎದುರಿಸಬೇಕಾಗಿತ್ತು. 
ಇವರು ತೌಹೀದ್‌ (ಏಕದೇವತ್ವ), ರಿಸಾಲತ್‌(ಪ್ರವಾದಿತ್ವ), ವಹ್ಮ್‌(ದಿವ್ಯವಾಣಿ, ಆಖಿರತ್‌(ಪರಲೋಕ) ಮತ್ತು 
ಮಲಾಯಿಕರು(ದೇವಚರರು)ಗಳನ್ನೆಲ್ಲಾ ಒಪ್ಪುವವರಾಗಿದ್ದರು. ತಾತ್ವಿಕವಾಗಿ ಅವರ ಧರ್ಮವೂ ಹ. ಮುಹಮ್ಮದ್‌ರವರು(ಸ) 
ಸಾರುತ್ತಿದ್ದ ಇಸ್ಲಾಮ್‌ ಧರ್ಮವೇ ಆಗಿತ್ತು. ಆದರೆ ಹಲವು ಶತಮಾನಗಳ ನಿರಂತರ ಅವನತಿಯು ಅವರನ್ನು ನೈಜಧರ್ಮದಿಂದ 
ಬಹುದೂರ ಒಯ್ದಿತ್ತು. ಪ್ರವಾದಿವರ್ಯರು(ಸ) ಮದೀನಾ ತಲಪಿದಾಗ ಅಲ್ಲಾಹನು ಅವರಿಗೆ (ಆ: ಯಹೂದಿಯರಿಗೆ) 
ನೈಜಧರ್ಮದ ಕಡೆಗೆ ಕರೆಕೊಡುವಂತೆ ಆದೇಶಿಸಿದನು. ಅಂತೆಯೇ ಈ ಅಧ್ಯಾಯದ ಆರಂಭದ ಹದಿನೈದು-ಹದಿನಾರು 
ರುಕೂಲ್‌(ಪಾರಾ)ಗಳಲ್ಲಿ ಈ ಕರೆಯೇ ಅಡಕವಾಗಿದೆ. A 

2) ಇಸ್ಲಾಮೊ ಆಹ್ವಾನವು ಮದೀನಾ ಪಟ್ಟಣಕ್ಕೆ ತಲುಪಿ ಒಂದು ಹೊಸ ಹಂತಕ್ಕೆ ಕಾಲಿರಿಸಿತ್ತು. ಮಕ್ಕಾದಲ್ಲಿನ 
ಚಟುವಟಿಕೆಯು ಸತ್ಯಧರ್ಮದ ತತ್ವಾದರ್ಶಗಳ ಪ್ರಚಾರ ಮತ್ತು ಅದನ್ನು ಸ್ವೀಕರಿಸಿದವರ ನೈಶಿಕ ತರಬೇತಿಯ ವರೆಗೆ ಮಾತ್ರ 
ಸೀಮಿತವಾಗಿತ್ತು. ಆದರೆ, ಹಿಜ್ರತ್‌ನ ಅನಂತರ ಒಂದು ಚಿಕ್ಕ ಇಸ್ಲಾವೊ ರಾಷ್ಟ್ರದ ಸ್ಲಾಪನೆಯಾದಾಗ ಅಲ್ಲಾಹನು ನಾಗರಿಕ, 
ಸಾಮಾಜಿಕ, ಆರ್ಥಿಕ, ಶಾಸನಾತ್ಮಕ ಮತ್ತು ರಾಜಕೀಯ ಕ್ಲೇತ್ರಗಳ ಬಗ್ಗೆಯೂ ಮೂಲ ಆದೇಶಗಳನ್ನು ನೀಡಲಾರಂಭಿಸಿದನು. 


ಕಾಂಡ -1 


ಕುರ್‌ಆವ್‌ کت‎ 
'ವನ ವೃವಸ್ಥೆಯನ್ನು ಹೇಗೆ ಕಟ್ಟಿ ಬೆಳೆಸಬಹುದೆಂದು 
ತಿಳಿಯಪಡಿಸಿದನು. ಈ ಅಧ್ಯಾಯದ ಕೊನೆಯ 23 ರುಕೂಲ್‌ಗಳು ಹೆಚ್ಚಿನಂಶ ಈ ಕುರಿತಾದ ನಿರ್ದೇಶನಗಳನ್ನೊಳಗೊಂಡಿವೆ. 

3) ಹಿಚ್ರತ್‌ವ ಅನಂತರ ಇಸ್ಲಾಮ್‌ ಮತ್ತು ಕುಫ್ರ್‌ಗಳೆ ಹೋರಾಟವೂ ಒಂದು ಹೊಸ ಹಂತಕ್ಕೆ ಕಾಲಿಟ್ಟತ್ತು. 
ಹಿಚ್ರತ್‌ಗಿಂತ ಮುಂಚೆ ಸತ್ಮನಿಷೇಧದ ನೆಲೆವೀಡಿನಲ್ಲೆ ಇಸ್ಲಾಮೊ ಕರೆಯನ್ನು ನೀಡಲಾಗುತ್ತಿತ್ತು. ಇಸ್ಲಾಮನ್ನು ಸ್ವೀಕರಿಸುತ್ತಿದ್ದ 
ವಿವಿಧ ಗೋತ್ರಗಳ ಜನರು ತಂತಮ್ಮ ಪ್ರದೇಶಗಳಲ್ಲಿದ್ದುಕೊಂಡೇ ಧರ್ಮಪ್ರಚಾರ ಕಾರ್ಯವೆಸಗುತ್ತಿದ್ದರು. ತತ್ನರಿಣಾಮವಾಗಿ 
ವಿರೋಧಿಗಳ ಹಿಂಸೆಗೆ ಬಲಿಯಾಗುತ್ತಿದ್ದರು. ಆದರೆ ಹಿಜ್ರತಿನ ಅನಂತರ ಅಲ್ಲಲ್ಲಿ ಚದುರಿದ್ದ ಮುಸ್ಲಿಮರೆಲ್ಲಾ ಮದೀನಾದಲ್ಲಿ 
ಸೇರಿ, ಒಂದು ಸಮುದಾಯವಾದರು. ಅವರು ಅಲ್ಲಿ ಚಿಕ್ಕದೊಂದು ರಾಷ್ಟ್ರವನ್ನು ರೂಪಿಸಿಕೊಂಡರು. ಒಂದೆಡೆ ಈ ಚಿಕ್ಕ 
ಪಟ್ಟಣ, ಇನ್ನೊಂದೆಡೆ ಈ ಕಿರುಪಟ್ಟಣವಾಸಿಗಳನ್ನು ಸಮೂಲ ನಾಶಮಾಡಲು ಹೊರಟ ಇಡೀ ಅರಬ್‌ ದೇಶ! 
ಬೆರಳೆಣಿಕೆಯಪ್ಟಿದ್ದೆ ಈ ಜನರ ವಿಜಯ ಮಾತ್ರವಲ್ಲದೆ ಅವರ ಅಸ್ತಿತ್ವದ ಉಳಿವು ಕೂಡಾ ಈ ಕೆಳಗಿನ ವಿಷಯಗಳನ್ನು 
ಅವಲಂಬಿಸಿತ್ತು: ۱ 

i) ಮುಸ್ಲಿಮರು ಅತ್ಮಂತ ಸ್ಫೂರ್ತಿಯಿಂದ ತಮ್ಮ ತತ್ವಾದರ್ಶಗಳ ಪ್ರಚಾರ ನಡೆಸಿ, ಸಾಕಷ್ಟು ಹೆಚ್ಚು ಮಂದಿಯನ್ನು 
ತಮ್ಮ ಸಹಮತೀಯರನ್ನಾಗಿ ಮಾಡಿಕೊಳ್ಳಬೇಕಿತ್ತು. 

i) ಅವರು, ತಮ್ಮ ವಿರೋಧಿಗಳು ಮಿಥ್ಮ ಮಾರ್ಗದಲ್ಲಿದ್ದಾರೆಂಬುದನ್ನು ಬುದ್ದಿಯುಳ್ಳ ಯಾವ ವ್ಯಕ್ತಿಗೂ ಸ್ವಲ್ಪವೂ 
ಸಂದೇಹ ಉಳಿಯದ ರೀತಿಯಲ್ಲಿ ಸಾಬೀತು ಪಡಿಸಬೇಕಿತ್ತು. 

iii) ಅವರು, ತಮ್ಮನ್ನು ಸುತ್ತುವರಿದಿದ್ದ ಅಪಾಯಗಳಿಂದ ಧೈರ್ಯಗೆಡದೆ, ತಾಳ್ಮೆಯಿಂದಲೂ ಸ್ಲಿರತೆಯಿಂದಲೂ ಆ 
ಪರಿಸ್ಸಿಶಿಯನ್ನು ಎದುರಿಸಬೇಕಿತ್ತು. 

iv) ಇಸ್ತಾಮೊ ಆಂದೋಲನವನ್ನು ವಿಫಲಗೊಳಿಸಲಿಕ್ಕಾಗಿ ಯಾವುದೇ ಕಡೆಯಿಂದ ಮಾಡಲಾಗುವ ಸಶಸ್ತ್ರ 
ಆಕ್ರಮಣವನ್ನು ಸಂಪೂರ್ಣ ದಿಟ್ಟತನದಿಂದ ಸಶಸ್ತ್ರವಾಗಿ ಎದುರಿಸಲು ಸನ್ನದ್ದರಾಗಬೇಕಾಗಿತ್ತು. 

೪) ಅರಬ್‌ ಜನರಲ್ಲಿ ಇಸ್ಲಾಮ್‌ ಧರ್ಮವು ಸ್ಥಾಪಿಸಲಿಚ್ಛಿಸುವ ಈ ನವೀನ ಜೀವನ ಪದ್ಧಶಿಯನ್ನು ತಾವಾಗಿ ಸ್ವೀಕರಿಸದೆ 
ಹೋದಲ್ಲಿ, ಬಲಪ್ರಯೋಗದಿಂದಾದರೂ, ಅಜ್ಞಾನದ ದುಷ್ಟ ಜೀವನ ವೃವಸ್ಥೆಯನ್ನು ತೊಡೆದು ಹಾಕಲಿಕ್ಕೂ ಹಿಂಜರಿಯದಂತಹ 
ಧೈರ್ಯ ಅವರಲ್ಲಿ ಉಂಟು ಮಾಡಬೇಕಿತ್ತು. ಅಲ್ಲಾಹನು ಈ ಅಧ್ಯಾಯದಲ್ಲಿ ಮೇಲಿನ ಐದೂ ವಿಷಯಗಳಿಗೆ ಬೇಕಾದ 
ಆರಂಭಿಕ ಶಿಕ್ಷಣವನ್ನು ನೀಡಿರುತ್ತಾನೆ. 

4) ಇಸ್ಲಾಮೊ ಕರೆಯ ಈ ಹಂತದಲ್ಲಿ ಒಂದು ಹೊಸ ಜನಕೂಟವೂ ತಲೆಯೆತ್ತತೊಡಗಿತ್ತು. ಆ ಕೂಟವು 
ಮುನಾಫಿಕ್‌(ಕಪಟವಿಶ್ವಾಸಿ)ಗಳೆದ್ದಾಗಿತ್ತು. ಕಾಪಟ್ಕದ ಪ್ರಾಥಮಿಕ ಸುಳಿವಂತು ಮಕ್ಕಾ ಜೀವನದ ಕೊನೆಯ ಘಟ್ಟದಲ್ಲಿಯೇ 
ತಲೆದೋರಲಾರಂಭವಾಗಿತ್ತು. ಆದರೆ ಆ ಕಪಟಿಗಳು ಇಸ್ಲಾಮನ್ನು ಸತ್ಯಧರ್ಮವೆಂದು ನಂಬಿದ್ದರು ಮತ್ತು ಈಮಾನ(ಸತ್ಯವಿಶ್ವಾಸುನ್ನು 
ಘೋಷಿಸುತ್ತಲೂ ಇದ್ದರು. ಆದರೆ [ತಾವು ಸ್ವೀಕರಿಸಿದ ಸತ್ಮಕ್ಕಾಗಿ ಅವರು ಯಾವುದೇ ತರದ ತ್ಯಾಗಕ್ಕೆ ಸಿದ್ದರಿರಲಿಲ್ಲ.] 
ಮದೀನಾ ತಲಪಿದಾಗ ಈ ತರದ ದ್ರೋಹಿಗಳಲ್ಲದೆ ಇನ್ನೂ ಬೇರೆ ಕೆಲವು ವಿಧದ ಕಷಟವಿಶ್ವಾಸಿಗಳು ಇಸ್ಲಾಮೊ 
ಜಮಾಲತ್‌(ಸಂಘಟನೆ)ನಲ್ಲಿ ಗೋಚರಿಸ ತೊಡಗಿದರು. [ಆದುದರಿಂದ ಅವರ ಕುರಿತಾಗಿಯೂ ಮಾರ್ಗದರ್ಶನದ ಅಗತ್ಕವಿತ್ತು.] 
ಅಲ್‌ ಬಕರಃ ಅಧ್ಯಾಯದ ಅವತೀರ್ಣಕಾಲದಲ್ಲಿ ಈ ವಿವಿಧ ಬಗೆಯ ಮುನಾಫಿಕರು ತಲೆಯೆತ್ತಲು ಆರಂಭಿಸಿರುವುದು 
ಮಾತ್ರವೇ ಆಗಿತ್ತು. ಆದುದರಿಂದ ಅವರ ಕುರಿತು ಸಂಕ್ಷಿಪ್ತವಾದ ಸೂಚನೆಗಳನ್ನು ಮಾತ್ರ ಇದರಲ್ಲಿ ನೀಡಲಾಗಿದೆ. ಆ 
ಬಳಿಕ ಅವರ ಗುಣಗಳೂ ಕೃತ್ಯಗಳೂ ಬಯಲಾಗುತ್ತೆ ಹೋದಂತೆ ಅಷ್ಟೇ ವಿವರವಾಗಿ ಅನಂತರದ ಅಧ್ಯಾಯಗಳಲ್ಲಿ ಎಲ್ಲಾ 
ವಿಧದ ಮುನಾಫಿಕರ ಕುರಿತು ಅವರವರ ವಿಧಗಳಿಗನುಸಾರವಾಗಿ ಪ್ರತ್ಯಪ್ರತ್ಮೇಕ ಆದೇಶಗಳನ್ನು ನೀಡಲಾಯಿತು. 


ಖಾನ 


2. ಅಲ್‌ ಬಕರಃ ' 43 


ک2 

2 ى 27 ےئ ht‏ ) 72 اک 
AV ಧ್‌‏ 3 رب ٤‏ وہو- ریا RT‏ 

راد § 0ل ಸೆ; sk‏ 9> ھرا ۲ھ 

7 لعیپ وی $೨ Os‏ 43 ےت ಲಪ‏ بن 


2. ಅಲ್‌ ಬಕರುಃ 


ಅವತೀರ್ಣ : ಮದೀನಾದಲ್ಲಿ 
ಸೂಕ್ತಗಳು:286 ರುಕೂಲ್‌ಗಳು:40 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-5) ಅಲಿಫ್‌ ಲಾಮ್‌ ವೊಮ್‌.' ಇದು (ದೈವಿಕ) ಗ್ರಂಥ್‌; ಸಂದೇಹಾತೀತವಿದು.? 
ಮುತ್ತಕೀ(ಭಯಭಕ್ತಿಯುಳ್ಳವರು)ಗಳಿಗೆ ಇದು ಮಾರ್ಗದರ್ಶಿ. ಪರೋಕ್ಸದ ಮೇಲೆ ವಿಶ್ವಾಸವಿರಿಸುವವರಿಗೆ,* 


1. ಇಂತಹ "'ಹುರೂಫ್‌ ಮುಕತ್ತಲತ್‌' (ಬಿಡಿ ಅಕ್ಷರಗಳು) ಕುರ್‌ಆನಿನ ಕೆಲವು ಅಧ್ಯಾಯಗಳ ಆರಂಭದಲ್ಲಿ ಕಂಡು ಬರುತ್ತವೆ. 
ಕುರ್‌ಆನ್‌ ಅವತೀರ್ಣಗೊಂಡ ಕಾಲದಲ್ಲಿ ಅರಬಿ ಭಾಷೆಯಲ್ಲಿ ಇಂತಹ 'ಹುರೂಫ್‌ ಮುಕತ್ತಅತ್‌'ಗಳನ್ನು ಬಳಸುವ ಶೈಲಿಯು 
ಸಾಮಾನ್ಯವಾಗಿ ರೂಢಿಯಲ್ಲಿತ್ತು. ಕೇಳುವವರು ಕೂಡ ಅವುಗಳ ಅರ್ಥವನ್ನು ಸರಿಯಾಗಿ ತಿಳಿಯುತ್ತಿದ್ದರು. ಕ್ರಮೇಣ ಅರಬೀ 
ಭಾಷೆಯಲ್ಲಿ ಈ ಶೈಲಿಯ ಬಳಕೆಯು ಕಡಿಮೆಯಾಗುತ್ತ ಬಂದುದರಿಂದ ಮುಘಸ್ಸಿರ್‌(ವ್ಯಾಖ್ಯಾನಕಾರ)ಗಳಿಗೆ ಅವುಗಳ ಅರ್ಥವನ್ನು 
ವಿವರಿಸಲು ಕಷ್ಟವಾಯಿತು. ಆದರೆ ಕುರ್‌ಅನಿನಿಂದ ಹಿದಾಯತ್‌(ಸನ್ಮಾರ್ಗದರ್ಶನುನೆ ಪ್ರಾಪ್ತಿಯು ಈ ಅಕ್ಷರಗಳ ಅರ್ಥಗ್ರಹಿಸುವುದನ್ನು 
ಕಿಂಚಿತ್ತೂ ಅವಲಂಬಿಸಿಲ್ಲ. 

2. 'ನಿಸ್ಸಂದೇಹವಾಗಿಯೂ ಇದು ಅಲ್ಲಾಹನ ಗ್ರಂಥವಾಗಿದೆ" ಎಂಬುದು ಇದರ ಸರಳವಾದ ಅರ್ಥ. ಇದು ಸಂದೇಹಾಸ್ಪದವಾದ 
ಯಾವ ವಿಷಯವೂ ಇಲ್ಲದಂತಹ ಗ್ರಂಥ ಎಂದೂ ಇದರಿಂದ ಅರ್ಥವಾಗುತ್ತದೆ ಮತ್ತು ಈ ಗ್ರಂಥವು ಆಮೂಲಾಗ್ರವಾಗಿ 
ಪರಮಾರ್ಥದ ಜ್ಞಾನವನ್ನೇ ಆಧರಿಸಿದೆ. ಏಕೆಂದರೆ ಇದರ ಕರ್ತನು ಎಲ್ಲ ಪರಮಾರ್ಥಗಳ ಜ್ಞಾನಿ. ಆದುದರಿಂದ ಇದರಲ್ಲಿ ಸಂಶಯಕ್ಕೆ 
ಆಸ್ಪದವೇ ಇರುವುದಿಲ್ಲ. 

3. ಅರ್ಥಾತ್‌- ಈ ಗ್ರಂಥವು ಸಂಪೂರ್ಣವಾಗಿ ಬೋಧನೆ ಹಾಗೂ ಮಾರ್ಗದರ್ಶನವೇ' ಆಗಿದೆ. ಆದರೆ ಇದರಿಂದ 
ಫಲಹೊಂದಬೇಕಾದರೆ ಮನುಷ್ಯನಲ್ಲಿ ಕೆಲವು ವೈಶಿಷ್ಟ್ಯಗಳಿರಬೇಕು. ಅವುಗಳ ಪೈಕಿ ಅವನು "ಮುತ್ತ ಕಿ (ಭಯಭಕ್ತಿಯುಳ್ಳವ) 
ಆಗಿರಬೇಕು ಎಂಬುದು ಮೊದಲನೆಯ ವೈಶಿಷ್ಟ್ಯ. ಅಂದರೆ ಅವನು, ಕೆಡುಕಿನಿಂದ ದೂರವಿರಲು ಬಯಸುವವನಾಗಿರಬೇಕು ಮತ್ತು 
ಒಳಿತನ್ನು ಅಪೇಕ್ಷಿಸುವವನಾಗಿರಬೇಕು. 

4. ಇದು ಕುರ್‌ಆನ್‌ನಿಂದ ಫಲ ಪಡೆಯಲು ಇರುವ ಎರಡನೆಯ ಶರತ್ತು. ಮನುಷ್ಯನ ಇಂದ್ರಿಯಗಳಿಗೆ ನಿಲುಕದ ಮತ್ತು 
ಸಾಮಾನ್ಯ ಮಾನವರ ಅನುಭವಕ್ಕೆ ಅಥವಾ ವೀಕ್ಷಣೆಗೆ ನೇರವಾಗಿ ಸಿಗದ ಪರಮಾರ್ಥಗಳಿಗೆ 'ಗೈಬ್‌'(ಪರೋಕ್ಸ) ಎನ್ನುತ್ತಾರೆ. 
ಉದಾ: ಅಲ್ಲಾಹನ ವ್ಯಕ್ತಿತ್ವ ಮತ್ತು ಗುಣಗಳು, ಮಲಾಯಿಕ್‌(ದೇವಚರರು), ವಹ್ಮ್‌ (ದಿವ್ಯವಾಣಿ), ಸ್ವರ್ಗ, ನರಕ ಇತ್ಯಾದಿ. ಇವುಗಳನ್ನು 
ಕಣ್ಣಾರೆ ನೋಡದೆಯೇ ನಂಬುವುದು ಮತ್ತು ಪ್ರವಾದಿಯು ಅವುಗಳೆ ಇರುವಿಕೆಯ ಸಮಾಚಾರವನ್ನು ತಿಳಿಸುತ್ತಿರುವುದರಿಂದ ಅವುಗಳ ಮೇಲೆ 
ವಿಶ್ವಾಸವಿಡುವುದು ಪರೋಕ್ಸದ ಮೇಲಿನ ವಿಶ್ವಾಸವಾಗಿರುತ್ತದೆ. ಈ ಅನುಭವಾತೀತ ಪರಮಾರ್ಥಗಳನ್ನು 'ಒಪ್ಪಿಕೊಳ್ಳಲು ಸಿದ್ದವಾಗಿರುವವನು 
ಮಾತ್ರ ಕುರ್‌ಆನಿನ ಮಾರ್ಗದರ್ಶನದಿಂದ ಪ್ರಯೋಜನ ಪಡೆಯಬಲ್ಲನು. ಅವುಗಳನ್ನು ಒಪ್ಪಿಕೊಳ್ಳಬೇಕಾದರೆ ನೋಡಬೇಕು, ರುಚಿಸಬೇಕು, 
ಮೂಸಬೇಕು ಎಂಬಿತ್ಯಾದಿ ನಿಬಂಧನೆಗಳನ್ನು ಮುಂದಿರಿಸುವಾತನು ಈ ಗ್ರಂಥದಿಂದ ಸನ್ಮಾರ್ಗದರ್ಶನ ಪಡೆಯಲಾರ. 


ಕಾಂಡ -1 


44 ಕುರ್‌ಆನ್‌ ವ್ಯಾಖ್ಯಾನ 


WE ES) OSHS 5 CS 6 أرييكَ عل‎ 
ನಮಾರುನ್ನು ಸಂಸ್ಥಾಪಿಸುವವರಿಗೈ5 ನಾವು ನೀಡಿರುವ ಸಂಪತ್ಸೌಕರ್ಯಗಳಿಂದ ವ್ಯಯಿಸುವವರಿಗೆ" ನಿಮಗೆ 
ಅವತೀರ್ಣಗೊಳಿಸಿದ ಗ್ರಂಥದ (ಅರ್ಥಾತ್‌ ಕುರ್‌ಆನ್‌) ಮತ್ತು ನಿಮಗಿಂತ ಮೊದಲು ಅವತೀರ್ಣಗೊಳಿಸಿದ್ದ 
ಎಲ್ಲಾ ಗ್ರಂಥಗಳ ಮೇಲೆ ವಿಶ್ವಾಸೆವಿಡುವವರಿಗೆ' ಮತ್ತು 'ಅಖಿರತ್‌'(ಪರಲೋಕ)ನ ಮೇಲೆ ದೃಢವಿಶ್ವಾಸವಿಡುವವರಿಗೆೇ 
(ಇದು ಮಾರ್ಗದರ್ಶಿ) ಅಂತಹವರು ತಮ್ಮ ಪ್ರಭುವಿನ ಸನ್ಮಾರ್ಗದಲ್ಲಿದ್ದಾರೆ ಮತ್ತು ಅವರೇ 
ಯಶಸ್ವಿಯಾಗುವವರು. 


5. ಇದು ಮೂರನೆಯ ಶರತ್ತು. ಅಂದರೆ ಮನುಷ್ಯನು ಸತ್ಯವಿಶ್ವಾಸ ಸ್ವೀಕರಿಸಿಕೊಂಡ ಕೂಡಲೆ ಕಾರ್ಯತಃ ಆಜ್ಞಾಪಾಲನೆಗೂ 
ಸಿದ್ದನಾಗಿರಬೇಕು. ಆಜ್ಞಾಪಾಲನೆಯ ಪ್ರಥಮ ಹಾಗೂ ಶಾಶ್ವತ ದ್ಯೋತಕವು ನಮಾರು್‌ ಆಗಿರುತ್ತದೆ. [ಒಬ್ಬನು ತಾನು ಸತ್ಮವಿಶ್ವಾಸ 
ಸ್ವೀಕಾರ ಮಾಡಿದೆನೆಂದು ಹೇಳಿಕೊಂಡೂ ಅದಾನಿನ ಕರೆಗೆ ಓಗೊಡದಿದ್ದರೆ ಅದು, ಅವನು] ಅನುಸರಣಾ ಮಾರ್ಗದಿಂದ ಹೊರ 
ನಡೆದಿರುವನೆಂಬುದಕ್ಕೆ ಪುರಾವೆಯಾಗಿದೆ. ಇಲ್ಲಿ 'ಇಕಾಮತುಸ್ಸಲಾಶ್‌'(ನಮಾರು್‌ನ ಸಂಸ್ಥಾಪನೆ) ಎಂಬುದು ಒಂದು ಸಮಗ್ರ 
ಪಾರಿಭಾಷಿಕ ಪದ ಎಂಬುದನ್ನೂ. ತಿಳಿದಿರಬೇಕು. ಇದರ ಅರ್ಥ ಒಬ್ಬನು ಕಟ್ಟುನಿಟ್ಟಾಗಿ ನಮಾರು್‌ ನಿರ್ವಹಿಸುತ್ತಿರಬೇಕು ಎಂದು 
ಮಾತ್ರವಲ್ಲ, ಸಾಮೂಹಿಕ ನಮಾಯಿನ ವ್ಯವಸ್ಥೆಯನ್ನು ನಿಯಮ ಪ್ರಕಾರ ಸ್ಥಾಪಿಸಬೇಕು ಎಂದಾಗಿರುತ್ತದೆ. 

6. ಮನುಷ್ಮ್ಠನು ಲೋಭಿಯೂ ಧನಾರಾಧಕನೂ ಆಗಿರದೆ ಅವನ ಸಂಪತ್ತಿನಿಂದ ಅಲ್ಲಾಹನಿಗೆ ಮತ್ತು ಅವನ ದಾಸರಿಗೆ دیج‎ 
ಲ್ಪಟ್ಟಿರುವ ಹಕ್ಕುಗಳನ್ನು ಕೆನೆಡಲು ಸಿದ್ದನಾಗಿರಬೇಕು. ಇದು ಕುರ್‌ಆನಿನಿಂದ ಫಲ ಪಡೆಯಲು ಇರುವ ನಾಲ್ಕನೆಯ ಶರತ್ತಾಗಿರುತ್ತದೆ. 

7. ಇದು ಐದನೆಯ ಶರತ್ತು. ಅರ್ಥಾತ್‌- ಮನುಷ್ಕನು ಹರ್ರುತ್‌ ಮುಹಮ್ಮದ್‌(ಸ) ಮತ್ತು ಅವರಿಗಿಂತ ಮುಂಚೆ ವಿವಿಧ 
ಕಾಲಗಳಲ್ಲಿ ಹಾಗೂ ವಿವಿಧ ಭೂಭಾಗಗಳಲ್ಲಿ, ಬಂದಿದ್ದ ಎಲ್ಲ ಪ್ರವಾದಿಗಳ ಮೇಲೆ, ವಹ್ಮ್‌ ಮೂಲಕ ಅವತೀರ್ಣಗೊಳಿಸಲ್ಪಟ್ಟ 
ಎಲ್ಲ ಗ್ರಂಥಗಳ ಮೇಲೆ ಏಕರೀತಿಯಲ್ಲಿ ವಿಶ್ವಾಸವಿರಿಸಬೇಕು. ಈ ಶರತ್ತಿನ ಪ್ರಕಾರ ಈ ಕೆಳಗಿನವರೆಲ್ಲರ ಸಾಲಿಗೆ ಸನ್ಮಾರ್ಗದ 
ಬಾಗಿಲು ಮುಚ್ಚಿರುತ್ತದೆ: 

1) ಮನುಷ್ಕನಿಗೆ ಅಲ್ಲಾಹನಿಂದ ಮಾರ್ಗದರ್ಶನ ಸಿಗಬೇಕೆಂಬುದನ್ನೇ ನಿರಾಕರಿಸುವವರು. 

2) ದೇವಮಾರ್ಗದರ್ಶನದ ಅವಶ್ಯಕತೆಯನ್ನು ಒಪ್ಪಿಕೊಂಡರೂ ಅದಕ್ಕಾಗಿ 'ವಹ್ಮ್‌' ಮತ್ತು ಪ್ರವಾದಿತ್ಯಗಳ ಮಾಧ್ಯಮದ 
ಅವಶ್ಯಕತೆಯನ್ನು ನಿರಾಕರಿಸಿ, ಸ್ವತಃ ತಾವೇ ಕೆಲವು ಸಿದ್ದಾಂತಗಳನ್ನು ರೂಪಿಸಿಕೊಂಡು ಅವುಗಳನ್ನೇ ಅಲ್ಲಾಹನ ಮಾರ್ಗದರ್ಶನವೆಂದು 
ಹೇಳಿಕೊಳ್ಳುವವರು. 

ದೇವಗ್ರಂಥಗಳ ಅವಶ್ಯಕತೆಯನ್ನು ಒಪ್ಪಿಕೊಂಡರೂ ತಮ್ಮ ಹಿರಿಯರು ನಂಬುತ್ತಾ ಬಂದಿರುವ ಒಂದು ಅಥವಾ ಕೆಲವು‏ رد 
ಗ್ರಂಥಗಳನ್ನು ಮಾತ್ರ ಒಪ್ಪಿಕೊಂಡು ಅದೇ ಉಗಮ ಸ್ಥಾನದಿಂದ ಹೊರಟ ಇತರ ಗ್ರಂಥಗಳನ್ನು ಸ್ವೀಕರಿಸಲು ನಿರಾಕರಿಸುವವರು.‏ 

8. ಇದು ಆರನೆಯ ಮತ್ತು ಕೊನೆಯ ಶರತ್ತಾಗಿದೆ. 'ಆಖಿರತ್‌' ಎಂಬುದು ಅನೇಕ ವಿಶ್ವಾಸಗಳನ್ನೊಳಗೊಂಡ ಒಂದು ಸಂಯುಕ್ತ 
ಪಾರಿಭಾಷಿಕವಾಗಿದ್ದು ಅದರಲ್ಲಿ ಈ ಕೆಳಗಿನ ವಿಶ್ವಾಸಗಳು" ಅಡಕವಾಗಿವೆ: 

1) ಮಾನವನು ಈ ಲೋಕದಲ್ಲಿ ಹೊಣೆರಹಿತನಲ್ಲ. ಅವನು ತನ್ನ ಇಹಲೋಕದ ಎಲ್ಲ ಕರ್ಮಗಳ ಬಗ್ಗೆ ಅಲ್ಲಾಹನ ಮುಂದೆ 
ಉತ್ತರ ಕೊಡಲು ಹೊಣೆಗಾರನಾಗಿರುತ್ತಾನೆ. 

2) ವಿಶ್ವದ ಈಗಿನ ವ್ಯವಸ್ಥೆಯು ಶಾಶ್ವೈತವಾದುದಲ್ಲ. ಅಲ್ಲಾಹನಿಗೆ ಮಾತ್ರ ತಿಳಿದಿರುವ ಅದೊಂದು ದಿನ ಅದು ಕೊನೆಗೊಳ್ಳುವುದು. 

3) ಈ ವಿಶ್ವದ ವಿಸಾಶದ ಬಳಿಕ ಅಲ್ಲಾಹ್‌ ಇನ್ನೊಂದು ಲೋಕವನ್ನು ಉಂಟು ಮಾಡುವನು. ಅದರಲ್ಲಿ ಸೃಷ್ಟಿಯ ಆದಿಯಿಂದ 
'ಕಿಯಾಮತ್‌'(ನಿರ್ಣಾಯಕೆ) ದಿನದ ವರೆಗೆ ಈ ಭೂಮಂಡಲದಲ್ಲಿ ಜನಿಸಿದ್ದ ಮಾನವರೆಲ್ಲರನ್ನೂ ಒಮ್ಮೆಲೆ ಸೃಷ್ಟಿಸಿ ಒಟ್ಟು ಗೂಡಿಸಿ, 
ಎಲ್ಲರ ಕರ್ಮಗಳ ತನಿಖೆ ನಡೆಸುವನು. ಅಂದು ಪ್ರತಿಯೊಬ್ಬನಿಗೂ ಅವನ ಕರ್ಮಗಳ ಸಂಪೂರ್ಣ ಪ್ರತಿಫಲ ಸಿಗುವುದು. 

4) ಅಲ್ಲಾಹನ ಅಂತಿಮ ತೀರ್ಮಾನ ಪ್ರಕಾರ ಸಜ್ಞನರೆಂದು ನಿರ್ಧರಿಸಲ್ಪಟ್ಟವರು ಸ್ವರ್ಗವನ್ನು ಸೇರುವರು. ದುರ್ಜನರು 
ಸರಕಕ್ಕೆ ಎಸೆಯಲ್ಪಡುವರು. 


PN 4 pa. 4. ps We یں ھ ا‎ 
REALS SE BES Ce FSS & 


سس ہے 0۲*٭ ہرد عوؤیدۂ, إ؛ 3 داء ود م‫ 
دص &O‏ 
وا EAT Ges‏ ہے ٤2د‏ ویے۔ے اصؤےڈوز ہے ط 
COs Os dy 3 Fl C3 \ ಬಲ್ಲ‏ 
PA AAA PE EIEN TS‏ 
Ey SNR LLNS og‏ 


೨4೨ 


SDE الک ض‎ LES ISS 06K 


(6-7) ಈ ವಿಷಯಗಳನ್ನು ನಿಷೇಧಿಸಿದವರಿಗ್‌ ನೀವು ಎಚ್ಚರಿಕೆ ಕೊಟ್ಟರೂ ಕೊಡದಿದ್ದರೂ ಸರಿಯೇ. 
ಅವರಂತೂ ವಿಶ್ವಾಸವಿಡುವವರಲ್ಲ. ಅಲ್ಲಾಹನು ಅವರ ಹೃದಯಗಳ ಹಾಗೂ ಕಿವಿಗಳ ಮೇಲೆ 
ಮುದ್ರೆಯೊತ್ತಿರುತ್ತಾನೆ."" ಅವರ ದೃಷ್ಟಿಗಳ ಮೇಲೆ ಪರದೆ ಬಿದ್ದಿದೆ. ಅವರಿಗೆ ಘೋರ ಶಿಕ್ಷೆ ಕಾದಿದೆ. 

(8-20) ಮನುಷ್ಯರಲ್ಲಿ ಕೆಲವರು, "ನಾವು ಅಲ್ಲಾಹನಲ್ಲಿ ಹಾಗೂ ಅಂತಿಮ ದಿವಸದಲ್ಲಿ ವಿಶ್ವಾಸವಿಟ್ಟಿದ್ದೇವೆ" 
ಎಂದು ಹೇಳುವವರೂ ಇದ್ದಾರೆ. ಆದರೆ ನಿಜವಾಗಿ ಅವರು ವಿಶ್ವಾಸಿಗಳಲ್ಲ. ಅವರು ಅಲ್ಲಾಹನನ್ನೂ 
ವಿಶ್ವಾಸಿಗಳನ್ನೂ ವಂಚಿಸುತ್ತಾರೆ. ವಾಸ್ತವದಲ್ಲಿ ಅವರು ತಮ್ಮನ್ನು ತಾವೇ ವಂಚಿಸಿಕೊಳ್ಳುತ್ತಿದ್ದಾರೆ ಮತ್ತು 
ಅವರಿಗೆ ಅದರ ಪ್ರಜ್ಞೆ ಇರುವುದಿಲ್ಲ.'' ಅವರ ಹೃದಯಗಳಲ್ಲಿ ಒಂದು ರೋಗವಿದೆ. ಅದನ್ನು ಅಲ್ಲಾಹನು 


5) ಜಯಾಪಜಯಗಳನ್ನು ಪರೀಕ್ಟಿಸುವ ಸಾಧನವು ಇಹಲೋಕದ ಸುಸ್ಥಿತಿ ಮತ್ತು ದುಸ್ಪಿತಿಗಳಲ್ಲ. ವಾಸ್ತವದಲ್ಲಿ ಅಲ್ಲಾಹನ ಅಂತಿಮ 
ತೀರ್ಮಾನದಲ್ಲಿ ವಿಜಯಿಯಾಗುವವನೇ ನಿಜವಾದ ವಿಜಯಿ. ಅದೇ ರೀತಿಯಲ್ಲಿ ಅಲ್ಲಿ ಪರಾಜಯ ಹೊಂದುವವನೇ ನಿಜವಾದ ಪರಾಜಿತನು. 
ಎಶ್ವಾಸಗಳ ಈ ಸಮೂಹದ ಮೇಲೆ ನಂಬಿಕೆ ಇಲ್ಲದವರು ಕುರ್‌ಅನಿನಿಂದ ಯಾವ ಪ್ರಯೋಜನವನ್ನೂ ಹೊಂದಲಾರರು. 

9. ಅರ್ಥಾತ್‌- ಮೇಲೆ ಹೇಳಿದ ಆ ಎಲ್ಲ ಆರು ಶರತ್ತುಗಳನ್ನು ಪೂರ್ಣಗೊಳಿಸದಿದ್ದರೆ ಮತ್ತು ಅವೆಲ್ಲವುಗಳನ್ನು ಅಥವಾ 
ಅವುಗಳ ಪೈಕಿ ಯಾವುದಾದರೂ ಒಂದನ್ನು ನಿರಾಕರಿಸುವವರಿಗೆ. 

10. ಅಲ್ಲಾಹನು ಮುದ್ರೆಯೊತ್ತಿಬಿಟ್ಟಿದ್ದರಿಂದ ಅವರು ಸ್ವೀಕರಿಸದೆ ನಿರಾಕರಿಸಿಬಿಟ್ಟರು ಎಂದರ್ಥವಲ್ಲ. ಅವರು ಮೇಲೆ 
ಹೇಳಲಾದ ಮೂಲ ವಿಷಯಗಳನ್ನು ತಮ್ಮಿಚ್ಛೆಯಿಂದ ತಳ್ಳಿ ಹಾಕಿದಾಗ ಹಾಗೂ ತಮಗಾಗಿ ಕುರ್‌ಆನ್‌ ತೋರಿಸಿಕೊಟ್ಟ ದಾರಿಯನ್ನು 
ತೈಜಿಸಿ ಬೇರೊಂದು ದಾರಿಯನ್ನು ಹಿಡಿದಾಗ ಅಲ್ಲಾಹನು ಅವರ ಹೈದೆಯ ಮತ್ತು ಪ್ರವಣಗಳಿಗೆ ಮುದ್ರೆಯೊತ್ತಿಬಿಟ್ಟನು ಎಂದರ್ಥ. 

11. ಈ ಧರ್ಮದ್ರೋಹ ನೀತಿಯು ಅವರಿಗೆ ಹಿತಕರವಾದೀತೆಂದು ಅವರು ತಪ್ಪಾಗಿ ತಿಳಿದುಕೊಂಡಿದ್ದಾರೆ. .ಈ ನೀತಿಯು 
ಅವರಿಗೆ ಇಹಪರಗಳೆರಡರಲ್ಲೂ ಹಾನಿಯನ್ನುಂಟು ಮಾಡಲಿದೆ. ಒಬ್ಬ ಮುನಾಫಿಕನು(ಕಪಟವಿಶ್ವಾಸಿ) ಈ ಲೋಕದಲ್ಲಿ ಕೆಲವು ದಿನಗಳ 
ವರೆಗೆ ಜನರನ್ನು ವಂಚಿಸಬಹುದು. ಆದರೆ ಸದಾಕಾಲ ವಂಚಿಸುತ್ತಿರಲಿಕ್ಕೆ ಆಗದು. ಕೊನೆಗೆ ಅವನ ಕಪಟ ನೀತಿಯು ಬಯಲಾಗಿಯೇ 
ಬಿಡುತ್ತದೆ. ಆಗ ಅವನಿಗೆ ಸಮಾಜದಲ್ಲಿ ಯಾವ ಸ್ಥಾನವೂ ಇರುವುದಿಲ್ಲ. ಪರಲೋಕದಲ್ಲಂತು, ಅವನ ಕರ್ಮಗಳು ತದ್ವಿರುದ್ದವಾಗಿದ್ದರೆ 
ಅವನ ಕೇವಲ ಬಾಯಿಮಾತಿನ ವಿಶ್ವಾಸಕ್ಕೆ ಯಾವ ಬೆಲೆಯೂ ಇರಲಾರದು. 


46 ಕುರ್‌ಆನ್‌ ವ್ಯಾಖ್ಯಾನ 


Fd 
»2 ೨2% £೨3 


$5ಅರಟಿ ಘಿ lle ۱١١ا مُْيخْزْدَن‎ 
DE او ٌ 'اھی اش‎ HS 


par 4d 


55 ہس 
ತ Nl feds 3‏ 


4 Bs ہے‎ 2 28» ” AN 


3» ಅಲಿಯ ಗ 000ج یمم 3 ظتیا‎ 
ಎಪಿ GE اشکرڑا‎ 


ಇನ್ನಷ್ಟು ಉಲ್ಬಣಗೊಳಿಸಿದನು.!” ಅವರು ಹೇಳುತ್ತಿರುವ ಸುಳ್ಳಿನ ಪ್ರತಿಫಲವಾಗಿ ಅವರಿಗೆ ವೇದನಾಯುಕ್ತ ಶಿಕ್ಷೆ 
ಕಾದಿದೆ. ಭೂಮಿಯ ಮೇಲೆ ಕ್ಷೋಭೆಯನ್ನುಂಟು ಮಾಡದಿರಿ ಎಂದು ಅವರೊಡನೆ ಹೇಳಿದಾಗಲೆಲ್ಲ ಅವರು, 
"ನಾವು ಸುಧಾರಕರು ಮಾತ್ರ" ಎಂದು ಹೇಳುತ್ತಾರೆ. ಜಾಗ್ರತೆ! ವಾಸ್ತವದಲ್ಲಿ ಅವರೇ ಗೊಂದಲಕಾರಿಗಳು. ಆದರೆ 
ಅವರಿಗೆ ಅದರ ಪ್ರಜ್ಞೆ ಇರುವುದಿಲ್ಲ. "ಇತರರು ವಿಶ್ವಾಸವಿಟ್ಟಂತೆಯೇ ನೀವು ವಿಶ್ವಾಸವಿಡಿರಿ” ಎಂದು ಅವರೊಡನೆ 
ಹೇಳಲಾದಾಗ,'” "ಏನು? ಮೂರ್ಯರ ಹಾಗೆ ನಾವೂ ವಿಶ್ವಾಸವಿಡಬೇಕೇ?" ಎಂದು ಅವರು ಹೇಳುತ್ತಾರೆ. “ 
ಎಚ್ಚರಿಕೆ! ನಿಜವಾಗಿ ಅವರೇ ಸ್ವತಃ ಮೂರ್ಯರಾಗಿದ್ದಾರೆ ಎಂಬುದನ್ನು ಅವರು ಅರಿತಿಲ್ಲ. ಇವರು ವಿಶ್ವಾಸಿಗಳನ್ನು 
ಕಂಡಾಗ, "ನಾವು ವಿಶ್ವಾಸವಿಟ್ಟಿದ್ದೇವೆ” ಎನ್ನುತ್ತಾರೆ. ಅತ್ತ ತಮ್ಮ ಶೈತಾನರನ್ನು' ಭೇಟಿಯಾದಾಗ ಅವರೊಡನೆ, 
"ನಿಜವಾಗಿ ನಾವು ನಿಮ್ಮ ಜೊತೆಯಲ್ಲೇ ಇದ್ದೇವೆ. ನಾವು ವಿಶ್ವಾಸವಿಡುವವರನ್ನು ಕೇವಲ ಅಪಹಾಸ್ಯ 
ಮಾಡುತ್ತಿದ್ದೇವೆ” ಎನ್ನುತ್ತಾರೆ. . ಅಲ್ಲಾಹನು ಇವರನ್ನು ಅಪಹಾಸ್ಕ ಮಾಡುತ್ತಿದ್ದಾನೆ. ಇವರು ಈ ದ್ರೋಹದಲ್ಲಿ 


12. ರೋಗವೆಂದರೆ ಕಾಪಟ್ಕದ ರೋಗ. ಈ ರೋಗವನ್ನು ಅಲ್ಲಾಹನು ವೃದ್ದಿಸುವುದೆಂದರೆ ಅವನು ಆ ಕಪಟವಿಶ್ವಾಸಿಗಳಿಗೆ 
ಅವರ ಕಾಪಟ್ಕದ ಶಿಕ್ಷೆಯನ್ನು ಆಗಲೇ ಕೊಟ್ಟುಬಿಡದೆ ಸಡಿಲುಬಿಡುತ್ತಾನೆ. ಹೀಗೆ ಸಡಿಲು ಬಿಟ್ಟಿದುದರಿಂದ ಕಪಟಿಗಳು ತಮ್ಮ 
ಕುತಂತ್ರಗಳು ಫಲಿಸುತ್ತಿರುವುದಾಗಿ ಕಂಡು ಇನ್ನಷ್ಟು ದುಷ್ಟೆರೂ ಪರಿಪೂರ್ಣ ಮುನಾಫಿಕರೂ ಆಗುತ್ತ ಹೋಗುತ್ತಾರೆ ಎಂದರ್ಥ. 

13. ಅರ್ಡ್ಥಾತ್‌- ನಿಮ್ಮ ಜನಾಂಗದ ಇತರರು ಪ್ರಾಮಾಣಿಕವಾಗಿ ಹಾಗೂ ನಿಷ್ಟೆಯಿಂದ ಮುಸ್ಲಿಮರಾದ ಹಾಗೆಯೇ ನೀವೂ 
ಇಸ್ಲಾಮನ್ನು ಸ್ವೀಕರಿಸುವುದಿದ್ದರೆ ಭಾವಶುದ್ದಿಯಿಂದಲೂ ಹೃತ್ಪೂರ್ವಕವಾಗಿಯೂ ಸ್ವೀಕರಿಸಿರಿ. 

14. ಅವರು ಇಸ್ಲಾಮನ್ನು ನಿಜಾರ್ಥದಲ್ಲಿ ಸ್ವೀಕರಿಸಿ ತಮ್ಮನ್ನು ಕಷ್ಟಕಾರ್ಪಣ್ಮ ಹಾಗೂ ಅಪಾಯಗಳಲ್ಲಿ ಸಿಲುಕಿಸಿಕೊಂಡವರನ್ನು 
ಮೂರ್ಬರೆಂದು ತಿಳಿಯುತ್ತಿದ್ದರು. ಬರೇ ಸತ್ಯಕ್ಕಾಗಿ ಇಡೀ ದೇಶದ ಶತ್ರುತ್ವವನ್ನು ಕಟ್ಟಿಕೊಳ್ಳುವುದು ಅವರ ದೃಷ್ಟಿಯಲ್ಲಿ 
ಮಹಾಮೂರ್ಯತನವಾಗಿತ್ತು. ಅವರ ದೃಷ್ಟಿಯಲ್ಲಿ ಸತ್ಯ-ಅಸತ್ಯಗಳ ವೃಥಾ ವಾದಗಳಲ್ಲಿ ಸಿಲುಕದೆ ಪ್ರತಿಯೊಂದು ವಿಷಯದಲ್ಲೂ 
ತಮ್ಮ ಲಾಭವನ್ನೇ ಮುಂದಿಟ್ಟುಕೊಂಡು ವರ್ತಿಸುವುದೇ ಜಾಣತನವಾಗಿತ್ತು. 

15. ಅರಬೀ ಭಾಷೆಯಲ್ಲಿ ರಾಜದ್ರೋಹಿ, ಹಟಮಾರಿ ಮತ್ತು ಧಾಂದಲೆಕೋರನಿಗೆ 'ಶೈತಾನ್‌' ಎನ್ನುತ್ತಾರೆ. ಈ ಗುಣಗಳುಳ್ಳ 
ಮನುಷ್ಯ ಹಾಗೂ ಜಿನ್ನ್‌(ಯಕ್ಸ) ಈ ಎರಡೂ ವರ್ಗದವರಿಗೆ ಈ ಪದವನ್ನು ಬಳಸಲಾಗುತ್ತದೆ. ಕುರ್‌ಆನಿನಲ್ಲಿ ಈ ಪದವನ್ನು 
ಹೆಚ್ಚಾಗಿ ಜಿನ್ನ್‌ ಜಾತಿಯ ಶೈತಾನರಿಗೆ ಬಳಸಲಾಗಿದ್ದೆರೂ ಕೆಲವೆಡೆ ಶೈತಾನನ ಸ್ವಭಾವವುಳ್ಳೆ ಮಾನವರ ಬಗ್ಗೆಯೂ ಇದು ಬಳಸಲ್ಪಟ್ಟಿದೆ. 
ವಿಷಯ ಸಂಯೋಜನೆಯನ್ನು ಗಮನಿಸುವಾಗ ಮಾನವ ಜಾತಿಯ ಶೈತಾನರಿಗೆ ಹೇಳಿರುವುದೆಲ್ಲಿ ಮತ್ತು ಜಿನ್ನ್‌ ಜಾತಿಯ ಶೈತಾನರ_ 
ಕುರಿತು ಹೇಳಿದುದೆಲ್ಲಿ ಎಂಬುದು ಸೃಷ್ಟೆವಾಗಿ ತಿಳಿಯುತ್ತದೆ. ಇಲ್ಲಿ ಶೈತಾನರು ಎಂಬ ಪದವನ್ನು ಇಸ್ಲಾಮಿನ ವಿರೋಧದಲ್ಲಿ ಅತ್ಯಂತ 
ಮುಂದಿರುವ ಹಿರಿಯ ನಾಯಕರ ಬಗ್ಗೆ ಉಪಯೋಗಿಸಲಾಗಿದೆ. 


ಕಾಂಡ -1 


2. ಅಲ್‌ ಬಕರಃ 47 


A 


OG EN EVES کٹل الزی‎ AL 
ا وی ۶د 423 و )وی و دو کر دے عو ہے لا‎ PU کے‎ 
OLN re oc HY 


28” PAS SE ERY; 32 7 سے‎ wu 
اَصَابِتهم‎ OY عل و برق‎ ELLA PENA EOE 


HR 


2ಡಿ «b> و‎ Wise] sr I 24೨ کے ال ہم+٭‎ 
DS IVES ph 
عَلِيْهمْ‎ TS) فِيْوٴ و‎ LSE AN SIE 


SEBS ss TE 5S 
ಕುರುಡರಂತೆ ಅಲೆದಾಡುತ್ತಿರಲು ಇನ್ನಷ್ಟು ದೀರ್ಫು ಅವಕಾಶವನ್ನು ನೀಡುತ್ತಿದ್ದಾನೆ. ಇವರು ಸನ್ಮಾರ್ಗಕ್ಕೆ 
ಬದಲಾಗಿ ದುರ್ಮಾರ್ಗವನ್ನು ಖರೀದಿಸಿಕೊ೦ಡವರಾಗಿದ್ದಾರೆ. ಆದರೆ ಈ ವ್ಮಾಪಾರ ಇವರಿಗೆ 
ಲಾಭದಾಯಕವಾದುದಲ್ಲ ಮತ್ತು ಇವರು ಸನ್ಮಾರ್ಗ ಸಿದ್ದಿಸಿದವರು ಅಲ್ಲವೇ ಅಲ್ಲ. ಇವರ ಉದಾಹರಣೆ 
ಹೀಗಿದೆ: ಒಬ್ಬನು ಬೆಂಕಿ ಉರಿಸಿದನು. ಸುತ್ತಮುತ್ತಲೂ ಬೆಳಗಿದಾಗ ಅಲ್ಲಾಹನು ಇವರ ದೃಷ್ಟಿಯನ್ನು 
ಕಿತ್ತುಕೊಂಡನು ಮತ್ತು ಇವರನ್ನು ಕತ್ತಲೆಯಲ್ಲಿ ಏನೂ ಕಾಣದ ಸ್ಥಿತಿಯಲ್ಲಿ ಬಿಟ್ಟುಬಿಟ್ಟನು.'* ಇವರು ಕೆವುಡರೂ 
ಮೂಕರೂ ಅಂಧರೂ ಆಗಿದ್ದಾರೆ. ಇನ್ನಿವರು ಮ ಮರಳುವವರಲ್ಲ. . ಅಥವಾ ಇವರ ಉದಾಹರಣೆ ಹೀಗಿದೆ: 
ಆಕಾಶದಿಂದ ಧಾರಾಕಾರವಾಗಿ ಮಳೆ ಸುರಿಯುತ್ತಲಿದೆ. ಅದರೊಂದಿಗೆ ಕಾರ್ಮೋಡ, ಗುಡುಗು, 
ಮಿಂಚುಗಳೂ ಇವೆ. ಇವರು ಗುಡುಗಿನ ಗರ್ಜನೆಯನ್ನು ಕೇಳಿ ಮರಣಭಯದಿಂದ ಕಿವಿಗಳಲ್ಲಿ ಬೆರಳುಗಳನ್ನು 
ಒತ್ತಿಚ್ಟುಕೊಳ್ಳುತ್ತಾರೆ. ಅಲ್ಲಾಹನು ಈ ಸತ ನಿಷೇಧಿಗಳನ್ನು ಎಲ್ಲ ದಿಕ್ಕುಗಳಿಂದಲೂ ಆವರಿಸಿಕೊಂಡಿರುತ್ತಾನೆ.' 
ಮಿಂಚು ಇವರ ದೃಷ್ಟಿಯನ್ನು ಕೆಸಿದುಕೊಳ್ಳುವಂತಿದೆ. ಅದು ಕಿಂಚಿತ್‌ ಬೆಳಗಿದಾಗಲೆಲ್ಲ ಅದರ ಬೆಳಕಿನಲ್ಲಿ 
ಇವರು ಸ್ವಲ್ಪ ದೂರ ನಡೆಯುತ್ತಾರೆ ಮತ್ತು ಇವರ ಮೇಲೆ ಕತ್ತಲೆಯು ಕವಿದಾಗ ಇವರು ನಿಂತುಬಿಡುತ್ತಾರೆ.! 


16. ಅರ್ಥಾತ್‌- ಅಲ್ಲಾಹನ ಓರ್ವ ದಾಸನು ಬೆರಕನ್ನು ಹರಡಿ, ಸತ್ಮವನ್ನು ಮಿಥ್ಮದಿಂದಲೂ ಪರಮಾರ್ಥವನ್ನು 
ಪಥಬ್ರಷ್ಟತೆಯಿಂದಲೂ ಬೇರ್ಪಡಿಸಿ, ಸ್ಪಷ್ಟವಾಗಿ ತೋರಿಸಿಕೊಟ್ಟಾಗ ವೃಷ್ಟಿಯುಳ್ಳವರಿಗೆ ಎಲ್ಲ ಯಥಾರ್ಥಗಳು ಸ್ಪಷ್ಟವಾಗಿ ಬೆಳಗಿ 
ತೋರತೊಡಗಿದವು, ಆದರೆ Ps Ss ಅಂಧರಾಗಿದ್ದ ಈ ಮುನಾಫಿಕರಿಗೆ ಈ ಬೆಳಕಿನಲ್ಲಿ ಏನೂ ತೋರದಾಯಿತು. 
'ಅಲ್ಲಾಹನು ಅವರ ದೃಷ್ಟಿಯನ್ನು ಕಿತ್ತು ಕೊಂಡನು' ಎಂಬ ಮಾತಿನಿಂದ, ಅವರು می‎ ತೊಳಿಲಾಡುತ್ತಿರುವುದರ ಹೊಣೆಯು 
ಅವರ ಮೇಲಿಲ್ಲವೆಂಬ ತಪ್ಪುಕಲ್ಪನೆ ಯಾರಿಗೂ ಆಗಬಾರದು. ಸ್ವತಃ ಸತ್ಯದ ಬೆಳಕನ್ನು ನೋಡಲು ಇಚ್ಛಿಸದಾತನ ದೃಷ್ಟಿಯನ್ನು 
ಮಾತ್ರ ಅಲ್ಲಾಹನು ಕಸಿದುಕೊಳ್ಳುತ್ತಾನೆ. ಅಂಥವರು ಸತ್ಯದ ಪ್ರಕಾಶದಿಂದ ವಿಮುಖ: ರಾಗಿ ಅಸತ್ಯದ ಅಂಧಕಾರದಲ್ಲೇ ಅಲೆದಾಡ 
ಬಯಸಿದಾಗ ಅಲ್ಲಾಹನು ಅವರಿಗೆ ಅದನ್ನೇ ನೀಡುತ್ತಾನೆ. 

17. ಅರ್ಥಾತ್‌- ಸತ್ಯವನ್ನು ಕೇಳಲು ಕಿವುಡರು, ಸತ್ತ ಹೇಳಲು ಮೂಕರು, ಸತ್ಯದರ್ಶನಕ್ಕೆ ಅಂಧರು. 

18. ಅರ್ಥಾತ್‌- ಕರ್ಣರಂದ್ರಗಳೊಳಗೆ ಬೆರಳುಗಳನ್ನಿರಿಸಿ ಮುಚ್ಚಿಕೊಂಡು ನಾವು ವಿಸಾಶದಿಂದ ಪಾರಾಗಬಹುದೆಂದು ಅವರು 
ಸ್ವಲ್ಪ ಹೊತ್ತಿನ ವರೆಗೆ ತಮ್ಮನ್ನು ತಾವೇ ವಂಚಿಸುತ್ತಿ ರಬ: ಹುದು. ಅದರೆ ನಿಜವಾಗಿಯೂ ಅವರಿಗೆ ಈ ರೀತಿಯಿಂದ ರಕ್ಸಣೆಹೊಂದಲು 
ಸಾಧ್ಯವಾಗದು. ಏಕೆಂದರೆ ಅಲ್ಲಾಹನು ತನ್ನ ಸರ್ವ ಶಕ್ತಿ-ಸಾಮರ್ಥ್ಯಗಳೊಂದಿಗೆ ಅವರನ್ನು ಆವರಿಸಿಕೊಂಡೇ ಇದ್ದಾನೆ. 

19, ಮೊದಲನೆಯ ಉದಾಹರಣೆಯು" ಅಂತರಂಗದಲ್ಲಿ ಇಸ್ಲಾಮಿನ ಬಗ್ಗೆ ಸಂಪೂರ್ಣ ನಿರಾಕರಣೆ ಇದ್ದು ಯಾವುದೋ ಸ್ವಾರ್ಥ 
ಅಥವಾ ದುರುದ್ದೇಶದಿಂದ 'ಮುಸ್ಲಿಮ್‌' ಆಗಿಬಿಟ್ಟಿದ್ದವರಿಗೆ ಸಂಬಂಧಿಸಿದೆ. ಇಲ್ಲಿ ಕೊಟ್ಟಿರುವ ಎರಡನೆಯ ಉದಾಹರಣೆಯು 
ಸಂಶಯ, ಚಾಂಚಲ್ಕ ಮತ್ತು ಈಮಾನಿನ ದೌರ್ಬಲ್ಕದಲ್ಲಿ ಸಿಲುಕಿದವರಿಗೆ ಸಂಬಂಧಿಸಿದೆ. ಇವರ ಪೈಕಿ ಕೆಲವರು ಸತ್ಯವನ್ನು 


ಕಾಂಡ-1 


it‏ ال ನಿತಿ‏ تم تد 


: ۰ پنز‎ pl 
Nis ೨9” ೨6 بک‎ 


a فلا‎ KL Bossi 526s 


ಅಲ್ಲಾಹನು فقاو‎ ರೆ ಇವರ 3ے‎ ಮತ್ತು ದೃಪ್ಟಿಗಳನ್ನು ಸಂಪೂರ್ಣವಾಗಿ رس ا‎ ದನು.” 
ನಿಶ್ಚಯವಾಗಿಯೂ ಅಲ್ಲಾಹನು ಪ್ರತಿಯೊಂದು ವಸ್ತುವಿನ ಮೇಲೆ ಸಾಮರ್ಥ್ಯವನ್ನು ಹೊಂದಿದ್ದಾನೆ. 
(21-22) ಹೇ ಜನರೇ" ನಿಮ್ಮನ್ನೂ ನಿಮ್ಮ ಪೂರ್ವಿಕರನ್ನೂ ಸೃಷ್ಟಿಸಿದ ನಿಮ್ಮ ಪ್ರಭುವಿನ 'ಇಬಾದತ್‌' 
(ದಾಸ್ಕ-ಆರಾಧನೆ) ಮಾಡಿರಿ. (ಹೀಗೆ ಮಾಡಿದರೆ) ನೀವು ರಕ್ಟಣೆ ಹೊಂದಬಹುದು.” ಅವನೇ ಭೂಮಿಯನ್ನು 
ನಿಮಗೆ ಹಾಸನ್ನಾಗಿ ಹಾಸಿದನು; ಆಕಾಶದ ಮೇಲ್ಸಾವಣಿ ಮಾಡಿದನು; ಮೇಲ್ಭಾಗದಿಂದ ಮಳೆ ಸುರಿಸಿದನು. 
ಅದರ ಮೂಲಕ ತರತರದ ಬೆಳೆಗಳನ್ನು ಉತ್ಪಾದಿಸಿ ನಿಮಗೆ ಆಹಾರ ಒದಗಿಸಿದನು. ಇದನ್ನು ನೀವು ಅರಿತಿರುತ್ತ 


ಇತರರನ್ನು ಅಲ್ಲಾಹನಿಗೆ ಪ್ರತಿಸ್ಪರ್ಧಿಗಳನ್ನಾಗಿ ಮಾಡದಿರಿ. 


ಒಪ್ಪಿಕೊಂದಿದ್ದರೂ ಅದಕ್ಕಾಗಿ ಕಷ್ಟಗಳನ್ನೂ ಆಪತ್ತುಗಳೆನ್ನೂ ಸಹಿಸುವಷ್ಟು ಧೀಶಕ್ತಿಯುಳ್ಳೆವರಾಗಿರಲಿಲ್ಲ. ಈ ಉದಾಹರಣೆಯಲ್ಲಿ 

ಮಳೆ ಎಂದರೆ ಮಾನವರಿಗೆ ಅನುಗ್ರಹವಾಗಿ ಬಂದಿದ್ದ ಇಸ್ಲಾಮ್‌. ಕಾರ್ಮೋಡ, ಗುಡುಗು-ಮಿಂಚುಗಳೆಂದರೆ مھ چھبہ‎ 
ಆಂದೋಲನಕ್ಕೆದುರು ಅಜ್ಞಾನಿಗಳು ತೋರುವ ಪ್ರತಿಭಟನೆಯ ಕಾರಣದಿಂದಾಗಿ ಸಹಿಸಲೇಬೇಕಾಗಿ ಬರುವ ಕಷ್ಟಕಾರ್ಪಣ್ಯಗಳು ಮತ್ತು 
ಉಗ್ರ ಹೋರಾಟಗಳ ಜಾಲ. ಪರಿಸ್ಥಿತಿ ತುಸು ಲಘವಾದರೆ ಇಂಥ ಮುನಾಫಿಕರೂ ಚಲಿಸಲಾರಂಭಿಸುತ್ತಾರೆ. ಕಷ್ಟಗಳ 
ಕಾರ್ಮೋಡಗಳು ಕವಿದಾಗ ಅಥವಾ ತಮ್ಮ ಸ್ವೇಚ್ಛೆ ಹಾಗೂ ಅಜ್ಞಾನಕಾಲದ ಅಂಧಾಭಿಮಾನಗಳಿಗೆ ತಡೆಯುಂಟಾದಾಗ ಅಂಜಿ ಅಲ್ಲೇ 
ನಿಂತು ಬಿಡುತ್ತಾರೆ ಎಂದು ಉದಾಹರಣೆಯ ಕೊನೆಯಲ್ಲಿ ಹೇಳಲಾಗಿದೆ. 

20. ಒಂದನೆಯ ವಿಧದ ಮುನಾಫಿಕರ ದೃಷ್ಟಿಯನ್ನು ಅಲ್ಲಾಹನು ಸಂಪೂರ್ಣವಾಗಿ ಕಸಿದುಕೊಂಡಂತೆ ಇವರನ್ನೂ 0-0 
ಕಿವುಡರನ್ನಾಗಿಯೂ ಮಾಡಿಬಿಡಬಹುದಿತ್ತು. ಆದರೆ ಕೊಂಚ ಮಟ್ಟಿಗಾದರೂ ನೋಡಲಿಕ್ಕೂ ಕೇಳಲಿಕ್ಕೂ ಬಯಸುವಾತನನ್ನು ಅಷ್ಟನ್ನಾದರೂ 
ಮಾಡದಂತೆ ತಡೆಯುವುದು ಅಲ್ಲಾಹನ ರೂಢಿಯಲ್ಲ. ಅಂಥವರು ಎಪ್ಪಂಶ ಸತ್ಯವನ್ನು ವೀಕ್ಷಿಸಲಿಕ್ಕೂ ಕೇಳಲಿಕ್ಕೂ ಸಿದ್ದರಿರುವರೋ 
ಅಷ್ಟಂಶ ಮಾತ್ರ ಶ್ರವಣ ಮತ್ತು ವೀಕ್ಷಣಾ ಶಕ್ತಿಯನ್ನು ಅವನು ಅವರಲ್ಲಿ ಇರಗೊಡಿಸಿದನು. 

21. ಕುರ್‌ಆನಿನ ಕರೆಯು ಸಾರ್ವತ್ರಿಕವಾಗಿ ಸಕಲ ಮಾನವಕೋಟಿಗೆ ಅನ್ವಯಿಸುವುದಾದರೂ ಆ ಕರೆಯಿಂದ ಪ್ರಯೋಜನ 
ಪಡೆಯುವುದೂ ಪಡೆಯದಿರುವುದೂ ಜನರ ಸ್ವಂತ ಇಚ್ಛೆಯನ್ನೂ ಆ ಇಚ್ಛೆ ಪ್ರಕಾರ ಅಲ್ಲಾಹನ ತೌಫೀಕನ್ನೂ ಅನುಗ್ರಹವನ್ನೂ 
ಹೊಂದಿಕೊಂಡಿದೆ. ಆದುದರಿಂದ ಆರಂಭದಲ್ಲೇ ಮಾನವರ ಪೈಕಿ ಯಾವ ತರದ ಜನರು ಈ ಗ್ರಂಥದ ಮಾರ್ಗದರ್ಶನದಿಂದ 
ಫಲ ಪಡೆಯುವರು ಮತ್ತು ಯಾರು ಇದರಿಂದ ಫಲ ಪಡೆಯಲಾರರು ಎಂಬುದನ್ನು ಪ್ರತ್ಸೇಕಿಸಿ ಸ್ಪಷ್ಟವಾಗಿ ವಿವರಿಸಲಾಯಿತು. 
ಆ ಬಳಿಕ ಯಾವ ಮೂಲ ವಿಷಯಗಳ ಕಡೆಗೆ ಕರೆ ನೀಡಲು ಕುರ್‌ಆನ್‌ ಅವತೀರ್ಣವಾಗಿದೆಯೋ ಅದನ್ನು ಇಲ್ಲಿ ಇಡೀ 
ಮಾನವಕೋಟಿಯ ಮುಂದಿರಿಸಲಾಗುತ್ತಿದೆ. 

22. ಇಹಲೋಕದಲ್ಲಿ ದುರ್ವಿಚಾರದಿಂದಲೂ ದುಷೃತ್ಯದಿಂದಲೂ ಮತ್ತು ಪರಲೋಕದಲ್ಲಿ ದೇವಶಿಕ್ಸೆಯಿಂದಲೂ ರಕ್ಷಣೆ 
ಹೊಂದಬಹುದು ಎಂಬ ನಿರೀಕ್ಷೆ. 

23. ಅರ್ಥಾತ್‌- ಇವೆಲ್ಲ ಅಲ್ಲಾಹನ ಕೆಲಸಗಳೇ ಎಂಬುದನ್ನು ನೀವು ತಿಳಿದಿದ್ದು ಇದನ್ನು ನೀವು ಒಪ್ಪಿಕೊಳ್ಳುತ್ತ ಲೂ ಇರುವಾಗ 
ನಿಮ್ಮ ಆರಾಧನೆಯೂ ಅವನಿಗೆ ಮಾತ್ರ ಮೊಸಲಾಗಿರಬೇಕು. ಆರಾಧಿಸಲ್ಪಡುವ ಹಕ್ಕು ಬೇರೆ ಯಾರಿಗೆ ತಾನೇ ಇದೆ? ಇತರರನ್ನು 
ಅಲ್ಲಾಹನಿಗೆ ಸರಿಸಾಟಿಗಳೆನ್ನಾಗಿ ಮಾಡುವುದೆಂದರೆ ಉಪಾಸನೆ ಮತ್ತು ದಾಸ್ಕ-ಆರಾಧನೆಗಳೆ ವಿವಿಧ ರೂಪಗಳ ಪೈಕಿ ಯಾವುದಾದರೂ 
ರೂಪದಲ್ಲಿ ಅವನ ಹೊರತು ಇತರರೊಂದಿಗೆ ವ್ಯವಹರಿಸುವುದು, مسجم سی‎ ಮತ್ತು ದಾಸ್ಕ-ಆರಾಧನೆ)ನ ಯಾವ ಯಾವ 
ರೂಪಗಳನ್ನು ಅಲ್ಲಾಹನಿಗೆ ಮಾತ್ರ ಸೀಮಿತವಾಗಿಡಬೇಕು ಮತ್ತು ಅವುಗಳಲ್ಲಿ ಇತರರನ್ನು ಪಾಲ್ಗೊಳಿಸುವುದೇ 'ಶಿರ್ಕ್‌' ಆಗಿದ್ದು ಅದನ್ನೇ 
ತಡೆಗಟ್ಟಲಿಕ್ಕಾಗಿ ಈ ಕುರ್‌ಆನ್‌ ಅವತರಿಸಲ್ಪಟ್ಟಿದೆ ಎಂಬುದು ಮುಂದೆ ಕುರ್‌ಆನಿನಿಂದಲೇ ವಿವರವಾಗಿ ತಿಳಿದು ಬರುವುದು. 


2. ಅಲ್‌ ಬಕೆರಃ 49 


x‏ اون 2 ۳۲ ٤ٌ‏ ۰ئ 214 کے و 

شھداء ور رووا 3 

pu 254 AAS‏ 434 کو ,1 ಪ Eh‏ ۱ء دہ 
نفعلوا ಯಹು Dsl ESS VUNG‏ 

“EM Gd NA 
WS $ Gy [eS RSS NOES TT] ಮಿತ 
ಪಿಎ ೨ پ گلا ٹھ‎ ಬಸ» 72 I یھ زم ا‎ 
Gadd IE Ib GL BE IY 
و ا ہک مہ‎ 2 Ts و مو‎ $6? 2ನ > 

$ 235 3 ಯೂ ಹ PS وِنْ قبل‎ 
ಠಿ 


: 7 لا حم دم 24 7 
ما FL 215) SOL‏ ان يشيبَ ملا تمابَُو 

(23-24) ನಾವು ನಮ್ಮ ದಾಸನಿಗೆ ہما ۱ہ ذلب‎ ಈ ಗ್ರಂಥವು ನಮ್ಮದೋ ಅಲ್ಲವೋ ಎಂಬ 
ವಿಷಯದಲ್ಲಿ ನಿಮಗೆ ಸಂದೇಹವಿದ್ದರೆ ಇದಕ್ಕೆ ಸರಿಸಮಾನವಾದ ಒಂದು ಅಧ್ಯಾಯವನ್ನಾದರೂ ರಚಿಸಿ ತನ್ನಿರಿ. 
ಅಲ್ಲಾಹನ ಹೊರತು ನಿಮ್ಮೆಲ್ಲ ಸಾಕ್ಟಿಗಳನ್ನೂ ನಿಮ್ಮ ಸಹಾಯಕ್ಕಾಗಿ ಕರೆದು ತನ್ನಿರಿ. ನೀವು ಸತ್ಯವಾದಿಗಳಾಗಿದ್ದರೆ 
ಈ ಕಾರ್ಯವನ್ನು ಮಾಡಿ 3 ಆದರೆ ನೀವು ಹಾಗೆ ಮಾಡದಿದ್ದಲ್ಲಿ ಮತ್ತು ಖಂಡಿತವಾಗಿಯೂ ನೀವು 
ಹಾಗೆಂದೂ ಮಾಡಲಾರಿರಿ- ಸತ್ಯನಿಷೇಧಿಗಳಿಗಾಗಿ ಸಿದ್ದಗೊಳಿಸಲ್ಪಟ್ಟಿರುವ ಹಾಗೂ ಮನುಷ್ಯರನ್ನೂ ಶಿಲೆಗಳನ್ನೂಖ್‌ 
ಇಂಧನವಾಗಿ ಉರಿಸುವ ಆ ನರಕವನ್ನು ಭಯಪದಿರಿ. 

(25) ಪೈಗಂಬರರ, ಈ ಗ್ರಂಥದ ಮೇಲೆ ವಿಶ್ವಾಸವಿರಿಸಿ (ಅದರಂತೆ) ತಮ್ಮ ಕರ್ಮಗಳನ್ನು 

ಸರಿಪಡಿಸಿಕೊಳ್ಳುವವರಿಗಾಗಿ ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಸ್ವರ್ಗೋದ್ಯಾನಗಳಿವೆ ಎಂಬ 
ಸುವಾರ್ತೆಯನ್ನು ಕೊಡಿರಿ. ಆ ಉದ್ಯಾನಗಳ ಫಲಗಳು ಇಹಲೋಕದ ಫಲಗಳನ್ನು ಹೋಲುತ್ತಿರುವುವು. ಅವರಿಗೆ 
ಆ ಫಲಗಳನ್ನು ತಿನ್ನಲು ಕೊಡಲಾದಾಗ ಅವರು, "ಇಂತಹ ಫಲಗಳೇ ಈ ಮುಂಚೆ ಭೂಲೋಕದಲ್ಲಿ ನಮಗೆ 
ಕೊಡಲಾಗುತ್ತಿದ್ದುವು" ಎಂದು ಹೇಳುವರು. ಅವರಿಗೆ ಅಲ್ಲಿ ಪರಿಶುದ್ಧ ಪಶ್ಲಿಯರಿರುವರು”' ಮತ್ತು ಅವರು' 
ಅಲ್ಲಿ ಸದಾ ಕಾಲ ಇರುವರು. 
24. ನೀವು ಕುರ್‌ಆನನ್ನು ಮಾನವ ನಿರ್ಮಿತ ಕೃತಿ ಎಂದು ತಿಳಿಯುತ್ತೀರಾದರೆ, ಇದಕ್ಕೆ ಸರಿಸಮಾನವಾದ ಇನ್ನೊಂದು 
ಕೃತಿಯನ್ನು. ರಚಿಸಿ ತನ್ನಿರಿ ಎಂದು ಈ ಮುಂಚೆ ಮಕ್ಕಾದಲ್ಲಿ ಅನೇಕ ಬಾರಿ ಪಂಥಾಹ್ವಾನ ನೀಡಲಾಗಿತ್ತು. ಈಗ ಮದೀನಾ ತಲುಪಿದ 
ಬಳಿಕ ಪುನಃ ಅದನ್ನು ಆವರ್ತಿಸಲಾಗುತ್ತಿದೆ. (ನೋಡಿರಿ- ಅಧ್ಯಾಯ ಯೂನುಸ್‌ ಸೂಕ್ತ 38 ಬನೀ ಇಸ್ರಾಈಲ್‌ 68; 
ಅತ್ತೂರ್‌ ಸೂಕ್ತ 33, 34) 

25. ಅಲ್ಲಿ ನೀವು ಮಾತ್ರ ನರಕದ ಇಂಧನವಾಗುವುದಲ್ಲ; ನೀವು ಪೂಜಿಸುತ್ತಿದ್ದ ಮತ್ತು ಅರ್ಚಿಸುತ್ತಿದ್ದ ವಿಗ್ರಹಗಳೂ 
ನಿಮ್ಮೊಂದಿಗಿರುವುವು. ಆ ವಿಗ್ರಹಗಳಿಗೆ ದೇವತ್ವದಲ್ಲಿ ಏನಾದರೂ ಸಂಬಂಧ ಇತ್ತೇ ಎಂಬುದು ಆಗ ಸ್ವತಃ ನಿಮಗೆ ಅರಿವಾದೀತು 
ಎಂಬ ಸೂಚನೆ ಇಲ್ಲಿ ಇದೆ. 

26. ಅರ್ಥಾತ್‌- ಅವು, ಅವರಿಗೆ ಪರಿಚಯವಿಲ್ಲದ, ಅಪರಿಚಿತವೂ ಅಪೂರ್ವವೂ ಆದ ಫಲಗಳಾಗಿರಲಾರವೃ. ಅವುಗಳು 
ನೋಡುವಾಗ ಭೂಲೋಕದ ಫಲಗಳಂತೆಯೇ ಇರುವುವು. ಆದರೆ ಅವುಗಳಿಗಿಂತ ಎಷ್ಟೋ ಪಟ್ಟು ಅಧಿಕ ಸವಿಯಾಗಿರುವುವು. 


ಕಾಂಡ -1 


50 : ಕುರ್‌ಆನ್‌ ವ್ಯಾಖ್ಯಾನ 


OS NETS NAY 


(26-27) ಅಹುದು, ಅಲ್ಲಾಹನು ನುಸಿ ಅಥವಾ ಅದಕ್ಕಿಂತಲೂ ಕ್ಸುಲ್ಲಕ ವಸ್ತುವಿನ ಉಪಮೆ ಕೊಡುವ 
ಬಗ್ಗೆ ನಾಚುವುದಿಲ್ಲ.೫ "ಸತ್ಯವನ್ನು ಸ್ವೀಕರಿಸುವವರು ಈ ಉಪಮೆಗಳೆನ್ನು ಕಂಡು ಇದು ಅವರ ಪ್ರಭುವಿನ 
ಕಡೆಯಿಂದಲೇ ಬಂದ ಪರಮಾರ್ಥವಾಗಿದೆ ಎಂದು ಗ್ರಹಿಸುತ್ತಾರೆ ಮತ್ತು ನಿಷೇಧಿಸುವವರು ಇವುಗಳನ್ನು ಕೇಳಿ, 
"ಇಂತಹ ಉಪಮೆಗಳೊಂದಿಗೆ ಅಲ್ಲಾಹನಿಗೇನು ಸಂಬಂಧ?" ಎನ್ನುತ್ತಾರೆ. ಹೀಗೆ ಅಲ್ಲಾಹನು ಒ೦ದೇ 
ವಿಷಯದ . ಮೂಲಕ ಅನೇಕರನ್ನು ಮಾರ್ಗಬ್ರಷ್ಟರನ್ನಾಗಿ ಮಾಡುತ್ತಾನೆ ಮತ್ತು ಅನೇಕರಿಗೆ ಸನ್ಮಾರ್ಗ 
ತೋರಿಸುತ್ತಾನೆ. ಅವನು 'ಫಾಸಿಕ'(ಧರ್ಮಭ್ರಷ್ಟ)ರನ್ನು ಮಾತ್ರ ಮಾರ್ಗಭ್ರಷ್ಟರನ್ನಾಗಿ ಮಾಡುತ್ತಾನೆ. ಅಲ್ಲಾಹನ 
ಜೊತೆ ದೃಢವಾದ 'ಅಹ್ಹ್‌'(ಕರಾರು) ಮಾಡಿಕೊಂಡ ಬಳಿಕ ಅದನ್ನು ಮುರಿದು ಹಾಕುವವರು?' ಅಲ್ಲಾಹನು 


ನೋಡುವಾಗ ಮಾವು, ದಾಳಿಂಬೆ, ಕಿತ್ತಳೆ ಮೊದಲಾದುವುಗಳಂತೆಯೇ ತೋರುವುವು. ಸ್ವರ್ಗವಾಸಿಗಳು ಪ್ರತಿಯೊಂದು ಫಲವನ್ನು 
ಕಂಡೊಡನೆ ಇದು ಮಾವಿನಹಣ್ಣು ಅಥವಾ ದಾಳಿಂಬೆ ಅಥವಾ ಕಿತ್ತಳೆ ಎಂದು ಗುರುತಿಸುವರು. ಅದರೆ ಸನಹಲ್ಲಿ ಇಹಲೋಕದ 
ಮಾವಿನ ಹಣ್ಣು, ದಾಳಿಂಬೆ, ಕಿತ್ತಳೆಗಳೊಂದಿಗೆ ಅವುಗಳಿಗೆ ಯಾವ ಸಂಬಂಧವೂ ಇರಲಾರದು. 

27. ಅರಭೀ ಮೂಲದಲ್ಲಿ 'ಅರು್ವಾಜ್‌' ಎಂಬ ಪದ ಉಪಯೋಗಿಸಲ್ಪಟ್ಟಿದೆ. ಅದರ ಅರ್ಥ ಜೋಡಿ ಎಂದು. ಈ ಪದವು 

, ಪಠಶಿ ಮತ್ತು ಪತ್ನಿ ಇಬ್ಬರಿಗೂ ಉಪಯೋಗವಾಗುತ್ತದೆ. ಪತಿಗೆ ಪತ್ನಿಯು 'ರಯೌಜ್‌'(ಜೋಡಿ) ಆಗಿರುತ್ತಾಳೆ ಮತ್ತು ಪಶ್ನಿಗೆ ಪತಿಯು 
'ರೌಜ್‌' ಆಗಿರುತ್ತಾನೆ. ಆದರೆ ಸ್ವರ್ಗದಲ್ಲಿ ಈ 'ಅರ್ರಾಜ್‌'(ಜೋಡಿಗಳು) ಎಂಬುದು ಪರಿಶುದ್ಧತೆಯ ಗುಣದೊಂದಿಗೆ 
ಕೂಡಿಕೊಂಡಿರುವುದು.: ಇಹದಲ್ಲಿ ಪಶಿಯು ಸಜ್ಞನನಾಗಿದ್ದು ಆತನ وہ‎ ಕೆಟ್ಟಿವಳಾಗಿದ್ದರೆ ಪರಲೋಕದಲ್ಲಿ ಅವರೊಳಗಿನ ಸಂಬಂಧ 
ಕಡಿದು ಹೋಗುವುದು. ಆ ಸಜ್ಜನ ಪತಿಗೆ ಬೇರೆ ಸೌಜನ್ಯಶೀಲೆಯಾದ ಸತಿಯನ್ನು ನೀಡಲಾಗುವುದು. ಇಹದಲ್ಲಿ ಸ್ತ್ರೀ 
ಒಳ್ಳೆಯವಳಾಗಿದ್ದು ಆಕೆಯ ಪತಿ ದುಪ್ಪನಾಗಿದ್ದರೆ, ಆ ಸ್ತ್ರೀಯು ಪರದಲ್ಲಿ ಅವನಿಂದ ಪಾರಾಗುವಳು. ಅವಳಿಗೆ ಬೇರೊಬ್ಬ ಸಜ್ಜನನನ್ನು 
ಬಾಳ ಸಂಗಾತಿಯಾಗಿ ನೀಡಲಾಗುವುದು. ಇಹದಲ್ಲಿ ಪತಿ-ಪತ್ನಿಯರಿಬ್ಬರೂ ಸಜ್ಞನರಾಗಿದ್ದರೆ ಪರದಲ್ಲಿಯೂ ಅವರ ಇದೇ ಸಂಬಂಧ 
مہ‎ ಅನಂತವೂ. ಆಗಿರುವುದು. 
| 28. ಇಲ್ಲಿ ಒಂದು ಆಕ್ಸೇಪವನ್ನು ಪ್ರಸ್ತಾಪಿಸದೆಯೇ ಅದಕ್ಕೆ ಉತ್ತರ ಕೊಡಲಾಗಿದೆ. ಕುರ್‌ಆನಿನಲ್ಲಿ ಹಲವೆಡೆ ವಿಷಯದ 
ಎವರಣೆಗಾಗಿ ಜೇಡರ ಹುಳು, ನೊಣ, ನುಸಿ ಇತ್ಕಾದಿಗಳ ಉಪಮೆಗಳನ್ನು ಕೊಡಲಾಗಿದೆ. 'ಇಂತಹ ಕ್ಷುಲ್ಲಕ ವಸ್ತುಗಳ ಉಪಮೆಗಳುಳ್ಳ 
ಗ್ರಂಥ ಇದೆಂತಹ ದೇವವಾಣಿ!' ಎಂದು ವಿರೋಧಿಗಳು ಆಕ್ಷೇಪಿಸುತ್ತಿದ್ದರು. ಇದು ದೇವವಾಣಿಯಾಗಿರುತ್ತಿದ್ದರೆ ಇದರಲ್ಲಿ ಇಂತಹ 
ಅನಗತ್ಯ ವಿಷಯಗಳು ಇರುತ್ತಿರಲಿಲ್ಲವೆಬುಂದು ಅವರ ಅಭಿಪ್ರಾಯವಾಗಿತ್ತು. 

29. ಅರ್ಥಾತ್‌- ವಿಷಯವನ್ನು ಅರ್ಥಮಾಡಿಕೊಳ್ಳಲು ಇಷ್ಟಪಡದವರ ಹಾಗೂ ಪರಮಾರ್ಥದ ಶೋಧನೆಯನ್ನು ಬಯಸದವರ 
ನೋಟವು ಬಾಹ್ಮ ದೃಷ್ಟಿಗೆ ಗೋಚರವಾಗುವ ಪದಗಳಲ್ಲೇ ಸಿಲುಕಿಕೊಳ್ಳುತ್ತವೆ ಮತ್ತು ಅವರು ಅವ್ಪಗಳಿಂದ ಪ್ರತಿಕೂಲ 
ಫಲಿತಾಂಶಗಳನ್ನು ಗ್ರಹಿಸಿಕೊಂಡು ಪರಮಾರ್ಥದಿಂದ ಇನ್ನಷ್ಟು ದೂರ ಸರಿದು ಬಿಡುತ್ತಾರೆ. ಇದಕ್ಕೆ ವ್ಯತಿರಿಕ್ತವಾಗಿ - ಪರಮಾರ್ಥವನ್ನು 
ತಿಳಿಯಬಯಸುವವರಿಗೆ ಹಾಗೂ ಸರಿಯಾದ ದೃಷ್ಟಿಕೋನವುಳ್ಳವರಿಗೆ ಆ ಮಾತುಗಳಲ್ಲೇ" ಯುಕ್ತಿಯ ಭಂಡಾರ ಕಂಡುಬರುತ್ತದೆ. 
ಇಂತಹ ಯುಕ್ತಿಪೂರ್ಣ ಮಾತುಗಳು ಅಲ್ಲಾಹನ ವತಿಯಿಂದಲೇ ಬಂದಿರಲು ಸಾಧ್ಯವೆಂದು ಅವರ ಮನಸ್ಸು ಸಾಕ್ಷ ನುಡಿಯುತ್ತದೆ. 

30. ಫಾಸಿಕ್‌ ಎಂದರೆ ಧರ್ಮಭ್ರಷ್ಟ, ಆಜ್ಞೋಲ್ಲಂಘಕ ಮತ್ತು ಆಜ್ಞಾಪಾಲನೆಯ ಮೇರೆಯನ್ನು ಮೂರಿ ಹೋಗುವವನು, 
31. ಅರಸೆನು ತನ್ನ ಸೇವಕರಿಗೂ ಪ್ರಜೆಗಳಿಗೂ ಹೊರಡಿಸುವ ಆಜ್ಞೆ ಆದೇಶಗಳಿಗೆ ಅರಬೀ ನುಡಿಗಟ್ಟಿನಲ್ಲಿ 'ಅಹ್ಹ್‌' ಎಂದು 
ಹೇಳಲಾಗುತ್ತದೆ. ಪ್ರಜೆಗಳು ಅದರಂತೆ ನಡೆಯಲು ಬದ್ಧರಾಗಿರುತ್ತಾರೆ. ಇಲ್ಲಿಯೂ 'ಅಹ್ಹ್‌' ಎಂಬ ಪದವನ್ನು ಇದೇ ಅರ್ಥದಲ್ಲಿ 
ಉಪಯೋಗಿಸಲಾಗಿದೆ. ಅಲ್ಲಾಹನ 'ಅಹ್ಹ್‌' ಎಂದರೆ ಅಲ್ಲಾಹನ ಶಾಶ್ವತವಾದ ಶಾಸನ. ಅದರ ಪ್ರಕಾರ ಕೇವಲ ಅಲ್ಲಾಹನೊಬ್ಬನ 
ಆರಾಧನೆ, ಆಜ್ಞಾಪಾಲನೆ- ಮತ್ತು ಉಪಾಸನೆ ಮಾಡಲು ಸರ್ವಮಾನವ ಕೋಟಿಯು ಬದ್ದವಾಗಿದೆ. 'ದೃಢವಾದ ಕರಾರನ್ನು 
ಮಾಡಿಕೊಂಡ ಬಳಿಕ' ಎಂಬ ಮಾತು ಆದಮ್‌ರನ್ನು(ಅ) ಸೃಷ್ಟಿಸಿದ ವೇಳೆ ಸಮಸ್ತ ಮಾನವ ಕೋಟಿಯಿಂದ, ಆತನ ಆಜ್ಞಾಪಾಲನೆಯ 


2. ಅಲ್‌ ಬಕರಃ 51 


٤ 


+ 


NA‏ پسہہ 


PY a ہے و‎ 2 

HEE ANGE ಸಕ 565 
ಜೋಡಿಸಲು 022 ಮುರಿದು ಹಾಕುವವರು”: ಮತ್ತು ಭೂಮಿಯ ಮೇಲೆ ಕ್ಷೋಭೆಯನ್ನುಂಟು 
ಮಾಡುವವರು.* ವಾಸ್ತವದಲ್ಲಿ ಇವರೇ ನಷ್ಟಕ್ಕೊಳೆಗಾಗುವವರು. 

i (28-29) ನೀವು ಅಲ್ಲಾಹನನ್ನು ಹೇಗೆ ನಿರಾಕರಿಸುತ್ತೀರಿ? ನೀವಾದರೋ ನಿರ್ಜೀವಿಗಳಾಗಿದ್ದಿರಿ. ಅವನು 
ನಿಮಗೆ ಜೀವವಿತ್ರನು. ಇನ್ನು ಅವನೇ ನಿಮ್ಮ ಪ್ರಾಣ ತೆಗೆಯುವನು ಮತ್ತು ಅವನೇ ನಿಮಗೆ ಪುನರ್ಜೀವನ 
ನೀಡುವನು. ತರುವಾಯ ನಿಮಗೆ ಆತನೆಡೆಗೇ ಮರಳಿ ಹೋಗಬೇಕಾಗಿದೆ. ಭೂಮಿಯಲ್ಲಿರುವುದನ್ನೆಲ್ಲ 
ನಿಮಗಾಗಿಯೇ ಸೃಷ್ಟಿಸಿದವನು ಆತನೇ. ಬಳಿಕ ಗಗನದೆಡೆ ಗಮನಹರಿಸಿ ಸಪ್ರಗಗನಗಳಿಗೆ* ರೂಪು" ಕೊಟ್ಟಿನು. 
ಆತನು ಸಕಲ ವಿಷಯಗಳ ಜ್ಞಾನಿಯಾಗಿರುತ್ತಾನೆ.3 


ಕರಾರನ್ನು ಮಾಡಿಕೊಂಡುದರ ಕಡೆಗೆ ಸೂಚನೆ. ಅಲ್‌ರಾಫ್‌ ಅಧ್ಯಾಯದ ಸೂಕ್ತ 172ರಲ್ಲಿ ಈ ಪ್ರಶಿಜ್ಞೆ ಮತ್ತು ಕರಾರಿನ ಮೇಲೆ 
ಇನ್ನಷ್ಟು ವಿವರವಾಗಿ ಬೆಳಕು ಚೆಲ್ಲಲಾಗಿದೆ. 

32. ಅರ್ಥಾತ್‌- ಮಾನವನ ಸಾಮೂಹಿಕ ಹಾಗೂ ವೈಯಕ್ತಿಕ ಅಭ್ಯುದಯವು ಕೆಲವು ತರದ ಸಂಬಂಭಗಳ ಸ್ಥಿರಪಡಿಸುವಿಕೆಯನ್ನು 
ಅವಲಂಬಿಸಿಕೊಂಡಿದ್ದು ಅವುಗಳನ್ನು ಸ್ಲಿರವಾಗಿಡಲು ಅಲ್ಲಾಹನೇ ಆದೇಶಿಸಿರುವನು. ಅಂತಹ ಸಂಬಂಧಗಳ' ಮೇಲೆಯೇ ಇವರು 
ಕೊಡಲಿಯೇಟು ಹಾಕುತ್ತಾರೆ. ۱ 

33. ಈ ಮೂರು ವಾಕ್ಯಗಳಲ್ಲಿ ಫ್‌ ಸ (ಧರ್ಮೋಪೇಕ್ಸೆ) ಹಾಗೂ 'ಫಾಸಿಕ್‌'(ಧರ್ಮಭ್ರಷ್ಟ) ಎಂಬುದರ ಸಂಪೂರ್ಣ ವಿವರಣೆಯನ್ನು 
ಕೊಡಲಾಗಿದೆ. ಕ್ಷೋಭೆಯೇ, ಅಲ್ಲಾಹ್‌ ಮತ್ತು ಅವನ ಬಾಸರೊಳಗಿನ ಸಂಬಂಧ ಮತ್ತು ಮನುಷ್ಯ ಮನುಷ್ಯರೊಳಗಿನ ಸಂಬಂಧಗಳನ್ನು 
ಮುರಿಯುವುದರ ಅನಿವಾರ್ಯ ಪರಿಣಾಮವಾಗಿದ್ದು ಈ ಕ್ಷೋಭೆಯನ್ನುಂಟು ಮಾಡುವವನೇ ಫಾಸಿಕ್‌(ಧರ್ಮಬ್ರಷ್ಟ) ಆಗಿರುತ್ತಾನೆ. 

34. ಸಪ್ತಗಗನಗಳ ನಿಜಸ್ವರೂಪವನ್ನು ನಿರ್ಧರಿಸುವುದು ಅಸಾಧ್ಯ. ಮನುಷ್ಯನು 'ಅಕಾಶ ಅಥವಾ ನಭೋಮಂಡಲದ ಬಗ್ಗೆ 
ತಾನು ಮಾಡಿದ ಸಂಶೋಧನೆ ಮತ್ತು ಊಹೆಗಳ ಆಧಾರದಲ್ಲಿ ಕೈಗೊಂಡ ನಿರ್ಧಾರಗಳೆಲ್ಲವೂ ಕಾಲಕಾಲಕ್ಕೆ ಬದಲಾಗುತ್ತಲೇ ಬಂದಿವೆ. 
ಆದುದರಿಂದ ಅವುಗಳ ಪೈಕಿ ಯಾವುದೇ ಕಲ್ಪನೆಯನ್ನು ಆಧಾರವಾಗಿಟ್ಟು ಕುರ್‌ಆನಿನ ಪದಗಳ ಅರ್ಥವನ್ನು ನಿಶ್ಚಯಿಸುವುದು 
ಸರಿಯಾಗದು, ಒಟ್ಟಿನಲ್ಲಿ ಇದನ್ನು ಭೂಮಿಯ ಹೊರತಾಗಿರುವ ಹಾ ವಿಶ್ವವೆಲ್ಲವನ್ನೂ ಅಲ್ಲಾಹನು ಏಳು ಭಾಗಗಳನ್ನಾಗಿ 
ಎಭಾಗಿಸಿರುವನೆಂದು - ಅಥವಾ ಭೂಮಿಯು ಈ ವಿಶ್ವದ ಯಾವ ಭಾಗದಲ್ಲಿದೆಯೋ ಅದು ಸ ಸಪ್ತ ವಭಾಗಗಳಿಂದೊಡಗೂಡಿದೆ 
ಎಂದು ಅರ್ಥೈಸಬಹುದು. 

35. ಈ ವಾಕ್ಕದಲ್ಲಿ ಎರಡು ಮಹತ್ವಪೂರ್ಣ ಸಂಗತಿಗಳ ಕಡೆಗೆ ಗಮನ ಸೆಳೆಯಲಾಗಿದೆ: 1) ಅಲ್ಲಾಹನು ನಿಮ್ಮ ಎಲ್ಲ 
ಚಲನವಲನಗಳನ್ನೂ ಅರಿತಿರುವಾಗ ನೀವು ಅಂತಹ ಸರ್ವಜ್ಞನೆದುರು ಸತ್ಯನಿಷೇಧ ಹಾಗೂ ವಿದ್ರೋಹದ ಧೋರಣೆಯನ್ನು 
ಅನುಸರಿಸುವ ಸಾಹಸೆ ಹೇಗೆ ಮಾಡುವಿರಿ? 2) ಸರ್ವವನ್ನೂ ಅರಿಯುವ ಅಲ್ಲಾಹನೆದುರು ವಿದ್ರೋಹವೆಸಗಿ ನೀವು ಅಜ್ಞಾನಾಂಧಕಾರದಲ್ಲಿ 
ಅಲೆದಾಡಬಹುದೇ ಹೊರತು ಅದರಲ್ಲಿ ಇನ್ನಾವ ಪುರುಷಾರ್ಥವೂ ಇಲ್ಲ. 


52 ಕುರ್‌ಆನ್‌ ವ್ಯಾಖ್ಯಾನ 


722 3೨2%. Mu * Ne | 7۰ ಸ 
ಪ್ರ ಗ ರಿ slg 3s 00 سح‎ 
و‎ 


ಹಿ U2) sts وع الم مال نعل‎ 21 ಹತತ 
OS SENSE LSE 


(30-33) “ನಿಮ್ಮ ಪ್ರಭುವು ಮಲಾಯಿಕಳೆ'(ದೇವಚರ)ರೊಡನೆ, "ನಾನು ಭೂಮಿಯಲ್ಲಿ ಒಬ್ಬ 
ಖಲೀಫಳ”(ಪ್ರತಿನಿಧಿ)ನನ್ನು ನೇಮಿಸಲಿದ್ದೇನೆ" ಎಂದು ಹೇಳಿದ ಸಂದರ್ಭವನ್ನು ಕೊಂಚ ಊಹಿಸಿರಿ. ಅವರು, 
(ಹೀಗೆ) ನಿವೇದಿಸಿದರು: "ಭೂಮಿಯಲ್ಲಿ ಅದರ ವ್ಯವಸ್ಥೆಯನ್ನು ಕೆಡಿಸುವ ಹಾಗೂ ರಕ್ತಪಾತವೆಸಗುವವನನ್ನು 
ನೀನು ನೇಮಿಸುವೆಯಾ?” ನಾವಂತೂ ನಿನ್ನ ಗುಣಗಾನ ಮಾಡುತ್ತಿರುವುದರೊಂದಿಗೆ ನಿನ್ನನ್ನು ಸ್ತುತಿಸುತ್ತಲೂ 
ನಿನ್ನ ಪರಿಶುದ್ಧ. ತೆಯನ್ನು ಕೊಂಡಾಡುತ್ತಲೂ ಇದ್ದೇವೆ." ಆಗ ಆತನು ಹೇಳಿದನು, "ವಾಸ್ತವದಲ್ಲಿ ನೀವು 


36. ಮೇಲಿನ ರುಕೂಲ್‌ನಲ್ಲಿ ಅಲ್ಲಾಹ್‌ ನಿಮ್ಮ ಸೃಷ್ಟಿಕರ್ತನು, ಪಾಲಕನು, ನಿಮ್ಮ ಜೀವನ ಮರಣಗಳ ಮೇಲೆ ಅಧಿಕಾರ 
ಅವನದೇ ಕೈಯಲ್ಲಿದೆ, ನೀವಿರುವ ಭೂಮಿಯ ಒಡೆಯ ಮತ್ತು ಮೇಲ್ವಿಚಾರಕನೂ ಅವನೇ ಎಂದು ದೇವಾರಾಧನೆಯ ಕರೆ ನೀಡುತ್ತಾ, 
ಅವನ ಆರಾಧನೆಯ ಹೊರತು ನಿಮಗೆ ಬೇರಾವ ಮಾರ್ಗವೂ ಇಲ್ಲ ಎಂದು ಹೇಳಲಾಗಿತ್ತು. ಈಗ ಈ ರುಕೊಲ್‌ನಲ್ಲಿ ಅದೇ 
ಕರೆಯನ್ನು ಬೇರೊಂದು ಆಧಾರದಲ್ಲಿ ನೀಡಲಾಗಿದೆ. ಅದೆಂದರೆ- ಈ ಲೋಕದಲ್ಲಿ ಅಲ್ಲಾಹನು ನಿಮ್ಮನ್ನು ತನ್ನ ಪ್ರತಿನಿಧಿಯನ್ನಾಗಿ 
ಮಾಡಿದ್ದಾನೆ. ಪ್ರತಿನಿಧಿ ಎಂಬ ನೆಲೆಯಲ್ಲಿ ನೀವು ಅವನ ದಾಸ್ಕ-ಆರಾಧನೆ ಮಾತ್ರ ಮಾಡಿಕೊಂಡಿದ್ದರೆ ಸಾಲದು, ಅವನಿಂದ 
ರವಾನಿಸಲಾಗುವ ಆದೇಶಗಳಂತೆ ಕಾರ್ಯವೆಸಗಬೇಕಾದುದೂ ನಿಮ್ಮ ಕರ್ತವ್ಯವಾಗಿದೆ. 

ಈ ದಿಸೆಯಲ್ಲಿ ಮಾನವನ ನಿಜವಾದ ನೆಲೆ ಮತ್ತು ವಿಶ್ವದಲ್ಲಿ ಆತನ ಸ್ಥಾನಮಾನವನ್ನು ಸರಿಯಾಗಿ ವಿವರಿಸಲಾಗಿದೆ. ಬೇರಾವ 
ಮೂಲಗಳಿಂದಲೂ ತಿಳಿಯಲು ಸಾಧ್ಯವಿಲ್ಲದಂತಹ, ಮಾನವ ಇತಿಹಾಸದ ಒಂದು ಅಧ್ಯಾಯವನ್ನು ಇಲ್ಲಿ ಮುಂದಿಡಲಾಗಿದೆ. ಈ 
ಅಧ್ಯಾಯದಿಂದ ಸಿಗುವ ಪ್ರಮುಖ ಪಾಠಗಳು, ನೆಲದಡಿಯಿಂದ ಅಸ್ಲಿಪಂಜರಗಳನ್ನು ಅಗೆದು ತೆಗೆದು, ಅವುಗಳನ್ನು ಪರೀಕ್ಷಿಸಿ, 
ಊಹಾಪೋಹೆಗಳಿಂದ ಜನರು ಗ್ರಹಿಸಲು ಪ್ರಯತ್ನಿಸುವ ಪಾಠಗಳಿಗಿಂತ ಎಷ್ಟೋ ಹೆಚ್ಚು ಉಪಯುಕ್ತವಾಗಿವೆ. 

37. ಅರಬೀ ಭಾಷೆಯಲ್ಲಿ 'ಮಲಕ್‌' ಎಂಬುದರ ಸರಿಯಾದ ಅರ್ಥ 'ಸಂದೇಶವಾಹಕ' ಎಂದಾಗಿದೆ. ಅದರ ಶಬ್ದಾರ್ಥ 
"| 'ಕಳುಹಿಸಲ್ಪಟ್ಟವ' ಅಥವಾ 'ದೂತ' ಎಂದಾಗುತ್ತದೆ: ಈ ಮಲಾಯಿಕ್‌(ದೇವದೂತರು) ಕೇವಲ ವ್ಯಕ್ತಿತ್ವ ರಹಿತವಾದ ಶಕ್ತಿಗಳಲ್ಲ. ಇವರು 
ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಅಲ್ಲಾಹನು ಅಗಾಧವಾದ ತನ್ನ ಸಾಮ್ರಾಜ್ಕದ ವ್ಯವಸ್ಥೆಯ ಕಾರ್ಯದಲ್ಲಿ ಅವರನ್ನು ಉಪಯೋಗಿಸುತ್ತಾನೆ. 

38. 'ಖಲೀಫಾ'(ಪ್ರತಿನಿಧಿ) ಒಬ್ಬನ ಸೊತ್ತಿನಲ್ಲಿ ಆತನು ನೀಡಿದ ಅಧಿಕಾರವನ್ನು ಆತನ ಪ್ರತಿನಿಧಿಯೆಂಬ ನೆಲೆಯಲ್ಲಿ 
ಉಪಯೋಗಿಸುತ್ತ [ಅವನ ಇಚ್ಛೆಯನ್ನು ಪೂರೈಸುವವನು] 

39. ಇದು ದೇವದೂತರ ಆಕ್ಷೇಪವಾಗಿರಲಿಲ್ಲ. ಇದೊಂದು ಪ್ರಶ್ನೆಯಾಗಿತ್ತು. ದೇವದೂತರಿಗೆ ಅಲ್ಲಾಹನ ಕಾರ್ಯಕಲಾಪಗಳನ್ನು 
ಆಕ್ಷೇಪಿಸುವ ಧೈರ್ಯವೆಲ್ಲಿ! ಖಲೀಘಾ(ಪ್ರಶಿನಿಧಿ) ಎಂಬ ಪದದಿಂದ ಅವರಿಗೆ ಪ್ರಸ್ತುತ ಜೀವಿಗೆ ಭೂಮಿಯಲ್ಲಿ ಕೆಲವು 
ಅಧಿಕಾರಗಳನ್ನು ನೀಡಲಾಗುವುದೆಂದು ಮಾತ್ರ ತಿಳಿದಿತ್ತು. ಆದರೆ ಈ ವ್ಯವಸ್ಥೆಯಲ್ಲಿ ಒಬ್ಬ ಅಧಿಕಾರಸ್ತ ಜೀವಿಯ ಅಸ್ತಿತ್ವಕ್ಕೆ 
ಅವಕಾಶವಿದೆಯೇ ಮತ್ತು ಈ ಸಾಮ್ರಾಜ್ಯದ ಯಾವ ಭಾಗದಲ್ಲೇ ಆಗಲಿ ಕಿಂಚಿತ್‌ ಅಧಿಕಾರವನ್ನಾದರೂ ಬೇರೆಯವರ ವಶಕ್ಕೆ 
ಬಿಟ್ಟುಕೊಟ್ಟಾಗ ಅಲ್ಲಿಯ ವ್ಯವಸ್ಥೆ ಕೆಟ್ಟು ಹೋಗದಿರುವುದು ಹೇಗೆಂದು ಅವರಿಗೆ ತಿಳಿಯಲಿಲ್ಲ. ಅದನ್ನೇ ಅವರು ತಿಳಿದುಕೊಳ್ಳಲು 
ಬಯಸಿದ್ದರು. 

40. ಇಲ್ಲಿ ಖಿಲಾಫತ(ಪ್ರತಿನಧಿತ್ವ )ನ್ನು ಹೊಂದಲು ತಾವು ಅರ್ಹರೆಂಬುದು, ಅದನ್ನು ತಮಗೆ ಕೊಡಬೇಕೆಂಬುದು ದೇವದೂತರ 


ಕಾಂಡ -1 


2. ಅಲ್‌ ಬಕರಃ 53 


PU Ue Bu ೨ ys‏ 0 الع دو کے 
ಚಿ 5‏ ایی TE‏ 6 
al ೨೨೨8 PS ೨% ೨ ಎಣೆ‏ 
لع انلم usc uli’ OA CE‏ 


ಅರ್ಲಿಯದುದನ್ನು ನಾನು ಅರಿತಿದ್ದೇನೆ." ಅನಂತರ ಅಲ್ಲಾಹನು ಆದಮರಿಗೆ ಸಕಲ ವಸ್ತುಗಳ ನಾಮಗಳನ್ನು 
ಕಲಿಸಿದನು. ತರುವಾಯ ಅವರನ್ನು ದೇವಚರರ ಮುಂದೆ ತಂದು ಹೇಳಿದನು, "(ಓರ್ವ ಪ್ರತಿನಿಧಿಯ 
ನೇಮಕದಿಂದ ವ್ಯವಸ್ಥೆಯು ಕೆಟ್ಟು ಹೋಗುವುದೆಂಬ) ನಿಮ್ಮ ಭಾವನೆಯು ದಿಟವೆಂದಾದರೆ, ಈ ವಸ್ತುಗಳ 
ಹೆಸರುಗಳನ್ನು ನನಗೆ ತಿಳಿಸಿರಿ”- ಅವರು ಹೇಳಿದರು, "ನೀನು ಮಹಾ ಮಹಿಮನು, ನಮಗಂತು ನೀನು ಕಲಿಸಿ 
ಕೊಟ್ಟಷ್ಟು ಜ್ಞಾನ ಮಾತ್ರ ಇದೆ. ನಿಶ್ಚಯವಾಗಿಯೂ ನೀನು ಜ್ಞಾನಪೂರ್ಣನೂ ಯುಕ್ತಿಪೂರ್ಣನೂ ಆಗಿರುತ್ತೀ.'" 
ಆ ಬಳಿಕ ಅಲ್ಲಾಹನು ಆದಮರೊಡನೆ ಇಂತೆಂದನು- "ನೀನು ಇವರಿಗೆ ಈ ವಸ್ತುಗಳ ಹೆಸರುಗಳನ್ನು ಹೇಳಿ 
ತೋರಿಸು." ಅವರು(ಆದಮರು) ಅವರಿಗೆ ಅವುಗಳ ನಾಮಗಳನ್ನು ಹೇಳಿ ತೋರಿಸಿದರು." ಆಗ ಅಲ್ಲಾಹನು 
ಹೀಗೆಂದನು, "ನಿಮಗೆ ಅಗೋಚರವಾಗಿರುವ ಆಕಾಶಗಳ ಮತ್ತು ಭೂಮಿಯ ಎಲ್ಲ ಯಥಾರ್ಥಗಳನ್ನು ನಾನು 


ಇಂಗಿತವಾಗಿರಲಿಲ್ಲ. ಇದರ ನಿಜಾರ್ಥವು, ದೇವಾ, ನಿನ್ನ ಆಜ್ಞಾಪಾಲನೆಗಳು ಆಗುತ್ತಲೇ ಇವೆ. ನಿನ್ನಿಚ್ಛೆಯಂತೆ ಇಡೀ ವಿಶ್ವವು ಎಲ್ಲ 
ವಿಧದಿಂದಲೂ ನಿರ್ಮಲವಾಗಿದೆ. ಅದರೊಂದಿಗೆ ನಿನ್ನ ಕಿಂಕರರಾದ ನಾವು ಅತ್ಯಂತ ಭಯಭಕ್ತಿಗಳಿಂದ ನಿನ್ನ ಗುಣಗಾನ ಮಾಡುತ್ತಲೂ 
ನಿನ್ನನ್ನು ಸ್ತುತಿಸುತ್ತಲೂ ನಿನ್ನ 'ತಸ್ಟೀಹ್‌' ಮಾಡುತ್ತಲೂ(ಪರಿಶುದ್ಧ ತೆಯನ್ನು ಕೊಂಡಾಡುತ್ತಲೂ) ನಿನ್ನ 'ತಕ್ಲೀಸ್‌' (ಪಾವಿತ್ರ್ಯ ಪ್ರಕಟನೆ) 
ಮಾಡುತ್ತಲೂ ಇದ್ದೇವೆ. ಹೀಗಿರುವಾಗ ಅದಾವ ಕೊರತೆಯನ್ನು ನೀಗಿಸಲಿಕ್ಕಾಗಿ ಪ್ರತಿನಿಧಿಯ ಸೃಷ್ಟಿಯಾಗಲಿದೆ ಎಂಬುದು ನಮಗೆ 
ಅರಿಯದಾಗಿದೆ ಎಂದಾಗಿದೆ. (ತಸ್ಟೀಹ್‌' ಎಂಬುದಕ್ಕೆ . ಪರಿಶುದ್ಧ ತೆಯನ್ನು ಕೊಂಡಾಡುವುದೆಂದೂ ಬಿಡುವಿಲ್ಲ ದೆ 
ಚಟುವಟಿಕೆಯಲ್ಲಿರುವುದೆಂದೂ ಅರ್ಥ ಇದೆ. ಇದೇ ರೀತಿಯಲ್ಲಿ” 'ತಕ್ಷೀಸ್‌'ಗೂ ಎರಡರ್ಥಗಳಿವೆ. ಒಂದು ಪಾವಿತ್ರ್ಯ ಪ್ರಕಟಣೆ, 
ಇನ್ನೊಂದು ಶುದ್ಧೀಕರಣ.) 

41. ದೇವದೂತರ ಎರಡನೆಯ ಪ್ರಶ್ನೆಯ ಉತ್ತರವಿದು. ಅರ್ಥಾತ್‌- ಖಲೀಫಾ(ಪ್ರತಿನಿಧಿ)ನ ನೇಮಕದ ಔಚಿತ್ಯವನ್ನೂ 
ಅವಶ್ಯಕತೆಯನ್ನೂ ನಾನು ಚೆನ್ನಾಗಿ ಅರಿತಿದ್ದೇನೆ. ನೀವು ಅದನ್ನು ತಿಳಿಯಲಾರಿರಿ. ನೀವು ಸಲ್ಲಿಸುತ್ತಿರುವಂತಹ ಸೇವೆ ಮಾತ್ರ ಸಾಲದು. 
ಅದಕ್ಕಿಂತಲೂ ಮಿಗಿಲಾದುದು ಅಪೇಕ್ಷಣೀಯವಾಗಿದೆ. ಅದಕ್ಕಾಗಿ ಭೂಮಿಯಲ್ಲಿ ಒಂದು ಹೊಸ ಜೀವಿಯನ್ನು ಸೃಷ್ಟಿಸಿ, ಆ ಜೀವಿಗೆ 
ಕೆಲವು ಅಧಿಕಾರಗಳನ್ನು ನೀಡಲು ತೀರ್ಮಾನಿಸಲಾಗಿದೆ. 

42. ಮಾನವನು ಹೆಸರುಗಳ ಮೂಲಕವೇ ವಸ್ತುಗಳ ಜ್ಞಾನವನ್ನು ತನ್ನ ಮನಸ್ಸಿಗೆ ತಂದು ಕೊಳ್ಳುತ್ತಾನೆ. ಅವನ ಜ್ಞಾನಾರ್ಜನೆಯ 
ರೀತಿಯೇ ಇದು. ಆದುದರಿಂದ ಮಾನವನ ಎಲ್ಲ ತರದ ತಿಳುವಳಿಕೆಯು ಅವನಿಗೆ ತಿಳಿದಿರುವ ವಸ್ತುಗಳ ನಾಮಗಳನ್ನು 
ಹೊಂದಿಕೊಂಡಿದೆ. ಆದಮ್‌ರಿಗೆ(ಅ) ಎಲ್ಲ ನಾಮಗಳನ್ನು ಬೋಧಿಸುವುದೆಂದರೆ ಸರ್ವ ವಸ್ತುಗಳಿಗೆ ಸಂಬಂಧಿಸಿದ ಜ್ಞಾನವನ್ನು 
ನೀಡುವುದು ಎಂದರ್ಥ. 

43. ಪ್ರತಿಯೊಬ್ಬ ದೇವಚರ ಹಾಗೂ ದೇವಚರರ ಪ್ರತಿಯೊಂದು ವರ್ಗವೂ ತನ್ನ ಇಲಾಖೆಗೆ ಸಂಬಂಧಿಸಿದ ಜ್ಞಾನವನ್ನು ಮಾತ್ರ 
ಪಚೆದಿರುವಂತೆ ತೋರುತ್ತದೆ. ಉದಾ:- ವಾಯುವಿನ ವ್ಯವಸ್ಥೆಗೆ ಸಂಬಂಧಿಸಿದ ದೇವಚರರು ವಾಯುವಿನ ಬಗ್ಗೆ ಸಂಪೂರ್ಣಜ್ಞಾನ 
ಹೊಂದಿದ್ದಾರೆ. ಆದರೆ ನೀರಿನ ಬಗ್ಗೆ ಏನೂ ತಿಳಿದಿರುವುದಿಲ್ಲ. ಇತರ ಖಾತೆಗಳ ದೇವಚರರ ವಿಷಯವೂ ಹೀಗೆಯೇ. ಇದಕ್ಕೆ ವ್ಯತಿರಿಕ್ತವಾಗಿ 
ಮಾನವನಿಗೆ ಎಲ್ಲ ವಿಷಯಗಳ ಜ್ಞಾನವನ್ನೂ ನೀಡಲಾಗಿದೆ. ಯಾವುದಾದರೂ ಒಂದು ವಿಷಯಕ್ಕೆ ಸಂಬಂಧಿಸಿದ ಕೂಲಂಕಷ ಜ್ಞಾನವು 
ಮಾನವನಿಗೆ ದೇವಚರರಿಗಿಂತ ಕಡಿಮೆ ಇದ್ದರೂ ಅವನಿಗೆ ದೊರಕಿದ ಒಟ್ಟು ಜ್ಞಾನವು ದೇವಚರರಿಗೆ ದೊರಕಿರುವುದಿಲ್ಲ. 

44. ಈ ಪ್ರದರ್ಶನವು ದೇವಚರರ ಮೊದಲನೆಯ ಶಂಕೆಗೆ ಉತ್ತರವಾಗಿತ್ತು. ಈ ರೀತಿಯಲ್ಲಿ ಅಲ್ಲಾಹನು ಕ 


54 ಕುರ್‌ಆನ್‌ ವ್ಯಾಖ್ಯಾನ 
MDS AE 
ہو ہو یی‎ MATS v ASAE AVI TS 
SEH SSE 0 BoE ರ 


ಬಲ್ಲವನಾಗಿರುತ್ತೇನೆಂದೂ ನೀವು ಬಹಿರಂಗಗೊಳಿಸುವುದನ್ನೂ ಮರೆಮಾಚುವುದನ್ನೂ ನಾನು 
ಬಲ್ಲವನಾಗಿರುತ್ತೇನೆಂದೂ ನಿಮ್ಮೊಡನೆ ಹೇಳಿರಲಿಲ್ಲವೇ?" - 

(34) ತರುವಾಯ, "ಆದಮರ ಮುಂದೆ ಬಾಗಿರಿ" ಎಂದು ನಾವು: ದೇವಚರರಿಗೆ ಆಜ್ಞಾಪಿಸಿದಾಗ- ಎಲ್ಲರೂ 
ಬಾಗಿದರು.* ಆದರೆ ಇಬ್‌ಲೀಸನು್‌ ನಿರಾಕರಿಸಿದನು. -ಅವನು ತನ್ನ ಶ್ರೇಷ್ಠತೆಯ ದುರಹಂಕಾರದಲ್ಲಿ ಬಿದ್ದು 
ಅವಿಧೇಯರಲ್ಲಾದನು.* 

(35-37) ಆ ಬಳಿಕ ನಾವು ಆದಮರೊಡನೆ, "ನೀನು ಮತ್ತು ನಿನ್ನ ಪತ್ನಿ- ಇಬ್ಬರೂ ಸ್ವರ್ಗದಲ್ಲಿರಿ ಮತ್ತು 
ಅಲ್ಲಿ ನೀವು ಇಚ್ಛಸಿದ್ದೆಲ್ಲವನ್ನೂ ಬೇಕಷ್ಟು ಉಣ್ಣಿರಿ. ಆದರೆ, ಆ ವೃಕ್ಷದ ಹತ್ತಿರ ಸುಳಿಯಬಾರದು.* ಅನ್ಮಥಾ 


ಆದಮ್‌ರಿಗೆ(ಅ) ಅಧಿಕಾರವನ್ನು ಮಾತ್ರ ಕೊಡುವುದಲ್ಲ, ಜ್ಞಾನವನ್ನೂ ಕೊಡುತ್ತಿದ್ದೇನೆಂದು ದೇವಚರರಿಗೆ ತಿಳಿಯಪಡಿಸಿದಂಶಿದೆ. 
ಪ್ರತಿನಿಧಿಯ ನೇಮಕದಿಂದ ಗೊಂದಲ ಉಂಟಾಗಬಹುದೆಂಬ ನಿಮ್ಮ ಶೆಂಕೆಯು ಈ ಘಟನೆಯ ಒಂದು ಮುಖವಾದರೆ ಇದಕ್ಕೆ 
ಇನ್ನೊಂದು ಶುಭಕರವಾದ ಮುಖವೂ ಇದೆ. ಸುಧಾರಣೆ ಎಂಬ ಈ' ಮುಖವು ಗೊಂದಲದ ಮುಖಕ್ಕಿಂತ ಹೆಚ್ಚು ಮಹತ್ವದ್ದೂ 
ಅಮೂಲ್ಕವೂ ಆಗಿರುತ್ತದೆ. 

45. ಅರ್ಥಾತ್‌- ಭೂಮಂಡಲ ಮತ್ತು ಅದಕ್ಕೆ ಸಂಬಂಧಿಸಿರುವ ವಿಶ್ವದ ಇತರ ಭಾಗಗಳಲ್ಲಿ ನೇಮಕವಾಗಿರುವ ಎಲ್ಲ 
ದೇವಚೆರರಿಗೆ, ಅವರು ಮಾನವನಿಗೆ ಅಧೀನ, ಹಾಗೂ ವಿಧೇಯರಾಗಿರಬೇಕೆಂದು ಆಜ್ಞಾಪಿಸಲಾಗಿದೆ. ವಿಶ್ವದ `ಈ ಭಾಗಕ್ಕೆ ಮಾನವನು 
ಪ್ರತಿನಿಧಿಯಾಗಿ ನೇಮಕಗೊಂಡಿದ್ದಾನೆ. ಆದುದರಿಂದ ನಾವು ದಯಪಾಲಿಸಿರುವ ಸ್ವೇಚ್ಛಾಧಿಕಾರವನ್ನು ಮಾನವನು ಯುಕ್ತ ರೀತಿಯಲ್ಲಾಗಲಿ 
ಅಯುಕ್ತ ರೀತಿಯಲ್ಲಾಗಲಿ ಉಪಯೋಗಿಸಲಿಚ್ಛಿಸಿದಾಗ- ಹಾಗೂ ನಾವು ನಮ್ಮ ಇಚ್ಛೆ ಪ್ರಕಾರ ಅವನಿಗೆ ಹಾಗೆ ಮಾಡಲು ಬಿಟ್ಟಾಗ, 
ಅವನ ಕೃತ್ಯವು ನಿಮ್ಮ ಪೈಕಿ ಯಾರ ಕಾರ್ಯಕ್ಷೇತ್ರಕ್ಕೆ ಸಂಬಂಧಿಸಿದೆಯೋ ಅವರು ತಮ್ಮ ಕ್ಲೇತ್ರದಲ್ಲಿ ಆತನಿಗೆ ಸಹಕರಿಸಬೇಕೆಂಬ | 
ಆಜ್ಞೆಯನ್ನು ದೇವಚರರಿಗೆ ನೀಡಲಾಯಿತು. ಇಲ್ಲಿ ಕೇವಲ 'ಅಧೀನವಾಗು' ಎಂಬುದನ್ನೇ ಸಜ್ಜಃ(ಸಾಪ್ಟಾಂಗವೆರಗು-ಬಾಗು) ಎಂದಿರಲೂ 
ಸಾಕು. ಈ ಅಧೀನತೆಯ ದ್ಯೋತಕವಾಗಿ ಯಾವುದಾದರೊಂದು ಅಭಿವ್ಯಕ್ತ ಕ್ರಿಯೆಯ ಆಜ್ಞೆಯನ್ನು ಕೊಟ್ಟಿರಲೂ ಬಹುದು. ಈ 
ಅಭಿಪ್ರಾಯವೇ ಹೆಚ್ಚು ಸರಿಯೆಂದು ತೋರುತ್ತದೆ. 

46. 'ಇಬ್ಬೀಸ್‌' ಎರಬ ಪದದ ಅರ್ಥ ಅತ್ಯಂತ ಹತಾಶ ಎಂದಾಗಿದೆ. ಪಾರಿಭಾಷಿಕವಾಗಿ, ಅಲ್ಲಾಹನ ಆಚ್ಚೋಲ್ಲಂಘನೆ 
ಮಾಡುತ್ತಾ ಆದಮ್‌(ಅ) ಮತ್ತು ಅವರ ಸಂತತಿಯ ಅಧೀನತೆಯನ್ನು ನಿರಾಕರಿಸಿದ್ದ 'ಜಿನ್ನ್‌'(ಯಕ್ಸ)ನ ಹೆಸರು. ಅವನನ್ನೇ 'ಅಶ್ಯೈತಾನ್‌' 
ಎಂದು ಹೇಳಲಾಗುತ್ತದೆ. ಶೈತಾನ್‌ ಮತ್ತು ಇಬ್ದೀಸ್‌ ಎಂಬುದು ಯಾವುದಾದರೊಂದು ಶಕ್ತಿಯ ಹೆಸರಲ್ಲ. ಅವನೂ ಮಾನವನಂತೆ 
ವ್ಯಕ್ತಿತ್ವವುಳ್ಳವನಾಗಿದ್ದಾನೆ. ಅವನು ದೇವಚರರಿಂದ ಭಿನ್ನವಾಗಿರುವ ಜಿನ್ನ್‌ ಎಂಬ ಜಾತಿಗೆ ಸೇರಿದವನಾಗಿಬ್ದಾನೆಂದು ಕುರ್‌ಆನಿನಲ್ಲೇ 
ಮುಂದೆ ಸ್ಪಷ್ಟೀಕರಿಸಲಾಗಿದೆ. 

47. ಪ್ರಾಯಶಃ ನಿರಾಕರಿಸಿದುದು ಇಬ್ಲೀಸ್‌ ಒಬ್ಬನೇ ಅಲ್ಲವೆಂದೂ ಜಿನ್ನ್‌ಗಳೆ ಒಂದು ಸಮೂಹವೇ ಆಚ್ಚೋಲ್ಲಂಘನೆಗೆ 
ಅಣಿಯಾಗಿತ್ತೆಂದೂ ಈ ಮಾತಿನಿಂದ ತಿಳಿಯುತ್ತದೆ. ಇಬ್‌ಲೀಸನು ಅವರ ಮುಖಂಡ ಹಾಗೂ ಬಂಡಾಯದಲ್ಲಿ ಅಗ್ರಗಣ್ಮನಾಗಿದ್ದುದರಿಂದ 
ಅವನ ಹೆಸರನ್ನೆತ್ತಲಾಗಿದೆ. ಈ ಸೂಕ್ತದ ಇನ್ನೊಂದು ಅರ್ಥ- ಅವನು ಸತ್ಮನಿಷೇಧಿಗಳಲ್ಲಾಗಿದ್ದನು ಎಂದೂ ಆಗಬಹುದು. ಹೀಗಾದರೆ 
ಅೆವಿಧೇಯ ಹಾಗೂ ಅಜ್ಞೋಲ್ಲಂಘಕ ಜಿನ್ನ್‌ಗಳ ಒಂದು ತಂಡವು ಮೊದಲೇ ಇತ್ತೆಂದೂ, ಇಬ್‌ಲೀಸನು' ಆ ತಂಡಕ್ಕೆ 
ಸೇರಿದವನಾಗಿದ್ದನೆಂದೂ ಇದರ ಅರ್ಥವಾಗುವುದು: ಕುರ್‌ಆನಿನಲ್ಲಿ ಸಾಮಾನ್ಯವಾಗಿ ಶಯಾತೀನ್‌(ಶೈತಾನರು) ಎಂಬ ಪದವನ್ನು ಈ 
ಜಿನ್ನ್‌ಗಳ ಹಾಗೂ ಅವರ ವಂಶದ ಬಗ್ಗೆ ಬಳಸಲಾಗಿದೆ. 'ಶಯಾತೀನ್‌' ಎಂಬುದಕ್ಕೆ ಮನುಷ್ಕರೆಂದು ಅರ್ಥಕೊಡಲು 
ಆಸ್ಪದವಿಲ್ಲದಿರುವಲ್ಲೆಲ್ಲಾ ' ಜಿನ್ನ್‌ ಜಾತಿಯ ಶೈತಾನರೆಂದೇ ಅರ್ಥೈಸಬೇಕಾಗುವುದು. 

48. ಅವರು ಪ್ರತಿನಿಧಿಯಾಗಿ ನೇಮಿಸಲ್ಪಟ್ಟ ಸ್ಥಳಕ್ಕೆ ಅರ್ಥಾತ್‌ ಭೂಮಿಗೆ ಕಳುಹಿಸುವುದಕ್ಕೆ ಮುಂಚೆ ಅವರಿಬ್ಬರನ್ನೂ ಅವರ 
ಒಲವುಗಳ ಪರೀಕ್ಟೆಗಾಗಿ ಮತ್ತು ಅವರು ಶೈತಾನನ ಪ್ರೇರಣೆಗಳ ಎದುರು ಆಜ್ಞಾಪಾಲನೆಯಲ್ಲಿ ಎಷ್ಟರ ಮಟ್ಟಿಗೆ ಸ್ಥಿರವಾಗಿರುತ್ತಾರೆಂಬುದನ್ನು 
[ನೋಡುವುದಕ್ಕಾಗಿ] ಸ್ವರ್ಗದಲ್ಲಿರಿಸಲಾಗಿತ್ತೆಂದು ಇದರಿಂದ ತಿಳಿಯುತ್ತದೆ. ಈ ಪರೀಕ್ಷೆಗಾಗಿ ಒಂದು ವೃಕ್ಷವನ್ನು ಆಯ್ತು ಅದರ 


2. ಅಲ್‌ ಬಕರಃ 55 


درو یی ۔ یم ت3۔ا(۔ یىی ےوہ 23೩‏ 080210 
AES 54 48ರ 35‏ ُا“ ss LSS‏ 


pa ಭು pa 


Gb شور 56 مو شیرق ہ ازجا‎ 
TG ತ್‌್‌ dl سے‎ EN UO 66 
oP Hs SS زج‎ ۲ seks os 
CRISTAE ಹನಿ ಹಃ AG gs LANE oe 


'ರಾಲಿಮ್‌'*(ಅಕ್ರ, ಮಿ)ಗಳಾಗುವಿರಿ" 8 ಕೊನೆಗೆ ಶೈತಾನನು ಅವರಿಬ್ಬರನ್ನೂ ಆ ವೃಕ್ಷದ ಕಡೆಗೆ ಪ್ರೇರೇಪಿಸಿ 
ನಮ್ಮ ಆಜ್ಞಾಪಾಲನೆಯಿಂದ ತಡೆದುದಲ್ಲದೆ, ಅವರು ಹಿಂದೆ ಇದ್ದ ಸ್ಥಿ, ಶಿಯಿಂದ ಅವರನ್ನು ಹೊರತಂದುಬಿಟ್ಟಿನು. 
ಆಗ, “ನೀವಿನ್ನು ಇಲ್ಲಿಂದ ಹೊರಗಿಳಿಯಿರಿ. ನೀವು ಪರಸ್ಪರ ಶತ್ರುಗಳಾಗಿರುತ್ತೀರ್‌' ود‎ ನಿಮಗೆ ಒಂದು 
ನಿರ್ದಿಷ್ಟ ಕಾಲದವರೆಗೆ ಭೂಮಿಯ ಮೇಲಿದ್ದು ಅಲ್ಲಿ ಜೀವಿಸಬೇಕಾದೀತು' ಎಂದು ನಾವು ಆಜ್ಞಾಪಿಸಿದೆವು. 
ಆಗ ಆದಮ್‌ ತನ್ನ ಪ್ರಭುವಿನಿಂದ ಕೆಲವು ಮಾತುಗಳನ್ನು ಕಲಿತುಕೊಂಡು ಪಶ್ಚಾತ್ತಾಪ ಪ್ರಕಟಿಸಿದರು." 'ಅದನ್ನು 
ಅವರ ಪ್ರಭುವು ಸ್ವೀಕರಿಸಿದನು. ಏಕೆಂದರೆ, ಅವನು وص‎ ಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ.” 


ಸಮೊಪ ಸುಳಿಯಬಾರದೆಂದು ಆಜ್ಞಾಪಿಸಲಾಯಿತು. ಒಂದು ವೇಳೆ ಅದರೆ ಬಳಿ ಸಮೂಪಿಸಿದರೆ ನಮ್ಮ ದೃಷ್ಟಿಯಲ್ಲಿ ಅಕ್ರಮಿಗಳಾಗುವಿರೆಂಬ 
ಎಚ್ಚರಿಕೆಯನ್ನೂ ಕೊಡಲಾಯಿತು. ವೃಕ್ಷದ ಹೆಸರು ಮತ್ತು ಅದರ ಗುಣಲಕ್ಷ ಕಣಗಳನ್ನು ಇಲ್ಲಿ ಪ್ರಸ್ತಾಪಿಸಲಿಲ್ಲ. [ಏಿಕೆಂದರೆ ಉದ್ದೇಶದ 
ದೃಷ್ಟಿಯಿಂದ ಅದರ ಅಗತ್ಮವಿರಲಿಲ್ಲ.] ಈ ಪರೀಕ್ಷೆಗಾಗಿ ಸ್ವರ್ಗವನ್ನೇ[ಆಯ್ತು ಕೊಂಡುದರ ಉದ್ದೇಶವು- ಮಾನವತೆಯ 
ಸ್ಥಾನಮಾನಗಳ ದೃಷ್ಟಿಯಿಂದ ಸ್ಫರ್ಗವೇ ನಿಮಗೆ ತಕ್ಕ ಸ್ಥಾನ. ಆದುದರಿಂದ ಯಾವ ನೀತಿಯ ಫಲವಾಗಿ ನೀವು ಈ ಸ್ಥಳಕ್ಕೆ 
ಅರ್ಹರಾಗುವಿರೋ ಆ ನೀತಿಯನ್ನೇ ಪಾಲಿಸುತ್ತಿರಬೇಕೆಂದು ಮನುಷ್ಯನಿಗೆ ತಿಳಿಸುವುದೇ ಆಗಿತ್ತು.] 

49. ವಾಸ್ತವದಲ್ಲಿ ಹಕ್ಕಿನ ಅಪಹರಣವನ್ನು ರುಲ್ಮ್‌(ಅನ್ಮಾಯ) ಎನ್ನುತ್ತಾರೆ. ಅಲ್ಲಾಹನಿಗೆ ಅವಿಧೇಯನಾದವನು ಮೂರು 
ಮೂಲಭೂತ ಹಕ್ಕುಗಳನ್ನು ವಂಚಿಸುತ್ತಾನೆ: 1) ಅಲ್ಲಾಹನ ಹಕ್ಕು. ಏಕೆಂದರೆ ಅವನ ಆಜ್ಞೆಗಳನ್ನು ಅನುಸರಿಸಲ್ಪಡಬೇಕೆಂಬುದು ಅವನ 
ಹಕ್ಕಾಗಿದೆ. 2) ಅವನು ಅಲ್ಲಾ: ಹನ ಆಜ್ಞೋಲ್ಲಂಘನೆಗಾಗಿ ಬಳಸಿದ ಎಲ್ಲ ವಸ್ತುಗಳ ಹಕ್ಕು. ಏಕೆಂದರೆ ಇವೆಲ್ಲವುಗಳನ್ನೂ ಅವುಗಳೆ 
ಮಾಲಿಕನ ಇಚ್ಛೆಯ ಪ್ರಕಾರವೇ ಉಪಯೋಗಿಸಬೇಕೆಂಬುದು ಅವುಗಳೆ ಹಕ್ಕಾಗಿದೆ. 3) ಸ್ವತಃ ತನ್ನ ಹಕ್ಕು. ಏಕೆಂದರೆ 
[ದೇವಾಜ್ಞೋಲ್ಲಂಘನೆಯಿಂದ ದೂರವಿದ್ದು] ತನ್ನನ್ನು ತಾನೇ ವಿನಾಶದಿಂದ رو‎ ಸಬೇಕಾದುದು ಅವನ ಸ್ವಂತ ಜೀವದ ಹಕ್ಕಾಗಿದೆ. 

50. ಅರ್ಥಾತ್‌- ಶೈತಾನನು ಮಾನವನ ಶತ್ರು, ಮಾನವನು ಶೈತಾನನ ಶತ್ರು. ಶೈತಾನ; ನ ಶತ್ರು ಮಾನವನೆಂಬುದು ಸಿದ್ದವೇ. 
ಇನ್ನು ಮಾನವನ ಶತ್ರು ಶೈತಾನನಾಗಿರುವ ವಿಚಾರ, ವಾಸ್ತವದಲ್ಲಿ ಶೈತಾನನ ಶತ್ರುತ್ವವೇ ಮಾನವತೆಯ ಬೇಡಿಕೆಯಾಗಿದೆ. ಅದರೆ 
ಮಾನವನು ಅವನನ್ನು ತನ್ನ ಗೆಳೆಯನನ್ನಾಗಿಸಿಕೊಳ್ಳುವುದು [ಅವನು ಮೋಸಹೋದಾಗ ಮಾತ್ರ.] 

51. ಅರ್ಥಾತ್‌- ಆದಮ್‌ರಿಗೆ(ಅ) ತಮ್ಮ ಅಪರಾಧದ ಅರಿವಾದೊಡನೆ ಅವರು ಆಜ್ಞೋಲ್ಲಂಘನೆಯಿಂದ ಆಜ್ಞಾಪಾಲನೆಯ 
ಕಡೆಗೆ ಮರಳಲು ಯತ್ನಿಸಿದರು. ತಮ್ಮಿಂದ ಸಂಭವಿಸಿ ಹೋದ ಪ್ರಮಾದಕ್ಕೆ ತಮ್ಮ ಪ್ರಭುವಿನಿಂದ ಕ್ಷಮೆ ಪಡೆಯಬೇಕೆಂದು 
ಬಯಸಿದರು. ಆದರೆ ಅವರಿಗೆ, ಕ್ಷಮೆಯನ್ನು ಬೇಡಲು ಬೇಕಾದ ಶಬ್ದಗಳು ಸಿಗುತ್ತಿರಲಿಲ್ಲ. ಅಲ್ಲಾಹನು ಅವರ ಈ ಪರಿಸ್ಥಿತಿಯ 
ಬಗ್ಗೆ ಕನಿಕರಪಟ್ಟು ಆ ಶಬ್ದಗಳನ್ನು ಕಲಿಸಿಕೊಟ್ಟಿನು. 

ತೌಬಾ(ಪಶ್ನಾತ್ತಾಪ)ುದ ನಿಜವಾದ ಅರ್ಥ ಮಣಿಯುವುದು ಅಥವಾ ಮರಳುವುದು. ದಾಸನ ತೌಬಾ ಎಂದರೆ ಅವನು 
ಉದ್ದಟಿತನವನ್ನು ಬಿಟ್ಟು ವಿಧೇಯತೆಯ ಕಡೆಗೆ ಮರಳುವುದು. ಅಲ್ಲಾಹನ ಕಡೆಯಿಂದ ತೌಬಾ ಎಂದರೆ ಲಜ್ಜಿತನಾದ ದಾಸನ ಮೇಲೆ 


ದಯೆತೋರಿ ತನ್ನ ಕೃಪಾಕಟಾಕ್ಷವನ್ನು ಪುನಃ ಆತನ ಕಡೆಗೆ ಬೀರುವುದು. 
| 52. ಹಾಪಕ್ಕೆ ಶಿಕ್ಷೆಯು ಅನಿವಾರ್ಯವಾಗಿದ್ದು ಅದನ್ನು ಅನುಭವಿಸಿಯೇ ತೀರಬೇಕೆಂಬ ಸಿದ್ಧಾಂತವನ್ನು ಕುರ್‌ಆನ್‌ 


ಕಾಂಡ -1 


ಕುರ್‌ಆನ್‌ ವ್ಯಾಖ್ಕಾನ 


56 

& Ta! RAE ود‎ > 70 NT 4 PS ನ ೨ 9,4 کہ‎ 
SIS AS SOP ASS SSE ُا‎ 

NS‏ 24 یر ELLE‏ جب پت مم 

GAS LIEN O60 GH VT] & 

(38-39) ನಾವಂದೆವು, "ನೀವೆಲ್ಲರೂ ಇಲ್ಲಿಂದ ಹೊರಗಿಳಿಯಿರಿ. ಮುಂದೆ ನನ್ನ ಕಡೆಯಿಂದ 
ಮಾರ್ಗದರ್ಶನವು ನಿಮ್ಮ ಬಳಿ ಬಂದಾಗ, ಯಾರು ಆ ಮಾರ್ಗದರ್ಶನದಂತೆ ನಡೆಯುವರೋ ಅವರಿಗೆ 
ಯಾವುದೇ ಭಯ ಮತ್ತು ಚಿಂತೆ ಇರಲಾರದು." ಆ ಮಾರ್ಗದರ್ಶನವನ್ನು ಮಾನ್ಯ್ಕಮಾಡಲು ನಿರಾಕರಿಸುವವರೂ 
ನಮ್ಮ 'ಆಯಾತ್‌'(ದೃಷ್ಟಾಂತ)ಗಳನ್ನು* ಸುಳ್ಳಾಗಿಸುವವರೂ ನರಕಾಗ್ನಿಯಲ್ಲಿ ಬೀಳುವವರಾಗಿದ್ದು ಅಲ್ಲಿ ಅವರು 
ಸದಾ ಕಾಲವೂ ಇರುವರು. 
ನಿರಾಕರಿಸುತ್ತದೆ. ಈ ಸಿದ್ಧಾಂತವು ಮಾನವನ ಸ್ವಕಲ್ಪಿತ ಹಾಗೂ ಪಥಬ್ರಷ್ಟ ಸಿದ್ಧಾಂತವಾಗಿದೆ. ಏಕೆಂದರೆ ಒಮ್ಮೆ ಪಾಪಮಯ 
ಜೀವನದಲ್ಲಿ ಸಿಲುಕಿಬಿಟ್ಟವನನ್ನು ಈ ಸಿದ್ದಾಂತವು ಶಾಶ್ವತವಾಗಿ ನಿರಾಶೆಗೊಳಿಸಿ ಬಿಡುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ, ಒಳಿತುಗಳ ಸತ್ಸಲ 
ಮತ್ತು ಕೆಡುಕುಗಳ ದುಷ್ಪಲಗಳ ಪ್ರಾಪ್ತಿಯು ಸಂಪೂರ್ಣವಾಗಿ ಅಲ್ಲಾಹನ ಅಧಿಕಾರದಲ್ಲಿದೆ ಎಂದು ಕುರ್‌ಆನ್‌ ಹೇಳುತ್ತದೆ. ನಿಮಗೆ 
ಸಿಗುವ ಸತ್ಯರ್ಮಗಳೆ ಸತ್ಸಲವು ಆ ಸತ್ಕರ್ಮಗಳ ಸ್ವಾಭಾವಿಕ ಪರಿಣಾಮವಾಗಿರುವುದಿಲ್ಲ. ಅದು ಅಲ್ಲಾಹನ ಕೃಪೆಯ ಫಲವಾಗಿದೆ. 
ಅವನು ಕೃಪೆ ತೋರಲೂ ಬಹುದು ತೋರದಿರಲೂ ಬಹುದು. ಅದೇ ರೀತಿಯಲ್ಲಿ ನಿಮ್ಮ ಒಂದು ಕೆಡುಕಿಗೆ ಸಿಗುವ ಶಿಕ್ಷೆಯೂ 
ನಿಮ್ಮ ಪಾಪಗಳಿಂದ ಅನಿವಾರ್ಯವಾಗಿ ಪ್ರಕಟವಾಗಲೇ ಬೇಕಾದ ಸ್ವಾಭಾವಿಕ ಪರಿಣಾಮವಲ್ಲ. ಅಲ್ಲಾಹನು ಅದನ್ನು ಕ್ಷಮಿಸುವ 
ಅಥವಾ ಅದಕ್ಕೆ ಶಿಕ್ಷೆ ಕೊಡುವ ಸಂಪೂರ್ಣ ಅಧಿಕಾರವುಳ್ಳವನಾಗಿರುತ್ತಾನೆ. [ಆದರೆ ಅವನು ಯುಕ್ತಿಪೂರ್ಣನಾಗಿರುವುದರಿಂದ ತನ್ನ 
ಅಧಿಕಾರವನ್ನು ನ್ಯಾಯಪೂರ್ಣವಾಗಿಯೇ ಮತ್ತು ಜನರ ಅರ್ಹತೆಗಳನ್ನು ನೋಡಿಕೊಂಡೇ ಉಪಯೋಗಿಸುತ್ತಾನೆ.] 

53. ಮೇಲಿನ ವಾಕ್ಕದಲ್ಲಿ ಆದಮ್‌ರು(ಅ) ಪಶ್ಚಾತ್ತಾಪ ಪಟ್ಟರೆಂದೂ ಅಲ್ಲಾಹನು ಅವರ ಪಶ್ಚಾತ್ತಾಪವನ್ನು ಸ್ವೀಕರಿಸಿದನೆಂದೂ 
ಹೇಳಲಾಗಿದೆ. ಹಾಗಿರುವಾಗ ಅವರಿಗೆ ತಗಲಿ ಹೋಗಿದ್ದ ಅಪರಾಧದ ಕಳಂಕವು ತೊಳೆಯಲ್ಪಟ್ಟಿತು. ಈಗ ಆ ಕಳಂಕ ಅವರ ಮೇಲೂ 
ಇಲ್ಲ, ಅವರ ಸಂತತಿಯ ಮೇಲೂ ಇಲ್ಲ. ವಸ್ತುಸ್ಥಿತಿ ಹೀಗಿರುತ್ತ ಸರ್ವ ಮಾನವಕುಲದ ಪಾಪದ ಪ್ರಾಯಶ್ಚಿತ್ತವಾಗಿ ಅಲ್ಲಾಹನಿಗೆ 
ತನ್ನ 'ಏಕಮಾತ್ರ ಪುತ್ರನನ್ನು (ಶಾಂತಂ ಪಾಪಂ) ಶಿಲುಬೆಗೇರಿಸುವ ಅಗತ್ಯವೂ ಬೀಳಲಿಲ್ಲವೆಂದು ಇದರಿಂದ ತಿಳಿದು ಬರುತ್ತದೆ. ಇನ್ನು 
ಇಲ್ಲಿ ಸ್ವರ್ಗದಿಂದ ಹೊರಗಿಳಿಯುವ ಅಪ್ಪಣೆಯನ್ನು ಪುನರಾವರ್ತಿಸುವ ಮೂಲಕ ಶಿಳಿನ ಬಯಸಿರುವುದೇನೆಂದರೆ ಪಶ್ಚಾತ್ತಾಪ 
ಸ್ವೀಕರಿಸಿದ ಮಾತ್ರಕ್ಕೆ ಆದಮ್‌ರನ್ನು(ಅ) ಸ್ವರ್ಗದಲ್ಲೇ ಇರಿಸಬೇಕೆಂದೇನೂ ಇಲ್ಲ. ಅವರನ್ನು ಭೂಮಿಯ ಪ್ರತಿನಿಧಿತ್ವಕ್ಕಾಗಿಯೇ 
ಸೃಷ್ಟಿಸಲಾಗಿದೆ. ಸ್ವರ್ಗವು ಅವರ ನಿಜವಾದ ನಿವಾಸವಾಗಿರಲಿಲ್ಲ. ಅಲ್ಲಿಂದ ಹೊರಡಬೇಕೆಂದು ಕೊಟ್ಟ ಅಪ್ಪಣೆಯು ಅವರಿಗೆ 
ನೀಡಲಾದ ಶಿಕ್ಷೆಯಾಗಿರಲಿಲ್ಲ. ವಾಸ್ತವದಲ್ಲಿ ಭೂಮಿಯ ಮೇಲೆ ಅವರನ್ನು ಇಳಿಸುವುದೇ ಮುಖ್ಯ ಉದ್ದೇಶವಾಗಿತ್ತು. ಆದರೆ 
ಅದಕ್ಕೆ ಮುಂಚೆ ಪರೀಕ್ಷಾರ್ಥವಾಗಿ ಸ್ವರ್ಗದಲ್ಲಿ ಇರಿಸಲಾಗಿತ್ತು. ಇದರ ಪ್ರಸ್ತಾಪ 48ನೇ ಟಿಪ್ಪಣಿಯಲ್ಲಿ ಬಂದಿದೆ. 

54. 'ಆಯಾತ್‌' ಎಂಬುದು 'ಆಯತ್‌'ನ ಬಹುವಚನ ರೂಪ. ಆಯತ್‌ ಎಂಬುದರ ಮೂಲಾರ್ಥ ಯಾವುದಾದರೊಂದು ವಸ್ತುವಿನ 
ಕಡೆಗೆ ಮಾರ್ಗದರ್ಶನ ಮಾಡುವ ಚಿಹ್ನೆ ಅಥವಾ ಸಂಜ್ಞೆ ಎಂದಾಗಿದೆ. ಈ ಪದವು ನಾಲ್ಕು ಏವಿಧ ಅರ್ಥಗಳಲ್ಲಿ ಬಂದಿದೆ. ಕೆಲವೆಡೆ 
ಅದರ ಅರ್ಥ ಚಿಹ್ನೆ ಮತ್ತು ಸಂಜ್ಞೆ ಎಂದು ಮಾತ್ರ. ಇನ್ನು ಕೆಲವೆಡೆ ವಿಶ್ವದ ನಿದರ್ಶನಗಳನ್ನೂ ಆಯಾತ್‌ ಎನ್ನಲಾಗಿದೆ. ಏಕೆಂದರೆ 
ಪ್ರತ್ಛಕ್ಷವಾಗಿರುವ ಪ್ರತಿ ವಸ್ತುವೂ ಅದರ ಹಿಂದೆ ಅಡಗಿರುವ ಪರಮಾರ್ಥದ ಕಡೆಗೆ ಬೊಟ್ಟಿತ್ತಿ ತೋರಿಸುತ್ತದೆ. ಮತ್ತೆ ಕೆಲವಡೆ 
ಪ್ರವಾದಿಗಳು ತರುತ್ತಿದ್ದ 'ಮುಲ್‌ಜಿರಾತ್‌ (ಅದ್ಭುತ ಪವಾಡ)ಗಳನ್ನು ಆಯಾತ್‌ ಎನ್ನಲಾಗಿದೆ. ಏಕೆಂದರೆ ಆ ಪವಾಡಗಳು ವಾಸ್ತವದಲ್ಲಿ 
ಈ ಪ್ರವಾದಿಗಳು ವಿಶ್ವಾಧಿಪತಿಯ ಪ್ರತಿನಿಧಿಗಳಾಗಿದ್ದಾರೆಂಬ ಬಗ್ಗೆ ಆಧಾರಗಳಾಗಿದ್ದುವು. ಬೇರೆ ಕೆಲವೆಡೆಗಳಲ್ಲಿ ದಿವ್ಯಗ್ರಂಥದ ವಾಕ್ಯಗಳಿಗೆ 
ಆಯಾತ್‌ ಎನ್ನಲಾಗಿದೆ. ಏಕೆಂದರೆ ಅವು ಸತ್ಯ ಮತ್ತು ಯಥಾರ್ಥತೆಗಳ ಕಡೆಗೆ ಮಾರ್ಗದರ್ಶನ ಮಾಡುವುದು. ಅಷ್ಟು ಮಾತ್ರವಲ್ಲ 
ಈ ಗ್ರಂಥದ ಮಹಿಮಾವಂತ ಗ್ರೆಂಥಕಾರನ(ಅಲ್ಲಾಹನ) ವ್ಯಕ್ತಿತ್ವದ ಚಿಹ್ನೆಗಳು ಸುಸ್ಪಷ್ಟವಾಗಿ ಅವುಗಳಲ್ಲಿ ಕಂಡುಬರುತ್ತವೆ. 

55. ಇದು ಮಾನವ ಸಂತತಿಗೆ ಸೃಷ್ಟಿಯ ಆರಂಭದಿಂದ ಲೋಕಾಂತ್ಯ ಕಾಲದವರೆಗೆ ಇರುವ ಶಾಶ್ವತ ದೇವ ನಿಬಂಧನೆಯಾಗಿದೆ. 
ಇದನ್ನೇ ಮೂರನೆಯ ರುಕೂಲ್‌ನಲ್ಲಿ 'ಅಹ್ಹ್‌'(ಕರಾರು) ಎಂದು ವಿವರಿಸಲಾಗಿದೆ. ತನಗಾಗಿ ತಾನೇ ದಾರಿಯನ್ನು ನಿರ್ಧರಿಸಿಕೊಳ್ಳುವುದು 
ಮಾನವನ ಕೆಲಸವಲ್ಲ. ದಾಸ ಹಾಗೂ ಪ್ರತಿನಿಧಿ ಎಂಬ ಉಭಯ ನೆಲೆಯಲ್ಲಿ ಅವನು, ತನ್ನ ಪ್ರಭು ತನಗೆ ನಿಶ್ಚಯಿಸಿಕೊಟ್ಟಿ ಪಥವನ್ನು 


ಅನುಸರಿಸಲು ಬದ್ಧನಾಗಿದ್ದಾನೆ. ) 


ಕಾಂಡ -1 


2. ಅಲ್‌ ಬಕರಃ 57 


2 
< 


p35 BLE 00D 


oT ASS Hs oN 

(40-46) نا‎ ಇಸ್ರಾತಈಲ್‌ ಸಂತತಿಯವರೇ* ನಾನು ನಿಮಗೆ ದಯಪಾಲಿಸಿದ ನನ್ನ ಕೊಡುಗೆಗಳನ್ನು 
ಸ್ಮರಿಸಿರಿ. ನನ್ನೊಡನೆ ನೀವು ಮಾಡಿದ ಕರಾರನ್ನು ಪೂರೈಸಿದರೆ ನಿಮ್ಮೊಡನೆ ಮಾಡಿದ್ದ ಕರಾರನ್ನು ನಾನೂ 
ಪೂರೈಸುವೆನು ಮತ್ತು ನನ್ನನ್ನು ಮಾತ್ರ": ಭಯಪದಡಿರಿ. ನಾನು ಕಳುಹಿಸಿದ ಗ್ರಂಥದ ಮೇಲೆ ವಿಶ್ವಾಸವಿಡಿರಿ. 
ಈ ಗ್ರಂಥವು ಈ ಮೊದಲೇ ನಿಮ್ಮ ಬಳಿಯಲ್ಲಿರುವ ಗ್ರಂಥವನ್ನು ಸಮರ್ಥಿಸುತ್ತದೆ. ಅದುದರಿಂದ ಅದನ್ನು 
ನಿಷೇಧಿಸುವವರಲ್ಲಿ ನೀವೇ ಮೊದಲಿಗರಾಗಬೇಡಿರಿ. ನನ್ನ ವಚನಗಳನ್ನು ಅಲ್ಪ ಬೆಲೆಗೆ ವಿಕ್ರಯಿಸಬೇಡಿರ' ಮತ್ತು 
ನನ್ನ ಕ್ರೋಧಕ್ಕೆ ಭಯಪಡಿರಿ. ಮಿಥೃದ ಬಣ್ಣ ಬಳಿದು ಸತ್ಯವನ್ನು ಸಂದೇಹಾಸ್ಪದವನ್ನಾಗಿ ಮಾಡಬೇಡಿರಿ ಮತ್ತು 


56. ಇಸ್ರಾಈಲ್‌ ಎಂದರೆ ಅಬ್ದುಲ್ಲಾ ಅಥವಾ ದೇವದಾಸ ಎಂದರ್ಥ. ಇದು ಹೇಯಲ್‌ಕೂಬ್‌ರಿಗೆ(ಅ) ಅಲ್ಲಾಹನಿಂದ 
ನೀಡಲ್ಪಟ್ಟ ಬಿರುದಾಗಿತ್ತು. ಆದುದರಿಂದ ಅವರ ಸಂತತಿ(ಅರ್ಥಾತ್‌ ಯಹೂದಿ)ಯರನ್ನೇ ಬನೀಇಸ್ರಾಈಲ್‌ ಎನ್ನುತ್ತಾರೆ. (ಮದೀನಾ 
ಮತ್ತು ಅದರ ಪರಿಸರಗಳಲ್ಲಿ ಯಹೂದಿಯರು ಅಧಿಕ ಸಂಖ್ಯೆಯಲ್ಲಿ ವಾಸವಾಗಿದ್ದುದರಿಂದ) ಇಲ್ಲಿಂದ ಹದಿನಾಲ್ಕನೆಯ ರುಕೂಲ್‌ | 
ವರೆಗೆ ನಿರಂತರವಾಗಿ ಒಂದು ಭಾಷಣವು ಆ ಜನಾಂಗವನ್ನುದ್ದೇಶಿಸುತ್ತಲೇ ಸಾಗುತ್ತದೆ. ಇದರಲ್ಲಿ ಕೆಲವೆಡೆ ಕ್ರೈಸ್ತರ ಮತ್ತು ಅರಬ್‌ 
ದೇಶದ ಮುಶ್ರಿಕ(ಬಹುದೇವಾರಾಧಕ)ರ ಕಡೆಗೂ [ಸಂದರ್ಭಾನುಸಾರ ಸತ್ಯದ ಮೇಲೆ ವಿಶ್ವಾಸವಿಟ್ಟವರ ಕಡೆಗೂ] ಮಾತು ತಿರುಗುತ್ತದೆ. 
ಈ ಉಪನ್ಮಾಸವನ್ನು ಓದುವಾಗ ಮುಖ್ಯವಾಗಿ ಈ ಕೆಳಗಿನ ವಿಷಯಗಳನ್ನು ಗಮನದಲ್ಲಿರಿಸಬೇಕಾದುದು ہکات‎ 

1) ಗತ ಪ್ರವಾದಿಗಳ ಸಮುದಾಯದವರಲ್ಲಿ ಉತ್ತಮ ಮೌಲ್ಯಗಳನ್ನು ಹೊಂದಿದ ಕೆಲವರು ಇನ್ನೂ ಉಳಿದಿದ್ದರು. ಅವರಿಗೆ 
ಹ. ಮುಹಮ್ಮದ್‌ರು(ಸ) ತಂದಿದ್ದ ಯಥಾರ್ಥತೆಯ ಮೇಲೆ ವಿಶ್ವಾಸವಿರಿಸಲಿಕ್ಕೂ ಅವರು ನಡೆಸುತ್ತಿದ್ದ ಧರ್ಮ ಸಂಸ್ಥಾಪನಾ 
ಕಾರ್ಯದಲ್ಲಿ ಸಹಭಾಗಿಗಳಾಗಲಿಕ್ಕೂ ಕರೆ ನೀಡುವುದು ಈ ಭಾಷಣದ ಪ್ರಥಮ ಉದ್ದೇಶವಾಗಿದೆ. 

2) ಯಹೂದಿಯರಿಗೆ ಸತ್ಯವನ್ನು ತಿಳಿಸುವ ಕರ್ತವ್ಯವನ್ನು ಪೂರ್ತಿಗೊಳಿಸುವುದು ಮತ್ತು ಅವರ ಧಾರ್ಮಿಕ ಹಾಗೂ ನೈತಿಕ 
ಸ್ಥಿತಿಯನ್ನು ಅವರ ಮುಂದಿಡುವುದು ಇದರ ಇನ್ನೊಂದು ಉದ್ದೇಶವಾಗಿದೆ. ಈ ರೀತಿ ವಿಷಯವನ್ನು ತಿಳಿಸುವುದರಿಂದ ಒಂದೆಡೆ ಆ 
ಜನಾಂಗದಲ್ಲಿದ್ದ ಸಜ್ಜನರು ಕಣ್ಣೆರೆಯುವಂತಾದರೆ ಇನ್ನೊಂದೆಡೆ ಮದೀನಾ ಪಟ್ಟಣದ ಜನಸಾಮಾನ್ಯರ ಅವರಲ್ಲೂ ಮುಖ್ಯವಾಗಿ 
ಅರೇಬಿಯಾದ ಮುಶ್ರಿಕ(ಬಹುದೇವಾರಾಧಕ)ರ ಮೇಲಿದ್ದ ಯಹೂದಿಯರ ಧಾರ್ಮಿಕ ಮತ್ತು ನೈತಿಕ ಪ್ರಭಾವವು ಅಳಿದು ಹೋಯಿತು. 
ಮತ್ತೊಂದೆಡೆ ಈ ರೀತಿಯಲ್ಲಿ ತಮ್ಮ ಮುಖವಾಡ ಸರಿದುಹೋದುದನ್ನು ಕಂಡು[ಅವರು ಇಸ್ಲಾಮನ್ನು ಎದುರೆಸಲು ಅಧೀರರಾದರು.] 

3) ಹಿಂದಿನ ನಾಲ್ಕು ರುಕೂಲ್‌ಗಳೆಲ್ಲಿ ಅಖಿಲ ಮಾನವಕೋಟಿಗೆ ಬಹಿರಂಗ ಕರೆ ನೀಡುತ್ತ ಕೆಲವು ವಿಷಯಗಳನ್ನು 
ಹೇಳಲಾಗಿತ್ತು. ಅವುಗಳನ್ನೇ ಮುಂದಿರಿಸಿಕೊಂಡು, ದೈವಿಕ ಮಾರ್ಗದರ್ಶನದಿಂದ ವಿಮುಖವಾಗುವ ಜನಾಂಗದ ಪಾಡೇನಾಗುತ್ತದೆ 
ಎಂಬುದನ್ನು ಒಂದು ನಿರ್ದಿಷ್ಟ ಜನಾಂಗದ ಖಚಿತ ಉದಾಹರಣೆಯನ್ನೆತ್ತಿ ತೋರಿಸಿಕೊಡಲಾಗಿದೆ. 

4) ಗತ ಪ್ರವಾದಿಗಳ ಅನುಯಾಯಿಗಳು ಹೋಗಿ ಬಿದ್ದ" ವಿನಾಶಕೂಪದಲ್ಲಿ ನೀವೂ ಬೀಳೆಬಾರದೆಂದು ಹ.ಮುಹಮ್ಮದ್‌ರ(ಸ) 
ಅನುಯಾಯಿಗಳಿಗೆ ಜೋಧಿಸಲಾಗಿದೆ. : 

57. ಅಲ್ಪ ಬೆಲೆ ಎಂದರೆ ಯಾವ ಲೌಕಿಕ ಲಾಭವನ್ನು ಪಡೆಯಲಿಕ್ಕಾಗಿ ಇವರು ಅಲ್ಲಾಹನ ಆಚೆಗಳನ್ನು ತಿರಸ್ಕರಿಸುತ್ತಿದ್ದರೋ ಅದು. 


58 ಕುರ್‌ಆನ್‌ ವ್ಯಾಖ್ಯಾನ 


دھ صطز 3೨3‏ 
7 


೫ 744೨ 11 ہس ےةکًھ‎ ಸ سے چو صیے‎ ٗ 1% ٠ رسک‎ 
)ہل‎ OM ಮಿ Ak 5 3 ೫ ULE 


3 
ری ےہ ذ اھ دھے لا‎ CG NG 3% ردب عق‎ Ik 
SMES ELI ADS Ab LS oO 


ತಿಳಿದೂ ತಿಳಿದೂ ಸತ್ಯವನ್ನು ಬಚ್ಚಿಡಲು ಪ್ರಯತ್ನಿಸಬೇಡಿರಿ. ನಮಾರುನ್ನು ಸಂಸ್ಥಾಪಿಸಿರಿ. ರುಕಾತ್‌(ಕಡ್ಡಾಯದಾನ) 
ಕೊಡಿರಿ” ಮತ್ತು ನನ್ನ ಮುಂದೆ ಬಾಗುವವರೊಂದಿಗೆ ನೀವೂ ಬಾಗಿರಿ. ನೀವು ಇತರರಿಗೆ ಸನ್ಮಾರ್ಗವನ್ನನುಸರಿಸಲು 
ಉಪದೇಶ ನೀಡುತ್ತೀರಿ. ಆದರೆ ನಿಮ್ಮನ್ನು ನೀವು ಮರೆತೇ ಬಿಡುತ್ತೀರಾ? ವಸ್ತುತಃ ನೀವು ದಿವ್ಯಗ್ರಂಥವನ್ನು 
ಪಠಿಸುತ್ತೀರಿ. ನೀವು ಒಂದಿಷ್ಟೂ ಯೋಚಿಸುವುದಿಲ್ಲವೇ? ಸಹನೆ ಮತ್ತು ನಮಾರ್‌ಗಳಿಂದ ಸಹಾಯ 
ಪಡೆಯಿರಿ.” ಖಂಡಿತವಾಗಿಯೂ ನಮಾರು್‌ ಅತ್ಕಂತ ಕಷ್ಟಕರ ಕಾರ್ಯ. ಆದರೆ ಕಟ್ಟಕಡೆಗೆ ತಮ್ಮ ಪ್ರಭುವನ್ನು 


58. ಈ ಸೂಕ್ತದ ಅರ್ಥ ತಿಳಿಯಬೇಕಾದರೆ. ಅರಬ್‌ ದೇಶದವರು ಸರ್ವಸಾಮಾನ್ಯವಾಗಿ ಅಶಿಕ್ಸಿತರಾಗಿದ್ದರು ಮತ್ತು 
[ಯಹೂದಿಯವರು ಅವರಿಗಿಂತ ಶಿಕ್ಷಣದಲ್ಲಿ ತುಂಬಾ ಮುಂದುವರಿದಿದ್ದರು.] ಎಂಬುದನ್ನು ಗಮನಿಸಬೇಕು. ಈ ಕಾರಣದಿಂದ 
ಅರಬರ ಮೇಲೆ ಯಹೂದಿಯರ ಶೈಕ್ಷಣಿಕ ಪ್ರಭಾವ ಬಹಳವಾಗಿತ್ತು. ಅವರ ವಿದ್ವಾಂಸರೂ ಸಂತರೂ[ತಮ್ಮ ಧಾರ್ಮಿಕ ವರ್ಚಸ್ಸಿನಿಂದ. 
ಅವರ ಈ ಪರಾಧೀಸತೆಯನ್ನು ಇನ್ನಷ್ಟು ಹೆಚ್ಚಿಸಿಬಿಟ್ಟಿದ್ದರು.] ಈ ಪರಿಸ್ಥಿಶಿಯಲ್ಲಿ ನಬಿವರ್ಯರು(ಸ) ಇಸ್ಲಾಮಿನ: ಕಡೆಗೆ 
ಕರೆನೀಡಲಾರಂಭಿಸಿದಾಗ ಸ್ವಾಭಾವಿಕವಾಗಿಯೇ ಅಶಿಕ್ಟಿತ್ತ ಅವಿದ್ಯಾವಂತ ಅರಬರು ಗ್ರಂಥದವರಾದ ಯಹೂದಿಯರ ಬಳಿ ಹೋಗಿ 
ನೀಪೂ ಓರ್ವ ಪ್ರವಾದಿಯ ಅನುಯಾಯಿಗಳಾಗಿದ್ದು ಒಂದು ಗ್ರಂಥವನ್ನು ನಂಬುತ್ತೀರಿ, ಈಗ ಈ ಮಹಾನುಭಾವರು ನಮ್ಮೊಡನೆ 
ತಾನು ಪ್ರವಾದಿಯೆಂದು ಸಾರುತ್ತಿದ್ದಾರೆ. ಅವರ ಮತ್ತು ಅವರು ನೀಡುತ್ತಿರುವ ಬೋಧನೆಯ ಕುರಿತು ನಿಮ್ಮ ಅಭಿಪ್ರಾಯವೇನು? | 
ಎಂದು ಕೇಳುತ್ತಿದ್ದರು. [ಇದಕ್ಕೆ ಉತ್ತರವಾಗಿ] ಪ್ರವಾದಿವರ್ಯರು(ಸ) ಸಾರುತ್ತಿರುವ ಸಂದೇಶ ತಪ್ಪೆನ್ನುವುದಂತು ಅವರಿಗೆ 
| ಕಷ್ಟವಾಗಿತ್ತು. ಆದರೆ ಅದು ಸರಿಯೆಂದು ಸ್ಪಷ್ಟವಾಗಿ ಹೇಳಲಿಕ್ಕೂ ಅವರು ಸಿದ್ಧರಿರಲಿಲ್ಲ. ಈ ಉಭಯ ಮಾರ್ಗಗಳ ನಡುವಿನ 
ಇನ್ನೊಂದು ಮಾರ್ಗವನ್ನು ಅವರು ಕೈಗೊಂಡರು. ಅವರು, ತಮ್ಮೊಡನೆ ಪ್ರಶ್ನಿಸುವ ಪ್ರತಿಯೊಬ್ಬನ ಮನಸ್ಸಿನಲ್ಲಿ 'ಪ್ರವಾದಿವರ್ಯರ(ಸ) 
ಮತ್ತು ಅವರ ಆಂದೋಲನದ ವಿರುದ್ಧ ಏನಾದರೊಂದು ಸಂದೇಹವನ್ನುಂಟುಮಾಡಿ ಬಿಡುತ್ತಿದ್ದರು. ಅಥವಾ ಅಲ್ಲಸಲ್ಲದ 
ಅಪವಾದಗಳನ್ನು ಹೊರಿಸಿಬಿಡುತ್ತಿದ್ದರು. ಆದುದರಿಂದಲೇ- ಸತ್ಯವನ್ನು ಮಿಥ್ಯದ ತೆರೆಯ ಮರೆಯಲ್ಲಿರಿಸಬೇಡಿರಿ, ಅಪಪ್ರಚಾರ, 
ಕಿಡಿಗೇಡಿತನದ ಆಕ್ಲೇಪಗಳಿಂದ ಸತ್ಯವನ್ನು ಅಡಗಿಸಲು ಪ್ರಯತ್ನಿಸಬೇಡಿರಿ ಮತ್ತು ಸತ ಹಾಗೂ ಅಸತ್ಯಗಳ ಕಲಬೆರಕೆ ಮಾಡಿ 
ಜಗತ್ತನ್ನು ವಂಚಿಸಬೇಡಿರಿ ಎಂದು ಇಲ್ಲಿ ಹೇಳಲಾಗಿದೆ. 

59. ನಮಾರು್‌ ಮತ್ತು ರುಕಾತ್‌(ಕಡ್ಡಾಯ .ದಾನ) ಎಲ್ಲ ಕಾಲಗಳಲ್ಲೂ ಇಸ್ಲಾಮಿನ ಸ್ತಂಭಗಳಾಗಿದ್ದುವು, ಎಲ್ಲ ಗತ 
ಪ್ರವಾದಿಗಳಂತೆ ಬನೀಇಸ್ರಾಈಲರ ಪ್ರವಾದಿಗಳೂ ಇವುಗಳಿಗೆ ಬಹಳಷ್ಟು ಒತ್ತು ಕೊಟ್ಟಿದ್ದರು. ಆದರೆ ಯಹೂದಿಯರು ಅವುಗಳ 
ಬಗ್ಗೆ ಅಲಕ್ಸರಾಗಿದ್ದರು. ಜಮಾಅತಿನೊಡಗೂಡಿದ (ಸಾಮೂಹಿಕ) ನಮಾಯುನ ವ್ಯೃವಸ್ಥೆಯಂತೂ ಅವರಲ್ಲಿ ಅಸ್ತವ್ಯಸ್ತವಾಗಿತ್ತು. ಆ 
ಜನಾಂಗದ ಬಹುಸಂಖ್ಯಾತರು ವೈಯಕ್ತಿಕವಾದ ನಮಾರುನ್ನೂ ತೊರೆದಿದ್ದರು. ಅವರು ರುಕಾತ್‌ ಕೊಡುವುದರ ಬದಲಿಗೆ ಬಡ್ಡಿ 
ತಿನ್ನಲಾರಂಭಿಸಿದ್ದರು. ۱ 

60. ಅರ್ಥಾತ್‌- ನಿಮಗೆ ಸನ್ಮಾರ್ಗದಲ್ಲಿ ನಡೆಯಲು ಕಷ್ಟವಾಗಿ ತೋರುತ್ತಿರುವುದಾದರೆ ಈ ದೋಷವನ್ನು 'ಸಬ್ಬ್‌'(ಸಹನೆ) 
ಮತ್ತು 'ಸ್ವಲಾತ್‌'(ನಮಾರ್‌)ಗಳಿಂದ ನಿವಾರಿಸಿಕೊಳ್ಳಬಹುದು. ಇವೆರಡರಿಂದ ಸಿಗುವ ಬಲದಿಂದ ಸನ್ಮಾರ್ಗದಲ್ಲಿ ಮುಂದುವರಿಯಲು 
ಸುಲಭವಾಗುವುದು. 'ಸಬ್ರ್‌' ಎಂಬುದರ ಶಬ್ದಾರ್ಥ ತಡೆಯುವುದು ಅಥವಾ ಬಿಗಿಯುವುದು ಎಂದಾಗುತ್ತದೆ. ಮನುಷ್ಯನು ತನ್ನ 
ಆಂತರಿಕ ದುಷ್ಟೇರಣೆಗಳು ಹಾಗೂ ಬಾಹ್ಮ ಸಂಕಷ್ಟಗಳಿಗೆ ವಿರುದ್ಧವಾಗಿ ತನ್ನ ಮನಸ್ಸಾಕ್ಟಿಯು ಅಂಗೀಕರಿಸಿರುವ ಸನ್ಮಾರ್ಗದಲ್ಲೇ 
ಮುಂದುವರಿಯುತ್ತಾ ಸಾಗಲು ಬೇಕಾದ ಮಾನಸಿಕ ಸ್ಟೈರ್ಯ, ನಿಷ್ಕ್ಠರ್ಷೆಯ ಪರಿಪಕ್ವತೆ ہمد‎ ದೇಹಾಕಾಂಕ್ಲೆಗಳ ನಿಯಂತ್ರಣಕ್ಕೆ 
'ಸಬ್ರ್‌' ಎನ್ನುತ್ತಾರೆ. ಈ ನೈತಿಕ ಗುಣವಿಶೇಷವನ್ನು ತಮ್ಮಲ್ಲಿ ಬೆಳೆಸಿಕೊಳ್ಳಬೇಕೆಂದೂ ಅದಕ್ಕೆ ಹೊರಗಿನಿಂದ : ಶಕ್ತಿ ಸಿಗಲಿಕ್ಕಾಗಿ 
ನಮಾರುನ್ನು ಸಂಸ್ಥಾಪಿಸಬೇಕೆಂದೂ ಈ ದೇವಾಜ್ಞೆಯ ಉದ್ದೇಶವಾಗಿದೆ. ' 


ಕಾಂಡ -1 


2. ಅಲ್‌ ಬಕರ 


“ರ IV ೨೨ تیے ع ا ہے‎ } ೨% ೨5% 3974 0 (APS مو‎ 
GAS NN OO Brey Bae OY CP 


೨2 ನಿ میں‎ & pe 65 ೭ 9% 
ASSES EL SSS SS DES 


೨೨92೨೨ 


2 3 

SNE VASAT TST HC ಟು 13 ಅಲಿಯ 
ಬೇಟಿಯಾಗಬೇಕೆಂದೂ ಆತನೆಡೆಗೇ ಮರಳಬೇಕೆಂದೂ ನಂಬಿರುವ ಆಜ್ಞಾಪಾಲಕ ದಾಸರಿಗೆ ಅದು ಕಷ್ಟಕರವಲ್ಲ."' 

(47-48) ಓ ಇಸ್ರಾತಈಲ್‌ ಸಂತತಿಯವರೇ, ನಾನು ನಿಮಗೆ ದಯಪಾಲಿಸಿದ್ದ ನನ್ನ ಕೊಡುಗೆಗಳನ್ನೂ ಲೋಕದ 
ಎಲ್ಲಾ ಜನಾಂಗಗಳ ಮೇಲೆ ನಿಮಗೆ ಶ್ರೇಷ್ಠತೆ ದಯಪಾಲಿಸಿದ್ದುದನ್ನೂ ಸ್ಮರಿಸಿರಿ. ಯಾರೂ ಯಾರಿಗೂ ಕಿಂಚಿತ್ತೂ 
'ಸಹಾಯಕನಾಗದ ಆ ದಿನವನ್ನು ಭಯಪಡಿರಿ. ಅಂದು ಯಾವನಿಂದಲೂ ಶಿಫಾರಸು ಸ್ಟೀಕರಿಸಲಾಗದು; ಯಾವ 
ನಿಂದಲೂ ಪರಿಹಾರ ಪಡೆದು ಬಿಡುಗಡೆ ಮಾಡಲಾಗದು ಮತ್ತು ಅಪರಾಧಿಗಳಿಗೆ ಎಲ್ಲಿಂದಲೂ ಸಹಾಯವೊದಗದು. 

(49) ನಾವು್‌ ನಿಮ್ಮನ್ನು ಫಿರ್‌ಔನಿಯರ್‌ ದಾಸ್ಕದಿಂದ ವಿಮೋಚನೆ ಗೊಳಿಸಿದ ಕಾಲವನ್ನು ಸ್ಮರಿಸಿರಿ. 


61. ಅರ್ಥಾತ್‌- ದೇವಾಚ್ಚೋಲ್ಲಂಘಕವಾಗಿದ್ದು ಮರಣೋತ್ತರ ಜೀವನದಲ್ಲಿ ವಿಶ್ವಾಸವಿಡದಾತನಿಗೆ ನೆಮಾರು್‌ ಮಾಡುವುದೆಂದರೆ 
ಅದೊಂದು ಸಹಿಸಲಾಗದ ವಿಪತ್ತಾಗಿ ತೋರುವುದು. ಆದರೆ, ತನ್ನ ಆತ್ಮಪ್ರೇರಣೆಯಿಂದ ದೇವನೆದುರು ತಲೆಬಾಗುತ್ತ, ಅದೊಂದು 
ದಿನ ತಾನು ಮರಣ ಹೊಂದಿ ದೇವನ ಮುಂದೆ ಹಾಜರಾಗಲಿಕ್ಕಿದೆ ಎಂದು ಶಿಳಿದಾತನಿಗೆ ನಮಾರು್‌ ಮಾಡುವುದಲ್ಲ: ಅದನ್ನು 
ಬಿಡುವುದು ಅತ್ಯಂತ ಕಷ್ಟಕಾರ್ಯವಾಗಿ ಬಿಡುತ್ತದೆ. 

62. ನಿಮ್ಮನ್ನು ಶಾಶ್ವತವಾಗಿ ಇಡೀ ಜಗತ್ತಿನ ಜನಾಂಗಗಳಿಂದ ಶ್ರೇಷ್ಠವಾಗಿ ಮಾ! ಬಡಲಾಗಿತ್ತೆಂದು ಇದರ ಅರ್ಥವಲ್ಲ. 
ಒಂದು ಕಾಲದಲ್ಲಿ ಜಗತ್ತಿನ ಜನಾಂಗಗಳ ಪೈಕಿ ನೀವು ಮಾತ್ರ ಸತ್ಮಚ್ಞಾನ ಹೊಂದಿದವರಾಗಿದ್ದಿರಿ. ಆಗ ನಿಮ್ಮನ್ನು ಇತರ ಜನಾಂಗಗಳನ್ನು 
ದೇವದಾಸ್ಕಾರಾಧನೆಯ ಕಡೆಗೆ ಕರೆಯತಕ್ಕ ಮತ್ತು ನಡೆಸತಕ್ಕ ನಾಯಕರನ್ನಾಗಿಯೂ ಮಾರ್ಗದರ್ಶಕರನ್ನಾಗಿಯೂ ಮಾಡಲಾಗಿತ್ತು 
ಎಂದು ಇದರ ಅರ್ಥ. 

6. 'ಆಖಿರತ್‌'(ಪರಲೋಕ)ನ ಮೇಲಿನ ವಿಶ್ವಾಸ ಕೆಟ್ಟು ಹೋಗಿದ್ದುದೇ ಬನೀಇಸ್ರಾಈಲರ ಕೆಡುಕಿಗೆ ಬಹುದೊಡ್ಡ 
ಕಾರಣವಾಗಿತ್ತು: --ನಾವು- ಮಹಾ ಪ್ರವಾದಿಗಳ ಸಂತತಿಯಾಗಿದ್ದೇವೆ. ನಾವು ಮಹಾಪುರುಷರೊಂದಿಗೆ ಮತ್ತು ಸಜ್ಞನರೊಂದಿಗೆ 
ಸಂಬಂಧವಿರುವವರಾಗಿದ್ದೇವೆ [ಈ ಸಂಬಂಧಗಳೇ ನಮ್ಮ ರಕ್ಷಣೆಗೆ ಸಾಕು] ಎಂಬಂತಹ ಪೊಳ್ಳು ಭರವಸೆಗಳು ಅವರನ್ನು ಧರ್ಮ 
ಪ್ರಜ್ಞೆ ಇಲ್ಲದವರಾಗಿಯೂ ಪಾಪಕಾರ್ಯಾಸಕ್ತರಾಗಿಯೂ ಮಾಡಿದ್ದುವು. ಆದುದರಿಂದ ಕೊಡುಗೆಗಳನ್ನು ನೆನಪಿಸುವುದರ ಜತೆಯಲ್ಲಿಯೇ 
ಅವರ ತಪ್ಪುಕಲ್ಪನೆಗಳನ್ನೂ ದೂರೀಕರಿಸಲಾಗಿದೆ. 

64. ಇಲ್ಲಿಂದ ಅನಂತರ ಅನೇಕ ರುಕೂಲ್‌ಗಳಲ್ಲಿ ನಿರಂತರವಾಗಿ ಉಲ್ಲೇಖಿಸಲಾಗಿರುವುದೆಲ್ಲ ಬನೀಇಸ್ರಾಈಲರ ಇತಿಹಾಸ 
ಪ್ರಸಿದ್ಧ ಘಟನೆಗಳೇ ಆಗಿವೆ. ಆ ಜನಾಂಗದ ಪ್ರತಿಯೊಬ್ಬ ವ್ಯಕ್ತಿಗೂ ನಲ್ಲ ತಿಳಿದೇ ಇದ್ದುವು, ಆದುದರಿಂದ ಆ ಘಟನೆಗಳ 
ಕೂಲಂಕಷ ವಿವರಗಳನ್ನು ಕೊಡುವ ಬದಲಿಗೆ ಒಂದೊಂದೇ ಘಟನೆಯ ಕ ಸಂಕ್ಷಿಪ್ತ ಸೂಚನೆಯನ್ನು ಮಾತ್ರ ನೀಡಲಾಗಿದೆ. 
ಒಂದೆಡೆ ನಿಮ್ಮ ಮೇಲೆ ಅಲ್ಲಾ; ಹನು ಇಷ್ಟೆಲ್ಲ ಅನುಗ್ರಹಗಳನ್ನು HK ಆದರೆ ಇನ್ನೊಂದೆಡೆ ಇವುಗಳಿಗೆ ಪ್ರತಿಯಾಗಿ ನಿಮ್ಮ 
الہ‎ ಹೀಗಿದ್ದುವು ಎಂದು ಅವರಿಗೆ ತೋರಿಸಿ ಕೊಡುವುದು ಇದರ ಉದ್ದೇಶವಾಗಿದೆ. 

65, 'ಆಲಿ ಫಿರ್‌ಔನ್‌' ಎಂಬುದನ್ನು 'ಫಿರ್‌ಔನಿಯರು' ಎಂದು ಅನುವಾದಿಸಲಾಗಿದೆ. ಇದರಲ್ಲಿ ಫಿರ್‌ಔನನ ವಂಶ ಮತ್ತು 
ಈಜಿಪ್ಟ್‌ ದೇಶದ ಆಳರಸರ ವರ್ಗ ಇವೆರಡೂ ಸೇರಿವೆ. 


224 


وت 5 912% 


21ھ 


ic i645) 


po Mertens ಸಹಿ 
a IE) 3 OME Is 


ಅವರು ನಿಮ್ಮನ್ನು ಘೋರ ಯಾತನೆಯಲ್ಲಿ ಸಿಲುಕಿಸಿದ್ದರು. ನಿಮ್ಮ ಗಂಡುಮಕ್ಕಳನ್ನು ಕೊಲೆ ಮಾಡುತ್ತಿದ್ದರು 
ಮತ್ತು ನಿಮ್ಮ ಹೆಣ್ಣುಮಕ್ಕಳನ್ನು ಬದುಕಿರಲು ಬಿಡುತ್ತಿದ್ದರು. ಆ ಪರಿಸ್ಥಿತಿಯಲ್ಲಿ ನಿಮ್ಮ ಪ್ರಭುವಿನ ಕಡೆಯಿಂದ 
ನಿಮಗೊಂದು ದೊಡ್ಡ ಪರೀಕ್ಷೆ ಎದುರಾಗಿತ್ತು. , 

(50) ನಾವು ಸಮುದ್ರವನ್ನು ಭೇದಿಸಿ ನಿಮಗಾಗಿ ದಾರಿ ಮಾಡಿಕೊಟ್ಟ ಸಂದರ್ಭವನ್ನು ಸ್ಮರಿಸಿರಿ. ಬಳಿಕ 
ನಿಮ್ಮನ್ನು ಅದರೊಳಗಿಂದ ಸುರಕ್ಷಿತವಾಗಿ ಪಾರುಮಾಡಿಸಿದೆವು ಮತ್ತು ನಿಮ್ಮ ಕಣ್ಣೆದುರಲ್ಲೇ ಫಿರ್‌ಔನಿಯರನ್ನು 
ಮುಳುಗಿಸಿಬಿಟ್ಟೆವು. 

(51-52) ನಾವು 'ಮೂಸಾ'ರನ್ನು ನಲ್ವತ್ತು ಆಹೋರಾತ್ರಿಗಳ ಕರಾರಿನಂತೆ ಕರೆಸಿಕೊಂಡ ಸಂದರ್ಭವನ್ನು 
ಸ್ಮರಿಸಿರಿ."” ಅವರಿಲ್ಲದಿರುವಾಗ ನೀವು ಹಸುವಿನ ಕರುವನ್ನು ಆರಾಧ್ಯವನ್ನಾಗಿಸಿಬಿಟ್ಟಿರಿ. ಆಗ ನೀವು ದೊಡ್ಡ 
ಅಕ್ರಮವನ್ನೇ ಎಸಗಿದ್ದಿರಿ. ಆದರೆ ಇಷ್ಟಾಗಿಯೂ, ಇನ್ನಾದರೂ ನೀವು ಕೃತಜ್ಞರಾಗಬಹುದೆಂದು ನಾವು ನಿಮ್ಮನ್ನು 
ಕ್ಷಮಿಸಿದೆವು. 

(53) (ನೀವು ಅಕ್ರಮವೆಸಗುತ್ತಿದ್ದ ಅದೇ ವೇಳೆಯಲ್ಲಿ) ನಿಮಗೆ ಸನ್ಮಾರ್ಗ ಲಭಿಸಲೆಂದು ಮೂಸಾರಿಗೆ 
ನಾವು ಗ್ರಂಥವನ್ನೂ ಫುರ್ಕಾನನ್ನೂ” ನೀಡಿದ್ದ ಸಂದರ್ಭವನ್ನು ಸ್ಮರಿಸಿರಿ. 

66. ಅರ್ಥಾತ್‌- ನೀವು ಈ ಕುಲುಮೆಯಲ್ಲಿ ಬೆಂದು ಶುದ್ದ ಕುಂದಣವಾಗಿ ಹೊರಬರುವಿರೋ ಅಥವಾ ಬರಿಯ 
ಕಿಟ್ಟಿವಾಗಿದ್ದುಬಿಡುವಿರೋ ಎಂಬ ಪರೀಕ್ಷೆ. ಹಾಗೆಯೇ, ಇಷ್ಟೊಂದು ದೊಡ್ಡ ಆಪತ್ತಿನಿಂದ ಪವಾಡ ಸದೃಶವಾಗಿ ಪಾರಾದ ಬಳಿಕವೂ 
ನೀವು ಅಲ್ಲಾಹನ ಕೃತಜ್ಞ ದಾಸರಾಗಿ ಪರಿವರ್ತನೆಗೊಳ್ಳುವಿರೋ ಅಥವಾ ಕೃತಪ್ಲುರಾಗಿಯೇ ಉಳಿದುಬಿಡುವಿರೋ ಎಂಬ ಪರೀಕ್ಸೆ. 

67. ಬನೀಇಸ್ರಾಈಲರು ಈಜಿಪ್ಟ್‌ ದೇಶದಿಂದ ಪಾರಾಗಿ ಸಿನಾಯ್‌ ಪರ್ಯಾಯ ದ್ವೀಪವನ್ನು ತಲಪಿದ ಬಳಿಕ, ಆಗ 

ತಾನೇ ಸ್ವತಂತ್ರರಾಗಿದ್ದ ಆ ಜನಾಂಗಕ್ಕೆ ಬೇಕಾದ ಶರೀಅತ್‌(ಧರ್ಮಶಾಸ್ತ್ರ)ನ ಬೋಧನೆಯನ್ನು ನೀಡಲಿಕ್ಕಾಗಿ ಅಲ್ಲಾಹನು ಹರ್ರುತ್‌ 
ಮೂಸಾರನ್ನು(ಅ) ನಲ್ವತ್ತು ಆಹೋರಾತ್ರಿಗಳಿಗಾಗಿ ತೂರ್‌ ಪರ್ವತಕ್ಕೆ ಕರೆಸಿದನು. (ನೋಡಿರಿ, ಬೈಬಲಿನ ವಿಮೋಚನಾ ಕಾಂಡ, 
24-3) . 

68. ದನಗಳನ್ನೂ ಎತ್ತುಗಳನ್ನೂ ಪುಜಿಸುವ ಜಾಡ್ಕವು ಬನೀಇಸ್ರಾಈಲರ ಸಮೊಪದ ಜನಾಂಗಗಳಲ್ಲೆಲ್ಲ ಹಬ್ಬಿಕೊಂಡಿತ್ತು. 
ಈಜಿಪ್ಟ್‌ ಮತ್ತು ಕನ್‌ಆನ್‌ಗಳಲ್ಲಿ ಅದು ತುಂಬಾ ಪ್ರಚಾರದಲ್ಲಿತ್ತು. "ರುತ್‌ ಯೂಸುಘ್‌ರ(ಅ) ಬಳಿಕ ಬನೀಣಇಸ್ರಾತಈಲರು 
ಕ್ಲೀಣಾವಸ್ಥೆಗೆ ಬಂದು, ಕ್ರಮೇಣ ಕಿಬ್ದೀಗಳ ಗುಲಾಮರಾಗಿ ಹೋದಾಗ ಅವರು ಇತರ ಜಾಡ್ಕ್ಮಗಳೊಂದಿಗೆ ಈ ರೋಗವನ್ನೂ ತಮ್ಮ 
ಆಳೆರಸರಿಂದ ತಮಗೆ ಅಂಟಿಸಿಕೊಂಡಿದ್ದರು. (ಕರುವಿನ ಪೂಚೆಯ ಈ ವೃತ್ತಾಂತವು ಬೈಬಲಿನ ವಿಮೋಚನಾ ಕಾಂಡದ 32ನೆಯ 
ಅಧ್ಯಾಯದಲ್ಲಿ ವಿವರವಾಗಿ ಪ್ರಸ್ತಾಪಿಸಲ್ಪಟ್ಟಿದೆ.) 

69. 'ಫುರ್ಕಾನ್‌' - ಸತ್ಯ ಮತ್ತು ಅಸತ್ಯದ ವ್ಯತ್ಯಾಸವನ್ನು ನಿಖರವಾಗಿ ತಿಳಿಸುವ ಮಾನದಂಡ ಅರ್ಥಾತ್‌ ಮನುಷ್ಕನಿಗೆ 
ಸತ್ಯಾಸತ್ಯತೆಗಳನ್ನು ತಿಳಿಯಲು ಬೇಕಾದ ಧಾರ್ಮಿಕ ಜ್ಞಾನ ಮತ್ತು ಅರಿವು. 


ಕಾಂಡ -1 


es Tk‏ کڈ وہ کر کس کر کم رط ا 
ِنفْسَكع CGS ATA AEE‏ 


7 


} 
یڈہ‎ USA یب وہ اب‎ ALCL 
SOHO AMY بعلیدم'‎ PY حی رز سکم‎ 
ضر‎ IE ಡಿ کے کے‎ 5 4 4 2 2 1,9 6 
ISN SEE SE MEI ENDS 
BU سر کے نے‎ 7 ES TR و بس ہہ ہے‎ × 1 23 
Goo ಹಮ ಎರಿಯ 


(54) ಮೂಸಾ(ಅ) (ಈ ಕೊಡುಗೆಯನ್ನು ತೆಗೆದುಕೊಂಡು ಮರಳಿ ಬಂದು) ತನ್ನ ಜನಾಂಗದೊಡನೆ, 
"ಜನರ, ನೀವು ಹಸುವಿನ ಕರುವನ್ನು ಆರಾಧ್ಯವನ್ನಾಗಿ ಸ್ವೀಕರಿಸಿ ನಿಜಕ್ಕೂ ನಿಮ್ಮ ಮೇಲೆ ದೊಡ್ಡ 
ಅನ್ಮಾಯವೆಸಗಿದಿರಿ. ಆದುದರಿಂದ ನೀವು ನಿಮ್ಮ ಸೃಷ್ಟಿಕರ್ತನ ಮುಂದೆ ಪಶ್ಚಾತ್ತಾಪ ಪಡಿರಿ ಮತ್ತು ನಿಮ್ಮ 
ಜೀವಗಳನ್ನು ನೀವೇ ಸಂಹರಿಸಿರಿ.* ಇದರಲ್ಲೇ ನಿಮ್ಮ ಸೃಷ್ಟಿಕರ್ತನ ಬಳಿ ನಿಮಗೆ ಒಳಿತಿದೆ” ಎಂದು ಹೇಳಿದ 
ಸಂದರ್ಭವನ್ನು ಸ್ಮರಿಸಿರಿ. ಆಗ ನಿಮ್ಮ ಸೃಷ್ಟಿಕರ್ತನು ನಿಮ್ಮ ಪಶ್ಚಾತ್ತಾಪವನ್ನು ಸ್ವೀಕರಿಸಿದನು. ನಿಶ್ಚಯವಾಗಿಯೂ 
ಆತನು ಬಹಳವಾಗಿ ಪಶ್ಚಾತ್ತಾಪ ಸ್ವೀಕರಿಸುವವನೂ ಕರುಣಾನಿಧಿಯೂ ಆಗಿರುತ್ತಾನೆ. 

(55-56) ನೀವು ಮೂಸಾರೊಡಸನೆ, "ಓ ಮೂಸಾ, ಅಲ್ಲಾಹನನ್ನು (ಅವನು ನಿಮ್ಮೊಡನೆ ಮಾತಾಡುತ್ತಿರುವುದನ್ನು) 
ನಾವು ಕಣ್ಣಾರೆ ಕಾಣುವ ತನಕ ನಿಮ್ಮ ಮಾತಿನ ಮೇಲೆ ನಾವು ವಿಶ್ವಾಸವಿಡಲಾರೆವು" ಎಂದು ಹೇಳಿದ 
ಸಂದರ್ಭವನ್ನು ಸ್ಮರಿಸಿರಿ. ಆಗ, ನೀವು" ನೋಡುತ್ತಿದ್ದಂತೆಯೇ ನಿಮ್ಮ ಮೇಲೊಂದು ಭೀಕರ ಸಿಡಿಲೆರಗಿತ್ತು. 
ನೀವು ನಿರ್ಜೀವಿಗಳಾಗಿ ನೆಲಕ್ಕುರುಳಿದಿರಿ. ಆದರೆ ನೀವು ಈ ಉಪಕಾರದ ಬಳಿಕ ಕೃತಜ್ಞರಾಗಬಹುದೆಂದು 
ನಿಮ್ಮನ್ನು ನಾವು ಪುನರ್ಜೀವಗೊಳಿಸಿ ಎಬ್ಬಿಸಿದೆವು.” 


70. ಅರ್ಥಾತ್‌- ಕರುವನ್ನು ಆರಾಧ್ಯವಾಗಿರಿಸಿಕೊಂಡು ಅದನ್ನು ಪೂಜಿಸುವ ನಿಮ್ಮವರನ್ನು ನೀವೇ ಸಂಹರಿಸಿರಿ. 

71. ಈ ಘಟನೆಯ ವಿವರ ಹೀಗಿದೆ: ನಲ್ವತ್ತು ಆಹೋರಾತ್ರಿಗಳ ಕರಾರಿನ ಪ್ರಕಾರ ಹರ್ರುತ್‌ ಮೂಸಾರು(ಅ) 'ತೂರ್‌' 
ಪರ್ವತಕ್ಕೆ ಹೋಗುವಾಗ ಬನೀಣಸ್ರಾಈಲರ ಎಪ್ಪತ್ತು ಮಂದಿ ಪ್ರಿನಿಧಿಯರನ್ನು ಕರೆತರಬೇಕೆಂಬ ಆಜ್ಞೆಯಾಗಿತ್ತು. ಅಲ್ಲಾಹನು 
ಹ. ಮೂಸಾರಿಗೆ(ಅ) ಗ್ರಂಥ ಮತ್ತು ಪುರ್ಕಾನ್‌ಗಳನ್ನು ನೀಡಿದಾಗ ಅದನ್ನು ಅವರು ತಮ್ಮ ಸೆಂಗಾತಿಗಳ ಮುಂದಿರಿಸಿದರು. ಈ 
ಸಂದರ್ಭದಲ್ಲಿ ಅವರ ಪೈಕಿ ಕೆಲವು ಕಿಡಗೇಡಿಗಳು, 'ಅಲ್ಲಾಹನು ನಿಮ್ಮೊಡನೆ ಸಂಭಾಷಣೆ ನಡೆಸಿರುವನೆಂಬುದನ್ನು ಕೇವಲ ನಿಮ್ಮ 
ಹೇಳಿಕೆಯ ಪ್ರಕಾರ ನಾವು ಒಪ್ಪಿಕೊಳ್ಳುವುದು ಹೇಗೆ? ಎನ್ನತೊಡಗಿದರೆಂದೂ ಇದಕ್ಕಾಗಿ ಅವರ ಮೇಲೆ ಕ್ರೋಧವೆರಗಿತೆಂದೂ ಅವರು 
ಶಿಕ್ಷಿಸಲ್ಪಟ್ಟರೆಂದೂ ಕುರ್‌ಆನ್‌ ಹೇಳುತ್ತದೆ. ಆದರೆ ಬೈಬಲಿನಲ್ಲಿ ಹೀಗಿದೆ: - 

"ಅವರು ಇಸ್ರಾಈಲರ ದೇವನನ್ನು ಕಂಡರು. ಅವನ ಕಾಲಡಿಯಲ್ಲಿ ಆಕಾಶದಂತೆ ಶುಭ್ರವಾದ ನೀಲಮಣಿಯ ವೇದಿಕೆ ಇತ್ತು 
ಮತ್ತು ಅವನು ಬನೀಇಸ್ರಾಈಲರ ಕುಲೀನರ ಮೇಲೆ ತನ್ನ ಕೈ ಚಾಚಲಿಲ್ಲ. ಹೀಗೆ ಅವರು ದೇವನನ್ನು ಕಂಡರು, ಉಂಡರು ಮತ್ತು 
ಕುಡಿದರು.” (ವಿಮೋಚನಾ ಕಾಂಡ, ಅಧ್ಯಾಯ 24, ವಾಕ್ಕ10-11) 

ಸ್ವಾರಸ್ಕವೆಂದರೆ ಅದೇ ಗ್ರಂಥದಲ್ಲಿ, ಮುಂದೆ ಹೆ. ಮೂಸಾರು(ಲ) ದೇವನೊಪನ್ನೆ "ನನಗೆ ನಿನ್ನ ಮಹಿಮೆಯನ್ನು ತೋರಿಸು" ಎಂದಾಗ 
ಅವನು, "ನೀನು ನನ್ನನ್ನು ನೋಡಲಾರೆ" ಎಂದನು ಎಂದಿದೆ. (ನೋಡಿರಿ- ವಿಮೋಚನಾ ಕಾಂಡ, - ಅಧ್ಯಾಯ 33, ವಾಕ್ಕ 18-23) 


ಕಾಂಡ -1 


62 pa ಕುರ್‌ಆನ್‌ ವ್ಯಾಖ್ಕಾನ 


MeN ಖಿ SB GENE 
4 ಸ کے‎ 66 


2 


» 199 3 $2 لباب‎ ಹ ಟಿ 
ےت مت‎ ಸಿ ಹ dE 6 {ys 


(57) ನಾವು ನಿಮ್ಮ ಮೇಲೆ ಮೇಘದ ನೆರಳನ್ನು ಮಾಡಿದೆವು.” 'ಮನ್ಸ್‌' 2 و‎ ಅಹಾರವನ್ನು 
ನಿಮಗೆ ಒದಗಿಸಿದೆವು? ಮತ್ತು "ನಾವು ನಿಮಗೆ ದಯಪಾಲಿಸಿರುವ ಶುದ್ಧವಾದ ಪದಾರ್ಥಗಳನ್ನು ಉಣ್ಣಿರಿ" 
ಎಂದೆವು. ಆದರೆ ನಿಮ್ಮ ಪೂರ್ವಿಕರು ಅನ್ಯಾಯವೆಸಗಿದ್ದುದು ನಮ್ಮ ಮೇಲಲ್ಲ; ಅವರು ತಮ್ಮ ಮೇಲೆಯೇ 
ಅನ್ಮಾಯವೆಸಗಿದ್ದರು. 

(58-59) ನಾವು ನಿಮ್ಮೊಡನೆ, "(ನಿಮ್ಮ ಮುಂದಿರುವ) ಆ ಗ್ರಾಮದೊಳಗೆ” ಪ್ರವೇಶಿಸಿರಿ. ನಿಮಗೆ ಇಷ್ಟ 
ಬಂದಂತೆ ಅದರ ಉತ್ಪನ್ನವನ್ನು ಸವಿಯಿರಿ. ಆದರೆ ಗ್ರಾ ಗ್ರಾಮದ ದ್ವಾರದೊಳಗೆ ಪೊಡಮಡುತ್ತ ಪ್ರವೇಶಿಸಿರಿ ಮತ್ತು 
ಹಿತ್ತಃ ಹಿತ್ತಳ್‌ ಎನ್ನುತ್ತ ಹೋಗಬೇಕು. ನಾವು ನಿಮ್ಮ ಪಾಪಗಳನ್ನು ಕ್ಷಮಿಸುವೆವು ಮತ್ತು ಸದ್ಭಕ್ತರಿಗೆ ಇನ್ನಷ್ಟು 


೪ 
اذ‎ 
8 
Uy 
iE, 
٤ ನೆ 


72. ಅರ್ಥಾತ್‌- ಸಿನಾಯ್‌ ಪರ್ಯಾಯ ದ್ವೀಪದಲ್ಲಿ ಸೂರ್ಯನ ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಯಾವ ರಕ್ಸಣೆಯೂ 
ಇಲ್ಲದಿರುವಾಗ ನಾವು ನಿಮಗೆ ಮೇಘದ ರಕ್ಷಣೆ ನೀಡಿದೆವು. ಆ ಸಂದರ್ಭದಲ್ಲಿ ಬನೀಇಸ್ರಾಈಲರು ಲಕ್ಷಾವಧಿ ಸಂಖ್ಯೆಯಲ್ಲಿ 
ಈಜಿಪ್ಟ್‌ ದೇಶದಿಂದ ಹೊರಟು ಬಂದಿದ್ದರು. ಸಿನಾಯ್‌ಯಲ್ಲಿ ಮನೆಗಳ ಮಾತಂತಶಿರಲಿ - ತಲೆಮರೆಸಿಕೊಳ್ಳಲು ಡೇರೆಗಳೂ ಅವರ 
ಬಳಿ ಇರಲಿಲ್ಲವೆಂಬುದು ಗಮನಾರ್ಹ. ಅಂತಹ ಸಮಯದಲ್ಲಿ ಅಲ್ಲಾಹನು ದೀರ್ಫುಕಾಲದ ವರೆಗೆ ಆಕಾಶಗಳನ್ನು ಮೋಡಗಳಿಂದ 
ತುಂಬದಿರುತ್ತಿದ್ದರೆ ಈ ಜನಾಂಗವು ಸುಡು ಬಿಸಿಲಿನ ತಾಪದಿಂದ ನಾಶವಾಗುತ್ತಿತ್ತು. 

73. 'ಮನ್ನ್‌' ಮತ್ತು 'ಸಲ್ವಾ' ಎಂಬುಡು ಅವರ ನಿರಾಶ್ರಿತಾವಸ್ಥೆಯಲ್ಲಿ ನಿರಂತರವಾಗಿ ನಲ್ವತ್ತು ಸಂವತ್ಸರಗಳ ತನಕ ಅವರಿಗೆ 
ದೊರಕಿದ ನೈಸರ್ಗಿಕ ಆಹಾರ. 'ಮನ್ನ್‌' ಎಂಬುದು ಕೊತ್ತಂಬರಿ ಬೀಜದಂತಿರುವ ಒಂದು ವಸ್ತುವಾಗಿದ್ದು ಮಂಜಿನಂತೆ ನೆಲದ 
ಮೇಲೆ ಬಿದ್ದು ಜಮೆಯಾಗುತ್ತಿತ್ತು. 'ಸಲ್ಪಾ' ಎಂಬುದು ಒಂದು ಜಾತಿಯ ಪಕ್ಷಿ. ಅಲ್ಲಾಹನ ಅನುಗ್ರಹದಿಂದ ಇಷ್ಟು ಅಧಿಕ 
ಸಂಖ್ಯೆಯಲ್ಲಿದ್ದ ಇಡಿ ಜನಾಂಗವು ಕೇವಲ ಈ ಆಹಾರದಿಂದಲೇ ಬದುಕಬಹುದಾದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಅವು ಒದಗುತ್ತಿದ್ದುವು. 
ಅವರಿಗೆ ಉಪವಾಸ ಬೀಳಬೇಕಾದ ಪ್ರಸಂಗವೇ ಬರಲಿಲ್ಲ. ಇಂದು ಅತ್ಯಂತ ಮುಂದುವರಿದ ಹಾಗೂ ಧನಿಕ ದೇಶದಲ್ಲಾದರೂ ಕೆಲವು 
ಲಕ್ಷ್ಮ ಮಂದಿ ನಿರಾಶ್ರಿತರು ಒಮ್ಮೆಲೆ ಬಂದು ಬಿಟ್ಟರೆ, ಅವರಿಗೆ ಆಹಾರ ಒದಗಿಸುವ ವ್ಯವಸ್ಥೆ ಮಾಡುವುದು ಅತ್ಮಂತ ಪ್ರಯಾಸಕರವಾಗಿ 
ಬಿಡುತ್ತದೆ.(ಮನ್ನ್‌ ಮತ್ತು ಸಲ್ಪಾಗಳ ವೈಶಿಷ್ಟ್ಯದ ಕುರಿತು ಹೆಚ್ಚಿನ ವಿವರಣೆಗಾಗಿ ನೋಡಿರಿ-ಬೈಬಲಿನ ವಿಮೋಚನಾ ಕಾಂಡ: 
ಅಧ್ಯಾಯ 16, ಅರಣ್ಮಕಾಂಡ: ಅಧ್ಯಾಯ-11, ವಾಕ್ಕಗಳು: 7-9 ಮತ್ತು 31-32; ಯಹೋಶುವನು: ಅಧ್ಯಾಯ-5, ವಾಕ್ಕ: 12) 

74. ಇಲ್ಲಿ ಆ ಗ್ರಾಮ ಎಂದರೆ ಯಾವ ಗ್ರಾಮವೆಂದು 'ಈ ತನಕ ಶೋಧಿಸಲಾಗಿಲ್ಲ. ಇಲ್ಲಿ ವಿವರಿಸಲಾಗಿರುವ ವೃತ್ತಾಂತವು 
ಬನೀಇಸ್ರಾಈಲರು ಸಿನಾಯ್‌ ಪರ್ಯಾಯ ದ್ವೀಪದಲ್ಲೇ ವಾಸಿಸುತ್ತಿದ್ದ ಕಾಲಕ್ಕೆ ಸಂಬಂಧಿಸಿದೆ. ಆದುದರಿಂದ ಅದು ಸಿನಾಯ್‌ಯಲ್ಲೇ 
ಇದ್ದ ಯಾವುದೋ ಒಂದು ಗ್ರಾಮವಾಗಿರಬಹುದು ಇಲ್ಲವೆ 'ಯರೀಹೂ'ನ ಎದುರಿಗಿರುವ ಜಾರ್ಡನ್‌ ನದಿಯ ಪೂರ್ವ 
ದಂಡೆಯಲ್ಲಿರುವ 'ಶತ್ತೀಮ್‌' ಆಗಿರಲೂಬಹುದು. ಬೈಬಲಿನಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ಆ ಗ್ರಾಮವನ್ನು ಬನೀ ಇಸ್ರಾಕಈಲರು 
ಹ. ಮೂಸಾರ(ಅ) ಜೀವಮಾನದ ಕೊನೆಯ ಕಾಲದಲ್ಲಿ 'ಜಯಿಸಿದ್ದೆರು. ಅಲ್ಲಿ ಅವರು ತುಂಬ ಪಾಪ ಕೈತ್ಮೆಗಳನ್ನೆಸಗಿದರು. ಇದರ 
ಫಲವಾಗಿ ಅಲ್ಲಾಹನು ಅವರ ಮೇಲೆ ಒಂದು ಭೀಕರ ಅಂಟುರೋಗವನ್ನೆರಗಿಸಿದನು. ಅದರಲ್ಲಿ ಇಪ್ಪತ್ತನಾಲ್ಕು ಸಾವಿರ ಮಂದಿ 
ಸತ್ತರು. (ಆರಣ್ಕಕಾ೦ಡ: 25, 1-8) 

75. ಅರ್ಥಾತ್‌ - ಕ್ರೂರಿಗಳೂ ಅಕ್ರಮಿಗಳೂ ವಿಜಯೋತ್ಸವವನ್ನು ಆಚರಿಸುತ್ತ ಪ್ರವೇಶಿಸುವಂತೆ ನೀವು ಮದಾಂಧರಾಗಿ 


ಕಾಂಡ -1 


PASTS) (A ب3 ہس ان 1 ام‎ 
SSO SEL LANE جک‎ ಚಿರ ಇ . 


6) 

2 2 ಎ 2, 12284 پیم لا‎ 
ಹಿಡಿ لَحَجَر*‎ hoa ಭಿ) Wk وم‎ ಫಿ ہنقی ممُولی‎ 
ಇಟ 2 ہ۶ داق2‎ ؤ٤‎ 2 Ck ಎಫ 
ಘಿ RS ಯ 

ಡ್‌ 


pa ಳಿ ೨೪೨ 


೫ವಬೆಟಿ ا‎ 


ಅನುಗ್ರಹಗಳನ್ನು ನೀಡುವೆವು" ಎಂದ ಸಂದರ್ಭವನ್ನು ಸ್ಮರಿಸಿರಿ ಆದರೆ ಅಕ್ರಮಿಗಳು ಅವರೊಡನೆ 
ಹೇಳಲಾಗಿದ್ದ ಮಾತನ್ನು ಬದಲಾಯಿಸಿ ಏನೇನೋ ಮಾಡಿಬಿಟ್ಟರು. ಕೊನೆಗೆ ನಾವು ಅಕ್ರಮವೆಸಗಿದವರ ಮೇಲೆ 
ಆಕಾಶದಿಂದ ಯಾತನೆಯನ್ನು ಇಳಿಸಿದೆವು. ಅದು ಅವರು ಮಾಡುತ್ತಿದ್ದ 09770 
ಶಿಕ್ಷೆಯಾಗಿತ್ತು. 

(60) ಮೂಸಾ ತಮ್ಮ ಜನಾಂಗಕ್ಕಾಗಿ ಜಲವನ್ನು ಬೇಡಿದ ಸಂದರ್ಭವನ್ನು ಸ್ಮರಿಸಿರಿ. ಆಗ ನಾವು 
ಹೇಳಿದೆವು, "ನಿಮ್ಮ ಲಾಠಿಯಿಂದ ಆ ಬಂಡೆಯ ಮೇಲೆ ಹೊಡೆಯಿರಿ.” ಆ ಪ್ರಕಾರ ಅದರಿಂದ ಹನ್ನೆರಡು 
ಚಿಲುಮೆಗಳು ಹೊರ ಚಮ್ಮಿದುವು.* ಪ್ರತಿಯೊಂದು ಗೋತ್ರದವರೂ ತಾವು ನೀರು ಪಡೆಯಬೇಕಾದ ಸ್ಥಳವನ್ನು 
ಅರಿತುಕೊಂಡರು. "ಅಲ್ಲಾಹನು ಕರುಣಿಸಿದ ಆಹಾರವನ್ನು مجن‎ ಕುಡಿಯಿರಿ ಮತ್ತು ಭೂಮಿಯ ಮೇಲೆ 
ಅಶಾಂತಿಯನ್ನುಂಟು ಮಾಡದಿರಿ” (ಎಂದು ಆಗ ಬೋಧಿಸಲಾಗಿತ್ತು) 

(61) "ಮೂಸಾರವರೇ, ನಾವು ಒಂದೇ ವಿಧದ ಆಹಾರವನ್ನು ಸಹಿಸಲಾರೆವು, ಭೂಮಿಯಲ್ಲಿ ಬೆಳೆಯುವ 
ಹರಿವೆ, ಕಾಯಿಪಲ್ಲೆ, ಗೋಧಿ, ಬೇಳೆ, ನೀರುಳ್ಳಿ ಇತ್ಯಾದಿಗಳನ್ನು ನಮಗಾಗಿ ಉಂಟು ಮಾಡಲು ನೀವು ನಿಮ್ಮ 
ಪ್ರಭುವಿನೊಡನೆ ಪ್ರಾರ್ಥಿಸಿರಿ" ಎಂದು ನೀವು ಹೇಳಿದುದನ್ನು ಸ್ಮರಿಸಿರಿ. ಆಗ ಮೂಸಾ ಹೇಳಿದರು, "ನೀವು 
ಉತ್ಕಷ್ಟವಾದ ವಸ್ತುಗಳ ಬದಲು ನಿಕೃಷ್ಟ ವಸ್ತುಗಳನ್ನು ಬಯಸುವಿರಾ?” ಹಾಗಿದ್ದರೆ ನೀವು ಯಾವುದಾದರೊಂದು 
ಪ್ರವೇಶಿಸ ಬಾರದು. ದೇವಭಯದೊಂದಿಗೆ ವಿನೀತ ಭಾವದಿಂದ ಪ್ರವೇಶಿಸಬೇಕು. ಪ್ರವಾದಿ ಮುಹಮ್ಮದ್‌ರು(ಸ) ಮಕ್ಕಾ ವಿಜಯದ 
ಸೆಂದರ್ಭದಲ್ಲಿ ಆ ಪಟ್ಟಣವನ್ನು ಹಾಗೆಯೇ, ಪ್ರವೇಶಿಸಿದ್ದರು. ಹಿತ್ತ್ರಃ ಎಂಬುದಕ್ಕೆ ಎರಡರ್ಥಗಳಿವೆ. ದೇವನೊಡನೆ ತನ್ನ 
ಅಪರಾಧಗಳಿಗಾಗಿ ಕ್ಷಮಾಯಾಚನೆ ಮಾಡುತ್ತೆ ಹೋಗುವುದು ಒಂದರ್ಶವಾದರೆ, ಸುಲಿಗೆ ಹತ್ಕಾಕಾಂಡಗಳ ಬದಲಿಗೆ ಆ 
ಪ್ರದೇಶವಾಸಿಗಳನ್ನೆಲ್ಲ ಮನ್ನಿಸಿ, ಕ್ಷಮಾದಾನವನ್ನು ಘೋಷಿಸುತ್ತ ಹೋಗುವುದು ಇನ್ನೊಂ೦ದರ್ಥ. 

76. ಆ ಬಂಡೆಯು ಈಗಲೂ ಸಿನಾಯ್‌ ಪರ್ಯಾಯ ದ್ವೀಪದಲ್ಲಿದೆ. ಪ್ರವಾಸಿಗಳು ಅದನ್ನು ನೋಡಲು ಹೋಗುತ್ತಾರೆ. 
ಅಲ್ಲಿ ಚಿಲುಮೆಗಳ ಬಿರುಕುಗಳು ಈಗಲೂ ಕಂಡುಬರುತ್ತವೆ. ಬನೀಇಸ್ರಾಈಲರೊಳೆಗೆ ಹನ್ನೆರಡು ಗೋತ್ರಗಳಿದ್ದುವು. ಅವರೊಳಗೆ 
ನೀರಿಗಾಗಿ ಜಗಳಗಳುಂಟಾಗದಂತೆ ಪ್ರತಿಯೊಂದು ಗೋತ್ರಕ್ಕೂ ಪ್ರತ್ಯೇಕವಾದ ಚಿಲುಮೆಯನ್ನು ಹೊರಡಿಸಲಾಗಿತ್ತು. ಹನ್ನೆರಡು 
ಚಿಲುಮೆಗಳ ಔಚಿತ್ಯ ಇದೇ ಆಗಿತ್ತು. 

77. ನಿರಾಯಾಸವಾಗಿ ಸಿಗುತ್ತಿದ್ದ ಮನ್ಸ್‌ ಮತ್ತು ಸಲ್ವಾಗಳನ್ನು ಬಿಟ್ಟು ನೀವು ಕೃಷಿ ಮಾಡಿ ಬೆಳೆಸಬೇಕಾಗಿ ಬರುವ ವಸ್ತುಗಳನ್ನು 
ಬೇಡುತ್ತಿರುವಿರೆಂದು ಇದರ ಅರ್ಥವಲ್ಲ. ನಿಮ್ಮನ್ನು ಯಾವ ಮಹೋದ್ದೇಶಕ್ಕಾಗಿ ಮರುಭೂಮಿಯಲ್ಲಿ ಅಲೆದಾಡಿಸಲಾಗುತ್ತಿದೆಯೋ 
ಆದನ್ನು ತ್ಯಾಗ ಮಾಡಿ ಬಿಡುವಷ್ಟರ ಮಟ್ಟಿಗೆ ನಿಮ್ಮ ಬಾಯಿ ಚಪಲಗಳು ನಿಮಗೆ ಅಪೇಕ್ಷಣೀಯವಾಗಿ ಬಿಟ್ಟಿವೆಯೇ? ಅವುಗಳನ್ನು 
ಸ್ವಲ್ಪ ಸಮಯದವರೆಗಾದರೂ ಬಿಟ್ಟಿರಲು ನಿಮಗೆ ಅಸಾಧ್ಯವಾಗಿ ಹೋಯಿತೇ? (ಹೋಲಿಕೆಗಾಗಿ ನೋಡಿರಿ -ಅರಣ್ಯ ಕಾಂಡ, 11:4-9) 


64 ಕುರ್‌ಆನ್‌ ವ್ಯಾಯ್ಯಾನ 


او 32 0 

پد ار ٹاک 
ಹೈ PANT‏ ماد کات اکر نہ ess Ae NOL‏ 
SS TS EE ETON‏ 


ಪಟ್ಟಣದಲ್ಲಿ ಹೋಗಿ ವಾಸಿಸಿರಿ. ನೀವು ಕೇಳುತ್ತಿರುವುದೆಲ್ಲ ಅಲ್ಲಿ ಸಿಗುವುದು." ಕೊನೆಗೆ ನಿಂದೆ ಮತ್ತು ದಾರಿದ್ರ್ಯಗಳು 
ಅವರನ್ನಾವರಿಸಿದವು ಮತ್ತು ಅವರು ಅಲ್ಲಾಹನ ಕ್ರೋಧಕ್ಕೆ ಪಾತ್ರರಾದರು. ಇದೆಲ್ಲ ಅವರು ಅಲ್ಲಾಹನ ವಚನಗಳನ್ನು 
ನಿರಾಕರಿಸುತ್ತಿದ್ದುದರೆ್‌ ಮತ್ತು ಪ್ರವಾದಿಗಳನ್ನು ಅನ್ಕಾಯವಾಗಿ ಕೊಲೆಗೈಯುತ್ತಿದ್ದುದರ” ಫಲವಾಗಿತ್ತು. ಇದು 
ಅವರ ಆಜ್ಜೋಲ್ಲಂಘನೆಯ ಮತ್ತು ಧರ್ಮಸೀಮೋಲ್ಲಂಘನೆ ಮಾಡುತ್ತಲೇ ಸಾಗುತ್ತಿದ್ದುದರ ಪರಿಣಾಮವಾಗಿತ್ತು. 

(62) ನಿಶ್ಚಯವಾಗಿಯೂ ಪೈಗಂಬರರನ್ನು ಸಂಬುವವರಿರಲಿ, ಯಹೂದಿಯರಿರಲಿ, ಕ್ರೈಸ್ತರಿರಲಿ, 


ಸಬಯನರಿರಲಿ, ಯಾರು ಅಲ್ಲಾಹ್‌ ಮತ್ತು ನಿರ್ಣಾಯಕ(ಪುನರುತ್ನಾನ) ದಿನದ ಮೇಲೆ ವಿಶ್ವಾಸವಿಟ್ಟು 


78. ವಚನಗಳನ್ನು ನಿರಾಕರಿಸುವ ವಿವಿಧ ರೀತಿಗಳಿವೆ: ಉದಾ: 1) ಅಲ್ಲಾಹನು ನೀಡಿದ ಶಿಕ್ಷಣಗಳ ಪೈಕಿ ತಮ್ಮ ಅಭಿಪ್ರಾಯ 
ಮತ್ತು ಒಲವುಗಳಿಗೆ ವಿರುದ್ಧವಾಗಿರುವುದನ್ನು, ಸ್ಪಷ್ಟವಾಗಿ ನಿರಾಕರಿಸುವುದು. 2) ಯಾವುದಾದರೊಂದು ವಿಷಯವನ್ನು ಅಲ್ಲಾಹನು 
ವಿಧಿಸಿದ್ದೆಂದು ಚೆನ್ನಾಗಿ ತಿಳಿದಿದ್ದಾಗಲೂ ಪೂರ್ಣ ಎದೆಗಾರಿಕೆ ಹಾಗೂ ಉದ್ಧಟತನದಿಂದ ಅದಕ್ಕೆ ವಿರುದ್ಧ ನಡೆದು ಅಲ್ಲಾಹನ 
ಆಡೇಶಗಳ ಬಗ್ಗೆ ಉದಾಸೀನರಾಗುವುದು. 3) ದೇವಾದೇಶಗಳೆ ಅರ್ಥ ತಾತ್ವರ್ಯಗಳನ್ನು ಟೆನ್ನಾಗಿ ಅರಿತಿದ್ದೂ ತಮ್ಮ ಇಚ್ಛಾನುಸಾರ 
ಅವುಗಳನ್ನು ಬದಲಾಯಿಸುವುದು. 

79. ಬನೀಇಸ್ರಾಈಲರು ತಮ್ಮ ಈ ಅಪರಾಧವನ್ನು ಸವಿವರವಾಗಿ ಸ್ವತಃ ತಮ್ಮ ಇತಿಹಾಸದಲ್ಲಿ ಉಲ್ಲೇಖಿಸಿರುತ್ತಾರೆ. 
ಉದಾಃ [ನೋಡಿರಿ- ಪ್ರವಾದಿ ರುಕರಿಯ್ಕಾರನ್ನು ಹೈಕಲ್‌ ಸುಲೈಮಾನಿಯಲ್ಲೇ ಕಲ್ಲೆಸೆದು ಕೊಂದು ಹಾಕಿದ ಘಟನೆ; (ಪೂರ್ವ 
ಕಾಲದ ವೃತ್ತಾಂತ-2, 24:21).] ಪ್ರವಾದಿ ಯರ್ಮಿಯಾರನ್ನು(ಅ) ಥಳಿಸಿದ, ಸೆರೆಯಲ್ಲಿಟ್ಟಿ ಮತ್ತು ಹಗ್ಗದಿಂದ ಕಟ್ಟಿ ಕೆಸರು ತುಂಬಿದ 
ಕೊಳದಲ್ಲಿ ನೇತಾಡಿಸಿಟ್ಟ ಘಟನೆ, (ಯೆರ್ಮಿಯಾ15:10,18: 20-23, 20:1 -18, ಕಾ೦ಡ: 36-40) ಪ್ರವಾದಿ ಯಹ್ಮಾರ(ಯೋಹಾನ) 
ಶಿರಸ್ಸನ್ನು ಆಗಿನ ಅರಸನ ಪ್ರೇಯಸಿಯು ಅಪೇಕ್ಷಿಸಿದ ಪ್ರಕಾರ ಕಡಿದು ಅವಳ ಮುಂದೆ ಕಾಣಿಕೆಯಾಗಿ ಇಟ್ಟ ಘಟನೆ. (ಮಾರ್ಕ್‌ 
ಕಾಂಡ 6, ಸೂಕ್ತ 17-29 ಇತ್ಯಾದಿ) 

ತಮ್ಮಲ್ಲಿರುವ ಧರ್ಮಭ್ರಷ್ಟರನ್ನೂ ದುರಾಚಾರಿಗಳನ್ನೂ ಮುಖಂಡರನ್ನಾಗಿಯೂ ಧುರೀಣರನ್ನಾಗಿಯೂ ಮಾಡಿ, ತಮ್ಮಲ್ಲಿರುವ 
ಸಜ್ಜನರನ್ನೂ ಪಾವನ ಪುರುಷರಸ್ನೂ ಸೆರೆಮನೆಗೆ ತಳ್ಳುವ ಅಥವಾ ಕೊಲೆಗೈಯುವ ಜನರನ್ನು ಅಲ್ಲಾಹನು ಶಪಿಸದೆ ಹಾಗೂ ತನ್ನ 
ಕ್ರೋಧಕ್ಕೆ ಗುರಿಪಡಿಸದೆ ಬೇರೇನು ಮಾಡಬೇಕು? 


2. ಅಲ್‌ ಬಕರಃ 65 


EEN Cd 28ےے بعاخد‎ Lo He کو ہر‎ 
0ST ISL A Lie ORG 1 


> 


1 33 


ہے 3 2 دع {೨‏ 

ےت ػدمیُدی و >د RAKE)‏ ان ےصمددےرے دسیأ ۳16 2ود ظط 1 دے 

ಛಿ ಹಸಿ ಹಬೆ 
ا‎ 


سہوگو گے دے رھے دو راہ ہ2 دہ ۴ id‏ 

UCR OT AAG 

سے رھ 4 3 72 ے سے ا 3 

Ho GSES 
ಸತ್ಸರ್ಮಗಳನ್ನು ಮಾಡುವರೋ ಅವರಿಗೆ ಅದರ ಪ್ರತಿಫಲವು ಅವರ ಪ್ರಭುವಿನ ಬಳಿ ಇದ್ದೇ ಇದೆ. ಅವರಿಗೆ 
ಯಾವ ಭಯವೂ ' ವ್ಯಥೆಯೂ ಇಲ್ಲ. 

(63-64) ನಾವು (ತೂರ್‌) ಪರ್ವತವನ್ನು ನಿಮ್ಮ ಮೇಲೆ ಎತ್ತಿ ಹಿಡಿದು, ನಿಮ್ಮಿಂದ ಬಲವಾದ ಕರಾರನ್ನು 
ಪಡೆದು, "ನಿಮಗೆ ನೀಡಲಾಗುತ್ತಿರುವ ಗ್ರಂಥವನ್ನು ಭದ್ರವಾಗಿ ಆಧರಿಸಿಕೊಳ್ಳಿರಿ ಮತ್ತು ಅದರಲ್ಲಿ ಉಲ್ಲೇಖಿಸಿರುವ 
ಆಜ್ಞೆಗಳನ್ನೂ ಬೋಧನೆಗಳನ್ನೂ ನೆನಪಿಟ್ಟುಕೊಳ್ಳಿರಿ; ಅದರ ಮೂಲಕವೇ ನೀವು ಧರ್ಮನಿಷ್ಠೆಯ ಪಥದಲ್ಲಿ 
ನಡೆಯಬಲ್ಲಿರಿ" ಎಂದು ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ. ಅದರೆ ಆ ಬಳಿಕ ನೀವು ನಿಮ್ಮ ಕರಾರಿನಿಂದ 
ವಿಮುಖರಾದಿರಿ. ಆದರೂ ಅಲ್ಲಾಹನ ಅನುಗ್ರಹವೂ, ದಯೆಯೂ ನಿಮ್ಮನ್ನು ಬಿಡಲಿಲ್ಲ. ಅನ್ಮಥಾ ನೀವು 
ಎಂದೋ ನಾಶವಾಗುತ್ತಿದ್ದಿರಿ. | 

(65-66) ನಿಮ್ಮ ಜನಾಂಗದವರ ಪೈಕಿ 'ಸಬ್‌'ನ್‌: ನಿಯಮನನ್ನು ಮುರಿದವರ ವಿಷಯ ನಿಮಗೆ ತಿಳಿದೇ 


80. ವಿಷಯ ಪರಂಪರೆಯನ್ನು ಗಮನಿಸುವಾಗ, ಸತ್ಯವಿಶ್ವಾಸ ಮತ್ತು ಸದಾಚಾರಗಳ, ಅರ್ಥಾತ್‌ ಯಾವ ಆಚಾರ. 
ವಿಚಾರಗಳನ್ನಿರಿಸಿಕೊಳ್ಳುವುದರಿಂದ ಅಲ್ಲಾಹನ ಬಳಿ ಪುಣ್ಯಫಲ ಪ್ರಾಪ್ತಿಯಾಗುವುದು ಎಂಬ ವಿವರವನ್ನು ಇಲ್ಲಿ ಕೊಡಲು 
ಉಡ್ದೇಶಿಸಿರುವುದಿಲ್ಲವೆಂಬುದು ತಾನಾಗಿಯೇ ಸ್ಪಷ್ಟವಾಗುತ್ತದೆ. ಈ ವಿಷಯಗಳಿಲ್ಲ ಮುಂದೆ ವಿವರವಾಗಿ ತಕ್ಕ ಸ್ಥಾನಗಳಲ್ಲಿ ಬರಲಿವೆ. 
ಇಲ್ಲಿ ತಾವು ಮೋಕ್ಸದ ಗುತ್ತಿಗೆಯನ್ನು ಪಡೆದವರೆಂದು ಭಾವಿಸುತ್ತಿದ್ದ ಯಹೂದೀ ಸಮುದಾಯದವರ ಮಿಥ್ಕಾಭಿಮಾನವನ್ನು 
ಖಂಡಿಸಲು ಉದ್ದೇಶಿಸಲಾಗಿದೆ. ತಮ್ಮ ಜನಾಂಗದೊಂದಿಗೆ ದೇವನಿಗೆ ಬೇರೆ ಯಾರೊಡನೆಯೂ ಇಲ್ಲದಂತಹ ಒಂದು ವಿಶಿಷ್ಟ 
ಬಾಂಧವವಿದೆ ಎಂಬ ಮಿಥ್ಮ ಭಾವನೆಯಲ್ಲಿ ಅವರು ಸಿಲುಕಿದ್ದೆರು. ಇದರ" ಫಲವಾಗಿ ಆ ವರ್ಗಕ್ಕೆ ಸೇರಿದವರ ಆಚಾರ-ವಿಚಾರಗಳು 
ಯಾವ ತರದವುಗಳಾಗಿದ್ದರೂ ಮೋಕ್ಷವು ಅವರಿಗೆ ಕಟ್ಟಿಟ್ಟದ್ದೆಂದೂ, ಆ ವರ್ಗದಿಂದ ಹೊರತಾಗಿರುವವರೆಲ್ಲ ನರಕದ ಇಂಧನವಾ 
ಗಲಿಕ್ಕಾಗಿಯೇ ಜನಿಸಿದವರೆಂದೂ ಭಾವಿಸಿಕೊಂಡಿದ್ದರು. ಈ ತಪ್ಪುಕಲ್ಪನೆಯನ್ನು ತೊಲಗಿಸಲಿಕ್ಕಾಗಿ ಅವರೊಡನೆ-ಅಲ್ಲಾಹನ ಬಳಿ 
ನಿಮ್ಮ ಈ وط‎ - ಪಂಗಡಗಳು ಮುಖ್ಯವಲ್ಲ. ಅಲ್ಲಿ ಸದ್ವಿಶ್ವಾಸ ಮತ್ತು ಸದಾಚಾರಗಳಿಗೆ ಮಾತ್ರ ಮಹತ್ವವಿರುವುದು. 
ಇವುಗಳೊಂದಿಗೆ ಯಾರು ಹೋದರೂ ಅವನು ತನ್ನ ಪಾಲಕನ ಬಳಿ دع‎ ಪಡೆದೇ ಶೀರುವನು. ಅಲ್ಲಾಹನ ತೀರ್ಮಾನವು ಮಾನವನ 
ಗುಣವಿಶೇಷತೆಗಳ ಆಧಾರದ ಮೇಲಿರುತ್ತದೆಯೇ ಹೊರತು ನಿಮ್ಮ ಜನಗಣತಿಯ ದಾಖಲೆಗಳ ಆಧಾರದ ಮೇಲಲ್ಲ - ಎಂದು ಹೇಳಲಾಗುತ್ತದೆ. 
81. ಈ ಘಟನೆಯನ್ನು ಕುರ್‌ಆನಿನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ವಿವರಿಸಿರುವ ರೀತಿಯನ್ನು ನೋಡುವಾಗ, ಅದು ಆಗಿನ ಕಾಲದಲ್ಲಿ 
| ಬನೀಇಸ್ರಾಈಲರಲ್ಲಿ ನಡೆದ ಒಂದು ಪ್ರಸಿದ್ಧ ಘಟನೆ ಎಂದು ತಿಳಿಯುತ್ತದೆ. -ಈಗ ಅದರ ಕೂಲಂಕಪ ವಿವರಗಳನ್ನು ತಿಳಿಯುವುದು 
ಕಷ್ಟ. ಒಟ್ಟಿನಲ್ಲಿ, ಅವರು ಪರ್ವತದ ತಪ್ಪಲಲ್ಲಿ ಕರಾರನ್ನು ಪಡೆಯುತ್ತಿರುವಾಗ ಪರ್ವತವೇ ಅವರ ಮೇಲೆ ಬಿದ್ದು ಬಿಡುವುದೋ 
ಎಂದು ಭಾಸವಾಗುವಂತಹ ಒಂದು ಭಯಾನಕ ಪರಿಸ್ಥಿತಿಯನ್ನು ಸೃಷ್ಟಿಸಲಾಗಿರಬಹುದೆಂದು ಸ್ಲೂಲವಾಗಿ ತಿಳಿಯಬೇಕಾಗಿದೆ. ಇದೇ ತರದ 
ಚಿತ್ರಣವು ಅಲ್‌ ಅಲ್‌ರಾಫ್‌ ಅಧ್ಯಾಯದ 171ನೆಯ ಸೂಕ್ತದಲ್ಲಿ! ದೆ. ( ಅಲ್‌ ಅಲ್‌ರಾಫ್‌ ಅಧ್ಯಾಯದ 132ನೇ ಟಿಪ್ಪಣಿಯನ್ನೂ 
ನೋಡಿರಿ)". | . ೫ 
82. 'ಸಬ್ದ್‌' ಎಂದರೆ ಶನಿವಾರ. ಶನಿವಾರವನ್ನು ವಿಶ್ರಾಂತಿ ಹಾಗೂ ದೇವಾರಾಧನೆಗಾಗಿ ಕಾದಿರಿಸಬೇಕೆಂದು ಬನೀಇಸ್ರಾಈಲರಿಗೆ 


ಕಾಂಡ -1 


66 ಕುರ್‌ಆನ್‌ ವ್ಯಾಖ್ಯಾನ 


pe ech 4 ಈ 
5 SASL KE 
I IU IRL KINI 003 
ےت‎ oS EL 
کال اِئ یکول کیا‎ co iE SELENE) 


ಇದೆ. ನಾವು ಅವರೊಡನೆ, "ನೀವು ಕಪಿಗಳಾಗಿರಿ ಮತ್ತು ಎಲ್ಲ ಕಡೆಗಳಿಂದಲೂ ಧಿಕ್ಕರಿಸಲ್ಪಡುವ ಸ್ಥಿತಿಯಲ್ಲಿ 
ನೀವಿರಿ" ಎಂದು ಹೇಳಿದೆವು. ಹೀಗೆ ನಾವು ಆ ಘಟನೆಯನ್ನು ಅಂದಿನವರಿಗೂ ಮುಂದಿನವರಿಗೂ ಒಂದು 
ನಿದರ್ಶನವನ್ನಾಗಿಯೂ ಭಯಪಡುವವರಿಗೆ ಉಪದೇಶವನ್ನಾಗಿಯೂ ಮಾಡಿದೆವು. 

(67-71) ಮೂಸಾ ತನ್ನ ಜನಾಂಗದೊಡನೆ, "ಒಂದು ಗೋವನ್ನು ಬಲಿದಾನ ಕೊಡಲು ಅಲ್ಲಾಹನು ನಿಮಗೆ 
ಆಜ್ಞಾಪಿಸುತ್ತಾನೆ" ಎಂದು ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ. ಅವರಂದರು, "ನೀವು ನಮ್ಮನ್ನು ಅಣಕಿಸುತ್ತೀರಾ?'" 
ಆಗ ಮೂಸಾ, "ಮೂಢರಂತಾಡುವುದರ. ಬಗ್ಗೆ ನಾನು ಅಲ್ಲಾಹನ ಅಭಯವನ್ನು ಯಾಚಿಸುತ್ತೇನೆ” ಎಂದರು. 
ಅವರಂದರು, "ಆ ಗೋವಿನ: ಸ್ವಲ್ಪ ವಿವರವನ್ನು ನಮಗೆ ತಿಳಿಸಿ ಕೊಡಬೇಕೆಂದು ನಿಮ್ಮ ಪ್ರಭುವಿನೊಡನೆ 
ಬೇಡಿರಿ." ಆಗ ಮೂಸಾ, "ಆ ಗೋವು ಹೆಚ್ಚು ಪ್ರಾಯವಾದುದೂ ಆಗಿರಬಾರದು, ಎಳೆಕರುವೂ ಆಗಿರಬಾರದು; 
ನಡುಹರೆಯದ್ದಾಗಿರಬೇಕೆಂದು ಅಲ್ಲಾಹನು ಆಜ್ಞಾಪಿಸುತ್ತಾನೆ. ಆದ ಕಾರಣ ನಿಮಗೆ ಆಜ್ಞಾಪಿಸಿದಂತೆ ವರ್ತಿಸಿರಿ" 


ವಿಧಿಸಲಾಗಿತ್ತು. ಆ ದಿನ ಎಲ್ಲ ಬಗೆಯ ಲೌಕಿಕ ಕಾರ್ಯಕಲಾಪಗಳು ನಿಷೇಧಿಸಲ್ಪಟ್ಟಿದ್ದುವು. ಅಡುಗೆ ಕೆಲಸವನ್ನು ಕೂಡ ಸ್ವತಃ 
ತಾವೂ ಮಾಡಬಾರದು. ಸೇವಕರಿಂದಲೂ ಮಾಡಿಸಬಾರದು ಎಂಬ ನಿಯಮವಿತ್ತು. ಆ ದಿನದ ಪಾವಿತ್ರ್ಯವನ್ನು ಮುರಿದವನು 
ಮರಣದಂಡನೆಗೆ ಅರ್ಹನಾಗುವನೆಂಬಷ್ಟು ಕಠಿಣವಾದ ತಾಕೀದಿತ್ತು. (ನೋಡಿರಿ-ವಿಮೋಚನಾಕಾಂ೦ಡ 31: 12-17) 

ಆದರೆ ಬನೀಇಸ್ರಾಈಲರಲ್ಲಿ ನೈತಿಕ ಮತ್ತು ಧಾರ್ಮಿಕ ಅವನತಿಯುಂಟಾದಾಗ ಅವರು ಸಬ್ರ್‌ನ ನಿಯಮಗಳ ಬಗ್ಗೆ 
ಬಹಿರಂಗವಾಗಿ ಅಗೌರವ ತೋರತೊಡಗಿದರು. ಅವರ ಪೇಟೆ-ಪಟ್ಟಣಗಳಲ್ಲಿ ಸಬ್ತ್‌ನ ದಿನ ವ್ಯಾಪಾರ ವ್ಯವಹಾರಗಳು ಬಹಿರಂಗವಾಗಿ 
ನಡೆಯತೊಡಗಿದವು. 

೫. ಈ ಘಟನೆಯು ಇನ್ನಷ್ಟು ಹೆಚ್ಚು ವಿವರವಾಗಿ ಮುಂದೆ ಅಲ್‌ರಾಫ್‌ ಅಧ್ಯಾಯದ 21ನೆಯ ರುಕೂಲ್‌ನಲ್ಲಿ ಬರಲಿದೆ. 
ಅವರು ಕಪಿಗಳಾಗಿ ಪರಿವರ್ತನೆ ಹೊಂದಿದ ಸ್ವರೂಪದ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ. ಕೆಲವರು ಅವರ ಶರೀರದ ಬಾಹ್ಮಾಂಗಗಳನ್ನು 
ಕಪಿಗಳಂತೆ ಪರಿವರ್ತಿಸಲಾಯಿತು ಎನ್ನುತ್ತಾರೆ. ಇನ್ನು ಕೆಲವರು ಅವರಲ್ಲಿ ಕಪಿಗಳ ಗುಣ - ಸ್ವಭಾವಗಳು ಉಂಟಾದುವು ಎನ್ನುತ್ತಾರೆ. 
ಆದರೆ ಕುರ್‌ಅನಿನ ಪದಗಳನ್ನೂ ವಿವರಣಾ ಶೈಲಿಯನ್ನೂ ಅವಲೋಕಿಸಿದಾಗ ಈ ಪರಿವರ್ತನೆಯು ಕೇವಲ ಸ್ವಭಾವದಲ್ಲಿ ಮಾತ್ರವಲ್ಲ 
ದೇಹ ರಚನೆಯಲ್ಲೂ ಉಂಟಾಗಿತ್ತೆಂದು ತಿಳಿಯುತ್ತದೆ. ಅವರ ಮಿದುಳನ್ನು ಮೊದಲಿನ ಸ್ಥಿತಿಯಲ್ಲೇ ಇರಿಸಿ ದೇಹವನ್ನು ಕಪಿಗಳ 
ರೂಪಕ್ಕೆ ವಿಕೃತಿಗೊಳಿಸಿರಬಹುದೆಂದು ನನಗನಿಸುತ್ತದೆ. 


2. ಅಲ್‌ ا0وت‎ _ 67 


ES SS LEA تق‎ SSN INSEL 


ನಲಿವೆ 


PES $s OLLIE ULE & +٣ 
ET ec ت0 والٰۂ مذما‎ 
7ون و رش يك کی‎ ೬ 43 ಎಂಟ isabel 
SS Sipe 


ಎಂದರು. ಮತ್ತೆ ಅವರು, "ಅದರ ಬಣ್ಣ ಯಾವುದಾಗಿರಬೇಕೆಂದೂ ನಿಮ್ಮ ಪ್ರಭುವಿನೊಡನೆ ಕೇಳಿರಿ" ಎಂದರು. 
ಆಗ ಮೂಸಾ; "ಅದು ಪ್ರೇಕ್ಷಕರ ಕಣ್ಮನಗಳನ್ನು ತಣಿಸುವಂತಹ ಹೊಂಬಣ್ಣದ ಗೋವಾಗಿರಬೇಕೆಂದು ಅವನು 
ಹೇಳುತ್ತಾನೆ" ಎಂದರು. ಪುನಃ ಅವರು, "ಅದು ಯಾವ ತರದ್ದೆಂದು ಸ್ಪಷ್ಟವಾಗಿ ವಿವರಿಸಲಿ. ಅದನ್ನು ಗುರುತಿಸುವ 
ಬಗ್ಗೆ ನಮಗೆ ಬಹಳ ಸಂದೇಹವುಂಟಾಗಿದೆ. ಅಲ್ಲಾಹನು ಇಚ್ಛಿಸಿದರೆ ನಾವು ಅದನ್ನು ಗುರುತಿಸುವೆವು" ಎಂದರು. 
ಆಗ ಮೂಸಾ, "ಆ ಗೋವು ಉಳುವುದಕ್ಕಾಗಲಿ ಕೃಷಿಗೆ ನೀರೆತ್ತಲಿಕ್ಕಾಗಲಿ ಯಾವ ಸೇವೆಗೂ ಉಪಯೋಗಿಸಲ್ಲಡದ್ದೂ, 
ಸರ್ವಾಂಗ ಸಂಪೂರ್ಣವೂ, ದೋಷರಹಿತವೂ ಆಗಿರಬೇಕೆಂದು ಆತನು ಹೇಳುತ್ತಾನೆ" ಎಂದು ಉತ್ತರವಿತ್ತರು. 
ಆಗ ಅವರು, "ಈಗ ನೀವು ಅದರ ಸರಿಯಾದ ಪರಿಚಯ ಮಾಡಿಕೊಟ್ಟಿರಿ" ಎಂದು ಸಾರಿದರು. ಆ ಬಳಿಕ ಅವರು 
ಅದರ ಬಲಿದಾನ ಮಾಡಿದರು. ಅನ್ಯಥಾ ಅವರು ಹಾಗೆ ಮಾಡುವಂತೆ ತೋರುತ್ತಿರಲಿಲ್ಲ.* 

(72-74) ನೀವು ಒಬ್ಬನನ್ನು ಕೊಲೆಮಾಡಿ ಆ ಬಳಿಕ ಜಗಳಾಡಲಿಕ್ಕೂ ಒಬ್ಬರಿನ್ನೊಬ್ಬರ ಮೇಲೆ ಆರೋಪ 
ಹೊರಿಸಲಿಕ್ಕೂ ತೊಡಗಿದ ಆ ಸಂದರ್ಭ ನಿಮಗೆ ನೆನಪಿದೆಯೇ? ಆದರೆ ನೀವು ಬಚ್ಚಿಟ್ಟದ್ದನ್ನು 
ಬಯಲಿಗೆಳೆಯಬೇಕೆಂದು ಅಲ್ಲಾಹನು ನಿರ್ಧರಿಸಿದ್ದನು. ಆಗ ನಾವು, ಕೊಲ್ಲಲ್ಪಟ್ಟವನ ಶವಕ್ಕೆ ಅದರ ಮಾಂಸದ 
ಒಂದು ಭಾಗದಿಂದ ತಟ್ಟಿರಿ ಎಂದು ಆಜ್ಞಾಪಿಸಿದೆವು. ನೋಡಿರಿ ಇದೇ ರೀತಿ ಅಲ್ಲಾಹನು ಮೃತರನ್ನು 
ಜೀವಂತಗೊಳಿಸುತ್ತಾನಲ್ಲದೆ ನಿಮಗೆ ವಿವೇಚಿಸಲಿಕ್ಕಾಗಿ ತನ್ನ ದೃಷ್ಟಾಂತಗಳನ್ನೂ ತೋರಿಸಿಕೊಡುತ್ತಾನೆ.* ಆದರೆ 
ಇಂತಹ ದೃಷ್ಟಾಂತಗಳನ್ನು ಕಂಡ ಮೇಲೂ ನಿಮ್ಮ ಹೃದಯಗಳು ಕಠೋರವಾದುವು- ಕಲ್ಲು ಬಂಡೆಗಳಂತೆ, 


84. ಬನೀಇಸ್ರಾಈಲರಿಗೆ ಈಜಿಪ್ಟ್‌ವಾಸಿಗಳಿಂದ ಮತ್ತು ಅವರ ನೆರೆಹೊರೆಯ ಜನಾಂಗದವರಿಂದಾಗಿ ಗೋವಿನ ಬಗೆಗಿನ 
ಪೂಜ್ಮ ಭಾವನೆ ಹಾಗೂ ಗೋಪೂಜೆಯ ಸೋಂಕು ತಗಲಿಹೋಗಿತ್ತು. ಅವರು ಈಜಿಪ್ಟ್‌ನಿಂದ ಹೊರಟು ಬಂದೊಡನೆ ಕರುವನ್ನು 
ಆರಾಧ್ಯವನ್ನಾಗಿ ಮಾಡಿಕೊಂಡಿದ್ದರು. ಆದುದರಿಂದಲೇ ಅವರಿಗೆ, ಗೋವನ್ನು ಬಲಿಕೊಡಬೇಕೆಂಬ ಆಜ್ಞೆ ನೀಡಲಾಯಿತು. ಇದೊಂದು 
ಬಹುದೊಡ್ಡ ಪರೀಕ್ಷೆಯೇ ಆಗಿತ್ತು. ಆಗಿನ್ನೂ ಈಮಾನ್‌(ಸತ್ಕವಿಶ್ವಾಸ) ಅವರ ಹೃದಯದಾಳಕ್ಕೆ ಸಂಪೂರ್ಣವಾಗಿ ಇಳಿದಿರಲಿಲ್ಲ. 
ಆದ ಕಾರಣ عم لت‎ ವಿವರಗಳನ್ನು ಕೇಳಲಾರಂಭಿಸಿದರು. ಆದರೆ ವಿವರಗಳನ್ನು ಕೇಳುತ್ತ ಹೋದ ಹಾಗೆ ಸ್ವತಃ ಅವರೇ 
ಕ್ಲಿಷ್ಟತೆಯಲ್ಲಿ ಸಿಲುಕುತ್ತಲೇ ಹೋದರು. ಕೊನೆಗೆ ಆ ಕಾಲದಲ್ಲಿ ಪೂಜೆಗಾಗಿ ಮೊಸಲಾಗಿರಿಸಲಾಗಿದ್ದ ಹೊಂಬಣ್ಣದ ಗೋವನ್ನು 
ಬೊಟ್ಟಿಟ್ಟು ತೋರಿಸಿ, ಅದನ್ನೇ. ಬಲಿಕೊಡಬೇಕೆಂದು ಹೇಳಲಾಯಿತು. ಬೈಬಲಿನಲ್ಲಿಯೂ ಈ ಘಟನೆಯ ಉಲ್ಲೇಖವಿದೆ. ಆದರೆ 
ಬನೀಇಸ್ರಾಈಲರು ಅದರಿಂದ ತಪ್ಪಿಸಿಕೊಳ್ಳುವಂತೆ ಪ್ರಯತ್ನಿಸಲಿಕ್ಕಾಗಿ ಮುಂದಿಟ್ಟ ನೆಪಗಳ ಪ್ರಸ್ತಾಪ ಅದರಲ್ಲಿಲ್ಲ. (ನೋಡಿರಿ- 
ಅರಣ್ಯಕಾಂಡ 19: 1-10) 

85. ಕೊಲೆಪಾತಕಿ ಯಾರು ಎಂಬ ಕುರಿತು ವಿವರಗಳನ್ನು ಕೊಡಲು ಬೇಕಾಗುವಷ್ಟು ಕಾಲ ಮೃತ ವ್ಯಕ್ತಿಗೆ ಪುನಃ ಜೀಧದಾನ 


ಕಾಂಡ -1 


دھەاگو 


A‏ سے کے دکھو > > پچ FEES‏ رو ےرےہے۔ 
$5100 بِعَلِمُوْنَ ان AN‏ یعلم مَا O03‏ 3 


ಮಾತ್ರವಲ್ಲ عتہممدہ‎ ಅವುಗಳಿಗಿಂತಲೂ ಅಧಿಕ. ಏಕೆಂದರೆ, ಕೆಲವು ಕಲ್ಲುಗಳಿಂದ ಚಲುಮೆಗಳು ಚಮ್ಮಿ 
ಹರಿಯುತ್ತವೆ. ಕೆಲವು ಒಡೆದು ಅವುಗಳಿಂದ ನೀರು ಹರಿದು ಬರುತ್ತದೆ. ಇನ್ನು ಕೆಲವು ದೇವಭಯದಿಂದ ಕಂಪಿಸಿ 
ಉರುಳಿ ಬೀಳುತ್ತವೆ. ಅಲ್ಲಾಹನು ನಿಮ್ಮ ಕರ್ಮಗಳ ಬಗ್ಗೆ ಅಲಕ್ಸ್ಯನಾಗಿಲ್ಲ. : 

(75-82) ಓ ಮುಸ್ಲಿಮರ ಇವರು ನಿಮ್ಮ ಆಹ್ವಾನದ ಮೇಲೆ ವಿಶ್ವಾಸವಿರಿಸುವರೆಂದು ನೀವು 


| ನಿರೀಕ್ಷಿಸುತ್ತೀರಾ? ವಸ್ತುತಃ ಅವರ ಪೈಕಿ ಒಂದು ವರ್ಗವು ಅಲ್ಲಾಹನ ವಾಣಿಯನ್ನು ಕೇಳಿ ಅದನ್ನು ಚೆನ್ನಾಗಿ 


ಮಾಡಲಾಗಿತ್ತೆಂಬ ವಿಷಯ ಇಲ್ಲಿ ವ್ಯಕ್ತವಾಗುತ್ತದೆ. ಆದರೆ ಇದಕ್ಕಾಗಿ ಕೈಗೊಂಡ ಕ್ರಮ, ಅರ್ಥಾತ್‌ 'ಶವಕ್ಕೆ ಅದರ ಒಂದು 
ಭಾಗದಿಂದ ತಟ್ಟಿರಿ' ಎಂಬ ಮಾತಿನಲ್ಲಿ ತುಸು ಅಸ್ಪಷ್ಟತೆ ಇರುವಂತೆ ಭಾಸವಾಗುತ್ತದೆ. ಈ ಕುರಿತು ಪ್ರಾಚೀನ ವ್ಯಾಖ್ಯಾನಕಾರರ 
ಅಭಿಪ್ರಾಯವೇ ಬಹುಮಟ್ಟಿಗೆ ಸರಿಯಾಗಿರುತ್ತದೆ. ಅದೇನೆಂದರೆ- ಬಲಿದಾನ ಕೊಟ್ಟ ಗೋವಿನ ಮಾಂಸದಿಂದ ಶವಕ್ಕೆ ತಟ್ಟಲು 
ಅಪ್ಪಣೆಯಾಯಿತು. ಹೀಗೆ ಒಂದೇ ಸಂದರ್ಭದಲ್ಲಿ ಎರಡು ಕಾರ್ಯಗಳನ್ನು ಸಾಧಿಸಲಾಯಿತು. ಅಲ್ಲಾಹನ ಮಹಿಮೆಯ ಒಂದು 
ಚಿಹ್ನೆಯನ್ನು ಅವರಿಗೆ ತೋರಿಸಿದುದು ಒಂದು. ಗೋವಿನ ಬಗ್ಗೆ ಅವರಿಗೆ ಇದ್ದ ಗೌರವ ಮತ್ತು ಪೂಜ್ಕ ಭಾವನೆಗೆ ಧಕ್ಕೆ ಬಿದ್ದುದು 
ಇನ್ನೊಂದು. ಆ ಆರಾಧ್ಯ ಪ್ರಾಣಿಯಲ್ಲಿ ಕೊಂಚವಾದರೂ ಪ್ರಬಾವವಿರುತ್ತಿದ್ದರೆ, ಅದನ್ನು ಬಲಿಕೊಟ್ಟಾಗ ದೊಡ್ಡ ಗಂಡಾಂತರವೇ 
ಉಂಟಾಗಬೇಕಿತ್ತು. ಆದರೆ ಹಾಗೇನೂ ಆಗದೆ ಅದು ಸಮಸ್ಯೆಗೆ ಪರಿಹಾರವಾಗಿಯೇ ಪರಿಣಮಿಸಿತು. 

86. ಆಗ ತಾನೆ ಮುಹಮ್ಮದ್‌ ಪೈಗಂಬರರ(ಸೆ) ಮೇಲೆ ವಿಶ್ವಾಸವಿಟ್ಟಿದ್ದ ನವ ಮುಸ್ಲಿಮರನ್ನುದ್ದೇಶಿಸಿ ಈ ಮಾತನ್ನು 
ಹೇಳಲಾಗಿದೆ. ಅವರು ಈ ಹಿಂದೆಯೂ ಪ್ರವಾದಿತ್ವ, ದೇವಗ್ರಂಥ, 'ದೇವಚೆರರು, ಆಖಿರತ್‌(ಪರಲೋಕ), ಶರೀಲತ್‌(ಧರ್ಮಶಾಸ್ತ್ರ) 
ಮೊದಲಾದ ವಿಷಯಗಳನ್ನೆಲ್ಲ ತಮ್ಮ ನೆರೆಹೊರೆಯ ಯಹೂದಿಯರಿಂದಲೇ ಕೇಳಿದ್ದರು. ಈ ಜಗತ್ತಿಗೆ ಇನ್ನೋರ್ವ ಪ್ರವಾದಿ 
ಬರಲಿರುವರೆಂದೂ ಅವರನ್ನು ಅನುಸರಿಸುವವರು ಇಡೀ ಜಗತ್ತನ್ನು ಆವರಿಸುವರೆಂದೂ ಅವರಿಂದಲೇ ಕೇಳಿದ್ದರು. ಆದ್ದರಿಂದ 
ಅವರು - (ಯಹೊದಿಯರು) ಹಿಂದಿನಿಂದಲೇ ದೇವಗ್ರಂಥಗಳ ಮೇಲೆ ವಿಶ್ವಾಸವಿರಿಸಿಕೊಂಡಿದ್ದಾರೆ. ಅವರು ಕೊಟ್ಟ ಸೂಚನೆಗಳ 
ಪ್ರಕಾರವೇ ನಮಗೆ ಈಮಾನಿನ ಸೌಭಾಗ್ಯ ಒದಗಿತು. ಅವರು ನಮ್ಮೊಂದಿಗೆ ಸಹಕರಿಸುವುದು ಮಾತ್ರವಲ್ಲ ವಿಶ್ವಾಸ ಸ್ವೀಕರಿಸುವಲ್ಲಿ 
ನಮಗಿಂತಲೂ ಮುಂದಾಗುವರು - ಎಂದು ನಿರೀಕ್ಷಿಸಿದ್ದರು. ಈ ನಿರೀಕ್ಷೆಯ ಕಾರಣವಾಗಿಯೇ ಉತ್ಸಾಹೀ ನವ ಮುಸ್ಲಿಮರು ತಮ್ಮ 
ಗೆಳೆಯರೂ ನೆರೆಯವರೂ "ಆಗಿದ್ದ ಯಹೊದಿಯರ ಬಳಿ ಹೋಗಿ ಅವರಿಗೆ ಇಸ್ಲಾಮಿನ ಕರೆ ನೀಡುತ್ತಿದ್ದರು. ಆದರೆ ಅವರು ಈ 


ತೀ 3 
py 
He. ۶وک‎ Gu 
TA 
4128 وے لے ےدعم کو‎ ٠ 3 
ily ESA 
ಅರಿತುಕೊಂಡ ಬಳಿಕ ಬೇಕುಬೇಕೆಂದೇ ಅದರಲ್ಲಿ ಬದಲಾವಣೆ ಮಾಡುವ ರೂಢಿಯನ್ನಿಟ್ಟುಕೊಂಡಿತು.' ಅವರು 
(ಪ್ರವಾದಿ ಮುಹಮ್ಮದ್‌ರ ಮೇಲೆ) ವಿಶ್ವಾಸವಿಟ್ಟವರನ್ನು ಭೇಟಿಯಾದಾಗ, "ನಾವು ಅವರ ಮೇಲೆ ವಿಶ್ವಾಸವಿಟ್ಟಿದ್ದೇವೆ" 
ಎನ್ನುತ್ತಾರೆ. ಆದರೆ ಅವರೇ ಪರಸ್ಪರ ಏಕಾಂತದಲ್ಲಿ ಭೇಟಿಯಾದಾಗ, "ನೀವು ಮೂರ್ಪರಾಗಿದ್ದೀರಾ? ಅಲ್ಲಾಹನು 


ನಿಮಗೆ ವ್ಯಕ್ತಗೊಳಿಸಿದ ಸಂಗತಿಯನ್ನು ಅವರಿಗೆ ಹೇಳಿಕೊಟ್ಟು, ಅವರು ಅದನ್ನೇ ನಿಮ್ಮ ಪ್ರಭುವಿನ ಬಳಿ 
ನಿಮ್ಮ ವಿರುದ್ಧ ಆಧಾರವಾಗಿ ತರುವಂತೆ ಮಾಡುತ್ತೀರಾ?" ಎನ್ನುತ್ತಾರೆ. ಅವರು ಬಚ್ಚಿಡುವುದನ್ನೂ 


ಕರೆಯನ್ನು ತಿರಸ್ಯರಿಸುತ್ತಿದ್ದರು. ಈ ತಿರಸ್ಕಾರವನ್ನು ಕಂಡು ಇಸ್ಲಾಮ್‌ ವಿರೋಧಿಗಳೂ ಕಪಟವಿಶ್ವಾಸಿಗಳೂ ಇದರಲ್ಲೇನೋ ವಂಚನೆ 
ಇದೆ ಎಂದು ತೆರ್ಕಿಸುತ್ತಿದ್ದರು. ಮುಹಮ್ಮದ್‌ರು(ಸ) ನಿಜವಾಗಿಯೂ ಪ್ರವಾದಿಯಾಗಿರುತ್ತಿದ್ದರೆ, ಗ್ರಂಥದವರಾದ ಪಂಡಿತರೂ 
ಧರ್ಮಪೀಠಾಧಿಪತಿಗಳೂ ಪಾವನ ಪುರುಷರೂ ಅವರ ಮೇಲೆ ವಿಶ್ವಾಸವಿಡದೆ ತಿಳಿದೂ ತಿಳಿದೂ ತಮ್ಮ ಭವಿಷ್ಕವನ್ನು ಏಕೆ 
ಅಂಧಕಾರವಾಗಿ ಮಾಡಿಕೊಳ್ಳುತ್ತಿದ್ದರು ಎಂದಾಗಿತ್ತು ಅವರ ವಾದ. ಈ ಕಾರಣದಿಂದಲೇ ಬನೀಇಸ್ರಾಈಲರ ಇತಿಹಾಸದ ವಿವರಣೆ 
ನೀಡಿದ ಬಳಿಕ ಸರಳ ಮನಸ್ಕರಾದ ಈ ನವ ಮುಸ್ಲಿಮರೊಡನೆ, 'ಅವರ ಗತ ಇತಿಹಾಸವು ಇಷ್ಟು ಕಳಂಕಮಯವಾಗಿರುವಾಗ ಅವರ 
ಬಗ್ಗೆ ಹೆಚ್ಚಿನ ನಿರೀಕ್ಷೆ ನಿಮಗೆ ಬೇಡ. ನಿಮ್ಮ ಸನ್ಮಾರ್ಗದ ಆಹ್ವಾನವು ಅವರ ಕಲ್ಲೆದೆಗೆ ಬಡಿದು ಹೊರ ಹಾರುವುದು. ಆಗ ನೀವು 
ನಿರಾಶರಾಗಬೇಕಾದೀತು. ಅವರು ಶತಮಾನಗಳಿಂದಲೇ ಕೆಟ್ಟು ಹೋದವರು. ಅಲ್ಲಾಹನ ಸೂಕ್ತಗಳನ್ನು ಕೇಳಿ ನೀವು ಭಯದಿಂದ 
ಕಂಪಿಸುವಿರಿ. ಆದರೆ ಅವರ ಎಷ್ಟೋ ತಲೆಮಾರುಗಳು ಅವುಗಳೊಂದಿಗೆ " ಆಟವಾಡುತ್ತಲೂ ಅಪಹಾಸ್ಮ ಮಾಡುತ್ತಲೂ ಕಳೆದು 
ಹೋಗಿವೆ. ಅವರು ಸತ್ಯಧರ್ಮವನ್ನು ತಮ್ಮ ಇಚ್ಛಾನುಸಾರ ವಿಕೃತಗೊಳಿಸಿಕೊಂಡವರು. ಇಂತಹ ವಿಕೃತ ಧರ್ಮಾನುಸರಣೆಯಿಂದಲೇ 
ತಮಗೆ ماد‎ ಸಿಗುವುದೆಂದು ಅವರು ಬ್ರಮಿಸಿದ್ದಾರೆ. ಸತ್ಯಭೇರಿಯು ಮೊಳೆಗಿದ ಕೂಡಲೇ ಅವರು ನಾಲ್ಕೂ ಕಡೆಗಳಿಂದ ಅದರೆಡೆಗೆ 
ಓಡೋಡಿ ಬಂದಾರೆಂದು ತಿಳಿಯುವುದು ವೃರ್ಥ ಎಂದು ಹೇಳಲಾಗಿದೆ. 

87. 'ಒಂದು ವರ್ಗ' ಎಂದರೆ ಅವರ ವಿದ್ವಾಂಸರು ಮತ್ತು ಕರ್ಮಶಾಸ್ತ್ರ ಪ್ರವೀಣರು. 'ಅಲ್ಲಾಹನ ವಾಣಿ' ಎಂದರೆ ಅವರಿಗೆ 
ಅವರ .ಪ್ರವಾದಿಗಳ ಮುಖಾಂತರ ದೊರೆತ ತೌರಾತ್‌(7ORAಟ), ರುಬೂರ್‌(PSLAMS) ಮತ್ತು ಇತರ ದಿವ್ಯ ಗ್ರಂಥಗಳು. 
'ತಜ್ರೀಫ್‌'(ಪರಿವರ್ತನೆ ಮಾಡುವುದು) ಎಂದರೆ ' ವಿಷಯವನ್ನು ಅದರ ನಿಜಾರ್ಥದಿಂದ ಬದಲಾಯಿಸಿ, ಅದಕ್ಕೆ ವಿರುದ್ಧವಾಗಿರುವ 
ತಮ್ಮ ಸ್ವಂತ ಇಚ್ಛೆ ಹಾಗೂ ಅಭಿಪ್ರಾಯದಂತೆ ಅದನ್ನು ತಿರುಚುವುದು. ಶಬ್ದಗಳ ಬದಲಾವಣೆಯನ್ನೂ 'ತ್ರೀಫ್‌' ಎನ್ನುತ್ತಾರೆ. 
ಬನೀಇಸ್ರಾಈಲರ ಪಂಡಿತರು ಈ ಎರಡೂ ತರದ ತಿರುಚುವಿಕೆಗಳನ್ನು ಮಾಡಿದ್ದರು. 

88. ಅರ್ಥಾತ್‌- ಅವರ ಪೈಕಿ ಒಬ್ಬರು ಇನ್ನೊಬ್ಬರೊಡನೆ 'ಈ ಪ್ರವಾದಿಯ ಕುರಿತು ತೌರಾತ್‌ ಮತ್ತು ಇತರ ದೇವ 
ಗ್ರಂಥಗಳಲ್ಲಿರುವ ಭವಿಷ್ಕವಾಣಿಗಳನ್ನೌಗಲಿ ನಮ್ಮ ಪವಿತ್ರ ಗ್ರಂಥಗಳಲ್ಲಿರುವ ನಮ್ಮ ಪ್ರಚಲಿತ ಸಂಪ್ರದಾಯಗಳನ್ನು ಆಕ್ಲೇಪಿಸುವ 
ಸೂಕ್ತ ಮತ್ತು ಶಿಕ್ಷಣಗಳನ್ನಾಗಲಿ ಮುಸ್ಲಿಮರ ಮುಂದೆ ಹೇಳಬಾರದು. ಹಾಗೆ ಹೇಳಿದರೆ ಅವರು ನಿಮ್ಮ ಪಾಲಕ ಪ್ರಭುವಿನ 
ಮುಂದೆ ಅವುಗಳನ್ನು ಆಧಾರವಾಗಿ ತರುವರು' ಎಂದು ಹೇಳುತ್ತಿದ್ದರು. ಅಲ್ಲಾಹನ ಬಗ್ಗೆ ಆ ಅಕ್ರಮಿಗಳ ತಪ್ಪುನಂಬಿಕೆಯ ಅವಸ್ಥೆ 
ಇದಾಗಿತ್ತು. 'ತಾವು ಮಾಡಿಕೊಂಡಿರುವ ತಿದ್ದುಪಡಿಗಳನ್ನೂ ಮರೆಮಾಚುವಿಕೆಯನ್ನೂ ಇಹದಲ್ಲಿ ಅಡಗಿಸಿಕೊಂಡರೆ, ಪರದಲ್ಲಿ ಆ 
ಕುರಿತು ತಮ್ಮ ವಿರುದ್ಧ ವಿಚಾರಣೆ ನಡೆಯಲಾರದೆಂದು ಅವರು ತಿಳಿದುಕೊಂಡಂತಿತ್ತು. ಆದುದರಿಂದಲೇ ಇದರ ನಂತರದ 
ಉಪನುಡಿಯಲ್ಲಿ, ನೀವು ಅಲ್ಲಾಹನನ್ನು ಅಶ್ರದ್ಧ್ದರೆಂದು ತಿಳಿದು ಕೊಂಡಿರುವಿರಾ? ಎಂಬ ಎಚ್ಚರಿಕೆ ನೀಡಲಾಗಿದೆ. 


,6 
و 


70 ಕುರ್‌ಆನ್‌ ವ್ಯಾಖ್ಯಾನ 


ಬಹಿರಂಗಗೊಳಿಸುವುದನ್ನೂ ಅಲ್ಲಾಹನು ಅರಿಯುತ್ತಾನೆಂದು ಅವರು ತಿಳಿದಿಲ್ಲವೇ? ಅವರ ಪೈಕಿ ಇನ್ನೊಂದು 
ಪಂಗಡವು ನಿರಕ್ಷರಿಗಳದ್ದಿದೆ. ಅವರು ಗ್ರಂಥಜ್ಞಾನವನ್ನೇನೂ ಹೊಂದಿರುವುದಿಲ್ಲ, . ಕೇವಲ ತಮ್ಮ ನಿರಾಧಾರ 
ಭರವಸೆ ಹಾಗೂ ಆಅಕಾಂಕ್ಸೆಗಳಲ್ಲಿದ್ದುಕೊಂಡು ಕೆಲವು. ಊಹಾಪೋಹೆಗಳಲ್ಲೇ ನಿರತರಾಗಿದ್ದಾರೆ. ಆದುದರಿಂದ 
ಸ್ವಹಸ್ತಗಳಿಂದ ಧಾರ್ಮಿಕ ಗ್ರಂಥಗಳನ್ನು' ಬರೆದು, ಅದರಿಂದ ತುಚ್ಛ ಪ್ರತಿಫಲ ಪಡೆಯುವ ಸಲುವಾಗಿ, "ಇದು 
ಅಲ್ಲಾಹನ ಕಡೆಯಿಂದ ಬಂದಿದೆ" ಎ೦ದು ಹೇಳುವವರಿಗೆ ವಿನಾಶ ಕಾದಿದೆ." ಅವರ ಕೈಗಳಿಂದ ಬರೆಯಲ್ಪಟ್ಟಿರುವ 
ಕೃತಿಯೂ ಅವರ ಪಾಲಿಗೆ ವಿನಾಶಕಾರಿಯಾಗಿದೆ ಮತ್ತು ಅವರ ಈ ಸಂಪಾದನೆಯೂ ಅವರಿಗೆ ವಿನಾಶಕಾರಿಯಾಗಿದೆ. 
ಅವರು, "ನಮಗೆ ಸಿಕ್ಕಿದರೂ ಕೇವಲ ಕೆಲವೇ ದಿನಗಳ ಶಿಕ್ಷೆ ಸಿಗಬಹುದೇ ಹೊರತು ನರಕಾಗ್ನಿಯು ನಮ್ಮನ್ನು 
ಎಂದೂ ಸೋಂಕದು" ಎನ್ನುತ್ತಾರೆ”! ಅವರೊಡನೆ ಕೇಳಿರಿ- "ಅಲ್ಲಾಹನಿಗೆ ಉಲ್ಲಂಘಸಲಾಗದಂತಹ 
ಕರಾರನ್ನೇನಾದರೂ ನೀವು ಅವನಿಂದ ಪಡೆದುಕೊಂಡಿರುತ್ತೀರಾ? ಅಥವಾ ನಿಮಗೆ ತಿಳಿಯದ ವಿಷಯವನ್ನು ನೀವು 
ಅಲ್ಲಾಹನ ಮೇಲೆ ಹೊರಿಸಿ ಹೇಳುತ್ತಿರುವಿರಾ? ನಿಮ್ಮನ್ನು ನರಕಾಗ್ನಿಯು ಸ್ಪರ್ಶಿಸಲಾರದೇಕೆ? ಪಾಪಗಳಿಸುವವರೂ 
ಪಾಪಕರ್ಮಗಳಿಂದ ಆವರಿಸಲ್ಪಟ್ಟವರೂ ಯಾರೇ ಇರಲಿ, ಅವರು ನರಕದವರು ಮತ್ತು ಸದಾ ನರಕದಲ್ಲೇ 
ಇರುವರು. ವಿಶ್ವಾಸವಿಟ್ಟು ಸತ್ಯರ್ಮಗಳನ್ನು ಮಾಡುವವರೇ ಸ್ವರ್ಗದವರು ಮತ್ತು ಅವರು ಸದಾ ಸ್ವರ್ಗದಲ್ಲಿರುವರು.” 


89. ಇದು ಅವರ ಸಾಮಾನ್ಯ ಜನರ ಸ್ವಿತಿಯಾಗಿತ್ತು. ಅವರು ಗ್ರಂಥಜ್ಞಾನ ವಿಲ್ಲದವರಾಗಿದ್ದರು. ಅಲ್ಲಾಹನು ತನ್ನ ಗ್ರಂಥದಲ್ಲಿ 
ಧರ್ಮದ ಯಾವ ಮೌಲ್ಯಗಳನ್ನು ವಿವರಿಸಿದ್ದಾನೆ, ಯಾವ ಯಾವ ನೈತಿಕ ಹಾಗೂ ಕರ್ಮ ನಿಬಂಧನೆಗಳನ್ನು ಬೋಧಿಸಿದ್ದಾನೆ ಮತ್ತು 
ಮಾನವನ ಜಯಾಪಜಯಗಳು ಯಾವ ವಿಷಯಗಳನ್ನು ಅವಲಂಬಿಸಿಕೊಂಡಿವೆ ಎಂಬ ವಿಚಾರಗಳ ಜ್ಞಾನವು ಅವರಿಗೆ ಸ್ವಲ್ಪವೂ 
ಇರಲಿಲ್ಲ. ಈ ರೀತಿ ಅವರು ಜ್ಞಾನವಿಲ್ಲದೆ ಕೇವಲ ತಮ್ಮ ಊಹಾಪೋಹ ಮತ್ತು ಸ್ಟೇಚ್ಛಾಕಾಂಕ್ಸೆಗಳಿಗನುಸಾರ ತಾವೇ 
ಸೃಜಿಸಿಕೊಂಡುದುದನ್ನೇ ಧರ್ಮವೆಂದು ತಿಳಿದುಕೊಂಡು ವೃಥಾ ಭ್ರಮೆಯಲ್ಲೇ ಬಾಳುತ್ತಿದ್ದರು. 

90. ಇದು ಅವರ ಮತ ಪಂಡಿತರ ಬಗ್ಗೆ ಇರುವ ಆದೇಶ. ಅವರು ದೇವವಾಣಿಯ ಅರ್ಥವನ್ನು ತಮ್ಮಿಚ್ಛೆ ಪ್ರಕಾರ 
ಬದಲಾಯಿಸಿದುದು ಮಾತ್ರವಲ್ಲ, ಬೈಬಲಿನಲ್ಲಿ ತಮ್ಮ ಸ್ವಂತ ವ್ಯಾಖ್ಯಾನಗಳನ್ನೂ ತಾವೇ ರಚಿಸಿದ ತಮ್ಮ ಜನಾಂಗದ ಚರಿತ್ರಿಯನ್ನೂ 
ತಮ್ಮ ಭ್ರಮೆ ಮತ್ತು ಊಹೆಗಳನ್ನೂ ಕಾಲ್ಪನಿಕ ತತ್ವಗಳನ್ನೂ ತಮ್ಮ ಧರ್ಮಶಾಸ್ತ್ರದ ಸ್ವಯಂಕೃತ ಸಂಹಿತೆಗಳನ್ನೂ ದೇವವಾಣಿಯೊಂದಿಗೆ 
ಕಲಬೆರಕೆ ಮಾಡಿ, ಇವೆಲ್ಲವೂ ಅಲ್ಲಾಹನ ವತಿಯಿಂದಲೇ ಬಂದವುಗಳು ಎಂದು ಜನತೆಯ ಮುಂದಿಟ್ಟರು. ಬೈಬಲಿನಲ್ಲಿ ಸೇರ್ಪಡೆಗೊಂಡ, 
ಪ್ರತಿಯೊಂದು ಐತಿಹಾಸಿಕ ಕಟ್ಟುಕತೆ, ಪ್ರತಿಯೊಬ್ಬ ವ್ಯಾಖ್ಯಾನಕಾರನ ಕುತರ್ಕ, ಪ್ರತಿಯೊಬ್ಬ ವಾಚಾಲನ ದೇವಕಲ್ಪನೆ, ಪ್ರತಿಯೊಬ್ಬ 
ಕರ್ಮಶಾಸ್ತ್ರ ವಿಮರ್ಶಕನ ಕಾನೂನು ವ್ಯಾಖ್ಯೆ, ಇವುಗಳೆಲ್ಲ ದೇವವಾಣಿ WORD رہہ دہ‎ 'ಅನಿಸಿಕೊಂಡವು. ಅದರಲ್ಲಿ 
ವಿಶ್ವಾಸವಿರಿಸಬೇಕಾದುದು ಕಡ್ಡಾಯವಾಯಿತು. ಅದರಿಂದ ವಿಮುಖರಾಗುವುದೆಂದರೆ ಧರ್ಮದಿಂದ ವಿಮುಖರಾಗುವುದೆಂದೇ ಅರ್ಥೆಸಲಾಯಿತು. 

91. ಯಹೂದಿ ಜನಸಾಮಾನ್ಯರೂ ವಿದ್ವಾಂಸರೂ ಹೊಂದಿದ್ದ ತಪ್ಪಕಲ್ಪನೆಯ ವಿವರವಿದು. ನಾವು ಯಹೂದಿಯರಾಗಿರುವುದರಿಂದ 
ಯಾವ ಪಾಪ ಮಾಡಿದರೂ ನರಕಾಗ್ನಿಯು ನಮ್ಮ ಮೇಲೆ ನಿಷಿದ್ಧವಾಗಿದೆ. ಒಂದು ವೇಳೆ ನಮಗೆ ಶಿಕ್ಷೆ ವಿಧಿಸಲ್ಪಟ್ಟರೂ ಅದು 
ಕೆಲವೇ ದಿನಗಳ ಮಟ್ಟಿಗೆ ಮಾತ್ರ. ಆಮೇಲೆ ನಾವು ಸ್ವರ್ಗಕ್ಕೆ ಮರಳಿಸಲ್ಪಡುವೆವು ಎಂದು ಅವರು ತಿಳಿದುಕೊಂಡಿದ್ದರು. 


2. ಅಲ್‌ ಬಕೆರಃ 5 71 


ಷೆ ನಲ ಕಿವಿಯ 099-21 PT‏ ہے ویر ںی 
ಸಿ ಟ್ಟಿ Os lO 2S ಬಲಲದ‏ 
py } 9 2೫ ೨೫ iv 7‏ 5۴5 

7 “lu 3 5 3 4 یھ‎ A) ہہ“‎ 
ان پان زی تق .یس‎ SUIS PY re OAD" coy? 
4೨ ےس‎ 324 $೨932 +,, 6093 


1 4 1 7 


ಕಿ, کے ہہ‎ . Ed 13, ಸ್ತಿ کے سس و ہے ر۹‎ 
ಭಿ Ws ಭಿ 5h a OS MOTE TAS 


(83-86) ಅಲ್ಲಾಹನ ಹೊರತು ಬೇರೆ ಯಾರದೇ 'ಇಬಾದತ್‌'(ದಾಸ್ಕ-ಆರಾಧನೆ) ಮಾಡಬಾರದು; 
ಮಾತಾಪಿತರು, ಬಂಧು ಬಳಗದವರು, ಅನಾಥರು ಮತ್ತು ನಿರ್ಗತಿಕರೊಂದಿಗೆ ಸೌಜನ್ಯದಿಂದ ವರ್ತಿಸಬೇಕು, 
ಜನರೊಡನೆ ಒಳ್ಳೆಯ ಮಾತುಗಳನ್ನಾಡಬೇಕು, ನಮಾರುನ್ನು ಸಂಸ್ಥಾಪಿಸಬೇಕು ಹಾಗೂ 'ರುಕಾತ್‌' (ಕಡ್ಡಾಯದಾನ) 
ಕೊಡಬೇಕೆಂದೂ ನಾವು ಇಸ್ರಾತಲ್‌ ಸಂತತಿಯವರಿಂದ ಬಲವಾದ ಕರಾರನ್ನು ಪಡೆದ' ಆ ಸಂದರ್ಭವನ್ನು 
ಸ್ಮರಿಸಿರಿ. ಆದರೆ ಕೆಲವೇ ಮಂದಿಯ ಹೊರತು ನೀವೆಲ್ಲರೂ ಆ ಕರಾರಿನಿಂದ ವಿಮುಖರಾದಿರಿ; ಇಂದಿಗೂ 
ವಿಮುಖರಾಗಿಯೇ ಇದ್ದೀರಿ. ನೀವು ಪರಸ್ಪರ ರಕ್ತೆಪಾತ ಮಾಡಬಾರದೆಂದೂ ಪರಸ್ಪರರನ್ನು ಮನೆಯಿಂದ ಹೊರ 
ಹಾಕಬಾರದೆಂದೂ ನಾವು ನಿಮ್ಮೊಡನೆ ಬಲವಾದ ಕರಾರನ್ನು ಪಡೆದ ಆ ಸಂದರ್ಭವನ್ನೂ ಸೈ ಸ್ಮರಿಸಿರಿ ನೀವು 
ಅದನ್ನು ಒಪ್ಪಿಕೊಂಡಿದ್ದಿರಿ. ಅದಕ್ಕೆ ನೀವೇ ಸಾಕ್ಲಿಗಳಾಗಿರುತ್ತೀರಿ. ಆದರೆ, ಈಗ ನೀವೇ ನಿಮ್ಮ ಬಂಧು 
ಬಳಗದವರ ಕೊಲೆಗೈಯುತ್ತೀರಿ, ಅಲ್ಲದೆ ನಿಮ್ಮವರನ್ನೇ ಮನೆಯಿಂದ ಹೊರ ಹಾಕುತ್ತೀರಿ. ಅವರ ವಿರುದ್ಧ 
ಅಕ್ರಮ ಗುಂಪುಗಾರಿಕೆ ಮಾಡಿಕೊಳ್ಳುತ್ತೀರಿ. ಅವರು ಯುದ್ದ ಸೆರೆಯಾಳುಗಳಾಗಿ ಬಂದಾಗ ಅವರ 
ವಿಮೋಚನೆಗಾಗಿ 'ಿದಿಯಃ(ವಿಮೋಚನಾ ಮೌಲ್ಯ) ಪಡೆದೇ ಅವರನ್ನು ಬಿಡುತ್ತೀರಿ. ವಸ್ತುತಃ ಅವರನ್ನು 
ಮನೆಯಿಂದ ಹೊರ ಹಾಕುವುದನ್ನೇ ನಿಮಗೆ ನಿಷೇಧಿಸಲಾಗಿತ್ತು. ನೀವೇನು ಗ್ರಂಥದ ಒಂದಂಶದ ಮೇಲೆ 
ವಿಶ್ವಾಸವಿಟ್ಟು ಇನ್ನೊಂದಂಶವನ್ನು ನಿಷೇಧಿಸುತ್ತೀರಾ? ನಿಮ್ಮ ಪೈಕಿ ಹೀಗೆ ಮಾಡುವವರ ಶಿಕ್ಸೆಯು ಇಹದಲ್ಲಿ 


92. ಮುಹಮ್ಮದ್‌ ಪೈಗಂಬರರ(ಸ) ಆಗಮನಕ್ಕೆ ಮುಂಚೆ ಮದೀನಾ ಪಟ್ಟಣದ ಸುತ್ತಮುತ್ತಲಿನ ಯಹೂದೀ ಗೋತ್ರಗಳು 
ತಮ್ಮ ನೆರೆಯ ಅರಬ್‌ ಗೋತ್ರ(ಔಸ್‌ ಮತ್ತು ಖರ್ರುಜ್‌)ದವರೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದುವು. ಒಂದು ಅರಬೀ ಗೋತ್ರವು 
ಇನ್ನೊಂದರ ಮೇಲೆ ಯುದ್ಧ ಸಾರಿದಾಗ ಆ ಎರಡೂ ಅರಬೀ ಗೋತ್ರಗಳೊಂದಿಗೆ ಒಪ್ಪಂದ ಮಾಡಿಕೊಂಡ ಯಹೂದಿ ಗೋತ್ರಗಳು 


ಕಾಂಡ -1 


72 : : . ಕುರ್‌ಆನ್‌ ವ್ಯಾಖ್ಕಾನ 


ےکس 3ہ pe‏ پا ے ARG‏ § < 

se aH oS LH, Ibs Shady 
೨ > اد ون بی پا 4 ر سس 2 و دوچ‎ p28 
بمَرَْنَ۹ ولقن‎ 3 Nd AS LY َلا‎ FE) Ne 


7 


LAL ASSES Es sc! 


و ہے ” ہے 7 
ہد ]ڑھ تھے 10 fg YN‏ 8 
وَآی٘دْله بڑذح القریں اککلما جع STS SS‏ 


eh 6 ೨9ಹಿತಿದ 65 4೦,೨6೪5‏ رہ کہ 
IY LIE 00 NES NE ಗ್ರ‏ 
ACBL NAL‏ سو 2 %ursd,‏ 
ASS SS SES 00H US‏ 
SESSA‏ ےید دی ف2و کک رگ و سے £೨2 4 ಕ್‌,‏ 
LCE SA NEEL Sb HE ವ‏ 


ಅವಮಾನಿತ ಜೀವನವೂ ಪರದಲ್ಲಿ ಘೋರ ಯಾತನೆಯ ಕಡೆಗೆ ತಳ್ಳಲ್ಪಡುವುದೂ ಆಗಿರಬೇಕಲ್ಲದೆ ಇನ್ನೇನು? 
ನಿಮ್ಮ ಕೃತ್ಯಗಳ ಬಗ್ಗೆ ಅಲ್ಲಾಹನು روہ‎ ಇವರು ತಮ್ಮ ಪರಲೋಕವನ್ನು ಮಾರಿ ಇಹಲೋಕವನ್ನು 
ಖರೀದಿಸಿದವರು. ಆದುದರಿಂದ ಇವರ ಶಿಕ್ಷೆಯಲ್ಲಿ ಸ್ವಲ್ಪವೂ ಕಡಿಮೆಯಾಗದು ಮತ್ತು ಅವರಿಗೆ ಯಾವ 
ಸಹಾಯವೂ ಒದಗದು. 

(87-90) ನಾವು 'ಮೂಸಾ"ಿಗೆ ಗ ಗ್ರಂಥವನ್ನು ಕೊಟ್ಟೆವು ತರುವಾಯ ನಿರಂತರ ಸಂದೇಶವಾಹಕರನ್ನು 
ಕಳುಹಿಸಿದೆವು. ಕೊನೆಗೆ ಸ್ಪಷ್ಟವಾದ ದೃಷ್ಟಾಂತಗಳನ್ನು ಕೊಟ್ಟು, 'ಮರ್ಯಮ'ರ ಪುತ್ರ 'ಈಸಾ'ರನ್ನು' ಕಳುಹಿಸಿ, 
ಪವಿತ್ರಾತ್ಮನ ಮೂಲಕ ಅವರಿಗೆ ಸಹಾಯ ನೀಡಿದೆವು. ದೇವ ಸಂದೇಶವಾಹಕರು ನಿಮ್ಮ ಚಿತ್ತಾಕಾಂಕ್ಷೆಗಳಿಗೆ 
ವಿರೋಧವಾದುದನ್ನು ನಿಮಗೆ ತಂದಾಗಲೆಲ್ಲ ನೀವು ಅವರೆಗೆದುರು ಉದ್ದಟತನವನ್ನೇ ತೋರಿದಿರಲ್ಲವೇ? 
ಕೆಲವರನ್ನು ಸುಳ್ಳಾಗಿಸಿದಿರಿ, ಇನ್ನು ಕೆಲವರನ್ನು ವಧಿಸಿಬಿಟ್ಟಿರಿ. ಅವರು, ےہ“‎ ಹೃದಯಗಳು ಭದ್ರವಾಗಿವೆ" 


ತಂತಮ್ಮ ಮಿತ್ರ ಅರಬ್‌ ಗೋತ್ರಗಳಿಗೆ ಬೆಂಬಲವಾಗಿ “ಯುದ್ಧ ಮಾಡುತ್ತಿದ್ದುವು, ಆ ವರ್ತನೆಯು ದೇವಗ್ರಂಥದ ಆದೇಶಕ್ಕೆ 
ತೀರಾ ವಿರೋಧವಾಗಿದ್ದು ಅದನ್ನು ಅರಿತೂ ಅವರು ಅದಕ್ಕೆ ವಿರುದ್ಧ ವಾಗಿ ವರ್ತಿಸುತ್ತಿದ್ದರು. ಯುದ್ಧಾನಂತರ ಒಂದು ಯಹೂದೀ 
ಗೋತ್ರದವರು ಇನ್ನೊಂದು ಗೋತ್ರದವರಿಗೆ ಸೆರೆ ಸಿಕ್ಕಿದಾಗ ವಿಜಯೀ ಗೋತ್ರದವರು ವಿಮೋಚನಾ ಕಾಣಿಕೆ ಪಡೆದು ಅವರನ್ನು 
ಬಿಡುತ್ತಿದ್ದರು. ಪರಾಜಿತ ಗೋತ್ರದವರು ಕಾಣಿಕೆ ಕೊಟ್ಟು ಅವರನ್ನು ಬಿಡಿಸಿಕೊಳ್ಳುತ್ತಿದ್ದರು. ಈ” ಕಾಣಿಕೆಯ ವಿನಿಮಯವು 
ಶಾಸ್ರೋಕ್ತವಾಗಿದೆಯೆಂಬುದಕ್ಕೆ ದೇವಗ್ರಂಥದಿಂದ ಆಧಾರ ಕೊಡುತ್ತಿ ತ್ತಿದ್ದರು. ಅಂದರೆ ಅವರು ಯುದ್ಧ ಸೆರೆಯಾಳುಗಳನ್ನು 
ವಿಮೋಚನಾ ಕಾಣಿಕೆ ಪಡೆದು ಬಿಡಬಹುದೆಂಬ ದೇವಾಜ್ಞೆಯನ್ನು ಶಿರಸಾ ಪಾಲಿಸುತ್ತಿದ್ದರು. ಆದರೆ وو‎ ಜಗಳಾಡಬಾರದೆಂಬ' 
ದೇವಾಜ್ಞೆಯನ್ನು ಧಿಕ್ಕರಿಸುತ್ತಿದ್ದರು. | 

93. 'ಪವಿತ್ರಾತ್ಮ' ಎಂದರೆ 'ಇಲ್ಮ್‌ವಹ್ಮ್‌'(ದಿವ, ಜ್ಞಾನ)ಯೂ ದಿವ್ಯವಾಣಿಯನ್ನು ತರುವ 'ಜಿಬ್ರೀಲ'ರೂ(ಅ) ಅಲ್ಲಾಹನು 
ದೇವಚರರಂತಹೆ ಗುಣ ನೀಡಿದ್ದ ಹರ್ರುತ್‌ ಮಸೀಹ್‌(ಈಸಾ)ರ(ಅ) ಪವಿತ್ರ ಆತ್ಮವೂ ಆಗಿವೆ. 'ಸ್ಪಷ್ಟ ದೃಷ್ಟಾಂತಗಳು' ಎಂದರೆ 
ಪ್ರತಿಯೊಬ್ಬ ಪ್ರಾಮಾಣಿಕ ಸತ್ಕಾನ್ವೇಷಿಯೂ ಮಸೀಹರು ಅಲ್ಲಾಹನ ಪ್ರವಾದಿಯಾಗಿರುತ್ತಾರೆ ಎಂದು ತಿಳಿದುಕೊಳ್ಳಲು ಸಹಾಯಕವಾದ 
ಸುಸ್ಪಷ್ಟ ನಿದರ್ಶನಗಳು, ۱ 


ಕಾಂಡ - 1 


2. ಅಲ್‌ ಬಕರಃ 73 


Res 


5. 


ಟಿಕೆ ಈ عو‎ 


ಎನ್ನುತ್ತಾರೆ ಹಾಗಲ್ಲ, ವಾಸ್ತವದಲ್ಲಿ ಅವರ ಸತ್ಯನಿಷೇಧದ ಕಾರಣದಿಂದಾಗಿ ಅವರ ಮೇಲೆ ಅಲ್ಲಾಹನ 
ಅಭಿಶಾಪ ಬಿದ್ದಿದೆ. ಆದುದರಿಂದ ಅವರು ಸ್ವಲ್ಪವೇ ವಿಶ್ವಾಸವಿರಿಸುತ್ತಾರೆ. ಇದೀಗ ಅಲ್ಲಾಹನ ವಶಿಯಿಂದ 
ಅವರ ಬಳಿಗೆ ಬಂದ ಗ್ರಂಥದ ಬಗ್ಗೆ ಅವರ ವರ್ತನೆ ಹೇಗಿದೆ? ಅವರ ಬಳಿ ಮೊದಲೇ ಇದ್ದ ಗ್ರಂಥವನ್ನು 
ಅದು ದೃಢೀಕರಿಸಿದ್ದರೂ ಅದು ಬರುವುದಕ್ಕೆ ಮುಂಚೆ ಸತ್ಕನಿಪೇಧಿಗಳೆದುರು ವಿಜಯಕ್ಕಾಗಿ ಅವರೇ 
ಪ್ರಾರ್ಥಿಸುತ್ತಿದ್ದರೂ - ಅದು ಅವರ ಬಳಿ ಬಂದಾಗ ಅದನ್ನು ಅವರು ಗುರುಶಿಸಿಕೊಂಡರೂ ನಿಷೇಧಿಸಿಯೇ 
| ಬಿಟ್ಟರು. ಸತ್ಮನಿಷೇಧಿಗಳ ಮೇಲೆ ಅಲ್ಲಾಹನ ಅಭಿಶಾಪವಿದೆ. ಅವರು ಅದೆಂತಹ ನಿಕೃಷ್ಟ ವಿಧಾನದಿಂದ 


94, ಅರ್ಥಾತ್‌- ನೀವು ಏನು ಹೇಳಿದರೂ ನಿಮ್ಮ ಮಾತುಗಳು ನಮ್ಮ ಮನಸ್ಸಿಗೆ ನಾಟಲಾರವು. ಏಕೆಂದರೆ ನಾವು ನಮ್ಮ 
ವಿಶ್ವಾಸ ಮತ್ತು ಭಾವನೆಗಳಲ್ಲಿ ಅಷ್ಟು ಪಕ್ಕರಾಗಿದ್ದೇವೆ. 

ಹೃದಯಗಳಲ್ಲಿ ಅಚ್ಞಾನಾಂಧತೆ ಇರುವ ಎಲ್ಲ ಹಟಮಾರಿಗಳು ಆಡುವ ಮಾತುಗಳೇ ಹೀಗೆ. ಅವರು ತಮ್ಮ ಈ 
ಮನೋವೃತ್ರಿಗೆ ಅಚಲ ವಿಶ್ವಾಸ ಎಂದು ಹೆಸರಿಸಿ, ಅದೊಂದು ಒಳ್ಳೆಯ ಗುಣವೆಂದು ತಿಳಿದುಕೊಳ್ಳುತ್ತಾರೆ. ಆದರೆ.ವಾಸ್ತವದಲ್ಲಿ 
ವಂಶಪಾರಂಪರ್ಯವಾಗಿ ವಿಚಾರಗಳು ತಪ್ಪೆಂದು ಬಲವಾದ ಆಧಾರಗಳಿಂದ ಸಿದ್ದವಾದ ಬಳಿಕವೂ ಅವುಗಳಿಗೆ ಅಂಟಿಕೊಳ್ಳುವ ನಿರ್ಧಾರ 
ಮಾಡುವುದಕ್ಕಿಂತ ದೊಡ್ಡ ದೋಷವೂ ಮೂರ್ಪಿತನವೂ ಇನ್ನೊಂದಿಲ್ಲ. 

95. ಯಹೂದಿಯರ ಪ್ರವಾದಿಗಳೆಲ್ಲರೂ ಮುಂದೆ ಬರಲಿರುವ ಓರ್ವ ಪ್ರವಾದಿಯ ಕುರಿತು ಭವಿಷ್ಯವಾಣಿ ನುಡಿದಿದ್ದರು. 
ಹರ್ರುತ್‌ ಮುಹಮ್ಮದ್‌ ಪೈಗಂಬರರ(ಸ) ಆಗಮನಕ್ಕೆ ಮುಂಚೆ ಯಹೂದಿಯರು ಆ ಪ್ರವಾದಿಯ ಆಗಮನವನ್ನು ಬಹಳ ಕಾತರದಿಂದ 
ನಿರೀಕ್ಷಿಸುತ್ತಲಿದ್ದರು. ಅವರು ಬೇಗನೆ ಬಂದು, ಸತ್ಮನಿಷೇಧಿಗಳ ಬಲ ಅಳಿದು, ತಮ್ಮ ಅಭ್ಯುದಯವಾಗುವ ಕಾಲ ಆರಂಭವಾಗಬೇಕೆಂದು 
ಅವರ ಆಗಮನಕ್ಕಾಗಿ ಪ್ರಾರ್ಥಿಸುತ್ತಲಿದ್ದರು. ಹ. ಮುಹಮ್ಮದ್‌ರ(ಸ) ಆಗಮನಕ್ಕೆ ಮುಂಚೆ ನೆರೆಹೊರೆಯ ಯಹೂದಿಯರು ಭಾವೀ 
ಪ್ರವಾದಿಯ ನಿರೀಕ್ಷೆಯಲ್ಲೇ ಇರುತ್ತಿದ್ದು "ಈಗ ಯಾರು ಬೇಕಾದರೂ ನಮಗೆ ಹಿಂಸೆ ಕೊಡುತ್ತಿರಲಿ. ಆದರೆ ಆ ಪ್ರವಾದಿ ಬಂದಾಗ 
ನಾವು ಆ ಎಲ್ಲ ಅಕ್ರಮಿಗಳನ್ನೂ ನೋಡಿಕೊಳ್ಳುವೆವು” ಎಂದಿತ್ಯಾದಿ ಆಗಾಗ ಹೇಳುತ್ತಿದ್ದುದನ್ನು ಮದೀನಾವಾಸಿಗಳು ಕೇಳುತ್ತಲಿದ್ದರು. 

ಆದುದರಿಂದಲೇ ಮುಹಮ್ಮದ್‌ ಪೈಗಂಬರರ(ಸ) ವಿವರವನ್ನು ಶಿಳಿದೊಡನೆ ಮದೀನಾವಾಸಿಗಳು, "ಮೊದಲು ನಾವೇ ಆ 
ಪ್ರವಾದಿಯ ಮೇಲೆ ವಿಶ್ವಾಸವಿಟ್ಟು ಈ ಯಹೂದಿಯರು ನಮಗಿಂತ ಮುಂದಾಗಿ ಬಿಡದಂತೆ ಮಾಡೋಣ" ಎಂದು ಪರಸ್ಪರ 
ಆಡಿಕೊಳ್ಳುತ್ತಿದ್ದೆ ರು. ಆದರೆ ಭಾವೀ ಪ್ರವಾದಿಯ ಆಗಮನವನ್ನು ಇಷ್ಟೊಂದು ಕುತೂಹಲದಿಂದ ನಿರೀಕ್ಷಿಸುತ್ತಿದ್ದ ಯಹೂದಿಯರು 
ಅವರು ಬಂದಾಗ ಅವರ ಪರಮ ಶತ್ರುಗಳಾದುದು ಮದೀನಾವಾಸಿಗಳಿಗೆ ಒಂದು ದೊಡ್ಡ ವಿಚಿತ್ರವಾಗಿತ್ತು. 

ಯಹೂದಿಯರು ಪ್ರವಾದಿ ಮುಹಮ್ಮದ್‌ರನ್ನು(ಸ) ಗುರುತಿಸಿಕೊಂಡಿದ್ದರೆಂಬ ಬಗ್ಗೆ ಅನೇಕ ಪುರಾವೆಗಳು ಆ ಕಾಲದಲ್ಲೇ 
ದೊರಕಿದ್ದುವು. ಈ ಕುರಿತು, ಓರ್ವ ಯಹೂದಿ ವಿದ್ವಾಂಸನ ಪುತ್ರಿಯೂ ಇನ್ನೊಬ್ಬ ವಿದ್ವಾಂಸನ ಸೋದರ ಪುತ್ರಿಯೂ ಆಗಿದ್ದ 
ಉಮ್ಮುಲ್‌ ಮೂಮಿನೀನ್‌ (ಸತ್ಮವಿಶ್ವಾಸಿಗಳ ಮಾತೆ ) ಹರ್ರುತ್‌ ಸಫಿಯ್ಕಾರ(ರ) ಸಾಕ್ಷವೂ ಅತ್ಮಧಿಕ ನಂಬಲರ್ಹವಾಗಿದೆ. ಅವರು |. 
ಹೀಗೆ ಹೇಳಿದ್ದರು: ۱ 

"ಪ್ರವಾದಿವರ್ಯರು(ಸ) ಮದೀನಾ ಪಟ್ಟಣಕ್ಕೆ ಆಗಮಿಸಿದಾಗ ನನ್ನ ಅಪ್ಪ ಮತ್ತು ಚಿಕ್ಕಪ್ಪ ಇಬ್ಬರೂ ಅವರನ್ನು ಭೇಟಿಯಾದರು. 
جوم دہ‎ ಮಾತುಕತೆಯ ಬಳಿಕ ಮನೆಗೆ ಮರಳಿ ಬಂದಾಗ ಅವರಿಬ್ಬರೊಳಗೆ ನಡೆದ وت‎ ನಾನು ಕಳದ. ಅದು 
ಹೀಗಿತ್ತು- , 

ಚಿಕ್ಕಪ್ಪ: ನಮ್ಮ ಗ್ರಂಥದಲ್ಲಿ ಉಲ್ಲೇಖವಾಗಿರುವ ಪ್ರವಾದಿ ನಿಜವಾಗಿಯೂ ಇವರೇ ಆಗಿರುವರೇ? 


74 ಕುರ್‌ಆನ್‌ ವ್ಯಾಖ್ಯಾನ 


ಪಿ ' 3 

ಒಪ ಹಿನ سر2‎ ಎಟಿ 
GSS SIE 506s 

ತಮ್ಮ ಮನಸ್ಸುಗಳನ್ನು ಸಮಾಧಾನ ಪಡಿಸುತ್ತಾರೆ ಅಲ್ಲಾಹನು ತನ್ನ ಅನುಗ್ರಹ (ದಿವ್ಯವಾಣಿ ಮತ್ತು 
ಪ್ರವಾದಿತ್ವ)ವನ್ನು ತನ್ನ ದಾಸರ ಪೈಕಿ ತನಗಿಷ್ಟ ಬಂದವನಿಗೆ ದಯಪಾಲಿಸಿದನೆಂಬ ದ್ವೇಷದಿಂದ ಮಾತ್ರ ಅವನು 
ಅವತೀರ್ಣಗೊಳಿಸಿದ ಮಾರ್ಗದರ್ಶನವನ್ನು ಅವರು ನಿರಾಕರಿಸಿದರು.”' ಆದುದರಿಂದ ಈಗ ಅವರು ಕ್ರೋಧದ 
ಮೇಲೆ ಕ್ರೋಧಕ್ಕೆ ಪಾತ್ರರಾದರು ಮತ್ತು ಇಂತಹ ಸತ್ಮನಿಷೇಧಿಗಳಿಗೆ ಅತ್ಯಂತ ಅಪಮಾನಕರ ಶಿಕ್ಷೆ ಕಾದಿದೆ. 
(91-93) "ಅಲ್ಲಾಹನು ಅವತೀರ್ಣಗೊಳಿಸಿದುದರ ಮೇಲೆ ವಿಶ್ವಾಸವಿಡಿರಿ" ಎಂದು ಅವರೊಡನೆ 
ಹೇಳಿದಾಗ, "ನಮಗೆ (ಇಸ್ರಾಈಲ್‌ ಕುಲಕ್ಕೆ) ಅವತೀರ್ಣವಾದುದರಲ್ಲಿ ಮಾತ್ರ ನಾವು ವಿಶ್ವಾಸವಿಡುತ್ತೇವೆ" ಎಂದು 
ಅವರು ಹೇಳುತ್ತಾರೆ. ಅದಕ್ಕೆ ಹೊರತಾಗಿರುವುದನ್ನು ಅವರು ನಿಷೇಧಿಸುತ್ತಾರೆ. ವಸ್ತುತಃ ಅದು ಸತ್ಮವಾಗಿದ್ದು 
ಅವರ ಬಳಿ ಮೊದಲೇ ಇರುವ ಬೋಧನೆಯನ್ನು ದೃಢೀಕರಿಸುತ್ತದೆ. "ಸರಿ, ನೀವು ನಿಮ್ಮ ಬಳಿಗೆ ಬಂದಿರುವ 
ಬೋಧನೆಯ ಮೇಲೆ ಮಾತ್ರ ವಿಶ್ವಾಸವಿರಿಸುವವರಾಗಿದ್ದರೆ, ಇದಕ್ಕಿಂತ ಮುಂಚೆ (ಇಸ್ರಾಈಲ್‌ ಸಂತಶಿಯಲ್ಲೇ 
ಜನಿಸಿದ್ದ) ಅಲ್ಲಾಹನ ಸಂದೇಶವಾಹಕರನ್ನು ನೀವೇಕೆ ವಧಿಸುತ್ತಿದ್ದಿರಿ?' ಎಂದು ಅವರೊಡನೆ ಕೇಳಿರಿ. ಮೂಸಾ 
ಎಂತೆಂತಹ ಸ್ಪಷ್ಟ ಆಧಾರಗಳ ಸಹಿತ ನಿಮ್ಮ ಬಳಿ ಬಂದರು! ಆದಾಗ್ಯೂ ಅವರು ಬೆನ್ನು ತಿರುಗಿಸಿದ ಕೂಡಲೆ 
ನೀವು" ಕರುವನ್ನು ಆರಾಧಿಸುವಂತಹ ಅಕ್ರಮಿಗಳಾದಿರಿ. ನಾವು 'ತೂರ'(ಪರ್ವತುನ್ನು ನಿಮ್ಮ ಮೇಲೆ ಎತ್ತಿ ಹಡಿದು 


ಅಪ್ಪ : ದೇವನಾಣೆಗೂ ಹೌದು. 

ಚಿಕ್ಕಪ್ಪ: ನಿಮಗೆ ಈ ವಿಷಯದಲ್ಲಿ ಸಂಪೂರ್ಣ ನಂಬಿಕೆ ಇದೆಯೇ? 

ಅಪ್ಪ : ಇದೆ. 

ಚಿಕ್ಕಪ್ಪ: ಇನ್ನು ನಿಮ್ಮ ಇಚ್ಛೆ ಏನು? 

ಅಪ್ಪ : ನನ್ನ ದೇಹದಲ್ಲಿ ಪ್ರಾಣವಿರುವ ವರೆಗೂ ನಾನು ಅವನನ್ನು ವಿರೋಧಿಸುತ್ತಿರುವೆನು. ಅವನ ಮಾತು ನಡೆಯಲು 
ಬಿಡಲಾರೆನು. (ಇಬ್ನ್‌ ಹಿಷಾಮ್‌- ಭಾಗ 2, ಪುಟ : 165 ಹೊಸ ಅವೃತ್ತಿ) 0 

96. ಈ ಸೂಕ್ತವನ್ನು ಹೀಗೂ ಅನುವಾದಿಸಬಹುದು: "ಅವರು ತಮ್ಮ ಪ್ರಾಣಗಳನ್ನು ಅದೆಷ್ಟು ನಿಕೃಷ್ಟ ವಸ್ತುವಿಗಾಗಿ 
ವಿಕ್ರಯಿಸುತ್ತಿದ್ದಾರೆ!" ಅರ್ಥಾತ್‌ ತಮ್ಮ ವಿಜಯ ಸೌಭಾಗೃವನ್ನೂ ಮೋಕ್ಷವನ್ನೂ ಅವರು ಬಲಿ ಕೊಟ್ಟರು. 

97. ಮುಂದೆ ಬರಲಿದ್ದ ಪ್ರವಾದಿ ತಮ್ಮ ಜನಾಂಗದಲ್ಲೇ ಬರಬೇಕೆಂದು ಯಹೂದಿಯರು ಬಯಸುತ್ತಿದ್ದರು. ಆದರೆ ಆ 
ಪ್ರವಾದಿಯು, ಅವರು ತಮ್ಮ ಜನಾಂಗಕ್ಕಿಂತ ಕೀಳಾಗಿ ಕಂಡಿದ್ದ ಬೇರೊಂದು ಜನಾಂಗದಲ್ಲಿ ಜನಿಸಿದಾಗ ಅವರನ್ನು 


ಕಾಂಡ-1 


2. ಆಲ್‌ ಬಕರಃ 75 


pas 7 ತರಲಿ 7 1೨, 
رر‎ RNC 
72 


po 
u 
Ni 
N 
۷م‎ 
١فا‎ 
VE 
Hu 
NAN 
Na 
N\ 
vu 
نہ‎ 
٦ 
Cu 
3 
وس‎ 
جا‎ 
1 
٦ 
۰ 
ھا‎ 


25%” [0 دے‎ wl, > 29h, >د‎ 3% 2 
نہیں‎ ವಲಯ پا‎ AIS py ہا قلمت‎ Ny] Spy C 
2 7 $3 3 ہد ہے 1 رک‎ 
ری‎ if £೨ » ಕೋಕ್ತಿ 4ಡಿ ಔ |) 1 ۳ 
EI OS A ES 
p23 


4 3 tL ಕಿ 24 ಇ 7 اس‎ Pa 
SOAS A بَِرَحَزحم دن العَدابِ ان‎ BS § 


ನಿಮ್ಮಿಂದ ಬಲವಾದ ಕರಾರನ್ನು ಪಡೆದ ಸಂದರ್ಭವನ್ನು ಸ್ಮರಿಸಿರಿ. "ನಾವು ನಿಮಗೆ ಕೊಡುತ್ತಿರುವ 
'ಮಾರ್ಗದರ್ಶನವನ್ನು ಕಟ್ಟುನಿಟ್ಟಾಗಿ ಪಾಲಿಸಿರಿ ಮತ್ತು ಕಿವಿಗೊಟ್ಟು ಆಲಿಸಿರಿ" ಎಂದು ನಿಮಗೆ ತಾಕೀತು 
ಮಾಡಿದ್ದೆವು. ನಿಮ್ಮ ಪೂರ್ಮಿಕರು, "ನಾವು ಕೇಳಿದೆವು ಆದರೆ ಆಂಗೀಕರಿಸಲಾರೆವು" ಎಂದರು. ಅವರ ಮನಸ್ಸಿನಲ್ಲಿ 
ಕರುವೇ ನೆಲೆಸಿ ಹೋಗಿರುವಷ್ಟು ಅವರು ಮಿಥ್ಯಾರಾಧಕರಾಗಿದ್ದರು. ಹೇಳಿರಿ, ನೀವು. ಸತ್ಯವಿಶ್ವಾಸಿಗಳಾಗಿರು 
ವಿರಾದರೆ ಇಂತಹ ನೀಚ ಕಾರ್ಯಗಳ ಆದೇಶವನ್ನು ಕೊಡುತ್ತಿ ರುವ ನಿಮ್ಮ 'ಈಮಾನ್‌'(ವಿಶ್ವಾಸ) ನಿಜಕ್ಕೂ 
ಬಹಳ ವಿಚಿತ್ರ ತರದ್ದಾಗಿದೆ. 

(94-96) "ಪರಲೋಕ ಗೃಹವು ಸಮಸ್ತ ಮಾನವರನ್ನು ಬಿಟ್ಟು ಕೇವಲ ನಿಮಗಾಗಿಯೇ ಅಲ್ಲಾಹನ ಬಳಿ 
ಕಾಯ್ದಿರಿಸಲ್ಪಟ್ಟಿದೆಯೆಂಬ ನಿಮ್ಮ ಭಾವನೆ ಸತ್ಯವೆಂದಾದರೆ ನೀವು ಮರಣವನ್ನು ಅಪೇಕ್ಸಿಸಿರಿ" ಎಂದು 
ಅವರೊಡನೆ ಹೇಳಿರಿ. ಅವರು ಮರಣವನ್ನೆಂದೂ ಬಯಸಲಾರರೆಂಬುದು ಖಚಿತ. ಏಕೆಂದರೆ ಅವರು ತಮ್ಮ 
ಕೈಗಳಿಂದ ಏನನ್ನು ದುಡಿದು ಅಲ್ಲಿಗೆ ಕಳುಹಿಸಿರುವರೋ ಅದರ ಬೇಡಿಕೆ ಇದೇ ಆಗಿದೆ. (ಅರ್ಥಾತ್‌ ಅಲ್ಲಿಗೆ 
ಹೋಗಲು ಬಯಸದಿರುವುದು). ಅಲ್ಲಾಹನು ಆ ಅಕ್ರಮಿಗಳನ್ನು ಚೆನ್ನಾಗಿ ಬಲ್ಲನು. ನೀವು ಅವರನ್ನು ಬದುಕಿನ 
ಮೇಲೆ ಅತ್ಮಧಿಕ ಆಶೆಯುಳ್ಳವರಾಗಿ ಕಾಣುವಿರಿ” ಈ ವಿಷಯದಲ್ಲಿ ಇವರು ಬಹುದೇವಾರಾಧಕರಿಗಿಂತಲೂ 
ಮಿಗಿಲಾಗಿದ್ದಾರೆ. ಅವರ ಪೈಕಿ ಪ್ರತಿಯೊಬ್ಬನೂ ತಾನು ಸಾವಿರ ವರ್ಷ ಬದುಕಬೇಕೆಂದು ಬಯಸುತ್ತಾನೆ. ಆದರೆ 
ದೀರ್ಫಾಯುಷ್ಕವು ಅವನನ್ನು ಶಿಕ್ಷೆಯಿಂದ ದೂರವಿರಿಸಲಾರದು. ಅವರು ಯಾವ ರೀತಿಯ ಕರ್ಮಗಳನ್ನೆಸಗುತ್ತಿ ದ್ದಾರೆ 
ಎಂಬುದನ್ನು ಅಲ್ಲಾಹನು ಸೂಕ್ಷ್ಮವಾಗಿ ವೀಕ್ಲಿಸುತ್ತಿದ್ದಾನೆ. 
ನಿಷೇಧಿಸಲುದ್ಯುಕ್ತರಾದರು. ಅಲ್ಲಾಹನು ಅವರೊಡನೆ ವಿಚಾರಿಸಿಕೊಂಡೇ ಪ್ರವಾದಿಯನ್ನು ಕಳುಹಿಸಬೇಕೆಂಬಂತಿದೆ ಅವರ ವಾದ. 
ಅಲ್ಲಾಹನು ಅವರೊಡನೆ ವಿಚಾರಿಸದೆ ತನ್ನ ಅನುಗ್ರಹವನ್ನು ತನಗಿಷ್ಟ ಬಂದವರಿಗೆ ದೆಯಪಾಲಿಸಿದುದರಿಂದ ಅವರು ರೇಗಿದರು. 

98. ಇದೊಂದು ಟೀಕೆ. ಅವರ ಲೋಕಾರಾಧನೆಯ ಬಗ್ಗೆ ಅತ್ಯಂತ ಸೌಮ್ಮ ಟೀಕೆ. ಪರಲೋಕ ಜೀವನದ ಮೇಲೆ 
ನಿಜವಾಗಿಯೂ ಒಲವು ಇರುವವರಿಗೆ ಇಹ ಜೀವನದ ಮೇಲೆ ವಿಪರೀತ ಅಭಿಲಾಷೆ ಇರುವುದಿಲ್ಲ. ಅವರು ಮರಣಕ್ಕೆ ಹೆದರುವುದೂ 
ಇಲ್ಲ. ಆದರೆ ಯಹೂದಿಯರ ಸ್ಥಿತಿಗತಿ ಇದಕ್ಕೆ ವ್ಯತಿರಿಕ್ತವಾಗಿತ್ತು ಮತ್ತು ಈಗಲೂ ಆಗಿದೆ. 

99. ಮೂಲದಲ್ಲಿ ಉಪಯೋಗಿಸಿರುವ 'ಅಲಾ ಹೆಯಾತಿನ್‌' ಎಂಬ ಶಬ್ದವು "ಯಾವುದಾದರೂ ಬಗೆಯ ಬದುಕು' ಎಂಬ 


ಕಾಂಡ -1 


76 ಕುರ್‌ಆನ್‌ ವ್ಯಾಖ್ಯಾನ 


7 ٤ئ‏ 7 * 4ಡಿ‏ سج .66 Wad i525‏ »> بے کے کا 
BES 0G SiG‏ 0 پچ سلم وجب ریل و 


ಸಿ 


ನ eh FG ےر بد 8پ‎ 4೨ 6ط‎ zh ظط‎ 
PSA ಯತ D3 ಯಿತಿ bs 020 
SAT SSE NBS 


BP ನ್‌ 17 2 [4 ا وو‎ 
ಖೆ me ا‎ Sig hI Crs ks ಲಿ 
1 1 FS 
PELE 75ء‎ MS NS eda 

(97-98) ಅಷರೊಡನೆ ಹೇಳಿರಿ, 'ಜಿಬ್ರೀಲ್‌'ರೊಂದಿಗೆ ಹಗೆತನವನ್ನಿರಿಸಿದವನು,'* 'ಜಿಬ್ರೀಲರು', 
ಅಲ್ಲಾಹನ ಅಪ್ಪಣೆಯಿಂದಲೇ ಈ ಕುರ್‌ಆನನ್ನು ನಿಮ್ಮ ಹೃದಯದಲ್ಲಿ ಇಳಿಸುತ್ತಾನೆಂಬುದು ತಿಳಿದಿರಲಿ. 
ಅದು ಹಿಂದೆ ಬಂದಿದ್ದ ಗ್ರಂಥಗಳನ್ನು ದೃಢೀಕರಿಸುತ್ತದೆ ಮತ್ತು ಅನುಮೋದಿಸುತ್ತದೆ.": ಅದು ಸತ್ಮವಿಶ್ವಾಸಿಗಳಿಗೆ' 
ಸನ್ಮಾರ್ಗದರ್ಶನ ಹಾಗೂ ವಿಜಯದ ಸುವಾರ್ತೆಯಾಗಿ ಬಂದಿದೆ.' (ಜಿಬ್ರೀಲರ ಮೇಲೆ ಅವರ ಹಗೆತನಕ್ಕೆ 
ಕಾರಣವು ಇದೇ ಎಂದಾದರೆ ಅವರೊಡನೆ ಹೇಳಿರಿ) ಯಾರಾದರೂ ಅಲ್ಲಾಹನ, ಅವನ ದೇವಚರರ, 'ಅವನ 
ಸಂದೇಶವಾಹಕರ, ಜಿಬ್ರೀಲ್‌ ಮತ್ತು ಮೊಕಾಕಈಲರ ಶತ್ರುವಾಗಿದ್ದರೆ, ನಿಶ್ಚಯವಾಗಿಯೂ ಅಲ್ಲಾಹನು ಅಂತಹ 
ಸತ್ಮನಿಷೇಧಿಗಳ ಶತ್ರುವಾಗಿದ್ದಾನೆ. ಹ 

(99-103) ನಾವು ನಿಮಗೆ ಅವತೀರ್ಣಗೊಳಿಸಿರುವ ಸೂಕ್ತಗಳು ಸುಸ್ಪಷ್ಟ ಸತ್ಯವನ್ನು 
ಪ್ರಕಟಿಸುವವುಗಳಾಗಿರುತ್ತವೆ. ಧರ್ಮಬ್ರಷ್ಟರು ಮಾತ್ರ ಅವುಗಳ ಅನುಸರಣೆಯನ್ನು ನಿರಾಕರಿಸುತ್ತಾರೆ. ಅವರು 
ಯಾವುದಾದರೊಂದು ಕರಾರು ಮಾಡಿಕೊಂಡಾಗಲೆಲ್ಲಾ ಅವರ ಪೈಕಿ ಒಂದಲ್ಲೊಂದು ಪಂಗಡವು ಅದನ್ನು | 
ಮುರಿದು ಬಿಡಲಿಲ್ಲವೇ? ನಿಜವಾಗಿ ಅವರಲ್ಲಿ ಹೆಚ್ಚಿನವರು ವಿಶ್ವಾಸವಿರಿಸುವುದಿಲ್ಲ. . ಅಲ್ಲಾಹನ ವತಿಯಿಂದ 
ಅರ್ಥ ಕೊಡುತ್ತದೆ. ಅರ್ಥಾತ್‌- ಅವರಿಗಿರುವುದು ಹೇಗಾದರೂ ಬದುಕಿರಬೇಕೆಂಬ ಆಸೆ ಮಾತ್ರ. ಅದಾವ ತರದ ಬದುಕಾದರೂ 
ಚಿಂತಿಲ್ಲ. ಗೌರವದ ಮತ್ತು ಉತ್ಸಷ್ಟ ಬಾಳುವೆ ಇರಲಿ ಅಥವಾ ನಿಂದೃತೆ ಮತ್ತು ನಿಕೃಷ್ಟ ಬಾಳುವೆ ಇರಲಿ. 

100. ಯಹೂದಿಯರು ಹ. ಮುಹಮ್ಮದ್‌ ಪೈಗಂಬರರನ್ನುಸ) ಮತ್ತು ಅವರ ಮೇಲೆ ವಿಶ್ವಾಸಬರಿಸುವವರನ್ನು ಮಾತ್ರ 
ತೆಗಳುತ್ತಿದ್ದುದಲ್ಲ, ಅಲ್ಲಾಹನ ಅಚ್ಚುಮೆಚ್ಚಿನ ದೇವಚರರಾದ ಜಿಬ್ರೀಲ್‌ರನ್ನೂ(ಅ) ಬಯ್ಯುತ್ತಿದ್ದರು. ಅವರನ್ನು ತಮ್ಮ 
ಶತ್ರುವೆನ್ನುತ್ತಿದ್ದರ್ದು 'ಜಿಬ್ರೀಲ್‌' ಅನುಗ್ರಹದ ದೇವಚರನಲ್ಲ ಯಾತನೆಯ. ದೇವಚರ ಎನ್ನುತ್ತಿದ್ದರು. 

- 101. ಅರ್ಥಾತ್‌- ಈ ರೀತಿಯಲ್ಲಿ ನಿಮ್ಮ ಬೈಗಳು ಜಿಬ್ರೀಲರ ಬದಲಿಗೆ . ಅಲ್ಲಾಹನಿಗೆ ಸಲ್ಲುತ್ತಿವೆ. 

102. ತಾತ್ಸರ್ಯವೇನೆಂದರೆ - ಜಿಬ್ರೀಲರು ಈ ಕುರ್‌ಆನನ್ನು ತಂದುದಕ್ಕಾಗಿ ಅವರನ್ನು ನೀವು ದೂಷಿಸುತ್ತೀರಿ. ವಾಸ್ತವದಲ್ಲಿ 
ಈ ಕುರ್‌ಆನ್‌ ಸ್ಪಷ್ಟವಾಗಿ ತೌರಾತನ್ನು ಅನುಮೋದಿಸುತ್ತಿದೆ. ಆದುದರಿಂದ ನಿಮ್ಮ ದೂಷಣೆಯ ಒಂದಂಶ ತೌರಾತ್‌ ಗ್ರಂಥಕ್ಕೂ 
ಸಲ್ಲುತ್ತದೆ. 

103. ತಿಳಿಗೇಡಿಗಳೇ, ನಿಮ್ಮ ಅಸಮಾಧಾನವೆಲ್ಲ ಸತ ಮತ್ತು ಸನ್ಮಾರ್ಗದ نت‎ ವೇ ಆಗಿರುತ್ತದೆ. ಯಾವ ಮಾರ್ಗದರ್ಶನವನ್ನು 
ನೇರವಾಗಿ ಒಪ್ಪಿಕೊಂಡಲ್ಲಿ ನಿಮಗೆ ವಿಜಯದ ಸುವಾರ್ತೆ ಇದೆಯೋ ಆ ನೈಜ ಸನ್ಮಾ; ರ್ಗದ ವಿರುದ್ಧವೇ ನೀವು ಹೋರಾಟಿಕ್ಕಿಳಿದಿರುವಿರಿ 
ಎಂಬ ಸೂಚನೆಯನ್ನು ಈ ಸೂಕ್ತಗಳಲ್ಲಿ ನೀಡಲಾಗಿದೆ. 


ಲ 
گت‎ 
A 


. ಅಲ್‌ ಬಕರಃ 77 


7د ہو 


لوت اماک شع کی من مان us‏ کو مایا 
Sd 55‏ | 4 اٹاک ا WE‏ 
ಸಹಿಸದೆ ee ಪ ಕಾಕ್‌‏ 
CTI SET ETUC‏ 7 وچ“ U5‏ 


کے پیک نم ما SW‏ 525% 


cu‏ ہوےہے ‏ مم ہی 
 - 0‏ 88ھ 3p LOS‏ 


کہ 


ಸಂದೇಶವಾಹಕನೊಬ್ಬನು ಅವರ ಬಳಿ ಇದ್ದ ಗ್ರಂಥವನ್ನು ದೃಢೆಪಡಿಸುತ್ತಲೂ ಅನುಮೋದಿಸುತ್ತಲೂ ಅವರಲ್ಲಿಗೆ 
ಬಂದಾಗ, ಗ್ರಂಥದವರ ಪೈಕಿ ಒಂದು ಪಂಗಡವು ಏನೂ ತಿಳಿಯದವರಂತೆ ಅಲ್ಲಾಹನ ಗ್ರಂಥವನ್ನು ಅಲಕ್ಷಿಸಿತು 
ಮತ್ತು ಶೈತಾನರು ಸುಲೈಮಾನರ ಸಾಮ್ರಾಜ್ಯದ ಹೆಸರು ಹೇಳಿ ಮುಂದಿರಿಸುತ್ತಿದ್ದುದನ್ನು ಅವರು 
ಅನುಸರಿಸತೊಡಗಿದರು.' ವಸ್ತುತಃ ಸುಲ್ಕಮಾನರು ಎಂದೂ 'ಕುಫ್ಟ್‌'(ಸತ್ಮನಿಷೇಧ) ಕೈಗೊಂಡಿರಲಿಲ್ಲ. ಜನರಿಗೆ 
ಇಂದ್ರಜಾಲ ವಿದ್ಮೆಯನ್ನು ಕಲಿಸುತ್ತಿದ್ದ ಆ ಶೈತಾನರೇ ಸತ್ಯನಿಷೇಧ ಕೈಗೊಂಡಿದ್ದರು. ಅವರು ಬೆಬಿಲೋನಿನಲ್ಲಿ 
'ಹಾರೂತ್‌' ಮತ್ತು 'ಮಾರೂತ್‌' ಎಂಬೀರ್ವ ದೇವಚರರ ಮೇಲೆ ಇಳಿಸಲಾಗಿದ್ದ ವಸ್ತುವಿನ ಹಿಂದೆ ಬಿದ್ದರು. 
ವಸ್ತುತಃ (ಆ ದೇವಚರರು) ಯಾರಿಗಾದರೂ ಅದರ ಶಿಕ್ಷಣವನ್ನು ಕೊಡುತ್ತಿದ್ದಾಗಲೆಲ್ಲಾ, "ನೋಡು ನಾವು ಕೇವಲ 
ಒಂದು ಪರೀಕ್ಲೆ ಆಗಿದ್ದೇವೆ, ನೀನು ಸತ್ಯನಿಷೇಧಕ್ಕೆ ಒಳಗಾಗಬೇಡ” ಏಂದು ಮೊದಲು ಸುಸ್ಪಷ್ಟ ಎಚ್ಚರಿಕೆ 
ಕೊಡುತ್ತಿದ್ದರು." ಆದರೂ ಇವರು ಅವರಿಂದ ಪತಿ-ಪಶ್ನಿಯರಲ್ಲಿ ವಿರಸವುಂಟುಮಾಡುವಂತಹದ್ದನ್ನು 


104. 'ಶೈತಾನರು' ಎಂದರೆ ಜಿನ್ನ್‌(ಯಕ್ಸ) ವರ್ಗದ ಶೈತಾನರೂ ಮಾನವ ವರ್ಗದೆ ಶೈತಾನರೂ ಆಗಿರಬಹುದು. ಇಲ್ಲಿ ಈ 
ಎರಡೂ ವರ್ಗದ ತೈತಾನರ ಕುರಿತು ಹೇಳಲಾಗಿದೆ. ಬನೀಇಸ್ರಾಈಲರಲ್ಲಿ ನೈತಿಕ ಹಾಗೂ ಭೌತಿಕ ಅವನತಿ ಉಂಟಾಗಿ ಅಜ್ಞಾನ, 
ಸ, ದುರ್ದೆಸೆ, ಬಡತನ, ಅಪಮಾನಾದಿಗಳು ಅವರಲ್ಲಿದ್ದ ಧೈರ್ಯ ಸ್ಟೈರ್ಯಗಳನ್ನೆಲ್ಲ ಅಳಿಸಿ ಬಿಟ್ಟವು. ನಂತರ ಅವರ ಗಮನವೆಲ್ಲ 
2 ಮೋಡಿ ಚಮಶ್ಕಾರಾದಿಗಳ ಮತ್ತು ಕಡಗ, ತಾಯಿತಗಳ ಕಡೆಗೆ ಹರಿಯತೊಡಗಿತು. ಅವರು ಏನೂ ಪರಿಶ್ರಮವಿಲ್ಲದರತಹ 
ಕೇವಲ .ಛೂಮಂತ್ರ, ಗಳ ಬಲದಿಂದ ಎಲ್ಲ ಕಾರ್ಯಗಳೂ ನೆರವೇರಬೇಕೆಂದೆಣಿಸಿ, ಅಂಥ ಮಾಧ್ಯ್ಮಮಗಳನ್ನೇ ಅರಸತೊಡಗಿದರು. 
ಆಗ ತೈತಾನರು 'ಸುಲೈಮಾನರ(ಅ) ಅಷ್ಟು ದೊಡ್ಡ ಸಾಮ್ರಾಜ್ಯ ಅವರ ಅತ್ಮದ್ಭುತ ಶಕ್ತಿ ಸಾಮರ್ಥ್ಯ, ಇವೆಲ್ಲ ಕೇವಲ' ಕೆಲವು 
ವಿಶಿಷ್ಟ ರೇಖೆ, ನಕ್ಷೆ ಮತ್ತು ಮಂತ್ರಗಳ ದಿ ದೆಂದೂ ಅವನ್ನೆಲ್ಲ ನಿಮಗೂ ನಾವು ತೋರಿಸಿಕೊಡುತ್ತೇವೆಂದೂ ಹೇಳಿ 
ಅವರನ್ನು ವಂಚಿಸತೊಡಗಿದರು. ಇದನ್ನು ಅವರು ತಮಗೆ ಬಯಸದೆ ಬಂದ ಸೌಭಾಗ್ಯವೆಂದು ತಿಳಿದು ಅದರಲ್ಲೇ ನಿರತರಾದರು. 
ಆ ಬಳಿಕ ಅವರಿಗೆ ದೇವಗ್ರಂಥದ ಕಡೆಗೆ ಒಲವಿಲ್ಲದಾಯಿತು. ಯಾವ ಸಂದೇಶವಾಹಕನ ಮಾತನ್ನೂ ಅವರು ಕೇಳಲಿಲ್ಲ. 
105. ಈ ಸೂಕ್ತದ ವ್ಯಾಖ್ಯೆಯ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳಿವೆ. ಆದರೆ ನಾನು ತಿಳಿದುಕೊಂಡ ಪ್ರಕಾರ ಇಸ್ರಾಈಲರ 
ಇಡೀ ವಂಶದವರು ಬೆಜಿಲೋನಿನಲ್ಲಿ ಸೆರೆಯಾಳುಗಳೂ ದಾಸರೂ ಆಗಿದ್ದ ಕಾಲದಲ್ಲಿ ಅಲ್ಲಾಹನು ಪರೀಕ್ಷಿಸಲಿಕ್ಕಾಗಿ ಇಬ್ಬರು 
ದೇವಚರರನ್ನು ಮಾನವ وو‎ ಕಳುಹಿಸಿರಬಹುದು. ಹ. ಲೂತ್‌ರ(ಅ) ಜನಾಂಗದ ಬಳಿ ದೇವಚರರು ಸರ್ವಾಂಗ ಸುಂದರ 
ಬಾಲಕರ ಠೂವ ತಾಳಿ ಹೋಗಿದ್ದ ರೀತಿಯಲ್ಲಿಯೇ ಈ ಇಸ್ರಾಈಲಿರ , ಬಳಿಗೆ ಮಹಾತ್ಮರ ಹಾಗೂ ಸಾಧುಗಳ ವೇಷದಲ್ಲಿ 


ಕುರ್‌ಆನ್‌ ವ್ಯಾಖ್ಯಾನ 


FAC Ts “ye خر وِن‎ 34 Hui 
1ر4 من‎ ೨& >” 259% 4 و‎ 5 
ಸಿ ಹೊಳಗೆ ರಿಯ 5 


22 S10 


3 شيکَ'نَرکازا يعْلمْزنَ ٥‏ يَائَا اي AE‏ تا 


3 gl 


ಕಲಿಯುತ್ತಿದ್ದರು." ಅಲ್ಲಾಹನ ಅಪ್ಪಣೆಯ ಹೊರತು ಅವರು ಅದರ ಮೂಲಕ ಯಾರಿಗೂ ಕೇಡುಂಟು 
ಮಾಡುವಂತಿರಲಿಲ್ಲವೆಂಬುದು ಸ್ಪಷ್ಟವಾಗಿತ್ತು. ಆದರೂ ಅವರಿಗೆ ಸ್ವತಃ ಹಾನಿಕಾರಕವಾದ ಹಾಗೂ 
ಲಾಭದಾಯಕವಲ್ಲದುದನ್ನು ಅವರು ಕಲಿಯುತ್ತಿದ್ದರು. ಅದನ್ನು ಖರೀದಿಸಿದವನಿಗೆ ಪರಲೋಕದಲ್ಲಿ ಏನೂ 
ಪಾಲಿಲ್ಲವೆಂಬುದನ್ನು ಅವರು ಚೆನ್ನಾಗಿ ಅರಿತಿದ್ದರು. ಅವರು ತಮ್ಮ ಜೀವಗಳ ಬದಲಿಗೆ ಖರೀದಿಸಿದ ಸೊತ್ತು 
ಅದೆಷ್ಟು ನಿಕೃಷ್ಟ! ಅಕಟ! ಅವರಿಗೆ ಇದು ತಿಳಿದಿರುತ್ತಿದ್ದರೆ! ಅವರು 'ಈಮಾನ್‌'(ಸತ್ಯವಿಶ್ವಾಸ) ಮತ್ತು 
'ತಕ್ಟಾ'(ಧರ್ಮನಿಷೆ)ಗಳನ್ನು ಸ್ವೀಕರಿಸುತ್ತಿದ್ದರೆ ಅಲ್ಲಾಹನ ಬಳಿ ಅವರಿಗೆ ಲಭಿಸುತ್ತಿದ್ದ ಪ್ರತಿಫಲವು ಅದಕ್ಕಿಂತ 
ಎಷ್ಟೋ ಉತ್ತಮವಾಗಿರುತ್ತಿತ್ತು. ಅಕಟ! ಅವರಿಗಿದು ತಿಳಿದಿರುತ್ತಿದ್ದರೆ! 


ಹೋಗಿರಬಹುದು. ಅಲ್ಲಿ ಒಂದು ಕಡೆ ಮಾಟದಂಗಡಿ ಇಟ್ಟಿರಬಹುದು. ಇನ್ನೊಂದು ಕಡೆ ಸಾಕ್ಟ ಸ್ಥಾಪನೆಗಾಗಿ "ನಾವು ಕೇವಲ 
ಪರೀಕ್ಷಾರ್ಥವಾಗಿ ಬಂದವರು. ನೀವು ಈ ಮಾಟಿಮೋಡಿಯ ಚಮತ್ಸ್ಕಾರಗಳಿಗೆ ಮರುಳಾಗಿ ನಿಮ್ಮ ಭವಿಷ್ಯವನ್ನು ಕೆಡಿಸಿಕೊಳ್ಳಬೇಡಿರಿ" 
ಎಂದು ಎಚ್ಚರಿಸುತ್ತಲೂ ಇದ್ದಿರಬಹುದು. ಆದರೂ ಜನರು ಆ ಮಾಟ ಮೋಡಿಯ ಸಾಧನಗಳ ಕಡೆಗೇ ಮರುಳಾಗಿರಬಹುದು. 

ದೇವಚರರು ಮಾನವರೂಪದಲ್ಲಿ ಬಂದು ಕಾರ್ಯನಿರ್ವಹಿಸುವುದರ ಬಗ್ಗೆ ಯಾರೂ ಆಶ್ಚರ್ಯಪಡಬೇಕಾಗಿಲ್ಲ. ಅವರು 
ಅಲ್ಲಾಹನ ಅನಂತ ಸಾಮ್ರಾಜ್ಯದ ಕಾರ್ಯನಿರ್ವಾಹಕರು. ಅವರಿಗೆ ವಹಿಸಿಕೊಡಲಾದ ಕಾರ್ಯಗಳ ನಿರ್ವಹಣೆಗಾಗಿ ಅವರು, 
ಅಗತ್ಕಾನುಸಾರ ಯಾವಾಗ ಯಾವ ರೂಪವನ್ನಾದರೂ ಧರಿಸಿ ಕೊಳ್ಳೆಬಲ್ಲರು. ಈಗ ನಮ್ಮ ಸುತ್ತಮುತ್ತ ಎಷ್ಟು ಮಂದಿ ದೇವಚರರು 
ಮಾನವ ರೂಪದಲ್ಲಿ: ಬಂದು ಹೋಗುತ್ತಿರುವರೆಂದೂ ನಮಗರಿಯದು. ಇಲ್ಲಿ ದೇವಚರರು ಅಪರಾಧ ಮಾಡಲು ಕಲಿಸಿಕೊಡುತ್ತಾರೆಯೇ 
ಎಂಬ ಸಂದೇಹ ಉಂಟಾಗಲು ಆಸ್ಪದವಿದೆ. ಇದರ ಉದಾಹರಣೆ ಹೀಗಿದೆ: ಲಂಚಕೋರ ಅಧಿಕಾರಿಯೊಬ್ಬನನ್ನು ಅಪರಾಧ 
ವೆಸಗುತ್ತಿರುವಾಗಲೇ ಬಂಧಿಸಲಿಕ್ಕಾಗಿ ಪೋಲೀಸರು ಸಮವಸ್ತ್ರ ರಹಿತರಾಗಿ ಅಧಿಕಾರಿಯ ಬಳಿ ಹೋಗಿ ಅವನಿಗೆ ಗುರುತು ಮಾಡಿದ 
ನಾಣ್ಮವನ್ನು ಅಥವಾ ನೋಟನ್ನು ಲಂಚರೂಪದಲ್ಲಿ ಕೊಟ್ಟು ಅಪರಾಧ ಮಾಡುತ್ತಿದ್ದಾಗಲೇ ಅವನನ್ನು ಬಂಧಿಸುತ್ತಾರೆ ಮತ್ತು ಮುಂದೆ 
ಅವನಿಗೆ ತಾನು ನಿರಪರಾಧಿ ಎಂದು ಸಾಧಿಸುವ ಯಾವ ಅವಕಾಶವನ್ನೂ ಬಿಡುವುದಿಲ್ಲ. ಈ ಘಟನೆಯೂ ಹೀಗೆಯೇ ನಡೆದಿದೆ. 

106. ಅರ್ಥಾತ್‌- ಆ”'ಮಾರುಕಟ್ಟೆ'ಯಲ್ಲಿ ಒಬ್ಬನ ಪತ್ನಿಯನ್ನು ಅವನಿಂದ ಬಿಡಿಸಿ ತನ್ನ ಪ್ರೇಯಸಿಯನ್ನಾಗಿ ಮಾಡುವಂತಹ 
ಮಾಟಮಂತ್ರ ಅಥವಾ ತಾಯಿತಗಳಿಗೆ ಅತಿ ಹೆಚ್ಚಿನ ಬೇಡಿಕೆ ಇತ್ತು. ಇದು ಅವರು ತಲುಪಿದ್ದ ನೈತಿಕ ಅಧಃಪತನದ ಅಂತಿಮ 
ಘಟ್ಟವಾಗಿತ್ತು. 

ವೈವಾಹಿಕ ಸಂಬಂಧವು ವಾಸ್ತವದಲ್ಲಿ ನಾಗರಿಕತೆಯ ಮೂಲವಾಗಿದೆ. ನಾಗರಿಕತೆಯ ಉನ್ನಶಿಯು 0“ ಮಧುರ 
ಸಂಬಂಧವನ್ನು ಅವಲಂಬಿಸಿದೆ. ಹಾಗೆಯೇ ಅದರ ಅವನತಿಯು ಈ ಸಂಬಂಧದ ಶಿಥಿಲತೆಯನ್ನು ಅವಲಂಬಿಸಿದೆ. ವ್ಯಕ್ತಿಯ ಹಾಗೂ 
ಸಮಾಜದ ಸ್ಥಿರತೆಯು ಈ ಸುಂದರ ವೃಕ್ಷದ ಸ್ಥಿರತೆಯನ್ನು ಅವಲಂಜಿಸಿರುವಾಗ ಅದಕ್ಕೇ ಕುಠಾರಾಘಾತ ಮಾಡುವಾತನು ಮಹಾ 
ನೀಚನಾಗಿರುತ್ತಾ ನೆ. ಒಂದು ಹದೀಸಿನಲ್ಲಿ ಹೀಗೆ ಉಲ್ಲೇಖವಿದೆ: ಶೈತಾನನು ತನ್ನ ಕೇಂದ್ರ ಸ್ಹಾನದಿಂದ ಭೂಮಿಯ ಮೂಲೆಮೂಲೆಗೂ 
ತನ್ನ ಏಜಂಟರನ್ನು ಕಳುಹಿಸುತ್ತಾನೆ. ಅವರು ಹಿಂಶಿರುಗಿ ಬಂದು ತಮ್ಮ ತಮ್ಮ ಕೆಲಸಗಳ ವರದಿ ಒಪ್ಪಿಸುತ್ತಾರೆ. ಒಬ್ಬನು ತಾನು 
ಮಾಡಿಸಿದ ಕ್ಷೋಭೆಗಳ ವರದಿ ಕೊಡುವಾಗ ಇನ್ನೊಬ್ಬನು ತಾನು ಮಾಡಿಸಿದ ದೌರ್ಜನ್ಯಗಳ ವಿವರ ಕೊಡುತ್ತಾನೆ. ಆದರೆ ಇಬ್‌ಲೀಸನು 
ಪ್ರತಿಯೊಬ್ಬನೊಡನೆ, ನೀನೇನೂ .ಮಾಡಿಲ್ಲವೆನ್ನುತ್ತಾನೆ. ಆಗ ಮತ್ತೊಬ್ಬ ಏಜಂಟನು ಬಂದು, "ನಾನು ಇಬ್ಬರು ದಂಪತಿಗಳೊಳಗೆ 
ವಿರಸವನ್ನುಂಟು ಮಾಡಿಸಿ ಬಂದೆ” ಎನ್ನುತ್ತಾನೆ. ಇಬ್‌ಲೀಸ್‌ ಇದನ್ನು ಕೇಳಿದೊಡನೆ ಆ ಏಜ೦ಟನನ್ನು ಅಪ್ಪಿಕೊಂಡು "ನೀನು ನಿಜಕ್ಕೂ 
ಒಂದು ಸಾಧನೆ ಮಾಡಿ ಬಂದಿರುವ” ಎನ್ನುತ್ತಾನೆ. ಈ ಹದೀಸಿನ ವಿಷಯವನ್ನು ಏವೇಚಿಸುವಾಗ ಬನೀಣಸ್ರಾಈಲರನ್ನು 


2. ಅಲ್‌ ಬಕರಃ 79 


4 [4 ೨ PU 4 2 طے‎ BHD 
a اون‎ ಕ _ Os ls 
RV ಕಷ خر وط 7 رس‎ ೨೨2 a ಈಖ اپ‎ 24 
೨% ಸ ps ೫, 4 ಥಿ ہچ‎ 253 45 4 
AYO ین ای ا‎ A ಫಿ 
071 ಹ ہہ‎ 3 4 ೨1೨% » 2 4 Te 
Of نعلم‎ pf ಎಬ ಬತತ اك الہ عل‎ ಬನ “bs 4 
(104-105) ಓ ಸತ್ಯವಿಶ್ವಾಸಿಗಳೇ,'"? 'ರಾಇನಾ' ಎಂದೆನ್ನಬೇಡಿರಿ, ಬದಲಾಗಿ 'ಉಂರುಖರ್ದಾ', ಎನ್ನಿರಿ 

ಮತ್ತು ಮಾತನ್ನು ಗಮನವಿಟ್ಟು ಆಲಿಸಿರಿ.' ಈ ಸತ್ಯನಿಷೇಧಿಗಳು ವೇದನಾಯುಕ್ತ ಯಾತನೆಗೆ ಅರ್ಹರಾಗಿದ್ದಾರೆ. 
ನಿಮ್ಮ ಪ್ರಭುವಿನ ಕಡೆಯಿಂದ ನಿಮ್ಮ ಮೇಲೆ ಏನಾದರೂ ಒಳಿತು ಅವತೀರ್ಣವಾಗುವುದನ್ನು ಗ್ರಂಥದವರೂ, 
ಬಹುದೇವಾರಾಧಕರೂ ಆದ ಸತ್ಯನಿಷೇಧಿಗಳು ಎಷ್ಟಕ್ಕೂ ಇಷ್ಟಪಡುವುದಿಲ್ಲ. ಆದರೆ, ಅಲ್ಲಾಹನು ತನಗಿಷ್ಟ 


ಬಂದವರನ್ನು ತನ್ನ ಕರುಣೆಗಾಗಿ ಆಯ್ದುಕೊಳ್ಳುತ್ತಾನೆ. ಅಲ್ಲಾಹನು ಮಹಾ ಅನುಗ್ರಹಶಾಲಿ. 
۱ (106-107) ನಾವು ಅನೂರ್ಜಿತಗೊಳಿಸಿದ ಅಥವಾ ವಿಸ್ಕೃತಿಗೊಳಿಸಿದ ವಚನಗಳ 5 


ಫರೀಕ್ಟಿಸಲಿಕ್ಕಾಗಿ ಸ್ತ್ರೀ ಪುರುಷರೊಳಗೆ ವಿರಸವನ್ನುಂಟುಮಾಡುವಂತಹ ಮೋಡಿಯನ್ನು ಕಲಿಸಿ ಕೊಡಲು ದೇವಚರರಿಗೇಕೆ 
ಆದೇಶಿಸಲಾಗಿತ್ತೆಂದು ಸರಿಯಾಗಿ ಅರ್ಥವಾಗುತ್ತದೆ. ಅವರ ನೈತಿಕ ಅವನತಿಯನ್ನು ಸರಿಯಾಗಿ ಅಳತೆ ಮಾಡಲು ಇದೊಂದೇ ಯೋಗ್ಯ 
ಮಾನದಂಡವಾಗಿತ್ತು. 

107. ಈ ರುಕೂಲ್‌ ಮತ್ತು ಇದರ ನಂತರದ ರುಕೂಲ್‌ನಲ್ಲಿ ಯಹೂದಿಯರು ಇಸ್ಲಾಮ್‌ ಮತ್ತು ಮುಸ್ಲಿಮ್‌ 
ಸಮುದಾಯಕ್ಕೆ ಕೊಡುತ್ತಿದ್ದ ಕೀಟಲೆಗಳ ಕುರಿತು ಪ್ರವಾದಿವರ್ಯರ(ಸ) ಅನುಯಾಯಿಗಳಿಗೆ ತಿಳಿಸಲಾಗಿದೆ. ಅವರು ಮುಸ್ಲಿಮರ 
ಹೃದಯದಲ್ಲಿ ಮೂಡಿಸಲು ಪ್ರಯತ್ನಿಸುತ್ತಿದ್ದ ಸಂದೇಹಗಳಿಗೆ ಉತ್ತರ ಕೊಡಲಾಗಿದೆ. ಮುಸ್ಲಿಮರೊಂದಿಗೆ ಯಹೂದಿಯರು 
ನಡೆಸುತ್ತಿದ್ದ ಸಂಭಾಷಣೆಯ ವೇಳೆ ಮೂಡಿ ಬರುತ್ತಿದ್ದ ಪ್ರಮುಖ ವಿಷಯಗಳ ಬಗ್ಗೆಯೂ ಚರ್ಚಿಸಲಾಗಿದೆ. ಪ್ರವಾದಿವರ್ಯರು(ಸ) 
ಮದೀನಾ وف‎ ಇಸ್ಲಾಮಿನ ಸಂದೇಶವನ್ನು ಸುತ್ತಮುತ್ತ ಪೆಸರಿಸತೊಡಗಿದಾಗ ಯಹೊದಿಯರು ಮುಸ್ಲಿಮರನ್ನು ಅಲ್ಲಲ್ಲಿ ಸಂಧಿಸಿ 
ಧಾರ್ಮಿಕ ವಾದಪ್ರತಿವಾದಗಳಲ್ಲಿ ಸಿಲುಕಿಸುತ್ತಿದ್ದರೆಂಬುದನ್ನು ಈ ಸಂದರ್ಭದಲ್ಲಿ ಗಮನಿಸಬೇಕು. ಅವರು ತಮ್ಮಲ್ಲಿದ್ದ 
ದೋಪಾರೋಪಣೆ, ಸಂದೇಹೋತ್ಪತ್ತಿ ಮತ್ತು ಕುತರ್ಕಗಳ ವ್ಯಾಧಿಯನ್ನು ಈ ಮುಗ್ದ ಹಾಗೂ ಸತ್ಯಸಂಧರಾದ ಮುಸ್ಲಿಮರಿಗೂ 
ಅಂಟಿಸಿಬಿಡಲು ಯತ್ನಿಸುತ್ತಿದ್ದರು. ಅವರು ಪ್ರವಾದಿವರ್ಯರ(ಸು) ಸಭೆಗಳಲ್ಲಿ ಹಾಜರಾಗಿ ಕುಟಲ ನೀತಿಯ ಠಕ್ಕು ಮಾತುಗಳನ್ನಾಡುವ 
ಮೂಲಕ ತಮ್ಮ ನೀಚ ಮನೋವೃತ್ತಿಯನ್ನೂ ಪ್ರದರ್ಶಿಸುತ್ತಿದ್ದರು. 

108. ಯಹೊದಿಯರು ಪ್ರವಾದಿವರ್ಯರ(ಸ) ಸಭೆಗೆ ಬಂದಾಗಲೆಲ್ಲ, ಸಲಾಮ್‌ ಮಾಡುವಾಗಲೂ ಮಾತನಾಡುವಾಗಲೂ 
ತಮಗೆ ಸಾಧ್ಯವಿರುವ ಸಕಲ ವಿಧಾನಗಳಿಂದ ನಂಜು ಕಾರುತ್ತಲಿರುತ್ತಿದ್ದರು. (ಅವರನ್ನು ಅಪಮಾನಿಸಲಿಕ್ಕಾಗಿ) ಮಾತಾಡುವಾಗ 
ಡ್ವಂದ್ವಾರ್ಥದೊಂದಿಗೆ ಮಾತಾಡುವುದು; ಕೇಳಿಸುವಂತೆ ಹೇಳುವ ಮಾತು ಒಂದಾದರೆ: ಮೆಲುದನಿಯಲ್ಲಿ ಬೇರೆಯೇ ಹೇಳುವುದು: ا‎ ۱ 
ಹೊರನೋಟಕ್ಕೆ ಗೌರವದಿಂದ ಕಂಡರೆ ತೆರೆಯಮರೆಯಲ್ಲಿ ಅಪಮಾನಕರವಾದ ಮಾತುಗಳನ್ನಾಡುವುದು ಇವೇ ಮುಂತಾದ 
ದುರ್ವರ್ತನೆಗೆ ಅವರು ಸ್ವಲ್ಪವೂ ಹೇಸುತ್ತಿರಲಿಲ್ಲ. ಕುರ್‌ಆನಿನಲ್ಲಿ ಇವುಗಳಿಗೆ ಸಂಬಂಧಿಸಿದ ಅನೇಕ ಉದಾಹರಣೆಗಳನ್ನು ಮುಂದೆ 
ವಿವರಿಸಲಾಗಿದೆ. ಇಲ್ಲಿ ಒಂದು ದ್ವಂದ್ವಾರ್ಥ ಬರುವ. ಪದದ ಬಳಕೆಯನ್ನು ಮುಸ್ಲಿಮರಿಗೆ ನಿಷೇಧಿಸಲಾಗಿದೆ. ಪ್ರವಾದಿವರ್ಯರು(ಸ) 
ಮಾಠನಾಡುತ್ತಿರುವಾಗ, 'ಸ್ವಲ್ಪ ತಡೆಯಿರಿ, ಮಾತನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ನಮಗೆ ಅವಕಾಶ ಕೊಡಿರಿ: ಎಂದು ಹೇಳಬೇಕಾದ್ರ 


ಕಾಂಡ - 1 


80 ಕುರ್‌ಆನ್‌ ವ್ಯಾಖ್ಮಾನ 


೨೪೨ 


»4 7 کے جن su‏ عو PT p‏ 
ಹ ಔಟ wv foal) 226 A‏ اشو مِن دَل دُ لا 
کپ ےج سو 4೨3೨-೩‏ ہج Es EE‏ ا ۶دا ೬2೨,‏ 

ಹಟ್‌ ಹೆ ಔರ ರೆ ಸ ತ‏ موی ون کب 


-7 272 


SSO SET ER IKE و تن‎ 


ಅವುಗಳಿಗಿಂತಲೂ ಉತ್ತ ಮವಾದುದನ್ನು ಅಥವಾ ಅದರಂತೆಯೇ ಇರುವುದನ್ನಾದರೂ ತರುತ್ತೇವೆ.!೫ 
ನಿಶ್ಚಯವಾಗಿಯೂ ಅಲ್ಲಾಹನಿಗೆ ಸರ್ವ ಸಾಮರ್ಥ್ಯವಿದೆ ಎಂಬುದು ನಿಮಗೆ ಅರಿಯದೇ? ಭೂಮಿ-ಆಕಾಶಗಳ 
ಆಧಿಪತ್ಯ ಅಲ್ಲಾ: ಹನಿಗೆ ಮಾತ್ರ ಇರುವುದೆಂದೂ ಅಲ್ಲಾಹನ ಹೊರತು ನಿಮ್ಮ ಸಂರಕ್ಷಕನೂ ಸಹಾಯಕನೂ 
ಯಾರೂ ಇಲ್ಲವೆಂದೂ ನಿಮಗೆ ತಿಳಿಯದೇ? 3 

(108-110) ಹಿಂದೆ ಮೂಸಾರವರೊಂದಿಗೆ ಪ್ರಶ್ನಿಸಿ ತಗಾಬೆ ಮಾಡಿದಂತೆ ನೀವೂ ನಿಮ್ಮ ಪ್ರವಾದಿಯವರೊಡನೆ 


ಣಿ 
٦ 
$ 
۱ے‎ 
vu 
+٦ 


ಸಂದರ್ಭ ಬಂದಾಗ ಯಹೂದಿಯರು 'ರಾಇನಾ' ಎನ್ನುತ್ತಿದ್ದರು. ಈ ಪದದ ಅಭಿವ್ಯಕ್ತ ಅರ್ಥ 'ನಮಗೆ ಕೊಂಚ ರಿಯಾಯಿತಿ ನೀಡಿರಿ" 
ಅಥವಾ 'ನಮ್ಮ ಮಾತನ್ನು ಕೇಳಿರಿ' ಎಂದಾಗುತ್ತದೆ. ಅದರೆ ಇದು ಅನೇಕ ಅಪಾರ್ಥಗಳಿಗೂ ಎಡೆಯಾಗುತ್ತಿತ್ತು, ಉದಾ:- ಹಿಬ್ರೂ 
ಭಾಷೆಯಲ್ಲಿ ಈ ಪದವನ್ನು ಹೋಲುವ ಒಂದು ಪದವಿದೆ. ಅದರ ಅರ್ಥ, 'ಕೇಳು, ನಿನ್ನ ಕಿವಿ ಒಡೆದು ಹೋಗಲಿ' ಎಂದಾಗುತ್ತದೆ. 
ಅರಬೀ ಭಾಷೆಯಲ್ಲಿಯೂ ಆ ಪದಕ್ಕೆ, ಅಹಂಕಾರಿ, ತಿಳಿಗೇಡಿ ಮತ್ತು ಮಹಾ ಮೂರ ಎಂಬ ಅರ್ಥಗಳೂ ಇವೆ. ಸಂಭಾಷಣೆಯ 
ಮಧ್ಯೆ, 'ನೀನು ನನ್ನ ಮಾತನ್ನು ಕೇಳುವುದಿದ್ದರೆ ಮಾತ್ರ ನಾನು ನಿನ್ನ ಮಾತನ್ನು ಕೇಳುತ್ತೇನೆ" ಎನ್ನಬೇಕಾದ ಸಂದರ್ಭದಲ್ಲೂ ಈ 
ಪದ ಬಳಸಲಾಗುತ್ತದೆ. ನಾಲಗೆಯನ್ನು ಕೊಂಚ ಬಳುಕಿಸಿ ಇದನ್ನು 'ರಾಈನಾ' ಎಂದೂ 'ಮಾಡಿಕೊಳ್ಳೆಲಾಗುತ್ತಿತ್ತು. ಆಗ ಅದರ ಅರ್ಥ, 
'ಓ ನಮ್ಮ ಕುರುಬನೇ!' ಎಂದಾಗುತ್ತದೆ. ಆದುದರಿಂದ ಆ ಪದವನ್ನು ಬಳಸಬೇಡಿರೆಂದೂ ಅದರ ಬದಲಿಗೆ ಒಂದೇ ಅರ್ಥಕೊಡುವ, 
'ಉಂರುಖದ್ದಾ' ಅರ್ಥಾತ್‌ 'ನಮ್ಮ ಕಡೆಗೆ ಗಮನಿಸಿರಿ-ನಮಗೆ ಸರಿಯಾಗಿ ಅರ್ಥಮಾಡಿಕೊಳ್ಳಲು ಅವಕಾಶ ಕೊಡಿರಿ" ಎಂದು ಹೇಳಲು 
ಮುಸ್ಲಿಮರಿಗೆ ಆದೇಶಿಸಲಾಗಿದೆ. ಅನಂತರ 'ಮಾತನ್ನು ಗಮನವಿಟ್ಟು ಆಲಿಸಿರಿ" ಎನ್ನಲಾಗಿದೆ. ಅರ್ಥಾತ್‌, ಯಹೂದಿಯರು 
ಪ್ರವಾದಿವರ್ಯರ(ಸ) ಮಾತನ್ನು ಚೆನ್ನಾಗಿ ಆಲಿಸುವುದಿಲ್ಲ. ಭಾಷಣದ ನಡುವೆ ಅವರು ತಮ್ಮದೇ ಯೋಚನೆಗಳಲ್ಲಿ ಮಗ್ನರಾಗಿರುತ್ತಾರೆ. 
ಆದರೆ ನೀವು ಪುನರಾವರ್ತಿಸಲು ಹೇಳುವ ಸಂದರ್ಭವೇ ಬಾರದಂತೆ ಮಾತನ್ನು ಚೆನ್ನಾಗಿ ಗಮನವಿಟ್ಟು ಆಲಿಸಬೇಕೆಂದು ಮುಸ್ಲಿಮರಿಗೆ 
ತಿಳಿಸಲಾಗಿದೆ. B 
109. ಯಹೊದಿಯರು ಮುಸ್ಲಿಮರ ಮನಸ್ಸಿನಲ್ಲಿ ಸೃಷ್ಟಿಸಲು ಪ್ರಯತ್ನಿಸುತ್ತಿದ್ದ ಒಂದು ವಿಶಿಷ್ಟ ಸಂದೇಹದ ಉತ್ತರವಿದು. 
ಹಿಂದಿನ ಗ್ರಂಥಗಳೂ ಈ ಕುರ್‌ಆನೂ ಅಲ್ಲಾ; ಹನ ಕಡೆಯಿಂದಲೇ ಬಂದೆವೆಗಳಾಗಿದ್ದರೆ, ಕೆಲವು ಆಜ್ಞೆಗಳ ಬದಲಿಗೆ ಬೇರೆಯೇ 
ಆಜ್ಞೆಗಳನ್ನು ಕೊಟ್ಟುದುದೇಕೆ? ಒಬ್ಬನೇ ದೇವನಿಂದ ಬೇರೆ ಬೇರೆ ಕಾಲಗಳಲ್ಲಿ ಬೇರೆ 'ಬೇರೆ ಅಜ್ಞೆಗಳು ಹೊರಡುವುದು ಹೇಗೆ? 
ಯಹೂದಿಯರೂ ಕ್ರೈಸ್ತರೂ ಅವರಿಗೆ ನೀಡಲಾಗಿದ್ದ ಶಿಕ್ಷಣದ ಒಂದಂಶವನ್ನು ಮರೆತು ಬಿಟ್ಟಿದ್ದಾ: ರೆಂದು "ನಿಮ್ಮ ಕುರ್‌ಆನ್‌ 
ಕಂಶೋಕ್ತವಾಗಿ ಸಾರುತ್ತದೆ. ದೇವಾದೇಶಗಳು ಅವುಗಳ ರಕ್ಷಕರ ಸ್ಕೃತಿಯಿಂದ ಅಳಿದು ಹೋಗುವುದು ಹೇಗೆ? ಎಂದೆಲ್ಲಾ ಅವರು 
ಆಕ್ಸೇಷಿಸುತ್ತಿದ್ದರು. ಇಂತಹ ಪ್ರಶ್ನೆಗಳನ್ನು ಅವರು ಜ್ಞಾನಾರ್ಜನೆಗಾಗಿ ಕೇಳುತ್ತಿದ್ದುದಲ್ಲ. ಬದಲಾಗಿ ಕುರ್‌ಆನ್‌ ಅಲ್ಲಾಹನ 
ವತಿಯಿಂದ ಬಂದುದೆಂಬುದರ ಬಗ್ಗೆ ಮುಸ್ಲಿಮರಲ್ಲಿ ಸಂಶಯಗಳನ್ನುಂಟು ಮಾಡಲಿಕ್ಕಾಗಿ ಕೇಳುತ್ತಿದ್ದರು. ಇದಕ್ಕೆ ಉತ್ತರವಾಗಿ 
ಅಲ್ಲಾಹನು 'ನಾನು ಮಾಲಕನು. ಸನ್ನ ಅಧಿಕಾರಗಳು ಅಪಾರ. ನಾನಿಚ್ಛಿಸಿದ ಆಜ್ಞೆಗಳನ್ನು ಅನೂರ್ಜಿತಗೊಳಿಸಬಲ್ಲೆ. ನಾನಿಚ್ಛಿಸಿದ್ದನ್ನು 


ಕಾಂಡ-1 


2. ಅಲ್‌ ಬಕರಃ 81 


EAE‏ پچژچچجچچی شجہ ہب جج بی 


و2 


1 w ہے‎ ss و ہہ‎ ui 4೧ 34 
NE SSSI 


$y تما نیک اقم الع فاعم ام کے اہۓے ۴ئ‎ ೨೧ ಕ್ಲ ಬ್ಯ 
OS SL Saal Gi5k لہم الحق‎ OAS ما‎ yw OS 


Nc‏ مان کو کے :7 dec‏ ط ہے امہ سوٹئیں 
اللہ گل تن eB SSS LSS SAE‏ 
£೩ ೨% ೨೪ರ‏ 277 


7ر 
ص,شے ط کہ ار >ایدے۶یوےہ دھ ےہ ائیںکھ 
لانفیلم ین ضر SIS‏ انال HIG TAS‏ 


ಮಾಡಲು ಬಯಸುತ್ತೀರಾ?" ವಸ್ತುತಃ ಯಾವನಾದರೂ ಸತ್ಕವಿಶ್ವಾಸದ ರೀತಿ ನೀತಿಯನ್ನು ಸತ್ಯನಿಷೇಧದ ರೀತಿ 
ನೀತಿಯನ್ನಾಗಿ ಬದಲಿಸಿಕೊಂಡರೆ ಆತನು ನಿಶ್ಚಯವಾಗಿಯೂ ನೇರ ಮಾರ್ಗವನ್ನು ತಪ್ಪಿ ನಡೆದನು. ಗ್ರಂಥದವರ 
ಪೈಕಿ ಅನೇಕರು ನಿಮ್ಮನ್ನು ಹೇಗಾದರೂ ಮಾಡಿ ಸತ್ಯವಿಶ್ವಾಸದಿಂದ ಮಿಥ್ಮವಿಶ್ವಾಸಕ್ಕೆ ತಿರುಗಿಸಬೇಕೆಂದು 
ಆಶಿಸುತ್ತಾರೆ. ಅವರಿಗೆ ಸತ್ಯವು ಅಭಿವ್ಯಕ್ತವಾಗಿರುವುದಾದರೂ ತಮ್ಮ ಮನಸ್ಸಿನ ಅಸೂಯೆಯ ಕಾರಣವಾಗಿ 
ಅವರು ನಿಮ್ಮ ಬಗ್ಗೆ ಈ ರೀತಿ ಅಪೇಕ್ಸಿಸುತ್ತಾರೆ. ಇದಕ್ಕುತ್ತರವಾಗಿ ಅಲ್ಲಾಹನು ಸ್ವತಃ ತನ್ನ ತೀರ್ಪನ್ನು 
ಜಾರಿಗೊಳಿಸುವ ತನಕ ನೀವು ಕ್ಷಮಿಸಿರಿ ಮತ್ತು مہہ‎ ಅಲ್ಲಾಹನು ಸಕಲ ಕಾರ್ಯಗಳಿಗೂ 
ಶಕ್ತನೆಂಬುದನ್ನು ನಿಸ್ಸಂದೇಹವಾಗಿ ನಂಬಿರಿ. 'ನಮಾರುನ್ನು ಸಂಸ್ಥಾಪಿಸಿರಿ, 'ರುಕಾತ್‌' ಕೊಡಿರಿ. ನೀವು 
ಭವಿಷ್ಯಕ್ಕಾಗಿ ಸಂಪಾದಿಸಿ ಕಳುಹಿಸುವ ಪುಣ್ಯಗಳೆಲ್ಲವನ್ನೂ ಅಲ್ಲಾಹನಲ್ಲಿ ಪಡೆಯುವಿರಿ. ನೀವು ಮಾಡುವುದೆಲ್ಲವನ್ನೂ 
ಅಲ್ಲಾಹನು ನೋಡುತ್ತಿದ್ದಾನೆ. 


ಸ್ಕೃತಿಪಟಲದಿಂದ ಅಳಿಸಿ ಹಾಕಬಲ್ಲೆ. ನಾನು ಅನೂರ್ಜಿತಗೊಳಿಸಿದ ಹಾಗೂ ಅಳಿಸಿದುದಕ್ಕಿಂತಲೂ ಉತ್ತಮವಾದುದನ್ನು ಇಲ್ಲವೆ 
ಅದೇ ರೀತಿಯ ಅಷ್ಟೇ ಫಲದಾಯಕ ಮತ್ತು ಅಷ್ಟೇ ಯೋಗ್ಯವಾದುದನ್ನು ಹಿಂದಿನವುಗಳ ಸ್ಥಾನದಲ್ಲಿ ತರುತ್ತೇನೆ' ಎಂದು 
ಹೇಳುತ್ತಾನೆ. 

110. ಯಹೂದಿಯರು ದೋಷಾನ್ವೇಷಣೆ ಮಾಡುತ್ತ ಮುಸ್ಲಿಮರ ಮುಂದೆ ತರತರದ ಆಕ್ಲೇಪಕಾರಕ ಪ್ರಶ್ನೆಗಳನ್ನು 
ತರುತ್ತಿದ್ದರು. ನೀವು ನಿಮ್ಮ ಪ್ರವಾದಿಯೊಡನೆ ಹೀಗೆ ಕೇಳಿರಿ, ಹಾಗೆ ಕೇಳಿರಿ ಎನ್ನುತ್ತ ಹುರಿದುಂಬಿಸುತ್ತಿದ್ದರು. ಇಂತಹ ವಿಷಯಗಳಲ್ಲಿ 
ಯಹೂದಿಯರ ನಡತೆಯನ್ನು ಅನುಸರಿಸಬಾರದೆಂದು ಮುಸ್ಲಿಮರಿಗೆ ಅಲ್ಲಾಹನು ಎಚ್ಚರಿಸುತ್ತಿದ್ದಾನೆ. ವೃಥಾ ವಾದವಿವಾದ ಹಾಗೂ 
ಕೊದಲು ಸೀಳುವಿಕೆಯ ಪರಿಣಾಮವಾಗಿಯೇ ಗತ ಸಮುದಾಯಗಳು ನಾಶಹೊಂದಿವೆ ಎಂದು ಪ್ರವಾದಿವರ್ಯರು(ಸ) ಸ್ವತಃ 
ಮುಸ್ಲಿಮರಿಗೆ ಆಗಾಗ ಎಚ್ಚರಿಕೆ ನೀಡುತ್ತಿದ್ದರು. ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರು ಉಪಕ್ರಮಿಸದ ವಿಷಯಗಳ ಶೋಧನೆಗೆ 
ಹೊರಡದಿರಿ ಎಂದೂ ಹೇಳಿದ್ದರು. 

111. ಅರ್ಥಾತ್‌- ಅವರ ಪ್ರತಿರೋಧ, ಮಾತ್ಸರ್ಯಗಳನ್ನು ಕಂಡು ಕೆರಳಬೇಡಿರಿ. ನಿಮ್ಮ ಸಮತೋಲನವನ್ನು ಕಳೆದುಕೊಳ್ಳಬೇದಿರಿ. 
ಅವರೊಡನೆ ವೃಥಾ ಸ್ಪರ್ಧೆ, ವಾದವಿವಾದ ಮತ್ತು ಕಲಹಗಳಲ್ಲಿ ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನೂ ವರ್ಚಸ್ಸನ್ನೂ 
ಕೆಡಸಿಕೊಳ್ಳಬೇಡಿರಿ. ಅಲ್ಲಾಹನು ಏನು ಮಾಡಲಿರುವನೆಂದು ತಾಳ್ಮೆಯಿಂದ ನಿರೀಕ್ಷಿಸುತ್ತಲಿರಿ. ಅನಗತ್ಮ ಕಾರ್ಯಗಳಲ್ಲಿ ನಿಮ್ಮ ಶಕ್ತಿ 
ಸಾಮರ್ಥ್ಯಗಳನ್ನು ವ್ಯಯಿಸುವ ಬದಲು ಅವುಗಳನ್ನು ಅಲ್ಲಾಹನ ಧ್ಯಾನ, ಪ್ರಸ್ತಾಪ, ಪ್ರಶಂಸೆಗಳಲ್ಲಿ ಮತ್ತು ಪುಣ್ಯ ಕಾರ್ಯಗಳಲ್ಲಿ 
ವಿನಿಯೋಗಿಸಿರಿ. ಇದು ಅಲ್ಲಾಹನ ಬಳಿ ಫಲ ಕೊಡುತ್ತದೆಯೇ ಹೊರತು ಅದಲ್ಲ. 


6م 


ಕಾಂಡ -1 


82 ಕುರ್‌ಆನ್‌ ವ್ಯಾಖ್ಯಾನ 


07.002 پی٤ سو 43 مد‎ $4 py 
HES OOPS Sm ISS & 
سی‎ 


JIS MF NEE مو" و مم‎ Fd ET ا کلت ای‎ 
ಸ ೨ 3437 و‎ 3 1% 1 
JE ಗೊತ ಹ ಯಸ 


ಮಸ ತಂರಯ್ಟಿಟು‏ مجر 

(111-112) ಯಹೂದಿಯರಾಗದೆ ಅಥವಾ (ಕ್ರೈಸ್ತರ ಅಭಿಪ್ರಾಯ ಪ್ರಕಾರ) ಕ್ರೈಸ್ತರಾಗದೆ ಯಾರೂ 
ಸ್ವರ್ಗದೊಳಗೆ ಪ್ರವೇಶಿಸಲಾರರೆಂದು ಅವರೆನ್ನುತ್ತಾರೆ. ಇವು ಅವರ ಅಭಿಲಾಷೆಗಳಾಗಿವೆ.!? "ನೀವು ನಿಮ್ಮ 
ವಾದದಲ್ಲಿ ಸತ್ಯವಂತರಾಗಿದ್ದರೆ ನಿಮ್ಮ ಆಧಾರ ಪ್ರಮಾಣಗಳನ್ನು ಮುಂದಿಡಿರಿ" ಎಂದು ಅವರೊಡನೆ ಹೇಳಿರಿ. 
ಹಾಗೇನೂ ಇಲ್ಲ, (ಅಂತಹ ವೈಶಿಷ್ಟ್ಯವೇನೂ ಯಾರಿಗೂ ಇಲ್ಲ) ಅಲ್ಲಾಹನಿಗೆ ಆತ್ಮಾರ್ಪಣೆಗೈಯುವ ಮತ್ತು 
ಸತ್ಸಂಪ್ರದಾಯದಲ್ಲಿ ನಡೆಯುವಾತನು ಯಾರೇ ಇರಲಿ, ಅವನಿಗೆ ಅವನ ಪ್ರಭುವಿನ ಬಳಿ ಅವನ ಪ್ರತಿಫಲವಿದೆ. 
ಅಂತಹವರಿಗೆ ಯಾವುದೇ ಭಯ ಮತ್ತು ವ್ಯಥೆಯ ಸಂಭವವೇ ಇರಲಾರದು. 

(113) ಯಹೂದಿಯರು ಕ್ರೈಸ್ತರ ಬಳಿ ಏನೂ ಇಲ್ಲವೆನ್ನುತ್ತಾರೆ. ಕ್ರೈಸ್ತರು ಯಹೂದಿಯರ ಬಳಿ ಏನೂ 
ಇಲ್ಲವೆನ್ನುತ್ತಾರೆ. ವಸ್ತುತಃ ಇತ್ತಂಡದವರೂ ಗ್ರಂಥ ಪಾರಾಯಣ ಮಾಡುತ್ತಾರೆ. ಗ್ರಂಥಜ್ಞಾನವಿಲ್ಲದವರೂ 
ಹೀಗೆಯೇ ಹೇಳುತ್ತಾರೆ.' ಇವರು ಹೊಂದಿರುವ ಈ ಭಿನ್ನಾಭಿಪ್ರಾಯಗಳ ತೀರ್ಮಾನವನ್ನು ಅಲ್ಲಾಹನು 
ಪುನರುತ್ಲಾನ ದಿನದಂದು ಮಾಡುವನು. 

(114) ಅಲ್ಲಾಹನ ಆರಾಧನಾಲಯಗಳಲ್ಲಿ ಅವನ ನಾಮಸ್ಮರಣೆಯನ್ನು ತಡೆಯುವ ಮತ್ತು ಅವುಗಳನ್ನು 
ಹಾಳುಗೆಡಹಲುದ್ಳುಕ್ತರಾಗುವವರಿಗಿಂತ ದೊಡ್ಡ ಅಕ್ರಮಿ ಇನ್ನಾರಿರಬಹುದು? ಅಂತಹವರು ಈ 
ಆರಾಧನಾಲಯಗಳಲ್ಲಿ ಕಾಲಿರಿಸಲು ಅರ್ಹರಲ್ಲ, ಅಲ್ಲಿ ಹೋಗುವುದಿದ್ದರೂ ಭಯಭರಿತರಾಗಿ ಹೋಗಬೇಕು." 


112. ಅರ್ಥಾತ್‌- ಇವೆಲ್ಲ ಕೇವಲ ಅವರ ಆಶೆ-ಆಕಾಂಕ್ಲೆಗಳಷ್ಟೇ ಆಗಿವೆ. ಆದರೆ ಅವರು ಈ ಮಾತುಗಳನ್ನಾಡುವ ಶೈಲಿ 
ಮಾತ್ರ ನಿಜಕ್ಕೂ ಹಾಗೆಯೇ ಸಂಭವಿಸಲಿರುವುದೋ ಎಂಬಲತಿದೆ. 

113. ಅರ್ಥಾತ್‌- ಅರೇಬಿಯಾದ ಬಹುದೇವಾರಾಧಕರು. 

114. ಅರ್ಥಾತ್‌- ಅಲ್ಲಾಹನ ಆರಾಧನಾಲಯಗಳು ಇಂಥ ಅಕ್ರಮಿಗಳ ಹಿಡಿತ ಮತ್ತು ಅಧಿಕಾರದಲ್ಲಿದ್ದು ಅವರು ಅವುಗಳ 
'ಮುತವಲ್ಲೀ'(ವ್ಯವಸ್ಥಾಪಕ)ಗಳಾಗಿರುವುದರ ಬದಲಿಗೆ ದೇವೋಪಾಸಕರು ಹಾಗೂ ದೇವಭಯವುಳ್ಳೆವರು ಅವುಗಳ ಆಡಳಿತಗಾರರಾಗಿರಬೇಕು. 
"ಆಗ ಆ ದುಷ್ಠರಿಗೆ, ತಾವು ಅರಾಧನಾಲಯಗಳಿಗೆ ಹೋದರೂ ಅಲ್ಲಿ ಕೀಟಲೆ ಮಾಡಿದರೆ ಶಿಕಿಸಲ್ಪಡುವೆವ್ರ ಎಂಬ ಭಯವುಂಟಾಗುವುದು. 
| ಮಕ್ಕಾದ ಸತ್ಯನಿಷೇಧಿಗಳು ಇಸ್ಲಾಮ್‌ ಸ್ವೀಕರಿಸಿದ್ದ ತಮ್ಮ ಕುಲದವರನ್ನೇ ಅಲ್ಲಾಹನ ಭವನದಲ್ಲಿ ದೇವಾರಾಧನೆ ಮಾಡದಂತೆ 
ತಡೆದಿದ್ದರು. .ಅವರ ಈ ಅನ್ಯಾಯದ ಕಡೆಗೂ ಇಲ್ಲಿ ಲಘುವಾದ ಸೂಚನೆ ಇದೆ. 


ಕಾಂಡ-1 


2. ಆಲ್‌ ಬಕರಃ 83 


دید آعدےہ 


۴00 
مت 


} 


4) 


سر تب یل ڈیئو ಸಸಿ‏ 
کے 1 می مُا ed Mad‏ 7ہو 
ys 5 in ۱ [Cec 314 LE ٦‏ 30 تہب ود 


ಅವರಿಗೆ ಇಹದಲ್ಲಿ ಅಪಮಾನವೂ ಪರದಲ್ಲಿ ಘೋರ ಶಿಕ್ಸೆಯೂ ಕಾದಿದೆ. 

(115) ಪೂರ್ವ ಪಶ್ಚಿಮಗಳೆಲ್ಲವೂ ಅಲ್ಲಾಹನವು. ನೀವೆತ್ತ ಮುಖ ಮಾಡಿದರೂ ಅತ್ತ ಅಲ್ಲಾಹನ 
ಮುಖಿವಿದೆ.''5 ನಿಶ್ಚಯವಾಗಿಯೂ ಅಲ್ಲಾಹ್‌ ಬಹುವಿಶಾಲನೂ ಸರ್ವಜ್ಜನೂ ಆಗಿರುತ್ತಾನೆ.'' 

(116-117) ಅಲ್ಲಾಹನು ಪುತ್ರನನ್ನು ಹೊಂದಿದ್ದಾನೆಂದು ಅವರನ್ನುತ್ತಾರೆ. ಇಂತಹ ಮಾತುಗಳಿಂದ 
ಅಲ್ಲಾಹನು ಪರಿಶುದ್ಧನು. ವಾಸ್ತವದಲ್ಲಿ ಭೂಮಿ-ಆಕಾಶಗಳಲ್ಲಿರುವುದೆಲ್ಲ ಅವನ ಸೊತ್ತು. ಸರ್ವವೂ ಅವನ 
ವಿಧೇಯ ಆಜ್ಞಾನುವರ್ತಿಗಳು. ಆತನು ಭೂಮಿ-ಅಕಾಶಗಳ ನಿರ್ಮಾತೃ. ಅವನು ಯಾವುದಾದರೊಂದು 
ಕಾರ್ಯದ ನಿರ್ಧಾರ ಮಾಡಿಕೊಂಡೊಡನೆ 'ಸಂಭವಿಸು' ಎಂದು ಆಜ್ಞಾಪಿಸುತ್ತಾನೆ. ಆಗಲೇ ಅದು ಸಂಭವಿಸುತ್ತದೆ. 

(118-119) ಅಲ್ಲಾಹ್‌ ಸ್ವತಃ ನಮ್ಮೊಡನೆ ಮಾತಾಡುವುದಿಲ್ಲವೇಕೆ? ಅಥವಾ ಯಾವುದಾದರೂ ನಿದರ್ಶನವನ್ನೇಕೆ 
ನಮಗೆ 'ತೋರಿಸುವುದಿಲ್ಲ?''' ಎಂದು ತಿಳಿಗೇಡಿಗಳು ಕೇಳುತ್ತಾರೆ. ಇವರಿಗಿಂತ ಹಿಂದಿನವರೂ ಹೀಗೆಯೇ 


115. ಅರ್ಥಾತ್‌- ಅಲ್ಲಾಹ್‌ ಮೂಡಣಿಗನೂ ಅಲ್ಲ ಪಡುವಣಿಗನೂ ಅಲ್ಲ. ಅವನು ಎಲ್ಲ ದಿಕ್ಕು ಮತ್ತು ಎಲ್ಲ ಸ್ಥಾನಗಳ 
ಒಡೆಯನು. ಆದರೆ ಅವನು ಸ್ವಯಂ ಯಾವ ಸ್ಥಾನದಲ್ಲೂ ಬಂಧಿತನಾಗಿಲ್ಲ. ಆದುದರಿಂದ ಆತನ ಆರಾಧನೆಗಾಗಿ ಯಾವುದಾದರೊಂದು 
ದಿಕ್ಕು ಅಥವಾ ಸ್ಥಾನವನ್ನು ನಿಶ್ಚಯಿಸಿಕೊಳ್ಳುವುದೆಂದರೆ ಅಲ್ಲಾಹನು ಆ ದಿಕ್ಕಿನಲ್ಲಿ ಅಥವಾ ಆ ಸ್ಥಾನದಲ್ಲಿ ಇದ್ದಾನೆಂದು ಅರ್ಥವಲ್ಲ. 
ಯಾವುದಾದರೊಂದು ಸ್ಥಳದಲ್ಲಿ ಅಥವಾ ಯಾವುದಾದರೊಂದು ದಿಕ್ಕಿಗೆ ಮುಖ ಮಾಡಿ ಆರಾಧಿಸುತ್ತಿದ್ದವರು ಈಗ ಸ್ವಾನ ಅಥವಾ 
ದಿಕ್ಕನ್ನು ಬದಲಾಯಿಸಿಕೊಂಡರೆ, ಅದೊಂದು ಜಗಳಾಡತಕ್ಕ ವಿಷಯವಲ್ಲ. R 

116. ಅರ್ಥಾತ್‌- ನೀವು ನಿಮ್ಮಂತೆ ಅಥವಾ ನಿಮ್ಮಷ್ಟಕ್ಕೆ ಊಹಿಸಿಕೊಂಡಂತೆ ಅಲ್ಲಾಹ್‌ ಪರಿಮಿತನೂ ಸಂಕುಚಿತ 
ಮನಸ್ಸಿನನನೂ ಜಿಪುಣನೂ ದರಿದ್ರನೂ ಅಲ್ಲ. ಅವನ ದೇವತ್ವ, ದೃಷ್ಟಿಕೋನ ಮತ್ತು ಅನುಗ್ರಹಗಳ ಪರಿಧಿಗಳ ವೈಶಾಲ್ಕವು 
ಅನಂತವಾಗಿದೆ. ಯಾವ ದಾಸನು ಎಲ್ಲಿ; ಯಾವಾಗ, ಯಾವ ಇರಾದೆಯಿಂದ ಆತನನ್ನು ಸ್ಮರಿಸುತ್ತಿರುವನೆಂದೂ ಅಲ್ಲಾಹನಿಗೆ ತಿಳಿದಿದೆ. 

117. ಅಲ್ಲಾಹನು ಸ್ಪತಃ ತಮ್ಮ ಮುಂದೆ ಬಂದು; ಇದು ನನ್ನ ಗ್ರಂಥ, ಇವು ನನ್ನ ಆದೇಶಗಳು, ನೀವು ಇವುಗಳನ್ನು ಅನುಸರಿಸಿರಿ 
ಎಂದು ಹೇಳಬೇಕು ಅಥವಾ ಮುಹಮ್ಮದ್‌ ಪೈಗಂಬರರು(ಸ) ಹೇಳುವುದೆಲ್ಲವೂ ಅಲ್ಲಾಹನ ವತಿಯಿಂದಲೇ ಎಂಬುದು ನಮ್ಮ 
ಮನಸ್ಸಿಗೆ ಖಾತರಿಯಾಗತಕ್ಕಂತಹ ಚಿಹ್ನೆಗಳನ್ನು: ನಮಗೆ ತೋರಿಸಬೇಕು ಎಂಬುದು ಅವರ ಈ ಮಾತಿನ ತಾತ್ಸರ್ಯವಾಗಿತ್ತು. 


84 ಕುರ್‌ಆನ್‌ ವ್ಯಾಖ್ಯಾನ 


pa ೨ 3 
اتَبَعْت‎ ಹ هو‎ 4 } $ ಸಿ 
ನ ×10 اک اورک‎ Als آف2 ھم ہیں ا‎ 
Sins polo 5k SON 5 
ಹೇಳುತ್ತಿದ್ದರು. ಇವರೆಲ್ಲರ (ಮುಂದಿನ ಮತ್ತು ಹಿಂದಿನ ಪಥಬ್ರಷ್ಟರ) ಮನೋವೃತ್ತಿಗಳು ಒಂದೇ ತೆರನಾಗಿವೆ. ''* 
ದೃಢವಿಶ್ವಾಸಿಗಳಿಗೆ ನಾವು ಸುಸ್ಪಷ್ಟ ದೃಷ್ಟಾಂತಗಳನ್ನು ವ್ಯಕ್ತಪಡಿಸಿದ್ದೇವೆ.' ನಿಶ್ಚಯವಾಗಿಯೂ ನಾವು ನಿಮ್ಮನ್ನು 
ಸತ್ಮಜ್ಞಾನದೊಂದಿಗೆ ಸುವಾರ್ತೆ ಕೊಡುವವನಾಗಿಯೂ ಎಚ್ಚರಿಕೆ ಕೊಡುವವನಾಗಿಯೂ ಮಾಡಿ ಕಳುಹಿಸಿದ್ದೇವೆ. 
(ಇದಕ್ಕಿಂತಲೂ ದೊಡ್ಡ ದೃಷ್ಟಾಂತ ಇನ್ನಾವುದಿದೆ?)' ನರಕದೊಂದಿಗೆ ಬಾಂಧವ ಬೆಳೆಸಿಕೊ೦ಡವರ ಕಡೆಯಿಂದ 
ನೀವು ಹೊಣೆಗಾರರಾಗುವುದಿಲ್ಲ. 
(120-121) ಯಹೂದಿಯರೂ ಕೈಸ್ತರೂ-ನೀವು ಅವರ ಮಾರ್ಗವನ್ನು ಅನುಸರಿಸುವ ವರೆಗೂ ನಿಮ್ಮ 
ಬಗ್ಗೆ ಎಂದೂ ಪ್ರಸನ್ನರಾಗಲಾರರು.”' ಅಲ್ಲಾಹನು ತೋರಿಸಿದ ಮಾರ್ಗದರ್ಶನವೇ ವಾಸ್ತವಿಕ 
ಮಾರ್ಗದರ್ಶನವೆಂದು ಸ್ಪಷ್ಟವಾಗಿ ಹೇಳಿಬಿಡಿರಿ. ನಿಮ್ಮ ಬಳಿಗೆ ಬಂದಿರುವ ದಿವೃಜ್ಞಾನದ ಬಳಿಕವೂ ನೀವು 


118. ಅರ್ಥಾತ್‌- ಇಂದಿನ ಪಥಬಭ್ರಷ್ಟರು ಗತಕಾಲದ ಪಥಭ್ರಷ್ಟರು ಮುಂದಿರಿಸಿದ್ದುದಕ್ಕಿಂತ ಭಿನ್ನವಾದ ಆಕ್ಷೇಪಗಳಾವುದನ್ನೂ 
ತಂದಿಲ್ಲ. ಪ್ರಾಚೀನ ಕಾಲದಿಂದಲೂ ಪಥಭ್ರಷ್ಟತೆಯ ಸ್ವಭಾವ ಒಂದೇ ತೆರನಾಗಿದೆ. ಅವರು ಪ್ರತಿಬಾರಿಯು ಒಂದೇ ವಿಧದ 
ಸಂದೇಹಗಳನ್ನೂ ಆಕ್ಟೇಪಗಳನ್ನೂ ಪ್ರಶ್ನೆಗಳನ್ನೂ ಪುನರಾವರ್ತಿಸುತ್ತಲೇ ಇರುತ್ತಾರೆ. 

119, ಅಲ್ಲಾಹನು ಸ್ವತಃ ಬಂದು ನನ್ನೊಡನೆ ಮಾತನಾಡುವುದಿಲ್ಲವೇಕೆ? ಎಂಬ ಪ್ರಶ್ನೆ ತೀರಾ ಹಾಸ್ಕಾಸ್ಪದವೂ ಅರ್ಥಹೀನವೂ 
ಆಗಿತ್ತು . ಅದಕ್ಕೆ ಉತ್ತರಿಸುವ ಅಗತ್ಮವೇ ಇರಲಿಲ್ಲ. ನಮಗೆ ಯಾವುದಾದರೊಂದು ದೃಷ್ಟಾಂತವನ್ನೇಕೆ ತೋರಿಸುವುದಿಲ್ಲ ಎಂಬ 
ಪ್ರಶ್ನೆಗೆ ಮಾತ್ರ ಇಲ್ಲಿ ಉತ್ತರಿಸಲಾಗಿದೆ. ದೃಷ್ಟಾಂತಗಳು ಅಸಂಖ್ಯಾತ ಇವೆ. ಆದರೆ ಅವುಗಳನ್ನು ಸ್ವೀಕರಿಸಲಿಕ್ಕೇ ಸಿದ್ಧರಾಗದವರಿಗೆ 
ಯಾವ ದೃಷ್ಟಾಂತವನ್ನು ತಾನೇ ತೋರಿಸಬಹುದು? 

120. ಅರ್ಥಾತ್‌- ಇತರ ದೃಷ್ಟಾಂತಗಳಿರಲಿ. ಸ್ವತಃ ಮುಹಮ್ಮದ್‌ ಪೈಗಂಬರರ(ಸ) ವ್ಯಕ್ತಿತ್ವವೇ ಒಂದು ಅತ್ಯಂತ ಸ್ಪಷ್ಟ 
ದೃಷ್ಟಾಂತವಾಗಿದೆ. ಅವರ `ಪ್ರವಾದಿತ್ಯ ಪೂರ್ವ ಜೀವನ, ಅವರು ಜನಿಸಿದ ಸಮುದಾಯದ ಸ್ಥಿತಿಗತಿ, ಅವರು 40 ವರ್ಷಗಳ ಕಾಲ 
ಬೆಳೆದು ಬಾಳಿದ ಪರಿಸರ, ಅವರು ಪ್ರವಾದಿಯಾದ ಬಳಿಕ ನಡೆಸಿದ ಅತ್ಯದ್ಭುತ ಸಾಧನೆಗಳು ಇವೆಲ್ಲ ಎಂತಹ ದೃಷ್ಟಾಂತಗಳೆಂದರೆ, 
ಇವು ಕಣ್ಣ ಮುಂದಿರುವಾಗ ಬೇರೆ ದೃಷ್ಟಾಂತಗಳ ಅವಶ್ಯಕತೆಯೇ ಇರುವುದಿಲ್ಲ. 

121. ಅರ್ಥಾತ್‌- ಅವರಿಗೆ ನಿಮ್ಮ, ಮೇಲೆ ಬೇಸರವಿರಲು ಕಾರಣ- ನೀವು ಅಲ್ಲಾಹನ ಸೂಕ್ತಗಳ ಹಾಗೂ ಅವನ ಧರ್ಮದ 
ಬಗ್ಗೆ ಕಪಟ ನೀತಿ ಅಥವಾ ಕಣ್ಣುಮುಚ್ಚಾಲೆ ಆಟವನ್ನೇಕೆ ಆಡಲಿಲ್ಲ? ದೇವೋಪಾಸನೆಯ ಸೋಗಿನಲ್ಲಿ ಸ್ವಯಮೋಪಾಸನೆಯನ್ನೇಕೆ 
ನಡೆಸಲಿಲ್ಲ? ಧಾರ್ಮಿಕ ಸಿದ್ದ್ಧಾಂತಗಳನ್ನೂ ಆದೇಶಗಳನ್ನೂ ತನ್ನಿಚ್ಛೆಯಂತೆ ತಿರುಚ ಕೊಳ್ಳುವುದರಲ್ಲಿ ನಿಮ್ಮ ಸಾಮರ್ಥ್ಯವನ್ನೇಕೆ 
ತೋರಿಸಲಿಲ್ಲ? ಮತ್ತು ಅವರ ಸ್ವಭಾವವಾಗಿರುವ ಕಾಪಟ್ಕ ಮತ್ತು ಮೋಸಗಾರಿಕೆಯನ್ನೇಕೆ ಕೈ ಬಿಟ್ಟಿರಿ? ಎಂಬುದೇ ಆಗಿತ್ತು. 
ಆದುದರಿಂದ 'ಅವರನ್ನು ಸಂತೋಷ ಪಡಿಸುವ ಯೋಚನೆ ಬಿಟ್ಟು ಬಿಡಿರಿ. 'ನೀವು ಆವರ ರೀತಿ ನೀತಿಗಳನ್ನು ಸ್ವೀಕರಿಸಿ ಧರ್ಮದ 
ಬಗ್ಗೆ ಅವರು ತಳೆದ ಧೋರಣೆಯನ್ನೇ ನೀವೂ ತಳೆದು, ವಿಶ್ವಾಸ ಆಚಾರಗಳ ವಿಷಯದಲ್ಲಿ ಅವರು ಬಿದ್ದಿರುವ ಪಥಭ್ರಷ್ಟತೆಯ 
ಕೂಪದಲ್ಲಿ ನೀವೂ ಬಿದ್ದುಬಿಡುವ' ತನಕ ನಿಮಗೆ' ಅವರನ್ನು ಮೆಚ್ಚಿಸಲು ಸಾಧ್ಯವಾಗದು. 


2. ಅಲ್‌ ಬಕರಃ 85 


EE استاوتا )3 .- اس‎ 
ےت‎ 4 ಎತ _ 
od ಯಿ وپ شُم‎ 1 £5 28555 ESD) 5 


ಅವರ ಚಿತ್ತಾಕಾಂಕ್ಸೆಗಳನ್ನಮುಸರಿಸಿದರೆ ಅಲ್ಲಾಹನ ಹಿಡಿತದಿಂದ ರಕ್ಷಿಸಲು ಯಾವನೊಬ್ಬ ರಕ್ಷಕ ಮಿತ್ರನಾಗಲಿ 
ಸಹಾಯಕನಾಗಲಿ ನಿಮಗೆ ಇರಲಾರನು: ನಾವು ಗ್ರಂಥವನ್ನು ದಯಪಾಲಿಸಿದ ಬಳಿಕ ಓದಬೇಕಾದ ರೀತಿಯಲ್ಲಿ 
ಅದನ್ನು (ಕುರ್‌ಆನನ್ನು) ಓದುವವರು ಅದರ ಮೇಲೆ ಪೃತ್ಸೂರ್ವಕ ವಿಶ್ವಾಸವಿಡುತ್ತಾರೆ.”: ಅದನ್ನು 
ನಿಷೇಧಿಸುವವರೇ ನಷ್ಟಹೊಂದುವವರು. 

(122-123) ಓ ಇಸ್ರಾಈಲ್‌ ಸಂತತಿಗಳ '3 ನಾನು ನಿಮಗೆ ಒದಗಿಸಿದ ಕೊಡುಗೆಗಳನ್ನು ಮತ್ತು ಜಗತ್ತಿನ 
ಎಲ್ಲಾ ಜನಾಂಗಗಳ ಪೈಕಿ ನಿಮಗೆ ಶ್ರೇಷ್ಠತೆ ದಯಪಾಲಿಸಿದ್ದುದನ್ನು ಸ್ಮರಿಸಿರಿ. ಯಾರೂ ಯಾರಿಗೂ ಕಿಂಚಿತ್ತೂ 
ಉಪಕರಿಸದ, ಯಾರಿಂದಲೂ ಪರಿಹಾರಧನ ಸ್ವೀಕರಿಸಲಾಗದ, ಯಾವ ಶಿಫಾರಸ್ಸೂ ಫಲಕಾರಿಯಾಗದ ಮತ್ತು 
ಅಪರಾಧಿಗಳಿಗೆ ಎಲ್ಲಿಂದಲೂ ಯಾವ ಸಹಾಯವೂ ಒದಗದ ಆ ದಿನವನ್ನು ಭಯಪದಡಿರಿ. 


122. ಇದು ಗ್ರಂಥದವರಲ್ಲೇ ಇರುವ ಸಜ್ಜನ ಕೂಟದ ಕಡೆಗೆ ಸೂಚನೆ. ಇವರು ತಮ್ಮಲ್ಲಿ ಮೊದಲೇ ಇದ್ದ ಗ್ರಂಥವನ್ನು 
ಪ್ರಾಮಾಣಿಕತೆಯಿಂದಲೂ ಸತ್ಯಸಂಧತೆಯಿಂದಲೂ ಪಠಿಸುತ್ತಾರೆ. ಆದುದರಿಂದ ಅವರು ಈ ಕುರ್‌ಆನನ್ನು ಪಠಿಸಿ ಅಥವಾ ಕೇಳಿ 
ಅದರ ಮೇಲೆ ವಿಶ್ವಾಸೆವಿಡುತ್ತಾರೆ. 

123. ಇಲ್ಲಿಂದ ಉಪನ್ಕಾಸದ ಇನ್ನೊಂದು ಪರಂಪರೆ ಪ್ರಾರಂಭವಾಗುತ್ತದೆ. ಇದನ್ನು ಸರಿಯಾಗಿ ತಿಳಿಯಲು ಈ ಕೆಳಗಿನ 
ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು: 

1) ಹರ್ರುತ್‌ ನೂಹ್‌ರ(ಅ) ನಂತರ ಇಸ್ಲಾಮಿನ ಸಂದೇಶವನ್ನು ಜಾಗತಿಕವಾಗಿ ನೀಡಲು ಅಲ್ಲಾಹನು ನಿಯುಕ್ತಗೊಳಿಸಿದ 
ಪ್ರವಾದಿಗಳ ಪೈಕಿ ಹ. ಇಬ್‌ರಾಹೀಮ್‌(ಅ) ಮೊದಲಿಗರು. ಆರಂಭದಲ್ಲಿ ಅವರು ತಾನೊಬ್ಬನೇ ಇರಾಕ್‌ನಿಂದ ಈಜಿಪ್ಟಿನ ವರೆಗೂ 
ಸಿರಿಯಾ ಮತ್ತು ಫೆಲೆಸ್ತೀನ್‌ನಿಂದ ಅರಬ್‌ ಮರುಭೂಮಿಯ ವಿವಿಧ ಮೂಲೆಗಳಿಗೂ ಅನೇಕ ವರ್ಷಗಳ ವರೆಗೆ ಪ್ರವಾಸ ನಡೆಸುತ್ತ 
ಅಲ್ಲಾಹನ ದಾಸ್ಕ-ಅನುಸರಣೆಯ (ಅರ್ಥಾತ್‌ ಇಸ್ಲಾಮಿನ) ಕಡೆಗೆ ಜನರಿಗೆ ಕರೆ ನೀಡಿದರು. ಆ ಬಳಿಕ ತಮ್ಮ ಈ ಧರ್ಮಪ್ರಚಾರ 
ಕಾರ್ಯಕ್ಕಾಗಿ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿನಿಧಿಗಳನ್ನು ನೇಮಿಸಿದರು. ಜಾರ್ಡಾನ್‌ನಲ್ಲಿ ತಮ್ಮ ಸೋದರ ಪುತ್ರ ಹರ್ರುತ್‌ 
ಲೂತ್‌ರನ್ನೂ(ಅ) ಸಿರಿಯಾ ಮತ್ತು ಫೆಲೆಸ್ತೀನ್‌ನಲ್ಲಿ ತಮ್ಮ ಪುತ್ರ ಹ.ಇಸ್‌ಹಾಕ್‌ರನ್ನೂ(ಅ) ಅರೇಬಿಯಾದ ಮಧ್ಯಭಾಗದಲ್ಲಿ ತಮ್ಮ 
ಹಿರಿಯ ಮಗ ಹೆ.ಇಸ್ಮಾಈಲ್‌ರನ್ನೂ(ಅ) ನೇಮಿಸಿದರು. ನಂತರ ಅಲ್ಲಾಹನ ಅಪ್ಪಣೆ ಪ್ರಕಾರ 'ಕಅಬಾ' ಎಂದು ಕರೆಯಲಾಗುವ 
ಅಲ್ಲಾಹನ ಭವನವನ್ನು ನಿರ್ಮಿಸಿದರು. ಅದು ಅಲ್ಲಾಹನ ಅಪ್ಪಣೆಯಂತೆಯೇ ಧರ್ಮಪ್ರಚಾರ ಕಾರ್ಯದ ಕೇಂದ್ರ ಸ್ಥಾನವಾಯಿತು. 

2) ಹರ್ರುತ್‌ ಇಬ್‌ರಾಹೀಮ್‌ರ(ಅ) ವಂಶದಿಂದ ಎರಡು ದೊಡ್ಡ ಶಾಖೆಗಳು ಹೊರಟವು. ಅವುಗಳ ಪೈಕಿ ಒಂದನೆಯದು 
ಹರು್ರುತ್‌ ಇಸ್ಮಾತಈಲ್‌ರ(ಅ) ಸಂತತಿಯಾಗಿದ್ದು ಅದು ಅರೇಬಿಯಾದಲ್ಲಿ ನೆಲೆಸಿತು. ಇನ್ನೊಂದು ಶಾಖೆ ಹರ್ರುತ್‌ ಇಸ್‌ಹಾಕ್‌ರ(ಅ) 
ಸಂತತಿಯಾಗಿದ್ದು ಅದು ಬನೀಇಸ್ರಾಈಲ್‌ ಎಂಬ ಹೆಸರಿಂದ ಪ್ರಖ್ಯಾತಿ ಹೊಂದಿತು. 

3) ಹರ್ರುತ್‌ ಇಬ್‌ರಾಹೀಮ್‌ರ(ಅ) ಪ್ರಧಾನ ಕರ್ತವ್ಯವು ಸರ್ವಮಾನವರಿಗೆ ಅಲ್ಲಾಹನ ದಾಸ್ಕ-ಅನುಸರಣೆಯ ಕಡೆಗೆ ಕರೆ 


ಕಾಂಡ -1 


86 ಕುರ್‌ಆನ್‌ ವ್ಯಾಖ್ಯಾನ 
ನೀಡಿ, ಅವರ ವೈಯಕ್ತಿಕ ಮತ್ತು ಸಾಮಾಜಿಕ ಜೀವನಕ್ರಮವನ್ನು ಅಲ್ಲಾಹನ ಮಾರ್ಗದರ್ಶನಕ್ಕನುಸಾರವಾಗಿ ಸಂಸ್ಕರಿಸುವುದಾಗಿತ್ತು. 
ಈ ಸೇವೆಗಾಗಿಯೇ ಅವರು 'ಲೋಕದ ನಾಯಕನಾಗಿ ನೇಮಕಗೊಂಡಿದ್ದರು. ಅವರ ಕಾಲಾನಂತರ ಈ ನಾಯಕತ್ವವು ಅವರ 
ಸಂತತಿಯವರಾದ ಇಸ್‌ಹಾಕ್‌(ಅ) ಮತ್ತು ಯಲ್‌ಕೂಬ್‌ರಿಂದ(ಅ) ಪ್ರಾರಂಭವಾದ ಬನೀಇಸ್ರಾಈಲ್‌ ಶಾಖೆಗೆ ದೊರಕಿತು. ಈ 
ಶಾಖೆಯಲ್ಲೇ ಪ್ರವಾದಿಗಳು ಜನಿಸುತ್ತಿದ್ದರು. ಅವರಿಗೇ ದಿವ್ಯಜ್ಞಾನ ನೀಡಲಾಗುತ್ತಿತ್ತು. ಈ ಸನ್ಮಾರ್ಗದ ಕಡೆಗೆ ಜಗತ್ತಿನ ಸಕಲ 
ಜನಾಂಗದವರಿಗೆ ಮಾರ್ಗದರ್ಶನ ಮಾಡುವ ಸೇವೆಯನ್ನು ಅವರಿಗೆ ವಹಿಸಿಕೊಡಲಾಗಿತ್ತು. ಅಲ್ಲಾಹನು ಪದೇ ಪದೇ ಈ 
ಸಂತತಿಯವರಿಗೆ ನೆನಪಿಸುತ್ತಿರುವುದು ಈ ಅನುಗ್ರಹವನ್ನೇ. ಈ ಶಾಖೆಯು ಸುಲ್ಕೈಮಾನ್‌ರ(ಅ) ಕಾಲದಲ್ಲಿ ಬೈತುಲ್‌ ಮಕ್ತಿಸನ್ನು 
ತನ್ನ ಕೇಂದ್ರವನ್ನಾಗಿರಿಸಿಕೊಂಡಿತ್ತು. ಆದುದರಿಂದ ಈ ಶಾಖೆಯು ನಾಯಕತ್ವ ಪದವಿ ಹೊಂದಿರುವ ತನಕ ಬೈತುಲ್‌ ಮಕ್ನಿಸ್‌ 
ಇಸ್ಲಾಮೀ ಆಂದೋಲನದ ಕೇಂದ್ರ ಸ್ಥಾನ ಹಾಗೂ ದೇವಭಕ್ತರ 'ಕಿಬ್ಬಾ'(ಅಭಿಮುಖ ಕೇಂದ್ರ) ಆಗಿತ್ತು. 

4) ಹಿಂದಿನ ಹತ್ತು ರುಕೂಲ್‌ಗಳಲ್ಲಿ ಅಲ್ಲಾಹನು ಬನೀಇಸ್ರಾಈಲರನ್ನುದ್ದೇಶಿಸಿ, ಅವರು ತಮ್ಮ ಇತಿಹಾಸದುದ್ದಕ್ಕೂ ಮಾಡಿದ 
ಅಪರಾಧಗಳನ್ನೂ ಕುರ್‌ಆನ್‌ ಅವತೀರ್ಣಗೊಳ್ಳುತ್ತಿದ್ದ ಕಾಲದಲ್ಲಿ ಅವರಿದ್ದ ಹೀನಾವಸ್ಥೆಯನ್ನೂ ಸುಸ್ಪಷ್ಟವಾಗಿ ಮುಂದಿಟ್ಟಿದ್ದಾನೆ. 
ನೀವು ನಮ್ಮ ಈ ಮಹಾ ಕೊಡುಗೆಗೆ ಅತೀವ ಅಗೌರವವನ್ನು ತೋರ್ಪಡಿಸಿದಿರಿ. ನೀವು ನಿಮ್ಮ ನಾಯಕತ್ವ ಪದವಿಯ ಕರ್ತವ್ಯಗೆಳನ್ನು 
ಪಾಲಿಸದಿದ್ದುದು ಮಾತ್ರವಲ್ಲ, ಸ್ವತಃ ನೀವೇ ಸನ್ಮಾರ್ಗದಿಂದ ವಿಮುಖರಾದಿರಿ. ಈಗ ಕೇವಲ ಬೆರಳೆಣಿಕೆಯಷ್ಟು ಮಂದಿ ಸಜ್ಜನರನ್ನು 
ಬಿಟ್ಟರೆ ನಿಮ್ಮ ಇಡೀ ಸಮುದಾಯದಲ್ಲಿ ಒಳ್ಳೆಯತನವೆಂಬುದು ಸ್ವಲ್ಪವೂ ಉಳಿದಿಲ್ಲ ಎಂದು ಅವರಿಗೆ ಸ್ಪಷ್ಟವಾಗಿ ತಿಳಿಸಲಾಗಿದೆ. 

5) ಇದಾದ ಬಳಿಕ 'ನಾಯಕತ್ವ' ಎಂಬುದು ಇಬ್‌ರಾಹೀಮ್‌ರ(ಅ) ಸಂತಾನದ ಪಿತ್ರಾರ್ಜಿತ ಸೊತ್ತಲ್ಲ. ಅದು ನಿಜವಾದ 
ದಾಸ್ಕ-ಅನುಸರಣೆಯ ಫಲವಾಗಿರುತ್ತದೆ. [ನೀವು ನಿಮ್ಮ ಕರ್ತವ್ಯ ಬ್ರಷ್ಟಕೆಯಿಂದಾಗಿ ಹಾಗೂ ಸತ್ಮವನ್ನು ಮರೆತುಬಿಟ್ಟುದುದರಿಂದಾಗಿ 
ಆ ಸ್ಥಾನದ ಹಕ್ಕನ್ನು] ಸಂಪೂರ್ಣವಾಗಿ ಕಳೆದುಕೊಂಡಿರುವುದರಿಂದ ಈಗ ನಿಮ್ಮನ್ನು ಆ ಪದವಿಯಿಂದ ಉಚ್ಚಾಟಿಸಲಾಗುತ್ತಿದೆ ಎಂದು 
ಅವರಿಗೆ ತಿಳಿಸಲಾಗಿದೆ. 

6) ಇದರೊಂದಿಗೇ ಹ.ಮೂಸಾ, ಹ.ಈಸಾ(ಅ) ಎಂಬ ಪ್ರವಾದಿಗಳ ಮೂಲಕ ಹ.ಇಬ್‌ರಾಹೀಮ್‌ರೊಂದಿಗೆ(ಅ) ತಮ್ಮ 
ಸಂಬಂಧವಿದೆ ಎಂದು ಅಭಿಮಾನ ಪಡುವ ಅರಬ್‌ ದೇಶದ ಮುಶ್ರಿಕ(ಬಹುದೇವಾರಾಧಕ)ರ ಬಳಿಯೂ ಕೇವಲ ಕುಲ-ಗೋತ್ರಗಳ 
ಬಗೆಗಿನ ಹೆಮ್ಮೆ ಮಾತ್ರ ಇದೆಯೇ ಹೊರತು ಹ.ಇಬ್‌ರಾಹೀಮ್‌(ಅ) ಮತ್ತು ಹ.ಇಸ್ಮಾಈಲ್‌ರವರ(ಅ) ಸಂಪ್ರದಾಯದೊಂದಿಗೆ 
ಅವರು ದೂರದ ಸಂಬಂಧವನ್ನೂ ಇರಿಸಿಕೊಂಡಿಲ್ಲ. ಆದುದರಿಂದ ಅವರಲ್ಲಿಯೂ ನಾಯಕತ್ವಕ್ಕೆ ಅರ್ಹರಾದವರು ಯಾರೂ 
ಇಲ್ಲವೆಂದು ಇಲ್ಲಿ ಸೂಚೈವಾಗಿ ತಿಳಿಸಲಾಗಿದೆ. 

7) ಇದಾದ ಬಳಿಕ - ಇನ್ನು ನಾವು ಇಬ್ರಾಹೀಮ್‌ರ(ಅ) ಇನ್ನೊಂದು ಶಾಖೆಯಾದ ಬನೀಇಸ್ಮಾಈಲ್‌ನಿಂದ ಹರ್ರುತ್‌ 
ಇಬ್‌ರಾಹೀಮ್‌(ಅ) ಮತ್ತು ಹರ್ರುತ್‌ ಇಸ್ಮಾಈಲ್‌ರು(ಅ) ಯಾರ ಆಗಮನಕ್ಕಾಗಿ ಪ್ರಾರ್ಥಿಸಿದ್ದರೋ ಆ ಸಂದೇಶವಾಹಕರನ್ನೇ 
ಕಳುಹಿಸಿರುತ್ತೇವೆ. ಅವರ ಮಾರ್ಗವು ಹರ್ರುತ್‌ ಇಬ್‌ರಾಹೀಮ್‌, ಇಸ್ಮಾಈಲ್‌, ಇಸ್‌ಹಾಕ್‌, ಯಾಲ್‌ಕೂಬ್‌(ಅ) ಮತ್ತಿನ್ನಿತರ 
ಎಲ್ಲ ಪ್ರವಾದಿಗಳ ಮಾರ್ಗವೇ ಆಗಿದೆ. ಆದ್ದರಿಂದ ಈಗ ಈ ಪ್ರವಾದಿಯನ್ನು ಅನುಸರಿಸುವವರು ಮಾತ್ರವೇ 'ನಾಯಕತ್ಯ'ದ ಅರ್ಹತೆ 
ಪಡೆಯುತ್ತಾರೆ ಎಂದು ಹೇಳಲಾಗಿದೆ. 

8) ನಾಯಕತ್ವ ಬದಲಾವಣೆಯ ಘೋಷಣೆಯೊಂದಿಗೆ ಕಿಬ್ಲಾದ(ಅಭಿಮುಖ ಕೇಂದ್ರದ) ವರ್ಗಾವಣೆಯ ಘೋಷಣೆಯೂ 
ಅನಿವಾರ್ಯವಾಗಿತ್ತು. ಬನೀಇಸ್ರಾಈಲರ ನಾಯಕತ್ವದ ಕಾಲಾವಧಿಯಲ್ಲಿ .'ಬೈತುಲ್‌ ಮಕ್ಲಿಸ್‌' ಧರ್ಮಪ್ರಚಾರದ ಕೇಂದ್ರ 
ಸ್ಥಾನವಾಗಿದ್ದು ಅದುವೇ ಸನ್ಮಾರ್ಗಗಾಮಿಗಳ 'ಕಿಬ್ಲಾ' ಆಗಿತ್ತು. ಪ್ರವಾದಿ ಮುಹಮ್ಮದ್‌ರೂ(ಸ) ಅವರ ಅನುಯಾಯಿಗಳೂ 
ಇಷ್ಟರವರೆಗೆ ಬೈತುಲ್‌ ಮಕ್ನಿಸನ್ನೇ ಕಿಬ್ಲಾ ಆಗಿರಿಸಿಕೊಂಡಿದ್ದರು. ಬನೀಇಸ್ರಾಠಈಲರು ಆ ಸ್ಥಾನದಿಂದ ಅಧಿಕೃತವಾಗಿ ಪದಚ್ಛುಕಿಗೊಂಡಾಗ 
ಬೈತುಲ್‌ ಮಕ್ತಿಸಿನ ಕೇಂದ್ರ ಪಟ್ಟಿವು ತನ್ನಿಂದ ತಾನೇ ಸಮಾಪ್ತಿ ಗೊಂಡಿತು. ಆದುದರಿಂದ ಈಗ ಈ ಸಂದೇಶವಾಹಕರ ಪ್ರಚಾರದ 
ಉಗಮ ಸ್ಥಾನವನ್ನು ದೈವಿಕ ಧರ್ಮದ ಕೇಂದ್ರವೆಂದು ಘೋಷಿಸಲಾಯಿತು. ಆರಂಭದಲ್ಲಿ ಹ. ಇಬ್‌ರಾಹೀಮ್‌ರ(ಅ) ಧರ್ಮಾಹ್ವಾನದ 
ಕೇಂದ್ರವೂ ಇದೇ ಆಗಿದ್ದುದರಿಂದ ಗ್ರಂಥದವರಿಗಾಗಲಿ ಮುಶ್ರಿಕರಿಗಾಗಲಿ, ಕಿಬ್ಲಾ ಆಗುವ ಗರಿಷ್ಠ ಹಕ್ಕು ಕಅಬಾಕ್ಕೇ ಸಲ್ಲುತ್ತದೆಂಬುದನ್ನು 
ಒಪ್ಪಿಕೊಳ್ಳದೆ ನಿರ್ವಾಹವಿರಲಿಲ್ಲ. ಈ ವಾಸ್ತವಿಕತೆಯನ್ನರಿತೂ ಯಾರಾದರೂ ಅದನ್ನು ಆಕ್ಸೇಪಿಸಿದರೆ ಅಂತಹವರ ಹಟಮಾರಿತನದ 
ವಿಷಯ ಬೇರೆ. 

9) ಹ.ಮುಹಮ್ಮದ್‌ ಪೈಗಂಬರರ(ಸ) ಅನುಯಾಯಿಗಳಿಗೆ ನಾಯಕತ್ವ ಪದವಿ ನೀಡಿದ ಮತ್ತು 'ಕಅಬಾ'ವನ್ನು ಕೇಂದ್ರ 
ಸ್ಥಾನವೆಂದು ಘೋಷಿಸಿದ ಬಳಿಕ ಅಲ್ಲಾಹನು ಅಲ್‌ಬಕರಃ ಅಧ್ಯಾಯದ 19ನೇ ರುಕೂಲ್‌ನಿಂದ ಈ ಅಧ್ಯಾಯದ ಕೊನೆಯವರೆಗೂ 
ನಿರಂತರವಾಗಿ, ಈ ಸಮುದಾಯವು ಪಾಲಿಸಬೇಕಾದ ಆದೇಶಗಳನ್ನು ನೀಡುತ್ತಾನೆ. 


ಕಾಂಡ -1 


2. ಅಲ್‌ ಬಕರಃ 87 


ہو ೨ PE Pad ಅನ್‌ ಟ್‌‏ ور ظ2 ہے 

SAIS RNS AIS AHP 

(124) ಇಬ್‌ರಾಹೀಮರನ್ನು ಅವರ ಪ್ರಭು ಕೆಲವು ವಿಷಯಗಳಲ್ಲಿ ಪರೀಕ್ಷಿಸಿದ ಸಂದರ್ಭವನ್ನು 
ಸ್ಮರಿಸಿರಿ.* ಅವರು ಅವುಗಳಲ್ಲೆಲ್ಲಾ ಸಫಲರಾದರು. ಆಗ ಅಲ್ಲಾಹನು, "ನಾನು ನಿಮ್ಮನ್ನು ಸರ್ವ ಜನರ 
ನಾಯಕನನ್ನಾಗಿ ಮಾಡುವವನಿದ್ದೇನೆ" ಎಂದನು. ಇಬ್‌ರಾಹೀಮರು, "ನನ್ನ ಸಂತಾನಗಳಿಗೂ ಇದೇ ವಾಗ್ದಾನವೇ?" 
ಎಂದು ಬಿನ್ನವಿಸಿದರು. ಆಗ ಅಲ್ಲಾಹ್‌, "ನನ್ನ ವಾಗ್ದಾನವು ಅಕ್ರಮಿಗಳಿಗೆ ಅನ್ವಯಿಸುವುದಿಲ್ಲ" ಎಂದು 
ಉತ್ತರಿಸಿದನು. 

(125) ನಾವು ಆ ಭವನ(ಕಅಬಾ)ವನ್ನು ಜನರಿಗೆ ಕೇಂದ್ರ ಹಾಗೂ ಶಾಂತಿಯ ಸ್ಥಾನವನ್ನಾಗಿ ನಿಶ್ಚಯಿಸಿದ 
ಸಂದರ್ಭ(ವನ್ನು ಸ್ಮರಿಸಿರಿ. "ಇಬ್‌ರಾಹೀಮರು ಆರಾಧನೆಗಾಗಿ ನಿಲ್ಲುವ ಸ್ವಾ ನವನ್ನು ನೀವು ಸ್ಥಿರವಾದ 
ನಮಾರಖ್‌ನ ತಾಣವನ್ನಾಗಿಸಿ ಕೊಳ್ಳಿರಿ" ಎಂದು ನಾವು ಜನರಿಗೆ ಆಜ್ಞಾಪಿಸಿದ್ದೆವು. "ನನ್ನ ಈ ಭವನದ 'ತವಾಫ್‌' 
(ಪ್ರದಕ್ಷಿಣೆ) ಮತ್ತು 'ಇಲ್‌ತಿಕಾಫ್‌'(ತಪಶ್ನರ್ಯೆ), 'ರುಕೂಲ್‌'(ಬಾಗುವುದು) ಮತ್ತು 'ಸುಜೂದ್‌'(ಸಾಷ್ಟಾ೦ಗ 
ವೆರಗುವುದು) ಮಾಡುವವರಿಗಾಗಿ ನಿರ್ಮಲವಾಗಿರಿಸಿರಿ" ಎಂದು ಇಬ್‌ರಾಹೀಮ್‌ ಮತ್ತು ಇಸ್ಮಾಈಲರಿಗೆ ತಾಕೀತು 
ಮಾಡಿದ್ದೆವು." 

124. ಹ.ಇಬ್‌ರಾಹೀಮ್‌(ಅ) ಎಂತೆಂತಹ ಕಠಿಣ ಪರೀಕ್ಷೆಗಳಲ್ಲಿ ಜಯ ಗಳಿಸಿ ಮಾನವ ವರ್ಗದ ನಾಯಕ ಹಾಗೂ 
ಮಾರ್ಗದರ್ಶಕರೆನಿಸುವ ಅರ್ಹತೆ ಪಡೆದರೆಂಬುದನ್ನು ಕುರ್‌ಆನಿನ ವಿವಿಧ ಕಡೆಗಳಲ್ಲಿ ವಿವರಿಸಲಾಗಿದೆ. ಪರಮಾರ್ಥದ ಅರಿವಾದಂದಿನಿಂದ 
ಕೊನೆಯುಸಿರಿನ ತನಕ ಅವರ ಸಂಪೂರ್ಣ ಜೀವನವೇ ತ್ಯಾಗಮಯವಾಗಿತ್ತು. ಯಾವ ವಸ್ತುಗಳನ್ನೆಲ್ಲ ಮಾನವನು ಈ ಲೋಕದಲ್ಲಿ 
ಸ್ವಾಭಾವಿಕವಾಗಿ ಪ್ರೀತಿಸುತ್ತಾನೋ ಅವುಗಳ ಪೈಕಿ ಯಾವುದನ್ನೂ ಹ. ಇಬ್‌ರಾಹೀಮ್‌ರು(ಅ) ಸತ್ಮಕ್ಕಾಗಿ ತ್ಯಾಗ ಮಾಡದಿರಲಿಲ್ಲ. ಯಾವ 
ವಿಷತ್ತುಗಳಿಗೆಲ್ಲ ಮಾನವನು ಅಂಜುತ್ತಾನೋ ಅಂಥವುಗಳೆ ಪೈಕಿ ಯಾವುದನ್ನೂ ಅವರು ಸತ್ಯ ಮಾರ್ಗದಲ್ಲಿ ಸಹಿಸದೆ ಇರಲಿಲ್ಲ. 

125. ಅರ್ಥಾತ್‌- ಈ ವಾಗ್ದಾನವು ನಿಮ್ಮ ಸಂತತಿಯ ಸಜ್ಜನ ವರ್ಗಕ್ಕೆ ಮಾತ್ರ ಅನ್ವಯಿಸುತ್ತದೆ. ಅವರ ಪೈಕ ಅಕ್ರಮಿಗಳಿಗೆ 
ಅಸ್ವಯಿಸುವುದಿಲ್ಲ. ಇಲ್ಲಿ ಅಕ್ರಮಿ ಎಂದರೆ ಕೇವಲ ಮಾನವರ ಮೇಲೆ ಅನ್ಮಾಯವೆಸಗುವವನಲ್ಲ. ಸತ್ಯ ಮತ್ತು ಪರಮಾರ್ಥದ 
ಮೇಲೆ ಅನ್ಮಾಯವೆಸಗುವವನೂ ಆಗಿರುತ್ತಾನೆ. - 

126. ನಿರ್ಮಲವಾಗಿರಿಸುವುದೆಂದರೆ ಕೇವಲ ಕಸಕಡ್ಡಿಗಳಿಲ್ಲದಂತೆ ನಿರ್ಮಲಗೊಳಿಸುವುದೆಂದು ಅರ್ಥವಲ್ಲ. ದೇವನಾಮದ 
ಹೊರತು ಇತರ ನಾಮಗಳಿಗೆ ಶ್ರೇಷ್ಠತೆ ಇಲ್ಲದಿರುವುದೇ ದೇವಮಂದಿರದ ನಿಜವಾದ ನೈರ್ಮಲ್ಯ.  ದೇವಮಂದಿರದಲ್ಲಿ ಅಲ್ಲಾಹನ 
ಹೊರತು ಅನ್ಕರನ್ನು ಪ್ರಭು, ಆರಾಧ್ಯ, ಇಷ್ಟದಾತ, ದುಃಖ ನಿವಾರಕ ಎಂಬ ನೆಲೆಯಲ್ಲಿ ಕೂಗಿದಾತನು ಅದನ್ನು ಮಲಿನಗೊಳಿಸಿದನು. 
ಈ ಸೂಕ್ತ ಬಹುದೇವ ವಿಶ್ವಾಸಿಗಳಾದ ಕುರೈಶರ ಅಪರಾಧದ ಕಡೆಗೆ ಲಘುವಾಗಿ ಬೊಟ್ಟು ಮಾಡುತ್ತದೆ. ಈ ಅಕ್ರಮಿಗಳು ತಾವು 
ಹ.ಣಬ್‌ರಾಹೀಮ್‌(ಅ) ಮತ್ತು ಹೆ.ಇಸ್ಮಾಈಲ್‌ರ(ಅ) ವಂಶಜರೆಂದು ಹೆಮ್ಮೆ ಪಡುತ್ತಿದ್ದರೂ ಆ ಶ್ರೇಷ್ಠ ಕುಲದ ಕರ್ತವ್ಯವನ್ನು 
ನಿರ್ವಹಿಸುವ ಬದಲಿಗೆ ಅದನ್ನು ನಾಶ ಮಾಡುತ್ತಿದ್ದಾರೆ. ಆದುದರಿಂದ ಹ.ಇಬ್‌ರಾಹೀಮ್‌ರಿಗೆ(ಅ) ಅಲ್ಲಾಹನು ಮಾಡಿದ 


ವಾಗ್ದಾನದಿಂದ ಬನೀಇಸ್ರಾತಈಲರು ವಿರಹಿತರಾದಂತೆಯೇ ಬಹುದೇವ ವಿಶ್ವಾಸಿಗಳಾದ ಈ ಬನೀಇಸ್ಮಾಈಲಿಗಳೂ ಅದರಿಂದ 
وہ سا‎ ರೆ ಎಂದು ಇದು ಸೂಚಿಸುತ್ತದೆ. : } 


ಕಾಂಡ -1 


88 ಕುರ್‌ಆನ್‌ ವ್ಯಾಖ್ಯಾನ 


ےط 


اجْعَلَْهزَابَلَهَاامِمًاوائ 


9 


3೨-3೨ 6‏ 272547 ےہ 2 1 
ال بک ال با 60ء [Ne 4 ಈರ As wy‏ 


مب 


DES AE AE‏ تی وت 


kad 
bs > pe, 4, 32379 ಮಲ 2 24೭ ಷಿ وھد‎ ۳ 
sels A > oy ES 
(126) ಇಬ್‌ರಾಹೀಮರು, "ಓ ನನ್ನ ಪ್ರಭೂ! ಈ ನಗರವನ್ನು ಶಾಂತಿಯ ನಗರವನ್ನಾಗಿ ಮಾಡು ಮತ್ತು 


ಇಲ್ಲಿಯ ನಿವಾಸಿಗಳ ಪೈಕಿ ಅಲ್ಲಾಹ್‌ ಮತ್ತು ಅಂತಿಮ ದಿನದಲ್ಲಿ ವಿಶ್ವಾಸವಿಡುವವರಿಗೆ ನಾನಾ ಫಲಗಳ 
ಆಹಾರವನ್ನು ನೀಡು" ಎಂದು ಪ್ರಾರ್ಥಿಸಿದ ಸಂದರ್ಭ(ವನ್ನು ಸ್ಮರಿಸಿರಿ. ಅವರ ಪ್ರಭುವು, "ನಾನು ಭೂಲೋಕದ 


1 


ಅಲ್ಪಕಾಲದ ಜೀವನಾಧಾರವನ್ನು ಅವಿಶ್ವಾಸಿಗೂ ಕೊಡುವೆನು. گا‎ ಆದರೆ ಆಮೇಲೆ ಅವನನ್ನು ನರಕಕ್ಕೆ 
ತಳ್ಳುವೆನು. ಅದು ಅತ್ಕಂತ ನಿಕೃಷ್ಟ ನೆಲೆಯಾಗಿರುತ್ತದೆ" ಎಂದು ಉತ್ತರಿಸಿದನು. 


ಇಬ್‌ರಾಹೀಮರೂ ಇಸ್ಮಾಈಲರೂ ಆ ಭವನದ ಭಿತ್ತಿಗಳನ್ನೇರಿಸುತ್ತಿರುವಾಗ (ಹೀಗೆ)‏ )127-129( ۔ 
ಪ್ರಾರ್ಥಿಸುತ್ತಲೇ ಇದ್ದರು- "ಓ ನಮ್ಮ ಪ್ರಭೂ! ನಮ್ಮಿಂದ ಈ ಸೇವೆಯನ್ನು ಸ್ವೀಕರಿಸು; ನಿಶ್ಚಯವಾಗಿಯೂ‏ 
ನೀನು ಎಲ್ಲವನ್ನೂ ಆಲಿಸುವವನೂ ಎಲ್ಲವನ್ನೂ ತಿಳಿದವನೂ ಆಗಿರುತ್ತೀ. ಓ ಪ್ರಭೂ, ನಮ್ಮಿರ್ವರನ್ನು ನಿನ್ನ‏ 
'ಮುಸ್ಲಿಮ'ರನ್ನಾಗಿ(ಆಜ್ಞಾನುಸಾರಿಗಳಾಗಿ) ಮಾಡು. ನಮ್ಮ ಸಂತತಿಯಲ್ಲಿ ನಿನ್ನ ಆಜ್ಞಾನುಸಾರಿಯಾದ ಒಂದು‏ 
ಸಮುದಾಯವನ್ನು ಎಬ್ಬಿಸು. ನಮಗೆ ನಿನ್ನ ದಾಸ್ಕ-ಆರಾಧನೆಯ ಕ್ರಮಗಳನ್ನು ತೋರಿಸಿ ಕೊಡು ಮತ್ತು ನಮ್ಮ‏ 
ಅಪರಾಧಗಳನ್ನು ಕ್ಷಮಿಸು. ನೀನು ಮಹಾ ಕ್ಲಮಾದಾನಿಯೂ ಕರುಣಾನಿಧಿಯೂ ಆಗಿರುವೆ. ಓ ಪ್ರಭೂ, ಅವರಿಗೆ‏ 


127. ಹರ್ರ್ರುತ್‌ ಇಬ್‌ರಾಹೀಮ್‌ರು(ಅ) ಅಲ್ಲಾಹನೊಡನೆ ಇಮಾಮತ್‌ ಎಂಬ ಮಹೋನ್ನತ ಸ್ಥಾನದ ಬಗ್ಗೆ ವಿಚಾರಿಸಿದಾಗ, 
ಆ ಸ್ಥಾನದ ವಾಗ್ದಾನ ನಿಮ್ಮ ಸಂತತಿಯ ಸಜ್ಜನರಿಗೆ ಮಾತ್ರವಿದೆ ಎಂದೂ ಅಕ್ರಮಿಗಳು ಅದರಿಂದ ಹೊರತಾಗಿರುವರೆಂದೂ 
ಹೇಳಲಾಗಿತ್ತು. ಆ ಬಳಿಕ ಹ.ಇಬ್‌ರಾಹೀಮ್‌ರು(ಲ) 'ರಿರ್ಕ್‌'(ಜೀವನಾಧಾರ)ಗಾಗಿ ಬೇಡುವಾಗ ಹಿಂದಿನ ಆಜ್ಞೆಯನ್ನು ಗಮನಿಸಿ, 
ತಮ್ಮ ಸತ್ಯವಿಶ್ವಾಸಿ ಸಂತತಿಗಾಗಿ ಮಾತ್ರ ಅದನ್ನು ಬೇಡಿದರು. ಆದರೆ ಅಲ್ಲಾಹನು ಅವರ ಈ ತಪ್ಪುಕಲ್ಪನೆಯನ್ನು ಆ ಕೂಡಲೆ 
ನೀಗಿಸಿದನು. ಸಜ್ಜನರ ನಾಯಕತ್ವ ಮತ್ತು ಲೌಕಿಕ ಜೀವನಾಧಾರಗಳು ಬೇರೆ ಬೇರೆಯಾಗಿವೆ. ಸಜ್ಜನರ ನಾಯಕತ್ವ, ಸತ್ಯವಿಶ್ವಾಸಿಗಳಿಗೆ 
ಮಾತ್ರ ಲಭಿಸುವುದು. ಆದರೆ ಲೌಕಿಕ ಜೀವನಾಧಾರಗಳು ಸತ್ಯವಿಶ್ವಾಸಿಗಳಿಗೂ ಸತ್ಯನಿಷೇಧಿಗಳಿಗೂ ಕೊಡಲ್ಪಡುವುವು ಎಂದು 
ತಿಳಿಸಿದನು. ಈ ಆದೇಶದಿಂದ, ಒಬ್ಬ ವ್ಯಕ್ತಿಗೆ ಇಹದಲ್ಲಿ ಯಥೇಚ್ಛವಾಗಿ ಜೀವನಾಧಾರಗಳು ಲಭಿಸಿದ ಮಾತ್ರಕ್ಕೆ ಅವನ ಬಗ್ಗೆ 
ಅಲ್ಲಾಹನು ಸಂತುಷ್ಪನಾಗಿದ್ದಾನೆಂ ದೂ ಅವನೇ ಅಲ್ಲಾಹನ ವತಿಯಿಂದ ನಾಯಕತ್ವಕ್ಕೆ ಅರ್ಹನೆಂದೂ ಯಾರೂ ಅಪಾರ್ಥ 
ಮಾಡಿಕೊಳ್ಳಬಾರದೆಂದೂ ತಾನಾಗಿಯೇ ತಿಳಿಯುತ್ತದೆ. | 


2. ಅಲ್‌ ಬಕರಃ 89 


ನಿನ್ನ ವಚನಗಳನ್ನು ಪಠಿಸಿ ಹೇಳುವ ಮತ್ತು ಗ್ರಂಥವನ್ನೂ ಯುಕ್ತಿಯನ್ನೂ ಬೋಧಿಸುವ ಹಾಗೂ ಅವರ 
ಜೀವನವನ್ನು ಸಂಸ್ಕರಿಸುವ ಓರ್ವ ಸಂದೇಶವಾಹಕನನ್ನು ಅವರೊಳಗಿಂದಲೇ ನಿಯೋಜಿಸು. ನೀನು 
ಮಹಾಪ್ರತಾಪಿಯೂ ಯುಕ್ತಿಪೂರ್ಣನೂ ಆಗಿರುವೆ. 

(130-133) ಇಬ್‌ರಾಹೀಮರ ಸಂಪ್ರದಾಯವನ್ನು ಶಿರಸ್ಕರಿಸುವವನಾರು? ತನ್ನನ್ನು ತಾನೇ ಮೂರ್ಯತನದಲ್ಲಿ 
ಸಿಲುಕಿಸಿಕೊ೦ಡಾತನ ಹೊರತು ಬೇರಾರು ಹೀಗೆ ಮಾಡಬಲ್ಲರು? ಇಬ್‌ರಾಹೀಮರನ್ನು ಇಹಲೋಕದಲ್ಲಿ ನಮ್ಮ 
ಕಾರ್ಯಕ್ಕಾಗಿ ನಾವು ಆಯ್ಕೆ ಮಾಡಿಕೊಂಡಿದ್ದೆವು. ಪರದಲ್ಲಿ ಅವರು ಸಜ್ಜನರೊಂದಿಗೆ ಇರುವರು. ಅವರ ಪ್ರಭು 
ಅವರೊಡನೆ, 'ಮುಸ್ಲಿಮನಾಗು' ಎಂದಾಗ ಅವರು ತಕ್ಟಣ "ನಾನು ವಿಶ್ವದೊಡೆಯನ ಮುಸ್ಲಿಮನಾದೆನು" 
ಎಂದರು. ತಮ್ಮ ಸಂತತಿಗಳಿಗೂ ಅವರು ಅದೇ ಸಂಪ್ರದಾಯದಂತೆ ನಡೆಯುವ ಉಪದೇಶ ಮಾಡಿದ್ದರು. 
ಅದರ ಉಪದೇಶವನ್ನೇ ಯಲ್‌ಕೂಬರು!ಔಿ' ತನ್ನ ಸಂತತಿಗೂ ಮಾಡಿದರು. ಅವರು, "ನನ್ನ ಮಕ್ಕಳೇ 
ನಿಶ್ಚಯವಾಗಿಯೂ ಅಲ್ಲಾಹನು ನಿಮಗಾಗಿ ಈ 'ದೀನನ್ನೇ" ಧರ್ಮವನ್ನೇ) ಆಯ್ದಿರುವನು. ಆದುದರಿಂದ 
ಕೊನೆಯುಸಿರಿನ ತನಕವೂ ಮುಸ್ಲಿಮರಾಗಿಯೇ ಜೀವಿಸಿರಿ" ಎಂದಿದ್ದರು. ಯಲ್‌ಕೂಬರು ಈ ಲೋಕವನ್ನು 
ಬಿಟ್ಟಗಲುತ್ತಿದ್ದ ಸಂದರ್ಭದಲ್ಲಿ ನೀವು ಉಪಸ್ಥಿತರಿದ್ದಿರಾ? ಅವರು ಮರಣಹೊಂದುತ್ತಿದ್ದಾಗ ತನ್ನ ಪುತ್ರರೊಡನೆ, 


128. ಇಲ್ಲಿ ಸಂಸ್ಕರಣೆ ಎಂಬುದರಲ್ಲಿ ' ವೈಚಾರಿಕ, ನೈತಿಕ, ನಾಗರಿಕ ಸಾಮಾಜಿಕ, ರಾಜಕೀಯವೇ ಮೊದಲಾದ ಎಲ್ಲ 
ಸಂಸ್ಕರಣೆಗಳೂ ಸೇರಿವೆ. 

129. ಇಲ್ಲಿ ಹರ್ರುತ್‌ ಮುಹಮ್ಮದ್‌ ಪೈಗಂಬರರ(ಸ) ಆಗಮನವು ನಿಜವಾಗಿ ಹ. ಇಬ್‌ರಾಹೀಮ್‌ರ(ಅ) ಪ್ರಾರ್ಥನೆಯ 
ಉತ್ತರವಾಗಿದೆ ಎಂಬುದನ್ನು ತಿಳಿಸಲು ಉದ್ದೇಶಿಸಲಾಗಿದೆ. 

130. ಮುಸ್ಲಿಮ್‌: ಅಲ್ಲಾಹನ ಮುಂದೆ ದಾಸ್ಕ-ಅನುಸರಣೆಯಲ್ಲಿ ಶಿರಬಾಗುವವನು, ಅಲ್ಲಾಹನನ್ನು ಮಾತ್ರ ತನ್ನ ಮಾಲಕ, 
ಒಡೆಯ, ಸರ್ವಾಧಿಕಾರಿ, ವಿಧಾತ ಮತ್ತು ಆಠಾಧ್ಯನೆಂದು ಒಪ್ಪಿಕೊಳ್ಳುವವನು, ತನ್ನನ್ನು ಸಂಪೂರ್ಣವಾಗಿ ಅಲ್ಲಾಹನಿಗೆ ಸಮರ್ಪಿಸಿ, 
ಆತನಿಂದ ದೊರೆತ ಮಾರ್ಗದರ್ಶನದಂತೆ ಜಗತ್ತಿನಲ್ಲಿ ಜೀವನ ನಡೆಸುವವನು. ಈ ತರದ ವಿಶ್ವಾಸ ಮತ್ತು ಜೀವನ ಪದ್ಧತಿಯ 
ಹೆಸರು 'ಇಸ್ಲಾಮ್‌.' ಆದಿ ಮಾನವನ ಸೃಷ್ಟಿಯ ದಿನದಿಂದ ಭೂಮಂಡಲದ ನಾನಾ ಭಾಗಗಳಲ್ಲಿಯೂ ಬೇರೆ ಬೇರೆ ಜನಾಂಗಗಳಲ್ಲಿಯೂ 
ಬಂದಿದ್ದ ಸಕಲ ಪ್ರವಾದಿಗಳ ಧರ್ಮ ಇದುವೇ ಆಗಿತ್ತು. _ 

131. ಬನೀಇಸ್ರಾಈಲರು ಹ. ಯಲ್‌ಕೂಬ್‌ರ(ಅ) ಸಂತತಿಯಾಗಿದ್ದುದರಿಂದ ಇಲ್ಲಿ ವಿಶೇಷವಾಗಿ ಅವರ ಹೆಸರನ್ನೇ 
ಪ್ರಸ್ತಾಪಿಸಲಾಗಿದೆ. 

132. ದೀನ್‌- ಅರ್ಥಾತ್‌ ಜೀವನ ಪದ್ಧತಿ, ಬದುಕಿನ ವ್ಯವಸ್ಥೆ ಮತ್ತು ಮಾನವನು ಜಗತ್ತಿನಲ್ಲಿ ತನ್ನ ಪರಿಪೂರ್ಣ ಆಚಾರ 


ವಿಚಾರಗಳಿಗೆ ಆಧಾರವಾಗಿಟ್ಟುಕೊಂಡ ಸಂವಿಧಾನ. 


90 ಕುರ್‌ಆನ್‌ ವ್ಯಾಖ್ಯಾನ 


SSIS SSIES oO IE Us oS یتم“‎ 
"ನನ್ನ ಕಾಲಾನಂತರ ನೀವು ಯಾರ ದಾಸ್ಕ-ಆರಾಧನೆ ಮಾಡುವಿರಿ?" ಎಂದು ಕೇಳಿದರು. ಅವರೆಲ್ಲರೂ "ನೀವು 
ಮತ್ತು ನಿಮ್ಮ ಹಿರಿಯರಾದ ಇಬ್‌ರಾಹೀಮ್‌, ಇಸ್ಮಾಈಲ್‌ ಮತ್ತು ಇಸ್‌ಹಾಕರು ವಿಶ್ವಾಸವಿರಿಸಿದ್ದ ಅದೇ 
ಏಕಮಾತ್ರ ದೇವನ ದಾಸ್ಯ-ಆರಾಧನೆಯನ್ನೇ ನಾವು ಮಾಡುವೆವು ಮತ್ತು ನಾವು ಕೇವಲ ಆತನ ಮುಸ್ಲಿಮ 
(ಶರಣುಹೋದವುರಾಗಿದ್ದೇವೆ" ಎಂದು ಉತ್ತರಿಸಿದರು. 3 

(134) ಗತಿಸಿಹೋದ ಒಂದು ಸಮುದಾಯವದು. ಅವರು ಗಳಿಸಿದುದು ಅವರಿಗೆ ಮತ್ತು ನೀವು 
ಗಳಿಸಿದುದು ನಿಮಗೆ. ಅವರ ಕರ್ಮಗಳ ಕುರಿತು ನಿಮ್ಮೊಡನೆ ವಿಚಾರಣೆ ನಡೆಯಲಾರದು. * 


133. ಬೈಬಲಿನಲ್ಲಿ ಹರ್ರುತ್‌ ಯಲ್‌ಕೂಬ್‌ರ(ಅ) ಮರಣವಾರ್ತೆಯ ಸವಿವರ ಉಲ್ಲೇಖವಿದೆ. ಆದರೆ ಈ ಉಯಿಲಿನ 
ಬಗ್ಗೆ ಮಾತ್ರ ಅದರಲ್ಲಿ ಯಾವುದೇ ಪ್ರಸ್ತಾಪ ಇಲ್ಲದಿರುವುದು ಚಿತ್ರ. ಆದರೆ ತಲ್ಮೂದ್‌ನಲ್ಲಿ ಉಲ್ಲೇಖಿಸಿರುವ ಉಯಿಲಿನ 
ಸಾರಾಂಶವು ಕುರ್‌ಆನಿನ ವಿವರಣೆಯನ್ನು ಹೆಚ್ಚಿನಂಶ ಹೋಲುತ್ತದೆ. ಅದರಲ್ಲಿ ಹಹಯಲ್‌ಕೂಬ್‌ರ(ಅ) ಮಾತುಗಳು ನಮಗೆ ಸಿಗುತ್ತವೆ: 

“ಮಹಾಸ್ವಾಮಿಯಾದ ಸ್ವಾಮಿಯ ಆರಾಧನೆ ಮಾಡುತ್ತಿರಬೇಕು. ಅವನು ನಿಮ್ಮ ಪೂರ್ವಿಕರನ್ನು ಸರ್ವ ಆಪತ್ತುಗಳಿಂದ 
ರಕ್ಷಿಸಿದಂತೆಯೇ ನಿಮ್ಮನ್ನೂ ರಕ್ಷಿಸುವನು.... ನಿಮ್ಮ ಮಕ್ಕಳ ಜೀವನಾವಧಿಯು ದೀರ್ಪುವಾಗುವಂತಾಗಲು ಅವರಿಗೆ ಸ್ವಾಮಿಯನ್ನು 
ಪ್ರೀತಿಸುವ ಹಾಗೂ ಅವನ ಆಜ್ಞೆಗಳನ್ನು ಪಾಲಿಸುವ ಶಿಕ್ಷಣ ನೀಡಬೇಕು. ಇದರಿಂದ' ಅವರ ಜೀವನಾವಧಿ ದೀರ್ಪುವಾಗುವುದು..." 
ಇದಕ್ಕೆ ಅವರ ಮಕ್ಕಳು ಹೀಗೆ ಉತ್ತರಕೊಟ್ಟರು, "ನೀವು ನಮಗೆ ನೀಡಿದ ಮಾರ್ಗದರ್ಶನದಂತೆ ನಾವು ನಡೆಯುವೆವು. ಸ್ವಾಮಿಯು 
ನಮ್ಮೊಂದಿಗಿರಲಿ." ಆಗ ಯಲ್‌ಕೂಬರು(ಅ), "ನೀವು ಸ್ವಾಮಿಯ ನೇರ ಮಾರ್ಗದಿಂದ ಎಡಬಲಗಳಿಗೆ ತಿರುಗದಿದ್ದರೆ ಸ್ವಾಮಿಯು 
ನಿಶ್ಚಯವಾಗಿಯೂ ನಿಮ್ಮೊಂದಿಗೆ ಇರುವನು” ಎಂದರು. 

134. ಅರ್ಥಾತ್‌- ನೀವು ಅವರ ಸಂತತಿಯವರೆಂಬ ಸಂಗತಿ ಒಪ್ಪತಕ್ಕದ್ದೇ. ಆದರೆ ನಿಮಗೂ ಅವರಿಗೂ ವಾಸ್ತವದಲ್ಲಿ 
ಏನೂ ಸಂಬಂಧವಿರುವುದಿಲ್ಲ. -ನೀವು ಅವರ ಸಂಪ್ರದಾಯದಿಂದಲೇ ವಿಮುಖರಾಗಿರುವಾಗ ನಿಮಗೆ ಅವರ ಹೆಸರನ್ನೆತ್ತುವ ಹಕ್ಕೆಲ್ಲಿದೆ? 
ನಿಮ್ಮ ಹಿರಿಯರು ಖಿನು ಮಾಡುತ್ತಿದ್ದರೆಂದು ನಿಮ್ಮೊಡನೆ ಅಲ್ಲಾಹನ ಸನ್ನಿಧಿಯಲ್ಲಿ ವಿಚಾರಣೆ ನಡೆಯಲಿಕ್ಕಿರುವುದಲ್ಲ, ಅಲ್ಲಿ, ನೀವು 
ಸೃತಃ ಏನು ಮಾಡುತ್ತಿದ್ದಿರೆಂದು ನಿಮ್ಮನ್ನು ಪ್ರಶ್ನಿಸಲಾಗುವುದು. | 

"ಅವರು ಗಳಿಸಿದುದು ಅವರಿಗೆ ಮತ್ತು ನೀವು ಗಳಿಸಿದುದು ನಿಮಗೆ" ಎಂಬ ಮಾತು ಕುರ್‌ಆನಿನ ಒಂದು ವಿಶಿಷ್ಟ ಶೈಲಿ, 
ನಾವು ಯಾವುದನ್ನು 'ಕ್ರಿಯೆ' ಅಥವಾ 'ಕರ್ಮ' ಎನ್ನುವೆವೋ ಅದನ್ನು ಕುರ್‌ಆನ್‌ شس‎ ಅಥವಾ ಸಂಪಾದನೆ ಎನ್ನುತ್ತದೆ. ನಮ್ಮ 
ಪ್ರತಿಯೊಂದು ಕರ್ಮವು ಒಳ್ಳೆಯ ಅಥವಾ ಕೆಟ್ಟದಾದ ಒಂದು ಪರಿಣಾಮವನ್ನು ಉಂಟುಮಾಡುತ್ತದೆ. ಈ ಪರಿಣಾಮವು ಅಲ್ಲಾಹನ 
ಪ್ರಸನ್ನತೆ ಅಥವಾ ಅಪ್ರಸನ್ನತೆಯ ರೂಪದಲ್ಲಿ ತೋರಿ ಬರುವುದು. ಆ ಫಲಿತಾಂಶವೇ ನಮ್ಮ 'ಗಳಿಕೆ'ಯಾಗಿರುತ್ತದೆ. ಕುರ್‌ಆನಿನ 
ದೃಷ್ಟಿಯಲ್ಲಿ ಈ ಫಲಿತಾಂಶಕ್ಕೇ ನಿಜವಾದ ಮಹತ್ವವಿರುವುದರಿಂದ ಅದು ನಮ್ಮ ವ್ಯವಹಾರಗಳನ್ನು "ಕರ್ಮ' ಅಥವಾ 'ಕ್ರಿಯೆ' ಎಂಬ 
ಪದಗಳ ಮೂಲಕ ತೋರಿಸುವ ಬದಲಿಗೆ 'ಗಳಿಕೆ' ಎಂಬ ಪದದ ಮೂಲಕ ಪ್ರಕಟಿಸುತ್ತದೆ. 


ಕಾಂಡ-1 


2. ಅಲ್‌ ಬಕರಃ 91 


Tr 1 $244 3೨3೫೨ 49೨4S ر ہے‎ 
SALAS 0 SS Ge 
(135-136) ಯಹೂದಿಯರಾದರೆ ಸನ್ಮಾರ್ಗ ಪಡೆಯುವಿರೆಂದು ಯಹೂದಿಯರೂ, ಕ್ರೈಸ್ತರಾದರೆ ಸನ್ಮಾರ್ಗ 

ಪಡೆಯುವಿರೆಂದು ಕ್ರೈಸ್ತರೂ ಹೇಳುತ್ತಾರೆ. ನೀವು ಅವರೊಡನೆ, "ಹಾಗಲ್ಲ, ನಿಜವಾಗಿ ಎಲ್ಲರನ್ನೂ ಬಿಟ್ಟು 
ಇಬ್‌ರಾಹೀಮರ ಹಾದಿ" ಮತ್ತು ಇಬ್‌ರಾಹೀಮರು 'ಮುಶ್ರಿಕ'(ಬಹುದೇವಾರಾಧಕ)ರಲ್ಲಾಗಿರಲಿಲ್ಲ ಎಂದು 
ಹೇಳಿರಿ. ಮುಸ್ಲಿಮರೇ ಹೇಳಿರಿ, "ನಾವು ಅಲ್ಲಾಹನ ಮೇಲೆ ಹಾಗೂ ನಮ್ಮ ಕಡೆ ಅವಶೀರ್ಣವಾಗಿರುವುದರ 
ಮೇಲೆ ಮತ್ತು ಇಬ್‌ರಾಹೀಮ್‌, ಇಸ್ಮಾಈಲ್‌, ಇಸ್‌ಹಾಕ್‌, ಯಲ್‌ಕೂಬ್‌ ಮತ್ತು ಯಲ್‌ಕೂಬರ 
ಸಂತತಿಗಳಿಗೆ ಅವತೀರ್ಣವಾಗಿರುವುದರ ಮೇಲೆ ಹಾಗೂ ಮೂಸಾ ಈಸಾ ಮತ್ತು ಇತರ ಎಲ್ಲ ಪ್ರವಾದಿಗಳಿಗೆ 
ಅವರ ಪ್ರಭುವಿನಿಂದ ದೊರೆಶಿರುವುದರ ಮೇಲೆ ವಿಶ್ವಾಸವಿಟ್ಟಿದ್ದೇವೆ. ನಾವು ಅವರೊಳಗೆ ತಾರತಮ್ಮವಿರಿಸುವುದಿಲ್ಲ. 36 
ನಾವು ಕೇವಲ ಅಲ್ಲಾಹನ ಮುಸ್ಲಿಮರಾಗಿದ್ದೇವೆ." 


135. ಈ ಉತ್ತರದ ಸೂಕ್ಕತೆಯನ್ನರಿಯಲು ಎರಡು ಸಂಗತಿಗಳನ್ನು ಗಮನಿಸಬೇಕು: 

ಮೊದಲನೆಯದಾಗಿ ಯಹೂದಿ ಮತ್ತು ಕ್ರೈಸ್ತ ಧರ್ಮಗಳೆರಡೂ ಕ್ರಮೇಣ ಉಂಟಾದವುಗಳು. ಯಹೂದಿ ಧರ್ಮುವು ಆ 
ಹೆಸರಿನಲ್ಲಿ, ತನ್ನ ಧಾರ್ಮಿಕ ವೈಶಿಷ್ಟ್ಯ ಹಾಗೂ ನಿಯಮ ಸಂಪ್ರದಾಯಗಳೊಂದಿಗೆ ಕ್ರಿ.ಪೂ. 4ನೆಯ ಮತ್ತು 3ನೆಯ 
ಶತಮಾನಗಳಲ್ಲುಂಟಾಯಿತು. ಕ್ರೈಸ್ತಮತವೆಂದು ಕರೆಯಲಾಗುವ ವಿಶ್ವಾಸ ಮತ್ತು ಧಾರ್ಮಿಕ ವಿಚಾರಗಳ ಸಮೂಹವು ಪರತ್‌ 
ಮಸೀಹ(ಅ) (ಯೇಸುಕ್ರಿಸ್ತ)ರ ಅನೇಕ ವರ್ಷಗಳ ನಂತರ ಅಸ್ತಿತ್ವಕ್ಕೆ ಬಂತು. ಹೀಗಿರುತ್ತ ಒಬ್ಬ ವ್ಯಕ್ತಿಯ ಸನ್ಮಾರ್ಗದರ್ಶನವು 
ಯಹೂದಿ ಅಥವಾ ಕ್ರೈಸ್ತ ಧರ್ಮವನ್ನು ಅನುಸರಿಸುವುದನ್ನೇ ಅವಲಂಬಿಸಿಕೊಂಡಿರುವುದೆಂದಾದರೆ ಯಹೂದಿಯರಿಂದಲೂ 
ಕ್ರೈಸ್ತರಿಂದಲೂ ಸನ್ಮಾರ್ಗಗಾಮಿಯೆಂದು ಗೌರವಿಸಲ್ಪಡುತ್ತಿರುವ ಹ. ಇಬ್‌ರಾಹೀಮ್‌(ಅ) ಹಾಗೂ ಈ ಧರ್ಮಗಳ ಉಗಮಕ್ಕಿಂತ 
ಹಿಂದೆ ಬಂದಿದ್ದ ಇತರ ಅನೇಕ ಪ್ರವಾದಿಗಳು ಯಾವ ಮೂಲದಿಂಡ ಮಾರ್ಗದರ್ಶನ ಪಡೆಯುತ್ತಿದ್ದರೆಂಬ ಪ್ರಶ್ನೆ ತನ್ನಿಂತಾನೇ 
ಉದ್ಭವವಾಗುತ್ತದೆ. ಆ ಮೂಲ, ಯಹೂದಿ ಅಥವಾ ಕ್ರೈಸ್ತ ಧರ್ಮಗಳಾಗಿರವಿಲ್ಲವೆಂಬುದಂತೂ ಸ್ಪಷ್ಟ. ಆದುದರಿಂದ ಮಾನವನ 
ಸನ್ಮಾರ್ಗ ಪ್ರಾಪ್ತಿಯು ಈ ಯಹೂದೀ ಕ್ರೈಸ್ತ ಮೊದಲಾದ ವಿಭಿನ್ನ ಪಂಗಡಗಳ ಜನನಕ್ಕೆ ಕಾರಣವಾದ ಧಾರ್ಮಿಕ ವೈಶಿಷ್ಟ್ಯಗಳನ್ನು 
ಅವಲಂಬಿಸಿರುವುದಲ್ಲ; ಬದಲಾಗಿ ಅದು ಎಲ್ಲ ಕಾಲಗಳಲ್ಲೂ ಮಾನವನು ಸನ್ಮಾರ್ಗದರ್ಶನ ಪಡೆಯುತ್ತಿದ್ದ ಸಾರ್ವಲೌಕಿಕ 
ಸನ್ಮಾರ್ಗವನ್ನಾಧರಿಸಿದೆ. [ಯಹೂದಿತ್ವ ಮತ್ತು, ಕ್ರೈಸ್ತತ್ವವನ್ನೆಲ್ಲ] ಎಂಬುದು ವ್ಯಕ್ತವಾಗಿ ತಿಳಿಯುತ್ತದೆ. 

ಎರಡನೆಯದಾಗಿ ಹ.ಇಬ್‌ರಾಹೀಮ್‌ರು(ಅ) ಏಕೈಕ ಅಲ್ಲಾಹನ ಹೊರತು ಅನ್ಯರ ಆರಾಧನೆ, ಪಾವಿತ್ರ್ಯ ವರ್ಣನೆ, ದಾಸ್ಕ 
ಮತ್ತು ಅನುಸರಣೆಯ ಮೇಲೆ ನಂಬಿಕೆ ಇದ್ದವರಾಗಿರಲಿಲ್ಲ ಎಂಬುದಕ್ಕೆ ಸ್ವತಃ ಯಹೂದಿಯರೆ ಮತ್ತು ಕ್ರೈಸ್ತರ ಪವಿತ್ರ ಗ್ರಂಥಗಳೇ 
ಸಾಕ್ಲಿಯಾಗಿವೆ. ಆದುದರಿಂದ ಯಹೂದಿ ಮತ್ತು ಕ್ರೈಸ್ತ ಧರ್ಮಗಳಿರಡೂ ಹರ್ರುತ್‌ ಇಬ್‌ರಾಹೀಮ್‌ರು(ಅ) ಅನುಸರಿಸುತ್ತಿದ್ದ 
ಮಾರ್ಗದಿಂದ ದೂರ ಸರಿದಿವೆ ಎಂಬುದು ಸ್ಪಷ್ಟ. ಏಕೆಂದರೆ ಅವೆರಡರಲ್ಲಿಯೂ ಶಿರ್ಕ್‌(ಬಹುದೇವಾರಾಧನೆ) ಬೆರೆಳುಹೋಗಿದೆ. 
136. ಪ್ರವಾದಿಗಳೊಳಗೆ ತಾರತಮ್ಮವಿರಿಸುವುದಿಲ್ಲ ಎಂದರೆ- ಅವರ ಪೈಕಿ ಇಂಥವರು ಸನ್ಮಾರ್ಗದಲ್ಲಿಬ್ದರು, ಇಂಥವರು 


92 ಕುರ್‌ಆನ್‌ ವ್ಯಾಖ್ಮಾನ 


(137) ಇನ್ನು, ನೀವು ವಿಶ್ವಾಸವಿರಿಸಿದಂತೆಯೇ ಅವರೂ ವಿಶ್ವಾಸವಿರಿಸಿದರೆ, ನಿಶ್ಚಯವಾಗಿಯೂ ಅವರು 
ಸನ್ಮಾರ್ಗದಲ್ಲಿದ್ದಾರೆ. ಅವರು ವಿಮುಖರಾದರೆ, ಅವರೇ ಹಟಮಾರಿತನಕ್ಕೊಳಗಾಗಿರುವರೆಂಬುದು ಸ್ಪಷ್ಟವಾಗುತ್ತದೆ. 
ಆದುದರಿಂದ ಅವರಿಗೆದುರು ನಿಮ್ಮ ಸಂರಕ್ಷಣೆಗೆ ಅಲ್ಲಾಹನೇ ಸಾಕು. ಅವನು ಸರ್ವವನ್ನೂ ಅಲಿಸುವವನೂ 
ಸರ್ವಜ್ಞನೂ ಆಗಿರುತ್ತಾನೆ. 

(138) ಅಲ್ಲಾಹನ ವರ್ಣವನ್ನು ಹೊಂದಿರಿ.37 ಅವನ ವರ್ಣಕ್ಕಿಂತ ಉತ್ತಮ ವರ್ಣ ಇನ್ನಾರದಿರ 
ಬಹುದು? ಮತ್ತು ನಾವು ಕೇವಲ ಆತನ ದಾಸ್ಯ ೈ-ಆರಾಧನೆ ಮಾಡುವವರು ಎಂದು ಹೇಳಿರಿ. 

(139-141) ಅವರೊಡನೆ ಹೇಳಿರಿ, "ಅಲ್ಲಾಹನು ನಮ್ಮ ಪ್ರಭುವೂ ನಿಮ್ಮ ಪ್ರಭುವೂ ಆಗಿರುವಾಗ, 
ನೀವು ಅಲ್ಲಾಹನ ಬಗ್ಗೆ ನಮ್ಮೊಡನೆ ಜಗಳವಾಡುತ್ತೀರಾ?' ನಮ್ಮ ಕರ್ಮಗಳು ನಮಗೆ, ನಿಮ್ಮ ಕರ್ಮಗಳು 


ಸನ್ಮಾರ್ಗದಲ್ಲಿ ಇರಲಿಲ್ಲ ಅಥವಾ ನಾವು ಒಬ್ಬರನ್ನು ನಂಬುತ್ತೇವೆ ಇನ್ನೊಬ್ಬರನ್ನು ನಂಬುವುದಿಲ್ಲ ಎಂಬ ನೆಲೆಯಲ್ಲಿ ಅವರ ಮಧ್ಯೆ 
ತಾರತಮ್ಮವಿರಿಸುವುದಿಲ್ಲ ಎಂದರ್ಥ. ಅಲ್ಲಾಹನ ವತಿಯಿಂದ ಬಂದ ಪ್ರವಾದಿಗಳಿಲ್ಲರೂ ಒಂದೇ ಸತ್ಯ ಹಾಗೂ ಒಂದೇ ಸನ್ಮಾರ್ಗದ | 
ಕಡೆಗೆ ಕರೆ ನೀಡಲು ಬಂದಿದ್ದರೆಂಬುದು ವ್ಯಕ್ತ, ಆದುದರಿಂದ ನಿಜಾರ್ಥದಲ್ಲಿ ಸತ್ಕಾರಾಧಕನಾದವನಿಗೆ ಪ್ರವಾದಿಗಳೆಲ್ಲರೂ 
ಸತ್ಯವಾದಿಗಳೆಂದು ಒಪ್ಪಿಕೊಳ್ಳದೆ ನಿರ್ವಾಹವಿಲ್ಲ. ಕೆಲವು ಪ್ರವಾದಿಗಳನ್ನು ಮಾನ್ಮ ಮಾಡಿ ಇನ್ನು ಕೆಲವರನ್ನು ನಿರಾಕರಿಸುವವರು 
ವಾಸ್ತವದಲ್ಲಿ ತಾವು ಸ್ವತಃ ಮಾನ್ಮ ಮಾಡುವ ಪ್ರವಾದಿಯ ಅನುಯಾಯಿಗಳೂ ಅಲ್ಲ. ಏಕೆಂದರೆ, ಅವರು ಹ.ಮೂಸಾ(ಅ) ಅಥವಾ 
ಹ.ಈಸಾ(ಅ) ಅಥವಾ ಇನ್ನಿತರ ಪ್ರವಾದಿಗಳು ಮುಂದಿಟ್ಟ ಸಾರ್ವಲೌಕಿಕ ನೇರ ಮಾರ್ಗವನ್ನು ಹೊಂದಲಿಲ್ಲ. ಅವರು ಕೇವಲ 
ತಮ್ಮ ಹಿರಿಯರ ಅಂಧಾನುಕರಣೆಯಿಂದ ಒಬ್ಬ ಪ್ರವಾದಿಯನ್ನು ಮಾನ್ಮ ಮಾಡುತ್ತಿದ್ದಾರೆ. ಅವರ ನಿಜಧರ್ಮವು ಕುಲಾರಾಧನೆಯ 
ಪಕ್ಷಪಾತವೂ ಹಿರಿಯರ ಅಂಧಾನುಕರಣೆಯೂ ಆಗಿದೆಯೇ ವಿನಾ ಯಾವುದಾದರೂ ಪ್ರವಾದಿಯ ಅನುಸರಣೆ ಅಲ್ಲ. 

137. ಈ ಸೂಕ್ತವನ್ನು ಎರಡು ವಿಧದಲ್ಲಿ ಅನುವಾದಿಸಬಹುದು. 'ನಾವು ಅಲ್ಲಾಹನ ವರ್ಣವನ್ನು ಹೊಂದಿದೆವು' 
ಎಂಬುದೊಂದು. 'ಅಲ್ಲಾಹನ ವರ್ಣವನ್ನು ಹೊಂದಿರಿ' ಎಂಬುದು ಇನ್ನೊಂದು. ಕ್ರೈಸ್ತ ಧರ್ಮ ಬರುವುದಕ್ಕೆ ಮುಂಚೆ ಯಹೂದಿಯರಲ್ಲಿ 
ತಮ್ಮ ಧರ್ಮಕ್ಕೆ ಹೊಸದಾಗಿ ಸೇರುವಾತನನ್ನು ಸ್ನಾನ ಮಾಡಿಸುವ ವಾಡಿಕೆಯತ್ತು. ಈ ಸ್ನಾನದಿಂದ ಅವನ ಪಾಪಗಳೆಲ್ಲ 
ಪರಿಹಾರವಾದುವೆಂದೂ ಅವನೀಗ ಜೀವನದ ಹೊಸ ವರ್ಣವನ್ನು ಸ್ವೀಕರಿಸಿದವನೆಂದೂ ತಿಳಿಯಲಾಗುತ್ತಿತ್ತು. ಇದನ್ನೇ ಕ್ರಮೇಣ 
ಕ್ರೈಸ್ತರೂ ಅನುಕರಿಸಿದರು. ಇದಕ್ಕೆ ಸ್ನಾಪಕ(ಔapism) ಎಂಬ ಪಾರಿಭಾಷಿಕ ಹೆಸರಿದೆ. ಈ ಸ್ನಾಪಕವನ್ನು ಧರ್ಮ ಸ್ವೀಕಾರ 
ಮಾಡುವವರಿಗೆ ಮಾತ್ರವಲ್ಲ, ಮಕ್ಕಳಿಗೂ ಮಾಡಿಸಲಾಗುತ್ತದೆ. ಕುರ್‌ಆನ್‌ ಇದರ ಕುರಿತಾಗಿ, ಈ ರೂಢಿಯ ಸ್ನಾಪಕದಲ್ಲಿ ಏನು 
ಅಡಗಿದೆ? ಅಲ್ಲಾಹನ ವರ್ಣವನ್ನು ಹೊಂದಿರಿ. ಆ ವರ್ಣ ನೀರಿನಿಂದ ಬರುವುದಲ್ಲ, ಅದು ಅಲ್ಲಾಹನ ದಾಸ್ಯ-ಆರಾಧನೆಯ ರೀತಿಯನ್ನು 
ಅನುಸರಿಸುವುದರಿಂದ ಬರುವುದು ಎಂದು ಹೇಳುತ್ತದೆ. 

138. ಅರ್ಥಾತ್‌- ಅಲ್ಲಾಹನೇ ನಮ್ಮೆಲ್ಲರ ಪಾಲಕ ಪ್ರಭುವಾಗಿರುವುದರಿಂದ ಅವನ ದಾಸ್ಕ-ಅನುಸರಣೆಯೇ ನಡೆಯಬೇಕೆಂದು 
ನಾವು ಹೇಳುತ್ತೇವೆ. ಇಷ್ಟಕ್ಕಾಗಿ ನೀವು ನಮ್ಮೊಡನೆ ಜಗಳಾಡಬೇಕೇ? ಅಲ್ಲಾಹನ ದಾಸ್ಯ-ಆರಾಧನೆಯಲ್ಲಿ ಇತರರನ್ನು ಭಾಗಿಗಳನ್ನಾಗಿ 
ಮಾಡುತ್ತಿರುವವರು ನೀವು- ನಾವಲ್ಲ, ಹಾಗಿರುವಾಗ ಜಗಳಾಡುವ ಅವಕಾಶವಿರುವುದಾದರೂ ನಮಗೆ- ನಿಮಗಲ್ಲ. 

'ಅತುಹಾಜ್ಞೂನನಾ ಫಿಲ್ಲಾಹ್‌'(ನೀವು ನಮ್ಮೊಡನೆ ಅಲ್ಲಾಹನ ಬಗ್ಗೆ ಕಲಹವಾಡುತ್ತೀರಾ?) ಎಂಬುದನ್ನು ನೀವು ನಮ್ಮೊಡನೆ 
ಅಲ್ಲಾಹನ ಮಾರ್ಗದಲ್ಲಿ (ಅಲ್ಲಾಹನಿಗಾಗಿ) ಜಗಳಾಡುತ್ತೀರಾ? ಎಂದೂ ಅನುವಾದಿಸಬಹುದು. ಹೀಗೆ ಅನುವಾದಿಸಿದರೆ, ಇದರ 


"2. ಅಲ್‌ ಬಕರಃ 93 


ಧರಸ 4 6೪ 
ನಿಮಗೆ, ನಾವು ನಮ್ಮ ದಾಸ್ಯ್ಕ-ಆರಾಧನೆಯನ್ನು ಅಲ್ಲಾಹನಿಗಾಗಿ ನಿಷ್ಕಳಂಕಗೊಳಿಸಿದ್ದೇವೆ.' ಅಥವಾ 
ಇಬ್‌ರಾಹೀಮ್‌, ಇಸ್ಮಾಈಲ್‌, ಇಸ್‌ಹಾಕ್‌, ಯಲ್‌ಕೂಬ್‌ ಮತ್ತು ಯಲ್‌ಕೂಬರ ಸಂತಶಿಯವರೆಲ್ಲರೂ 
ಯಹೂದಿಯರೋ ಅಥವಾ ಕ್ರೈಸ್ತರೋ ಆಗಿದ್ದರೆಂದು ನೀವೆನ್ನುತ್ತೀರಾ?'" ಹೇಳಿರಿ: "ಹೆಚ್ಚು ತಿಳಿದವರು ನೀವೋ 
ಅಲ್ಲಾಹನೋ?'* ಅಲ್ಲಾಹನ ಕಡೆಯಿಂದ ದೊರೆತ ಒಂದು ಸಾಕ್ಸ್ಯವು ತನ್ನಲ್ಲಿದ್ದೂ ಅದನ್ನು ಅಡಗಿಸಿದವನಿಗಿಂತ 
ಹಿರಿಯ ಅಕ್ರಮಿ ಇನ್ನಾರಿರಬಹುದು? ನಿಮ್ಮ ಚಟುವಟಿಕೆಗಳ ಬಗ್ಗೆ ಅಲ್ಲಾಹ್‌ ಅಶ್ರದ್ಧನಲ್ಲ."' ಗತಿಸಿ ಹೋದ 
ಒಂದು ಸಮುದಾಯವದು. ಅವರು ಗಳಿಸಿದುದು ಅವರಿಗೆ ಮತ್ತು ನೀವು ಗಳಿಸಿದುದು ನಿಮಗೆ. ಅವರ ಕರ್ಮಗಳ 
ಕುರಿತು ನಿಮ್ಮೊಡನೆ ವಿಚಾರಣೆ ನಡೆಯದು." 


ಅರ್ಥ- ನಮ್ಮೊಡನೆ ನಿಮ್ಮ ಕಲಹವು ನಿಜಕ್ಕೂ ಕೇವಲ ದೇವನಿಗೋಸ್ಕರವಾಗಿದ್ದು ಇದರಲ್ಲಿ ಸ್ವಾರ್ಥ ಹಿತಾಸಕ್ತಿಯಿಲ್ಲವೆಂದಾದರೆ 
ಇದು ಅತ್ಯಂತ ಸುಲಭದಲ್ಲಿ ಇತ್ಯೃರ್ಥವಾಗಬಹುದು ಎಂದಾಗುತ್ತದೆ. ' 

139. ಅರ್ಥಾತ್‌- ನೀವು ನಿಮ್ಮ ಕರ್ಮಗಳಿಗೂ, ನಾವು ನಮ್ಮ ಕರ್ಮಗಳಿಗೂ ಹೊಣೆಗಾರರು. ನೀವು ನಿಮ್ಮ ದಾಸ್ಯವನ್ನು 
ವಿಭಜಿಸಿಕೊಂಡಿದ್ದೀರಿ. ನೀವು ಅಲ್ಲಾಹನೊಂದಿಗೆ ಇತರರನ್ನು ಭಾಗೀದಾರರನ್ನಾಗಿ ಮಾಡಿಕೊಂಡು ಅವರ ದಾಸ್ಕ-ಆರಾಧನೆಯನ್ನೂ 
ಅಸುಸರಣೆಯನ್ನೂ ಮಾಡುತ್ತಿರುವಿರಾದರೆ ಹಾಗೆ ಮಾಡಲು ನಿಮಗೆ ಸ್ವಾತಂತ್ರ್ಯವಿದೆ. ನೀವು ಅದರ ಪರಿಣಾಮವನ್ನು ಸ್ವತಃ 
ಕೆಂಡುಕೊಳ್ಳುವಿರಿ. ನಾವು ನಿಮ್ಮನ್ನು ಬಲವಂತವಾಗಿ ಅದರಿಂದ ತಡೆಯಲು ಬಯಸುವುದಿಲ್ಲ. ಆದರೆ ನಾವಂತೂ ಸಕಲ ಬಾಸ್ಯ-ಆರಾಧನೆ, 
ದಾಸ್ಕ-ಅನುಸರಣೆ ಮತ್ತು ಉಪಾಸನೆಗಳನ್ನು ಸರ್ವ ಸಂಪೂರ್ಣವಾಗಿ ಅಲ್ಲಾಹನಿಗೆ ಮಾತ್ರ ಕಾಯ್ದಿರಿಸಿಕೊಂಡಿದ್ದೇವೆ. ಈ ನಿಲುಮೆಯನ್ನು 
ಸ್ವೀಕರಿಸಲಿಕ್ಕೆ ನಮಗೂ ಹಕ್ಕಿದೆ ಎಂಬುದನ್ನು ನೀವು ಒಪ್ಪಕೊಂಡರೆ ಈ ಅನಗತ್ಯ ಕಲಹ ತನ್ನಿಂದ ತಾನೇ ನಿವಾರಣೆಯಾಗುತ್ತದೆ. 

140. ಮಹಾನ್‌ ಪ್ರವಾದಿಗಳೆಲ್ಲರೂ ಯಹೂದಿಯರೋ ಕೈೈಸ್ತರೋ ಆಗಿದ್ದರೆಂದು ತಮ್ಮಷ್ಟಕ್ಕೇ ನಿಜಕ್ಕೂ ನಂಬಿದ್ದ 
ಅಜ್ಞಾನಿಗಳಾದ ಯಹೂದಿ ಮತ್ತು ಕ್ರೈಸ್ತ ಜನಸಾಮಾನ್ಮರನ್ನು ಉದ್ದೇಶಿಸಿ ಹೇಳಿದ ಮಾತಿದು. 

141. ಯಹೂದಿ ಮತ್ತು ಕ್ರೈಸ್ತ ಧರ್ಮಗಳು ತಮ್ಮ ಪ್ರಕೃತ ವೈಶಿಷ್ಟ್ಯಗಳೊಂದಿಗೆ ಕ್ರಮೇಣ ಉಂಟಾದವುಗಳೆಂಬ ಸತ್ಯವನ್ನು 
ಚೆನ್ನಾಗಿ ತಿಳಿದಿದ್ದ ಯಹೂದಿ ಮತ್ತು ಕ್ರೈಸ್ತ ವಿದ್ವಾಂಸರನ್ನು ಇಲ್ಲಿ ಅಭಿಸಂಬೋಧಿಸಲಾಗಿದೆ. ಈ ತಿಳುವಳಿಕೆಯ ಹೊರತಾಗಿಯೂ 
ಅವರು ಸತ್ಯವೆಂಬುದು ತಮ್ಮ ಪಂಗಡಗಳಿಗೇ ಸೀಮಿತವೆಂದು ವಾದಿಸುತ್ತಿದ್ದರು. ಪ್ರವಾದಿಗಳು ಗತಿಸಿಹೋದ ಬಹಳ ಕಾಲಾನಂತರ 
ಫಕೀಹ್‌ಗಳೂ ಸೂಫಿಗಳೂ ಭಾಷಾ ಪ್ರವೀಣರೂ ರಚಿಸಿಕೊಂಡ ವಿಶ್ವಾಸ ಆಚಾರ ಮತ್ತು ನಿಯಮಾವಳಿಗಳ ಅನುಸರಣೆಯೇ 
ಮಾನವನ ಸಾರ್ಥಕ್ಕ ಮತ್ತು ಮೋಕ್ಷಗಳ ಸಾಧನವಾಗಿದೆ ಎಂಬ ತಪ್ಪುಕಲ್ಲನೆಯಲ್ಲಿ ಅವರು ಜನಸಾಮಾನ್ಯರನ್ನು ಸಿಲುಕಿಸಿಡುತ್ತಿದ್ದರು. 
ಹಾಗಿದ್ದರೆ ಹ. ಇಬ್‌ರಾಹೀಮ್‌, ಇಸ್‌ಹಾಕ್‌, ಯಲ್‌ಕೂಬ್‌(ಅ) ಮೊದಲಾದ ಪ್ರವಾದಿಗಳು ನಿಮ್ಮ ಈ ಪಕ್ನ-ಪಂಗಡಗಳ ಪೈಕಿ 
ಯಾವುದಕ್ಕೆ ಸೇರಿದ್ದರೆಂದು ಆ ವಿದ್ವಾಂಸರನ್ನು ಕೇಳಿದಾಗ, ಅದಕ್ಕೆ ಉತ್ತರಿಸಲು ಅವರು ಹಿಂಜರಿಯುತ್ತಿದ್ದರು. ಆ ಮಹಾಪುರುಷರು 
ತಮ್ಮ ಪಕ್ಷದವರೇ ಎಂದು ಹೇಳಲು [ಅವರಿಗೆ ಸಾಧ್ಯವಿರಲಿಲ್ಲ. ವಸ್ತುಸ್ಥಿತಿಯನ್ನು ಬಹಿರಂಗವಾಗಿ ಒಪ್ಪಿಕೊಳ್ಳಲಿಕ್ಕೂ ಅವರು 
ಸಿದ್ಧರಿರಲಿಲ್ಲ.] ಏಕೆಂದರೆ ಹಾಗೆ ಒಪ್ಪಿಕೊಂಡರೆ ಅವರ ವಾದದಲ್ಲಿ ಹುರುಳಿಲ್ಲವಾಗಿ ಅದು ಅಲ್ಲೇ ಕೊನೆಗೊಳ್ಳುತ್ತಿತ್ತು. 


ಕಾಂಡ -1 


94 ಕುರ್‌ಆನ್‌ ವ್ಯಾಖ್ಯಾನ 


SEE جس ہت‎ 7 
ESA G0 Ee IE GE'S ಪತ 


نہ 77000800 ۰ لت 


(142-143-) *"ಇವರು ಈ ಮುಂಚೆ ಮುಖಮಾಡಿ ನಮಾರುಖ್‌ ಮಾಡುತ್ತಿದ್ದ ಕಿಬ್ಲಾದಿಂದ ಒಮ್ಮೆಲೇ 
ತಿರುಗಿಬಿಡಬೇಕಾದರೆ ಇವರಿಗೇನಾಯಿತು?" ಎಂದು ತಿಳಿಗೇಡಿಗಳು ನಿಶ್ಚಯವಾಗಿಯೂ ಕೇಳುವರು. ಓ 
ಪೈಗಂಬರರೇ, ಅವರೊಡನೆ ಹೇಳಿರಿ: "ಪೂರ್ವ-ಪಶ್ಚಿಮ ಎಲ್ಲವೂ ಅಲ್ಲಾಹನವೇ. ಅಲ್ಲಾಹನು ತಾನಿಚ್ಛಿಸಿದವನಿಗೆ 
ಸನ್ಮಾರ್ಗ ತೋರಿಸುತ್ತಾನೆ"' ಮತ್ತು ಇದೇ ರೀತಿ ನೀವು ಜಗತ್ತಿನ ಮಾನವರ ಬಗ್ಗೆ ಸಾಕ್ಸಿಯಾಗಿರಲಿಕ್ಕೂ 
ಸಂದೇಶವಾಹಕರು ನಿಮ್ಮ ಬಗ್ಗೆ ಸಾಕ್ಷಿಯಾಗಿರಲಿಕ್ಕೂ ನಾವು ನಿಮ್ಮನ್ನು ಒಂದು ಸುಮಧ್ಮ ಸಮುದಾಯವನ್ನಾಗಿ 
ಮಾಡಿದ್ದೇವೆ. 


142. ಮುಹಮ್ಮದ್‌ ಪೈಗಂಬರರು(ಸ) ಹಿಜ್ರತ್‌ನ (ಮದೀನಾಕ್ಕೆ ವಲಸೆ ಹೋದ) ಬಳಿಕ 16-17 ತಿಂಗಳುಗಳ ತನಕ ಬೈತುಲ್‌ 
ಮಕ್ತಿಸಿನ ಕಡೆಗೇ ಮುಖ ಮಾಡಿ ನಮಾರು್‌ ಮಾಡುತ್ತಿದ್ದರು. ನಂತರ ಕಅಬಾದ ಕಡೆಗೆ ಮುಖ ಮಾಡಿ ನಮಾರಖ್‌ ಮಾಡಲು 
ಆಜ್ಞೆ ಬಂತು. ಇದರ ವಿವರಣೆ ಮುಂದೆ ಬರಲಿಬೆ. 

143. ಇದು ಆ ತಿಳಿಗೇಡಿಗಳ ಆಕ್ಷೇಪಕ್ಕೆ ಮೊದಲನೆಯ ಉತ್ತರ. ಅವರು ಅಲ್ಪಮತಿಗಳೂ ಸಂಕುಚಿತ ದೃಷ್ಟಿಕೋನವುಳ್ಳವರೂ 
ಆಗಿದ್ದು ದಿಕ್ಕು ಮತ್ತು ಸ್ಥಾನಗಳ ದಾಸರಾಗಿದ್ದರು. ದೇವನು ಯಾವುದಾದರೊಂದು ಸ್ಥಾನಕ್ಕೆ ಅಂಟಿಕೊಂಡಿದ್ದಾನೆಂದು ಅವರು 
ಎಣಿಸಿದ್ದರು. ಅದುದರಿಂದ ಅವರ ಈ ಅಜ್ಞಾನಜನ್ಮ ಆಕ್ಟೇಪವನ್ನು ತಳ್ಳಿಹಾಕಿ ಮೂಡು-ಪಡುಗಳೆಲ್ಲವೂ ಅಲ್ಲಾಹನದೇ ಆಗಿವೆ. 
ಒಂದು ಸ್ಥಾನವನ್ನು ಕಿಬ್ಲಾ ಮಾಡಿಕೊಳ್ಳುವುದೆಂದರೆ ಅಲ್ಲಾಹನು ಆ ಸ್ಥಾನದಲ್ಲೇ ಇರುವನೆಂದು ಅರ್ಥವಲ್ಲ. ಅಲ್ಲಾಹನಿಂದ 
ಮಾರ್ಗದರ್ಶನ ಪಡೆದವರು ಇಂಥ ಸಂಕುಚಿತ ಮನೋಭಾವದಿಂದ ದೂರವಿರುತ್ತಾರೆ. ಅವರಿಗೆ ಸಾರ್ವಲೌಕಕ ವಾಸ್ತವಿಕತೆಯನ್ನು 
ಅರಿಯುವ ದಾರಿ ತೆರೆದುಕೊಳ್ಳುತ್ತದೆ ಎಂದು ಹೇಳಲಾಯಿತು. (ನೋಡಿರಿ-ಟಿಪ್ಪಣಿ 115-116 ) 

144. ಇದು ಹರ್ರುತ್‌ ಮುಹಮ್ಮದ್‌ ಪೈಗಂಬರರ(ಸೆ) ಸಮುದಾಯದ ನಾಯಕತ್ವದ ಘೋಷಣೆಯಾಗಿದೆ. ಇಲ್ಲಿ 'ಇದೇ 
ರೀತಿ' ಎಂಬುದು ಎರಡು ವಿಷಯಗಳಿಗೆ ಸಂಬಂಧಿಸಿದೆ. ಅಲ್ಲಾಹನ ಯಾವ ಮಾರ್ಗದರ್ಶನದಿಂದಾಗಿ, ಹ.ಮುಹಮ್ಮದ್‌ರ(ಸ) 
ಅನುಸರಣೆಯನ್ನು 'ಸ್ವೀಕರಿಸಿದವರಿಗೆ ಸನ್ಮಾರ್ಗ ಪ್ರಾಪ್ತಿಯಾಗಿ ಅವರು ಸುಮಧ್ಮ ಸಮುದಾಯ ಎನಿಸುವಂತಾಯಿತೋ ಆ 
ಮಾರ್ಗದರ್ಶನದ ಕಡೆಗೂ ಇದೆ. ವಾಸ್ತವದಲ್ಲಿ ಬೈತುಲ್‌ ಮಕ್ಲಿಸಿನಿಂದ ಕಅಬಾದ ಕಡೆಗೆ دہ‎ ವರ್ಗಾವಣೆಯು ಬನೀಇಸ್ರಾಈಲರನ್ನು 
ಅಲ್ಲಾಹನು ನಾಯಕತ್ವ ಪದವಿಯಿಂದ ಉಚ್ಚಾಟಿಸಿ ಪ್ರವಾದಿ ಮುಹಮ್ಮದ್‌ರ(ಸ) ಸಮುದಾಯಕ್ಕೆ ಆ ಸ್ಥಾನವನ್ನು ನೀಡುವ 
ಸಂಕೇತವಾಗಿದ್ದ ಕಿಬ್ಲಾದ ವರ್ಗಾವಣೆಯ ಕಡೆಗೂ ಇದೆ. 

'ಉಮ್ಮತೆ ವಸತ್‌', ಎಂದರೆ ನ್ಯಾಯ, ನೀತಿ ಮತ್ತು ಸಮತೋಲನದ ವರ್ತನೆಯಲ್ಲಿ ಸ್ಥಿರವಾಗಿ ನಿಂತು ಜಗತ್ತಿನ ಇತರ 
ಸಮುದಾಯಗಳ ನಡುವೆ ಅಗ್ರಸ್ಲಾನ ಪಡೆದ, ಎಲ್ಲರೊಂದಿಗೂ ಸಮಂಜಸ ಹಾಗೂ ಸಮಾನ ಸಂಬಂಧಗಳನ್ನು ಹೊಂದಿದ, 
ಯಾರೊಂದಿಗೂ ಅಸಮಂಜಸ ಹಾಗೂ ಪಕ್ಷೆಪಾಶೀ ಸಂಬಂಧಗಳನ್ನಿರಿಸದ ಸರ್ವಶ್ರೇಷ್ಠ ಸಮುದಾಯ. 

ನೀವು ಜಗತ್ತಿನ ಮಾನವರ ಬಗ್ಗೆ ಸಾಕ್ಷಿಯಾಗಿರಲಿಕ್ಕಾಗಿಯೂ ಸಂದೇಶವಾಹಕರು ನಿಮ್ಮ ಬಗ್ಗೆ ಸಾಕ್ಟಿಯಾಗಿರಲಿಕ್ಕಾಗಿಯೂ 
ನಿಮ್ಮನ್ನು ಒಂದು 'ಉಮ್ಮತೆ ವಸತ್‌' ಆಗಿ ಮಾಡಿದ್ದೇವೆ, ಎಂದರೆ- ಪುನರುತ್ಥಾನ ದಿನದಂದು ಇಡೀ ಮಾನವ ವರ್ಗವನ್ನು ಒಂದೆಡೆ 
ಒಟ್ಟುಗೂಡಿಸಿ ಒಟ್ಟಾಗಿ ವಿಚಾರಣೆ ನಡೆಸಲಾಗುವುದು. ಆಗ ಸಂದೇಶವಾಹಕರು ನಮ್ಮ ಹೊಣೆಗಾರ ಪ್ರತಿನಿಧಿ ಎಂಬ ನೆಲೆಯಲ್ಲಿ | 
ಅವರಿಗೆ ನಾವು ನೀಡಿದ್ದ ನಿರ್ಮಲ ವಿಚಾರ, ಸುಶೀಲ ಆಚಾರ ಮತ್ತು ನ್ಯಾಯ ವ್ಯವಸ್ಥೆಗಳನ್ನು ನಿಮಗೆ ಸರ್ವಸಂಪೂರ್ಣವಾಗಿ 


ಕಾಂಡ-2 


2. ಅಲ್‌ ಬಕರಃ : ۱ 95 


TH ಎ‏ 1 ک8 7 رہ 
ESE PAE INE SIGE Hg‏ 


ہا ھی 43 [AWN su‏ 71 
٤پ‏ 0 ಹಿಚ್‌ ಬ‏ ان اللہ 
[d‏ سہڑے ۷ے ا pA‏ 


FE So 29 6 
ELA SIS تقلب‎ SS Solr Hd 

(-143) ನಿಮ್ಮಲ್ಲಿ ಸಂದೇಶವಾಹಕರ ಅನುಸರಣೆ ಮಾಡುವವರಾರು ಮತ್ತು ವಿಮುಖರಾಗುವವರಾರೆಂದು 
ತಿಳಿಯಲಿಕ್ಕಾಗಿ ಮಾತ್ರ ನೀವು ಈ ಮುಂಚೆ ಮುಖ ಮಾಡುತ್ತಿದ್ದ ಕಿಬ್ಲಾವನ್ನು ನಾವು ನಿಶ್ನಯಿಸಿದ್ದೆವು.' ಈ 
ಸಂಗತಿಯಂತು ಅತ್ಯಂತ ಕಠಿಣವಾಗಿತ್ತು. ಆದರೆ ಅಲ್ಲಾಹನಿಂದ ಸನ್ಮಾರ್ಗ ಹೊಂದಿದವರಿಗೆ ಕಿಂಚಿತ್ತೂ 
ಕಠಿಣವಾಗಲಿಲ್ಲ. ಅಲ್ಲಾಹನು ನಿಮ್ಮ ಸತ್ಕವಿಶ್ವಾಸವನ್ನು ಎಂದಿಗೂ ನಿಷ್ಟಲಗೊಳಿಸಲಾರನು. ಅಲ್ಲಾಹನು ಜನರ 
ಬಗ್ಗೆ ಅತ್ಯಂತ ಕೃಪಾಳುವೂ ಕರುಣಾನಿಧಿಯೂ ಆಗಿರುತ್ತಾನೆಂಬುದು ಖಾತ್ರಿಯೆಂದು ತಿಳಿಯಿರಿ. 


ತಲುಪಿಸಿದುದು ಮಾತ್ರವಲ್ಲ ಅದರಂತೆ ಆಚರಿಸಿಯೂ ತೋರಿಸಿರುತ್ತಾರೆಂದು ಸಾಕ್ಲಿ ಹೇಳುವರು. ನಂತರ ಸಂದೇಶವಾಹಕರ 
ಪ್ರತಿನಿಧಿಗಳೆಂಬ ನೆಲೆಯಲ್ಲಿ ನೀವು ಇತರ ಮಾನವರ ಬಗ್ಗೆ ಸಾಕ್ಟಿದಾರರಾಗಿ ನಿಂತು ಸಂದೇಶವಾಹಕರು ನಿಮಗೆ ನೀಡಿದುದನ್ನು ನೀವು 
ಅವರಿಗೆ ತಲುಪಿಸಿರುತ್ತೀರೆಂದೂ, ಸಂದೇಶವಾಹಕರು ನಿಮಗೆ ಕಲಿಸಿ ಕೊಟ್ಟುದನ್ನು ಚಾಚೂ ತಪ್ಪದೆ ಇತರ ಮಾನವರಿಗೆ ಮುಟ್ಟಿಸುವ 
ಕಾರ್ಯದಲ್ಲಿ ನೀವು ಕಿಂಚಿತ್ತೂ ಉದಾಸೀನತೆ ತೋರಲಿಲ್ಲವೆಂದೂ ಸಾಕ್ಷ ನುಡಿಯಬೇಕಾಗುವುದು. 

ಹೀಗೆ ಈ ಲೋಕದಲ್ಲಿ ಯಾವುದಾದರೂ ವ್ಯಕ್ತಿ ಅಥವಾ ಸಮುದಾಯಕ್ಕೆ ಅಲ್ಲಾಹನ ಕಡೆಯಿಂದ ಸಾಕ್ಷ್ಯ ನೀಡತಕ್ಕೆ ಉನ್ನತ 
ಸ್ಥಾನ ವಹಿಸಿಕೊಡುವುದೆಂದರೆ ವಾಸ್ತವದಲ್ಲಿ ಅದಕ್ಕೆ 'ಇಮಾಮತ್‌' ಮತ್ತು ನಾಯಕತ್ವದ ಸ್ಥಾನ ನೀಡಿ ಗೌರವಿಸುವುದೆಂದೇ ಅರ್ಥ. 
ಇದರಲ್ಲಿ ಉನ್ನತ ಸ್ಥಾನಮಾನಗಳೊಂದಿಗೆ ಹೊಣೆಗಾರಿಕೆಯ ಬಹುದೊಡ್ಡ ಹೊರೆಯೂ ಇದೆ. ಹರ್ರುತ್‌ ಮುಹಮ್ಮದ್‌ 
ಪೈಗಂಬರರು(ಸ) ಈ ಸಮುದಾಯಕ್ಕೆ ದೇವಭಕ್ತಿ, ಸತ್ಕಸಂಧತೆ, ನಿಷ್ಪಕ್ಷಪಾತ ನೀತಿ ಮತ್ತು ಸೆತ್ಯನಿಷ್ಮಗಳ ಜೀವಂತ ಸಾಕ್ಸಿ 
(ಮಾದರಿ)ಯಾಗಿದ್ದರು. ಹಾಗೆಯೇ ಈ ಸಮುದಾಯವೂ ಇಡೀ ಜಗತ್ತಿಗೆ ಜೀವಂತ ಸಾಕ್ಸ್ಯವಾಗಿರಬೇಕಾಗಿದೆ. ಅಲ್ಲಾಹನ 
ಮಾರ್ಗದರ್ಶನ ಮತ್ತು ಆದೇಶಗಳನ್ನು ನಮಗೆ ತಲಪಿಸುವ ಜವಾಬ್ದಾರಿಯು ರಸೂಲರ ಪಾಲಿಗೆ ಅದೆಷ್ಟು ಕಠಿಣವಾಗಿತ್ತೆಂದರೆ ಆ 
ಕಾರ್ಯದಲ್ಲಿ ಅವರಿಂದ ಕಿಂಚಿತ್ತಾದರೂ ಕೊರತೆ ಸಂಭವಿಸುತ್ತಿದ್ದರೆ ಅವರು ಆ ಕುರಿತು ಅಲ್ಲಾಹನ ಬಳಿ ವಿಚಾರಣಾರ್ಹರಾಗುತ್ತಿದ್ದರು. 
ಅದೇ ರೀತಿಯಲ್ಲಿ ಈ ಸಂದೇಶವನ್ನು ಜಗತ್ತಿನ ಇತರ ಮಾನವರಿಗೆ ತಲಪಿಸಬೇಕಾದ ಮಹಾ ಹೊಣೆಗಾರಿಕೆಯು ನಮ್ಮ ಮೇಲೂ 
ಇದೆ. ನಾವು ಇದರಲ್ಲಿ ಅಸಡ್ಲೆ ತೋರಿದರೆ ನಾಳೆ ಸಿಕ್ಕಿ ಬೀಳುವೆವು. ಆಗ ಇದೇ ನಾಯಕತ್ವದ ಅಭಿಮಾನವು ನಮ್ಮ ವಿನಾಶಕ್ಕೆ 
ಹೇತುವಾಗುವುದು. 

145. ಅರ್ಥಾತ್‌- ಅಜ್ಞಾನ ಕಾಲದ ಪಕ್ಷಪಾತ ಮತ್ತು ದೇಶ-ಕುಲದ ದಾಸ್ಯಗಳಲ್ಲಿ ಸಿಲುಕಿಕೊಂಡಿರುವವರಾರು ಮತ್ತು ಈ 
ಬಂಧನಗಳಿಂದ ಮುಕ್ತರಾಗಿ ವಾಸ್ತವಿಕತೆಯನ್ನು ಸರಿಯಾಗಿ ಗ್ರಹಿಸುವವರಾರು ಎಂಬುದನ್ನು ನೋಡುವುದೇ ಈ ಆದೇಶದ 
ಉದ್ದೇಶವಾಗಿತ್ತು. ಒಂದೆಡೆ ಅರಬರು ತಮ್ಮ ದೇಶ-ಕುಲಗಳ ದುರಭಿಮಾನಗಳಲ್ಲಿ ಸಿಲುಕಿದ್ದರು. ಅರೇಬಿಯಾದ ಕಅಬಾವನ್ನು ಬಿಟ್ಟು 
ಹೊರದೇಶದ ಬೈತುಲ್‌ ಮಕ್ಚಿಸನ್ನು 'ಕಿಬ್ಬ ಆಗಿ ಮಾಡುವುದೆಂದರೆ ಅವರ ಪಾಲಿಗೆ ತಾಳಲಾಗದ ಆಘಾತವಾಗಿತ್ತು. ಇನ್ನೊಂದೆಡೆ 
ಬನೀ ಇಸ್ರಾಈಲರು ತಮ್ಮ ಕುಲಾರಾಧನೆಯ ದುರಹಂಕಾರದಲ್ಲಿ ಸಿಲುಕಿ, ತಮ್ಮ ಪೂರ್ಪಿಕರ ಕಿಬ್ಲಾದ ಹೊರತು ಬೇರಾವ ಕಿಬ್ಲಾವನ್ನೂ 
ಸಹಿಸಲಾರದವರಾಗಿದ್ದರು. ತಮ್ಮ ಹೃದಯಗಳಲ್ಲಿ ಇಂತಹ ಮೂರ್ತಿಗಳನ್ನು ಸ್ಥಾಪಿಸಿಕೊಂಡವರು ಅಲ್ಲಾಹನ ಸಂದೇಶವಾಹಕರು 
ಕರೆ ನೀಡಿದೆಡೆಗೆ ಬರುವುದಾದರೂ ಹೇಗೆ? ಅದ್ದರಿಂದ ಅಲ್ಲಾಹನು ಈ ವಿಗ್ರಹಾರಾಧಕರನ್ನು ಸತ್ಕಾರಾಧಕರಿಂದ ಬೇರ್ಪಡಿಸಲಿಕ್ಕಾಗಿ 
ಮೊದಲು ಬೈತುಲ್‌ಮಕ್ಲಿಸನ್ನು ہہ‎ ಎಂದು ನಿಶ್ಚಯಿಸಿ ಈ ಮೂಲಕ, ಅರಬ್‌ ಜನಾಂಗವಾದವೆಂಬ ವಿಗ್ರಹವನ್ನು ತಮ್ಮ 
ಹೃದಯಗಳಲ್ಲಿ ಇರಿಸಿಕೊಂಡವರು ಬೇರ್ಪಡಿಸುವಂತೆಯೂ ಆ ಬಳಿಕ ಆ ಕಿಬ್ಬಾವನ್ನು ಬಿಟ್ಟು ಕಅಬಾವನ್ನು دہ‎ ವನ್ನಾಗಿ 
ನಿರ್ಣಯಿಸುವ ಮೂಲಕ, ಇಸ್ರಾಈಲಿ ಜನಾಂಗವಾದದ ಉಪಾಸಕರು ಕೂಡಾ ಬೇರ್ಪಟ್ಟು ಹೋಗುವಂತೆ ಮಾಡಿದನು. ಹೀಗೆ ಯಾವ 
ವಿಗ್ರಾಹಾರಾಧನೆಯನ್ನೂ ಮಾಡದೆ ಅಪ್ಪಟ ಸತ್ಕಾರಾಧಕರಾದವರು ಮಾತ್ರ ಪ್ರವಾದಿವರ್ಯರ(ಸ) ಬಳಿ ಉಳಿದಿರುವಂತಾಯಿತು. 


96 ಕುರ್‌ಆನ್‌ ವ್ಯಾಖ್ಯಾನ 


325 


A ڑ۔ جج ۔‎ -3 ೨೫3,1೨ دہ‎ tore ا‎ 
SSS NES STS 

Lew ಜತಿ 63 65‏ 
1 وا الب یگل یوما امو تک“ ک6 


(144) ೬ ಪೈಗಂಬರರೇ, ನಿಮ್ಮ ಮುಖ ಆಗಾಗ ಆಕಾಶದತ್ತ ತಿರುಗುತ್ತಿರುವುದನ್ನು ನಾವು 
ಕಾಣುತ್ತಿದ್ದೇವೆ. ಇದೋ ನಾವು ನಿಮ್ಮನ್ನು ನೀವಿಷ್ಠಪಡುವ ಕಿಬ್ಬಾದ ಕಡೆಗೇ ತಿರುಗಿಸಿಬಿಡುತ್ತೇವೆ. 'ಮಸ್ಲಿದುಲ್‌ 
ಹರಾಮ್‌'ನ ದಿಕ್ಕಿಗೆ ಮುಖ ಮಾಡಿರಿ. ನೀವೆಲ್ಲಿದ್ದರೂ ಅದರ ಕಡೆಗೇ ಮುಖ ಮಾಡಿ ನಮಾರು್‌ 
ಮಾಡುತ್ತಲಿರಿ. 6 

(144-147) (ಕಿಬ್ದಾದ ಸ್ಥಾನಾಂತರದ) ಈ ಆಜ್ಞೆ ಇವರ ಪ್ರಭುವಿನ ವತಿಯಿಂದ ಬಂದುದು ಸತ್ಯವೆಂದು 
ಗ್ರಂಥ ಕೊಡಲ್ಪಟ್ಟವರು ಚೆನ್ನಾಗಿ ಬಲ್ಲರು. ಹೀಗಿದ್ದೂ ಇವರು ಮಾಡುತ್ತಿರುವುದರ ಕುರಿತು ಅಲ್ಲಾಹನು 
ಅಶ್ರದ್ಧನಲ್ಲ. ನೀವು ಈ ಗ್ರಂಥದವರ ಬಳಿ ಎಂತಹ ಆಧಾರ ಪ್ರಮಾಣಗಳನ್ನು ತಂದರೂ ಇವರು ನಿಮ್ಮ 
ಕಿಬ್ಲಾವನ್ನು ಅನುಸರಿಸಲಾರರು. ಇವರ ಕಿಬ್ಲಾವನ್ನು ಅನುಸರಿಸಲು ನಿಮಗೂ ಸಾಧ್ಯವಾಗದು. ಇವರಲ್ಲಿ ಯಾವ 
ಪಂಗಡವೂ ಇನ್ನೊಂದರ ಕಿಬ್ಲಾವನ್ನು ಅನುಸರಿಸಲು ಸಿದ್ದವಿಲ್ಲ. ನೀವು ನಿಮಗೆ ದೊರೆತ ಜ್ಞಾನದ ಬಳಿಕವೂ 
ಇವುರ ಇಚ್ಛೆಗಳನ್ನು ಅನುಕರಿಸಿದರೆ, ನಿಶ್ಚಯವಾಗಿಯೂ ನಿಮ್ಮನ್ನು ಅಕ್ರಮಿಗಳೆಂದು ಪರಿಗಣಿಸಲಾಗುವುದು. “7 


٤ 


146, ಇದು ಕಿಬ್ಲಾದ ಸ್ಥಾನಾಂತರದ ಬಗ್ಗೆ ನೀಡಲಾದ ಮುಖ್ಯ ಆಜ್ಜೆಯಾಗಿದೆ. ಈ ಆಜ್ಞೆಯು ಎರಡನೆಯ ಹಿಜರಿ ಶಕದ 
ರಜಬ್‌ ಅಥವಾ ಶಅಬಾನ್‌ ತಿಂಗಳಲ್ಲಿ ಅವತೀರ್ಣ ಗೊಂಡಿತು. صہ‎ ಸಅದ್‌(ರ) ಹೀಗೆ ಉಲ್ಲೇಖಿಸುತ್ತಾರೆ: ಪ್ರವಾದಿವರ್ಯರು(ಸ) 
ಬಿಷ್ರ್‌ ಬಿನ್‌ ಬರಾಲ್‌ಬಿನ್‌ ಮಳಅರೂರ್‌ರ ಮನೆಗೆ ಒಂದು ಭೋಜನ ಕೂಟಕ್ಕೆ ಹೋಗಿದ್ದರು. ಅಲ್ಲಿ 'ರುಹರ್‌' ನಮಾರು್‌ನ 
ಸಮಯ ಬಂತು. ಅವರು ತಮ್ಮ ಇಮಾಮತ್‌(ನೇತೃತ್ವ)ನಲ್ಲಿ ನಮಾರು್‌ ಆರಂಭಿಸಿದರು. 2 ರಕಅತ್‌ಗಳೆ ಬಳಿಕ 3ನೆಯ 
ರಕಅತ್‌ನಲ್ಲಿದ್ದಾಗ ಒಮ್ಮೆಲೇ ವಹ್ಮ್‌ ಮೂಲಕ ಈ ಸೂಕ್ತ ಅವತಶೀರ್ಣಗೊಂಡಿತು. ಒಡನೆಯೇ ಪ್ರವಾದಿ(ಸ) ಹಾಗೂ ಅವರನ್ನು 
ಹಿಂಬಾಲಿಸಿ ನಮಾರು್‌ ಮಾಡುತ್ತಿದ್ದವರೆಲ್ಲರೂ ಬೈತುಲ್‌ ಮಕ್ತಿಸ್‌ನ ದಿಕ್ಕಿನಿಂದ ಕಅಬಾದ ಕಡೆಗೆ ತಿರುಗಿಕೊಂಡರು. ಇದಾದ 
ಬಳಿಕ ಮದೀನಾ ಮತ್ತು ಅದರ ಸುತ್ತಮುತ್ತಲೂ ಇದನ್ನು ಘೋಷಿಸಲಾಯಿತು. ಬರಾಲ್‌ ಬಿನ್‌ ಆಮಿಬ್‌ರ ಹೇಳಿಕೆಯಂತೆ, ಒಂದು 
ಕಡೆ ಜನರು ನಮಾರು್‌ನ ರುಕೂಲ್‌ನಲ್ಲಿರುವಾಗ ಈ ಘೋಷಣೆ ಕೇಳಿಸಿತು. ಒಡನೆಯೇ ಅವರೆಲ್ಲರೂ ಅದೇ ಅವಸ್ಥೆಯಲ್ಲಿ 
ಕಅಬಾದತ್ತ ಮುಖ ಮಾಡಿಕೊಂಡರು. 

ಪ್ರವಾದಿವರ್ಯರು(ಸ) ಕಿಬ್ಲಾದ ಸ್ಥಾನಾಂತರದ ಈ ಆಜ್ಞೆ ಬರುವುದಕ್ಕೆ ಮುಂಚೆಯೇ ಅದರ ನಿರೀಕ್ಸೆಯಲ್ಲಿದ್ದರೆಂಬುದು “ನಿಮ್ಮ 
ಮುಖ ಆಗಾಗ ಆಕಾಶದತ್ತ ತಿರುಗುವುದನ್ನು ನಾವು ಕಾಣುತ್ತಿದ್ದೆ: ವೆ” ಮತ್ತು "ನಾವು ನಿಮ್ಮನ್ನು ನೀವು ಇಷ್ಟಪಡುವ ಕಿಬ್ದಾದ ಕಡೆಗೆ 
ತಿರುಗಿಸಿ ಬಿಡುತ್ತೇವೆ" ಎಂಬ ಮಾತುಗಳಿಂದ ಸ್ಪಷ್ಟವಾಗುತ್ತದೆ. ಬನೀಇಸ್ರಾಈಲರ ವಿಶ್ವ ನಾಯಕತ್ವ ಅವಧಿ ಕೊನೆಗೊಳ್ಳುವುದರೊಂದಿಗೆ 
ಬೈತುಲ್‌ ಮಕ್ತಿಸ್‌ನ ಕೇಂದ್ರ ಸ್ಥಾನವೂ ಕೊನೆಗೊಂಡಿತು ಮತ್ತು ಈಗ ವಾಸ್ತವಿಕ ಕೇಂದ್ರವಾಗಿರುವ ಕಅಬಾದ ಕಡೆಗೆ ಮುಖ ಮಾಡುವ 
ಕಾಲ ಸನ್ನಿಹಿತವಾಗಿದೆ ಎಂದು ಅವರಿಗೆ ಮನವರಿಕೆಯಾಗಿತ್ತು. 

'ಮಸ್ಸಿದುಲ್‌ ಹರಾಮ್‌' ಎಂದರೆ ಪ್ರತಿಷ್ಠೆ ಹಾಗೂ ಗೌರವ ಪಡೆದ ಮಸೀದಿ. ಈ ಆರಾಧನಾಲಯದ ಕೇಂದ್ರ ಸ್ಥಾನದಲ್ಲಿ 
ಕಅಬಾ ಭವನವಿದೆ. 

147. ಇದರ ತಾತ್ಸರ್ಯ ಹೀಗಿದೆ- ಕಅಬಾದ ಕುರಿತು ಇವರು ನಡೆಸುತ್ತಿರುವ ವಾದ ವಿವಾದಗಳನ್ನು ಕೇವಲ ಈ ಬಗ್ಗೆ 
ರುಜುವಾತುಗಳನ್ನು ಅವರ ಮುಂದಿಡುವ ಮೂಲಕ ಬಗೆಹರಿಸಲಿಕ್ಕಾಗದು. ಏಕೆಂದರೆ ಇವರು ಸ್ವಜನ ಪಕ್ಷಪಾತ ಮತ್ತು 
ಹಟಮಾರಿತನದಲ್ಲಿ ಸಿಲುಕಿರುವರು. ಇವರು ತಮ್ಮ ಗುಂಪುಗಾರಿಕೆಯ ಪಕ್ಷಪಾತದ ತಳಹದಿಯಲ್ಲಿ ಸ್ವೀಕರಿಸಿಕೊಂಡ ಕಿಬ್ಬಾವನ್ನು 


ಕಾಂಡ -2 


2. ಅಲ್‌ ಬಕರಃ : 97 


ಟು 


۸2 
7 کا کن‎ ರ دے‎ 
ಟೆ lm 4 
ಜಾ 
ಜೆ £ / ೨೨೬೪ 


೮೦% 
bie موا امہ‎ ರ ಬ್ರಿ; ಶಿಟ್ಟಿಲರ 


po 


೨3‏ س20 


کیک 


7 


4 
> ಫಸ 


2೬ ಹ 3ಬಿ 


2 


ನಾವು ಗ್ರಂಥ ಕೊಟ್ಟಿರುವವರು ಈ ಸ್ಥಾನವನ್ನು (ಈಗ ಕಿಬ್ಲಾ ಆಗಿರುವ ಸ್ಥಾನವನ್ನು) ತಮ್ಮ ಮಕ್ಕಳನ್ನು 
ಗುರುತಿಸುವಂತೆಯೇ ಗುರುತಿಸುತ್ತಾರೆ.' ಆದರೆ ಅವರಲ್ಲೊಂದು ಪಂಗಡವು ತಿಳಿದೂ ತಿಳಿದೂ ಸತ್ಯವನ್ನು 
ಮರೆಮಾಚುತ್ತಿದೆ. ನಿಮ್ಮ ಪ್ರಭುವಿನ ವತಿಯಿಂದ ಬಂದ ಪರಮ ಸತ್ಯವಿದು. ಆದುದರಿಂದ ನೀವು ಈ ಬಗ್ಗೆ 
ಎಂದೂ ಸಂಶಯಕ್ಕೊಳಗಾಗಬೇಡಿರಿ. 

(148) ಪ್ರತಿಯೊಬ್ಬನಿಗೂ ಅವನು ಮುಖಮಾಡುವ ದಿಕ್ಕೊಂದಿದೆ. ನೀವಂತು ಸತ್ಯರ್ಮಗಳ ದಿಕ್ಕಿಗೆ 
ಮುನ್ನಡೆಯಿರಿ." ನೀವೆಲ್ಲಿದ್ದರೂ ಅಲ್ಲಾಹನು ನಿಮ್ಮೆಲ್ಲರನ್ನೂ ಮರಳಿ ತರುವನು. ಅವನ ಅಧಿಕಾರ 
ವ್ಯಾಪ್ತಿಯಿಂದ ಯಾವುದೂ ಹೊರಗಿಲ್ಲ. 


ಯಾವುದೇ ರುಜುವಾತುಗಳ ಆಧಾರದಲ್ಲಿ ಬಿಟ್ಟುಬಿಡಲಾರರು. ನೀವು ಅವರ ಕಿಬ್ಬಾವನ್ನು ಸ್ವೀಕರಿಸುವುದರಿಂದಲೂ ಈ ಸಮಸ್ಯೆ 
ಬಗೆಹರಿಯದು. ಏಕೆಂದರೆ ಈ “ಜಗಳವನ್ನು ಮುಗಿಸಿ ಬಿಡೋಣವೆಂದರೆ ಅವರೆಲ್ಲರೂ ಒಟ್ಟಾಗಿ ಒಪ್ಪಿಕೊಳ್ಳುವಂತಹ ಕಿಬ್ಲಾ 
ಯಾವುದೂ ಇಲ್ಲ. ಅಲ್ಲದೆ ಜನರನ್ನು ಮೆಚ್ಚಿಸುತ್ತಾ ಹೋಗುವುದು ಅವರೊಂದಿಗೆ ಕೊಡುಕೊಳ್ಳುವಿಕೆಯ ನೀತಿಯನ್ನನುಸರಿಸಿ ಸಂಧಾನ, 
ಮಾಡುವುದು ಓರ್ವ, ಸಂದೇಶವಾಹಕನೆಂಬ ನೆಲೆಯಲ್ಲಿ ನಿಮಗೆ ಯೋಗ್ಯವಲ್ಲ. ಯಾರನ್ನೂ ಲೆಕ್ಕಿಸದೆ ನಿಮಗೆ ನಾವು ನೀಡಿರುವ 
ದಿವೃಜ್ಞಾನದ ಪ್ರಕಾರ ಸುಸ್ಲಿರವಾಗಿ ಮುನ್ನಡೆಯುವುದೇ ನಿಮ್ಮ ಕರ್ತವ್ಯ. 

148. ಇಡು ಅರಬರ ಒಂದು ಪಡೆನುಡಿ. ಒಬ್ಬನಿಗೆ ಚೆನ್ನಾಗಿ ಪರಿಚಯವಿರುವ ಹಾಗೂ ಸೆಂಶಯಾಶೀತವಾಗಿ ತಿಳಿದಿರುವ 
ಒಂದು ವಿಷಯದ ಬಗ್ಗೆ ಹೇಳುವಾಗ "ಅವನು ತನ್ನ ಮಕ್ಕಳನ್ನು ಗುರುತಿಸುವಂತೆಯೇ ಅದನ್ನು ಗುರುತಿಸುತ್ತಾನೆ" ಎಂದು ಹೇಳುತ್ತಾರೆ. 
ಯಹೂದಿ ಮತ್ತು ಕ್ರೈಸ್ತ ವಿದ್ವಾಂಸರು ಹ. ಇಬ್‌ರಾಹೀಮರೇ(ಅ) ಕಅಬಾದ ನಿರ್ಮಾಣಗೈದಿದ್ದಾರೆಂಬುದನ್ನು ಚೆನ್ನಾಗಿ ಅರಿತಿದ್ದರು. 
ಅದರ 13 ಶತಮಾನಗಳ ಬಳಿಕ ಹ. ಸುಲೈಮಾನ್‌ರಿಂದ(ಅ) ಬೈತುಲ್‌ ಮಕ್ತಿಸ್‌ನ 'ನಿರ್ಮಾಣವಾಯಿತೆಂದು ಅವರಿಗೆ ಗೊತ್ತಿತ್ತು. 
ಈ ಐತಿಹಾಸಿಕ ಘಟನೆಯ ಬಗ್ಗೆ ಅವರಿಗೆ ಕಿಂಚಿತ್ತೂ ಸಂಶಯಕ್ಕೆ ಅವಕಾಶವಿರಲಿಲ್ಲ. 

149. ತಾತ್ತರ್ಯವೇನೆಂದರೆ ನಮಾರಖ್‌ ಮಾಡಲು ಬಯಸುವಾತನು ಯಾವುದಾದರೊಂದು ದಿಕ್ಕಿಗೆ ಮುಖ ಮಾಡಬೇಕಾದುದಂಶತೂ 
ಅನಿವಾರ್ಯ. ಆದರೆ ದಿಕ್ಕೇ ಮುಖ್ಯ ವಿಷಯವಲ್ಲ; ಯಾವ ಒಳಿತುಗಳ ಪ್ರಾಪ್ತಿಗಾಗಿ ನೀವು ನಮಾರು್‌ ಮಾಡುತ್ತೀರೋ ಅಪು ಮುಖ್ಯ. 
ಆದುದರಿಂದ ದಿಕ್ಕು ಮತ್ತು ಸ್ಥಾನಗಳ ವಾದವಿವಾದಗಳಲ್ಲಿ ಸಿಲುಕಿರುವ ಬದಲು ನಿಮಗೆ ಒಳಿತುಗಳನ್ನು ಸಂಪಾದಿಸುವ ಚಿಂತೆ ಇರಬೇಕು. 


98 ಕುರ್‌ಆನ್‌ ವ್ಯಾಖ್ಯಾನ 


ಪಟ" $5 ALS OE JS Ca 


2 


PoE‏ کے 4 ہدس ھت 


OES S ASST ತಟ 5 
ಬ ಸಥ ನಿರಿ 5 EEG یک‎ ES) 
Sas HSS سَولا‎ ಸಿ سَلکا فی‎ AUS 60 


(149-152) ನೀವು ಎತ್ತ ಯಾತ್ರೆ ಹೊರಟಿದ್ದರೂ ಅಲ್ಲಿ (ನಮಾರುನ ವೇಳೆ) ನಿಮ್ಮ ಮುಖವನ್ನು 
'ಮಸ್ಸಿದುಲ್‌ ಹರಾಮ್‌'ನ ಕಡೆಗೆ ತಿರುಗಿಸಿಬಿಡಿರಿ. ಏಕೆಂದರೆ, ನಿಮ್ಮ ಪಾಲಕ ಪ್ರಭುವಿನ ಪರಮ ಸತ್ಯವಾದ 
ತೀರ್ಮಾನವಿದು. ಅಲ್ಲಾಹನು ನಿಮ್ಮ ಕರ್ಮಗಳ ಕುರಿತು ಅಶ್ರದ್ಧನಲ್ಲ ಮತ್ತು ನೀವು ಎತ್ತ ಯಾತ್ರೆ ಹೊರಟರೂ 
ನಿಮ್ಮ ಮುಖವನ್ನು 'ಮಸ್ಲಿದುಲ್‌ ಹರಾಮ್‌'ನ ಕಡೆಗೇ ತಿರುಗಿಸಿಬಿಡಿರಿ ಮತ್ತು ಜನರಿಗೆ ನಿಮ್ಮ ವಿರುದ್ಧ ವಾದಕ್ಕೆ 
ಅವಕಾಶ ಸಿಗದಂತಾಗಲು ನೀವೆಲ್ಲಿದ್ದರೂ ಅದರ ಕಡೆಗೇ 'ಮುಖ ತಿರುಗಿಸಿರಿ.' ಆದರೆ ಅಕ್ರಮಿಗಳೆ ಬಾಯಿ 
ಎಂದೂ ಮುಚ್ಚದು. ಆದುದರಿಂದ ನೀವು ಅವರನ್ನು ಭಯಪಡಬೇಡಿರಿ. ನನ್ನನ್ನು ಮಾತ್ರ ಭಯಪಡಿರಿ. ಇದು 
ನಿಮ್ಮ ಮೇಲೆ ನನ್ನ ಅನುಗ್ರಹವನ್ನು ಸಂಪೂರ್ಣ ಗೊಳಿಸ ಸಲಿಕ್ಕಾಗಿಯೂ'' ನನ್ನ ಆಜ್ಞಾಪಾಲನೆಯ" ಮೂಲಕ | 
ನೀವು ಸನ್ಮಾರ್ಗ ಪಡೆಯಬಹುದೆಂದು ನಿರೀಕ್ಷೆಯಿಂದಲೂ"? ಆಗಿರುತ್ತದೆ. ನಾವು ನಿಮ್ಮೊಳಗಿಂದಲೇ ಓರ್ವ 


150. ಅರ್ಥಾತ್‌- ನಮ್ಮ ಈ ಆಜ್ಞೆಯನ್ನು ಸಂಪೂರ್ಣವಾಗಿ ಪಾಲಿಸಿರಿ. ನಿಮ್ಮಲ್ಲಿ ಯಾರೂ ನಿಶ್ಚಿತ ದಿಕ್ಕಿನ ಹೊರತು ಬೇರೆ 
ಕಡೆ ಮುಖಮಾಡಿ ನಮಾರು್‌ ಮಾಡುತ್ತಿರುವುದು ಕಾಣಬಾರದು. ಅಲ್ಲವಾದರೆ ಇದೆಂತಹ ಸುಮಧ್ಯ ಸಮುದಾಯ! ಇವರು, ಇದು 
ನಮ್ಮ ಪಾಲಕ ಪ್ರಭುವಿನಿಂದ ಬಂದ ಆಜ್ಞೆಯೆಂದು ಹೇಳುತ್ತಾ ಸ್ವತಃ ತಾವೇ ಅದಕ್ಕೆ ವಿರುದ್ಧವಾಗಿ ನಡೆಯುತ್ತಾರಲ್ಲಾ! ಸತ್ಯನಿಷ್ಠೆಯ 
ಸಾಕ ವಹಿಸುವವರೆನಿಸಿಕೊಂಡವರು ಇವರೇ...? ಎಂದು ಅಣಕಿಸುವ ಅವಕಾಶ ನಿಮ್ಮ ಶತ್ರುಗಳಿಗೆ ಸಿಗಬಹುದು. , 

151. ಈ ಮಾತು: 'ಜನರಿಗೆ ನಿಮ್ಮ "ವಿರುದ್ಧ ವಾದಕ್ಕೆ ಅವಕಾಶ ಸಿಗದಂತಾಗಲು ನೀವೆಲ್ಲಿದ್ದರೂ ಅದರ ಕಡೆಗೇ ಮುಖ 
ತಿರುಗಿಸಿರಿ' ಎಂಬುದಕ್ಕೆ ಸಂಬಂಧಿಸಿದೆ. 'ಅನುಗ್ರಹ' ಎಂದರೆ ಬನೀಇಸ್ರಾಈಲರಿಂದ ಕಸಿದು ಈ ಸಮುದಾಯಕ್ಕೆ ಕೊಟ್ಟ 'ಇಮಾಮತ್‌ 
ಮತ್ತು ನಾಯಕತ್ವದ ಕೊಡುಗೆ. ಒಂದು ಸಮುದಾಯವು ಅಲ್ಲಾಹನ ಅಧ್ಯಾದೇಶದಿಂದ ಜಗತ್ತಿನ ಸಮಸ್ತ ಜನಾಂಗಗಳ ನಾಯಕತ್ವ ' 
ಹಾಗೂ ಮಾರ್ಗದರ್ಶನಕ್ಕಾಗಿ ಆಯ್ಕೆಗೊಳ್ಳುವುಡದು ಮತ್ತು ಮಾನವ ಕೋಟಿಯನ್ನು ದೇವಾರಾಧನೆ ಮತ್ತು ಒಳಿತಿನ ಮಾರ್ಗದಲ್ಲಿ 
ನಡೆಸುವ ಕಾರ್ಯವನ್ನು ಅದರ ವಶಕ್ಕೆ ಬಿಟ್ಟುಕೊಡುವುದೆಂದರೆ ಅದು ಆ ಸಮುದಾಯದ ಸತ್ಮಸಂಧತೆಗಾಗಿ ಸಿಗುವ ಅತಿ ಶ್ರೇಷ್ಠ 
ಪ್ರತಿಫಲವಾಗಿದೆ. ನಿಜವಾಗಿ ಕಿಬ್ಲಾದ ಸ್ಥಾನಾಂತರದ ಈ ಆಜ್ಞೆಯು ನಿಮ್ಮನ್ನು ಆ ಮಹೋನ್ನತ ಸ್ಥಾನಕ್ಕೇರಿಸಿದ ದ್ಯೋತಕವಾಗಿದೆ. 
ಅದುದರಿಂದ ಕೃತಫಪ್ಲುತೆ ಮತ್ತು ಆಜ್ಞೋಲ್ಲಂಘನೆಗಳಿಂದಾಗಿ ಈ ಸ್ಥಾನ ನಿಮ್ಮಿ ೦ದ ಕಸಿದು ಹೋಗದಿರಲಿಕ್ಕಾಗಿಯೂ ನೀವು ಅವನ 
ಆಜ್ಞಾಪಾಲನೆ ಮಾಡಬೇಕಾಗಿದೆ. ಅವನ ಅನುಸರಣೆಗೈದರೆ ಈ ಸರ್ಪೋಚ್ಞ ಅನುಗ್ರಹವನ್ನು ನಿಮ್ಮ ಮೇಲೆ ಸಂಪೂರ್ಣಗೊಳಿಸೆಲಾಗುವುದು 
ಎಂದು ಅಲ್ಲಾಹನು ಇಲ್ಲಿ ನುಡಿಯುತ್ತಾನೆ. 

152. ಅರ್ಥಾತ್‌- ಈ ಆಜ್ಞಾಪಾಲನೆ ಮಾಡುತ್ತಿರುವಾಗ. ನೀವು ಈ ನಿರೀಕ್ಷೆ ಕ್ಲಿಯನ್ನು ಇಟ್ಟುಕೊಳ್ಳಬಹುದು. ಇದೊಂದು 
ರಾಜಠೀಬಿಯಿಂದ ಕೂಡಿದ ಶೈಲಿ. ದೊರೆಯು ತನ್ನ ನಿರಪೇಕ್ಷ ಔದಾರ್ಯದೊಂದಿಗೆ ತನ್ನ ಸೇವಕನೊಡನೆ "ನೀನು ಇಂತಿಂತಹ 
ಕೃಷೆಯನ್ನು ನನ್ನಿಂದ ನಿರೀಕ್ಷಿಸಬಹುದು” ಎನ್ನುವ ಒಂದು ಮಾತು, ಆ ಸೇವಕನ ಮನೆಯಲ್ಲಿ ಮಂಗಲವಾದ್ಮ ಮೊಳಗಲಿಕ್ಕೂ ಅವನು 
ಅಭಿನಂದಿಸಲ್ಪಡಲಿಕ್ಕೂ ಸಾಕಾಗುವುದು. l 


ಕಾಂಡ-2 


2. ಅಲ್‌ ಬಕರಃ ' 99 


و 


೨ 
رب‎ 


ಮ الزْئ امَنوا‎ 0 5 ys ಥಯ 
” ಶಿ 5ج٤‎ 34 Me ےھ دے ا‎ ١ا‎ 
708-0 $3 ಅಪ್ರಿಯ ಸಪ اث7‎ 


rd 


3 


spss لین لَمَنْمْززنَہ ولَاتل کرو زی‎ 121 Gi 


ಸಂದೇಶವಾಹಕನನ್ನು ಕಳುಹಿಸಿದೆವು. ಅವರು ನಿಮಗೆ ನಮ್ಮ ವಚನಗಳನ್ನು ಓದಿ ಹೇಳುತ್ತಾರೆ. ನಿಮ್ಮನ್ನು 
ಸಂಸ್ಕರಿಸುತ್ತಾರೆ. ನಿಮಗೆ ಗ್ರಂಥ ಮತ್ತು ಯುಕ್ತಿಯ ಶಿಕ್ಷಣ ನೀಡುತ್ತಾರೆ ಮತ್ತು ನೀವು ಇಷ್ಟರ ತನಕ ತಿಳಿಯದಿದ್ದ 
ಸಂಗತಿಗಳನ್ನು ಬೋಧಿಸುತ್ತಾರೆ. (ಇದರಿಂದಲೇ ನಿಮಗೆ ಸನ್ಮಾರ್ಗ ಪ್ರಾಪ್ತಿಯಾಯಿತು) ಆದುದರಿಂದ ನೀವು 
ನನ್ನನ್ನು ಸ್ಮರಿಸುತ್ತಲಿರಿ ನಾನು ನಿಮ್ಮನ್ನು ಸ್ಮರಿಸುವೆನು ಮತ್ತು ನನಗೆ ಕೃತಜ್ಞರಾಗಿರಿ, ಕೃತಪ್ನುರಾಗಬೇಡಿರಿ. 

(153-157) ಓ ಸತ್ಯವಿಶ್ವಾಸಿಗಳೇ ۰ک‎ ಸಹನೆ ಮತ್ತು ನಮಾಮಿನಿಂದ ಸಹಾಯ ಪಡೆಯಿರಿ. ನಿಶ್ಚಯವಾಗಿಯೂ 
ಅಲ್ಲಾಹನು ಸಹನಶೀಲರೊಂದಿಗಿದ್ದಾನೆ.' ಅಲ್ಲಾಹನ ಪಥದಲ್ಲಿ ವಧಿಸಲ್ಪಡುವವರನ್ನು ಮೃತರೆನ್ನಬೇಡಿರಿ. 
ಅವರು ವಾಸ್ತವದಲ್ಲಿ ಜೀವಂತವಿದ್ದಾರೆ. ಆದರೆ ಅವರ ಜೀವನದ ಅರಿವು ನಿಮಗಾಗುವುದಿಲ್ಲ.' ನಾವು 


153. ಈ ಉಮ್ಮತ್ತನ್ನುಷೆಮುದಾಯವನ್ನು) ನಾಯಕತ್ವದ ಪದವಿಯಲ್ಲಿ ನಿಯುಕ್ತಗೊಳಿಸಿದ ಬಳಿಕ ಇದೀಗ ಅದಕ್ಕೆ 
ಅಗತ್ಯವುಳ್ಳ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ: ಇತರ ವಿಷಯಗಳಿಗಿಂತ ಮುನ್ನ ಇಮಾಮಶಿನ ಪದವಿ ನೀಡುವುದೆಂದರೆ 
ಹೂವಿನ ಹಾಸಿಗೆಯನ್ನು ಹಾಸಿ, ನಿಮ್ಮನ್ನು ಮಲಗಿಸುವುದೆಂದೆಣಿಸಬೇಡಿರಿ. ಇದು ಅತಂತ ಮಹತ್ವದ ಮತ್ತು ಅಪಾಯಕಾರಿ 
ಕರ್ತವ್ಯವಾಗಿದೆ. ಇದನ್ನು ವಹಿಸಿಕೊಂಡೊಡನೆ ನಿಮ್ಮ ಮೇಲೆ ನಾನಾ ವಿಧದ ವಿಪತ್ತುಗಳ ಮಳೆಗರೆಯುವುದು. ನಾನಾ ತರದ ಕಷ್ಟಕರ 
ಸತ್ಯಪರೀಕ್ಷೆಗಳನ್ನು ಎದುರಿಸಬೇಕಾಗಿ ಬರುವುದು. ನೀವು ಈ ಎಲ್ಲಾ ವಿಧದ ಕಷ್ಟ-ಕಾರ್ಪಣ್ಯಗಳನ್ನು ತಾಳ್ಮೆ -ನಹನೆಗಳಿಂದಲೂ ನಿಷ್ಠೆ- 
ಬೃಢತೆಗಳಿಂದಲೂ ಎದುರಿಸುತ್ತಾ ದೇವಮಾರ್ಗದಲ್ಲಿ ಮುನ್ನಡೆಯುತ್ತೆಲೇ ಇದ್ದರೆ, ಆಗ ನಿಮ್ಮ ಮೇಲೆ ಅನುಗ್ರಹಗಳ ಮಳೆ 
ಸುರಿಯುವುದು ಎಂದು ಪ್ರಥಮತಃ ತಿಳಿಸಲಾಗಿದೆ. 

154. ಅರ್ಥಾತ್‌- ನಿಮಗೆ ಈ ಭಾರೀ ಹೊರೆಯನ್ನು ಹೊರಲು ಬೇಕಾದ ಶಕ್ತಿ ಸಾಮರ್ಥ್ಯಗಳು ಎರಡು ವಸ್ತುಗಳಿಂದ 

"| ಲಭಿಸುವುವು: 1) ನೀವು ನಿಮ್ಮಲ್ಲಿ ಸಹನಶೀಲತೆಯನ್ನು ಪೋಷಿಸಿ ಬೆಳೆಸಿಕೊಂಡಾಗ. 2) ನಮಾರು್‌ ಎಂಬ ನಿತ್ಯ ಕರ್ಮದ ಮೂಲಕ 
ನಿಮ್ಮನ್ನು ನೀವೇ ಬಲಪಡಿಸಿಕೊಂಡಾಗ. 'ಸಬ್ರ್‌'(ಸಹನೆ) ಎಂಬ ಪದವು ಅನೇಕ ಮಹತ್ವಪೂರ್ಣ ನೈತಿಕ ಗುಣವಿಶೇಷಗಳನ್ನು 
ಪ್ರಕಟಿಸುವ ಒಂದು ಸಮುಚ್ಚಯವೆಂಬ ಬಗ್ಗೆ ವಿವರಣೆ ಮುಂದೆ ಅನೇಕ ಕಡೆಗಳಲ್ಲಿ ಬರಲಿದೆ. ನಿಜಕ್ಕೂ ಸಹನೆ ಎಂಬುದು ಯಶಸ್ಸಿನ 
ಮಹಾ ದ್ವಾರವನ್ನು ತೆರೆಯತಕ್ಕ ಬೀಗದ ಕೈಯೇ ಆಗಿರುತ್ತದೆ. ಅದರ ಹೊರತು ಯಾವಾತನೂ ತನ್ನ ಉದ್ದೇಶವನ್ನು ಸಾಧಿಸಲಾರನು. 
ಹಾಗೆಯೇ ನಮಾರಖ್‌ ಸಹ ಸತ್ಯವಿಶ್ವಾಸಿಗಳನ್ನು ವೈಯಕ್ತಿಕವಾಗಿಯೂ ಸಾಮೂಹಿಕವಾಗಿಯೂ ಈ ಮಹೋನ್ನತ ಕಾರ್ಯಕ್ಕೆ ಯಾವ 

ರೀತಿ ಸಿದ್ದಗೊಳಿಸುತ್ತದೆಂಬ' ವಿವರವು ಮುಂದೆ ಬರುವುದು. 

155. .ಮೃತ್ಯು ಎಂಬ ಪದ ಮತ್ತು ಅದರ ಕಲ್ಪನೆಯು ಮಾನವ ಮಸಸ್ಸಿನ ಮೇಲೆ ದೈರ್ಯಗೆಡಿಸುವಂತಹ ಪ್ರಭಾವ 
ಬೀರುತ್ತದೆ. ಆದುದರಿಂದ ದೇವಮಾರ್ಗದಲ್ಲಿ ಹತರಾದವರನ್ನು ಮೃತರೆನ್ನುವುದರಿಂದ ತಡೆಯಲಾಗಿದೆ. ಏಕೆಂದರೆ ಇದರಿಂದ 
ಸಮುದಾಯದ ಜನರಲ್ಲಿ ಧರ್ಮಕ್ಕಾಗಿ ಹೋರಾಡುವ ಹುಮ್ಮಸ್ಸೂ ಆತ್ಮಾರ್ಹಣೆಯ ಚೈತನ್ಯವೂ ಶಿಥಿಲವಾಗಿ ಬಿಡುವ ಸಂಭವವಿದೆ. 
ಇದರ ಬದಲಿಗೆ ದೇವ ಮಾರ್ಗದಲ್ಲಿ ಪ್ರಾಣ ಬಿಟ್ಟಿವನು ವಾಸ್ತವದಲ್ಲಿ ಅನಂತ ಸುಖ ಜೀವನವನ್ನು ಹೊಂದುತ್ತಾನೆಂಬ ಕಲ್ಪನೆಯನ್ನು 
ಸತ್ಮವಿಶ್ವಾಸಿಗಳು ತಮ್ಮ ಮನಸಸ್ಸಿನಲ್ಲಿರಿಸಿಕೊಳ್ಳಬೇಕೆಂದು ತಿಳಿಸಲಾಗಿದೆ. ಈ ಕಲ್ಪನೆ ವಾಸ್ತವಿಕವೂ ಹೌದು. ಜೊತೆಗೇ, ಇದರಿಂದ 
ಶೌರ್ಯ ಚೈತನ್ಯವು ಜಾಗೃತವಾಗುತ್ತದೆ ಮತ್ತು ಸದಾ ಜಾಗೃತವಾಗಿಯೇ ಇರುತ್ತದೆ. 


ನಿಮ್ಮನ್ನು ಭಯಾಶಂಕೆ, ಹಸಿವು ಧನಹಾನಿ, ಜೀವಹಾನಿ ಮತ್ತು ಉತ್ಸನ್ನಗಳ ನಾಶಗಳಿಗೊಳಪಡಿಸಿ ಖಂಡಿತ 
ಪರೀಕ್ಲಿಸುವೆವು. ಇಂತಹ ಸನ್ನಿವೇಶಗಳಲ್ಲಿ ತಾಳ್ಮೆ ವಹಿಸಿದವರಿಗೆ ಸುವಾರ್ತೆ ನೀಡಿರಿ. ಅಂತಹವರ ಮೇಲೆ 
ವಿಪತ್ತೇನಾದರೂ ಎರಗಿದಾಗ ಅವರು "ನಿಶ್ಚಯವಾಗಿಯೂ ನಾವು ಅಲ್ಲಾಹನವರು ಮತ್ತು ಅಲ್ಲಾಹನೆಡೆಗೇ 
ನಮಗೆ ಮರಳಲಿಕ್ಕಿದೆ" ಎನ್ನುವರು.' ಅವರ ಮೇಲೆ ಅವರ ಪ್ರಭುವಿನ ಕಡೆಯಿಂದ ಮಹಾ ಅನುಗ್ರಹಗಳಿರುವುವು. 
ಅವನ ಕಾರುಣ್ಯವು ಅವರನ್ನು ಆಚ್ಛಾದಿಸುವುದು ಮತ್ತು ಇಂತಹವರೇ ಸನ್ಮಾರ್ಗ ಹೊಂದಿದವರಾಗಿರುತ್ತಾರೆ. 

(158) ನಿಶ್ಚಯವಾಗಿಯೂ 'ಸಫಾ' ಮತ್ತು 'ಮರ್ವಾ'ಗಳು ಅಲ್ಲಾಹನ ಸಂಕೇತಗಳಲ್ಲಾಗಿರುತ್ತವೆ. ಆದುದರಿಂದ 
ಪವಿತ್ರ ಭವನದ 'ಹಜ್ಹ್ಞ್‌' ಅಥವಾ یسہ'‎ ۶ ಮಾಡುವಾತನು ಆ ಎರಡು ಬೆಟ್ಟಗಳ ನಡುವೆ 'ಸಲ್‌ಯ್‌''5 


156. ಇದರರ್ಥವು ಕೇವಲ ನಾಲಿಗೆಯಿಂದ ಈ ಮಾತನ್ನು ಹೇಳಿ ಬಿಡುವುದೆಂದಲ್ಲ. "ನಾವು ಅಲ್ಲಾಹನವರೇ ಆಗಿದ್ದೇವೆ” 
ಎಂದು ಹೃತ್ಪೂರ್ವಕವಾಗಿ ಒಪ್ಪಿಕೊಳ್ಳಬೇಕು, ನಾವು ಅಲ್ಲಾಹನ ಮಾರ್ಗದಲ್ಲಿ ನಮ್ಮ ಯಾವೆಲ್ಲ ವಸ್ತುಗಳನ್ನು ಅರ್ಪಿಸಿದೆವೋ 
ಅವೆಲ್ಲಾ ಯೋಗ್ಯ ಸ್ಥಾನದಲ್ಲೇ ವಿನಿಯೋಗಿಸಲ್ಪಟ್ಟಿಳು ಮತ್ತು ಅದು ಯಾರ ವಸ್ತುವಾಗಿತ್ತೋ ಅವನಿಗಾಗಿಯೇ ಅದನ್ನು 
ಬಳಸಿದಂತಾಯಿತು ಎಂದು ಭಾವಿಸಬೇಕು. "ಅಲ್ಲಾಹನೆಡೆಗೇ ನಮಗೆ ಮರಳಲಿಕ್ಕಿದೆ” ಹಾಗಿರುವಾಗ ನಾವು ಅವನ ಪಥದಲ್ಲೇ 
ಹೋರಾಟ ನಡೆಸುತ್ತಾ ಅವನ ಸನ್ನಿಧಿಯನ್ನೇಕೆ ಸೇರಬಾರದು? ಇದು, ನಾವು ವಿಷಯಾಸಕ್ತರಾಗಿ ನಮ್ಮ ಚಿತ್ತಾಕಾಂಕ್ಲೆಗಳನ್ನು 
ಪೋಷಿಸುತ್ತಾ ಇರುವಾಗ ಮರಣದ ನಿಶ್ಚಿತ ಸಮಯ ಬಂದು, ಯಾವುದಾದರೊಂದು ಕಾಯಿಲೆ ಅಥವಾ ಅನಾಹುತಕ್ಕೆ ತುತ್ತಾಗಿ 
ಸಾಯುವುದಕ್ಕಿಂತ ಲಕ್ಷೋಪಲಕ್ಷ ಪಟ್ಟು ಮೇಲು. ۱ 

157. 'ದುಲ್‌ ہلا‎ ತಿಂಗಳೆ ನಿಶ್ಚಿತ ದಿನಗಳಲ್ಲಿ ಮಾಡುವ ಪವಿತ್ರ 'ಕಅಬಾ'ದ ಸಂದರ್ಶನವನ್ನು 'ಹಜ್ಜ್‌' ಎನ್ನುತ್ತಾರೆ. 
ಆ ನಿಶ್ಚಿತ ದಿನಗಳ ಹೊರತು ವರ್ಷದ ಇತರ ಯಾವುದೇ ದಿನಗಳಲ್ಲಿ ಮಾಡುವ ಸಂದರ್ಶನವನ್ನು 'ಉಮ್ರಾ' ಎನ್ನುತ್ತಾರೆ. 

158. 'ಸಘಾ' ಮತ್ತು 'ಮರ್ವಾ' ಇವು ಮಸ್ಲಿದುಲ್‌ ಹರಾಮ್‌ನ ಸನಿಹದಲ್ಲಿರುವ ಎರಡು ಬೆಟ್ಟಗಳು. ಅವೆರಡರ ನಡುವಿನ 
ಓಟವು ಅಲ್ಲಾಹನು ಹರ್ರುತ್‌ ಇಬ್‌ರಾಹೀಮ್‌ರಿಗೆ(ಅ) ಕಲಿಸಿಕೊಟ್ಟ ಹಜ್ಜ್‌ ಯಾತ್ರೆಯ ವಿಧಿಕರ್ಮಗಳಲ್ಲೊಂದು. ಕಾಲಕ್ರಮೇಣ 
ಮಕ್ಕಾ ಮತ್ತು ಅದರೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಜ್ಞಾನಜನ್ಮ ಬಹುದೇವಾರಾಧನೆ ಹಬ್ಬಿಹೋದಾಗ 'ಸಫಾ' ಬೆಟ್ಟದಲ್ಲಿ 
'ಇಸಾಫ್‌' ಎಂಬ ಮೂರ್ತಿಯನ್ನೂ 'ಮರ್ವಾ' ಬೆಟ್ಟಿದಲ್ಲಿ 'ನಾಯಿಲಃ! ಎಂಬ ಮೂರ್ತಿಯನ್ನೂ ಪ್ರತಿಷ್ಠೆ ಮಾಡಲಾಗಿ, ಅವುಗಳ 
ಪ್ರದಕ್ಷಿಣೆಯ ರೂಢಿಯುಂಟಾಯಿತು. ಹರ್ರುತ್‌ ಮುಹಮ್ಮದ್‌ರ(ಸ) ಮೂಲಕ ಇಸ್ಲಾಮಿನ ಜ್ಯೋತಿ ಅರಬರಿಗೆ ದೊರೆತಾಗ ಸಘಾ- 
ಮರ್ವಾಗಳೆಡೆಯ ಓಟವು ಹಜ್ಜ್‌ ಯಾತ್ರೆಗೆ ಸಂಬಂಧಿಸಿದ ವಿಧಿಯೇ? ಅಥವಾ ಅಜ್ಞಾನಜನ್ಮ ಸಂಪ್ರದಾಯವೇ? ಈ ಓಟದಿಂದ 
ನಾವು ಬಹುದೇವಾರಾಧಕರ ರೂಢಿಯೊಂದನ್ನು ಹಾಲಿಸಿದಂತಾಗಿ ಬಿಡುವುದೇ? ಎಂಬಿತ್ಕಾದಿ ಶಂಕೆಗಳು ಮುಸ್ಲಿಮರಲ್ಲಿ ಮೂಡಿದವು. 
ಮಾತ್ರವಲ್ಲ, ಹರ್ರುತ್‌ ಆಯಿಶಾರು(ರ) ಉಲ್ಲೇಖಿಸಿರುವ ಪ್ರಕಾರ ಮದೀನಾ ವಾಸಿಗಳಿಗೆ ಸಘಾ-ಮರ್ವಾಗಳ ನಡುವಿನ ಓಟದ 


ಕಾಂಡ-2 


2. ಆಲ್‌ ಬಕರಃ 101 


الپ دے ے TE‏ 2 
ಬಿ‏ کم تہ 


ಸ 


A > 1 NN‏ 34 کے 
اث ಲತ Pen bss is‏ 
SG)‏ وا هم1 ls sh FEA COUN CUES‏ و الّایں 


ಮಾಡುವುದರಲ್ಲೇನೂ ದೋಷವಿಲ್ಲ ಮತ್ತು. ಸ್ವಯಂ ಪ್ರೇರಣೆಯಿಂದ ಸತ್ಕರ್ಮ EL ಅಲ್ಲಾಹನು 
ಬಲ್ಲವನೂ ಅವನನ್ನು ಗೌರವಿಸುವವನೂ ಆಗಿರುತ್ತಾನೆ. : 

(159-160) ನಾವು ಅವತೀರ್ಣಗೊಳಿಸಿದ ಸುವ್ಯಕ್ತ ದೃಷ್ಟಾಂತಗಳನ್ನೂ ಮಾರ್ಗದರ್ಶನಗಳನ್ನೂ - ನಾವು 
ಅವುಗಳನ್ನು ಸಮಸ್ತ ಮಾನವರಿಗಾಗಿ ನಮ್ಮ ಗ್ರಂಥದಲ್ಲಿ ವಿವರಿಸಿದ ಬಳಿಕವೂ- ಯಾರು ಮರೆಮಾಚುತ್ತಾರೋ 
ಅವರನ್ನು ಅಲ್ಲಾಹನು ಅಭಿಶಪಿಸುತ್ತಾನೆ ಮತ್ತು ಶಪಿಸುವವರೆಲ್ಲರೂ ಅವರನ್ನು ಅಭಿಶಪಿಸುತ್ತಾರೆ.'" ಆದರೆ 
ಪಶ್ಚಾತ್ತಾಪ ಪಡುವವರನ್ನೂ ತಮ್ಮ ವರ್ತನೆಯನ್ನು ತಿದ್ದಿಕೊಳ್ಳುವವರನ್ನೂ ಮರೆಮಾಚಿದುದನ್ನು ಬಹಿರಂಗ 
ಗೊಳಿಸುವವರನ್ನೂ ನಾನು ಕ್ಷಮಿಸುವೆನು ಮತ್ತು ನಾನು ಪಶ್ವಾತ್ತಾಪವನ್ನು ಅತ್ಮಧಿಕವಾಗಿ ಸ್ವೀಕರಿಸುವವನೂ 
ಕರುಣಾನಿಧಿಯೂ ಆಗಿರುತ್ತೇನೆ. 


(161-162) 'ಕುಫ್ರ್‌'(ಸತ್ಮನಿಷೇಧ)'! ನಿಲುಮೆಯನ್ನು ಕೈಗೊಂಡು ಸತ್ಮನಿಷೇಧಾವಸ್ಥೆಯಲ್ಲಿಯೇ 


4 


ಬಗ್ಗೆ ಮೊದಲೇ ಜಿಗುಪ್ಸೆ ಇತ್ತು. ಏಕೆಂದರೆ ಅವರು 'ಮನಾತ್‌' ಎಂಬ ಮೂರ್ತಿಯನ್ನು ನಂಬುವವರಾಗಿದ್ದರು. ಇಸಾಫ್‌ ಮತ್ತು 

. ನಾಯಿಲಃಗಳನ್ನು ಅವರು ನಂಬುತ್ತಿರಲಿಲ್ಲ. ಆದುದರಿಂದ ಮಸ್ಥಿದುಲ್‌-ಹರಾಮನ್ನು 'ಕಿಬ್ಬಃ ಆಗಿ ಪರಿಗಣಿಸುವ ವೇಳೆ ಸಪಾ- 

ಮರ್ವಾಗಳ ಬಗೆಗಿರುವ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸಿ ಆ ಉಭಯ ಬೆಟ್ಟಗಳ ನಡುವಿನ ಓಟವು 'ಹಜ್ಜ್‌'ನ ಮೂಲ 

ವಿಧಿಕರ್ಮಗಳಲ್ಲಿ ಸೇರಿದ್ದು, ಆ ಸ್ಥಾನಗಳ. ಪಾವಿತ್ಮವು ಅಲ್ಲಾಹನ ವತಿಯಿಂದಾಗಿಯೇ ವಿನಾ ಅದು ಅಜ್ಞಾನಿಗಳ 
ಸ್ವಕಪೋಲಕಲ್ಲಿತವಲ್ಲವೆಂದೂ ಜನರಿಗೆ ತಿಳಿಯ ಪಡಿಸಬೇಕಾಗಿತ್ತು. 

159. ಅರ್ಥಾತ್‌- ಈ ಕಾರ್ಯವನ್ನು ಸ್ವಪ್ರೇರಣೆಯಿಂದ ಆಸಕ್ತಿ ವಹಿಸಿ ಮಾಡುವುದೇ ಉತ್ತಮ. ಆಜ್ಞಾಪಾಲನೆಗಾಗಿಯಂತೂ 
ಅದನ್ನು ಮಾಡಲೇ ಬೇಕಾಗುವುದು. 

160. ಯಹೊದಿ ವಿದ್ವಾಂಸರು ದೇವಗ್ರಂಥದ ಜ್ಞಾನವನ್ನು ಪ್ರಚಾರ ಮಾಡುವುದನ್ನು ಬಿಟ್ಟು ಅದನ್ನು ರಿಬ್ಬಿಗಳ ಹಾಗೂ 
ಧಾರ್ಮಿಕ ಮುಖಂಡರ ಒಂದು ಪರಿಮಿತಿ ವರ್ಗಕ್ಕೆ ಸೀಮಿತ ಗೊಳಿಸಿಬಿಟ್ಟರು. ಇದರ ಪರಿಣಾಮವಾಗಿ ಸಾರ್ವತ್ರಿಕ ಅಜ್ಞಾನದಿಂದಾಗಿ 
ಅವರಲ್ಲಿ ಪಥಭ್ರಪ್ಪತೆಗಳು ಹಬ್ಬಿದಾಗ, ಈ ವಿದ್ವಾಂಸರು ಅವುಗಳನ್ನು ತಿದ್ದಲು ಪ್ರಯತ್ನಿಸುವ ಗೋಜಿಗೆ ಹೋಗದೆ, ತಮ್ಮ | 
ಮೇಲಿರುವ ಜನಾದರವನ್ನು ಕಾಯ್ದಿರಿಸಿಕೊಳ್ಳಲಿಕ್ಕಾಗಿ ತಮ್ಮ ಮಾತು-ಕೃತಿಗಳಿಂದ ಅಥವಾ ಮೌನಸಮ್ಮತಿಯಿಂದ ಅವನ್ನೆಲ್ಲಾ! 
ಅನುಮೋದಿಸಲಾರಂಭಿಸಿದರು. ಇದುವೇ ಅವರ ಅತಿದೊಡ್ಡ ಅಪರಾಧ. ಇಂತಹ ವರ್ತನೆಯಿಂದ ಜೂರವಿರಬೇಕೆಂದೂ ಈ 
ದಿವ್ಮಸಂದೇಶವನ್ನು ಜಿಪುಣನ ಸಂಪತ್ತಿನಂತೆ ಬಚ್ಚಿಡದೆ ಸಾಧ್ಯವಾದಷ್ಟು ಹೆಚ್ಚು ಪ್ರಚಾರ ಪಡಿಸಬೇಕಾದುದು ಇಡೀ ಜಗತ್ತಿನ 
ಮಾರ್ಗದರ್ಶನದ ಹೊಣೆ ಹೊತ್ತ ಸಮುದ್ದಾಯದ ಕರ್ತವ್ಯವಾಗಿರುತ್ತದೆ ಎಂದೂ ಮುಸ್ಲಿಮರಿಗೆ ಹೇಳಲಾಗುತ್ತಿದೆ. 

161. 'ಕುಪ್ರ್‌' ಎಂಬುದರ ಮೂಲಾರ್ಥ ಅಡಗಿಸುವುದು. ಇದರಿಂದಲೇ ನಿರಾಕರಣೆ ಎಂಬ ತಾತ್ಪರ್ಯ ಹುಟ್ಟಿತು ಮತ್ತು 
ಈ ಪದವನ್ನು ಈಮಾನಿನಸತ್ಯವಿತ್ಥಾಸದೆ ವಿರೋಧಾರ್ಥದಲ್ಲಿ ಬಳಸಲು ಆರಂಭಿಸಲಾಯಿತು. 'ಈಮಾನ್‌' ಎಂದರೆ ಒಪ್ಪಕೊಳ್ಳು, 
ಅಂಗೀಕರಿಸು ಮತ್ತು ಸಮ್ಮಶಿಸು ಎಂದರ್ಥ. ಇದಕ್ಕೆ ವ್ಯತಿರಿಕ್ತವಾಗಿ 'ಕುಫ್ರ್‌' ಎಂದರೆ - ಒಪ್ಪದಿರು, ಧಿಕ್ಕರಿಸು ಮತ್ತು ನಿರಾಕರಿಸು 
ಎಂದರ್ಥ. ಕುರ್‌ಆನಿನ ಪ್ರಕಾರ 'ಕುಫ್ರ್‌' ಎಂಬ ವರ್ತನೆಗೆ ವಿವಿಧ ರೂಪಗಳಿವೆ: 


ಕಾಂಡ-2 


102 ುರ್‌ಆನ್‌ ವ್ಯಾಖ್ಯಾನ 


೪ ٢‏ 0ب 
TE OL‏ امک رس دا رہںے دھ چھ > تھے milly‏ سعید ے 
BIGNESS SNELL NAS LD ID &‏ 
0 24 


2 73 را ےرک‎ Fo EL |, 
PHS LIOR NT CEs Ags 
ಪ್ರಾಣಬಿಟ್ಟವರಿಗೆ ಅಲ್ಲಾಹನ, ಅವನ 'ಮಲಾಯಿಕರ'(ದೇವಚರರ) ಮತ್ತು ಸಕಲ ಮಾನವರ ಅಭಿಶಾಪವಿದೆ. 
ಅವರು ಈ ಶಪಿತಾವಸ್ಥೆಯಲ್ಲಿಯೇ ಸದಾಕಾಲವಿರುವರು. ಅವರ ಶಿಕ್ಷೆಯಲ್ಲಿ ಕಡಿತವೂ ಆಗಲಾರದು. ಅವರಿಗೆ 
ಇನ್ನೊಂದು ಕಾಲಾವಕಾಶವನ್ನೂ ನೀಡಲಾಗದು. 

(163-167) ನಿಮ್ಮ ದೇವ ات‎ ದೇವ. ಆ ದೆಯಾಮಯನೂ ಕರುಣಾನಿಧಿಯೂ ಆಗಿರುವವನ ಹೊರತು 
ಇನ್ನೊಬ್ಬ ವದೇವನಿಲ್ಲ. (ಈ ವಾಸ್ತವಿಕತೆಯನ್ನು ಅರಿತುಕೊಳ್ಳೆಲಿಕ್ಕಾಗಿ ಯಾವುದಾದರೂ ಕುರುಹು ಅಥವಾ 
ದೃಷ್ಟಾಂತ ಬೇಕಾದರೆ) ಆಕಾಶಗಳ ಮತ್ತು ಭೂಮಿಯ ನಿರ್ಮಾಣದಲ್ಲಿ, ಇರುಳು ಹಗಲುಗಳು ಒಂದರ ಹಿಂದೆ 
ಇನ್ನೊಂದರಂತೆ ನಿರಂತರವಾಗಿ ಬರುತ್ತಿರುವುದರಲ್ಲಿ ಜನೋಪಯೋಗಿ ಸಾಮಗ್ರಿಗಳನ್ನು ಹೊತ್ತುಕೊಂಡು 
ಜಲಧಿಗಳಲ್ಲಿ ಸಂಚರಿಸುತ್ತಿರುವ ನೌಕೆಗಳಲ್ಲಿ, ಅಲ್ಲಾಹನು ಆಕಾಶದಿಂದ ಸುರಿಸಿ ಅದರ ಮೂಲಕ ಭೂಮಿಯನ್ನು 
ನಿರ್ಜೀವಾವಸ್ಥೆಯ ಬಳಿಕ ಸಜೀವಗೊಳಿಸಿ, ಈ ವ್ಯವಸ್ಥೆ: ಯ ಮೂಲಕ ಭೂಮಿಯಲ್ಲಿ ತರತರದ ಜೀವರಾಶಿಗಳು. 

1 ಮಾನವನು ಮೂಲತಃ ದೇವನನ್ನೇ ನಂಬದಿರುವುದು ಅಥವಾ ಅವನ ಸರ್ವಾಧಿಕಾರವನ್ನು ಒಪ್ಪದಿದ್ದು یچ‎ ಅವನು ಇಡೀ 
ವಿಶ್ವದ ಒಡೆಯನೂ ಆರಾಧ್ಯನೂ ಆಗಿರುವನೆಂಬುದನ್ನು ನಿರಾಕರಿಸುವುದು ಅಥವಾ ಅವನು اھ‎ ಮಾಲಕ-ಆರಾಢ್ಯ ಎಂಬುದನ್ನು 
ನಿರಾಕರಿಸುವುದು. 

2) ಅಲ್ಲಾಹನನ್ನು ಒಪ್ಪಿಕೊಂಡರೂ ಅವನ ಆಜ್ಜೆ-ಆದೇಶಗಳೇ ಎಲ್ಲಾ ವಿಧದ ಜ್ಞಾನ ಮತ್ತು ಕಾನೂನುಗಳ ಮೂಲವಾಗಿರ 
ಬೇಕೆಂಬುದನ್ನು ನಿರಾಕರಿಸುವುದು. . ” 

3) ಅಲ್ಲಾಹನ ಆದೇಶಗಳಂತೆಯೇ ನಡೆಯಬೇಕೆಂದು ತಾತ್ವಿಕವಾಗಿ ಒಪ್ಪಿಕೊಳ್ಳುವುದು. ಆದರೆ ಅಲ್ಲಾಹನು ತನ್ನ ಆಜ್ಞೆ 
ಆದೇಶಗಳನ್ನು ಮಾನವರಿಗೆ ತಲುಪಿಸಲು ಮಾಧ್ಯಮವನ್ನಾಗಿ ಮಾಡಿರುವ ಪ್ರವಾದಿಗಳನ್ನು ನಿರಾಕರಿಸುವುದು. 

4) ಪ್ರವಾದಿಗಳ ನಡುವೆ ತಾರತಮ್ಮ ತೋರುವುದು. ತನ್ನಿಚ್ಛಿ ಅಥವಾ ತನ್ನ ಪಕ್ಷೆಪಾತ ನೀತಿಗನುಸಾರವಾಗಿ ಕೆಲವರನ್ನು 
ಒಪ್ಪಿಕೊಳ್ಳುವುದು ಮತ್ತು ಉಳಿದವರನ್ನು ಒಪ್ಪದಿರುವುದು. 

5) ಪ್ರವಾದಿಗಳು ದೇವನ ವತಿಯಿಂದ ಬೋಧಿಸಿದ ಮೂಲ ವಿಶ್ವಾಸಗಳು, ನಡತೆಗಳು ಹಾಗೂ ಜೀವನ ಸಿದ್ಧಾಂತಗಳ 
ಶಿಕ್ಷಣವನ್ನು ಸಂಪೂರ್ಣವಾಗಿ ಆಥವಾ ಆಂಶಿಕವಾಗಿ ಅಲ್ಲಗಳೆಯುವುದು. : 

6) ವೈಚಾರಿಕವಾಗಿ ಅವೆಲ್ಲವನ್ನೂ ಒಪ್ಪಿಕೊಂಡರೂ ಆಚಾರದಲ್ಲಿ ಉದ್ದೇಶಪೂರ್ವಕವಾಗಿ ಅವುಗಳ ಉಲ್ಲಂಘನೆ ಮಾಡುವುದು 
ಮತ್ತು ಈ ವಿಧೇಯತೆಯ ಬಗ್ಗೆ ಪಟ್ಟು ಹಿಡಿಯುವುದು. ಲೌಕಿಕ ಜೀವನದ ಅಸ್ತಿವಾರವನ್ನು ಆಜ್ಞಾಮುಸರಣೆಯಲ್ಲಿರಿಸುವ ಬದಲಿಗೆ 
ಆಜ್ಞೋಲ್ಲಂಘನೆಯಲ್ಲಿರಿಸುವುದು. 


ಇನ 


ಜಿ 


ಇವಲ್ಲದೆ ಕುರ್‌ಆನಿನಲ್ಲಿ ಕೆಲವೆಡೆ 'ಕುಫ್ರ್‌' ಎಂಬ ಪದವನ್ನು ಕೃತಪ್ಲುತೆಯ ಅರ್ಥದಲ್ಲಿಯೂ ಬಳಸಲಾಗಿದ್ದು ಅದನ್ನು 
'ಶುಕ್ರ್‌'(ಕೃತಜ್ಞತನ ವಿರೋಧಾರ್ಥದಲ್ಲಿ ಬಳಸಲಾಗಿದೆ. 


ಕಾಂಡ-2 


2. ಅಲ್‌ ಬಕರಃ 103 


೭2 ک۶‎ 


TESS OO‏ 00 ان ا 
3೨‏ 


# 
مک‎ 4 pd 
$ 


OSAP‏ اس ತ‏ دے کس ہے 
SPAS EEE ese ನಿ!‏ 


ل ے دٹےظالاے ۰۷ ”4 اک مرگ دے 2د PN‏ 
ANS oN IAMS ers‏ 


ಹರಡಿರುವಂತೆ ಮಾಡಿದ ಮಳೆ ನೀರಿನಲ್ಲಿ ಮಾರುತಗಳ ಚಲನೆಯಲ್ಲಿ ಹಾಗೂ ಆಕಾಶ ಮತ್ತು ಭೂಮಿಯ 
ನಡುವೆ ನಿಯಂತ್ರಿಸಲ್ಬಟ್ಟಿರುವ ಮೋಡಗಳಲ್ಲಿ ನಿಶ್ಚಯವಾಗಿಯೂ ವಿಚಾರವಂತರಿಗೆ ಅನೇಕಾನೇಕ ದೃಷ್ಟಾಂತಗಳಿವೆ. '"? 
ಆದರೆ (ಅಲ್ಲಾಹನ ಏಕತೆಯನ್ನು ಪ್ರಮಾಣ ಪಡಿಸುವ ಇಂತಹ ಸುಸ್ಪಷ್ಟ ಕುರುಹುಗಳಿದ್ದರೂ) ಕೆಲವರು 
ಅಲ್ಲಾಹನ ಹೊರತು ಇತರರನ್ನು ಅವನ ಸರಿಸಾಟಿ ಮತ್ತು ಎದುರಾಳಿಯನ್ನಾಗಿ ಮಾಡುತ್ತಾ ರೆ! ಮತ್ತು 
ಅಲ್ಲಾಹನನ್ನು ಪ್ರೀತಿಸಬೇಕಾದ ರೀತಿಯಲ್ಲಿ, ಅವರನ್ನು ಪ್ರೀತಿಸುತ್ತಾರೆ. ವಸ್ತುತಃ ಸತ್ಯವಿಶ್ವಾಸಿಗಳು ಅತ್ಮಧಿಕವಾಗಿ 


162. ಅರ್ಥಾತ್‌- ಹೆಗಲಿರುಳೊ ಮಾನವನ ಕಣ್ಣ ಮುಂಜೆಯೇ ಕಾರ್ಯವೆಸಗುತ್ತಿರುವ ವಿಶ್ವವೆಂಬ ಈ ಬೃಹತ್‌ 
ಕಾರ್ಬಾನೆಯನ್ನು ಅವನು ಕೇವಲ ಪ್ರಾಣಿಗಳು ನೋಡುವಂತೆ ನೋಡದೆ, ಈ. ಸುವ್ಯವಸ್ಥಿತ ಕಾರ್ಯಕಲಾಪಗಳ ಬಗ್ಗೆ ಬುದ್ದಿ 
ಪೂರ್ವಕವಾಗಿ ಚಿಂತಿಸಿ, ಹೆಟಿಮಾರಿತನ ಮತ್ತು ಪಕ್ಷಪಾತದಿಂದ ದೊರ ಸರಿದು ಆ ಕುರಿತು ಆಲೋಚಿಸಿದಾಗ, ಅವನು ಕಾಣುತ್ತಿರುವ 
ಈ ದೃಶ್ಯಗಳು ಈ ಭವ್ಯ ವ್ಯವಸ್ಥೆಯು ಓರ್ವ ಸರ್ವಶಕ್ತ ಯುಕ್ತಿಪೂರ್ಣ ನಿಯಂತ್ರಕನ ಅಧೀನದಲ್ಲಿದ್ದು ಎಲ್ಲ ಅಧಿಕಾರಗಳೂ 
ಆತನೊಬ್ಬನ ಕೈಯಲ್ಲೇ ಇವೆ ಮತ್ತು ಹಸ್ತೆಕ್ನೇಪ ಅಥವಾ ಸಹಭಾಗಿತ್ವಕ್ಕೆ ಇಲ್ಲಿ ಕಿಂಚಿತ್ತೂ ಅವಕಾಶವಲ್ಲ. ಅದ್ದರಿಂದ ನಿಜವಾಗಿಯೂ 
ಆ ಏಕದೇವನೊಬ್ಬನೇ ವಿಶ್ವದ ಸಕಲ ಸೃಷ್ಟಿಗಳ ದೇವ ಎಂಬ ತೀರ್ಮಾನಕ್ಕೆ ಅವನನ್ನು ತಲುಪಿಸಲು ಸಾಕಾಗುತ್ತವೆ. 

163. ಅರ್ಥಾತ್‌- ಅಲ್ಲಾಹೆನಿಗೆ ಮಾತ್ರ ಮೊಸಲಾಗಿರುವ ದೈವಿಕ ಗುಣವಿಶೇಷಗಳ ಪೈಕಿ ಕೆಲವನ್ನು ಇತರರಿಗೆ ನೀಡಿರುತ್ತಾ: ೆ. 
ಅತನು ದೇವನಾಗಿರುವ ನೆಲೆಯಲ್ಲಿ ಅವನ ಬಗ್ಗೆ ದಾಸರ ಮೇಲಿರುವ ಎಲ್ಲ ಬಾಧ್ಯತೆಗಳನ್ನು ಅಥವಾ ಅವುಗಳ ಪೈಕಿ ಕೆಲವನ್ನು 
ಇತರ ಕೃತಕ ಆರಾಧ್ಯರಿಗೆ ಸಲ್ಲಿಸುತ್ತಾರೆ. ಉದಾ: ಸೃಷ್ಟಿ ನಿಮಿತ್ರಗಳ ಪರಂಪರೆಯ ಮೇಲಿನ ಪ್ರಭುತ್ವ, ಇಷ್ಟಾರ್ಥ ಸಿದ್ದಿ, 
ಸಂಕಟಹರಣ, ಬೇಡಿಕೆಯನ್ನು ಈಡೇರಿಸು: ುವಿಕೆ, ಯಾಚೆನೆಗಳನ್ನು چ‎ ಪೂರ್ತಿಗೊಳಿಸುವುದು, ಎಲ್ಲ ಪ್ರತ್ಯಕ್ಷ-ಪರೋಕ್ಸಗಳ ಜ್ಞಾನ ಇವೆಲ್ಲಾ 
ಅಲ್ಲಾಹನಿಗೆ ಮಾತ್ರ ಮೊಸಲಾಗಿರುವ ಗುಣವಿಶೇಷಗಳು. ಇದೇ ರೀತಿಯಲ್ಲಿ ಜಗದೊಡೆಯನೆಂಬ ನೆಲೆಯಲ್ಲಿ ವರ್ಜ್ಯ-ಅವರ್ಜ್ಯಗಳ 
ಮೇರೆಯನ್ನು ನಿಗದಿಗೊಳಿಸುವ ಅಧಿಕಾರ, ಕರ್ತವ್ಯ-ಹಕ್ಕು ಬಾಧ್ಯತೆಗಳನ್ನು ನಿರ್ಧರಿಸುವ ಮತ್ತು ವಿಧಿ-ನಿಷೇಧಗಳ ಆದೇಶ ನೀಡುವ 
EES ಅವನಿಗೆ ಮಾತ್ರ. ಸೃಷ್ಟಿಗಳೆಲ್ಲಾ ಅಲ್ಲಾಹನ ಸಾರ್ವಭೌಮತೆಯನ್ನು ಒಪ್ಪಿಕೊಳ್ಳಬೇಕು, ಅವನ ಆಜ್ಞೆಗಳನ್ನೇ 
ಇತರ ಎಲ್ಲಾ ಕಾನೂನು-ನಿಯಮಗಳ ಮೂಲವೆಂದು ತಿಳಿಯಬೇಕು, ಅವನನ್ನೇ ವಿಧಿ-ನಿಷೇಧಗಳನ್ನೀಯುವ ಅಧಿಕೃತನೆಂದರಿಯಬೇಕು, 
ಇವೆಲ್ಲಾ ಅವನಿಗೆ ಸಲ್ಲತಕ್ಕ ಹಕ್ಕುಗಳು. ಅಲ್ಲಾಹನ ಈ ಗುಣವಿಶೇಷಗಳ ಪೈಕಿ ಯಾವುದನ್ನಾದರೂ ಅನ್ಯರಿಗೆ ಜೋಡಿಸಿದರೆ ಅಥವಾ 
ಯಾವುದೇ ವ್ಯಕ್ತಿಯಾಗಲೀ ಸಂಸ್ಥೆಯಾಗಲೀ ಈ ಗುಣವಿಶೇಷಗಳ ಪೈಕಿ ಯಾವುದನ್ನಾದರೂ ತಾನು ಹೊಂದಿರುವುದಾಗಿ ವಾದ ಮಾಡಿ 
ಪ್ರಸ್ತುತ ಬಾಧ್ಯತೆಗಳ ಪೈಕಿ ಯಾವುದನ್ನಾದರೂ ಮನುಷ್ಯರಿಂದ ಅಪೇಕ್ಷಿಸ ತೊಡಗಿದರೆ ಅವರು, ಸ್ಪಷ್ಟೋಕ್ತಿಗಳಿಂದ ಸ್ವಯಂ 
ದೇವನೆಸಿಕೊಳ್ಳದಿದ್ದರೂ ನಿಜವಾಗಿ ಈ ಮೂಲಕ ಅವರು, ತಾವು ಅಲ್ಲಾಹನ ಎದುರಾಳಿ ಹಾಗೂ ಸರಿಸಮಾನರೆನಿಸುತ್ತಿದ್ದಾರೆಂಬುದರಲ್ಲಿ 


ಶಿದ್ದಾ ೭ 
: إ وڑھوساں ا‎ 


ಕಾಂಡ-2 


104 ಕುರ್‌ಆನ್‌ ವ್ಯಾಖ್ಯಾನ 


ائارشمتت کیذ نار کرد ಫಗ‏ 


ಅಲ್ಲಾಹನನ್ನೇ ಪ್ರೀತಿಸುತ್ತಾರೆ.' ಅಕಟ! ಸರ್ವ ಶಕ್ತಿಗಳೂ ಸರ್ವ ಅಧಿಕಾರಗಳೂ ಅಲ್ಲಾಹನ ವಶದಲ್ಲೇ 
ಇರುವುವು ಮತ್ತು ಅಲ್ಲಾಹನು ಶಿಕ್ಸಿಸುವುದರಲ್ಲಿಯೂ ಅತಂತ ಕಠೋರನೆಂಬುದನ್ನು, ಯಾತನೆಯನ್ನು ಕಣ್ಣ 
ಮುಂದೆ ಕಂಡಾಗ ಮನಗಾಣಲಿರುವ ಈ ಅಕ್ರಮಿಗಳು ಇಂದೇ ಅದನ್ನು ಮನಗಂಡಿದ್ದರೆ! ಅವನು رود‎ 
ಕೊಡುವಾಗಿನ ಅವಸ್ಥೆ ಹೀಗಿರುವುದು- ಇಹಲೋಕದಲ್ಲಿ ಅನುಸರಿಸಲ್ಪಡುತ್ತಿ ದ್ಧ ಆ ಮುಂದಾಳುಗಳೇ ತಮ್ಮ 
ಅನುಯಾಯಿಗಳನ್ನು ಕಡೆಗಣಿಸುವರು. ಆದರೂ ಅವರು ہود‎ ಪಡೆದೇ ತೀರುವರು. ಅವರಿಗಿದ್ದ ಎಲ್ಲ ತರದ, 
ಆಧಾರ-ಬೆಂಬಲಗಳೆ ಶೃಂಖಲೆ ಕಡಿದುಹೋಗುವುದು. ಇಹ ಹಲೋಕದಲ್ಲಿ ಅವರ ಹಿಂಬಾಲಕರು "ಅಕಟ! ನಮಗೆ 
ಇನ್ನೊಂದು ಅವಕಾಶವನ್ನು ನೀಡಲಾಗುತ್ತಿದ್ದರೆ, ಇವರೀಗ ನಮ್ಮೊಂದಿಗೆ ಅಸಂತುಪ್ಪಿಯನ್ನು ತೋರ್ಪಡಿಸು 
ತ್ರಿರುವಂತೆಯೇ ನಾವೂ ಅವರೊಂದಿಗೆ ಅಸಂತುಷ್ಟಿಯನ್ನು ಪ್ರಕಟಪಡಿಸುತ್ತಿದ್ದೆವು” ಎನ್ನುವರು.'5 ಹೀಗೆ 
ಹತಾಶರೂ ಲಜ್ಞಿತರೂ ಆಗಿ ಅತೀವ ಪಶ್ಚಾತ್ತಾಪ ಪಡುವಂತಾಗುವ ರೀತಿಯಲ್ಲಿ ಅವರು ಇಹಲೋಕದಲ್ಲಿ 
ಮಾಡುತ್ತಿರುವ ಆ ಕರ್ಮಗಳನ್ನೆಲ್ಲ ಅಲ್ಲಾಹನು ಅವರ ಮುಂದೆ ತರುವನು. ಆದರೆ ಅವರಿಗೆ ನರಕದಿಂದ 
ಹೊರಗೆ ಹೋಗಲು ಯಾವ ದಾರಿಯೂ ಸಿಗಲಾರದು. 

| (168-169) ಹೇ ಜನರೇ, ಭೂಮಿಯಲ್ಲಿರುವ 'ಹಲಾಲ್‌'(ಧರ್ಮಸಮ್ಮತ) ಹಾಗೂ ಶುದ್ಧವಸ್ತುಗಳನ್ನು. 
ನೀವು ಉಣ್ಣಿರಿ. ಶೈತಾನನು ತೋರಿಸಿದ ಹಾದಿಗಳಲ್ಲಿ ನಡೆಯಬೇಡಿರಿ.' ಅವನು ನಿಮ್ಮ ಪ್ರತ್ಯಕ್ಷ ಶತ್ರು. 


164. ಅರ್ಥಾತ್‌- ಮಾನವನಿಗೆ ಅಲ್ಲಾಹನ ಸಂಪ್ರೀತಿ ಪ್ರಾಪ್ತಿಯು ಇತರ ಎಲ್ಲಾ ಸಂಪ್ರೀತಿಗಳಿಗಿಂತ ಮಹತ್ವ ದ್ಲಾಗಿರಬೇಕು. 
ಇತರ ಯಾರ ಅಥವಾ ಯಾವುದರ ಮೇಲಿನ ಮೋಹವೂ ಅವನು ಅದನ್ನು ಅಲ್ಲಾಹನ ಸಂಪ್ರೀತಿಯ ಪ್ರಾಪ್ತಿಗಾಗಿ ತ್ಯಾಗಮಾಡಲಾಗದಷ್ಟು |. 
ಉನ್ನತ ಮಟ್ಟವನ್ನು ಹೊಂದಿರಬಾರದು-ಇದು ಸತ್ಕವಿಶ್ವಾಸದ ಸಹಜ ಬೇಡಿಕೆಯಾಗದೆ. 

165. ಇಲ್ಲಿ ಮುಖ್ಯವಾಗಿ, ಪಥಭ್ರಷ್ಟ ಮುಖಂಡರ, ಧುರೀಣರ ಮತ್ತು ಅವರ ತಿಳಿಗೇಡಿ ಅನುಯಾಯಿಗಳ ದುರಂತವನ್ನು 
ಪ್ರಸ್ತಾಪಿಸುವುದರ ಮೂಲಕ, ಗತಸಮುದಾಯಗಳು ಯಾವ ಅಪರಾಧದ ಕಾರಣದಿಂದ ಹಾದಿತಪ್ಪಿದ್ದರೋ ಅದರ ಕುರಿತು 
ಮುಸ್ಲಿಮರು ಜಾಗರೂಕರಾಗಿರಬೇಕೆಂದೂ ಯೋಗ್ಯ ಹಾಗೂ ಧೂರ್ತ ಮುಖಂಡರನ್ನು ಪ್ರತ್ಥೇಕಿಸಿ ಗುರುತಿಸಿಕೊಳ್ಳಲು ಕಲಿಯಬೇಕೆಂದೂ |" 
ದಾರಿಗೆಡಿಸುವವರನ್ನು ಹಿಂಬಾಲಿಸಬಾರದೆಂದೂ ಎಚ್ಚೆರಿಸಲಾಗಿದೆ. 

166. ಅರ್ಥಾತ್‌- ತಿನ್ನುವ, ಕುಡಿಯುವ ಬಗೆಗಿರುವ ಎಲ್ಲ ಭ್ರಾಮಕ ಹಾಗೂ ಅಜ್ಞಾನಜನ್ಮ್ನ ಕಂದಾಚಾರಗಳನ್ನೂ 
ಅವುಗಳಿಂದುಂಟಾದ ಎಲ್ಲಾ ತರದ ಕಟ್ಟುಪಾಡುಗಳನ್ನೂ ಮುರಿದು ಬಿಡಿರಿ. 2 


ಕಾಂಡ-2 


2. ಅಲ್‌ ಬಕರಃ ٠ 105 


Toss کرہیدہ 1 سر ےک‎ PSG شے‎ LEG 
ASIEN PTS إدائیںل‎ ۶ OO SSL SYST 


ودے ‏ مس ےی ٹہ ے کے وگ 


೨74‏ ط ۳ موٹو APL‏ 29 7 ہے کے 
SS COON SSS ON SS UOT ಗ‏ 
} 


ಅವನು ನಿಮಗೆ ಪಾಪಕಾರ್ಯ ಮತ್ತು ಅಶ್ಲೀಲತೆಗಳ ಅಪ್ಪಣೆ ಕೊಟ್ಟು, ಅದು ಅಲ್ಲಾಹನ ಆದೇಶವೆಂದು 
ನಿಮಗೆ ತಿಳಿದಿಲ್ಲವಾದರೂ ಅಲ್ಲಾಹನ ಹೆಸರಿಂದ ನೀವು ಆದನ್ನು ಹೇಳಿರೆಂದು ಬೋಧಿಸುತ್ತಾನೆ. ಆ 

(170-171) ಅಲ್ಲಾಹನು ಅವತೀರ್ಣಗೊಳಿಸಿದ ನಿರ್ದೇಶಗಳನ್ನು ಅನುಸರಿಸಿರೆಂದು ಅವರೊಡನೆ 
ಹೇಳಲಾಬಾಗ, "ನಾವು ನಮ್ಮ ಪೂರ್ವಿಕರು ಯಾವ ಕ್ರಮವನ್ನು ಅನುಸರಿಸುತ್ತಿದ್ದುದನ್ನು ಕಂಡಿದ್ದೆವೋ ಅದನ್ನೇ 
ಅನುಸರಿಸುವೆವು" ಎನ್ನುತ್ತಾರೆ.'* ಸರಿ, ಅವರ ಪೂರ್ವಿಕರು ತಮ್ಮ ಬುದ್ಧಿಶಕ್ತಿಯನ್ನೇನೂ ಉಪಯೋಗಿಸದೆ 
ಸತ್ಯಮಾರ್ಗದಿಂದ ವಂಚಿತರಾಗಿದ್ದರೆ ಆಗಲೂ ಇವರು ಅವರನ್ನನುಸರಿಸುತ್ತಲೇ ಇರುವರೇ? ಅಲ್ಲಾಹನು 
ತೋರಿಸಿದ ಮಾರ್ಗದರ್ಶನದ ಪ್ರಕಾರ ನಡೆಯಲು ನಿರಾಕರಿಸಿದವರ ಉಪಮೆಯು - ಕುರುಬನು ಪ್ರಾಣಿಗಳನ್ನು 
ಕೂಗುವಾಗ ಅವುಗಳು ಅವನ ಕೂಗಾಟದ ನಾದದ ವಿನಾ ಬೇರೇನನ್ನೂ ಕೇಳದಂತಿದೆ.'? ಇವರು ಕಿವುಡರು, 
ಮೂಕರು, ಅಂಧರು. ಆದುದರಿಂದ ಇವರಿಗೇನೂ ತಿಳಿಯುವುದಿಲ್ಲ. 

(172-173) ಓ ಸತ್ಮವಿಶ್ವಾಸಿಗಳೆ ನೀವು ನಿಜವಾಗಿಯೂ ಅಲ್ಲಾಹನ ದಾಸ್ಯ್ಕ-ಆರಾಧನೆಯನ್ನೇ 
ಮಾಡುವವರಾದರೆ, ನಾವು ನಿಮಗೆ ಒದಗಿಸಿರುವ ಶುದ್ಧ; ವಾದ ವಸ್ತು ಗಳನ್ನು ನಿರಾತಂಕವಾಗಿ ಉಣ್ಣಿರಿ ಮತ್ತು 


167. ಅರ್ಥಾತ್‌- ನಿಜವಾಗಿ ಈ ಭ್ರಾಮಕ ಕಂದಾಚಾರಗಳೆಲ್ಲಾ ಧಾರ್ಮಿಕ ವಿಧಿಗಳು ಮತ್ತು ದೈವಿಕ ಶಾಸನಗಳೆಂಬ ಭಾವನೆ 
ವಾಸ್ತವದಲ್ಲಿ ಶೈತಾನನ ಪ್ರೇರಣೆಯ ಫಲವಾಗಿವೆ. ಏಕೆಂದರೆ ಇವೆಲ್ಲಾ ದೇವಶಾಸನಗಳಿಂಬುದಕ್ಕೆ ಯಾವ ಸಾಕ್ಷ್ಯಾಧಾರಗಳೂ ಇಲ್ಲ. 

168. ಈ ಅಂಧಾನುಕರಣೆಗಳೆಲ್ಲಾ ಪೂರ್ವಿಕರಿಂದಲೇ ನಡೆಯುತ್ತಾ ಬಂದಿವೆ ಎಂದಿಷ್ಟೇ ಹೊರತು ಬೇರಾವ ಆಧಾರ 
ಪ್ರಮಾಣಗಳೂ ಅವರಲ್ಲಿಲ್ಲ. ಯಾವ ರೂಢಿಯನ್ನಾದರೂ ಪಾಲಿಸುತ್ತಿರಲಿಕ್ಕೆ ಈ ಪ್ರಮಾಣವೇ ಧಾರಾಳ ಸಾಕೆಂದು ಶಿಳಿಗೇಡಿಗಳು 
ತಿಳಿಯುತ್ತಾರೆ. ' 

169. ಈ ಉಪಮೆಯಲ್ಲಿ ಎರಡು ವಿಷೆಯಗಳು ಅಡಗಿವೆ: 1) ಇವರ ಸ್ಥಿತಿಯು ಏನನ್ನೂ ತಿಳಿಯದೆ ಕುರುಬನ ಅಥವಾ 
ಗೋಪಾಲಕನ ಧ್ವನಿಗನುಸರಿಸಿ ಚಲಿಸುತ್ತಿರುವ ಬುದ್ದಿ ಇಲ್ಲದ ಪ್ರಾಣಿಗಳಂಠಿದೆ. 2) ಅವರಿಗೆ ಧರ್ಮಾಹ್ವಾನ ನೀಡುವಾಗ, ಕೇವಲ 
ಧ್ವನಿಯನ್ನು ಮಾತ್ರ ಕೇಳಬಲ್ಲ ಮತ್ತು ಹೇಳುವಾತನು ಅವರೊಡನೆ ಏನು ಹೇಳುತ್ತಿದ್ದಾನೆಂಬುದನ್ನು ಗ್ರಹಿಸಿಕೊಳ್ಳುವ ಸಾಮರ್ಥ್ಯವಿಲ್ಲದ 
ಪ್ರಾಣಿಗಳನ್ನು ಕೂಗಿ ಕರೆಯುವಂತೆ ಭಾಸವಾಗುತ್ತದೆ. ಅಲ್ಲಾಹನು ಇಲ್ಲಿ ಸಮಗ್ರ ಅರ್ಥದೆ ಪದಗಳನ್ನು ಬಳಸಿ ಈ ಎರಡೂ 
ತಾತ್ಸರ್ಯಗಳು ಏಕಕಾಲದಲ್ಲಿ ಮೂಡುವಂತೆ ಮಾಡಿದ್ದಾನೆ. 


ಕಾಂಡ -2 


106 ಕುರ್‌ಆನ್‌ ವ್ಯಾಖ್ಯಾನ 


کک ہے ط۶ 2 ٭ کک 

phe? 997 دج مھ ہے بی‎ nec sey ہے‎ 98 2೨905 
AI Op ONS TNS A ಬ! mE 
ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸಿರಿ." 'ಅಲ್ಲಾಹನ ಕಡೆಯಿಂದ ನಿಮ್ಮ ಮೇಲೆ ನಿಷೇಧವೇನಾದರೂ ಇದ್ದರೆ ಅದಿಷ್ಟೆ- 
ಶವವನ್ನು ತಿನ್ನಬೇಡಿರಿ, ನೆತ್ತರು ಮತ್ತು ಹಂದಿಯ ಮಾಂಸವನ್ನು ವರ್ಜಿಸಿರಿ ಮತ್ತು ಅಲ್ಲಾಹನ ಹೊರತು 
ಇತರರ ಹೆಸರು ಉಚ್ಚರಿಸಲಾದ ವಸ್ತುಗಳನ್ನು ತಿನ್ನಬೇಡಿರಿ.'"! ಆದರೆ ವಿವಶಾವಸ್ಥೆಯಲ್ಲಿದ್ದು, ನಿಯಮೋಲ್ಲಂಘನೆ 
ಉದ್ದೇಶವಿಲ್ಲದೆಯೂ ಮಿತಿ ಮೊರದೆಯೂ ಅವುಗಳಿಂದೇನನ್ನಾದರೂ ತಿಂದುಬಿಟ್ಟರೆ ದೋಪನಿಲ್ಲ. 
ನಿಶ್ಚಯವಾಗಿಯೂ ಅಲ್ಲಾಹನು ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ.” 

(174-176) ಅಲ್ಲಾಹನು ತನ್ನ ಗ್ರಂಥದಲ್ಲಿ ಅವತೀರ್ಣಗೊಳಿಸಿದ ಆದೇಶಗಳನ್ನು ಬಚ್ಚಿಟ್ಟು, ಅವುಗಳನ್ನು 


170. ಅರ್ಥಾತ್‌- ನೀವು ಸ್ವತಃ ಹೇಳಿಕೊಳ್ಳುವಂತೆ ನೀವು ಅಲ್ಲಾಹನ ಮೇಲೆ ವಿಶ್ವಾಸವಿಟ್ಟು ಅವನ ಕಾನೂನುಗಳನ್ನೇ 
ಪಾಲಿಸುವವರಾದರೆ, ನಿಮ್ಮ ಪಂಡಿತರೂ ಪುರೋಹಿತರೂ ರಿಬ್ಬಿಗಳೂ ಪಾದ್ರಿಗಳೂ ಜೋಗಿಗಳೂ ಸನ್ಮಾಸಿಗಳೂ ನಿಮ್ಮ ಪೂರ್ವಿಕರೂ 
ಆಚರಣೆಗೆ ತಂದಿದ್ದ ಅಜ್ಞಾನಕಾಲದ ಎಲ್ಲಾ ವಿಧದ ಭೇದಭಾವಗಳನ್ನೂ ನಿರ್ಬಂಧಗಳನ್ನೂ ಕಟ್ಟುಪಾಡುಗಳನ್ನೂ ಮುರಿದು ಹಾಕಿರಿ. 
ಅಲ್ಲಾಹನು ನಿಷಿದ್ದಗೊಳಿಸಿದವುಗಳಿಂದಂತೂ ನೀವು ದೂರವಿರಲೇಬೇಕು. ಜೊತೆಗೇ ಅಲ್ಲಾಹನು ಧರ್ಮಸಮ್ಮತಗೊಳಿಸಿದ ವಸ್ತುಗಳನ್ನು 
ಕೊಂಚವೂ ಅಸಹ್ಮಪಡದೆ, ಅಂಜದೆ ಸೇವಿಸಿ. ಪ್ರವಾದಿಯವರ(ಸ) `ಒಂದು ಹೆದೀಸಿನಲ್ಲಿ ಇದನ್ನೇ ಹೇಳಲಾಗಿದೆ. ಅದರ ಉಲ್ಲೇಖ 
ಹೀಗಿದೆ: "ನಮ್ಮಂತೆ ನಮಾರು್‌ ಮಾಡುವವನು, ನಮ್ಮ دہ‎ ಕಡೆಗೆ ಮುಖ ಮಾಡುವವನು ಮತ್ತು ನಾವು 'ದಿಬಹ್‌' 
ಮಾಡಿದುದನ್ನು(ಕೊಯ್ದುದನ್ನು) ತಿನ್ನುವವನು ಮುಸ್ಲಿಮನು..." ತಾತ್ತರ್ಯವೇನೆಂದರೆ, ಒಬ್ಬನು ನಮಾರ್‌ ಮಾಡಿದರೂ ಕಿಬ್ದಾಕ್ಕೆ 
ಮುಖ ಮಾಡಿದರೂ ಆಹಾರ ಪಾನೀಯಗಳ ಸೇವನೆಯ ವಿಷಯದಲ್ಲಿ ಹಿಂದಿನ ಅಜ್ಞಾನಜಸ್ಕ ನಿರ್ಬಂಧಗಳನ್ನು ಮುರಿಯುವವರೆಗೂ 
ಅವನು ಸಂಪೂರ್ಣವಾಗಿ ಇಸ್ಲಾಮಿನಲ್ಲಿ ಸೇರಲಾರನು. 

171. ಇದು ಅಲ್ಲಾಹನ ಹೊರತು ಅನ್ಕರ ಹೆಸರಿನಲ್ಲಿ ಕೊಯ್ಯಲಾದ ಪ್ರಾಣಿಯ ಮಾಂಸಕ್ಕೂ ಅಲ್ಲಾಹನ ಹೊರತು ಬೇರೆಯವರ 
ಹೆಸರಿನಲ್ಲಿ ಹರಕೆ ಹೊತ್ತು ಬೇಯಿಸಿದ ಆಹಾರಕ್ಕೂ. ಅನ್ವಯವಾಗುತ್ತದೆ. ವಾಸ್ತವದಲ್ಲಿ ಪ್ರಾಣಿಯಾಗಲೀ ಧಾನ್ಯವಾಗಳೀ ಇತರ 
ಆಹಾರ ಪದಾರ್ಥಗಳಾಗಲೀ ಪ್ರತಿಯೊಂದರ ನೈಜ ಮಾಲಕನು ಅಲ್ಲಾಹನೇ ಆಗಿದ್ದು, ಆತನೇ ನಮಗೆ ಅವುಗಳನ್ನು ನೀಡಿರುತ್ತಾನೆ. 
ಆದುದರಿಂದ ಉಪಕಾರಸ್ಮರಣೆಗಾಗಿ ದಾನ ಅಥವಾ ಹರಕೆ-ಕಾಣಿಕೆಗಳ ರೂಪದಲ್ಲಿ ಅವುಗಳ ಮೇಲೆ ಯಾರದಾದರೂ ಹೆಸರೆತ್ತ 
ಬಹುದಾದರೆ ಅದು ಕೇವಲ ಅಲ್ಲಾಹನ ಹೆಸರು ಮಾತ್ರೆ. ಅವನ ಹೊರತು ಅನ್ಯರ -ಹೆಸರೆತ್ತುವುದೆಂದರೆ ನಾವು ಅಲ್ಲಾಹನೊಂದಿಗೆ 
ಇತರರ ಶ್ರೇಷ್ಠತೆಯನ್ನು ಒಪ್ಪಿಕೊಳ್ಳುತ್ತಿದ್ದೇವೆಂದೂ ಅವರನ್ನು ದಾತರೆಂದು ತಿಳಿದುಕೂಳ್ಳುಕ್ತಿದ್ದೇವೆಂದೂ- ಅರ್ಥವಾಗುತ್ತದೆ. " 

172. ಈ ಸೂಕ್ತದಲ್ಲಿ ಹರಾಮ್‌(ನಿಪಿದ್ದ) ಪದಾರ್ಥಗಳನ್ನು ಉಪಯೋಗಿಸಲು ಮೂರು ಶರತ್ತುಗಳೊಂದಿಗೆ ಅನುಮತಿ 
ನೀಡಲಾಗಿದೆ: 1) ನಿಜವಾಗಿಯೂ ವಿವಶಾವಸ್ಥೆಯಲ್ಲಿ ಸಿಲುಕಿರುವುದು. ಉದಾ:- ಹಸಿವು ಬಾಯಾರಿಕೆಗಳ ತೀವ್ರತೆಯು ಪ್ರಾಣಾಪಾಯದ 
ಹಂತಕ್ಕೆ ಮುಟ್ಟಿರುವುದು. ಅಥವಾ ಕಠಿಣ ಕಾಯಿಲೆಯ ನಿಮಿತ್ತ ಪ್ರಾಣಕ್ಕೆ ಅಪಾಯವುಂಟಾಗಿದ್ದು, ಆ ಸಂದರ್ಭದಲ್ಲಿ ಹರಾಮ್‌(ನಿಷಿದ್ದ) 
ವಸ್ತುವಿನ ಹೊರತು ಬೇರೇನೂ ಒದಗದಿರುವುದು. 2) ಅಲ್ಲಾಹನ ನಿಯಮಗಳನ್ನು ಮುರಿಯುವ ಇಚ್ಛೆ ಮನಸ್ಸಿನಲ್ಲಿಲ್ಲದಿರುವುದು. 
3) ಅವಶ್ಮಕತೆಯ ಮಿತಿಯನ್ನು ಮೂರದಿರುವುದು. ಉದಾ: ಹರಾಮಿನ ಕೆಲವೇ ತುತ್ತು ಹನಿ ಅಥವಾ ಗುಟುಕುಗಳು 
ಪ್ರಾಣವನ್ನುಳಿಸಬಲ್ಲವೆಂದಾದರೆ ಅದಕ್ಕಿಂತ ಹೆಚ್ಚು ಉಪಯೋಗಿಸಬಾರದು. 


ಕಾಂಡ -2 


2. ಅಲ್‌ ಬಕರಃ : 107 
ME يہ‎ HE EAC GE NIL 
NEN) ಕ್ಯ 
dS باشہ‎ A INES SHG 
AS DS DSL FNS ASS [4 


ಲೌಕಿಕ ಲಾಭಕ್ಕಾಗಿ ಬಲಿಕೊಡುವವರು ವಾಸ್ತವದಲ್ಲಿ ತಮ್ಮ ಹೊಟ್ಟೆಯನ್ನು ಅಗ್ನಿಯಿಂದ ತುಂಬುತ್ತಿದ್ದಾರೆ.” 
ನಿರ್ಣಾಯಕ ದಿನದಂದು ಅಲ್ಲಾಹನು ಅವರೊಡನೆ ಮಾತನಾಡಲಾರನು; ಅವರನ್ನು ಪವಿತ್ರಗೊಳಿಸಲಾರನು,'” 
ಅವರಿಗೆ ವೇದನಾಪೂರ್ಣ ಶಿಕ್ಲೆ ಕಾದಿದೆ. ಸನ್ಮಾರ್ಗಕ್ಕೆ ಪ್ರತಿಯಾಗಿ ದುರ್ಮಾರ್ಗವನ್ನೂ شع‎ ಪ್ರತಿಯಾಗಿ 
ಯಾತನೆಯನ್ನೂ ಖರೀದಿಸಿದವರು, ನವರೇ ಆಗಿರುತ್ತಾರೆ. ನರಕ ಯಾತನೆಯನ್ನು ಸಹಿಸಲು ಸಿದ್ಧರಾಗಿರುವ ಅವರ 
ಸಾಹಸವು ಎಷ್ಟು ವಿಚಿತ್ರ! ಅಲ್ಲಾಹನಂತು ನಿಶ್ಚಯವಾಗಿಯೂ ಸತ್ಯ ಸಹಿತ ಗ್ರಂಥವನ್ನು ಅವತರಿಸಿದನು. ಆದರೆ 
ಗ್ರಂಥದಲ್ಲಿ ಭಿನ್ನಾಭಿಪ್ರಾಯಗಳನ್ನುಂಟು ಮಾಡಿದವರು 'ತಮ್ಮ ಆಟಗಳಲ್ಲಿ ಸ ಸತ್ಯದಿಂದ ಬಹುಮೂರ ಹೋಗಿ 
ಬಿಟ್ಟುದರಿಂದ ಹೀಗೆಲ್ಲ ಆಯಿತು. 

(177) ನೀವು ನಿಮ್ಮ ಮುಖಗಳನ್ನು ಪೂರ್ವದಿಕ್ಕಿಗೆ ಅಥವಾ ಪಶ್ಚಿಮ ದಿಕ್ಕಿಗೆ ಮಾಡಿಕೊಳ್ಳುವುದು 
ಧರ್ಮಶೀಲತೆಯಲ್ಲ.!*್‌ ನಿಜವಾಗಿ ಒಬ್ಬನು ಅಲ್ಲಾಹನನ್ನೂ ನಿರ್ಣಾಯಕ ದಿನವನ್ನೂ ದೇವಚರರನ್ನೂ 


173. ತಾತ್ಸರ್ಯವೇನೆಂದರೆ- ಜನಸಾಮಾನ್ಯರಲ್ಲಿ ಯಾವೆಲ್ಲ ಭ್ರಮೆಗಳೂ ಮಿಥ್ಮ ರೂಢಿಗಳೂ ಹಬ್ಬಿವೆಯೋ ಮತ್ತು 
ಎಂತೆಂತಹ ವ್ಯರ್ಥ ಕಟ್ಟುಪಾಡುಗಳೂ ನವೀಸ ಆಚಾರಶಾಸ್ತ್ರಗಳೂ ಅವರಲ್ಲಿ ರೂಪ ಶಾಳಿವೆಯೋ ಅಖೆಲ್ಲವುಗಳ 
ಹೊಣೆಗಾರಿಕೆ ವಿದ್ವಾಂಸರ ಮೇಲಿದೆ. ಏಕಂದರೆ ಅವರು ದೈವಿಕ ಗ್ರಂಥದ ಜ್ಞಾನ ಹೊಂದಿದ್ದರೂ ಅದನ್ನು ಜನಸಾಮಾನ್ಯರಿಗೆ 
ಬೋಧಿಸಲಿಲ್ಲ. ಜನರಲ್ಲಿ ಅಚ್ಛಾನದಿಂದಾಗಿ ಮಿಥ್ಮ ರೂಢಿ ರಿವಾಜುಗಳು ಆಚರಣೆಗೆ ಬಂದಾಗ ಈ ಅಕ್ರಮಿಗಳು ಬಾಯಿಗೆ | 
ಬೀಗ ಹಾಕಿ ಕುಳಿತು ಬಿಟ್ಟರು. ಅವರ ಪೈಕಿ, ಹೆಚ್ಚಿನವರು ದಿವ್ಯ ಗ್ರಂಥಜ್ಞಾನವನ್ನು ಬಚ್ಚಿಡುವುದರಲ್ಲೇ ತಮಗೆ ಲಾಭವಿದೆ 
ಎಂದೆಣಿಸಿಕೊಂಡರು. 

174. ಇದು ವಾಸ್ತವದಲ್ಲಿ ಆ ಮುಖಂಡರು ತಮ್ಮ ಕುರಿತು ಮಾಡಿಕೊಂಡ ಸುಳ್ಳು ಪ್ರಚಾರ ಹಾಗೂ ಜನಸಾಮಾನ್ಯರಲ್ಲಿ 
ಬೆಳೆಸಿದ ತಪ್ಪುಕಲ್ಪನೆಗಳ ಖಂಡನೆಯಾಗಿದೆ. ಅವರು, ನಾವು ಮಹಾ ಪವಿತ್ರರೂ ಪುಣ್ಯಾತ್ಮರೂ ಆಗಿರುವೆವೆಂದು ಜನರಲ್ಲಿ 
ಪ್ರಚಾರಮಾಡಿ ಯಾರು ತಮ್ಮನ್ನು ಭದ್ರವಾಗಿ ಹಿಡಿಯುವರೋ ಅವರ ಪರವಾಗಿ ನಾವು ಪರಲೋಕದಲ್ಲಿ ಶಿಫಾರಸು ಮಾಡಿ 
ಅಲ್ಲಾಹನಿಂದ ಪಾಪ ವಿಮೋಚನೆ ಮಾಡಿಸುವೆವೆಂದು ನಂಬಿಸುತ್ತಿದ್ದರು. ಈ ಕಲ್ಪನೆಯು ಅವರಲ್ಲಿ ತಳೆವೂರುವಂತೆ ತಮ್ಮಿಂದ 
ಸಾಧ್ಯವಾಗುವ ಎಲ್ಲಾ ವಿಧಾನಗಳಿಂದ ಪ್ರಯತ್ನಿಸುತ್ತಾರೆ. ಇದಕ್ಕೆ ಉತ್ತರಿಸುತ್ತಾ وہ‎ ಹನು- ನಾವು ಅವರನ್ನು ತಿರಸ್ಕರಿಸಿ ಬಿಡುವೆವು 
ಮತ್ತು ಅವರನ್ನು ಪವಿತ್ರಗೊಳಿಸಲಾರೆವು ಎನ್ನುತ್ತಾನೆ. 

175. ಇಲ್ಲಿ ಪೂರ್ವ ಅಥವಾ ಪಶ್ಚಿಮ ದಿಕ್ಕುಗಳಿಗೆ ಮುಖ ಮಾಡುವ ಮಾತನ್ನು ಕೇವಲ ಉಪಮೆಯಾಗಿ ಹೇಳಲಾಗಿದೆ. 
ಧರ್ಮದ ಕೆಲವು ಬಾಹ್ಮಾಚಾರಗಳ ಪಾಲನೆ, ಕೆಲವು ಸಾಂಪ್ರದಾಯಿಕ -ವ್ರತಗಳ' ಅನುಷ್ಠಾನ ಮತ್ತು ಧರ್ಮನಿಷ್ನೆಯ ಕೆಲವು ನಿಶ್ಚಿತ 
ಹಾಗೂ ಪರಿಚತ ರೂಪಗಳ ಪ್ರದರ್ಶನ ಇವೆಲ್ಲಾ ಅಲ್ಲಾಹನ ಬಳಿ ಮಾನ್ಯವಾಗತಕ್ಕ ನಿಜವಾದ ಒಳಿತುಗಳಲ್ಲವೆಂಬುದನ್ನು 
ತಿಳಿಯಪಡಿಸುವುದೇ ಇದರ ನಿಜವಾದ ಉದ್ದೇಶ. 


ಕಾಂಡ-2 


108 ಕುರ್‌ಆನ್‌ ವ್ಯಾಖ್ಯಾನ 


4١ط‎ 7۳7 AOS es WEG کو‎ 2 PN 
EG GSH قخئق‎ 


pa 


489 


6G SAC 1 1&೨ Ah HE pk NA‏ سرد 
تخفیف ES‏ الم 2 dv‏ فَمَن اعُتّلی بَمن ASE‏ عَذاب الیم 


ین 
Ky‏ 


ಅಲ್ಲಾಹನು ಅವತೀರ್ಣಗೊಳಿಸಿದ ಗ್ರಂಥವನ್ನೂ ಅವನ ಸಂದೇಶವಾಹಕರನ್ನೂ ಹೈತ್ಸೂರ್ವಕೆ-ಒಪ್ಪಿಕೊಳ್ಳುವುದೂ 
ಅಲ್ಲಾಹನ ಸಂಪ್ರೀತಿಗಾಗಿ ತನ್ನ ಮನಮೆಚ್ಚುಗೆಯ ಸಂಪತ್ತ; ನ್ನು ಬಂಧುಗಳಿಗೂ, ಅನಾಥರಿಗೂ, ನಿರ್ಗತಿಕರಿಗೂ, 
ಪ್ರಯಾಣಿಕರಿಗೂ, ಸಹಾಯಾರ್ಥಿಗಳಿಗೂ, ದಾಸ್ಕವಿಮೋಚನೆಗಾಗಿಯೂ  ವ್ಯಯಿಸುವುದೂ, ನಮಾರುನ್ನು 
ಸಂಸ್ಥಾಪಿಸುವುದೂ, ರುಕಾತನ್ನು (ಕಡ್ಡಾಯ ದಾನವನ್ನು) ನೀಡುವುದೂ, ವಾಗ್ದಾನ ಮಾಡಿದರೆ ಪೂರೈಸುವುದೂ, 
ಕಷ್ಟ ಕಾರ್ಪಣ್ಯಗಳಲ್ಲಿಯೂ, ಸತ್ಕಾಸತ್ಮಗಳ ಸಮರವಾಗುತ್ತಿರುವಾಗಲೂ ಸಹನೆಯಿಂದಿರುವುದೂ 
ಧರ್ಮಶೀಲತೆಯಾಗಿರುತ್ತದೆ. ಇವರೇ ಸತ್ಯಸಂಧರು ಮತ್ತು ಇವರೇ. ಧರ್ಮನಿಷ್ಕರು. 

(178-179) ಒ ಸತ್ಯವಿಶ್ವಾಸಿಗಳೇ ನಿಮಗೆ ಕೊಲೆಯ ಮೊಕದ್ದಮೆಗಳಲ್ಲಿ 'ಕಿಸಾಸನ್ನು''(ಪ್ರತೀಕಾರ) 
ಶಾಸನಗೊಳಿಸಲಾಗಿದೆ. ಸ್ವತಂತ್ರನು ವಧಿಸಿದ್ದರೆ ಆ ಸ್ವತಂತ್ರನೊಂದಿಗೇ ಸೇಡು ತೀರಿಸಬೇಕು. ಗುಲಾಮನು 
ಘಾತಕನಾದರೆ ಗುಲಾಮನೇ ವಧಿಸಲ್ಪಡಬೇಕು- ಮತ್ತು ಸ್ತ್ರೀಯು ಈ ಅಪಷರಾಧವೆಸಗಿದರೆ ಆ ಸ್ತೀಯೊಂದಿಗೇ 
ಪ್ರತೀಕಾರವೆಸಗಬೇಕು."” ಒಂದು ವೇಳೆ ಘಾತಕನೊಬ್ಬನೊಂದಿಗೆ ಅವನ ಸಹೋದರನು ಸೌಜನ್ಮದಿಂದ 


176. 'ಕಿಸಾಸ್‌' ಅರ್ಥಾತ್‌ ಕೊಲೆಯ ಪ್ರತೀಕಾರ ಅಂದರೆ ಒಬ್ಬಾತನು ಇನ್ನೊಬ್ಬನೊಡನೆ ವ್ಯವಹರಿಸಿದಂತೆಯೇ ಆತನೊಂದಿಗೆ 
ವ್ಯವಹರಿಸುವುದು. ಆದರೆ ಕೊಲೆಪಾತಕಿಯು ಹೆತನನ್ನು ಯಾವ ವಿಧಾನದಿಂದ ಕೊಂದಿದ್ದನೋ ಅದೇ ವಿಧಾನದಿಂದ ಅವನನ್ನೂ 
ಕೊಲ್ಲಬೇಕೆಂದು ಇದರರ್ಥವಲ್ಲ. ನಿಜವಾಗಿ ಆತನು ಹತನಿಗೆ ಪ್ರಾಣಹರಣದ ಕ್ರಿಯೆಯನ್ನು ಎಸಗಿದ್ದರಿಂದ ಆತನ ಪ್ರಾಣವನ್ನೂ 
ಹರಣ ಮಾಡಬೇಕು ಎಂದರ್ಥ. 

177. ಒಂದು ಕೋಮು ಅಥವಾ ಬುಡಕಟ್ಟಿನ ಒಬ್ಬ ಗೌರವಾನ್ವಿತ ವ್ಯಕ್ತಿಯು ಇನ್ನೊಂದು ಬುಡಕಟ್ಟಿನ ಒಬ್ಬ ಸಾಮಾನ್ಯ 
ವ್ಯಕ್ತಿಯ ಕೈಯಿಂದ ಕೊಲ್ಲಲ್ಪಟ್ಟರೆ ಆ ನೈಜ ಕೊಲೆ ಪಾತಕಿಯನ್ನು ಮಾತ್ರ ವಧಿಸುವುದರಿಂದ ಅವರಿಗೆ ಸಮಾಧಾನವಾಗುತ್ತಿರಲಿಲ್ಲ, 
ಕೊಲೆಪಾತಕಿಯ ಬುಡಕಟ್ಟಿನ ಅದೇ ಮಟ್ಟದ ಓರ್ವ ಪ್ರತಿಷ್ಠಿತ ವ್ಯಕ್ತಿಯೇ ವಧಿಸಲ್ಪಡಬೇಕು ಅಥವಾ ಅನೇಕ ಜನಸಾಮಾನ್ಮರನ್ನು 
ಹತನ ಬದಲಿಗೆ ಬಲಿಕೊಡಬೇಕೆಂದು ಅವರು ಬಯಸುತ್ತಿದ್ದರು. ಇದಕ್ಕೆ ವ್ಯತಿರಿಕ್ತವಾಗಿ, ವಧಿಸಲ್ಪಟ್ಟವನು ಅವರ ದೃಷ್ಟಿಯಲ್ಲಿ 


NE 


ಕಾಂಡ-2 


2. ಅಲ್‌ ಬಕರಃ 109 


43, PATS. Ga سم‎ 27 $y دخ ٹیم‎ 
SESS SSNS ITIL hss 


ವರ್ತಿಸಲು ಸಿದ್ದನಾದರೆ"್‌ 'ಮಲ್‌ರೂಫ್‌' (ಸರ್ವವಿಧಿತ) ರೀತಿಯಲ್ಲಿ!” ರಕ್ತಕಾಣಿಕೆಯ ತೀರ್ಮಾನವಾಗಬೇಕು 
ಮತ್ತು ಫಾತಕನು ನ್ಯಾಯವಾಗಿ ಪರಿಹಾರಧನವನ್ನು ಪಾವತಿ ಮಾಡಲು ಬದ್ಧನಾಗಿರುತ್ತಾನೆ. ಇದು ನಿಮ್ಮ ಪಾಲಕ 
ಪ್ರಭುವಿನ. ಕಡೆಯಿಂದ ಸೌಲಭ್ಯವೂ ಕರುಣೆಯೂ ಆಗಿದೆ. ಹೀಗಿದ್ದೂ ಯಾವನಾದರೂ ಹದಮಿೂರಿದರೆ'* 
ಅವನಿಗೆ ವೇದನಾಜನಕ ಶಿಕ್ಲೆ ಇದೆ. ಓ ಬುದ್ಧಿಜೀವಿಗಳೇ! 'ಕಿಸಾಸ್‌'(ಪ್ರತೀಕಾರ)ನಲ್ಲಿ ನಿಮಗೆ ಜೀವನವಿದೆ.'*' 
ನೀವು ಈ ಕಾನೂನಿನ ಉಲ್ಲಂಘನೆಯಿಂದ ದೂರವಿರುವಿರೆಂದು ಆಶಿಸಲಾಗುತ್ತದೆ. 
ಓರ್ವ ಸಾಮಾನ್ಯ ವ್ಯಕ್ತಿಯೂ, ವಧಿಸಿದವನೊಬ್ಬ ಪ್ರತಿಷ್ಠಿತ ವ್ಯಕ್ತಿಯೂ ಆಗಿದ್ದಾಗ ಕೊಲೆಪಾತಕಿಯ ಪ್ರಾಣಹತ್ಮೆಗೆ ಅವರು | 
ಒಪ್ಪುತ್ತಿರಲಿಲ್ಲ. ಇದು ಅಜ್ಞಾನ ಕಾಲದಲ್ಲಿ ಜಾರಿಯಲ್ಲಿಟ್ಲಿ ರೂಢಿ. ಆದರೆ ಈ ಕ್ರಮವು ಪ್ರಾಚೀನ ಕಾಲದ ಅಜ್ಞಾನಿಗಳಿಗೆ ಮಾತ್ರ 
ಸೀಮಿತವಾಗಿಲ್ಲ, ಈ ಆದುನಿಕ ಕಾಲದಲ್ಲಿ ಅತ್ಕಂತ ಸುಸಂಸ್ಕೃತ ಎಂದು ಕರೆಯಲ್ಪಡುವ ಕೆಲವು ಸರಕಾರಗಳ ಅಧಿಕೃತ 
ಪ್ರಕಟಣೆಗಳಲ್ಲಿಯೂ ಕೆಲವೊಮ್ಮೆ, "ನಮ್ಮ ಕಡೆಯ ಓರ್ವನ ಹತ್ಕೆಯಾದರೆ ಕೊಲೆ ಮಾಡಿದ ಜನಾಂಗದ ಐವತ್ತು ಮಂದಿಯನ್ನು 
ಕೊಲ್ಲಲಾದೀತು" ಎಂದಿತ್ಕಾದಿಯಾಗಿ ಒಂದಿಷ್ಟೂ ಸಂಕೋಚೆವಿಲ್ಲದೆ ಇಡೀ ಜಗತ್ತಿಗೆ ತಿಳಿಯಪಡಿಸಲಾಗುತ್ತದೆ. ತಮ್ಮ ಕಡೆಯ ಒಬ್ಬನ 
ಹತ್ಯೆಗೆ ಪ್ರತೀಕಾರವಾಗಿ ಎದುರು ಕೋಮಿನ ಇಂತಿಷ್ಟು ಮಂದಿ ಒತ್ತೆಯಾಳುಗಳ ರುಂಡಗಳನ್ನು ಚೆಂಡಾಡಲಾಯಿತೆಂದು ಆಗಾಗ 
ಪತ್ರಿಕೆಗಳಲ್ಲಿ ನಾವು ಓದುತ್ತಿರುತ್ತೇವೆ. ಈ 20ನೆಯ ಶತಮಾನದಲ್ಲಿಯೇ 'ಸುಸಂಸ್ಕೃತ' ಜನಾಂಗವೊಂದು ತಮ್ಮೋರ್ವ 
ವ್ಯಕ್ತಿಯ(ಸರ್‌ಲೀಸ್ಟೇಕ್‌) ಹತ್ಸೆಯ ಬದಲಿಗೆ ಇಡೀ ಈಜಿಪ್ಟಿಯನ್‌ ಜನಾಂಗದೊಂದಿಗೆ ಸೇಡು ತೀರಿಸಿಕೊಂಡಿತು. ಇನ್ನೊಂದು ಕಡೆ 
ಕೊಲೆಗಾರನು ಆಡಳಿತ ವರ್ಗದ ವ್ಯಕ್ತಿಯಾಗಿದ್ದು ಕೊಲ್ಲಲ್ಪಟ್ಟವನು ಅಧೀನನಾಗಿದ್ದರೆ ಈ ಸುಸಂಸ್ಕೃತ ನಾಡುಗಳೆ ಅಧಿಕೃತ 
ನ್ಯಾಯಾಲಯಗಳಲ್ಲಿ ಕೂಡಾ ನ್ಯಾಯಾಧೀಶರು ಪ್ರತೀಕಾರದ ತೀರ್ಪು ಕೊಡಲು ಹಿಂಜರಿಯುತ್ತಾರೆ. ಈ ತರದ ದೋಷಗಳನ್ನು 
ಕಿತ್ತೊಗೆಯಲಿಕ್ಕಾಗಿಯೇ ಅಲ್ಲಾಹನು ಈ ಆದೇಶವನ್ನು ನೀಡಿರುತ್ತಾನೆ. ಕೊಲೆಗಾರ ಯಾರು ಮತ್ತು ಹತ ವ್ಯಕ್ತಿ ಯಾರು ಎಂಬುದನ್ನು 
ನೋಡದೆ ಹತನ ಬದಲಿಗೆ ಕೊಲೆಗಾರನ ಪ್ರಾಣವನ್ನೇ ತೆಗೆಯಬೇಕೆಂದು ಅವನು ವಿಧಿಸುತ್ತಾನೆ. 

178. ಇಲ್ಲಿ 'ಸಹೋದರ' ಎಂಬ ಪದವನ್ನು ಬಳಸುವ ಮೂಲಕ ಸೌಜನ್ಮದ ನೀತಿಯನ್ನು ಅನುಸರಿಸಬೇಕೆಂದು [ಮತ್ತು 
ಪ್ರಶೀಕಾರದ ಸಿಟ್ಟನ್ನು ಸುಂಗಿಕೊಳ್ಳಬೇಕೆಂದು] ಬಹಳ ಸೊಗಸಾದ ಶೈಲಿಯಲ್ಲಿ ಶಿಫಾರಸು ಮಾಡಲಾಗಿದೆ. ಈ ಸೂಕ್ತದಿಂದ 
ತಿಳಿದುಬರುವಂತೆ. ಇಸ್ಲಾಮಿನ ದಂಡನಾ ನೀತಿಯಂತೆ ಕೊಲೆ ಪ್ರಕರಣದಲ್ಲಿಯೂ ಪರಸ್ಪರ ಒಡಂಬಡಿಕೆಯಿಂದ ಇತೃರ್ಥ 
ಮಾಡಿಕೊಳ್ಳಲು ಅವಕಾಶ ಇದೆ. ಅಥವಾ ವಾರೀಸುದಾರರಿಗೆ ಕೊಲೆಗಾರರನ್ನು ಕ್ಷಮಿಸುವ ಹಕ್ಕಿದೆ. ಆಗ ಪ್ರಶಿಹಿಂಸೆಯನ್ನೇ 
ಮಾಡಬೇಕೆಂದು ಒತ್ತಾಯಿಸುವ ಹಕ್ಕು ನ್ಕಾಯಾಲಯಕ್ಕೂ ಇಲ್ಲ. ಆದರೆ ಪ್ರಾಣದಾನ ಜೊರೆಶಾಗ ಮುಂದಿನ. ಸೂಕ್ತದಲ್ಲಿ ಹೇಳಿದಂತೆ 
ಕೊಲೆಗಾರನು ರಕ್ತಕಾಣಿಕೆಯನ್ನು ಪಾವತಿ ಮಾಡಬೇಕಾಗುವುದು. 

179. 'ಮಲ್‌ರೂಫ್‌' (ಸರ್ವವಿಧಿತ) ಎಂಬ ಪದವು ಕುರ್‌ಆನಿನಲ್ಲಿ ಆಗಾಗ ಬಳಸಲ್ಪಟ್ಟಿದೆ. ಸರ್ವಸಾಮಾನ್ಮವಾಗಿ ಜನರು 
ಅರಿತಿರುವಂತಹ ಸರಿಯಾದ ಕಾರ್ಯವಿಧಾನವೆಂದು ಇದರ ಅರ್ಥ. ಸ್ವಾರ್ಥ ಚಿಂತನದಿಂದ ಮುಕ್ತನಾದ ಪ್ರತಿಯೊಬ್ಬನೂ, 'ಇದೇ 
ನ್ಯಾಯವಾದುದು; ಇದೇ ಸರಿಯಾದುದು' ಎಂದು ತಲೆದೂಗುವಂತಹ ವ್ಯವಹಾರ. ಸಾಮಾನ್ಯ ರೂಢ(Commಂn ಂ೪)ಯನ್ನು 
ಇಸ್ಲಾಮ ಪಾರಿಭಾಷಿಕದಲ್ಲಿ 'ಉರ್ಫ್‌' ಮತ್ತು 'ಮಲ್‌ರೂಫ್‌' ಎನ್ನುತ್ತಾರೆ. ಇಸ್ಲಾಮಿ ಕರ್ಮಶಾಸ್ತ್ರದಲ್ಲಿ ಯಾವುದೇ ನಿರ್ದಿಷ್ಟ 
ವಿಧಿಯನ್ನು ನಿಶ್ಚಯಿಸದಿರುವ ಎಲ್ಲಾ ವೃವಹಾರಗಳಿಗೂ ಇದು ಅನ್ವಯವಾಗುತ್ತದೆ. 

180. ಉದಾ: ಕೊಲೆಯಾದವನ ವಾರೀಸುದಾರರು ರಕ್ತ ಕಾಣಿಕೆಯನ್ನು ಪಡೆದ ಬಳಿಕ ಪುನಃ ಪ್ರತೀಕಾರದ ಪ್ರಯತ್ನ ನಡೆಸಿದರೆ 
ಅಥವಾ ಕೊಲೆಗಾರನು ರಕ್ತ ಕಾಣಿಕೆ ಪಾವತಿ ಮಾಡಲು ಹಿಂಜರಿದು ಹತನ ವಾರೀಸುದಾರರು' ತೋರಿದ ಸೌಜನ್ಯಕ್ಕೆ ಪ್ರತಿಯಾಗಿ 
ದ್ರೋಹ ಬಗೆದರೆ. " 

181. ಇದು ಹಿಂದೆಯೂ ಅನೇಕರ ಮನಸ್ಸುಗಳಲ್ಲಿ ನೆಲೆಸಿದ್ದ ಹಾಗೂ ಈಗಲೂ ಹಲವಾರು ಮಂದಿಯಲ್ಲಿರುವ ಇನ್ನೊಂದು 
ತರದ ಅಜ್ಞಾನದ ಖಂಡನೆ. ಅಜ್ಞಾನಿಗಳ ಒಂದು ತಂಡವು ಸೇಡು ತೀರಿಸುವ ವಿಷಯದಲ್ಲಿ ಮಿತಿಮೊರಿ ನಡೆದ ಹಾಗೆಯೇ ಅವರ 
ಇನ್ನೊಂದು ತಂಡವು ಕೃಮಾನೀತಿಯಲ್ಲಿ ನ್ಯೂನ ಮಿಶಿಗಿಳಿದು, ಅನೇಕರು ಮರಣದಂಡನೆಯನ್ನು ಒಂದು ಕೆಟ್ಟವಸ್ತುವೆಂದು 


ಕಾಂಡ-2 


110 ಕುರ್‌ಆನ್‌ ವ್ಯಾಖ್ಯಾನ 


AIS AAS پا کے‎ ಪಿ rr or 
“33 کن‎ ಈ isd شوگ ہے ط کے2 ریس سے ہے‎ Jol 
RAS SILLA 


0 8 2پ تک 
ನಿಮ್ಮಲ್ಲಾರಿಗಾದರೂ ಮರಣದ ಸಮಯ ಸನ್ನಿಹಿತವಾದರೆ ಮತ್ತು ಅವನು ಸಂಪತ್ತು ಬಿಟ್ಟು‏ )180-182( 

ಹೋಗುತ್ತಿದ್ದರೆ ಮಾತಾಪಿತರಿಗೂ ಸೆಂಟರಿಷ್ಟರಿಗೂ ಸರ್ವವಿಧಿತ ರೀತಿಯಲ್ಲಿ ವಸಿಯ್ಕತ್‌(ಉಯಿಲು) ಮಾಡುವುದು 
ನಿಮ್ಮ ಮೇಲೆ ಕಡ್ಡಾಯಗೊಳಿಸಲಾಗಿದೆ: ಇದು ಮುತ್ತಕೀಗಳ(ಧರ್ಮನಿಷ್ಠರ) ಮೇಲಿನ ಬಾಧ್ಯತೆಯಾಗಿದೆ. ×ا‎ 
ಮುಂದೆ ಯಾರಾದರೂ ವಸಿಯ್ಯತನ್ನು(ಮೃತವಾಣಿ) ಕೇಳಿಯೂ ಅದನ್ನು ಬದಲಾಯಿಸಿದರೆ, ಅದರ ಪಾಪವು 
ಬದಲಾಯಿಸಿದವರ ಮೇಲಿರುವುದು. ಅಲ್ಲಾಹನು ಎಲ್ಲವನ್ನೂ -ಆಲಿಸುವವನೂ ಸರ್ವಜ್ಞನೂ ಆಗಿರುತ್ತಾನೆ. 
ಆದರೆ ಉಯಿಲು ಮಾಡಿದವನು ಅರಿತೋ ಅರಿಯದೆಯೋ ಹಕ್ಕುಚ್ಛುತಿ ಮಾಡಿರುವನೆಂಬ ಆಶಂಕೆಯಿದ್ದು 


ತಾತ್ಸಾರದಿಂದ ನೋಡಲಾರಂಭಿಸುವಷ್ಟು ಹಾಗೂ ಅನೇಕ ದೇಶಗಳು ಅದನ್ನು ಸಂಪೂರ್ಣ ರದ್ದುಗೊಳಿಸಿ ಬಿಡುವಷ್ಟರ 
ಅದರ ವಿರುದ್ದ ಪ್ರಚಾರ ನಡೆಸಿದರು. ಅದಕ್ಕಾಗಿಯೇ ಕುರ್‌ಆನ್‌ 'ಕಿಸಾಸ್‌'(ಪ್ರತೀಕಾರ)ನಲ್ಲಿ ಸಮಾಜದ ಜೀವನವಿದೆ ಎಂಬ ಮಾತಿನ 
ಮೂಲಕ ಬುದ್ಧಿಜೀವಿಗಳಿಗೆ ಎಚ್ಚರಿಕೆ ನೀಡುತ್ತಿದೆ. ಮನುಷ್ಯನ ಪ್ರಾಣವನ್ನು ಗೌರವಿಸದವನ ಪ್ರಾಣಕ್ಕೆ ಗೌರವ ನೀಡುವ ಸಮಾಜವು 
ನಿಜವಾಗಿ ಆ ಮೂಲಕ ತನ್ನ ಮನೆ ವೈರಿಯನ್ನು ಮನೆಯಲ್ಲೇ ಸಾಕುತ್ತಿದೆ. ನೀವು ಒಬ್ಬ ಕೊಲೆಗಡುಕನ ಪ್ರಾಣವನ್ನು ಕಾಪಾಡಿ, 
ಅನೇಕಾನೇಕ ನಿರಪರಾಧಿ ಜೀವಿಗಳ ಪ್ರಾಣಗಳಿಗೆ ಅಪಾಯವನ್ನು ತಂದೊಡ್ಡುತ್ತೀರಿ ಎಂಬುದು ಇದರ ತಾತ್ಸರ್ಯ. 

182. ಈ ಆದೇಶವನ್ನು ಪಿತ್ರಾರ್ಜಿತ ಸೊತ್ತನ್ನು ಹಂಚುವ ಬಗ್ಗೆ ಕಾನೂನುಗಳೇನೂ ನಿಶ್ಚಯಿಸಲ್ಪಟ್ಟಿರದ ಕಾಲದಲ್ಲಿ 
ನೀಡಲಾಗಿತ್ತು. ಒಬ್ಬನ ಮರಣಾನಂತರ ಕುಟುಂಬದ ಸದಸ್ಕರೊಳಗೆ ಕಲಹಗಳೇಳದಂತೆಯೂ ಯಾರ ಹಕ್ಕಿಗೂ ಚ್ಕುತಿಬಾರದಂತೆಯೂ 
ಮಾಡಲಿಕ್ಕಾಗಿ 'ವಸಿಯ್ಕತ್‌'(ಮೃತವಾಣಿ) ಮೂಲಕ ಅವರವರ ಪಾಲುಗಳನ್ನು ನಿಶ್ನಯಿಸಿಡಬೇಕೆಂದು ಆಗ ಕಡ್ಡಾಯಗೊಳಿಸಲಾಗಿತ್ತು. 
ಬಳಿಕ ಅಲ್ಲಾಹನು ಪಿತೃಧನ ವಿತರಣೆಗೆ ಒಂದು ನಿಶ್ಚಿತ ಕಾನೂನನ್ನೇ ನೀಡಿದಾಗ, (ಅದರ ವಿವರಗಳು ಮುಂದೆ ಅನ್ನಿಸಾ ಅಧ್ಯಾಯದಲ್ಲಿ 
ಬರಲಿದೆ) ಪ್ರವಾದಿವರ್ಯರು(ಸು - ವಾರೀಸುದಾರರಿಗೆ ಅಲ್ಲಾಹನು ನಿಶ್ಚಯಿಸಿ ಕೊಟ್ಟಿ ಪಾಲನ್ನು ಉಯಿಲಿನ(ಮೃತವಾಣಿಯ) ಮೂಲಕ 
ಬದಲಾವಣೆ ಮಾಡಲಾಗದೆಂದು ವಾರೀಸುದಾರರಲ್ಲದವರಿಗೆ ಒಟ್ಟು ಸೊತ್ತಿನಲ್ಲಿ ಮೂರನೆಯ ಒಂದಂಶಕ್ಕಿಂತ ಅಧಿಕಕ್ಕೆ ಉಯಿಲು 
ಮಾಡಲಾಗದೆಂಡೂ ಮುಸ್ಲಿಮರು ಮತ್ತು ಕಾಫಿರರು ಪರಸ್ಸೆರ ವಾರೀಸುದಾರರಾಗುವುದಿಲ್ಲವೆಂದು ನಿಶ್ಚಯಿಸಿದರು. 

ಈ ವಿವರಣೆಯ ಬಳಿಕ ಈ ಸೂಕ್ತದ ತಾತ್ಸರ್ಯ ಹೀಗಾಗುತ್ತದೆ: ಒಬ್ಬನು ತನ್ನ ಒಟ್ಟು ಸಂಪತ್ತಿನ ಕನಿಷ್ಠಪಕ್ಷ ಮೂರನೇ 
ಎರಡಂಶವನ್ನು ಕಾನೂನಿಗನುಸಾರವಾಗಿ ತನ್ನ ಮರಣಾನಂತರ ತನ್ನ ವಾರೀಸುದಾರರು ಪಾಲು" ಮಾಡಿಕೊಳ್ಳಲಿಕ್ಕಾಗಿ "ಬಿಡಬೇಕು. ಅತಿ 
ಹೆಚ್ಚೆಂದರೆ ಮೂರನೆ ಒಂದಂಶ ಸೊತ್ತನ್ನು ತನ್ನ ಮನೆಯಲ್ಲಾಗಲೀ ಕುಟುಂಬದಲ್ಲಾಗಲೀ ಸಹಾಯ ಪಡೆಯಲರ್ಹರಾದ ಆದರೆ 
ವಾರೀಸುದಾರರಲ್ಲದ ಇತರ ನೆಂಟರಿಷ್ಟರಿಗಾಗಿ ವಸಿಯ್ಕತ್‌ ಮಾಡಬಹುದು ಅಥವಾ ಅದನ್ನು ತನ್ನ ಕುಟುಂಬದ ಹೊರಗಿನ ಇತರ 

ನ ದಲಿತರಿಗೆ ಅಥವಾ ಅವನು ಸಹಾಯ ಮಾಡಬೇಕೆಂದೆನಿಸುವ ಇತರ ಯಾವುದೇ ಸಾರ್ವಜನಿಕ ಸೇವಾ ಕಾರ್ಯಗಳಿಗೆ ವಸಿಯ್ಯತ್‌ 
ಮಾಡಬಹುದು. ಜನರು ಕ್ರಮೇಣ ಈ ವಸಿಯ್ಕತ್‌ನ ಆದೇಶವನ್ನು ಕೇವಲ ಒಂದು ಸಲಹಾಜ್ಞೆ ಎಂದು ತಿಳಿದು ಕೊಂಡು ಅದನ್ನು 
ಕಡೆಗಣಿಸಿದುದರ ಫಲವಾಗಿ ವಸಿಯ್ಕತ್‌ನ ಕ್ರಮವೇ ನಿಂತು ಹೋಯಿತು. ಆದರೆ ಇದನ್ನು ಕುರ್‌ಆನಿನಲ್ಲಿ 'ಮುತ್ತಕೀ'ಗಳ 
(ಧರ್ಮನಿಷ್ಠರ) ಮೇಲೆ ಅಲ್ಲಾಹನಿಂದ ವಿಧಿಸಲ್ಪಟ್ಟ ಒಂದು ಹಕ್ಕು ಎನ್ನಲಾಗಿದೆ. ಈ ಹಕ್ಕನ್ನು ಕೊಡಲು ತೊಡಗಿದರೆ 
ವೂರಾಸ್‌(ಪಿತೃಧನ) ವಿತರಣೆಯ ಬಗ್ಗೆ ಜನರನ್ನು 'ಪೇಚಿನಲ್ಲಿ ಹಾಕಿರುವ ಹಲವಾರು ಸಮಸ್ಯೆಗಳ ಪರಿಹಾರ ತನ್ನಿಂತಾನೆ ಆಗುವುದು. 
ಉದಾ: ಅಜ್ಜನು ಜೀವದಲ್ಲಿರುವಾಗಲೇ ತಂದೆಯನ್ನು ಕಳಕೊಂಡ ಮೊಮ್ಮಕ್ಕಳ ಸಮಸ್ಯೆ. : 


ಕಾಂಡ-2 


2. ಆಲ್‌ ಬಕರಃ 111 


SEES AEN ol 5) & 
3೪3 wis GAGS 4 4G VM ےک 12% »> ےج‎ 
ಬಿಂಕ ಸ ايَامَا : نت‎ WO ಸೆರಿ عل الپ‎ 


NE 


ಕೊಟಿ pas 1 FA {Met %2 6 

ಮಹಿ AIS iS Ei 
393% ೭2 4 gp Ra EG LSM ڑکے بے کے‎ > pave 

CEA SET ASSET نتر‎ ಯಸ 


ಸಂಬಂಧ ಪಟ್ಟಿವರೊಂದಿಗೆ ಅದನ್ನು: ಸರಿಪಡಿಸಿಕೊ೦ಡರೆ ಅವನ ಮೇಲೆ ಯಾವ ಹಾಪವೂ ಇಲ್ಲ. 
ನಿಶ್ಚಯವಾಗಿಯೂ ಅಲ್ಲಾಹನು ಕ್ಲೆಮಿಸುವವನೂ ಕರುಣಾನಿಧಿಯೂ ಆಗಿರುತ್ತಾನೆ. 

(183-184) نا‎ ಸತ್ಯವಿಶ್ವಾಸಿಗಳೊ ಗತ ಪ್ರವಾದಿಗಳ ಅನುಯಾಯಿಗಳಿಗೆ ಕಡ್ಡಾಯಗೊಳಿಸಿದ್ದಂತೆಯೇ 
ನಿಮ್ಮ ಮೇಲೂ ಉಪವಾಸ ವ್ರತವನ್ನು ಕಡ್ಡಾಯಗೊಳಿಸಲಾಗಿದೆ. ಇದರಿಂದ ನಿಮ್ಮಲ್ಲಿ ಲ್ಲಿ 'ತಕ್ಕಾ'(ಧರ್ಮನಿಷ್ಲೆ)ದ 
ಗುಣವಿಶೇಷವುಂಚಾಗುವುದೆಂದು ಅಶಿಸಲಾಗಿದೆ.!9 ಎಣಿಕೆಯ ಕೆಲವೇ ದಿನಗಳ ಉಪವಾಸ ವ್ರತವದು. 
ನೀವೆಲ್ಲಾದರೂ ರೋಗಿಯಾಗಿದ್ದರೆ ಅಥವಾ ಪ್ರಯಾಣಿದಲ್ಲಿದ್ದರೆ ಇತರ ದಿನಗಳಲ್ಲಿ ಅಷ್ಟೇ ಸಂಖ್ಯೆಯನ್ನು 
ಪೂರ್ತಿಗೊಳಿಸಿ ಕೊಳ್ಳಬೇಕು. ಉಪವಾಸವಿರಲು ಶಕ್ತರಾದವರು (ಉಪವಾಸವಿರದಿದ್ದರೆ) 'ಫಿದಿಯಳ'(ಪ್ರಾಯಶ್ನಿತ್ತ)ವನ್ನು 
ಕೊಡಬೇಕು. ಒಂದು .ದಿನದ ಉಪವಾಸದ ಪ್ರಾಯಶ್ಚಿತ್ತವು ಓರ್ವ ಬಡವನಿಗೆ ಆಹಾರ ನೀಡುವುದಾಗಿದೆ ಮತ್ತು 
ತನ್ನ ಇಚ್ಛೆಯಿಂದ ಇನ್ನಷ್ಟು ಸತ್ಕಾರ್ಯ ಮಾಡಿದರೆ!” ಇದು ಅವನಿಗೆ ಇನ್ನೂ ಉತ್ತಮ. ಆದರೆ ನೀವು 
ಅರಿಯುವವರಾಗಿದ್ದರೆ ಉಪವಾಸವಿರುವುದೇ ನಿಮಗೆ ಅತ್ಯುತ್ತಮ. 


183. ಇಸ್ಲಾಮಿನ ಇತರ ಆದೇಶಗಳಂತೆಯೇ ಉಪವಾಸದ ಆದೇಶಗಳೂ ಹಂತಹಂತವಾಗಿ ಜಾರಿಗೊಂಡುವು. ಪ್ರವಾದಿವರ್ಯರು(ಸು) 
ಆರಂಭದಲ್ಲಿ ಮುಸ್ಲಿಮರಿಗೆ ಪ್ರತಿ ತಿಂಗಳಲ್ಲಿ ಮೂರು ದಿನಗಳೆ ಉಪವಾಸ ವ್ರತವನ್ನು ಆಚರಿಸಬೇಕೆಂದು ಹೇಳಿದ್ದೆರು. ಆದರೆ 
ಈ ಉಪವಾಸಗಳು ಕಡ್ಡಾಯವಾಗಿರಲಿಲ್ಲ. ನಂತರ ಹಿಜರಿ ಶಕ 2ರಲ್ಲಿ ರಮರಖಾನ್‌ ತಿಂಗಳ ಉಪವಾಸದ ಈ ಆಜ್ಞೆಯು 
ಅವತೀರ್ಣಗೊಂಡಿತು. ಇದರಲ್ಲಿ ಉಪವಾಸವಿರಲು ಶಕ್ತರಾಗಿದ್ದರೂ ಉಪವಾಸವಿರದವರು ಪ್ರತಿಯೊಂದು ದಿನದ ಉಪವಾಸದ 
ಬದಲಿಗೆ ಒಬ್ಬ ಬಡವನಿಗೆ ಊಟ ಕೊಡಬೇಕೆಂಬ ರಿಯಾಯಿತಿಯನ್ನಿರಿಸಲಾಯಿತು. ಆ ಬಳಿಕ ಇನ್ನೊಂದು ಆಜ್ಞೆ ಅವಶೀರ್ಣಗೊಂಡು 
ಈ ರಿಯಾಯಿತಿಯೂ ರದ್ದಾಯಿತು. ಆದರೆ ರೋಗಿ, ಪ್ರಯಾಣಿಕ, ಗರ್ಭಿಣಿ ಅಥವಾ ಮೊಲೆಹಾಲುಣಿಸುವ ಸ್ತ್ರೀ ಮತ್ತು ಉಪವಾಸ 
ಆಚರಿಸಲು ತೀರಾ ಅಶಕ್ತರಾದ ವೈದ್ಧರಿಗೆ ಈ ರಿಯಾಯಿತಿಯನ್ನು ಹಾಗೆಯೇ ಉಳಿಸಲಾಯಿತು. ನೆಪವು' ದೂರವಾದೊಡನೆ 
ರಮರಾನಿನಲ್ಲಿ ಲೋಪಗೊಂಡಷ್ಟೇ ದಿನಗಳ ಉಪವಾಸ ಆಚಿರಿಸಬೇಕೆಂದು ಆದೇಶಿಸಲಾಯಿತು: ا‎ 

184. ಅರ್ಡ್ಥಾತ್‌- ಒಬ್ಬನಿಗಿಂತ ಹೆಚ್ಚು .ಮಂದಿಗೆ ಊಟ ಕೊಡುವುದು ಅಥವಾ ಉಪವಾಸವೂೊ ಇರುವುದು ಮತ್ತು ಬಡವನಿಗೆ 
ಊಟವನ್ನೂ ಕೊಡುವುದು. 

185. ಇಲ್ಲಿಯವರೆಗೆ ಇರುವುದು ರಮರುಾನಿನ ಉಪವಾಸ ವ್ರತದ ಬಗ್ಗೆ تد‎ ಯುದ್ಧಕ್ಕಿಂತ "ಮುಂಚೆ ಅವಶೀರ್ಣಗೊಂಡಿದ್ದ 
ಆರಂಭದ ಆಜ್ಞೆಗಳು. ಇದರ ಒಂದು ವರ್ಷಾನಂತರ ಮುಂದಿನ ಸೂಕ್ತ ಅವೆತೀರ್ಣಗೊಂಡಿದ್ದು ವಿಷಯ ಸಂಬಂಧಕ್ಕನುಸಾರವಾಗಿ 
ಅದನ್ನು 


ಇಲ್ಲಿ ಸೇರಿಸಲಾಗಿದೆ. 


112 ಕುರ್‌ಆನ್‌ ವ್ಯಾಖ್ಯಾನ 


| رومیت وس‎ TES ON 

೨%! ೨ ೨೨9% ೨ کسی 4% جس‎ 
SL هن کان‎ 3 ಸತಿ? ۲ 
3 AS کر 2 ہر ہش‎ 7+1٤ 
Ss Ss Jord A ا‎ 2 lied 


(185) ಮಾನವರಿಗೆ ಸಾದ್ಯಂತ ಸನ್ಮಾರ್ಗ, ಮಾರ್ಗದರ್ಶಕ ಮತ್ತು ಸತ್ಕಾಸತ್ಯಗಳಲ್ಲಿರುವ ಅಂತರವನ್ನು 
ಸುವ್ಯಕ್ತವಾಗಿ ತಿಳಿಸುವ ಶಿಕ್ಸಣಗಳನ್ನೊಳಗೊಂಡಿರುವ 'ಕುರ್‌ಆನ್‌' ಅವತೀರ್ಣಗೊಂಡ ತಿಂಗಳು 'ರಮರುಾನ್‌' 
ಆಗಿರುತ್ತದೆ. ಆದುದರಿಂದ ಯಾವನಾದರೂ ಈ ತಿಂಗಳನ್ನು ಹೊಂದಿದಾಗ ಅವನು ಆ ಸಂಪೊರ್ಣ ಶಿಂಗಳ 
ಉಪವಾಸ ವ್ರತವನ್ನಾಚೆರಿಸಬೇಕು. ಯಾವನಾದರೂ ರೋಗಿಯಾಗಿದ್ದರೆ ಅಥವಾ ಪ್ರಯಾಣಿಕನಾಗಿದ್ದರೆ ಆತನು 
ಇತರ ದಿನಗಳಲ್ಲಿ ಉಪವಾಸ ದಿನಗಳ ಸಂಖ್ಯೆಯನ್ನು ಪೂರ್ತಿಗೊಳಿಸಬೇಕು." ಅಲ್ಲಾಹನು ನಿಮಗೆ 
ಸೌಲಭ್ಯವನ್ನೀಯಲು ಬಯಸುತ್ತಾನೆ; ನಿಮ್ಮನ್ನು ಕಷ್ಟಕ್ಕೀಡು ಮಾಡಲು ಇಚ್ಛಿಸುವುದಿಲ್ಲ. ನೀವು ಉಪವಾಸದ 
ಸಂಖ್ಯೆಯನ್ನು ಪೂರ್ತಿಗೊಳಿಸಲು ಅನುಕೂಲವಾಗುವಂತೆಯೂ, .ಸನ್ಮಾರ್ಗದರ್ಶನದ ಮೂಲಕ ನಿಮ್ಮನ್ನು 


186. ಪ್ರಯಾಣಾವಸ್ಥೆಯಲ್ಲಿ ಉಪವಾಸವಿರುವುದನ್ನು ತೊರೆಯುವುದನ್ನು ಆಯಾ ವ್ಯಕ್ತಿಯ ಇತೃರ್ಥಕ್ಕೆ ಬಿಡಲಾಗಿದೆ. 
ಪ್ರವಾದಿವರ್ಯರೊಂದಿಗೆ(ಸ) ಪ್ರಯಾಣ ಮಾಡುತ್ತಿದ್ದ ಸಹಾಬಿಗಳ(ರ) ಪೈಕಿ ಉಪವಾಸವಿದ್ದವರೂ ಇಲ್ಲದವರೂ ಇರುತ್ತಿದ್ದರು. 
ಈ ಎರಡೂ ಪಂಗಡದವರು ಒಬ್ಬರನ್ನೊಬ್ಬರು ಆಕ್ಷೇಫಿಸುತ್ತಿರಲಿಲ್ಲ. ಪ್ರವಾದಿವರ್ಯರು(ಸ) ಸ್ವತಃ ಪ್ರಯಾಣ ಕಾಲದಲ್ಲಿ 
ಉಪವಾಸವಿದ್ದುದೂ ಇದೆ; ತೊರೆದುದೂ ಇದೆ. ಒಮ್ಮೆ ಒಂದು ಪ್ರಯಾಣದ ಸಂದರ್ಭದಲ್ಲಿ ಒಬ್ಬನು ನಿತ್ರಾಣದಿಂದ ಬಿದ್ದು 
ಬಿಟ್ಟಿನು. ಜನರು ಅವನ ಸುತ್ತಲೂ ಗುಂಪು ಕೂಡಿದರು. ಇದನ್ನು ಕಂಡ ಪ್ರವಾದಿವರ್ಯರು(ಸೆ ಸಂಗತಿ ಏನೆಂದು ವಿಚಾರಿಸಿದರು. 
ಆತನು ಉಪವಾಸದಿಂದಿದ್ದಾನೆಂದು ತಿಳಿಸಿದಾಗ ಪ್ರವಾದಿವರ್ಯರು(ಸ) “ಇದು ಪುಣ್ಯ ಕಾರ್ಯವಲ್ಲ" ಎಂದರು. ಪ್ರವಾದಿವರ್ಯರು(ಸು 
ಯುದ್ಧ ಕಾಲದಲ್ಲಿ ಶತ್ರುಗಳೊಡನೆ ಹೋರಾಡುತ್ತಿರುವಾಗ ನಿಶ್ಯಕ್ತರಾಗಬಾರದೆಂಬ ದೃಷ್ಟಿಯಿಂದ ಉಪವಾಸವಿರಬಾರದೆಂಬ ಆಜ್ಞೆಯನ್ನೇ 
ಕೊಡುತ್ತಿದ್ದರು. ಹರ್ರುತ್‌ ಉಮರ್‌ರವರು(ರ) ಹೀಗೆ ಉಲ್ಲೇಖಿಸಿದ್ದಾರೆ; "ನಾವು ಪ್ರವಾದಿಷರ್ಯರೊಂದಿಗೆ(ಸ) ರಮರಾನ್‌ 
ತಿಂಗಳಲ್ಲಿ ಎರಡು ಬಾರಿ ಯುದ್ದಕ್ಕೆ ಹೋಗಿದ್ದೆವು. ಪ್ರಥಮ ಬಾರಿ ಬದ್ರ್‌-ಯುದ್ದಕ್ಕೆ ಮತ್ತು ದ್ವಿತೀಯ ಬಾರಿ ಮಕ್ಕಾ ವಿಜಯಕ್ಕೆ. 
ಈ ಎರಡೂ ಸಂದರ್ಭಗಳಲ್ಲೂ ನಾವು ಉಪವಾಸ ತೊರೆದಿದ್ದೆವು." 

ಇತರ ಸಾಮಾನ ಪ್ರಯಾಣಗಳ ವಿಷಯದಲ್ಲಿ ಎಷ್ಟು ದೂರದ ಪ್ರಯಾಣ ಮಾಡಬೇಕಾದಾಗ ಉಪವಾಸ ತೊರೆಯಬಹುದೆಂದು 
ಪ್ರವಾದಿವರ್ಯರ(ಸ) ಯಾವುದೇ ಆದೇಶದಿಂದ ಸ್ಪಷ್ಟವಾಗುವುದಿಲ್ಲ. ಸಹಾಬಿಗಳ(ರ) ಚರ್ಯೆಗಳು ಈ ವಿಷಯದಲ್ಲಿ ವಿಭಿನ್ನವಾಗಿದ್ದುವು. 
ಸಾಮಾನ್ಯವಾಗಿ 'ಪ್ರಯಾಣ' ಎನ್ನಬಹುದಾದಷ್ಟು ದೂರದ ಹಾಗೂ 'ಪ್ರಯಾಣಿಕ' ಎನ್ನುವ ಸ್ಥಿತಿ ಮನುಷ್ಯನಲ್ಲುಂಚಾಗುವಂತಹ 
ಪ್ರಯಾಣವು ಉಪವಾಸವನ್ನು ತೊರೆಯಲು ಸಾಕಾಗುವುದು. 

ಪ್ರಯಾಣವನ್ನು ಆರಂಭಿಸುವ ದಿನವೇ ಉಪವಾಸವನ್ನು ತೊರೆಯಬಹುದೆಂಬುದರಲ್ಲಿ ಎರಡಭಿಪ್ರಾಯವಿಲ್ಲ, ಊಟ 
ಮಾಡಿಕೊಂಡೇ ಮನೆಯಿಂದ ಹೊರಡಬಹುದು ಅಥವಾ ಹೊರಟು ಹೋದ ಮೇಲೆ ಊಟ ಮಾಡಬಹುದು. ಈ ಎರಡೂ ರೀತಿಗಳು 
ಸಹಾಬಿಗಳಿಂದ(ರ) ಸಾಬೀತಾಗಿದೆ. 

ಒಂದು ಪ್ರದೇಶವು ಶತ್ರುವಿನ ಆಕ್ರಮಣಕ್ಕೆ ಒಳಗಾದಾಗ, ಅಲ್ಲಿಯ ಜನರು ಪ್ರಯಾಣಿಕರಲ್ಲದಿದ್ದರೂ 
'ಜಿಹಾದ್‌'(ಧರ್ಮಯುಬ್ಮ)ಗಾಗಿ ಅವರು ಉಪವಾಸವನ್ನು ತೊರೆಯಬಹುದೇ ಎಂಬ ಬಗ್ಗೆ ವಿದ್ವಾಂಸರ ಮಧ್ಯೆ 
ಭಿನ್ನಾಭಿಪ್ರಾಯವಿದೆ. ' 


ಕಾಂಡ-2 


2. ಅಲ್‌ ಬಕರಃ 113 


بی دوط۶ دح ں6 کے 523 
GS‏ اچیب 9s 15) ASE‏ 


ನಿ! > 


ಪ್ರತಿಷ್ಠಿತಗೊಳಿಸಿದ ಅಲ್ಲಾಹನ ಮಹಿಮೆಯನ್ನು ಕೊಂಡಾಡುತ್ತಾ ಅವನಿಗೆ ಕೃತಜ್ಞರಾಗಿರಲಿಕ್ಕಾಗಿಯೂ ಈ 
ವಿಧಾನವನ್ನು ತೋರಿಸಿ ಕೊಡಲಾಗಿದೆ." 

(186) ಓ ಪೈಗಂಬರರೇೆ, ನನ್ನ ದಾಸರು ನಿಮ್ಮೊಡನೆ ನನ್ನ ಬಗ್ಗೆ ಕೇಳಿದರೆ ನಾನು ಅವರಿಗೆ 
ನಿಕಟನಾಗಿದ್ದೇನೆಂದೂ, ಪ್ರಾರ್ಥಿಸುವವನು ನನ್ನನ್ನು ಪ್ರಾರ್ಥಿಸಿದಾಗ ಅವನ ಪ್ರಾರ್ಥನೆಯನ್ನು ಆಲಿಸುತ್ತೇನೆಂದೂ 
ಅದಕ್ಕೆ ಉತ್ತರಿಸುತ್ತೇನೆಂದೂ ಅವರಿಗೆ ಹೇಳಿರಿ. ಆದುದರಿಂದ ಅವರು ನನ್ನ ಕರೆಗೆ ಓಗೊಡಲಿ ಮತ್ತು ನನ್ನ 
ಮೇಲೆ ವಿಶ್ವಾಸವಿರಿಸಲಿ.' (ಇದನ್ನು ಅವರಿಗೆ ತಿಳಿಸಿಬಿಡಿರಿ) ಅವರು ಸನ್ಮಾರ್ಗ ಪಡೆಯಲೂಬಹುದು. 


187. ಅರ್ಥಾತ್‌- ಯಾವುದಾದರೂ ಶಾಸ್ರೋಕ್ತ ನೆಪದ ಕಾರಣ ರಮರಾನಿನಲ್ಲಿ ಉಪವಾಸವಿರಲು ಸಾಧ್ಯವಾಗದೇ 
ಹೋದವರಿಗೆ ರಮರುಾನೇತರ ದಿನಗಳಲ್ಲಿ ಉಪವಾಸವ್ರತ ಆಚರಿಸುವ ದಾರಿಯನ್ನು ತೆರೆದಿಡಲಾಗಿದೆ. ಈ ರೀತಿ, 
ಅಲ್ಲಾಹನು ನಿಮಗೆ ನೀಡಿದ ಕುರ್‌ಆನಿನ ಕೊಡುಗೆಯ ಬಗ್ಗೆ ಕೃತಜ್ಞತಾರ್ಪಣೆ ಮಾಡುವ ಅಮೂಲ್ಮ ಅವಕಾಶವು ಕೈ ತಪ್ಪಿ 
ಹೋಗದಂತಾಗಿದೆ. 

ರಮರಾನಿನ ಉಪವಾಸಗಳು ಕೇವಲ ಒಂದು ಇಬಾದತ್‌।ಆರಾಧನೆ) ಮತ್ತು ತಕ್ಟಾಥರ್ಮನಿಷ್ಟೆ)ದ ತರಬೇತಿ 
ಮಾತ್ರವಲ್ಲವೆಂದೂ ಅದನ್ನು ಕುರ್‌ಆನಿನ ರೂಪದಲ್ಲಿ ಅಲ್ಲಾಹನು ದಯಪಾಲಿಸಿರುವ ಆ ಅತ್ಯಮೂಲ್ಯವಾದ ಕೊಡುಗೆಗೆ ಪ್ರತಿಯಾಗಿ 
ಅವನಿಗೆ ಸಲ್ಲಿಸುವ ಕೃತಜ್ಞತೆಯೆಂದೂ ಇಲ್ಲಿ ಸಾರಲಾಗಿದೆ ಎಂಬುದನ್ನು ಗಮನಿಸಬೇಕು. ನಿಜವಾಗಿ ಒಂದು ಕೊಡುಗೆಯನ್ನು 
ದೆಯಪಾಲಿಸುವಾತನು ಅದನ್ನು ಯಾವ ಉದ್ದೇಶಕ್ಕಾಗಿ ದಯಪಾಲಿಸಿರುತ್ತಾನೋ ಆ ಉದ್ದೇಶದ ಈಡೇರಿಕೆಗಾಗಿ ತನ್ನನ್ನು ತಾನೇ 
ಗರಿಷ್ಠ ಮಟ್ಟದಲ್ಲಿ ಸಿದ್ಧಗೊಳಿಸಿಕೊಳ್ಳುವುದೇ ಓರ್ವ ವಿವೇಕಿಯ ದೃಷ್ಟಿಯಲ್ಲಿ ಆ ಕೊಡುಗೆಗೆ ಕೃತಜ್ಞತೆ ಸಲ್ಲಿಸುವ ಅಶತ್ಕುತೃಷ್ಟ, 
ವಿಧಾನವಾಗಿರುತ್ತದೆ. ನಾವು ಅಲ್ಲಾಹನ ಸಂಪ್ರೀತಿಯ ಮಾರ್ಗವನ್ನರಿತು ಅದರಲ್ಲಿ ನಡೆಯಲಿಕ್ಕಾಗಿಯೂ ಜಗತ್ತನ್ನು ಅದರಲ್ಲೇ 
ನಡೆಸಲಿಕ್ಕಾಗಿಯೂ ಕುರ್‌ಆನನ್ನು ನಮಗೆ ದಯಪಾಲಿಸಲಾಗಿದೆ. ಉಪವಾಸವು ಈ ಉದ್ದೇಶ ಸಾಧನೆಗಾಗಿ ನಮ್ಮನ್ನು ಸಿದ್ದಗೂಳಿಸುವ 
ಅತ್ಯಂತ ಶ್ರೇಷ್ಠ ಸಾಧನವಾಗಿದೆ. ಆದುದರಿಂದ ಕುರ್‌ಆನ್‌ ಅವತಶೀರ್ಣಗೊಂಡ ತಿಂಗಳಲ್ಲಿ ಆಚರಿಸಲಾಗುವ ನಮ್ಮ ಉಪಜಾಸವ್ರತವು 
ಕೇವಲ ಇಬಾದತ್‌ ಮತ್ತು ನೈತಿಕ ತರಬೇತಿ ಮಾತ್ರ ಆಗಿರದೆ, ಅದು ಈ ಕುರ್‌ಆನ್‌ ಎಂಬ ಕೊಡುಗೆಗೆ ಪ್ರತಿಯಾಗಿ ಸಲ್ಲಿಸುವ 
ಸರಿಯಾದ ಮತ್ತು ತಕ್ಕುದಾದ ಕೃತಜ್ಞತಾರ್ಪಣೆಯೂ ಆಗಿರುತ್ತದೆ. 

188. ಅರ್ಥಾತ್‌- ನೀವು ನನ್ನನ್ನು ನೋಡಲಾರಿರಿ. ನಿಮ್ಮ ಬಾಹ್ಕೇಂದ್ರಿಯ ಜ್ಞಾನಗಳಿಂದ ನನ್ನನ್ನು ಅರಿಯಲು ನಿಮ್ಮಿಂದಾಗದು. 
ಅವನು ತನ್ನ ಭಿನ್ನಹಗಳಿಗೆ 
ಉತ್ತರವನ್ನು ಪಡೆಯಬಲ್ಲಷ್ಟು] ನಾನು ಆತನ: ಸವೊಪದಲ್ಲಿದ್ದೇನೆ. ನೀವು ನಿಮ್ಮ ಅಜ್ಞಾನದಿಂದ ಯಾವುದೇ بعد‎ ಮತ್ತು 
ಅಧಿಕಾರವಿಲ್ಲದ ಯಾವೆಲ್ಲ ವ್ಯಕ್ತಿ ಶಕ್ತಿಗಳನ್ನು ಇಲಾಹ್‌(ಆರಾಧ್ಯ) ಮತ್ತು ರಬ್ಬ್‌(ಪ್ರಭು) ಎಂದು ತಿಳಿದುಕೊಂಡಿರುವಿರೋ ಅವರ 
ಬಳಿಗಾದರೆ ನೀವು ಓಡೋಡಿ ಹೋಗಬೇಕಾಗುತ್ತದೆ. ಆದರೂ ಅವರು ನಿಮ್ಮ ಬೊರೆಯನ್ನು ಆಲಿಸಲಾರರು. ಆದರೆ ನಾನು ಅನಂತ 
ಹಾಗೂ ಅಗಾಧವಾದ ಇಡೀ ವಿಶ್ವದ ಏಕ್ಕೆಕ ಚಕ್ರಾಧಿಪಶಿಯೂ ಎಲ್ಲಾ ತರದ ಅಧಿಕಾರ ಹಾಗೂ ಶಕ್ತಿಗಳ ಮಾಲಿಕನೂ ಆಗಿದ್ದು, 
ನಿಮ್ಮ ಅಹವಾಲುಗಳನ್ನು ಯಾವುದೇ ಮಧ್ಯಸ್ತಿಕೆ, ವಶೀಲಿ ಅಥವಾ ಶಿಫಾರಸುದಾರರಿಲ್ಲದೆಯೇ ನೇರವಾಗಿ ಅನವರತವು ಎಲ್ಲೆಲ್ಲೂ 
ನೀವೇ ಸ್ವತಃ ನನಗೆ ಕೊಡಬಹುದು. ಆದುದರಿಂದ ಅಧಿಕಾರ ರಹಿತವಾದ ಕೃತಕ" ದೇವರುಗಳ ಹೊಸ್ತಿಲುಗಳೆ ಮುಂದೆ 
ಅಲೆದಾಡುತ್ತಿರುವುದನ್ನು ಬಿಟ್ಟುಬಿಡಿರಿ. ನಾನು ನಿಮಗೆ ನೀಡುತ್ತಿರುವ ಕರೆಗೆ ಓಗೊಟ್ಟು ನನ್ನನ್ನೇ ಆಪ್ರಯಿಸಿರಿ. 

189. ಅರ್ಥಾತ್‌- ನಿಮ್ಮ ಮುಖಾಂತರ ಇವರು ವಾಸ್ತವಿಕತೆಯನ್ನು ಅರಿತು, ಅವರ ಕಣ್ಣುಗಳು ತೆರೆಯುವಂತಾಗಲಿ ಮತ್ತು 
ಸ್ವತೇ ಅವರಿಗೆ ಶ್ರೇಯೋದಾಯಕವಾದ ತಥ್ಮದ ಕಡೆಗೆ ಅವರು ತಿರುಗುವಂತಾಗಲಿ. ہر_‎ 


ಕಾಂಡ-2 


114 ಕುರ್‌ಆನ್‌ ವ್ಯಾಖ್ಯಾನ 


مز وص 


و و 2 یل 
SAEs‏ 
پر کے 2K AIL‏ ےھ Au [A 34 NN‏ 4 
LAE oni To RIEL‏ 


(187) ಉಪವಾಸ ವ್ರತದಂದು ರಾತ್ರಿಕಾಲದಲ್ಲಿ ನೀವು ನಿಮ್ಮ ಪತ್ನಿಯರೊಂದಿಗೆ ಸಂಪರ್ಕ 
ಇಟ್ಟುಕೊಳ್ಳುವುದನ್ನು 'ಹಲಾಲ್‌'(ಧರ್ಮಸಮ್ಮ ತ)ಗೊಳಿಸಲಾಗಿರುತ್ತದೆ. ಅವರು ನಿಮಗೆ ಉಡುಪಾಗಿರುವರು 
ಮತ್ತು ನೀವು ಅವರಿಗೆ ಉಡುಪಾಗಿರುವಿರಿ.*” ನೀವು ರಹಸ್ಯವಾಗಿ ಆತ್ಮವಂಚನೆ ಮಾಡುತ್ತಿದ್ದುದು ಅಲ್ಲಾಹನಿಗೆ 
ತಿಳಿಯಿತು. ಆದರೆ, ಅಲ್ಲಾಹನು ನಿಮ್ಮ ಪಶ್ಚಾತ್ತಾಪವನ್ನು ಸ್ವೀಕರಿಸಿ ನಿಮ್ಮನ್ನು ಕ್ಷಮಿಸಿರುತ್ತಾನೆ. ಇನ್ನು ನೀವು 
ಅವರೊಂದಿಗೆ ರಮಿಸಿರಿ ಮತ್ತು ಅಲ್ಲಾಹನು ನಿಮಗೆ ನಿಶ್ಚಯಿಸಿದ ಸವಿಯನ್ನನುಭವಿಸಿಕೊಳ್ಳಿರಿ! ಮತ್ತು 
ಇರುಳಿನ ಕರಿರೇಖೆಯಿಂದ ಉಪಾಕಾಲದ ಬಿಳಿರೇಖೆಯು ನಿಮಗೆ ಬೇರ್ಪಟ್ಟು ತೋರುವವರೆಗಿನ”? ನಿಶಾವಧಿಯಲ್ಲಿ 


190. ದೇಹ ಮತ್ತು ಉಡುಪಿನ ಮಧ್ಯೆ ಬೇರೇನೂ ಮರೆಯಿಲ್ಲದಿದ್ದು ಅವೆರಡರೊಳಗಿನ ಸಂಬಂಧ ಸಾಮಿಪ್ಯಗಳು 
ಅಭೇದ್ಯವಾಗಿರುವಂತೆಯೇ ನಿಮ್ಮ ಮತ್ತು ನಿಮ್ಮ ಪತ್ನಿಯರೊಳಗಿನ ಸಂಬಂಧವು ಅಭೇದ್ಯವಾಗಿರುತ್ತದೆ. 
. رو‎ ಆರಂಭದಲ್ಲಿ, ರಮರುಾನಿನ ರಾತ್ರಿ ಕಾಲಾವಧಿಯಲ್ಲಿ ಯಾರೂ ತನ್ನ ಪತ್ನಿಯೊಂದಿಗೆ ಸಂಭೋಗಿಸಬಾರದೆಂಬ ಸ್ಪಷ್ಟ 
ಆದೇಶವೇನೂ ಇರಲಿಲ್ಲ. ಆದರೂ ಜನರು ತಮ್ಮಪ್ಪಕ್ಕೆ ಹಾಗೆ ಭಾವಿಸಿಕೊಂಡಿದ್ದರು. ಆದರೆ ಅದು ನಿಷಿದ್ದ ಹಾಗೂ ತಪ್ಪು ಎಂಬ 
ಭಾವನೆಯನ್ನು ಮನಸ್ಸಿನಲ್ಲಿರಿಸಿಕೊಂಡೇ ಕೆಲವೊಮ್ಮೆ ಪತ್ನಿಯರ ಬಳಿ ಹೋಗುತ್ತಿದ್ದರು. ಇದು ನಿಜಕ್ಕೂ ಅತ್ಮವಂಚೆನೆಯಾಗಿತ್ತು. 
ಇದರಿಂದ ಜನರಲ್ಲಿ ಪಾಪ ಪ್ರಜ್ಞೆ ಹಾಗೂ ಅಪರಾಧಿ ಮನೋವೃತ್ತಿಯೂ ಬೆಳೆಯುವ ಸಾಧ್ಯತೆಯಿತ್ತು. ಆದುದರಿಂದ ಅಲ್ಲಾಹನು, 
ಮೊದಲು ಈ ಅಪ್ರಾಮಾಣಿಕ ಮನೋವೃತ್ತಿಯ ಬಗ್ಗೆ ಎಚ್ಚರಿಕೆಯನ್ನಿಟ್ಟು ಆ ಬಳಿಕ, ರಮರಾನಿನ ರಾತ್ರಿಗಳಲ್ಲಿ ಈ 'ಶ್ರಿಯೆಯೂ 
(ಸಂಭೋಗ) ಧರ್ಮಸಮ್ಮತವಾಗಿದೆಯೆಂದು ತಿಳಿಸಿದನು. ಇನ್ನು ಮುಂದೆ ಅದೊಂದು ಹೇಯ ಕಾರ್ಯವೆಂದೆನಿಸಬೇಡಿರಿ. ಆಹರ 
ಅನುಮತಿಯಿಂದ ಪ್ರಯೋಜನ ಪಡೆದು ಮನ ಮಸ್ತಿಷ್ಯಗಳ ಪರಿಪೂರ್ಣ ನೈರ್ಮಲ್ಕದೊಂದಿಗೆ ಈ ಇಚ್ಛೆಯನ್ನು ಪೂರೈಸಿಕೊಳ್ಳಿರೆಂದು 
ಅಪ್ಪಣೆ ನೀಡಿದನು. f 
192. ಇಸ್ಲಾಮ್‌ ಧರ್ಮವು ದೇವಾರಾಧನೆಗಾಗಿ ನಿಶ್ಚೆಯಿಸಿರುವ ವೇಳಾಪಟ್ಟಿಯು ಈ ಭೂಮಿಯ ಎಲ್ಲಾ ಪ್ರದೇಶಗಳಲ್ಲಿ 
ಎಲ್ಲ ಕಾಲಗಳಲ್ಲಿ ಮತ್ತು ವಿವಿಧ ಮಟ್ಟದ ನಾಗರಿಕತೆಯ ಜನರು ಅನುಸರಿಸಲು ಅನುಕೂಲವಾಗುವಂತಿದೆ. ಈ ಸಮಯಗಳನ್ನು 
ಗಡಿಯಾರಗಳ ಮೂಲಕ ನಿಗದಿಮಾಡಿಕೊಳ್ಳುವುದರ ಬದಲು ಆಕಾಶ ಕಕ್ಷೆಗಳಲ್ಲಿ ಸ್ಪಷ್ಟವಾಗಿ ಕಂಡು ಬರುವ ಚಿಹ್ನೆಗಳಿಗನುಸಾರ 
ನಿಶ್ಚಯಿಸಲಾಗುತ್ತದೆ. ಆದರೆ, ಹಗಲಿರುಳುಗಳು ಅನೇಕ ತಿಂಗಳುಗಳ ವರೆಗೆ ದೀರ್ಪುವಾಗಿರುವ ಧ್ರುವ ಪ್ರದೇಶಗಳಲ್ಲಿ ಈ 
ಸಮಯಗಳನ್ನು ನಿರ್ಧರಿಸಿಕೊಳ್ಳುವುದಾದರೂ ಹೇಗೆ ಎಂದು ಸಾಮಾನ್ಯವಾಗಿ ತಿಳುವಳಿಕೆಯಿಲ್ಲದವರು ಆಕ್ಷೇಪಿಸುವುದಿದೆ. ಇದು 
ಭೂಗೋಳಶಾಸ್ತ್ರದ ಬಗೆಗಿನ ಅಲ್ಪಜ್ಞಾನದ ಫಲವಾಗಿದೆ. ವಾಸ್ತವದಲ್ಲಿ ಧ್ರುವ ಪ್ರದೇಶದಲ್ಲಿ 6 ತಿಂಗಳ ಕಾಲ ನಿರಂತರ ರಾತ್ರಿಯೂ, 
6 ತಿಂಗಳ ಕಾಲ ನಿರಂತರ ಹಗಲೂ ಇರುತ್ತದೆ. ಎನ್ನುವಾಗ, ಧ್ರುವ ಪ್ರದೇಶದ ಈ ರಾತ್ರಿಗಳಾಗಲೀ-: ಹಗಲುಗಳಾಗಲೀ 
ಭೂಮಧ್ಯರೇಖೆಗೆ ಸಮೊಪದಲ್ಲಿರುವ ನಾವು ಹಗಲು ಮತ್ತು ರಾತ್ರಿ ಎಂಬ ಪದೆಗಳನ್ನು ಯಾವ ಅರ್ಥದಲ್ಲಿ ಹೇಳುತ್ತೇವೋ ಅದೇ 
ಅರ್ಥದಲ್ಲಿ ಇರುವುದಲ್ಲ ಎಂಬುದು ಗಮನಾರ್ಹ. ಬೆಳಗು-ಬೈಗುಗಳ ಚಿಹ್ನೆಗಳು ನಿಯಮಬದ್ಧವಾಗಿ ಅಲ್ಲೂ ದಿಗಂತದಲ್ಲಿ 
ಗೋಚರಿಸುತ್ತವೆ. ಅವುಗಳಿಗೆ ಅನುಸಾರವಾಗಿಯೇ ಅಲ್ಲಿ ವಾಸಿಸುವವರು ಮಲಗುವ, ಏಳುವ, ಕೆಲಸ ಮಾಡುವ ಹಾಗೂ ನಿದ್ರಿಸುವ 
ಸಮಯವನ್ನು ನಿಶ್ದಯಿಸಿಕೊಳ್ಳುತ್ತಾರೆ[ಆದುದರಿಂದ ಈ ಚಿಹ್ನೆಗಳು ಸ್ರೀ ಮತ್ತು ಇಫ್ತಾರ್‌(ಪಾರಣೆ)ನ ವಿಷಯದಲ್ಲೂ ಸಮಯ 
ನಿಶ್ವಯಿಸಿಕೊಳ್ಳೆಲಿಕ್ಕೆ ಸಹಾಯಕವಾಗದಿರಲಾರವು.] 


ಕಾಂಡ -2 


2. ಅಲ್‌ ಬಕರಃ 115 


5 PE 


کر he NIG A sa GLA AE‏ ۶ و۶ووع لے کک BR‏ اط 
yl OF IBIAS gs!‏ لِلَكَ LS MSIL‏ 
su Le‏ او elf‏ ہے کاو و 4348 ہہ Ho ENG‏ 
A Es oI‏ 


7۸ Pd 


Sh is ESE el 8 GIS ll 
ಹ್‌ pa 2 Uc pa 


ತಿನ್ನಿರಿ ಮತ್ತು ಕುಡಿಯಿರಿ.” ಅನಂತರ ಈ ಕಾರ್ಯಗಳನ್ನೆಲ್ಲಾ ಬಿಟ್ಟು, ರಾಶ್ರಿಯವರೆಗೆ ನಿಮ್ಮ ಉಪವಾಸ 
ವ್ರತವನ್ನು ಪೂರ್ತಿಗೊಳಿಸಿರಿ.* ನೀವು ಮಸೀದಿಗಳಲ್ಲಿ 'ಇಆ್‌ತಿಕಾಫ್‌'ಗೆ (ಧ್ಯಾನಾಸಕ್ತರಾಗಿ) ಕುಳಿತಿರುವಾಗ ಸ್ರೀ 
ಸಂಭೋಗ ಮಾಡಬೇಡಿರಿ.5 ಇವು ಅಲ್ಲಾಹನು ನಿರ್ಣಯಿಸಿದ ಮೇರೆಗಳು. ಇವುಗಳನ್ನು ಸಮೂೊಪಿಸಬಾರದು.** 
ಹೀಗೆ ಜನರು ಅಪರಾಧಗಳಿಂದ ಪಾರಾಗುವರೆಂದು ನಿರೀಕ್ಷಿಸಿ, ಅಲ್ಲಾಹನು ತನ್ನ ಆದೇಶಗಳನ್ನು ಸುಸ್ಪಷ್ಟವಾಗಿ 
ವಿವರಿಸುತ್ತಾನೆ. 

(188) ನೀವು ನಿಮ್ಮ ಸಂಪತ್ತನ್ನು ಪರಸ್ಪರ ಅನುಚಿತ ರೀತಿಯಿಂದ ಕಬಳಿಸಬಾರದು ಮತ್ತು ನಿಮಗೆ 


193. ಇದರ ಬಗೆಗೂ ಜನರು ತಪ್ಪು ಅಭಿಪ್ರಾಯಗಳನ್ನು ತಾಳಿದ್ದರು. ಕೆಲವರು ಇಶಾ ನಮಾರು್‌ನ ಬಳಿಕ ಉಣ್ಣುವುದು 
ಕುಡಿಯುವುದು ನಿಷಿದ್ಧವೆಂದು ತಿಳಿದಿದ್ದರು. ಇನ್ನು ಕೆಲವರು ರಾತ್ರಿ, ಎಚ್ಚರವಾಗಿರುವ ತನಕ ಉಣ್ಣಬಹುದು ಆದರೆ ಒಮ್ಮೆ ನಿದ್ರಿಸಿ 
ಬಿಟ್ಟಿ ಬಳಿಕ ಪುನಃ ಎಚ್ಚರವಾದರೆ ಉಣ್ಣಬಾರದೆಂದು ಭಾವಿಸಿದ್ದರು. ಈ ಸೂಕ್ತದಲ್ಲಿ ಅಂತಹ ತಪ್ಪು ಅಭಿಪ್ರಾಯಗಳನ್ನೇ 
ನೀಗಿಸಲಾಗಿದೆ. ಇದರಲ್ಲಿ ಉಪವಾಸಾವಧಿ ಉಷಾ ಕಾಲಾರಂಭದಿಂದ ಸೂರ್ಯಾಸ್ನಮಾನದವರೆಗೆಂದು ನಿಶ್ಚಯಿಸಲಾಗಿದೆ. 
ಸೂರ್ಯಾಸ್ತಮಾನವಾದ ಬಳಿಕ ಉಪಾ ಕಾಲಾರಂಭದವರೆಗಿನ ಅವಧಿಯಲ್ಲಿ ಉಣ್ಣುವ, ಕುಡಿಯುವ ಹಾಗೂ ಸ್ತ್ರೀ ಸಂಸರ್ಗದ 
ಸ್ವಾತಂತ್ರ್ಯವನ್ನು ಕೊಡಲಾಗಿದೆ. } 

194. ರಾತ್ರಿಯ ವರೆಗೆ ಉಪವಾಸವನ್ನು ಪೂರ್ತಿಗೊಳಿಸಿರೆಂದರೆ ರಾತ್ರಿಯ ಮೇರೆಯು ಆರಂಭವಾಗುವುದರೊಂದಿಗೆ ನಿಮ್ಮ 
ಉಪವಾಸದ ಮೇರೆಯು ಕೊನೆಗೊಳ್ಳುತ್ತದೆಂದರ್ಥ. ರಾತ್ರಿಯ ಮೇರೆಯು ಸೂರ್ಯಾಸ್ತಮಾನವಾದೊಡನೆ ಆರಂಭವಾಗುತ್ತದೆ. 
ಅದುದರಿಂದ ಸೂರ್ಯಾಸ್ತಮಾನವಾದೊಡನೆಯೇ ಉಪವಾಸವನ್ನು ತೊರೆಯಬೇಕು. 'ಸಹ್ವ್‌'(ಉಷಾ ಕಾಲ) ಮತ್ತು 'ಇಫ್ತಾರ್‌(ಉಪವಾಸ 
ತೊರೆಯುವುದು)ಗಳ ವೇಳೆಗಳು ಹೀಗಿವೆ; ರಾತ್ರೆಯ ಕೊನೆಯ ಜಾವದಲ್ಲಿ ಮೂಡಣ ದಿಗಂತದಲ್ಲಿ ಮುಂಬೆಳಕಿನ ತೆಳುವಾದ ರೇಖೆಯು 
ಗೋಚರಿಸಿ ಅದು ವೃದ್ಧಿಯಾಗಲಾರಂಭಿಸಿದೊಡನೆ ಸ್ರೀಯ ಸಮಯ ಕೊನೆಗೊಳ್ಳುತ್ತದೆ. ಹಗಲಿನ ಕೊನೆಯ ಭಾಗದಲ್ಲಿ ಮೂಡಣ 
ದಿಗಂತದಿಂದ ಇರುಳಿನ ಕರಿಛಾಯೆಯು ಏರುವುದು ಕಂಡಾಗ ಇಫ್ತಾರ್‌(ಉಪವಾಸ ತೊರೆಯುವ)ನ ಸಮಯ ಬಂದು ಬಿಡುತ್ತದೆ. 

195. 'ಮುಲ್‌ತಕಿಫ್‌' ಆಗಿರುವುದೆಂದರೆ ರಮರಾನಿನ ಕೊನೆಯ ಹತ್ತು ದಿನಗಳನ್ನು ಮಸೀದಿಯಲ್ಲಿ ಕಳೆಯುವುದು ಮತ್ತು 
ಆ ಕಾಲಾವಧಿಯನ್ನು ಅಲ್ಲಾಹನ ಧ್ಯಾನಕ್ಕಾಗಿ ಮಸಲಾಗಿರಿಸುವುದು ಎಂದರ್ಥ. ಈ 'ಇಲ್‌ತಿಕಾಫ್‌'ನ ಅವಸ್ಥೆಯಲ್ಲಿ ಸ್ವಾಭಾವಿಕವಾದ 
ದೇಹೇಚ್ಛ(ಮಲಮೂತ್ರ ವಿಸರ್ಜನೆ, ಸ್ನಾನಾದಿ)ಗಳಿಗಾಗಿ ಮಸೀದಿಯಿಂದ ಹೊರಗೆ ಹೋಗಬಹುದು. ಆದರೆ ಕಾಮಾಪೇಕ್ಟೆಯನ್ನು 
ತಡೆ ಹಿಡಿದಿರಬೇಕು. 

196. ಇಲ್ಲಿ ಈ ಮೇರೆಗಳನ್ನು ಮೊರಿ ನಡೆಯಬಾರದು ಎಂದು ಹೇಳಿಲ್ಲ. ಈ ಮೇರೆಗಳನ್ನು ಸಮೂಪಿಸಬಾರದು ಎನ್ನಲಾಗಿದೆ. 
ಇದರ ತಾತ್ಸರ್ಯವೇನೆಂದರೆ- ಪಾಪ ಕೃತ್ಯಗಳ ಗಡಿಯು ಆರಂಭವಾಗುವಂತಹ ಅಂಚಿನ ಬಳಿಯಲ್ಲೇ ಅಲೆದಾಡುತ್ತಿರುವುದು ಮಾನವನ 
ಪಾಲಿಗೆ ಅಪಾಯಕಾರಿಯಾಗಿದೆ. ಆಕಸ್ಮಿಕವಾಗಿಯೂ ತನ್ನ ಹೆಜ್ಜೆ ಆಚೆಗೆ ಜಾರಿ ಹೋಗದಂತಾಗಬೇಕಾದರೆ, ಈ ಗಡಿರೇಖೆಯಿಂದ 
ದೂರವೇ ಇರಬೇಕು. ಅದರಲ್ಲೇ ಕ್ಲೇಮವಿದೆ. ಪ್ರವಾದಿವರ್ಯರು(ಸ) ಹೇಳಿದ ಹದೀಸ್‌ ಒಂದರಲ್ಲಿ ಇದೇ ವಿಷಯವನ್ನು ಹೀಗೆ 
ವಿವರಿಸಲಾಗಿದೆ: - ಪ್ರತಿಯೊಬ್ಬ ಅರಸನಿಗೆ ಒಂದು "ಹಿಮಾ' ಇರುತ್ತದೆ. (ಹಿಮಾ ಎಂಬ ಅರಬೀ ಪದದ ಅರ್ಥ ಒಬ್ಬ ಅರಸ 
ಅಥವಾ. ಶ್ರೀಮಂತನು ಸಾರ್ವಜನಿಕರಿಗೆ ಪ್ರವೇಶ ನಿಷೇಧಿಸಿರುವ ಜಾನುವಾರುಗಳನ್ನು ಮೇಯಿಸುವ ಹುಲ್ಲುಗಾವಲು ಎಂದಾಗಿದೆ. 
ಇಲ್ಲಿ `ಪ್ರವಾದಿ(ಸ) ಸಾಂಕೇತಿಕವಾಗಿ ಆ ಪದವನ್ನೇ ಬಳಸಿರುವರು.) ಅಲ್ಲಾಹನು ನಿಶ್ವಯಿಸಿರುವ, ಹರಾಮ್‌ (ಿಷಿದ್ದ) 
ಹಲಾಲ್‌(ಧರ್ಮಸಮ್ಮತ) ಮತ್ತು ವಿಧೇಯತೆ-ಅವಿಧೇಯತೆಗಳ ವ್ಯತ್ಕಾಸವನ್ನು ತೋರಿಸುವ ಗಡಿರೇಖೆಗಳೀ ಅವನ 'ಹಿಮಾ' 
ಆಗಿರುತ್ತದೆ 'ಓಮಾ'ದ ಸಮೂಪದಲ್ಲೇ ಮೇಯುತ್ತಿರುವ ಪ್ರಾಣಿಯು ಒಂದಲ್ಲೊಂದು ದಿನ ಅದರೊಳಗೆ ಪ್ರವೇಶಿಸುವ ಸಾಧ್ಯತೆಯಿದೆ. 


ಕಾಂಡ -2 


116 ಕುರ್‌ಆನ್‌ ವ್ಯಾಖ್ಯಾನ 


1 ನಂ رھ‎ 0 2 £ 4A 4೨೫೯೨೬ ೨82, 
Gul Ez eS Ss SN ೬ 

pS £6 ىع ہے پیج ڈھودی ھی ہے‎ + pr 
MIS ون‎ SENSES IS 


CG 2G 0 PSTD‏ د 
WA STOP SBACET RS AS Re‏ 


ಇತರರ ಸಂಪತ್ತಿನ ಒಂದಂಶವನ್ನು ಉದ್ದೇಶಪೂರ್ವಕವಾಗಿ ಅಕ್ರಮ ರೂಪದಿಂದ ಕಬಳಿಸುವ ಸಂದರ್ಭ 
ಸಿಗುವಂತೆ ಅವುಗಳನ್ನು ಅಧಿಕಾರಿಗಳ ಮುಂದೆ ಸಮರ್ಪಿಸಬಾರದು.” 

(189) (ಓ ಪೈಗಂಬರರೇ,) ಜನರು ನಿಮ್ಮೊಡನೆ ಚಂದ್ರನ ವೃದ್ಧಿ-ಕ್ಷಯಗಳ ಬಗ್ಗೆ ಪ್ರಶ್ನಿಸುತ್ತಾರೆ. ಹೇಳಿರಿ, 
ಅವು ಜನರಿಗೆ ಕಾಲ ನಿರ್ಣಯದ ಹಾಗೂ 'ಹಜ್ಜ್‌ 'ನ(ಯಾತ್ರೆಯ) ಸಂಕೇತಗಳಾಗಿವೆ. ನೀವು ಹಿಂಭಾಗದಿಂದ 
ನಿಮ್ಮ ಮನೆಗಳೊಳಗೆ ಪ್ರವೇಶಿಸುತ್ತಿರುವುದು ಪುಣ್ಮ ಕಾರ್ಯವಲ್ಲ, ಅಲ್ಲಾಹನ ಅಪ್ರಸನ್ನತೆಯಿಂದ ದೂರವಿರುವುದೇ 
ನಿಜವಾದ ಪುಣ್ಯಕಾರ್ಯ. ಆ ಪ್ರಯುಕ್ತ ನೀವು ಬಾಗಿಲುಗಳಿಂದಲೇ ನಿಮ್ಮ ಮನೆಗಳೊಳಗೆ ಪ್ರವೇಶಿಸಿರಿ ಮತ್ತು 
ನಿಮಗೆ ವಿಜಯಪ್ರಾಪ್ತಿಯಾಗುವಂತಾಗಲು ಅಲ್ಲಾಹನ ಭಯವಿರಿಸಿಕೊಳ್ಳಿರಿ ಎಂದು ಅವರೊಡನೆ ಹೇಳಿರಿ. 


لع 


197. ಅಧಿಕಾರಿಗಳಿಗೆ ಲಂಚ ಕೊಟ್ಟು ದುರ್ಲಾಭ ಪಡೆಯಲು ಪ್ರಯತ್ನಿಸಬೇಡಿರಿ ಎಂಬುದು ಇದರ ಒಂದರ್ಥ. ಒಂದು 
ಸಂಪತ್ತಿನ ಬಗ್ಗೆ ಅದು ಬೇರೆಯವನದ್ದೆಂದು ತಿಳಿದಿದ್ದೂ ಆತನ ಬಳಿ ಅದರ ದಾಖಲೆ ಪತ್ರಗಳೇನೂ ಇಲ್ಲವೆಂಬ ಕಾರಣದಿಂದ 
ಅಥವಾ ಹೇಗಾದರೂ ಮಾಡಿ ನೀವು ಅದನ್ನು ಕಬಳಿಸಿಕೊಳ್ಳಬಲ್ಲಿರೆಂದು ತಿಳಿದುಕೊಂಡು ಅದರ ವ್ಯಾಜ್ಯವನ್ನು ನ್ಯಾಯಾಲಯಕ್ಕೆ 
ಒಯ್ಯಬೇಡಿರಿ. ನ್ಯಾಯಾಧೀಶರು ನ್ಯಾಯಾಲಯಕ್ಕೆ ಒದಗಿಸಲಾದ ವರದಿ ಹಾಗೂ ದಾಖಲೆ ಪತ್ರಗಳ ಆಧಾರದಿಂದ ಆ ಸೊತ್ತನ್ನು 
ನಿಮಗೆ ಕೂಡಿಸಿ ಬಿಡಲೂ ಬಹುದು. ಆದರೆ ನ್ಯಾಯಾಲಯದ ಶೀರ್ಪಿಗನುಸಾರ ಆ ಸೊತ್ತಿನ ಒಡೆತನದ ಹಕ್ಕನ್ನು ಪಡೆದರೂ ನೀವು 
ಅದರ ನಿಜವಾದ ಒಡೆಯರಾಗಲು ಸಾಧ್ಯವಿಲ್ಲ. ಪ್ರವಾದಿವರ್ಯರು(ಸ) ಹದೀಸ್‌ನಲ್ಲಿ ಹೀಗೆ ನುಡಿದಿರುವರು- ನಾನು ಎಷ್ಟೆಂದರೂ 
ಒಬ್ಬ ಮನುಷ್ಯನಾಗಿರುತ್ತೇನೆ. ನೀವು ನನ್ನ ಬಳಿಗೆ ಒಂದು ವ್ಯಾಜ್ಯವನ್ನು ತಂದಾಗ ನಿಮ್ಮ ಪೈಕಿಯೊಬ್ಬನು ಮಾತಿನ ಮಲ್ಲನಾಗಿದ್ದು 
ಅವನು ಮಂಡಿಸುವ ಆಧಾರ ಪ್ರಮಾಣಗಳನ್ನು ಕೇಳಿ ನಾನು ಅವನಿಗೆ ಅನುಕೂಲವಾಗಿ ತೀರ್ಪು ನೀಡಲೂ ಬಹುದು. ನೀವು ಈ 
ರೀತಿಯಲ್ಲಿ ನನ್ನ ಶೀರ್ಪಿನ ಪ್ರಕಾರ ನಿಮ್ಮ ಸಹೋದರನೊಬ್ಬನ ಯಾವುದಾದರೊಂದು ವಸ್ತುವನ್ನು ಗಿಟ್ಟಿಸಿಕೊಂಡಿರಾದರೆ ನೀವು 
ಸಹಜವಾಗಿಯೂ ನರಕದ ಒಂದು ಭಾಗವನ್ನು ಪಡೆದುಕೊಂದಿದ್ದೀರೆಂದೇ ತಿಳಿದುಕೊಳ್ಳಿರಿ. 

198. ಚಂದ್ರನ ವೃದ್ಧಿ-ಕ್ಷಯಗಳ ನೋಟವು ಎಲ್ಲ ಕಾಲಗಳ ಜನರ ಗಮನವನ್ನು ಸೆಳೆದಿದೆ. ಅದರ ಬಗ್ಗೆ ತರತರದ 
ಊಹಾಪೋಹೆಗಳೂ, ಮೂಢನಂಬಿಕೆಗಳೂ, ಕಂದಾಚಾರಗಳೂ ಜಗತ್ತಿನ ಬೇರೆ ಬೇರೆ ಜನಾಂಗಗಳಲ್ಲಿ ರೂಢಿಯಲ್ಲಿದ್ದುವು ಮಸ್ತು 
ಈಗಲೂ ಇವೆ. ಅರಬರಲ್ಲಿಯೂ[ಇಂತಹ ಕಲ್ಪನೆಗಳೂ ಭ್ರಾಮಕ ಕಂದಾಚಾರಗಳು] ಇದ್ದುವು. ಈ ವಿಷಯಗಳ ಕುರಿತಾಗಿಯೇ 
ಪ್ರವಾದಿವರ್ಯರೊಡನೆ(ಸ) ಪ್ರಶ್ನಿಸಲಾಯಿತು. ಇದಕ್ಕೆ ಉತ್ತರವಾಗಿ ಅಲ್ಲಾಹನು ವೃದ್ಧಿ-ಕ್ಷಯಗೊಳ್ಳುತ್ತಿರುವ ಈ ಚಂದ್ರನು ನಿಮ್ಮ 
ಮಟ್ಟಿಗೆ ಒಂದು ದೈವಿಕ ಪಂಚಾಂಗವಾಗಿದೆ. ಅದು ಆಕಾಶದಲ್ಲಿ ಗೋಚರಿಸಿ ಲೋಕಕ್ಕೆಲ್ಲಾ ಏಕಕಾಲದಲ್ಲಿ ತಿಥಿಗಳ ಗಣನೆಗೆ 
ಸಹಾಯಕವಾಗುತ್ತದೆ ಎಂದನು. ಅರಬರ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಆರ್ಥಿಕ ಜೀವನದಲ್ಲಿ ಹಚ್ಹ್‌ ಯಾತ್ರೆಗೆ ಅತ್ಕಧಿಕ 
ಮಹತ್ವವಿದ್ದುದರಿಂದ ಇಲ್ಲಿ ಅದನ್ನು ಪ್ರತ್ಕೇಕವಾಗಿ ಹೇಳಲಾಗಿದೆ. ವರ್ಷದ ನಾಲ್ಕು ತಿಂಗಳುಗಳು ಹಜ್ಜ್‌ ಮತ್ತು ಉಮ್ರಾಗಳಿಗೆ 
ಸಂಬಂಧಿಸಿದ್ದು ಆ ತಿಂಗಳುಗಳಲ್ಲಿ ಯುದ್ಧಗಳು ನಿಂತು ಹೋಗುತ್ತಿದ್ದುವು. ಹಾದಿಗಳು ಸುರಕ್ಷಿತವಾಗುತ್ತಿದ್ದುವು. ಈ ರೀತಿ ನೆಮ್ಮದಿ 
ನೆಲೆಸುತ್ತಿದ್ದ ಕಾರಣದಿಂದ ವ್ಯಾಪಾರ ವ್ಯವಹಾರಾಧಿಗಳು ವೃದ್ಧಿಗೊಳ್ಳುತ್ತಿದ್ದುವು. 

199, ಅರೇಬಿಯಾದಲ್ಲಿ ರೂಢಿಯಲ್ಲಿದ್ದ ಮೂಢ ಸಂಪ್ರದಾಯಗಳಲ್ಲಿ ಇದೂ ಒಂದು. ಹಜ್ಜ್‌ಗಾಗಿ ಇಹ್ರಾಮ್‌ ಕಟ್ಟಿದ 
ಬಳಿಕ ಅವರು ತಮ್ಮ ಸ್ವಂತ ಮನೆಗಳೊಳಗೆ ಬಾಗಿಲುಗಳ ಮೂಲಕ ಪ್ರವೇಶಿಸುತ್ತಿರಲಿಲ್ಲ. ಮನೆಯ ಹಿಂದಿನ ಗೋಡೆ ಹಾರಿ ಇಲ್ಲವೇ 
ಗೋಡೆಯಲ್ಲಿ ಕಿಂಡಿ ಮಾಡಿ ಪ್ರವೇಶಿಸುತ್ತಿದ್ದರು. ಈ ಸೂಕ್ತದಲ್ಲಿ ಈ ರೂಢಿಯನ್ನು ರದ್ದುಷಡಿಸಿರುವುದು ಮಾತ್ರವಲ್ಲದೆ 


2. ಅಲ್‌ ಬಕರಃ 117 


22 VI ಸಿಪಿ 


EN A ےھ رم ےپ تٰثوگید‎ ಜಿಮಿ 
ES OPE TES TE 


(190-192) ನಿಮ್ಮೊಡನೆ ಯುದ್ಧ; ಮಾಡುವವರೊಂದಿಗೆ ನೀವೂ ಅಲ್ಲಾಹನ ಮಾರ್ಗದಲ್ಲಿ ಯುದ್ದ 
ಮಾಡಿರಿ. ಆದರೆ ಅತಿಕ್ರಮಿಸಬೇಡಿರಿ. ಅಲ್ಲಾಹನು ಅತಿಕ್ರಮಿಸುವವರನ್ನು ಮೆಚ್ಚುವುದಿಲ್ಲ.*' ಅವರೊಡನೆ 
ಹೋರಾಟ ನಡೆಸಬೇಕಾದ ಸಂದರ್ಭ ಬಂದಾಗಲೆಲ್ಲ ಹೋರಾಟ ನಡೆಸಿರಿ ಮತ್ತು ಅವರು ನಿಮ್ಮನ್ನು ಹೊರಕ್ಕಟ್ಟಿ 
ದಲ್ಲಿಂದ ನೀವೂ ಅವರನ್ನು ಹೊರಕ್ಕಟ್ಟಿರಿ. ಏಕೆಂದರೆ ಹತ್ಯೆಯು ಕೆಟ್ಟದ್ದಾಗಿದ್ದರೆ ಫಿತ್ನಃ-ಕ್ಷೋಭೆಯು ಅದಕ್ಕಿಂತಲೂ 


ಕೆಟ್ಟದಾಗಿದೆ. *: ಅವರು 'ಮಸ್ಸಿದುಲ್‌ ಹರಾಮ್‌'ನ ಬಳಿ ನಿಮ್ಮೊಡನೆ ಹೋರಾಡದಿದ್ದರೆ ನೀವೂ ಹೋರಾಡಬೇಡಿರಿ. 


ಅಲ್ಲಾಹನನ್ನು ಭಯಪಡುವುದು ಮತ್ತು ಅವನ ಆಜ್ಞೋಲ್ಲಂಘನೆ ಮಾಡದಿರುವುದು ನಿಜವಾದ ಪುಣ್ಮಕಾರ್ಯವೆಂದು ಪೂರ್ವಿಕರ 
ಅಂಧಾನುಕರಣೆ ಮಾಡುತ್ತಾ ಆಚರಿಸಲ್ಪಡುತ್ತಿರುವ ಈ ತರದ ಅರ್ಥಹೀನ ಸಂಪ್ರದಾಯಗಳಿಗೆ ಒಳಿತಿನೊಂದಿಗೆ ಯಾವ ಸಂಬಂಧವೂ 
ಇಲ್ಲ ಎಂದು ಹೇಳುವ ಮೂಲಕ ಎಲ್ಲ ಕಂದಾಜಾರಗಳಿಗೆ ವಜ್ರಾಘಾತವನ್ನೀಯಲಾಗಿದೆ. 

200. ಅರ್ಥಾತ್‌- ದೈವಿಕ ಕಾರ್ಯದ ಮಾರ್ಗದಲ್ಲಿ ನಿಮ್ಮನ್ನು ತಡೆಗಟ್ಟುತ್ತಲಿದ್ದು ನೀವು ದೇವಾಜ್ಞೆಗಳೆ ಪ್ರಕಾರ ಮಾನವ 
ಜೀವನ ಕ್ರಮವನ್ನು ಪರಿಷ್ಕರಿಸುತ್ತೀರೆಂಬ ಕಾರಣದಿಂದ ನಿಮ್ಮೊಂದಿಗೆ ಹಗೆತನವನ್ನಿರಿಸಿಕೊಂಡು, ನೀವು ನಡೆಸುತ್ತಿರುವ ಸುಧಾರಣಾ 
ಕಾರ್ಯಗಳನ್ನು ಬಲಾತ್ಕಾರವಾಗಿ ತಡೆಯಲಿಕ್ಕಾಗಿ ಅಕ್ರಮ-ಅನ್ಮಾಯಗಳನ್ನೆಸಗುವವರ ವಿರುದ್ದ ನೀವು ಹೋರಾಟ ನಡೆಸಿರಿ. ಇದಕ್ಕಿಂತ 
ಮುಂಚೆ ಮುಸ್ಲಿಮರು ಅಶಕ್ತರೂ ವಿರಳರೂ ಆಗಿದ್ದ ಕಾಲದಲ್ಲಿ ಅವರಿಗೆ 'ತಬ್‌ಲೀಗ್‌' (ಇಸ್ಲಾಮಿನ ಸಂದೇಶ ಪ್ರಚಾರ) ಮಾಡಲಿಕ್ಕೂ 
ವಿರೋಧಿಗಳ ಅತಿರೇಕ, ಅನಾಚಾರಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡಿರಲಿಕ್ಕೂ ನಿರ್ದೇಶಿಸಲಾಗಿತ್ತು. ಈಗ ಮದೀನಾದಲ್ಲಿ ಅವರದೇ 
ಆದ ಕಿರು ರಾಷ್ಟ್ರವೊಂದು ಸ್ಥಾಪನೆಗೊಂಡ ಬಳಿಕ ಸಂಸ್ಕರಣಾ ಕಾರ್ಯವನ್ನು ಅಡ್ಡಿಪಡಿಸುವ ಸಶಸ್ತ್ರ ಪ್ರತಿಭಟನೆಯನ್ನು ಸಶಸ್ವ್ರವಾಗಿಯೇ 
ಎದುರಿಸಲು ದೊರೆತ ಪ್ರಪ್ರಥಮ ಆದೇಶವಿದು. ಇದಾದ ನಂತರವೇ ಬದ್ರ್‌ ಯುದ್ದ ಜರಗಿತು ಮತ್ತು ಯುದ್ಧಗಳ ಸರಣಿಯೇ 
ಆರಂಭವಾಯಿತು. 

201. ಅರ್ಥಾತ್‌- ನಿಮ್ಮ ಹೋರಾಟವು ಭೌತಿಕ ಉದ್ದೇಶಗಳಿಗಾಗಿರಬಾರದು. ಸತ್ಯಧರ್ಮವನ್ನು ಪ್ರತಿಭಟಿಸದವರ ಮೇಲೆ 
ನೀವು ಕೈ ಮಾಡಬಾರದು. ಯುದ್ದ ಮಾಡುತ್ತಿರುವಾಗ ಅಜ್ಞಾನ ಕಾಲದ ಆಕ್ರಮಣ ನೀತಿಯನ್ನು ಅನುಸರಿಸಬಾರದು. ಸ್ತ್ರೀಯರ, 
ಮಕ್ಕಳ, ವೃದ್ವರ ಮತ್ತು ಗಾಯಾಳುಗಳ ಮೇಲೆ ಕೈ ಮಾಡಬಾರದು. ಹತರಾದ ಶತ್ರು ಸೈನಿಕರ ಅಂಗಾಂಗಗಳನ್ನು ಕತ್ತರಿಸಿ ವಿಕಾರ 
ಗೊಳಿಸಬಾರದು. ಹೊಲಗಳನ್ನು, ಬೆಳೆಗಳನ್ನು ಜಾನುವಾರುಗಳನ್ನು ನಿಷ್ಕಾರಣವಾಗಿ ನಾಶ ಗೊಳಿಸಬಾರದು. ಇದೇ ತರದ ಇತರ ಅಕ್ರಮ 
ಹಾಗೂ ಕ್ರೌರ್ಯಗಳನ್ನು 'ಅತಿಕ್ರಮಣ' ಎನ್ನಲಾಗುತ್ತದೆ. ಇವೆಲ್ಲಾ ಅನಾಗರಿಕ ಕಿರಾತ ಕಾರ್ಯಗಳಾಗಿದ್ದು ಹದೀಸ್‌ಗಳಲ್ಲಿ ಅವೆಲ್ಲವನ್ನು 
ನಿಷೇಧಿಸಲಾಗಿದೆ. ಅನಿವಾರ್ಯ ಪ್ರಸಂಗಗಳಲ್ಲಿ ಮಾತ್ರ ಹಾಗೂ ಎಷ್ಟು ಬೇಕೋ ಅಷ್ಟು ಮಾತ್ರ ಬಲ ಪ್ರಯೋಗ ಮಾಡಬೆಕಾದುದೆಂದೂ 
ಹೇಳುವುದು ಈ ಸೂಕ್ತದ ಉಬ್ದೇಶವಾಗಿದೆ. 

202. ಇಲ್ಲಿ یب‎ (ಕ್ಷೋಭೆ) ಎಂಬ ಪದವು ಮರ್ದನ ಅಥವಾ ಆಂಗ್ಲ ಭಾಷೆಯ Pೀಗೀಂಟ(iಂn ಎಂಬ ಅರ್ಥದಲ್ಲಿದೆ. ಅರ್ಥಾತ್‌- 
ಒಬ್ಬನು ಪ್ರಚಲಿತ ಆಚಾರ-ವಿಚಾರಗಳನ್ನು ತೊರೆದು ಬೇರೆ ಆಚಾರ-ವಿಚಾರಗಳನ್ನು ಸ್ವೀಕರಿಸಿ ಅವುಗಳ ಪ್ರಚಾರವನ್ನು ಮಾಡುತ್ತಾ 
ಸಮಾಜದಲ್ಲಿ ಸುಧಾರಣೆ ತರಲು ಪ್ರಯತ್ನಿಸುತ್ತಿದ್ದಾನೆಂಬ ಕಾರಣಕ್ಕೆ ಅವನನ್ನು ಹಿಂಸೆ-ಅಕ್ರಮಗಳಿಗೊಳಪಡಿಸುವುದು. ಮಾನವ ರಕ್ತಪಾತವು 
ಅನಿಷ್ಪಕ್ರಿಯೆ ಎಂಬ ವಿಷಯದಲ್ಲಿ ಎರಡು ಮಾತಿಲ್ಲ. ಆದರೆ ಮನುಷ್ಯ ಕೂಟವೊಂದು ತನ್ನ ನಿರಂಕುಶ ವಿಚಾರಗಳನ್ನು ಇತರರ ಮೇಲೆ 
ಬಲಾತ್ಕಾರವಾಗಿ ಹೇರಿದರೆ ಸತ್ಯವಿಶ್ವಾಸವನ್ನು ಬಲಪ್ರಯೋಗಿಸಿ ತಡೆದರೆ ಅದು ರಕ್ತಪಾತಕ್ಕಿಂತಲೂ ಅಧಿಕ 


,| ಹಾನಿಯನ್ನುಂಟುಮಾಡಿದಂತಾಗುತ್ತದೆ. ಇಂತಹೆ ಶಕ್ತಿಗಳನ್ನು ಶಸ್ತ್ರ ಬಲದಿಂದಲೇ ಅಣಗಿಸಿ ಬಿಡುವುದು ಸೂಕ್ತ. J 


ಕಾಂಡ-2' 


118 ಕುರ್‌ಆನ್‌ ವ್ಯಾಖ್ಯಾನ 


pa) 4 رک ے4‎ 9 
OB UY) O15 لا‎ 


೪9 


ಆದರೆ ಅಲ್ಲಿಯೂ ಅವರು ನಿಮ್ಮೊಡನೆ ಹೋರಾಡಿದರೆ, ನೀವೂ ಅವರನ್ನು ನಿರ್ದಾಕ್ಟಿಣ್ಯವಾಗಿ ವಧಿಸಿರಿ. ಇಂತಹ 
ಸತ್ಯನಿಷೇಧಿಗಳಿಗೆ ಇದೇ ಪ್ರತಿಫಲ. ಅನಂತರ ಅವರು ಹಿಂಜರಿದರೆ ನಿಶ್ಚಯವಾಗಿಯೂ ಅಲ್ಲಾಹನು 
ಕ್ಲಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆಂಬುದನ್ನು ನೀವು ಅರಿತಿರಬೇಕು. 

(193) 'ಫಿತ್ನಳ(ಕ್ಷೋಬೆಯು) ಸಂಪೂರ್ಣ ಅಳಿದು, ಹೋಗುವವರೆಗೂ ಧರ್ಮವು ಪರಿಪೂರ್ಣವಾಗಿ 
ಅಲ್ಲಾಹನಿಗೇ ಆಗುವವರೆಗೂ ನೀವು ಅವರ: ವಿರುದ್ಧ ಹೋರಾಡಿರಿ." ಅನಂತರ ಅವರು ಹಿಮ್ಮೆಟ್ಟಿದರೆ 
ಅಕ್ರಮಿಗಳೆ ವಿನಾ ಇನ್ನಾರ ಮೇಲೂ ಕೈಯೆತ್ತಬಾರದೆಂಬುದನ್ನು ನೀವು ತಿಳಿದಿರಬೇಕು. 5 


203. ಅರ್ಥಾತ್‌- ಯಾವ ಅಲ್ಲಾಹನ ಮೇಲೆ ನೀವು ವಿಶ್ವಾಸವಿರಿಸಿರುವಿರೋ ಅವನು ಅದೆಂತಹ ಕ್ಷಮಾಗುಣವಿರುವಾತನೆಂದರೆ 
ಅವನು, ಓರ್ಬ ಅತ್ಯಂತ ಕೀಳ್ಮಟ್ಟದ ಅಪರಾಧಿಯೂ ಘೋರ ಪಾಪಗಳನ್ನೆಸಗಿದಾತನು ತನ್ನ ಬಂಡಾಯ ನೀತಿಯನ್ನು ತ್ಮಜಿಸಿದಾಗ 
ಅವನನ್ನು ಕೃಮಿಸಿ ಬಿಡುತ್ತಾನೆ. ಈ ಗುಣವಿಶೇಪವನ್ನು ನಿಮ್ಮಲ್ಲಿ ಬೆಳೆಸಿಕೊಳ್ಳಿರಿ. ನಿಮ್ಮ ಹೋರಾಟವು ಪ್ರಶೀಕಾರದ ತೃಷೆಯನ್ನು 
ನೀಗಿಸಿಕೊಳ್ಳೆಲಿಕ್ಕಾಗಿರಬಾರದು. ಒಂದು ಗುಂಪು ದೇವಮಾರ್ಗದಲ್ಲಿ ತಡೆಯೊಡ್ಡುತ್ತಿರುವ ತನಕ ಮಾತ್ರ ಅವರ ವಿರುದ್ಧ ನಿಮ್ಮ ಹೋರಾಟ 
ಮುಂದುವರಿಯಬೇಕು. ಅದು ತನ್ನ ಪ್ರತಿಭಟನೆಯನ್ನು ಕೈಬಿಟ್ಟೊಡನೆ ನಿಮ್ಮ ಕೈಗಳೂ ಹಿಂದಕ್ಕೆ ಸರಿಯಬೇಕು. 

204. ಇಲ್ಲಿ ಫಿತ್ನಃೇ ಎಂದರೆ ಧರ್ಮವು ಅಲ್ಲಾಹನ ಬದಲಿಗೆ ಬೇರಾರಿಗಾದರೂ ಮೊಸಲಾಗಿರುವ ಸ್ಥಿತಿ ಎಂದರ್ಥ. ಈ 
ಫಿತ್ನಃವನ್ನು ಅಳಿಸಿ ಧರ್ಮವನ್ನು ಅಲ್ಲಾಹನಿಗಾಗಿ ಮಾತ್ರ ಸೀಮಿತವಾಗಿರಿಸುವುದೇ ಹೋರಾಟದ ಉದ್ದೇಶ. ಅರಬೀ ಭಾಷೆಯಲ್ಲಿ 
'ದೀನ್‌'ನ ಅರ್ಥ 'ಇತಾಲತ್‌' ಅನುಸರಣೆ ಎಂದಾಗಿದೆ. ಯಾರನ್ನಾದರೂ ಪರಮೋತ್ಸಪ್ಟನೆಂದು ಒಪ್ಪಿಕೊಂಡು ಅವನ ಆಜ್ಞೆ ಹಾಗೂ 
ಕಾನೂನುಗಳನ್ನು ಮಾತ್ರ ಅನುಸರಿಸುತ್ತಾ ಸ್ವೀಕರಿಸಿಕೊಳ್ಳುವ ಜೀವನ ಪದ್ಧತಿಯನ್ನು ಪಾರಿಭಾಷಿಕವಾಗಿ 'ದೀನ್‌' ಎನ್ನುತ್ತಾರೆ. 
ಸಮಾಜದಲ್ಲಿ ದಾಸರೆ ಮೇಲೆ ದಾಸರ ದೇವತ್ವ ಮತ್ತು ಸಾರ್ವಭೌಮತ್ವವು ದೃಢವಾಗಿ ನೆಲೆಸಿ ಅಲ್ಲಾಹನ ಆಜ್ಜೆ-ಆದೇಶಗಳ ಪ್ರಕಾರ 
ಜೀವನ ಸಾಗಿಸಲು ಅಸಾಧ್ಯವಾಗಿರುವ ಸ್ಥಿತಿಯೇ رات‎ ಈ ಫಿತ್ನಾವಸ್ಥೆಯನ್ನು ಬದಲಿಸಿ, ಮಾನವರೆಲ್ಲರೂ ಅಲ್ಲಾಹನ ಕಾನೂನಿಗೆ 
ಮಾತ್ರ ಅಧೀನರಾಗಿರುವಂತಹ ಒಂದು ವಾತಾವರಣವನ್ನು ನಿರ್ಮಿಸುವುದೇ ಇಸ್ಲಾಮೊ ಹೋರಾಟದ ಗುರಿ. 

205. ಇಲ್ಲಿ ಹಿಮ್ಮೆಟ್ಚುವುದೆಂದರೆ, 'ಕಾಫಿರ್‌'(ಸತ್ಯನಿಷೇಧಿ)ಗಳು ತಮ್ಮ 'ಕುಫ್ರ್‌'(ಸತ್ಯನಿಷೇದಾವಸ್ಥೆ)ನಿಂದ 
ಹಿಂದೆಸರಿಯುವುದೆಂದರ್ಥವಲ್ಲ. ಅವರು 'ಫಿತ್ನಳದಿಂದ ಹಿಮ್ಮೆಟ್ಟುವುದೆಂದರ್ಥ. ಕಾಫಿರ್‌, ಮುಶ್ರಿಕ್‌(ಬಹುದೇವಾರಾಧಕು), ನಾಸ್ತಿಕ 
ಇವರೆಲ್ಲರಿಗೂ ತಮಗಿಪ್ಪಬಂದ ರೀತಿಯಲ್ಲಿ ವಿಶ್ವಾಸವಿರಿಸಲಿಕ್ಕೂ, ತಮಗಿಷ್ಟ ಬಂದವರನ್ನು ಆರಾಧಿಸಲಿಕ್ಕೂ ಅಥವಾ ಯಾರ 
ಆರಾಧನೆಯನ್ನು ಮಾಡಲಿಕ್ಕೂ ಸ್ವಾತಂತ್ರ್ಯವಿದೆ. ಆದರೆ, ಅಲ್ಲಾಹನ ಈ ಭೂಮಂಡಲದಲ್ಲಿ ಅಲ್ಲಾಹನ ಕಾನೂನುಗಳ ಬದಲಿಗೆ 
ತಾನು ಸ್ಟೀಕರಿಸಿಕೊಂಡ رھ‎ ಕಾನೂನುಗಳನ್ನು ಜಾರಿಗೊಳಿಸಲಿಕ್ಕೂ ದೇವ ದಾಸರನ್ನು ದೇವೇತರರ ದಾಸರನ್ನಾಗಿ ಮಾಡಲಿಕ್ಕೂ 
ಯಾರಿಗೂ ಹಕ್ಕಿರುವುದಿಲ್ಲ. [ಇಂತಹ 'ಫಿತ್ನಳವನ್ನು ನಿವಾರಿಸಲು, ಸಾಧ್ಯವಿರುವ ಪ್ರಯತ್ನವನ್ನೆಲ್ಲಾ ಮಾಡಲಾಗುವುದು.] 

ಅವರು ಹಿಮ್ಮೆಟ್ಟಿದರೆ, "ಅಕ್ರಮಿಗಳ ವಿನಾ ಇನ್ನಾರ ಮೇಲೂ ಕೈ ಎತ್ತಬಾರದು" ಎಂಬ ಮಾಶಿನಿಂದ ಶಿಳಿದು 
ಬರುವುದೇನೆಂದರೆ ಮಿಥ್ಯ ವ್ಯವಸ್ಥೆಯ ಸ್ಥಾನದಲ್ಲಿ ಸತ್ಯ ವ್ಯವಸ್ಥೆಯು ಸ್ವಾಪಿತವಾದಾಗ ಸಾಮಾನ್ಮ ಅಪರಾಧಿಗಳನ್ನು ಕ್ಷಮಿಸಿ 
ಬಿಡಲಾಗುವುದು. ಆದರೆ, ತಮ್ಮ ಅಧಿಕಾರಾವಧಿಯಲ್ಲಿ ಸತ್ಯ ವ್ಯವಸ್ಥೆಯ ಹಾದಿಯನ್ನು ಮುಚ್ಚಲಿಕ್ಕಾಗಿ ಹದಮೂರಿ ಅಕ್ರಮ ಮತ್ತು 
ಹಿಂಸೆ ಮಾಡಿದವರನ್ನು ಸತ್ಯವಿಶ್ವಾಸಿಗಳು ಶಿಕ್ಷಿಸುವುದರಲ್ಲಿ ಏನೂ ತಪ್ಪಿಲ್ಲ. ಬದ್ರ್‌ ಯುದ್ಧದ ಕೈದಿಗಳ ಪೈಕಿ ಉಕ್ಟಾಬಿನ್‌ ಅಬೀ 
ಮುಖತ್‌ ಮತ್ತು ನರುರ್‌ ಬಿನ್‌ ಹಾರಿಸ್‌ ಎಂಬಿಬ್ಬರ ವಧೆ ಮತ್ತು ಮಕ್ಕಾವಿಜಯದ ಬಳಿಕ ಪ್ರವಾದಿವರ್ಯರು(ಸ) 7 
ಮಂದಿಯನ್ನು ಸಾರ್ವತ್ರಿಕ ಕ್ಷಮೆಯಿಂದ ಹೊರತು ಪಡಿಸಿ, ಅವರ ಪೈಕಿ ನಾಲ್ವರಿಗೆ ಮರಣದಂಡನೆ ವಿಧಿಸಿದುದು ಈ ಅನುಮಶಿಯನ್ನೇ 
ಅವಲಂಬಿಸಿತ್ತು. 


ಕಾಂಡ -2 


2. ಅಲ್‌ ಬಕರಃ 119 


_ 
SAB SSE بای ارام کال‎ 58S 
dE ABs KB Sy 5 
ಓಕ) سرت‎ 5 
ho NSE AEA SG OG 

ಟ್ಟಿ ಸಹಿ EY 0 0 


494) ಸನ್ಮಾನಿತ ತಿಂಗಳ ಪರ್ಯಾಯ ಸನ್ಮಾನಿತ ತಿಂಗಳೇ ಆಗಿರುತ್ತದೆ. ಎಲ್ಲಾ ಸನ್ಮಾನಿತಗಳನ್ನು 
ಸರಿಸಮಾನವಾಗಿಯೇ ಗೌರವಿಸಲಾಗುವುದು. ಆದುದರಿಂದ ನಿಮ್ಮ ಮೇಲೆ ಕೈ ಮಾಡಿದವರ ಮೇಲೆ ನೀವೂ 
ಅದೇ ರೀತಿಯಲ್ಲಿ ಕೈ ಮಾಡಿರಿ. ಆದರೆ ಅಲ್ಲಾಹನ ಭಯವಿರಿಸಿಕೊಳ್ಳಿರಿ. ಅಲ್ಲಾಹನು ಸೀಮೋಲ್ಲಂಘನೆ 
ಮಾಡದವರೊಂದಿಗೆ ಮಾತ್ರವಿರುತ್ತಾನೆಂಬುದನ್ನು ನೀವು ತಿಳಿದಿರಬೇಕು. 

" (195) ಅಲ್ಲಾಹನ ಮಾರ್ಗದಲ್ಲಿ ವೆಚ್ಚ ಮಾಡಿರಿ ಮತ್ತು ನಿಮ್ಮನ್ನು ನೀವೇ ವಿನಾಶಕ್ಕೊಳ 
ಪಡಿಸಿಕೊಳ್ಳಬೇಡಿರಿ.* 'ಇಹ್ಸಾನ್‌'(ಸೌಜನ್ಮ) ನೀತಿಯನ್ನು ಸ್ವೀಕರಿಸಿಕೊಳ್ಳಿರಿ. ಏಕೆಂದರೆ, ಅಲ್ಲಾಹನು 'ಮುಹ್ಲಿನ್‌' 
(ಸಜ್ಜನುಗಳನ್ನು ಪ್ರೀತಿಸುತ್ತಾನೆ. ٠ 

(196) ಅಲ್ಲಾಹನ ಸಂತುಷ್ಟಿಗಾಗಿ 'ಹಜ್ಜ್‌' ಮತ್ತು 'ಉಮ್ರಾ'ಗಳ ಸಂಕಲ್ಪ ಮಾಡಿದಾಗ ಅದನ್ನು 

ಪೂರ್ತಿಗೊಳಿಸಿರಿ. ನೀವೆಲ್ಲಾದರೂ ಸುತ್ತುವರಿಯಲ್ಪಟ್ಟಾಗ ನಿಮಗೊದಗಿರುವ ಬಲಿಯನ್ನು ಅಲ್ಲಾಹನ ಸನ್ನಿಧಿಗೆ 


Vee 


8 5 


(Ee 


206. ಅರಬರಲ್ಲಿ ಹರ್ರುತ್‌ ಇಬ್‌ರಾಹೀಮ್‌ರ(ಅ) ಕಾಲದಿಂದಲೂ ದುಲ್‌ಕಅದ್‌, ದುಲ್‌ ಹಜ್ಜ್‌ ಮತ್ತು ಮುಹರ್ರಮ್‌ 
ತಿಂಗಳುಗಳು ಹಜ್ಜ್‌ಗಾಗಿಯೂ ರಜಬ್‌ ತಿಂಗಳು ಉಮ್ರಾಕ್ಕಾಗಿಯೂ ಕಾದಿರಿಸಲ್ಪಟ್ಟೆದ್ದುವು. ಈ ಅವಧಿಯಲ್ಲಿ ಕಅಬಾದ ಯಾತ್ರಿಕರು 
ಶಾಂತಿ ಮತ್ತು ನೆಮ್ಮದಿಯಿಂದ ದೇವಭವನದ ವರೆಗೆ ಹೋಗಿ ತಮ್ಮ ಸ್ವಗೃಹಗಳಿಗೆ ಮರಳಿ ಬರಲು ಅನುಕೂಲವಾಗುವಂತೆ ಈ 
ನಾಲ್ಕು ತಿಂಗಳುಗಳಲ್ಲಿ ಕೊಲೆ, ಸುಲಿಗೆಗಳು ನಿಷಿದ್ದವಾಗಿದ್ದುವು. ಈ ಕಾರಣದಿಂದ ಈ ತಿಂಗಳುಗಳನ್ನು ಹರಾಮ್‌ ಅರ್ಥಾತ್‌ ಮಾನ್ಮ 
ಮಾಸಗಳೆನ್ನಲಾಗುತ್ತಿತ್ತು. ಮಾನ್ಮ ಮಾಸಗಳನ್ನು ಸತ್ಯನಿಷೇಧಿಗಳು ಮಾನ್ಯ ಮಾಡುತ್ತಿದ್ದರೆ ಮುಸ್ಲಿಮರೂ ಮಾನ್ಯ ಮಾಡಬೇಕೆಂದೂ, 
ಅವರು ಈ ಮಾನ್ಯಮಾಸಗಳಲ್ಲಿ ಮುಸ್ಲಿಮರ ಮೇಲೆ ಕೈ ಮಾಡಿದರೆ, ಮುಸ್ಲಿಮರೂ ಪ್ರತಿಯಾಗಿ ಹೋರಾಟ ನಡೆಸುವುದು 
ತಪ್ಪಲ್ಲವೆಂದೂ ಈ ಸೂಕ್ತದ ತಾತ್ತರ್ಯ. 

207. ಇದರ ತಾತ್ಸರ್ಯವೇನೆಂದರೆ - ನೀವು ಅಲ್ಲಾಹನ ದೀನ್‌ನ ಉತ್ಪಾನಕ್ಕಾಗಿ ಹಣ ಖರ್ಚು ಮಾಡದಿದ್ದರೆ ಹಾಗೂ 
ಈ ಪುಣ್ಮಕಾರ್ಯಕ್ಕಿಂತಲೂ ನಿಮ್ಮ ಖಾಸಗಿ ಹಿತವನ್ನೇ ಅಧಿಕವಾಗಿ ಇಷ್ಟಪಟ್ಟರೆ, ಇದು ನಿಮ್ಮ ಹಾಲಿಗೆ ಇಹಪರಗಳೆರಡರಲ್ಲೂ 
ಮಾರಕವಾಗುವುದು. ಇಹದಲ್ಲಿ ನೀವು ಸತ್ಯನಿಷೇಧಿಗಳಿಂದ ಪರಾಜಿತರಾಗಿ ನಿಂದ್ಯರಾಗುವಿರಿ. ಪರದಲ್ಲಿ ಕಠೋರ ವಿಚಾರಣೆಗೆ 
ಒಳಗಾಗಬೇಕಾಗುವುದು. 

208. ತನಗೆ ವಹಿಸಿಕೊಟ್ಟ ಕೆಲಸವನ್ನು ಹೇಗಾದರೂ ಮಾಡಿ ಮುಗಿಸುವುದು ಒಂದು ರೀತಿ. ಉತ್ತಮ ರೀತಿಯಿಂದ ಅದರ 
ಪರಿಪೂರ್ಣತೆಗಾಗಿ ಸರ್ವ ಪ್ರಯತ್ನ ಕೈಗೊಳ್ಳುವುದು ಇನ್ನೊಂದು ರೀತಿ. ಮೊದಲನೆಯ ವಿಧಾನವು ಕೇವಲ ಅನುಸರಣೆಯ ಮಟ್ಟ. 
ಅದಕ್ಕೆ یھ‎ ಮತ್ತು ದೇವಭಯಗಳೇ ಸಾಕಾಗುತ್ತದೆ. ಎರಡನೆಯದು ಇಹ್ಸಾನ್‌ನ ಅತ್ಯುನ್ನತ ಮಟ್ಟ. ಇದಕ್ಕೆ ಅತ್ಮಧಿಕ ಪ್ರೇಮ 
ಮತ್ತು ಗಾಢವಾದೆ ಮಾನಸಿಕ ಒಲವು ಬೇಕಾಗುತ್ತದೆ. 


ಕಾಂಡ -2 


10 ಕುರ್‌ಆನ್‌ ವ್ಯಾಖ್ಯಾನ 


گے سے ۶6 بود ےکس سے 2 جے سے ಹನ‏ 
1S DAES SEIS‏ اومتم من 
کے بن سے £೨ Sur Ke‏ کے ج کے $ “ಮಿಮಿ‏ 
SS‏ نَم انکر من ETS‏ 
LET OO ೨ಕ್ಕೆ ೨ EN 7‏ 22 
ایا ِا لحم ESN‏ ہہس ಪೊಲಿ‏ 


دےم ೨%‏ لا د کوچ ہے٤‏ ہرییٰ۔4) > 4 
3 ری ال OLS ENE dhs EN‏ 


ಅರ್ಪಿಸಿರಿ*” ಮತ್ತು ಬಲಿಯು: ತನ್ನ ಸ್ಥಾನವನ್ನು ತಲುಪುವ ತನಕ ನಿಮ್ಮ ತಲೆ ಬೋಳಿಸಬೇಡಿರಿ.? ಆದರೆ 
ರೋಗಿಯಾಗಿರುವ ಅಥವಾ ಶಿರೋಬಾಧೆಯ ಕಾರಣದಿಂದ ತಲೆ ಬೋಳಿಸಿಕೊಂಡಾತನು 'ಫಿದಿಯಃ(ಪ್ರಾಯಪ್ಪಿತ್ತ) 
ರೂಪದಲ್ಲಿ ಉಪವಾಸಗಳನ್ನಾಚರಿಸಬೇಕು ಅಥವಾ. ದಾನ ಕೊಡಬೇಕು ಅಥವಾ ಬಲಿಯರ್ಪಿಸಬೇಕು.! 
ಅನಂತರ ನಿಮಗೆ ನೆಮ್ಮದಿಯೊದಗಿದಾಗ,*? (ಮತ್ತು ನೀವು ಹಜ್ಜೌಗಿಂತ ಮುಂಚಿತವಾಗಿ ಮಕ್ಕಾ ತಲುಪಿದರೆ) 
'ಹಜ್ಜೌ'ನ ಕಾಲ ಬರುವ ತನಕ 'ಉಮ್ರಾ'ದಿಂದ ಫಲಪಡೆಯುವಾತನು ತನ್ನ ಶಕ್ಕಾನುಸಾರ ಬಲಿಯನ್ನರ್ಪಿಸಬೇಕು. 
ಬಲಿಯೊದಗದಿದ್ದರೆ, ಮೂರು ದಿನಗಳ ಉಪವಾಸವನ್ನು 'ಹಜ್ಜ್‌' ಕಾಲದಲ್ಲಿಯೂ ಏಳು ದಿನಗಳ ಉಪವಾಸವನ್ನು 
ಸ್ವಗೃಹಕ್ಕೆ ತಲುಪಿದ ಬಳಿಕವೂ, ಹೀಗೆ ಹೆತ್ತು ದಿನಗಳ ಉಪವಾಸವನ್ನು ಪೂರ್ತಿಯಾಗಿ ಆಚರಿಸಬೇಕು, ಈ 
ರಿಯಾಯಿತಿಯು ಮಸ್ಸಿದುಲ್‌ ಹರಾಮ್‌ನ ಸಮೊೂಪದ ನಿವಾಸಿಗಳಲ್ಲದವರಿಗಾಗಿದೆ.': ಅಲ್ಲಾಹನ ಈ 
ಆಜ್ಞೆಗಳನ್ನು ಉಲ್ಲಂಘಿಸದಿರಿ. ಅಲ್ಲಾಹನು ಕಠಿಣವಾಗಿ ಶಿಕ್ಷಿಸುವವನೆಂಬುದನ್ನು ನೀವು ಚೆನ್ನಾಗಿ ತಿಳಿದಿರಬೇಕು. 


309. ಅರ್ಥಾತ್‌- ದಾರಿಯಲ್ಲಿ ಮುಂದುವರಿಯಲಾಗದಂತಹ ಸೆಂಭವಗಳೇನಾದರೂ ಉಂಊಾಗಿ ಅನಿವಾರ್ಯವಾಗಿ, ಅಲ್ಲೇ ತಡೆದು 
ನಿಂತು ಬಿಡಬೇಕಾಗಿ ಬಂದರೆ ಒಂಟೆ, ಗೋವು, ಆಡುಗಳ ಪೈಕಿ ಯಾವ ಪ್ರಾಣಿ ಒದೆಗುವುದೋ ಅದನ್ನು ಅಲ್ಲಾಹನಿಗಾಗಿ ಬಲಿ ಕೊಡಬೇಕು, 

210. 'ಬಲಿಯು ತನ್ನ ಸ್ಥಾನವನ್ನು ತಲಪುವ ತನಕ' ಎಂಬ ಮಾತಿನ ಉದ್ದೇಶದ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ. ಹನಫೀ 
ಕರ್ಮಶಾಸ್ತ್ರಜ್ಞರು ಅದು 'ಹರಮ್‌'(ಕಅಬಾದ ವಠಾರ)ನ ಬಗ್ಗೆ ಹೇಳಿದ ಮಾತು ಎಂದಿರುತ್ತಾರೆ. ಅಂದರೆ ದಾರಿಯಲ್ಲೇ 
ತಡೆಯಲ್ಪಟ್ಟಾತನು ತನ್ನ ಬಲಿಪ್ರಾಣಿಯನ್ನು ಅಥವಾ ಆದರ ಬೆಲೆಯನ್ನು ಹರಮ್‌ಗೆ ಕಳುಹಿಸಿ, ಅಲ್ಲಿ ಅವನ ಪರವಾಗಿ 
ಬಲಿಯರ್ಪಿಸಬೇಕು. ಹರ್ರುತ್‌ ಇಮಾಮ್‌ ಮಾಲಿಕ್‌(ರು ಮತ್ತು ಇಮಾಮ್‌ ಶಾಫಿಕಾಯವರು(ರ) ಇದನ್ನು ತಡೆಯಲ್ಪಟ್ಟ 
ಸ್ಥಾನದಲ್ಲೇ ಬಲಿಕೊಡಬೇಕೆಂದು ಅರ್ಥೈಸಿದ್ದಾರೆ. ತಲೆಬೋಳಿಸುವುದೆಂದರೆ ಕ್ಷೌರ ಮಾಡಿಸುವುದು. ಬಲಿಯರ್ಪಣೆ ಆಗದೆ ಕ್ಷೌರ 
ಮಾಡಿಸಿಕೊಳ್ಳಬಾರದೆಂದರ್ಥ. 

211. ಪ್ರಮಾದಿವರ್ಯರು(ಸ) ಇಂತಹ ಸಂದರ್ಭದಲ್ಲಿ ಮೂರು ದಿನಗಳ ಉಪವಾಸವಿರುವ ಅಥವಾ ಆರು ಮಂದಿ ಬಡವರಿಗೆ 
ಭೋಜನ ಕೊಡುವ ಅಥವಾ ಕನಿಷ್ಠಪಕ್ಷ ಒಂದು ಆಡನ್ನು 'ದಿಬ್ದಾ' ಮಾಡುವ ಆದೇಶವನ್ನು ನೀಡಿದ್ದಾರೆಂದು ಹದೀಸ್‌ಗಳಿಂದ ತಿಳಿಯುತ್ತದೆ. 

212. ಅರ್ಥಾತ್‌- ಅನಿವಾರ್ಯವಾಗಿ ದಾರಿಯಲ್ಲೇ ನಿಂತು ಬಿಡುವಂತೆ ಮಾಡಿದ ಕಾರಣವು ನಿವಾರಣೆಯಾದಾಗ, ಆ ಕಾಲದಲ್ಲಿ 
ಹಜ್ಜ್‌ ಯಾತ್ರಿಕರಿಗೆ ತಡೆಯುಂಟಾಗಲು ಇಸ್ಲಾಮಿನ ಶತ್ರುಗಳ ಪ್ರತಿಭಟನೆಯೇ ಕಾರಣವಾಗಿರುತ್ತಿತ್ತು. ಆದುದರಿಂದ ಸೂಕ್ತದ 
ಆರಂಭದಲ್ಲಿ 'ಸುತ್ತುವರಿಯಲ್ಪಟ್ಟಾಗ' ಎಂಬ ಪದವನ್ನೂ ಇಲ್ಲಿ ಅದಕ್ಕೆ ಸ ಪ್ರತಿಯಾಗಿ 'ನೆಮ್ಮದಿಯೊದಗಿದಾಗ' ಎಂಬ ಪದವನ್ನೂ 
ಉಪಯೋಗಿಸಲಾಗಿದೆ. ಆದರೆ ಸುತ್ತುವರಿಯಲ್ಪಡುವುದರ ಅರ್ಥವು ಇತರ ವಿಧದ ತಡೆಗಳ ಬಗೆಗೂ ಅನ್ವಯವಾಗುತ್ತಿದೆ. ಅಂತೆಯೇ 
ನೆಮ್ಮದಿಯೊದಗುವುದು ಎಂಬುದರ ಅರ್ಥ ಎಲ್ಲ ವಿಧದ ತಡೆಗಳ ನಿವಾರಣೆಯಾಗುವುದಕ್ಕೂ ಅನ್ವಯಿಸುತ್ತದೆ. 

213. ಅರಬರು ತಮ್ಮ ಅಜ್ಞಾನ ಕಾಲದಲ್ಲಿ ಉಮ್ರಾಕ್ಕೆ ಮತ್ತು ಹಜ್ಜಾಗೆ ಬೇರೆ ಬೇರೆಯಾಗಿ ಪ್ರಯಾಣ ಬೆಳೆಸುವುದು 
ಅಗತ್ಯ ವೆಂದು ಭಾವಿಸುತ್ತಿದ್ದರು. ಅಲ್ಲಾಹನು ಈ ನಿರ್ಬಂಧವನ್ನು ತೊಡೆದು ಹಾಕಿದನು. ಹೊರಗಿನಿಂದ ಬರುವವರಿಗೆ سب‎ 


ಕಾಂಡ -2 


ಲ್‌ ಬಕರಃ 121 


pa pA کی‎ ೨ 7 AERA 2 
NSS SSE SNOB SS SSE 
3 ಫಿ 31 ۶7 Gh [ 125 ٹپ‎ 3% 5s ےس رط رے‎ ೫ 7 
' OE OSI WU bE’ 3 
1 کے کے فک 2 اق‎ ೨4 
رط‎ ಖರ PL ون کول ا ریو‎ ಹೆ 


ped ”اذ ساوت‎ cE HEISE 


sb issn ہ‎ eS) 


(197-203) 'ಹಜ್ಜ್‌'ನ ತಿಂಗಳುಗಳು ಎಲ್ಲರಿಗೂ ತಿಳಿದಿವೆ. ಈ ನಿಶ್ಚಿತ ತಿಂಗಳುಗಳಲ್ಲಿ ಹಜ್ಜ್‌ನ ಸಂಕಲ್ಪ 
ಮಾಡುವಾತನು ಹಜ್ಜ್‌ ಕಾಲಾವಧಿಯಲ್ಲಿ ಯಾವುದೇ ಕಾಮಾಪೇಕ್ಟೆಯ,** ದುರಾಚಾರದ*' ಮತ್ತು ಕಲಹದ 
ಕಾರ್ಯಗಳು? ತನ್ನಿಂದ ಸಂಭವಿಸದಂತೆ ಜಾಗರೂಕನಾಗಿರಬೇಕು. ನೀವು ಯಾವ ಸತ್ಕಾರ್ಯಗಳನ್ನು 
ಮಾಡಿದರೂ ಅದು ಅಲ್ಲಾಹನ ಅರಿವಿನಲ್ಲಿರುವುದು. ಹಜ್ಜ್‌ಯಾತ್ರೆಗೆ ಹೋಗುವಾಗ ದಾರಿವೆಚ್ಚವನ್ನು ಕೊಂಡು 
ಹೋಗಿರಿ. ಅತ್ಯುತ್ತಮ ದಾರಿವೆಚ್ಚವು ಧರ್ಮನಿಷ್ನೆ ಆಗಿರುತ್ತದೆ. ಆದುದರಿಂದ ಓ ಬುದ್ಧಿಜೀವಿಗಳೇ, ನನ್ನ 
ಆಜ್ಞೋಲ್ಲಂಘನೆಯಿಂದ ದೂರವಿರಿ.*' ನೀವು ಹಜ್ಜ್‌ಯಾತ್ರೆಯ ಜೊತೆಯಲ್ಲೇ ನಿಮ್ಮ ಪ್ರಭುವಿನ 


ಪ್ರಯಾಣದಲ್ಲಿ ಉಮ್ರಾ ಮತ್ತು ಹಜ್ಜ್‌ ಎರಡನ್ನೂ ಮಾಡಿಕೊಳ್ಳುವ ಸೌಲಭ್ಯ ಒದಗಿಸಿದನು. ಆದರೆ, ಮಕ್ಕಾದ ಆಸುಪಾಸಿನಲ್ಲಿ 
'ಮೂೊಕಾತ್‌'ನ ಗಡಿಯೊಳಗಿರುವವರನ್ನು ಈ ರಿಯಾಯಿಠಿಯಿಂದ ಹೊರತುಪಡಿಸಲಾಯಿತು. ಏಕೆಂದರೆ ಅವರಿಗೆ ಉಮ್ರಾ ಮತ್ತು 
ಹಜ್ಜ್‌ಗಳಿಗಾಗಿ ಬೇರೆ ಬೇರೆ ಪ್ರಯಾಣ ಕೈಗೊಳ್ಳಲಿಕ್ಕೇನೂ ಕಪ್ಪವಿಲ್ಲ. 

ಹಚ್ಚ್‌ನ ಕಾಲ ಬರುವ ತನಕ ಉಮ್ರಾದಿಂದ ಫಲಪಡೆಯುವ್ರದೆಂದರೆ ಉಮ್ರಾ ಮಾಡಿದ ಬಳಿಕ ಇಹ್ರಾಮ್‌ ಕಳಚಿ ಇಹ್ರಾಮಿನ 
ಸ್ಥಿತಿಯಲ್ಲಿರಬೇಕಾದ ನಿರ್ಬಂಧಗಳಿಂದ ಮುಕ್ತರಾಗಿ, ಹಜ್ಜ್‌ ದಿನಗಳು ಬಂದಾಗ ಪುನಃ ಇಹ್ರಾಮ್‌ ಕಟ್ಟಿಕೊಳ್ಳುವುದು. 

214. ಇಹ್ರಾಮಿನ ಸ್ಥಿತಿಯಲ್ಲಿ ಪತಿ-ಪಶ್ನಿಯರೊಳಗೆ ಕಾಮೋದ್ದೀಪಕ ಸಂಬಂಧವಿರಬಾರದು. ಅವರು ಪರಸ್ಪರ ಕಾಮಪ್ರಚೋದಕ 
ಮಾತುಗಳನ್ನೂ ಆಡಬಾರದು. 

215. ಪಾಪಕಾರ್ಯಗಳೆಲ್ಲಾ ವರ್ಜ್ಯವಾದವುಗಳೇ. ಆದರೂ ಇಪ್ರಾಮಿನ ಸ್ಥಿತಿಯಲ್ಲಿ ಅವುಗಳ ತೀವ್ರತೆ ಬಹಳಷ್ಟು ಹೆಚ್ಚುತ್ತದೆ. 

216. ತನ್ನ ಸೇವಕನನ್ನು ಗದರಿಸುವುದೂ ನಿಷಿದ್ಧವಾಗಿದೆ. 

217. ಅಜ್ಞಾನಕಾಲದಲ್ಲಿ ಹಜ್ಜ್‌ ಯಾತ್ರೆಗೆ ದಾರಿವೆಚ್ಚವನ್ನಿರಿಸಿಕೊಳ್ಳುವುದನ್ನು ಒಂದು ಲೌಕಿಕ ಕಾರ್ಯವೆಂದು ತಿಳಿದು 
ಕೊಳ್ಳಲಾಗುತ್ತಿತ್ತು. ಈ ಸೂಕ್ತದಲ್ಲಿ ಇಂತಹ ತಪ್ಪುಕಲ್ಪನೆಯನ್ನು ಖಂಡಿಸಿ ದಾರಿವೆಚ್ಚವನ್ನಿ. ರಿಸಿಕೊಳ್ಳದೆ ಹೋಗುವುದು ಒಳಿತೇನೂ 
ಅಲ್ಲವೆಂದೂ ದೇವಭಯ ಇರಿಸಿಕೊಂಡು, 'ಅವನ ಆಜ್ಞೋಲ್ಲಂಘನೆಯಿಂದ ದೂರ ಸರಿದು ಜೀವನವನ್ನು ಪಾವನಗೊಳಿಸುವುದೇ 
ನಿಜವಾದ ಒಳಿತೆಂದೂ ತಿಳಿಸಲಾಯಿತು. ತನ್ನ ಶೀಲವನ್ನು ಶುದ್ದೀಕರಿಸದೆ, ಅಲ್ಲಾಹನ ಬಗ್ಗೆ ನಿರ್ಭೀತನಾಗಿ ದುಷ್ಟತ್ಯಗಳನ್ನೆಸಗುತ್ತಿರುವವನು 
ದಾರಿವೆಚ್ಚವನ್ನಿರಿಸಿಕೊಳ್ಳದೆ ಬರಿಗೈಯಲ್ಲಿ ಹೋಗಿ ಕೇವಲ ಕಪಟವೈರಾಗ್ಯ ತೋರಿಸಿಕೊಳ್ಳುವುದರಿಂದೇನೂ ಫಲವಿಲ್ಲ. ಇದರಿಂದ 
ಅವನು ಸೃಷ್ಟಿಗಳ ದೃಪ್ಟಿಯಲ್ಲಿಯೂ ಸೃಷ್ಟಿಕರ್ತನ ದೃಪ್ಟಿಯಲ್ಲಿಯೂ ನಿಂದ್ಯನಾಗಬೇಕಾಗುವುದು. ಅಂತಹವನು ತಾನು ಮಾಡುತ್ತಿರುವ 
ಯಾತ್ರೆಯ ಧಾರ್ಮಿಕ ವಿಧಿವಿಧಾನಗಳಿಗೂ ಅಪಚಾರವೆಸಗಿದಂತಾಗುವುದು. ಅವನಲ್ಲಿ ಕೈ ತುಂಬಾ ಹಣವಿದ್ದರೂ ಹೃದಯದಲ್ಲಿ 
ದೇವಭಯವಿದ್ದರೆ, ಅದರೊಂದಿಗೆ ಅವನ ಚಾರಿತ್ರ್ಯವೂ ಶುದ್ಧವಾಗಿದ್ದರೆ, ದೇವಸನ್ನಿಧಿಯಲ್ಲಿಯೂ ಅವನಿಗೆ ಗೌರವವಿರುವುದು. 
ಜನತೆಯ ದೃಷ್ಟಿಯಲ್ಲಿಯೂ ಅವನು ಮಾನ್ಯನಾಗಿರುವನು. 


122 ಕುರ್‌ಆನ್‌ ವ್ಯಾಖ್ಯಾನ 


ANE ಇ VE ಎಮಿ مم‎ 3 ರಲ್ಲಿಯ 
تم نا قاد ء9‎ ls 6 2 


(a 


کہ ۷ا Mie > 4A A‏ ھی ہے 
تا GSI AE‏ موا OARS‏ 
ಅನುಗ್ರಹವನ್ನರಸುತ್ತ ಹೋಗುವುದರಲ್ಲೇನೂ ಅಡ್ಡಿಯಿಲ್ಲ. ನೀವು 'ಅರಫಾ'ದಿಂದ ಹೊರಟು 'ಮಶ್‌ಅರುಲ್‌‏ 
ಹರಾಮ್‌'ನ (ಮುರ್ದುಲಿಪಾದ) ಬಳಿ ತಂಗಿ, ಅಲ್ಲಾಹನನ್ನು ಸ್ಮರಿಸಿರಿ. ಆತನು ನಿಮಗೆ ಮಾರ್ಗದರ್ಶನ ಮಾಡಿದ‏ 
ರೀತಿಯಲ್ಲೇ ಸ್ಮರಿಸಿರಿ. ಇದಕ್ಕೆ ಮುಂಚೆ ನೀವು ಪಥಭ್ರಷ್ಟರಾಗಿದ್ದಿರಿ.೨” ಆ ಬಳಿಕ ಇತರರೆಲ್ಲರೂ ಮರಳುವಲ್ಲಿಂದಲೇ‏ 
ನೀವೂ ಮರಳಿರಿ ಮತ್ತು ಅಲ್ಲಾಹನಿಂದ ಕ್ಷಮೆ ಯಾಚಿಸಿರಿ. ನಿಶ್ಚಯವಾಗಿಯೂ ಅಲ್ಲಾಹನು ಅತ್ಯಂತ‏ 
ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. ಹೀಗೆ ನೀವು ಹಜ್ಜ್‌ನ ವಿಧಿ ವಿಧಾನಗಳನ್ನು ನಿರ್ವಹಿಸಿದ‏ 
ಬಳಿಕ, ಹಿಂದೆ ನೀವು ಪೂರ್ಮಿಕರನ್ನು ಸ್ಮರಿಸುತ್ತಿದ್ದಂತೆಯೇ ಆಲ್ಲಾಹನನ್ನು ಸ್ಮರಿಸಿರಿ; ಮಾತ್ರವಲ್ಲ ಅದಕ್ಕಿಂತಲೂ‏ 
ಅಧಿಕವಾಗಿ ಸ್ಮರಿಸಿರಿ.' (ಆದರೆ, ಅಲ್ಲಾಹನನ್ನು ಸ್ಮರಿಸುವವರಲ್ಲೂ ತುಂಬಾ ತಾರತಮ್ಯವಿದೆ.) ಅವರಲ್ಲಿ‏ 


218. ಇದೂ ಪ್ರಾಚೀನ ಅರಬರ ಒಂದು ಅಜ್ಞಾನಜನ್ಯ ಕಲ್ಪನೆಯಾಗಿತ್ತು. ಅವರು ಹಜ್ಜ್‌ ಯಾತ್ರೆಯ ವೇಳೆ 'ಏನಾದರೂ 
ಸಂಪಾದನೆ ಮಾಡುವುದನ್ನು ತಪ್ಪೆಂದು ಭಾವಿಸಿದ್ದರು. ಅವರ ದೃಷ್ಟಿಯಲ್ಲಿ ಸಂಪಾದನೆಯು ಒಂದು ಲೌಕಿಕ ಕೆಲಸವಾಗಿತ್ತು. ಹಜ್ಜ್‌ 
ಯಾತ್ರೆಯಂತಹ ಒಂದು ಧಾರ್ಮಿಕೆ ಕಾರ್ಯದ ಮಧ್ಯೆ ಈ ಲೌಕಿಕ ಕಾರ್ಯವು ಹೀನವಾಗಿತ್ತು. ಕುರ್‌ಆನ್‌ ಈ ಕಲ್ಪನೆಯನ್ನು ಖಂಡಿಸಿ, 
ಒಬ್ಬ ದೇವಾರಾಧಕನು ದೈವಿಕ ಕಾನೂನುಗಳನ್ನು ಪಾಲಿಸುತ್ತ ತನ್ನ ಜೀವನಾಧಾರಕ್ಕಾಗಿ ಶ್ರಮಪಡುತ್ತಿದ್ದರೆ, ಅವನು ನಿಜವಾಗಿಯೂ 
ಆ ಮೂಲಕ ಅಲ್ಲಾಹನ ಅನುಗ್ರಹವನ್ನರಸುತ್ತಿರುವನೆಂದೂ, ಅವನು ತನ್ನ ಪಾಲಕ ಪ್ರಭುವಿನ ಪ್ರಸನ್ನತೆಗಾಗಿ ಪ್ರಯಾಣಿಸುತ್ತಿರುವಾಗ 
ಈ ಅನುಗ್ರಹವನ್ನು ಹುಡುಕುತ್ತಾ ಹೋದರೆ, 'ಅದೆಷ್ಟಕ್ಕೂ ಪಾಪಕಾರ್ಯವಲ್ಲವೆಂದೂ ತಿಳಿಸುತ್ತದೆ. ' " 

219. ಅರ್ಥಾತ್‌- ಅಜ್ಞಾನಕಾಲದಲ್ಲಿ ದೇವಾರಾಧನೆಯೊಂದಿಗೆ ಇತರ ಬಹುದೇವಾರಾಧಕ ಪದ್ಧತಿಗಳೂ ಅಜ್ಞಾನಜನ್ಮ 
ರೂಢಿಗಳೂ ಬೆರೆತುಹೋಗಿದ್ದವು. ಅವುಗಳೆಲ್ಲವನ್ನೂ ತ್ಮಜಿಸಿರಿ. ಅಲ್ಲಾಹನು ನಿಮಗೆ ದಯಪಾಲಿಸಿರುವ ಮಾರ್ಗದರ್ಶನದಂತೆ 
ನಿಷ್ಕಳಂಕ ದೇವಾರಾಧನೆಯನ್ನೇ ಮಾಡಿರಿ. 

220. ಹರ್ರುತ್‌ ಇಬ್‌ರಾಹೀಮ್‌ ಮತ್ತು ಇಸ್ಮಾಈಲ್‌ರ(ಅ) ಕಾಲದಿಂದಲೂ ದುಲ್‌ಹಜ್ಹ್‌ ತಿಂಗಳ 9ನೆಯ ದಿನಾಂಕದಂದು 
ಮಿನಾದಿಂದ ಅರಫಾತ್‌ಗೆ ಹೋಗಿ, ಅಲ್ಲಿಂದ ರಾತ್ರೆ ಮರಳಿ ಮುಯ್ದುಲಿಫಾದಲ್ಲಿ ಉಳಕೊಳ್ಳುವುದು ಸರ್ವವಿದಿತ ಹಜ್ಜ್‌ 
ಸಂಪ್ರದಾಯವಾಗಿತ್ತು. ಆದರೆ ಕುರೈಶರ ಪೌರೋಹಿತ್ಯ ಸ್ಥಾಪನೆಯಾದ ಬಳಿಕ ಅವರು "ಹರಮಿನವರಾದ ನಾಪೂ ಸಾಮಾನ್ಯ ಆರಬರಂತೆ 
ಅರಘಾತ್‌ವರೆಗೆ ಹೋಗುವುದು" ನಮ್ಮ ಸ್ಥಾನಮಾನಗಳಿಗೆ ಕುಂದು” ಎನ್ನತೊಡಗಿದರು. ಆ ಪ್ರಕಾರ ಅವರು ತಮ್ಮ ಪ್ರತ್ಯೇಕತೆಯನ್ನು 
ಕಾಯ್ದುಕೊಳ್ಳೆಲಿಕ್ಕಾಗಿ ಮುರ್ದುಲಿಫಾದ ವರೆಗೆ ಎಲ್ಲರೊಂದಿಗೆ ಸಾಗಿ, ಅಲ್ಲಿಂದ ತಾವು ಮರಳಿ, ಉಳಿದವರನ್ನು ಅರಫಾತ್‌ ವರೆಗೆ 
ಕಳುಹಿಸುತ್ತಿದ್ದರು. ಇದೇ ಪ್ರತ್ಯೇಕತೆಯು ಬನೀಖುರಾಲಃ, ಬನೀಕಿನಾನಃ ಮತ್ತಿನ್ನಿತರ ಗೊತ್ರಗಳಿಗೂ ಲಭ್ಯವಾಯಿತು. ಈ 
ಗೋತ್ರಗಳೊಡನೆ ಕುರೈಶರ ವಿವಾಹ ಸಂಬಿಂಧಗಳಿದ್ದುವು. ಈ ದುರಭಿಮಾನ ಹಾಗೂ ದುರಹಂಕಾರದ ಮೂರ್ತಿಯನ್ನು ಈ ಸೂಕ್ತ 
ಒಡೆದು ಹಾಕಿದೆ. ಎಲ್ಲರೂ ಎಲ್ಲಿಯವರೆಗೆ ಹೋಗುವರೋ ಅಲ್ಲಿಯ ವರೆಗೆ ನೀವೂ ಹೋಗಿರಿ, ಅವರೊಂದಿಗೇ ತಂಗಿರಿ. 
ಅವರೊಂದಿಗೇ ಹಿಂದಿರುಗಿರಿ. ಇಷ್ಟರವರೆಗೆ ನೀವು ನಿಮ್ಮ ದುರಭಿಮಾನ ಮತ್ತು ದುರಹಂಕಾರಗಳಿಂದಾಗಿ ಇಬ್‌ರಾಹೀಮ್‌ರ(ಅ) 
ಪದ್ಧತಿಯನ್ನು ಉಲ್ಲಂಘಿಸುತ್ತಿದ್ದುದಕ್ಕಾಗಿ ಅಲ್ಲಾಹನೊಡನೆ ಕ್ಷಮಾಯಾಚನೆ ಮಾಡಿರೆಂದು ಅವರೊಡನೆ ಹೇಳಲಾಗಿದೆ. 

221. ಅರಬರು ಹಜ್ಜ್‌ ಮುಗಿದ ಬಳಿಕ ಮಿನಾದಲ್ಲಿ ಸಭೆ ಸಮಾರುಭಗಳನ್ನು ಜರಗಿಸುತ್ತಿದ್ದರು. ಅಲ್ಲಿ ಪ್ರತಿಯೊಂದು 


2. ಅಲ್‌ ಬಕರಃ 


FD 

KOS 08۶۰۲ 2-2 MUS 
2.3 9೭ 6ے 1 ہے کے‎ 
SNS Si Sse Ss 
ಕೆಲವರು, "ಓ ನಮ್ಮ ಪ್ರಭೂ, ನಮಗೆ ಇಹಲೋಕದಲ್ಲೇ ಎಲ್ಲವನ್ನೂ ಕೊಟ್ಟುಬಿಡು" ಎನ್ನುವವರಿದ್ದಾರೆ. 
ಇಂತಹವರಿಗೆ ಪರಲೋಕದಲ್ಲಿ ಯಾವ ಪಾಲೂ ಇಲ್ಲ. ಇನ್ನು ಕೆಲವರು, "ಓ ನಮ್ಮ ಪ್ರಭೂ, ನಮಗೆ 
"| ಇಹಲೋಕದಲ್ಲಿಯೂ ಒಳಿತನ್ನು ದಯಪಾಲಿಸು ಪರಲೋಕದಲ್ಲಿಯೂ ಒಳಿತನ್ನು ದಯಪಾಲಿಸು ಮತ್ತು 
ನಮ್ಮನ್ನು ಅಗ್ನಿಯ ಯಾತನೆಯಿಂದ ರಕ್ಷಿಸು" ಎನ್ನುವವರೂ ಇದ್ದಾರೆ. ಇಂತಹವರು ತಮ್ಮ ದುಡಿಮೆಗನುಸಾರವಾಗಿ 
(ಇಕ್ಕಡೆಗಳಲ್ಲೂ) ಪಾಲು ಪಡೆಯುವರು. ಅಲ್ಲಾಹನು ಲೆಕ್ಕ ತೀರಿಸುವುದರಲ್ಲಿ ಅತಿ ಶೀಘ್ರನಾಗಿರುತ್ತಾನೆ. ನೀವು 
ಅಲ್ಲಾಹನ ಧ್ಯಾನದಲ್ಲಿ ಕಳೆಯಬೇಕಾಗಿರುವ ಎಣಿಕೆಯ ಕೆಲವು ದಿನಗಳಿವು. ಯಾವನಾದರೂ ಲಗುಬಗೆಯಿಂದ 
ಎರಡೇ ದಿನಗಳಲ್ಲಿ ಮರಳಿದರೆ ಏನೂ ದೋಷವಿಲ್ಲ. ಇನ್ನಾವನಾದರೂ ಸ್ವಲ್ಪ ಹೆಚ್ಚು ಕಾಲ ನಿಂತು ಮರಳಿದರೂ 
ದೋಷವಿಲ್ಲ.” ಇದು, ಈ ದಿನಗಳನ್ನು 'ತಕ್ವಾ'(ಧರ್ಮನಿಷೆ)ದಲ್ಲಿ ಕಳೆದಿದ್ದರೆ ಮಾತ್ರ. ಅಲ್ಲಾಹನ 
ಅವಿಧೇಯತೆಯಿಂದ ದೂರವಿರಿ. ಒಂದು ದಿನ ಅವನ ಸನ್ನಿಧಿಯಲ್ಲಿ ನಿಮಗೆ ಹಾಜರಾಗಲಿದೆಯೆಂಬುದನ್ನು 
ಚೆನ್ನಾಗಿ ಅರಿತುಕೊಳ್ಳಿರಿ. 

(204-210) ಜನರ ಹೈಕಿ ಯಾವನಾದರೊಬ್ಬನ ಮಾತುಗಳು ಐಹಿಕ ಜೀವನದಲ್ಲಿ ನಿಮಗೆ ಅತ್ಯಂತ 
ಹಿತವಾಗಿ ತೋರುತ್ತವೆ. ಅವನು ತನ್ನ ನಿಷ್ಕಾಪಟ್ಕದ ಬಗ್ಗೆ ಪದೇ ಪದೇ ಅಲ್ಲಾಹನನ್ನು ಸಾಕ್ಸ್ಯವಿರಿಸುತ್ತಾನೆ.: 


ಗೋತ್ರದವರೂ ತಂತಮ್ಮ ಪೂರ್ವಿಕರ ಮಹತ್ಕಾರ್ಯಗಳನ್ನು ಹೆಗ್ಗಳಿಕೆಯೊಂದಿಗೆ ಹೊಗಳಿ ತಮ್ಮ ಹಿರಿಮೆಯ ಜಂಭ ಕೊಚ್ಚಿಕೊಳ್ಳುತ್ತಿದ್ದ. ರು. 
ಅವರೊಡನೆ, ಈ ಅಚ್ಞಾನದ ಕಾರ್ಯಗಳನ್ನು ಬಿಟ್ಟುಬಿಡಿರೆಂದೂ ಹಿಂದೆ ಈ ತರದ ವೃಥಾ ಕಾರ್ಯಕ್ರಮಗಳನ್ನು ಹಾಕಿಕೊಂಡು 
ಕಳೆಯುತ್ತಿದ್ದ ಸಮಯವನ್ನು ಅಲ್ಲಾಹನ ದಿಕ್ರ್‌(ಸ್ಮರಣೆ) ಮತ್ತು ಧ್ಯಾನದಲ್ಲಿ ವಿನಿಯೋಗಿಸಿರೆಂದೂ ಇಲ್ಲಿ ಹೇಳಲಾಗಿದೆ. ಇಲ್ಲಿ 
ದಿಕ್ರ್‌ (ಸ್ಮರಣೆ) ಎಂದರೆ ಮಿನಾದಲ್ಲಿ ತಂಗಿರುವ ಕಾಲದ ದಿಕ್ರ್‌. 

222. ಅರ್ಥಾತ್‌- 'ಅಯ್ಯಾಮುತ್ತಶ್ರೀಕ್‌'(ದುಲ್‌ಹೆಚ್ಚ್‌ ತಿಂಗಳಿನ ದಿನಾಂಕ 9ರಿಂದ 13ರ ವರೆಗೆ)ಗಳಲ್ಲಿ ಮಿನಾದಿಂದ ಮಕ್ಕಾಕ್ಕೆ 
12ನೆಯ ದಿನಾಂಕವಾಗಲೀ 13ನೆಯ ದಿನಾಂಕವಾಗಲೀ ಹಿಂದಿರುಗುವುದರಲ್ಲಿ ಅಡ್ಡಿಯಿಲ್ಲ. ಇಲ್ಲಿ ದಿನಗಳ ಸಂಖೆ ಮುಖ್ಯವಲ್ಲ. 
ನೀವು ಅಲ್ಲಿ ಉಳಕೊಂಡಷ್ಟು ದಿನಗಳಲ್ಲಿ ಅಲ್ಲಾಹನೊಂದಿಗೆ ನಿಮ್ಮ ಭಕ್ತಿಪೂರ್ವಕ ಸಂಬಂಧ ಹೇಗಿತ್ತು ಮತ್ತು ಆ ದಿನಗಳಲ್ಲಿ 
ನೀವು ದೇವಸ್ಮರಣೆಯಲ್ಲಿ ನಿರತರಾಗಿದ್ದಿರೋ ಅಥವಾ ಉತ್ಸವಾಚರಣೆಯಲ್ಲಿ ನಿರತರಾಗಿದ್ದಿರೋ ಎಂಬುದೇ ಮುಖ್ಯ. 

223. ಅಂದರೆ' ಅವನು, ನಾನು ಅಪ್ಪಟ ಶುಭಾಭಿಲಾಷಿ, ನಾನು ನನ್ನ ಸ್ವಾರ್ಥಕ್ಕಾಗಿ ಕೆಲಸ ಮಾಡುವವನಲ್ಲ. ನಾನು ಕೇವಲ 
ಸತ್ಯಕ್ಕಾಗಿ ಮತ್ತು ಜನತೆಯ ಕ್ಷೇಮಾಭಿವೃದ್ಧಿಗಾಗಿ ದುಡಿಯುತ್ತಿದ್ದೇನೆ. ಇದಕ್ಕೆ ಅಲ್ಲಾಹನೇ ہہ‎ ಎಂದು ಹೇಳುತ್ತಾನೆ. 


ಕಾಂಡ -2 


124 ಕುರ್‌ಆನ್‌ ವ್ಯಾಖ್ಯಾನ 


AEE TO TOL رت می‎ 
EAE Gop Sas MSS 


ನೂರಿ 4 ah I 

ಡಿ Eons 
ಆದರೆ نو‎ ವದಲ್ಲಿ ಅವನು ಸತ್ಯದ ಅತ್ಯಂತ ہر‎ ಅಂತಹವನಿಗೆ ಅಧಿಕಾರ 
”دم ارہ‎ ಭೂಮಿಯ ಮೇಲೆ ಅವನ ಚಟುವಟಿಕೆಗಳೆಲ್ಲ ಕ್ಷೋಭೆಯನ್ನುಂಟು ಮಾಡಲಿಕ್ಕೂ ಹೊಲ- | 
ಬೆಳೆಗಳನ್ನು ಹಾಳುಮಾಡಲಿಕ್ಕೂ ಮಾನವ ವಂಶವನ್ನು ನಾಶಮಾಡಲಿಕ್ಕೂ ಆಗಿರುತ್ತವೆ. ವಾಸ್ತವದಲ್ಲಿ (ಅವನು 
ಸಾಕ್ಸೃವಿರಿಸುತ್ತಿರುವ) ಅಲ್ಲಾಹನು ಕ್ಷೋಭೆಯನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚುವುದಿಲ್ಲ. 'ಅಲ್ಲಾಹನ ಭಯವಿರಿಸಿಕೋ' | 
ಎಂದು ಅವನೊಡನೆ ಹೇಳಲಾದಾಗ, ಅವನ ದುರಭಿಮಾನವು ಅವನನ್ನು ಪಾಪಕಾರ್ಯದಲ್ಲಿ ದೃಢಗೊಳಿಸುತ್ತದೆ. 
ಅಂತಹವನಿಗೆ ನರಕವೇ ಸಾಕು ಮತ್ತು ಅದು ಅತ್ಯಂತ ಕೆಟ್ಟ ತಾಣ. ಇನ್ನೊಂದೆಡೆ ಅಲ್ಲಾಹನ ಸಂಪ್ರೀತಿಯ 
ಆಕಾಂಕ್ಲೆಯಲ್ಲಿ ತನ್ನ ದೇಹವನ್ನು ಸವೆಸುವವನೂ ಇದ್ದಾನೆ. ಅಂತಹ ದಾಸನ ಮೇಲೆ ಅಲ್ಲಾಹನು ಅತ್ಯಂತ 
ಕೃಪಾಳುವಾಗಿರುತ್ತಾನೆ. ಓ ಸತ್ಯವಿಶ್ವಾಸಿಗಳೇ, ನೀವು ಸರ್ವಸಂಪೂರ್ಣವಾಗಿ ಇಸ್ಲಾಮಿನೊಳಗೆ ಸೇರಿಕೊಳ್ಳಿರಿ೫$ 
ಮತ್ತು ಶೈತಾನನನ್ನು ಅನುಸರಿಸಬೇಡಿರಿ. ನಿಪ್ಚಯವಾಗಿಯೂ ಅವನು. ನಿಮ್ಮ ಪ್ರತ್ಯಕ್ಷ ಶತ್ರುವಾಗಿದ್ದಾನೆ. ನೀವು 
ನಿಮ್ಮ ಬಳಿಗೆ ಬಂದಿರುವ ಸುವ್ಯಕ್ತ ಬೋಧನೆಗಳನ್ನು ಹೊಂದಿಯೂ ತಪ್ಪಿ ನಡೆದರೆ, ಅಲ್ಲಾಹನು ಮಹಾ 
ಪ್ರತಾಪಿಯೂ ಯುಕ್ತಿಪೂರ್ಣನೂ ಆಗಿರುತ್ತಾನೆಂಬುದನ್ನು ಚೆನ್ನಾಗಿ ಅರಿತುಕೊಳ್ಳಿರಿ.* (ಇಷ್ಟೆಲ್ಲಾ ಉಪದೇಶ 


224. "ಅಲದ್ದುಲ್‌ ಖಿಸಾಮ್‌'' (ಅತ್ಯಂತ ಕೆಟ್ಟ ಶತ್ರು) ಎಂದರೆ ಎಲ್ಲ ಶತ್ರುಗಳಿಗಿಂತಲೂ ಅಧಿಕ ಜಟಿಲನೂ ಕುಟಿಲನೂ 
ಆದವನು. ಅರ್ಥಾತ್‌- ಸತ್ಯ ಹಾಗೂ ಪರಮಾರ್ಥದ ಪ್ರತಿರೋಧಕ್ಕಾಗಿ ಸಾಧ್ಯವಿದ್ದ ಕುಟಿಲ ನೀತಿಗಳನ್ನೆಲ್ಲ ಬಳಸುವವನು ಮತ್ತು 
ಯಾವುದೇ ಸುಳ್ಳು, ಅಪ್ರಾಮಾಣಿಕತೆ, ಬಂಡಾಯ, ದ್ರೋಹ ಹಾಗೂ ಇತರ ಯಾವ ಕುಟಿಲ ನೀತಿಗೂ ಹೇಸದವನು. 

225. ಇದನ್ನು- 'ಅವನು ಮರಳಿದಾಗ' ಎಂದೂ ಅನುವಾದಿಸಬಹುದು. ತಾತ್ಸರ್ಯವೇನೆಂದರೆ ಅವನು ಇದನ್ನೆಲ್ಲ ಹೇಳಿ ಕೊನೆಗೆ 
ಮಾಡುವುದು ಹೀಗೆ- ಎಂದು. 

226. ಎಳ್ಳಷ್ಟೂ ಬಿಡದೆ ನಿಮ್ಮ ಸಂಪೂರ್ಣ ಜೀವನವನ್ನು ಇಸ್ಲಾಮಿನ ಅಧೀನಕ್ಕೆ ತನ್ನಿರಿ. ನಿಮ್ಮ ವಿಚಾರಗಳೂ ವಿಶ್ವಾಸಗಳೂ 
ವಿಜ್ಞಾನಗಳೂ ನಡೆನುಡಿಗಳೂ ವ್ಯವಹಾರಗಳೂ ಚಟುವಟಿಕೆಗಳೂ ಎಲ್ಲವೂ ಸರ್ವಸಂಪೂರ್ಣವಾಗಿ ಇಸ್ಲಾ ಮಿಗೆ ಅಧೀನವಾಗಿರಲಿ. 
ನೀವು ನಿಮ್ಮ ಜೀವನವನ್ನು ಅನೇಕ ವಿಭಾಗಗಳಾಗಿ ವಿಂಗಡಿಸಿ ಕೆಲವು ವಿಭಾಗಗಳಲ್ಲಿ ಇಸ್ಲಾಮಿನ ಅನುಯಾಯಿಗಳಾಗಿದ್ದು ಮಿಕ್ಕು ಳಿದ 
ವಿಭಾಗಗಳಲ್ಲಿ. ಅದರ ಅನುಸರಣೆಯಿಂದ ಹೊರಗೆ ಉಳಿಯುವಂತಾಗಬಾರದು. ' 

227. ಅರ್ಥಾತ್‌- ಅವನು ಅತ್ಯಂತ ಶಕ್ತಿ ಶಾಲಿಯಾಗಿದ್ದು ಅಪರಾಧಿಗೆ ಎಂತಹ ಶಿಕ್ಷೆಯನ್ನು ಹೇಗೆ PN 


ಚೆನ್ನಾಗಿ ಅರಿತಿರುತ್ತಾನೆ. i 2 : 


ಕಾಂಡ -2 


2. ಅಲ್‌ ಬಕರಃ - 125 


{> sk srt fa AN AC 
KSEE MSS LING 

> 2A SS ads guy 
KOS 5 ly OA MES AHR 


3 زم یں یں‎ EN 28 2 543 st pA 
EDS ANNES OES SE واالحیوۃ‎ A اليقاپ ہہ زی‎ 


> ke 3 


ಹಾಗೂ ಬೋಧನೆಗಳ ಬಳಿಕವೂ ಜನರು ನೆಟ್ಟಗಾಗದಿದ್ದಲ್ಲಿ) ಅವರೇನು, ಮೋಡಗಳ ಛತ್ರಗಳಲ್ಲಿ ದೇವಚರರ 
ಸಮೂಹದೊಂದಿಗೆ ಅಲ್ಲಾಹನು ಸ್ವತಃ ಬಂದೆರಗಿ ಅಂತಿಮ ಶೀರ್ಮಾನವನ್ನೇ ಮಾಡಿಬಿಡಬೇಕೆಂದು 
ನಿರೀಕ್ಷಿಸುತ್ತಿರುವರೇ?:೫ ಕೊನೆಗಂತು ಎಲ್ಲಾ ಪ್ರಕರಣಗಳೂ ಅಲ್ಲಾಹನ ಸನ್ನಿಧಿಯಲ್ಲೇ ಸಮರ್ಪಿತವಾಗಲಿಕ್ಕಿವೆ. 

(211) ಬನೀಇಸ್ರಾತಈಲರೊಡನೆ, ನಾವು ಅವರಿಗೆ ಯಾವ ಯಾವ ತರದ ಸುವ್ಯಕ್ತ ದೃಷ್ಟಾಂತಗಳನ್ನು 
ತೋರಿಸಿದ್ದೆವು ಮತ್ತು ಅಲ್ಲಾಹನ ಅನುಗ್ರಹ ಹೊಂದಿದ ಬಳಿಕ ಅದನ್ನು ದುರ್ದೆಸೆಗೆ ಬದಲಿಸುವ ಜನಾಂಗಕ್ಕೆ 
ಅಲ್ಲಾಹನು ಎಂತಹ ಕಠಿಣ ಶಿಕ್ಷೆ ಕೊಡುತ್ತಾನೆಂದು 8:07 


228. ಈ ಮಾತುಗಳು ಬಹಳ ಗಮನಾರ್ಹವಾಗಿವೆ. ಇವು ಒಂದು ಪ್ರಮುಖ ವಿಷಯದ ಕಡೆಗೆ ಬೆಳಕು ಬೀರುತ್ತವೆ. ಈ 
ಲೋಕದಲ್ಲಿ ಮನುಷ್ಕನು ಪರಮಾರ್ಥವನ್ನು ಕಣ್ಣಾರೆ ಕಾಣದೆಯೇ ಅದನ್ನು ಮಾನ್ಮ ಮಾಡುತ್ತಾನೋ ಇಲ್ಲವೋ ಎಂಬ ಬಗೆಗೂ, 
ಮಾನ್ಯ ಮಾಡಿಕೊಂಡ ಬಳಿಕ ತನಗೆ ಆಜ್ಞೋಲ್ಲಂಘನೆಯ ಸ್ವಾತಂತ್ರ್ಯವಿದ್ದರೂ ಆಜ್ಞಾಪಾಲನೆಯನ್ನೇ ಸ್ವೀಕರಿಸುತ್ತಾ ನೋ ಇಲ್ಲವೋ 
ಎಂಬ ಬಗೆಗೂ ಅವನನ್ನು ಪರೀಕ್ಷೆಗೊಳೆಪಡಿಸಲಾಗಿರುತ್ತದೆ. ಈ ಕಾರಣದಿಂದಲೇ: 'ಅಲ್ಲಾಹ್‌ ಮತ್ತು ಅವನ ಅನಂತ ಸಾಮ್ರಾಜ್ಯದ 
ಕರ್ಮಚಾರಿಗಳಾದ ದೇವಚರರು ಸ್ವತಃ ಇಳಿದು ಬರುವುದನ್ನು ನಿರೀಕ್ಷಿಸಬೇಡಿರಿ. ಏಕೆಂದರೆ ಆ ಬಳಿಕ ಅಂತಿಮ ತೀರ್ಮಾನವನ್ನೇ 
ಮಾಡಿಬಿಡಲಾಗುವುದು ಎಂದು ಇಲ್ಲಿ ಹೇಳಲಾಗಿದೆ. ನಿಮ್ಮ ಈಮಾನ್‌ ಮತ್ತು ಅನುಸರಣೆಗೆ ಮಹತ್ವವಿರುವುದು, ಪರಮಾರ್ಥವು 
ನಿಮ್ಮ ಬಾಹ್ಕೇಂದ್ರಿಯಗಳಿಂದ ಮರೆಯಾಗಿದ್ದು, ನೀವು ಬರೇ ಆಧಾರ ಪ್ರಮಾಣಗಳ ಬುನಾದಿಯಲ್ಲಿ ಅದನ್ನು ಒಪ್ಪಿಕೊಂಡು, ನಿಮ್ಮ 
ಜಾಣ್ಮೆಯನ್ನು ಮತ್ತು ಕೇವಲ ಉಪದೇಶಗಳಿಂದ ಅಲ್ಲಾಹನ ಅನುಸರಣೆಯನ್ನು ಸ್ವೀಕರಿಸಿ ಆ ಮೂಲಕ ನಿಮ್ಮ ನೈಕಿಕ ಬಲವನ್ನು 
ಸಾಬೀತು. ಪಡಿಸುವ ವರೆಗೆ ಮಾತ್ರ. ಪರಮಾರ್ಥವು, ಸಂಪೂರ್ಣ ಅನಾವರಣಗೊಂಡು ಅಲ್ಲಾಹ್‌ ತನ್ನ ಪೂರ್ಣ ವೈಭವದೊಂದಿಗೆ 
ಸಿಂಹಾಸನಾರೂಢನಾಗಿರುವುದನ್ನೂ ಇಡೀ ವಿಶ್ವ ಸಾಮ್ರಾಜ್ಯವು ಆತನ ಆಜ್ಞೆಯನ್ನು ಚಾಚೂ ತಪ್ಪದೆ ಪಾಲಿಸುತ್ತಿರುವುದನ್ನೂ 
ದೇವಚರರೆಲ್ಲ ಭೂಮಿ-ಆಕಾಶಗಳ ವ್ಯವಸ್ಥೆಯಲ್ಲಿ ತೊಡಗಿರುವುದನ್ನೂ ನಿಮ್ಮ ಅಸ್ತಿತ್ವವು ಅವನ ಪರಮಾಧಿಕಾರದೊಳಗೆ 
ಸರ್ವಸಂಪೂರ್ಣವಾಗಿ ಬಿಗಿದಿಟ್ಟಿರುವುದನ್ನೂ ಕಣ್ಣಾರೆ ಕಂಡ ಮೇಲೆ ನೀವು ವಿಶ್ವಾಸವಿಟ್ಟರೆ-ಮತ್ತು ಆಗ ನೀವು ಆಜ್ಞಾಪಾಲಕರಾದರೆ, 
ಆಂತಹ ವಿಶ್ವಾಸ ಮತ್ತು ವಿಧೇಯತೆಗೆ ಬೆಲೆಯೇ ಏನಿದೆ? ಆಗ ಕಠಿಣ ಕಾಫಿರನೂ ಅತ್ಕುಗ್ರ ಅಪರಾಧಿಯೂ ಮಹಾ ಪಾತಕಿಯೂ 
ನಿರಾಕರಣೆ ಅಥವಾ ಆಜ್ಞೋಲ್ಲಂಘನೆಯ ಸಾಹಸ ಮಾಡಲಾರನು. ಈಮಾನ್‌ ಮತ್ತು ಇತಾಅತ್‌(ಸತ್ಯವಿಶ್ವಾಸ ಮತ್ತು 
ದಾಸ್ಯ-ಅನುಸರಣೆ)ಗಳನ್ನು ಸ್ವೀಕರಿಸುವ ಅವಧಿಯು ತೆರೆಯು ಸರಿಯುವ ಘಳಿಗೆಯ ವರೆಗೆ ಮಾತ್ರವಿರುತ್ತದೆ. ಆ ಘಳಿಗೆ ಬಂದು 
ಬಿಟ್ಟಿತೆಂದರೆ ಮುಂದೆ ಅವಧಿಯೂ ಇಲ್ಲ ಪರೀಕ್ಷೆಯೂ ಇಲ್ಲ. ಅನಂತರದೆ ಕಾಲ ಬರೇ ತೀರ್ಪು ನೀಡುವ ಕಾಲವಾಗಿರುವುದು. 

229. ಇಲ್ಲಿ ಈ ಪ್ರಶ್ನೆ ಕೇಳಲು ಬನೀಇಸ್ರಾಕಲರನ್ನು ಆಯ್ದುಕೊಳ್ಳಲು ಎರಡು ಕಾರಣಗಳಿವೆ. ಮೌನವಾಗಿ ನಿಂತಿರುವ 
ಪ್ರಾಚೀನ ಕಾಲದ ಭಗ್ಗಾವಶೇಷಗಳಿಗೆ ಹೋಲಿಸಿದರೆ ಒರಿದು ಜೀವಂತ ಜನಾಂಗವು ಹೆಚ್ಚು ಪರಿಣಾಮಕಾರಿಯಾದ ನಿದರ್ಶನವನ್ನೂ 
ಉನ್ನತವಾದ ಪಾಠವನ್ನೂ ಒದಗಿಸಬಲ್ಲುದು ಎಂಬುದು ಒಂದು ಕಾರಣ. ಆ ಜನಾಂಗಕ್ಕೆ ಜಗತ್ತಿಗೆ ಮಾರ್ಗದರ್ಶನ ನೀಡಲಿಕ್ಕಾಗಿ 
ದಿಷ್ಕಗ್ರಂಥ ಮತ್ತು ಪ್ರವಾದಿತ್ವದ ಜ್ಯೋತಿಯನ್ನೂ ಅತ್ಯುನ್ನತ ಸ್ಥಾನಗಳನ್ನೂ ನೀಡಲಾಗಿತ್ತು. ಆದರೂ ಅದು ತನ್ನ ಲೌಕಿಕ 
ವ್ಯಾಮೋಹ, ಧರ್ಮದ್ರೋಹೆ ಮತ್ತು ಆಚಾರ ವಿಚಾರಗಳ ಬಭ್ರಷ್ಟತೆಗಳಲ್ಲಿ ಸಿಲುಕಿ ಸ್ವತಃ ತಾನೇ ತನ್ನನ್ನು ಆ ಸ್ಥಾನಕ್ಕೆ ಅನರ್ಹಗೊಳಿಸಿ 
ಕೊಂಡಿತು. ಆದುದರಿಂದ ಆ ಜನಾಂಗದ ಬಳಿಕ ವಿಶ್ವ ನಾಯಕತ್ವದ ಆ ಮಹೋನ್ನತ ಸ್ಥಾನಕ್ಕೆ ನಿಯುಕ್ತಗೊಂಡ ಸಮುದಾಯಕ್ಕೆ, 
ಈ: ಜನಾಂಗದ ದುರ್ಗತಿಯಿಂದಲೇ ಅತ್ಯುತ್ತಮ ಪಾಠ ಸಿಗಬಹುದೆಂಬುದು ಇನ್ನೊಂದು ಕಾರಣ. 


ಕಾಂಡ-2 


16 ಕುರ್‌ಆನ್‌ ವ್ಯಾಖ್ಯಾನ 


Et 3 Eo ALS 3 


2 


ನಮಿ $5” 


(212) 'ಕುಫ್ರ್‌'(ಸತ್ಯನಿಷೇಧ) ಮಾರ್ಗವನ್ನು ಸ್ವೀಕರಿಸಿಕೊ೦ಡವರಿಗೆ ಭೂಲೋಕ ಜೀವನವು ಅತ್ಯಂತ 
ಮನಮೋಹಕವಾಗಿ ಮಾಡಲ್ಪಟ್ಟಿದೆ. ಇಂತಹವರು ಸತ್ಯವಿಶ್ವಾಸ ಮಾರ್ಗ ಸ್ವೀಕರಿಸಿದವರನ್ನು ಅಪಹಾಸ್ಕ 
ಮಾಡುತ್ತಾರೆ. ಆದರೆ, ಪುನರುತ್ತಾನ ದಿನದಂದು ಅವರ ಎದುರಾಗಿ ಧರ್ಮನಿಷ್ಕರೇ ಅತ್ಕುನ್ನತ ಪದವಿಯಲ್ಲಿರುವರು. 
ಭೂಲೋಕದ ಜೀವನಾದಾರವನ್ನ೦ತು 017 ಅಮಿತವಾಗಿ ನೀಡಲು ಅಲ್ಲಾಹ್‌ 
ಅಧಿಕಾರವುಳ್ಳವನಾಗಿರುತ್ತಾನೆ. 

(213) ಆರಂಭದಲ್ಲಿ ಜನರೆಲ್ಲರೂ ಒಂದೇ ಪಿಸ ರು. (ಈ ಸ್ಥಿತಿ ಬಹುಕಾಲ 
ಉಳಿಯಲಿಲ್ಲ. ಅವರೊಳಗೆ ಭಿನ್ನಾಭಿಪ್ರಾಯಗಳುಂಟಾದುವು) ಆಗ ಅಲ್ಲಾಹನು ಸತ್ಯಮಾರ್ಗದ ಬಗ್ಗೆ ಸುವಾರ್ತೆ 
ನೀಡುವವರೂ ಮಿಥ್ಯಮಾರ್ಗದ ಬಗ್ಗೆ ಎಚ್ಚರಿಕೆ ಕೊಡುವವರೂ ಆದ ಪ್ರವಾದಿಗಳನ್ನು ರವಾನಿಸಿದನು ಮತ್ತು 
ಅವರೊಂದಿಗೆ, ಸತ್ಯದ ವಿಷಯದಲ್ಲಿ ಜನರಲ್ಲುಂಟಾಗಿದ್ದ ಭಿನ್ನಾಭಿಪ್ರಾಯಗಳ ಬಗ್ಗೆ ತೀರ್ಪು ನೀಡಲಿಕ್ಕಾಗಿ 

| ಪರಮಸತ್ಯ ಗ್ರಂಥವನ್ನು ಇಳಿಸಿದನು. (ಪ್ರಾರಂಭದಲ್ಲಿ ಜನರಿಗೆ ಸತ್ಯವನ್ನು ತೋರಿಸಿಕೊಡದಿದ್ದುದರಿಂದೇನೂ 
ಅವರಲ್ಲಿ ಈ ತರದ ಭಿನ್ನಾಭಿಪ್ರಾಯಗಳು ತಲೆದೋರಿದುದಲ್ಲ ನಿಜವಾಗಿ) ಯಾರಿಗೆ ಸತ್ಯದ ಶಿಕ್ಷಣ 
ಕೊಡಲಾಗಿತ್ತೋ ಅವರೇ ಈ ಅಭಿಪ್ರಾಯ ಭೇದಗಳನ್ನುಂಟು ಮಾಡಿದರು. ಅವರು ಕೇವಲ ಪರಸ್ಪರ ಅತಿರೇಕ 
ನಡೆಸಲು ಇಷ್ಟಪಡುತ್ತಿದ್ದುದರಿಂದಲೇ ಸುವ್ಯಕ್ತ ದೃಷ್ಟಾಂತಗಳನ್ನು ಪಡೆದ ಬಳಿಕ ಸತ್ಯವನ್ನು ತ್ಯಜಿಸಿ ವಿವಿಧ 
ಹಾದಿಗಳನ್ನು ಸೃಷ್ಟಿಸಿಕೊ೦ಡರು.ಸ* ಜನರು ಭಿನ್ನಾಭಿಪ್ರಾಯ ತಾಳಿದ್ದ ಆ ಸತ್ಯಮಾರ್ಗವನ್ನು ಅಲ್ಲಾಹನು ತನ್ನ 

230. ವಾಸ್ತವಿಕತೆಯ ಅರಿವಿಲ್ಲದವರು ಕೇವಲ ತಮ್ಮ ಊಹಾಪೋಹೆಗಳ ಆಧಾರದಲ್ಲಿ ಧರ್ಮದ, ಇತಿಹಾಸವನ್ನು ತಯಾರಿಸಿ, 
ಮಾನವನು ತನ್ನ ಜೀವನವನ್ನು 'ಶಿರ್ಕ್‌'(ಬಹುದೇವಾರಾಧನೆ)ನ ಅಂಧಕಾರದಿಂದ ಆರಂಭಿಸಿದನೆಂದೂ ಮುಂದೆ ಕ್ರಮೇಣ ವಿಕಾಸಗೊಳ್ಳುತ್ತಾ 
ಈ ಅಂಧಕಾರದಿಂದ ಬೆಳಕಿನ ಕಡೆಗೆ ಸಾಗಿ, ಕಡೆಗೆ 'ತೌಹೀದ್‌'(ಏಕದೇವತ್ವ)ನ ಮಟ್ಟಕ್ಕೆ ತಲುಪಿದನೆಂದೂ ಹೇಳುತ್ತಾರೆ. ಕುರ್‌ಆನ್‌ 
ಇದಕ್ಕೆ ತೀರಾ ವ್ಯತಿರಿಕ್ತವಾಗಿ, ಮಾನವ ಜೀವನದ ಆರಂಭವು ಪೂರ್ಣ ಬೆಳಕಿನಲ್ಲೇ ಆಯಿತೆಂದು ಸಾರುತ್ತದೆ. ಅದರ ಪ್ರಕಾರ, 
ಅಲ್ಲಾಹನು ತಾನು ಸೃಷ್ಟಿಸಿಗ ಪ್ರಥಮ ಮಾನವನಿಗೇ ಪರಮಾರ್ಥವನ್ನೂ ಅವನು ಈ ಲೋಕದಲ್ಲಿ ಅನುಸರಿಸಬೇಕಾದ ನೇರ 
ಮಾರ್ಗವನ್ನೂ ಆರಂಭದಲ್ಲೇ ತೋರಿಸಿಕೊಟ್ಟನು. ಆದಮ್‌(ಆದಿಮಾನವ)ರ ಸಂತತಿಯು ಬಹುಕಾಲ ಸನ್ಮಾರ್ಗದಲ್ಲೇ ನಡೆಯುತ್ತಾ 
ಒಂದೇ ಉಮ್ಮತ್‌(ಸಮುದಾಯ) ಆಗಿ ಮುಂದುವರಿಯಿತು. ಕಾಲಕ್ರಮೇಣ ಕೆಲವರು ಹೊಸ ಹೊಸ ಮಾರ್ಗಗಳನ್ನು ಸೃಷ್ಟಿಸಿಕೊಂಡು. 
ವಿವಿಧ ಸಂಪ್ರದಾಯಗಳನ್ನು ಆವಿಷ್ಯರಿಸಿಕೊಂಡರು. ಅವರು ಹೀಗೆ ಮಾಡಿದುದು ಅವರಿಗೆ ಪರಮಾರ್ಥವನ್ನು ತೋರಿಸಿಕೊಡದೆ 
ಇದ್ದ ಕಾರಣದಿಂದಲ್ಲ. ಅವರು ಅದನ್ನು ಅರಿತಿದ್ದರೂ ತಮಗೆ ನ್ಯಾಯವಾಗಿ ಸಿಗುತ್ತಿ ಶ್ತಿರುವುದಕ್ಕಿಂತ ಅಧಿಕ ಸ್ಥಾನಮಾನ, ಲಾಭಾದಿಗಳನ್ನು 
ಗಿಟ್ಟಿಸಿಕೊಳ್ಳಲು ಪರಸ್ಪರ ಅನ್ಯಾಯ, ಅತ್ಯಾಚಾರ ಹಾಗೂ ಅತಿರೇಕಗಳನ್ನು ಮಾಡಲುದ್ಭುಕ್ಷರಾದರು. ಈ ದೋಷವನ್ನು ನಿವಾರಿಸಲು 
ಅಲ್ಲಾಹನು ಪ್ರವಾದಿಗಳನ್ನು ಕಳುಹಿಸಲಾರಂಭಿಸಿದನು. ಪ್ರತಿಯೊಬ್ಬ ಪ್ರವಾದಿಯೂ ತನ್ನ ಹೆಸರಿನ ಒಂದು ಹೊಸೆ ಧರ್ಮ ಸ್ಥಾಪನೆ 
ಮಾಡಿ, ಒಂದು ಹೊಸ ಉಮ್ಮತ್‌(ಸಮುದಾಯ) ಉಂಟು ಮಾಡಬೇಕೆಂಬ ಉದ್ದೇಶದಿಂದ ಅವರನ್ನು ಕಳುಹಿಸಲಾಗುತ್ತಿ ದ್ಲುದಲ್ಲ. 


ಕಾಂಡ -2 


2. ಆಲ್‌ ಬಕರಃ 127 


\ 5೨೩, ا‎ 


ಬಂ,‏ ہے کے د ڈیر 7 py‏ - وج 
CSN SN ANE Rede Raed 7‏ 


laa ಸಲಿ jad 


2% 
ದು 


A ಖೆ 1 ای وی‎ suo 
ds yal ಗ 5s AH 
sis یی‎ ett 


ಅನುಮತಿಯಿಂದ, ಪ್ರವಾದಿಗಳ ಮೇಲೆ ವಿಶ್ವಾಸವಿಟ್ಟವರಿಗೆ ತೋರಿಸಿಕೊಟ್ಟನು. ಅಲ್ಲಾಹನು ತಾನಿಚ್ಛಿಸಿದವರಿಗೆ 
ಸನ್ಮಾರ್ಗವನ್ನು ತೋರಿಸುತ್ತಾನೆ. 

(214) ನಿಮಗಿಂತ*' ಹಿಂದೆ ವಿಶ್ವಾಸವಿಟ್ಟಿದ್ದವರ ಮೇಲೆ ಸಂಭವಿಸಿದ್ದ ಘಟನೆಗಳೆಲ್ಲ ನಿಮ್ಮ ಮೇಲೆ 
ಇನ್ನೂ ಸಂಭವಿಸದಿದ್ದರೂ ನೀವು ನಿರಾಯಾಸವಾಗಿ ಸ್ವರ್ಗ ಪ್ರವೇಶ ಮಾಡುವಿರೆಂದು ನೀವು ಎಣಿಸಿದ್ದೀರಾ? 
ಆಗಿನ ಸಂದೇಶವಾಹಕರೂ ಅವರ ಜೊತೆಯ ಸತ್ಮವಿಶ್ವಾಸಿಗಳೂ, "ಅಲ್ಲಾಹನ ಸಹಾಯ ಎಂದು ಬಂದೀತು?" 

೦ದು ಕಿರುಚಿ ಬಿಡುವಷ್ಟು' ಕಷ್ಟಗಳೂ ವಿಪತ್ತುಗಳೂ ಅವರ ಮೇಲೆ ಎರಗಿದುವು ಮತ್ತು ಅವರನ್ನು ನಡುಗಿಸಿ 
ಬಿಡಲಾಯಿತು. "ಇದೋ, ಅಲ್ಲಾಹನ ಸಹಾಯ ಸವೂಪವಿದೆ" (ಎಂದು ಆಗ ಅವರನ್ನು ಸಂತೈಸಲಾಯಿತು). 

(215) ನಾವೇನನ್ನು ಖರ್ಚು ಮಾಡಬೇಕೆಂದು ಜನರು ಕೇಳುತ್ತಾರೆ. ನೀವು ಏನು ಖರ್ಚು ಮಾಡುತ್ತೀರೋ 
ಅದನ್ನು ನಿಮ್ಮ ಮಾತಾಪಿತರ, ಸಂಬಂಧಿಕರ, ۱ ಅನಾಥರ, ಬಡವರ ಮತ್ತು ಪ್ರಯಾಣಿಕರ ಮೇಲೆ ಖರ್ಚು 
ಮಾಡಿರೆಂದೂ ನೀವು ಮಾಡುವ "ಎಲ್ಲ ಒಳಿತುಗಳನ್ನು ಅಲ್ಲಾಹನು ಚೆನ್ನಾಗಿ ಅರಿಯುವವನಾಗಿರುತ್ತಾನೆಂದೂ 
ಉತ್ತರ ಹೇಳಿರಿ. 
ಜನರು ಕಳೆದುಕೊಂಡಿದ್ದ ಸತ್ಮಮಾರ್ಗವನ್ನು ಅವರಿಗೆ ವ್ಯಕ್ತಪಡಿಸಿ, ಅವರನ್ನು ಪ್ರನಃ ಒಂದೇ ಸಮುದಾಯವನ್ನಾಗಿ ಪರಿವರ್ತಿಸಬೇಕೆಂಬುದೇ 

ಅವರನ್ನು ಕಳುಹಿಸುವುದರ ಉದ್ದೆ: ಶವಾಗಿತ್ತು. 

23. ಮೇಲಿನ ಸೂಕ್ತ ಮತ್ತು ಈ ಸೂಕ್ತದ ನಡುವೆ ಒಂದು ಸಂಪೂರ್ಣ ಕಥೆಯೇ ಅಡಗಿದೆ. ಅದನ್ನು ಇಲ್ಲಿ ಪ್ರಸ್ತಾಪಿಸದೆ 
ಬಿಟ್ಟು ಬಿಡಲಾಗಿದೆ. ಏಕೆಂದರೆ ಅದನ್ನು ಈ ಸೂಕ್ತವು ಸ್ವತಃ ಸೂಚಿಸುತ್ತದೆ. ಅಲ್‌ اوہ‎ ಅಧ್ಯಾಯಕ್ಕಿಂತ ಮುಂಚೆ ಮಕ್ಕಾದಲ್ಲಿ 
ಅವತೀರ್ಣಗೊಂಡ ದಿವ್ಯ ಕುರ್‌ಆನಿನ ಅಧ್ಯಾಯಗಳಲ್ಲಿ ಈ ಕಥೆಯು ಸವಿವರವಾಗಿ ಬಂದಿದೆ. ಪ್ರವಾದಿಗಳು ಈ ಭೂಮಿಯಲ್ಲಿ 
ಬಂದಾಗಲೆಲ್ಲಾ ಅವರು ಮತ್ತು ಅವರ ಮೇಲೆ ವಿಶ್ವಾಸವಿಟ್ಟವರು ಅಲ್ಲಾಹನ ವಿದ್ರೋಹಿಗಳ ಮತ್ತು ಅತ್ಯಾಚಾರಿಗಳ ವಿರುದ್ಧ 
ಭಾರೀ ಹೋರಾಟಿ ನಡೆಸಬೇಕಾಗುತ್ತಿತ್ತು. ಅವರು ಮಿಥ್ಮದ ಸ್ಥಾನದಲ್ಲಿ ಸತ್ಯವನ್ನು 'ಸ್ಥಾಪಿಸಲಿಕ್ಕಾಗಿ ತಮ್ಮ ಪ್ರಾಣಗಳನ್ನು ಪಣಕ್ಕಿಟ್ಟು 
| ಹೆಣಗಾಡ ಬೇಕಾಯಿತು. ಹೀಗೆಲ್ಲಾ ಆದಾಗ ಮಾತ್ರ ಅವರು ಸ್ವರ್ಗಕ್ಕೆ ಅರ್ಹರಾದರು. ನೀವು ಅಲ್ಲಾಹ್‌ ಮತ್ತು ಅವನ ಧರ್ಮಕ್ಕಾಗಿ 
ಏನೂ ಪರಿಶ್ರಮ ಪಡದೆಯೇ ನಿಮಗೆ ಸ್ವರ್ಗ ಸಿಗಬೇಕೆಂದರೆ ಅದೇನೂ ಅಪ್ಪು ಅಷ್ಟು ಅಗ್ಗದ ವಸ್ತುವಲ್ಲ. 


ಕಾಂಡ -2 


128 ಕುರ್‌ಆನ್‌ ವ್ಯಾಖ್ಯಾನ 


[3 2 


> جج ئک ك۶ $5684 او‎ ೭೨೫ಕ್ಕೂ 5 4 
RS SAS NE ES EES 
fy Es od oes ಹಿ 2 ೨ 
تید‎ ITS SYS NENG SOND و انتم لا‎ 
೪ 3 کے‎ 3 5 pa ೨73 GH ಈ ےم‎ Pa 
APS) TTL ed 


(216) ನಿಮಗೆ ಯುದ್ದವನ್ನು ಶಾಸನಗೊಳಿಸಲಾಗಿದೆ. ಅದು ನಿಮಗೆ ಅಪ್ರಿಯವಾಗಿದೆ- ಒಂದು ವಸ್ತುವು 
ನಿಮಗೆ ಅಪ್ರಿಯವಾಗಿದ್ದರೂ ಆ ವಸ್ತುವೇ ನಿಮಗೆ ಹಿತಕರವಾಗಿರಲಲೂ ಬಹುದು ಮತ್ತು ಒಂದು ವಸ್ತುವು 
ನಿಮಗೆ ಪ್ರಿಯವಾಗಿದ್ದರೂ ಆ ವಸ್ತುವೇ ನಿಮಗೆ ಹಾನಿಕರವಾಗಿರಲೂ ಬಹುದು. ಅಲ್ಲಾಹನು ಬಲ್ಲವನಾಗಿದ್ದಾನೆ, 
ನೀವು ಬಲ್ಲವರಲ್ಲ. 

(217-218) ಮಾನ್ಯ ಮಾಸದಲ್ಲಿ ಕಾದಾಡುವ ಬಗ್ಗೆ ಜನರು ನಿಮ್ಮೊಡನೆ ಕೇಳುತ್ತಾರೆ. ಹೇಳಿರಿ: ಅದರಲ್ಲಿ 
ಕಾದಾಡುವುದು ಮಹಾಪರಾಧವೇ ಸರಿ. ಆದರೆ ಜನರನ್ನು ದೇವಮಾರ್ಗದಿಂದ ತಡೆಯುವುದೂ ಅಲ್ಲಾಹನನ್ನು 
ನಿಷೇಧಿಸುವುದೂ 'ದೇವಾರಾಧಕರ ಪಾಲಿಗೆ 'ಮಸ್ಸಿದುಲ್‌ ಹರಾಮ್‌'ನ ದಾರಿಯನ್ನು ಮುಚ್ಚುವುದೂ ಹರಮ್‌(ಕಅಬಾದ 
ಪರಿಸರ)ನೊಳಗಿರುವವರನ್ನು ಅಲ್ಲಿಂದ ಹೊರಕ್ಕೆ ಅಟ್ಟುವುದೂ ಅಲ್ಲಾಹನ ದೃಷ್ಟಿಯಲ್ಲಿ ಅದಕ್ಕಿಂತಲೂ ಮಹತ್ತರ 
ಅಪರಾಧವಾಗಿರುತ್ತದೆ.೨: ಮತ್ತು 'ಫಿತ್ನಳ (ಕ್ಷೋಭೆ) ರಕ್ತಪಾತಕ್ಕಿಂತಲೂ ಗುರುತರ ಅಪರಾಧವಾಗಿರುತ್ತದೆ. 


1 232. ಈ ವಿಷಯ ಒಂದು ಘಟನೆಗೆ ಸಂಬಂಧಿಸಿದೆ. ಪ್ರವಾದಿವರ್ಯರು(ಸ) ಕುರೈಶರ ಚಲನವಲನ ಹಾಗೂ ಅವರ ಇರಾದೆಗಳ 
ಬಗ್ಗೆ ಮಾಹಿತಿ ಸಂಗ್ರಹಿಸಲಿಕ್ಕಾಗಿ ಹಿಜರಿ ಶಕ 2ರ ರಜಬ್‌ ತಿಂಗಳಲ್ಲಿ 8 ಜನರ ದಳವೊಂದನ್ನು 'ನಖ್‌ಲ' (ಮಕ್ಕಾ ಮತ್ತು ತಾಯಿಫ್‌ನ 
ನಡುವೆ ಒಂದು ಸ್ಥಳ) ಎಂಬಲ್ಲಿಗೆ ಕಳುಹಿಸಿದರು. ಅವರಿಗೆ ಯುದ್ಧ ಮಾಡುವ ಅನುಮತಿ ಕೊಟ್ಟಿರಲಿಲ್ಲ. ಆದರೆ ಅವರು 
ತಮಗೆದುರಾಗಿ ಬಂದ ಕುರೈಶರ ಒಂದು ಸಣ್ಣ ವ್ಯಾಪಾರಿ ತಂಡದ ಮೇಲೆ ಆಕ್ರಮಣ ನಡೆಸಿ ಅವರಲ್ಲೊಬ್ಬನನ್ನು ಕೊಂದು, 
ಉಳಿದವರನ್ನು ಸೆರೆ ಹಿಡಿದು ಅವರ ಸರಕುಗಳ ಸಹಿತ ಮದೀನಾಕ್ಕೆ ತಂದರು. ಈ ಘಟನೆಯು ರಜಬ್‌ ತಿಂಗಳು ಕೊನೆಗೊಂಡು 
ಶಅಬಾನ್‌ ತಿಂಗಳಾರಂಭವಾಗುತ್ತಿರುವಾಗ ನಡೆಯಿತು. ಈ ಆಕ್ರಮಣವು ರಜಬ್‌(ಮಾನ್ಯಮಾಸ) ತಿಂಗಳಲ್ಲೇ ನಡೆಯಿತೋ ಅಥವಾ 
ಶಅಬಾನಿನಲ್ಲೋ ಎಂಬುದು ಅಸ್ಪಷ್ಟವಾಗಿತ್ತು. ಆದರೆ ಕುರೈಶರೂ ಅವರೊಂದಿಗೆ ತೆರೆಮರೆಯಲ್ಲಿ ಕೂಡಿಕೊಂಡಿದ್ದ ಮದೀನಾದ 
ಮುನಾಫಿಕ್‌(ಕಪಟವಿಶ್ವಾಸಿ)ಗಳೂ ಯಹೂದ್ಯರೂ ಮುಸ್ಲಿಮರ ವಿರುದ್ಧ ಅಪಪ್ರಚಾರ ಮಾಡಲಿಕ್ಕಾಗಿ ಈ ಘಟನೆಗೆ ಸಾಕಷ್ಟು ಪ್ರಚಾರ 
ನೀಡಿದರು. ತಾವು ಮಹಾ ದೇವಭಕ್ತರೆಂದು ಹೇಳಿಕೊಳ್ಳುತ್ತಿರುವ ಈ ಮುಸ್ಲಿಮರು ಮಾನ್ಮ ಮಾಸವನ್ನು ಕೂಡಾ ಗೌರವಿಸದೆ 
ರಕ್ತಪಾತವೆಸಗುತ್ತಾರೆಂದು ھا‎ ಸುರಿಮಳೆಗರೆಯಲಾರಂಭಿಸಿದರು. ಈ ಆಕ್ಷೇಪಗಳಿಗೆ ಈ ಸೂಕ್ತದಲ್ಲಿ ಉತ್ತರ ನೀಡಲಾಗಿದೆ. 
ಉತ್ತರದ ಸಾರಾಂಶ ಹೀಗಿದಬೆ:- ಮಾನ್ಯ ಮಾಸದಲ್ಲಿ ಕಾದಾಡುವುದು ಅಪರಾಧವೆಂಬುದರಲ್ಲಿ ಸಂದೇಹವಿಲ್ಲ. ಆದರೆ ಈ 
ಆಕ್ಷೇಪವನ್ನೆತ್ತುವವರು, ತಮ್ಮ ನೂರಾರು ಮಂದಿ ನಿರಪರಾಧಿ ಸಹೋದರರ ಮೇಲೆ, ಕೇವಲ ಅವರು ಏಕದೇವ ವಿಶ್ವಾಸವನ್ನು 
ಸ್ವೀಕರಿಸಿದರೆಂಬ ಕಾರಣಕ್ಕಾಗಿ ಮಾತ್ರ ನಿರಂತರ 13 ವರ್ಷಗಳ ವರೆಗೆ ಅಕ್ರಮ-ಅತ್ಕಾಚಾರಗಳನ್ನೆಸಗಿದ್ದರು. ಅಂತಹ ಜನರು ಇಂದು 
ಈ ರೀತಿಯ ಆಕ್ಷೇಪ ಎತ್ತುವುದು ಹಾಸ್ಕಾಸ್ಪದ. 


ಕಾಂಡ-2 


2. ಅಲ್‌ ಬಕರಃ 129 


291) اعد‎ NANT ol VS IN 
©0363 8 yl اعَدب‎ pls SESS خبطت |غمالہم‎ 
ہے‎ ES ೨ > 293 29 کے گے 22 ےم دے‎ 
ELE SSL IANNIS) 


2,7 2د‎ 5 42 $೨ {44 0-7 

PSS SSSI oe GES NEL 
ಅವರಂತು ನಿಮ್ಮೊಂದಿಗೆ ಕಾದಾಡುತ್ತಲೇ ಇರುವರು. ಅವರಿಂದ ಸಾಧ್ಯವೆನಿಸಿದರೆ ನಿಮ್ಮನ್ನು ನಿಮ್ಮ 
ಧರ್ಮದಿಂದ ಮರಳಿಸಿ ಕೊಂಡೊಯ್ಯುವರು. (ಇದನ್ನು ಚೆನ್ನಾಗಿ ಅರಿತಿರಬೇಕು) ನಿಮ್ಮಲ್ಲಿ ಯಾವನಾದರೂ 
ಧರ್ಮದಿಂದ ವಿಮುಖನಾದರೆ ಮತ್ತು 'ಕುಫ್ರ್‌'(ಸತ್ಮನಿಷೇಧಾವಸ್ಥೆ)ನಲ್ಲಿ ಪ್ರಾಣ ಬಿಟ್ಟರೆ, ಅವನ ಕರ್ಮಗಳು 
ಇಹಪರಗಳೆರಡರಲ್ಲೂ ವ್ಯರ್ಥವಾಗಿ ಹೋಗುವುವು. ಇಂತಹವರೆಲ್ಲರೂ ನರಕವಾಸಿಗಳು ಮತ್ತು ಅವರು ಚಿರಕಾಲ 
ನರಕದಲ್ಲೇ ಉಳಿಯುವರು.*' ಇದಕ್ಕೆ ವ್ಯತಿರಿಕ್ತವಾಗಿ ವಿಶ್ವಾಸವಿರಿಸಿದದರೂ ಅಲ್ಲಾಹನ ಮಾರ್ಗದಲ್ಲಿ 
ಮನೆಮಾರನ್ನು ಬಿಟ್ಟಿವರೂ ಹೋರಾಟ(ಜಿಹಾದ್‌) ನಡೆಸಿದವರೂಸ*" ಅಲ್ಲಾಹನ ಕೃಪೆಯನ್ನು ನಿರೀಕ್ಷಿಸಲು 
ಅರ್ಹರಾಗಿರುತ್ತಾರೆ ಮತ್ತು ಅಲ್ಲಾಹನು ಅವರಿಂದ ಸಂಭವಿಸಿ ಹೋದ ಲೋಪದೋಷಗಳನ್ನು ಕ್ಷಮಿಸುವವನೂ 
ತನ್ನ ಕರುಣೆಯಿಂದ ಅವರನ್ನು ಅನುಗ್ರಹಿಸುವವನೂ ಆಗಿರುತ್ತಾನೆ. 


233. ಮುಸ್ಲಿಮರ ಪೈಕಿ ಕೆಲವು ಮುಗ್ದೆ ವ್ಯಕ್ತಿಗಳಲ್ಲಿ ಪುಣ್ಯ ಹಾಗೂ ಸಂಧಾನದ ಬಗ್ಗೆ ಒಂದು ತಪ್ಪುಕಲ್ಪನೆ ನೆಲೆಸಿತ್ತು. 
ಅವರು ಮಕ್ಕಾದ ಸತ್ಯನಿಷೇಧಿಗಳ ಮತ್ತು ಯಹೂದಿಯರ ಪ್ರಸ್ತುತ ಆಕ್ಷೇಪಣೆಗಳಿಂದ ಪ್ರಭಾವಿತರಾಗಿ ಬಿಟ್ಟಿದ್ದರು. ಈ ಸೂಕ್ತದಲ್ಲಿ 
ಅವರನ್ನುದ್ದೇಶಿಸಿ- ನಿಮ್ಮ ಈ ಮಾತುಗಳಿಂದ ಅವರ ಮತ್ತು ನಿಮ್ಮೊಳಗೆ ಸಂಧಾನವಾಗಿ ಬಿಡಬಹುದೆಂದು ನೀವು ನಿರೀಕ್ಸಿಸಬೇಡಿರಿ. 
ಅವರು ಆಕ್ಷೇಪಗಳನ್ನು ಮುಂದಿಡುತ್ತಿರುವುದು ಭಿನ್ನಾಭಿಪ್ರಾಯಗಳನ್ನು ನೀಗಿಸಿಕೊಳ್ಳುವ ಉದ್ದೇಶದಿಂದ ಖಂಡಿತ ಅಲ್ಲ. ನಿಜವಾಗಿ 
ಅವರು ನಿಮ್ಮ ಮೇಲೆ ಕೆಸರೆರಚಲು ಬಯಸುತ್ತಿರುವರು. ನೀವು ಸತ್ಯವಿಶ್ವಾಸವನ್ನೇಕೆ ಸ್ವೀಕರಿಸಿದಿರಿ ಮತ್ತು ಜಗತ್ತನ್ನು ಆ ಕಡೆಗೆ 
ಏಕೆ ಆಹ್ವಾನಿಸುತ್ತಿರುವಿರಿ ಎಂಬುದು ಅವರಿಗೆ ಸ್ಪಷ್ಟವಾಗಿ ಮನವರಿಕೆಯಾಗುತ್ತಿದೆ. ಅವರು ಮಿಥ್ಯವಿಶ್ವಾಸದಲ್ಲೂ, ನೀವು 
ಸತೈವಿಶ್ವಾಸದಲ್ಲೂ ಸ್ಥಿರವಾಗಿ ನೆಲೆನಿಂತಿರುವ ವರೆಗೂ ನಿಮ್ಮ ಮತ್ತು ಅವರೊಳಗೆ ಭಾವಶುದ್ಧಿ ಉಂಟಾಗಲು ಸಾಧ್ಯವೇ ಇಲ್ಲ. 
[ಅವರ ಬಗ್ಗೆ ಜಾಗರೂಕರಾಗಿರಿ. ಅವರು ನಿಮ್ಮ ಪ್ರಮುಖ ಶತ್ರುಗಳು. ಏಕೆಂದರೆ ಅವರು] ನಿಮ್ಮನ್ನು ಸತ್ಯಧರ್ಮದಿಂದಲೇ ತಿರುಗಿಸಿ 
ಪರಲೋಕದ ಶಾಶ್ವತ ಯಾತನೆಗೆ ತಳ್ಳಿ ಬಿಡಲುದ್ಭುಕ್ತರಾಗಿರುತ್ತಾರೆ- ಎಂದು ತಿಳಿಸಲಾಗಿದೆ. 

234. ಮೂಲದಲ್ಲಿ 'ಜಿಹಾದ್‌' ಎಂಬ ಪದವನ್ನು ಬಳಸಲಾಗಿದೆ. ಯಾವುದಾದರೊಂದು ಗುರಿಯನ್ನು ಸಾಧಿಸಲಿಕ್ಕಾಗಿ 
ಸರ್ವಸಂಪೂರ್ಣ ಪ್ರಯತ್ನ ಮಾಡುವುದನ್ನು 'ಜಿಹಾದ್‌' ಎನ್ನುತ್ತಾರೆ. ಇದು ಯುದ್ಧದ ಸಮಾನಾರ್ಥ ಪದವಲ್ಲ. ಯುದ್ಧಕ್ಕೆ 'ಕಿತಾಲ್‌' 
ಎಂಬ ಪದವನ್ನು ಬಳಸಲಾಗುತ್ತದೆ. ಇದಕ್ಕಿಂತಲೂ ವಿಶಾಲವಾದ ಅರ್ಥವನ್ನು 'ಜಿಹಾದ್‌' ಎಂಬ ಪದವು ಹೊಂದಿದೆ. ಇದರಲ್ಲಿ 
ಎಲ್ಲಾ ವಿಧದ ಹೋರಾಟ, ಪರಿಶ್ರಮಗಳೂ ಸೇರಿಕೊಂಡಿವೆ. ಚಿತ್ತದಲ್ಲಿ ಸದಾ ತನ್ನ ಗುರಿಯ ಧ್ಯಾನವನ್ನು ಇರಿಸಿಕೊಂಡು, 
ಮನಸ್ಸಿನಲ್ಲೂ ಸದಾ ಅದಕ್ಕಾಗಿಯೇ ಮಾರ್ಗೋಪಾಯ ಮತ್ತು ಸಾಧನಗಳನ್ನು ಅರಸುತ್ತಾ, ತನ್ನ ನಾಲಗೆ ಮತ್ತು ಲೇಖನಿಗಳಿಂದ 
ಅದರ ಪ್ರಚಾರವನ್ನೇ ಸತತವಾಗಿ ಮಾಡುತ್ತಾ ತನ್ನ ಅಂಗಾಂಗಗಳಿಂದ ಅದಕ್ಕಾಗಿ ಶ್ರಮಿಸುತ್ತಾ ತನಗೊದಗಿದ ಸರ್ವ ಸಾಧನಗಳನ್ನು 
ಆ ಗುರಿಯನ್ನು ಸಾಧಿಸಲಿಕ್ಕಾಗಿಯೇ ವ್ಯಯಿಸುತ್ತಾ, ಅದಕ್ಕೆ ವಿರೋಧವಾಗಿ ನಿಲ್ಲುವ ಸಕಲ ಶಕ್ತಿಗಳನ್ನು ಅತ್ಯುಗ್ರವಾಗಿ ಪ್ರತಿಭಟಿಸುತ್ತಾ, 
ಅದಕ್ಕಾಗಿ ಪ್ರಾಣಾರ್ಪಣೆ ಮಾಡಬೇಕಾಗಿ ಬಂದರೆ ಅದಕ್ಕೂ ಹಿಂಜರಿಯದೆ ವ್ಯಕ್ತಿಯನ್ನು 'ಮುಜಾಹಿದ್‌' ಎನ್ನುತ್ತಾರೆ. ಅವನ ಈ 
ಕ್ರಿಯಗೆ 'ಜಿಹಾದ್‌' ಎನ್ನುತ್ತಾರೆ. 'ಜಿಹಾದ್‌ ಫೀ ಸಬೀಲಿಲ್ಲಾ(ದೇವ ಮಾರ್ಗದಲ್ಲಿ ಜಿಹಾದ್‌) ಎಂದರೆ, ಪ್ರಸ್ತುತ ತ್ಯಾಗ- 
ಪರಿಪ್ರಮಗಳನ್ನೆಲ್ಲಾ ಅಲ್ಲಾಹನ ಸಂತೃಪ್ತಿಗಾಗಿಯೂ ಅಲ್ಲಾಹನ ಧರ್ಮವು- ಈ ಭೂಮಂಡಲದಲ್ಲಿ ಸಂಸ್ಥಾಪನೆಗೊಳ್ಳಲಿಕ್ಕಾಗಿಯೂ 
ಅಲ್ಲಾಹನ ವಚನ-ಇತರ ಎಲ್ಲ ವಚನಗಳಿಗಿಂತ ಅತ್ಕುನ್ನತವಾಗಿರುವಂತೆಯೂ ಮೂಸಲಾಗಿಡುವುದಾಗಿದೆ. ಇದರ ಹೊರತು ಬೇರಾವ 
ಗುರಿಯೂ ಮುಜಾಹಿದನ ಮುಂದಿರಬಾರದು. 


ಕಾಂಡ -2 


10 ಕುರ್‌ಆನ್‌ لا‎ 


oS NL گنز‎ 
ISSN ಹೆಚ Me sa 
ಮೆಡಿ ಖದೆ ರ ಯ 
اك الله عَزیز‎ CCST TTY 


(219-) ಮದ್ಯಪಾನ ಮತ್ತು ಜೂಜಾಟದ ಬಗೆಗಿರುವ ಆದೇಶವೇನೆಂದು ಕೇಳುತ್ತಾರೆ. ಹೇಳಿರಿ! 
ಅವೆರಡರಲ್ಲೂ ಮಹತ್ತರವಾದ ಕೇಡಿದೆ. ಅವುಗಳಲ್ಲಿ ಜನರಿಗೆ ಕೆಲವು ಪ್ರಯೋಜನಗಳು ಇದ್ದರೂ ಅವುಗಳಿಂದಾಗುವ 
ಹಾನಿಯು ಪ್ರಯೋಜನಗಳಿಗಿಂತ ಬಹಳಷ್ಟು ಹೆಚ್ಚು.3್‌ 

(-219-220-}) ನಾವು ದೇವ ಮಾರ್ಗದಲ್ಲಿ ಏನನ್ನು ಖರ್ಚು ಮಾಡಬೇಕೆಂದು ಕೇಳುತ್ತಾರೆ. "ನಿಮ್ಮ 
ಅವಶ್ಯಕತೆಗಿಂತ ಮಿಕ್ಕಿರುವುದನ್ನು"35 ಎಂದು ಹೇಳಿರಿ. ನೀವು ಇಹ-ಪರಗಳಿರಡರ ಬಗ್ಗೆಯೂ ಚಿಂತೆಯುಳ್ಳವರಾಗ 
ಬಹುದೆಂದು ನಿರೀಕ್ಷಿಸಿ ಅಲ್ಲಾಹನು ನಿಮಗೆ ಈ ರೀತಿಯಲ್ಲಿ ಆದೇಶಗಳನ್ನು ಸುಸ್ಪಷ್ಟವಾಗಿ ವಿವರಿಸುತ್ತಾನೆ. 

(-220) ಅನಾಥರೊಂದಿಗೆ ಎಂತಹ ವ್ಯವಹಾರ ಕೈಗೊಳ್ಳಬೇಕೆಂದು ನಿಮ್ಮೊಡನೆ ಕೇಳುತ್ತಾರೆ. ಹೇಳಿರಿ: 
ಅವರಿಗೆ ಹಿತವಾಗುವಂತಹ ವ್ಯವಹಾರ ಕೈಗೊಳ್ಳುವುದೇ ಉತ್ತಮ.3೫* ನೀವು ಅವರೊಂದಿಗೆ ಸಹಬಾಳುವೆ 
ನಡೆಸುವುದರಲ್ಲಿ ಅಡ್ಡಿಯಿಲ್ಲ. ಅವರು ನಿಮ್ಮ ಸಹೋದರರೇ ಆಗಿದ್ದಾರೆ. ಅಹಿತ ಮಾಡುವವರ ಮತ್ತು ಹಿತ 
ಮಾಡುವವರ ವಿವರ ಅಲ್ಲಾಹನಿಗೆ ತಿಳಿದೇ ಇದೆ. ಅಲ್ಲಾಹನು ಇಚ್ಛಿಸುತ್ತಿದ್ದರೆ ಈ ವಿಷಯದಲ್ಲಿ ನಿಮ್ಮೊಂದಿಗೆ 


235. ಮದ್ಮಪಾನ ಮತ್ತು ಜೂಜಾಟದ ಕುರಿತಾಗಿ ಬಂದ ಆರಂಭದ ಆದೇಶವಿದು. ಮುಂದೆ ಅವುಗಳ ನಿಷೇಧವನ್ನು 
ಒಪ್ಪಿಕೊಳ್ಳಲು ಜನರು ಮಾನಸಿಕವಾಗಿ ಸಿದ್ಧರಾಗಲೆಂದು ಅವುಗಳ ಬಗ್ಗೆ ಕೇವಲ ಅಸಂತುಷ್ಟಿಯನ್ನು ಮಾತ್ರ ಪ್ರಕಟಿಸಿ ಬಿಟ್ಟುಬಿಡಲಾಗಿದೆ. 
ಅನಂತರ ಮದ್ಯಪಾನ ಮಾಡಿ ನಮಾರುಖ್‌ ಮಾಡುವುದನ್ನು ನಿಷೇಧಿಸಲಾಯಿತು. ಕೊನೆಗೆ ಮದ್ಯಪಾನ ಮತ್ತು ಜೂಜಾಟಗಳೂ ಆ 
ವರ್ಗಕ್ಕೆ ಸೇರಿದ ಎಲ್ಲ ವಸ್ತುಗಳೊ ಸಂಪೂರ್ಣವಾಗಿ ನಿಷಿದ್ದಗೊಂಡವು. (ನೋಡಿರಿ ಅನ್ನಿಸಾ ಅಧ್ಯಾಯದ ಸೂಕ್ತ 43, ಅಲ್‌ ಮಾಇದಃ 
ಅಧ್ಯಾಯದ ಸೂಕ್ತ 90) 

235(ಅ). ಈ ಸೂಕ್ತದಿಂದ ಇಂದು ಜನರು ವಿಚಿತ್ರ ರೀತಿಯ ಅರ್ಥಗಳನ್ನು ಹೊರಡಿಸುತ್ತಾರೆ. ವಸ್ತುತಃ ಸೂಕ್ತದ ನುಡಿಗಳಿಂದ 
ಸ್ಪಷ್ಟವಾಗಿ ತಿಳಿದು ಬರುವುದೇನೆಂದರೆ ಜನರು ತಮ್ಮ ಸೊತ್ತಿನ ಒಡೆಯರಾಗಿದ್ದರು. ನಾವು ದೇವ ಸಂಪ್ರೀತಿಗಾಗಿ ಏನನ್ನು ಖರ್ಚು 
ಮಾಡಬೇಕು? ಎಂದು ಮಾತ್ರ ಕೇಳುತ್ತಿದ್ದರು. ಅದಕ್ಕೆ ಉತ್ತರವಾಗಿ, ಪ್ರಥಮತಃ ನಿಮ್ಮ ಅವಶ್ಯಕತೆಗಳಿಗಾಗಿ ಖರ್ಚು ಮಾಡಿರಿ 
ಮತ್ತೆ ಉಳಿದರೆ ಅದನ್ನು ದೇವಮಾರ್ಗದಲ್ಲಿ ವ್ಯಯಿಸಿರಿ ಎಂದು ಹೇಳಲಾಯಿತು. ಇದು ದಾಸನು ತನ್ನ ಪ್ರಭುವಿನ ಮಾರ್ಗದಲ್ಲಿ 
ಆತ್ಮಸಂತೋಷದಿಂದ ಮಾಡುವ ಖರ್ಚು. 

236. ಈ ಸೂಕ್ತ ಅವಶೀರ್ಣವಾಗುವುದಕ್ಕೆ ಮುಂಚೆ ಅನಾಥರ ಹಕ್ಕುಬಾಧ್ಯತೆಗಳನ್ನು ರಕ್ಷಿಸುವ ಕುರಿತು ಹೆಲವು ಕಟ್ಟಾಜ್ಞೆಗಳು 
ಬಂದಿದ್ದುವು. ಅವುಗಳಲ್ಲಿ, 'ಅನಾಥರ ಸೊತ್ತಿನ ಹತ್ತಿರವೂ ಸುಳಿಯಬೇಡಿರಿ' ಮತ್ತು 'ಅನಾಥರ ಸೊತ್ತನ್ನು ಕಬಳಿಸುವವರು ತಮ್ಮ 
ಹೊಟ್ಟೆಯನ್ನು ಅಗ್ನಿಯಿಂದ ತುಂಬುತ್ತಾರೆ' ಎಂದು ಹೇಳಲಾಗಿತ್ತು. ಈ ಅತ್ಯುಗ್ರ ಆದೇಶಗಳಿಂದ ಭಯಭೀತರಾಗಿ ತಮ್ಮ ರಕ್ಷಣೆಯಲ್ಲಿ 
ಅನಾಥ ಮಕ್ಕಳಿರುವವರು ಅವರ ಅನ್ನೆ-ಪಾನೀಯಗಳನ್ನೂ ತಮ್ಮಿಂದ ಬೇರ್ಪಡಿಸಿಕೊಂಡರು. ಅವರು ಹೀಗೆ ಮಾಡಿದರೂ ಅನಾಥರ 
ಸೊತ್ತಿನ ಕಿಂಚಿತ್‌ ಅಂಶವೇನಾದರೂ ತಮ್ಮ ಸೊತ್ತಿನೊಂದಿಗೆ ಸೇರಿಬಿಡಬಹುದೋ ಎಂಬ ಭಯಾಶಂಕೆಗಳು ಅವರನ್ನು ಕಾಡುತ್ತಿದ್ದುವು. 
ಆದುದರಿಂದ ಅನಾಥ ಮಕ್ಕಳೊಂದಿಗೆ ತಮ್ಮ ವ್ಯವಹಾರದ ಸರಿಯಾದ ರೂಪ ಹೇಗಿರಬೇಕೆಂದು ಅವರು ಕೇಳಿದರು. 


ಕಾಂಡ -2 


2. ಅಲ್‌ ಬಕರಃ 131 


rd 
ಬಹಯ LE کم ولا‎ SS 


pa 32>”‏ 7“ 
پر الد یڑا رک A‏ 


೨64 4 2 " 
مثص دم ز مھ‎ ALA رفاو د کیج فَنَہ‎ pS 
PR Oe a ಹು ಹಿಸಿಕಿ 


ಕಠಿಣತೆಯನ್ನು ತೋರಿಸುತ್ತಿದ್ದನು. ಆದರೆ, ಅವನು ಸರ್ವಸಮರ್ಥನಾಗಿರುವುದರೊಂದಿಗೆ ಯುಕ್ತಿಪೂರ್ಣನೂ 
ಆಗಿರುತ್ತಾನೆ. 

(221) ಬಹುದೇವವಿಶ್ವಾಸಿನಿಯರು ಸತ್ಯವಿಶ್ವಾಸ ಸ್ವೀಕರಿಸುವ ವರೆಗೂ ನೀವು ಅವರನ್ನು ವಿವಾಹವಾಗಬಾರದು. 
ಓರ್ವ ಸತ್ಯವಿಶ್ವಾಸಿನಿಯಾದ ಬಾಸಿಯು “ಓರ್ವ ಬಹುದೇವವಿಶ್ವಾಸಿನಿಯಾದ ಕುಲೀನ ಸ್ವೀಗಿಂತ ಉತ್ತಮಳು. 
ಅವಳು ನಿಮಗೆ ಎಷ್ಟು ಮೆಚ್ಚಿಕೆಯವಳೇ ಆಗಿರಲಿ. ಬಹುದೇವವಿಶ್ವಾಸಿ ಪುರುಷರು ಸತ್ಯವಿಶ್ವಾಸವನ್ನು 
ಸ್ವೀಕರಿಸುವವರೆಗೂ ನಿಮ್ಮ ಸ್ತ್ರೀಯರನ್ನು ಅವರಿಗೆ ವಿವಾಹ ಮಾಡಿಕೊಡಬಾರದು. ಓರ್ವ ಸತ್ಕವಿಶ್ವಾಸಿ 
ಗುಲಾಮನು ಬಹುದೇವವಿಶ್ವಾಸಿ ಕುಲೀನ ಪುರುಷನಿಗಿಂತ ಉತ್ತಮ. ಅವನು ನಿಮಗೆ ಅದೆಷ್ಟು ಮೆಚ್ಚಿಕೆಯವನೇ 
ಆಗಿರಲಿ. ಇವರು ನಿಮ್ಮನ್ನು ಅಗ್ನಿಯ ಕಡೆಗೆ ಆಹ್ವಾನಿಸುತ್ತಾರೆ” ಅಲ್ಲಾಹನು ತನ್ನ ಅನುಜ್ಞೆಯಿಂದ ನಿಮ್ಮನ್ನು 
ಸ್ವರ್ಗ ಹಾಗೂ ಪಾಪ ವಿಮೋಚನೆಯ ಕಡೆಗೆ ಆಹ್ವಾನಿಸುತ್ತಾನೆ ಮತ್ತು ಜನರು ಬೋಧನೆ ಸ್ವೀಕರಿಸಿ ಪಾಠ 
ಕಲಿಯಲೆಂದು ಅವನು ತನ್ನ ಆದೇಶಗಳನ್ನು ಅವರ ಮುಂದೆ ವಿವರಿಸುತ್ತಾನೆ. 

(222-223) ಹುತುಸ್ರಾವದ ಕುರಿತು ಅವರು ನಿಮ್ಮೊಡನೆ ಕೇಳುತ್ತಾರೆ. ಹೇಳಿರಿ: ಅದೊಂದು ಮಲಿನಾವಸ್ಥೆ. ೫೪ 


237. ಬಹುದೇವ ವಿಶ್ವಾಸಿಗಳೊಂದಿಗೆ ವಿವಾಹ ಸಂಬಂಧಗಳನ್ನೇರ್ಪಡಿಸಬಾರದೆಂಬ ಆಜ್ಞೆಯ ಕಾರಣ ಮತ್ತು ಔಚಿತ್ಯ 
ಇದಾಗಿದೆ. ಗಂಡು ಹೆಣ್ಣಿನ ಪರಸ್ಪರ ವಿವಾಹ ಸಂಬಂಧವು ಕೇವಲ ಕಾಮ ಸಂಬಂಧ ಮಾತ್ರವಲ್ಲ, ಅದೊಂದು ಗಾಢವಾದ ನಾಗರಿಕ, 
ನೈತಿಕ ಹಾಗೂ ಮಾನಸಿಕ ಸಂಬಂಧವಾಗಿರುತ್ತದೆ. ಮೂಮಿನ್‌ ಮತ್ತು ಮುಶ್ರಿಕರ ನಡುವೆ ಈ ರೀತಿಯ ಭಾವನಾತ್ಮಕ 
ಸಂಬಂಧವೇರ್ಪಟ್ಟಾಗ ಮೂಮಿನ್‌ دہ‎ ಅಥವಾ ಪಶ್ನಿಯ ಪ್ರಭಾವದಿಂದ ಮುಶ್ರಿಕ್‌ ಪಠಿ ಅಥವಾ ಪಶ್ನಿಯ ಮೇಲೂ ಅವರ 
ಕುಟುಂಬ ಮತ್ತು ಭಾವೀ ಸಂತಾನದ ಮೇಲೂ ಇಸ್ಲಾಮೊ ವಿಶ್ವಾಸ ಹಾಗೂ ಜೀವನ ಕ್ರಮ ಅಬ್ಚೊತ್ತಲ್ಪಡುವ ಸಂಭವವಿದೆ. 
ಅದೇ ರೀತಿಯಲ್ಲಿ ಮುಶ್ರಿಕ್‌ ಪತಿ ಅಥವಾ ಪತ್ನಿಯ ಆಚಾರ-ವಿಚಾರಗಳಿಂದ ಮೂಮಿನ್‌ ಪತಿ ಅಥವಾ رج‎ ಅವರ ಕುಟುಂಬ 
ಮತ್ತು ಅವರ ಸಂತತಿಯೂ ಪ್ರಭಾವಿತರಾಗುವ ಸಂಭವವಿದೆ. ಮಾತ್ರವಲ್ಲ ಇಂತಹ ದಂಪತಿಗಳಿಂದ ಇಸ್ಲಾಮ್‌ ಮತ್ತು ಕುಫ್ರ್‌- 
ಶಿರ್ಕ್‌ಗಳ ಒಂದು ಮಿಶ್ರಣವು ಆ ಮನೆ ಮತ್ತು ಕುಟುಂಬದಲ್ಲಿ ಬೆಳೆಯುವ ಸಾಧ್ಯತೆ ಅಧಿಕವಾಗಿದೆ. ಈ ಮಿಶ್ರಣವನ್ನು 
ಮುಸ್ಲಿಮೇತರರು ಎಷ್ಟು ಮೆಚ್ಚಿದರೂ ಇಸ್ಲಾಮ್‌ ಅದನ್ನು ಸಹಿಸಲಾರದು. 

238. ಇಲ್ಲಿ 'ಅದಾ' ಎಂಬ ಪದ ಬಳಸಲ್ಪಟ್ಟಿದೆ. ಅದರ ಅರ್ಥ ಮಾಲಿನ್ಯವೆಂದೂ ರೋಗವೆಂದೂ ಆಗುತ್ತದೆ. ಆರ್ತವವು 
ಒಂದು ಮಾಲಿನ್ಮವಷ್ಟೇ ಅಲ್ಲ; ವೈದ್ಯಕೀಯ ಶಾಸ್ತ್ರ ಪ್ರಕಾರ ಆ ಕಾಲದಲ್ಲಿ ಸ್ತ್ರೀಯು ಆರೋಗ್ಯಕ್ಕಿಂತ ಅನಾರೋಗ್ಯದ ಕಡೆಗೆ ಹೆಚ್ಚು 
ವಾಲಿರುತ್ತಾಳೆ. 


ಕಾಂಡ -2 


12 ಕುರ್‌ಆನ್‌ ವ್ಯಾಖ್ಮಾನ 


RHE 4A ce 25% ا وعط عق‎ dV M2 
STASI Ss SSNs 


ಖುತುಸ್ರಾವದ ವೇಳೆ ಸ್ತ್ರೀಯರಿಂದ ದೂರವಿರಿ. ಅವರು ಶುದ್ಧರಾಗುವವರೆಗೆ ಅವರನ್ನು ಸಮೂಪಿಸಬೇಡಿರಿ. 3” 
ಅವರು ಶುದ್ಧವಾದ ಬಳಿಕ ನಿಮಗೆ ಅಲ್ಲಾಹನು ವಿಧಿಸಿದ” ಪ್ರಕಾರ ಅವರ ಬಳಿ ಹೋಗಿರಿ. ನಿಶ್ಚಯವಾಗಿಯೂ 
ಪಾಪಗಳಿಂದ ಪಶ್ಚಾತ್ತಾಪ ಪಡುವವರನ್ನೂ ಶುದ್ಧಾಚಾರವಿರಿಸುವವರನ್ನೂ ಅಲ್ಲಾಹನು ಇಷ್ಟಪಡುತ್ತಾನೆ. ನಿಮ್ಮ 
ಸ್ತ್ರೀಯರು ನಿಮ್ಮ ಹೊಲಗಳಾಗಿರುತ್ತಾರೆ. ನಿಮ್ಮ ಹೊಲದಲ್ಲಿ ಇಷ್ಟಬಂದಂತೆ ಹೋಗುವ ಅಧಿಕಾರ 
ನಿಮಗಿದೆ.*' ಆದರೆ ನಿಮ್ಮ ಭವಿಷ್ಯದ ಕುರಿತು ಚಿಂತಿಸಿರಿ": ಮತ್ತು ಅಲ್ಲಾಹನ ಭಯವಿರಿಸಿಕೊಳ್ಳಿರಿ. 
ಒಂದಾನೊಂದು ದಿನ ಆತನನ್ನು ಭೇಟಿಯಾಗಲಿಕ್ಕಿದೆ ಎಂಬುದನ್ನು ಚೆನ್ನಾಗಿ ತಿಳಿದುಕೊಂಡಿರಬೇಕು ಮತ್ತು 
نا‎ ಪ್ರವಾದಿಯವರೇ, ನಿಮ್ಮ ಬೋಧನೆಯನ್ನು ಸ್ವೀಕರಿಸಿದವರಿಗೆ ಯಶಸ್ಸಿನ ಶುಭವಾರ್ತೆಯನ್ನು ತಿಳಿಸಿಬಿಡಿರಿ. 


239. ದೂರವಿರಿ ಮತ್ತು ಸವೂಪಿಸಬೇಡಿರಿ ಎಂಬ ಪದಗಳ ಅರ್ಥವು ಮುಟ್ಟಾದ ಸ್ತ್ರೀಯೊಂದಿಗೆ ಒಂದೇ ಆಸನದಲ್ಲಿ 
ಕುಳಿತಿರಬಾರದೆಂದೋ ಒಟ್ಟು ಸೇರಿ ಊಟ ಮಾಡಬಾರದೆಂದೋ, ಅಲ್ಲ. ಯಹೂದಿಯರಲ್ಲಿಯೂ ಹಿಂದುಗಳಲ್ಲಿಯೂ ಇನ್ನಿತರ 
ಕೆಲವು ಜಾತಿಗಳಲ್ಲಿಯೂ ರೂಢಿಯಲ್ಲಿರುವ ಪ್ರಕಾರ ಅವಳನ್ನು ಆರ್ತವಕಾಲದಲ್ಲಿ ಅಸ್ಪೃಶ್ಯಳೆಂದು ತಿಳಿದು ಕೊಳ್ಳಬೇಕೆಂದೂ ಅಲ್ಲ. 
ಪ್ರವಾದಿಯವರು(ಸ) ವಿವರಿಸಿದ ಪ್ರಕಾರ ಆರ್ತವಾವಸ್ಥೆಯಲ್ಲಿ ಅವರ ಜೊತೆ ಲೈಂಗಿಕ ಸಂಪರ್ಕದಿಂದ ಮಾತ್ರ ದೂರವಿರಬೇಕೆಂದೂ 
ಇತರ ಎಲ್ಲ ವೃವಹಾರಗಳನ್ನು ಎಂದಿನಂತೆ ಉಳಿಸಿಕೊಂಡಿರಬೇಕೆಂದೂ ತಿಳಿದು ಬರುತ್ತದೆ. 

240. ಇಲ್ಲಿ ವಿಧಿಯಂದರೆ ಶರೀಲತ್‌(ಧರ್ಮಶಾಸ್ತ್ರ) ವಿಧಿಯಲ್ಲ. ಇದು ಮಾನವ ಮತ್ತು ಮೃಗಗಳ ಪ್ರಕೃತಿಯಲ್ಲೇ 
ನಿಕ್ಷೇಪಿಸಿಟ್ಟಿರುವ ನೈಸರ್ಗಿಕ ವಿಧಿಯಾಗಿದ್ದು, ಅದನ್ನು ಪ್ರತಿಯೊಂದು ಜೀವಿಯೂ ಸ್ವಾಭಾವಿಕವಾಗಿ ತಿಳಿದಿರುತ್ತದೆ. 

241. ದೇವ ನಿರ್ಮಿತ ಪ್ರಕೃತಿಯು ಸ್ತ್ರೀಯರನ್ನು ಪುರುಷರ ವಿಹಾರ ತಾಣವನ್ನಾಗಿ ಮಾಡಿರುವುದಿಲ್ಲ. ಅವರೀರ್ವರ ನಡುವೆ 
ಹೊಲ ಮತ್ತು ಕೃಷಿಕನ ನಡುವೆ ಇರುವಂತಹ ಸಂಬಂಧವಿದೆ. ಕೃಷಿಕನು ಬರೇ ಮನರಂಜನೆಗಾಗಿ ಹೊಲಕ್ಕೆ ಹೋಗುವುದಿಲ್ಲ. ಅವನು 
ಹೋಗುವ ಮುಖ್ಯ ಉದ್ದೇಶ ಬೆಳೆ ಪಡೆಯುವುದಾಗಿದೆ. ಮಾನವ ವಂಶದ ಕೃಷಿಕನೂೂ ಈ ಮಾನವ ಹೊಲದಿಂದ ಸಂತತಿಯ 
ಬೆಳೆಯನ್ನು ಹೊಂದುವುದಕ್ಕಾಗಿಯೇ ಹೋಗಬೇಕು. ನೀವು ಈ ಹೊಲದಲ್ಲಿ ಹೇಗೆ ಕೃಷಿ ಮಾಡುತ್ತೀರೆಂಬ ಬಗ್ಗೆ ದೇವ ನಿರ್ಮಿತ 
ಧರ್ಮಶಾಸ್ತ್ರದಲ್ಲೇನೂ ಪ್ರಸ್ತಾಪಿಸಿಲ್ಲ. ಆದರೆ ಹೊಲಕ್ಕೇ ಹೋಗಬೇಕೆಂದೂ ಬೆಳೆ ಪಡೆಯಲಿಕ್ಕಾಗಿಯೇ ಹೋಗಬೇಕೆಂದೂ ಅದು 
ಆದೇಶಿಸುತ್ತದೆ. : 

242. ಸಮಗ್ರ ಪದಗಳಿವು. ಇವುಗಳಿಂದ ಎರಡರ್ಥಗಳು ಬರುತ್ತವೆ. ಇಲ್ಲಿ ಆ ಎರಡೂ ಅರ್ಥಗಳು ಸಮಾನ ಮಹತ್ವ 
ಪಡೆದಿದೆ: 1) ನೀವು ಇಹಲೋಕವನ್ನು ಬಿಟ್ಟು ಅಗಲುವುದಕ್ಕೆ ಮುಂಚೆ ನಿಮ್ಮ ಸ್ಥಾನದಲ್ಲಿ ಇತರ ಕಾರ್ಯಕರ್ತರು ಎದ್ದು ಬರಲಿಕ್ಕಾಗಿ 
ನಿಮ್ಮ ಸಂತತಿಯನ್ನು ಮುಂದುವರಿಸಲು ಪ್ರಯತ್ನಿಸಿರಿ. 2) ನೀವು ನಿಮ್ಮ ಸ್ಥಾನದಲ್ಲಿ ಬಿಟ್ಟು ಹೋಗಲಿರುವ ಸಂತತಿಯ ಧರ್ಮ, 
ನೀತಿ ಮತ್ತು ಮಾನವೀಯತೆಯ ಸತ್ವಗಳಿಂದ ಸಂಪನ್ನವಾಗಿರುವಂತೆ ಮಾಡಲು ಪ್ರಯತ್ನಿಸಿ. ನೀವು ಈ ಉಭಯ ಕರ್ತವ್ಯಗಳನ್ನು 
ನೆರವೇರಿಸುವಲ್ಲಿ ಉದ್ದೇಶಪೂರ್ವಕ ಉದಾಸೀನತೆ ತಾಳಿದರೆ, ಅಲ್ಲಾಹನು ನಿಮ್ಮನ್ನು ವಿಚಾರಣೆಗೊಳಪದಡಿಸುವನೆಂಬ ಎಚ್ಚರಿಕೆಯನ್ನು 
ನಂತರದ ವಾಕ್ಯದಲ್ಲಿ ಕೊಡಲಾಗಿದೆ. 


ಕಾಂಡ-2 


2. ಅಲ್‌ ಬಕರಃ 133 


4 


کی راہ ڈو ا 2ئ 722 ಪಿಂ‏ ج1 طط 
LY)‏ نتم الله باللَعُو فآ ae‏ بت ڈلوب 


(224-225) ಒಳಿತು ಧರ್ಮನಿಷ್ಠೆ ಮತ್ತು ಜನರ ಸುಧಾರಣೆಯ ಕಾರ್ಯಗಳಿಂದ ದೂರ ಸರಿಯುವ 
ಉದ್ದೇಶದಿಂದ ಮಾಡುವ ಶಪಥಗಳಿಗಾಗಿ ಅಲ್ಲಾಹನ ನಾಮವನ್ನು ಉಪಯೋಗಿಸಬೇಡಿರಿ." ಅಲ್ಲಾ ಹನು 
ಸರ್ವವನ್ನೂ ಆಲಿಸುವವನೂ ಅರಿಯುವವನೂ ಆಗಿರುತ್ತಾನೆ. ಅನೈಚ್ಛಿಕವಾಗಿ ಅರ್ಥಶೂನ್ಯ ಶಪಥಗೈದುದಕ್ಕಾಗಿ 
ಅಲ್ಲಾಹನು ನಿಮ್ಮನ್ನು ಹಿಡಿಯುವುದಿಲ್ಲ. ಆದರೆ ಅವನು, ನೀವು ಹೃತ್ಪೂರ್ವಕ ಮಾಡಿದ ಶಪಥಗಳ 
ವಿಚಾರಣೆ ನಡೆಸಿಯೇ ತೀರುವನು. ಅಲ್ಲಾಹನು ಅತ್ಯಂತ ಕ್ಷಮಾದಾನಿಯೂ ಸಹನಶೀಲನೂ ಆಗಿರುತ್ತಾನೆ. 

(226-227) ತಮ್ಮ ಪತ್ನಿಯರನ್ನು ಸಮೂಪಿಸಲಾರೆವೆಂದು ಶಪಥ ಮಾಡಿ ಕೊಂಡವರಿಗೆ ನಾಲ್ಕು 
ತಿಂಗಳುಗಳ ಕಾಲಾವಧಿ ಇದೆ. ಅವರು ಒಲಿದುಕೊಂಡರೆ ಅಲ್ಲಾಹನು ಕ್ಲಮಿಸುವವನೂ ಕರುಣಾನಿಧಿಯೂ 


243. ಒಬ್ಬನು ಏನಾದರೊಂದು ವಿಷಯಕ್ಕೆ ಸಂಬಂಧಿಸಿ, ಶಪಥ ಮಾಡಿ, ಆ ಬಳಿಕ ಆ ಶಪಥವನ್ನು ಮುರಿಯುವುದರಲ್ಲೇ 
ಒಳಿತು ಹಾಗೂ ಕ್ಲೇಮವಿದೆಯೆಂಬುದನ್ನು ಕಂಡುಕೊಂಡಾಗ, ಅವನು ಅದನ್ನು ಮುರಿದುಬಿಟ್ಟು 'ಕಫ್ಪಾರ?(ಪರಿಹಾರ)ವನ್ನು 
ಕೊಡಬೇಕೆಂದು ಪ್ರವಾದಿವಚೆನಗಳಿಂದ ತಿಳಿದುಬರುತ್ತದೆ. ಶಪಥ ಮುರಿ ಮುರಿಯುವುದರ ಪರಿಹಾರವಾಗಿ ಹತ್ತು ಮಂದಿ ದರಿದ್ರರಿಗೆ 
ಊಟಕೊಡಬೇಕು. ಇಲ್ಲವೆ ಅಷ್ಟು ಮಂದಿಗೆ ಬಟ್ಟೆಯುಡಿಸಬೇಕು. ಇಲ್ಲವೆ ಒಬ್ಬ ಗುಲಾಮನನ್ನು ವಿಮೋಚನೆಗೊಳಿಸಬೇಕು. ಇಲ್ಲವೆ 
ನಿರಂತರ ಮೂರುದಿನಗಳ ಉಪವಾಸ ವ್ರತವನ್ನು ಆಚರಿಸಬೇಕು. (ನೋಡಿರಿ: ಸೂಕ್ತ ಅಲ್‌ ಮಾಇದಃ-89) 

244. ಅರ್ಥಾತ್‌- ಉದ್ದೇಶ ಪೂರ್ವಕವಲ್ಲದೆ ಕೇವಲ ಅಭ್ಯಾಸ ಬಲದಿಂದ ಬಾಯಿಯಿಂದ ಹೊರಬರುವ ಶಪಥಗಳಿಗಾಗಿ 
ಕಫ್ಸಾರ(ಪರಿಹಾರ) ಕೊಡಬೇಕಾಗಿಲ್ಲ. - ಅವುಗಳ ಬಗ್ಗೆ ವಿಚಾರಣೆಯೂ ಇರಲಾರದು. 

245. ಶರೀಅತ್‌(ಧರ್ಮಶಾಸ್ತ್ರ)ನ ಪಾರಿಭಾಪಿಕದಲ್ಲಿ ಇದನ್ನು 'ಈಲಾ' ಎನ್ನುತ್ತಾರೆ. ದಂಪತಿಗಳ ಮಧೆ ಸದಾ ಸಾಮರಸ್ಯವಿರುವೃದಿಲ್ಲ. 
ಕಾರಣಾಂತರಗಳಿಂದ ಅವರ ನಡುವೆ ವಿರಸಗಳುಂಟಾಗುತ್ತಿರುತ್ತವೆ. ಆದರೆ ಉಭಯತ್ರರೂ ಕಾನೂನು ಪ್ರಕಾರ Rb 
ಬಿಗಿಯಲ್ಪಟ್ಟಿದ್ದರೂ ವಾಸ್ತವಿಕವಾಗಿ ಅವರು ದಂಪತಿಗಳೇ ಅಲ್ಲವೋ ಎಂಬಂತೆ ಪರಸ್ಸರರಿಂದ ಬೇರ್ಪಟ್ಟು ದೂರ ಇರುವುದನ್ನು 
مھ‎ ಶರೀಲತ್‌ ಮೆಚ್ಚುವುದಿಲ್ಲ. ಇಂತಹ ವಿರಸದ ಬಗ್ಗೆ ಅಲ್ಲಾಹನು 4 ತಿಂಗಳುಗಳ ಅವಧಿಯನ್ನು ನಿಶ್ಚಯಿಸಿ, ಈ ಅವಧಿಯಲ್ಲಿ 
ಅವರು, ಪರಸ್ಪರ ಸಂಬಂಧಗಳನ್ನು ಸುಗಮಗೊಳಿಸಿಕೊಳ್ಳಬೇಕೆಂದೂ ಅಲ್ಲ; ವಾದರೆ ವಿವಾಹ ಸಂಬಂಧವನ್ನು ಮುರಿದುಕೊಂಡು, 
ಉಭಯತ್ರರೂ ಪರಸ್ಪರರಿಂದ ಸ್ವತಂತ್ರರಾಗಿ ತಾವು ನಿರಾತಂಕವಾಗಿ ಬಾಳಬಹುದಾದ ಇತರರೊಂದಿಗೆ ವಿವಾಹಮಾಡಿಕೊಳ್ಳಬೇಕೆಂದೂ 
ಆದೇಶಿಸಿದ್ದಾನೆ. 

ಸೂಕ್ತದಲ್ಲಿ 'ಶಪಥ ಮಾಡಿಕೊಂಡ' ಎಂಬ ಪದಗಳು ಬಳಸಲ್ಪಟ್ಟಿವೆ. ಆದುದರಿಂದ ಪತಿಯು ಪತ್ನಿಯೊಂದಿಗೆ ದಾಂಪತ್ಕ 
ಸಂಬಂಧವನ್ನಿರಿಸಿಕೊಳ್ಳದಿರುವ ಶಪಥ ಹಾಕಿಕೊಂಡಾಗ ಮಾತ್ರ ಈ ಆದೇಶ ಅನ್ವಯವಾಗುತ್ತದೆಂದು ಇದರ ಅರ್ಥವೆಂದು ಹನಫೀ 
ಮತ್ತು ಶಾಫಿಈ ಕರ್ಮಶಾಸ್ತ್ರಜ್ಞರು ಅಭಿಪ್ರಾಯ ಪಟ್ಟಿದ್ದಾರೆ. ಆದರೆ, ಮಾಲಿಕೀ ಕರ್ಮಶಾಸ್ತ್ರಜ್ನರ ಅಭಿಪ್ರಾಯ ಪ್ರಕಾರ, ಶಪಥ 
ಮಾಡಿರಲಿ ಮಾಡದಿರಲಿ ಎರಡೂ ಸ್ಥಿತಿಗಳಲ್ಲಿ ಸಂಬಂಧ ಮುರಿಯುವುದಕ್ಕೆ ಈ 4 ತಿಂಗಳ ಅವಧಿಯೇ ಇರುತ್ತದೆ. ಇಮಾಮ್‌ 
ಅಹ್ಮದ್‌ರ(ರ) ಒಂದು ಅಭಿಪ್ರಾಯ ಇದನ್ನು ಸಮರ್ಥಿಸುತ್ತಃ ದೆ. (ಬಿದಾಯತುಲ್‌ ಮುಜ್ತಹಿದ್‌, ಬಾಗ 2, ಪುಟ:88 
\ಹಿಶ. 1339ರಲ್ಲಿ ಈಜಿಬ್ಸ್‌ನಲ್ಲಿ ಮುದ್ರಿತ.) J) 


ಕಾಂಡ-2 


14 ಕುರ್‌ಆನ್‌ ಮ್ಯಖ್ಯಾನ 


2 سرے ہے وأ‎ 2> ಧವಲ 
کک کےا ے2 کا ط۔ سے ت ہر ہہ‎ LAAT SSN AEA 
MOP SS TIS SEN TAGEHY 


طے_ 99 


Es SIAN ER SO pL AGTEK 
31 هد بھ‎ ಥಿ > $3 رس چ‎ 7 
xe SES 5 ESN ان‎ ಪಿಸಿ ರಿ dy اح‎ 

: 00پ رر 54 ಬ್ಯ;‏ ے بے دو ےمد 8 

py 3s LAE SEETHER &‏ 1ئ RS‏ رین“ 


ಆಗಿರುತ್ತಾನೆ" ಮತ್ತು ಅವರು ವಿವಾಹ ವಿಚ್ಛೇದನದ ನಿರ್ಧಾರವನ್ನೇ ಕೈಗೊಂಡಿದ್ದರೆ,7 ಅಲ್ಲಾಹನು 
ಎಲ್ಲವನ್ನೂ ಆಲಿಸುವವನೂ ಲಅರಿಯುವವನೂ ಆಗಿರುತ್ತಾನೆಂಬುದನ್ನು ತಿಳಿದಿರಲಿ. 

(228-) ತಲಾಕ್‌ ಕೊಡಲ್ಪಟ್ಟ ಸ್ತ್ರೀಯರು ಮೂರು ಬಾರಿ ಮುಟ್ಟಾಗುವ ತನಕ ತಮ್ಮನ್ನು ತಡೆದಿರಿಸಿಕೊಳ್ಳಬೇಕು 
ಮತ್ತು ಅಲ್ಲಾಹನು ಅವರ ಗರ್ಭಾಶಯದೊಳಗೆ ಸೃಷ್ಟಿಸಿರುವುದನ್ನು ಬಚ್ಚಿಡುವುದು ಅವರಿಗೆ ಧರ್ಮಬದ್ಧವಲ್ಲ. 


246. ಈ ಅವಧಿಯೊಳಗೆ ತಮ್ಮ ಶಪಥವನ್ನು ಮುರಿದು ದಾಂಪತ್ಯ ಸಂಬಂಧವನ್ನು ಪುನಃ ಸ್ಥಾಪಿಸಿಕೊಂಡವರ ಮೇಲೆ ಶಪಥ 
ಮುರಿಯುವ ಕಫ್ಪಾರಃ ಅನ್ವಯವಾಗುವುದಿಲ್ಲವೆಂದೂ ಅಲ್ಲಾಹನು ಅವರನ್ನು ಹಾಗೆಯೇ ಕ್ಷಮಿಸುವನೆಂದೂ ಕೆಲವು ಕರ್ಮಶಾಸ್ತ್ರಜ್ಞರು 
ಇದರೆ ತಾತ್ಸರ್ಯವೆಂದಿದ್ದಾರೆ. ಆದರೆ ಹೆಚ್ಚಿನ ಕರ್ಮಶಾಸ್ತ್ರಜ್ಞರ ಅಭಿಪ್ರಾಯದಂತೆ ಶಪಥ ಮುರಿದುದರ ಕಫ್ಸಾರಃ ಕೊಡಲೇಬೇಕಾಗುತ್ತದೆ. 
"ಅಲ್ಲಾಹನು ಕ್ಷಮಿಸುವವನೂ ಕರುಣಾನಿಧಿಯೂ ಆಗಿರುತ್ತಾನೆ” ಎಂದು ಹೇಳಿದುದರ ತಾತ್ಪರ್ಯ ಕಫ್ಪಾರಃದಿಂದ ನಿಮಗೆ ವಿನಾಯಿತಿ 
ನೀಡಲಾಗಿದೆ ಎಂದಲ್ಲ ನಿಜವಾಗಿ ಇದರ ಅರ್ಥ, ಕಫ್ಪಾರಃವನ್ನು ಅವನು ಸ್ವೀಕರಿಸುವನು ಹಾಗೂ ವಿರಸದ ವೇಳೆ ದಂಪತಿಗಳು 
ಪರಸ್ಪರ ಮಾಡಿರಬಹುದಾದ ಅತಿರೇಕಗಳನ್ನು ಕ್ಷಮಿಸುವನು ಎಂದು ಮಾತ್ರವಾಗಿದೆ. 

247. ಹರ್ರುತ್‌ ಉಸ್ಮಾನ್‌, ಇಬ್ನ್‌ ಮಸ್‌ಊದ್‌, ರುದ್‌ ಬಿನ್‌ ಸಾಬಿತ್‌(ರ) ಮೊದಲಾದವರ ಅಭಿಪ್ರಾಯ ಪ್ರಕಾರ, 

ಒಲಿದುಕೊಳ್ಳುವ ಕಾಲಾವಧಿ ನಾಲ್ಕು ತಿಂಗಳು ಮಾತ್ರ. ಈ ಅವಧಿ ದಾಟಿಹೋಗುವುದೆಂದರೆ ಸ್ವತಃ ಅದುವೇ, ಪತಿಯು 
ತಲಾಕ್‌(ವಿಚ್ಛೇದನ)ನ ನಿರ್ಧಾರವನ್ನೇ ಮಾಡಿರುತ್ತಾನೆಂಬುದಕ್ಕೆ ಪ್ರಮಾಣವಾಗಿದೆ. ಆದುದರಿಂದ ಈ ಅವಧಿ ಮುಗಿದೊಡನೆ 
ತನ್ನಿಂತಾನೇ ತಲಾಕ್‌ ಆಗಿಹೋಗುವುದು. ಅದು ಒಂದು 'ತಲಾಕ್‌ ಬಾಯಿನ್‌' ಆಗಿರುವುದು. ಅರ್ಥಾತ್‌ 'ಇದ್ದತ್‌'ನ ಅವಧಿಯೊಳಗೆ 
ಪತಿಗೆ ರುಜೂಲ್‌ ಮಾಡಿಕೊಳ್ಳುವ(ಆಕೆಯನ್ನು ಮತ್ತೆ ಪತ್ನಿಯಾಗಿ ಸ್ವೀಕರಿಸುವ) ಹಕ್ಕಿರುವುದಿಲ್ಲ. ಆದರೆ ಒಂದು ವೇಳೆ ಉಭಯತ್ರರೂ 
ಇಪ್ಪಪಟ್ಟಿರೆ, ಎರಡನೆಯ ಬಾರಿ ನಿಕಾಹ್‌ ಮಾಡಿಕೊಳ್ಳಬಹುದು. ಹನಫೀ ಕರ್ಮಶಾಸ್ತ್ರಜ್ಞರು ಈ ಅಭಿಪ್ರಾಯವನ್ನೇ ಸ್ವೀಕರಿಸಿದ್ದಾರೆ. 
ಹರ್ರುತ್‌ ಸಈದ್‌ ಇಬ್ದ್‌ ಮುಸಯ್ಕಿಬ್‌, ಮಕ್‌ಹೂಲ್‌, ರುಪ್ರೀರ(ರ) ಮೊದಲಾದವರ ಅಭಿಪ್ರಾಯ ಪ್ರಕಾರ ನಾಲ್ಕು 
ತಿಂಗಳ ಅವಧಿ ಮುಗಿದೊಡನೆ ತನ್ನಿಂತಾನೇ ತಲಾಕ್‌ ಆಗಿಹೋಗುವುದು. ಆದರೆ ಅದು 'ಒಂದು ತಲಾಕ್‌ ರಜಈ'(ಪುನರ್ಮಿಲನಕ್ಕೆ 
ಇನ್ನೂ ಅವಕಾಶವಿರುವ ತಲಾಕ್‌) ಆಗುವುದು. 'ಬಾಯಿನ್‌'(ಪ್ರಸ್ತುತ ಅವಕಾಶ ಇಲ್ಲದ ತಲಾಕ್‌) ಆಗಲಾರದು. 

ಇದಕ್ಕೆ ವ್ಯತಿರಿಕ್ತವಾಗಿ ಹರ್ರುತ್‌ ಆಯಿಶಾ, ಅಬುದ್ದರ್ದಾ(ರ) ಹಾಗೂ ಮದೀನಾದ ಬಹುತೇಕ ಕರ್ಮಶಾಸ್ತ್ರಜ್ನರ 
ಅಭಿಪ್ರಾಯದಂತೆ ನಾಲ್ಕು ತಿಂಗಳ ಕಾಲಾವಧಿ ಕಳೆದುಹೋದ ಬಳಿಕ ಈ ವಿಷಯವನ್ನು ನ್ಯಾಯಾಲಯದ ಮುಂದೆ ಸಮರ್ಪಿಸಲಾಗುವುದು. 
ನ್ಯಾಯಾಧೀಶರು ಪಶ್ನಿಯನ್ನು ಒಲಿಸಿಕೊಳ್ಳುವಂತೆ ಅಥವಾ ಅವಳಿಗೆ ತಲಾಕ್‌ ಕೊಡುವಂತೆ ಪತಿಗೆ ಆಜ್ಞಾಪಿಸುವರು. ಇಮಾಮ್‌ 
ಮಾಲಿಕ್‌ ಮತ್ತು ಇಮಾಮ್‌ ಶಾಫಿಈಯವರು(ರ) ಈ ಅಭಿಪ್ರಾಯವನ್ನೇ ಅಂಗೀಕರಿಸಿರುವರು. 

248. ನೀವು ಪತ್ನಿಯನ್ನು ಅನ್ಯಾಯವಾಗಿ ಬಿಟ್ಟು ಬಿಟ್ಟಿದ್ದರೆ, ಅಲ್ಲಾಹನಿಂದ ನಿರ್ಭಯರಾಗಬೇಡಿರಿ. ಅವನು ನಿಮ್ಮ ಅತಿರೇಕಗಳ 
ಬಗ್ಗೆ ತಿಳಿಯದವನಾಗಿಲ್ಲ. 


ಕಾಂಡ-2 


2. ಅಲ್‌ ಬಕೆರಃ 135 


2۶2 
NEE 
J sshd 2035 5 “NL MEY 556 2 


se) 
a ಸಹಲ b £2 رہ ےکھد‎ 
5 SILAS ಹೀ 7005 SEALS 


ಅವರು ಅಲ್ಲಾಹ್‌ ಮತ್ತು ನಿರ್ಣಾಯಕ ದಿನದ ಮೇಲೆ ವಿಶ್ವಾಸವಿರಿಸುವವರಾಗಿದ್ದರೆ ಹಾಗೆ ಎಂದಿಗೂ 
ಮಾಡಬಾರದು. : ಅವರ ಪಶಿಯಂದಿರು ಸಂಬಂಧವನ್ನು ಸುಗಮ ಗೊಳಿಸಿಕೊಳ್ಳಲುದ್ಯುಕ್ತರಾಗಿದ್ದರೆ, ಈ 
'ಇದ್ದತ್‌'ನ ಕಾಲಾವಧಿಯಲ್ಲಿ ಅವರನ್ನು ಪುನಃ ತಮ್ಮ ಪತ್ನಿತ್ವಕ್ಕೆ ಮರಳಿಸಿಕೊಳ್ಳೆಲು ಹಕ್ಕುಳ್ಳವರಾಗಿರುತ್ತಾರೆ.*” 

(-228) ಪುರುಷರಿಗೆ ಸ್ತ್ರೀಯರ ಮೇಲೆ ಹಕ್ಕಿರುವ ಹಾಗೆಯೇ ಸ್ತ್ರೀಯರಿಗೂ ಪುರುಷರ ಮೇಲೆ ನ್ಯಾಯೋಚಿತ 


ಹಕ್ಕು ಇದೆ. ಆದರೆ ಅವರ ಮೇಲೆ ಪುರುಷರಿಗೆ" ಒಂದು ಪದವಿ ಇದೆ ಮತ್ತು ಅಲ್ಲಾಹನು ಮಹಾ 


0 


ಪ್ರತಾಪಶಾಲಿಯೂ ವಿವೇಕಪೂರ್ಣನೂ ಆಗಿರುತ್ತಾನೆ. 

(229-) ತಲಾಕ್‌(ವಿವಾಹ ವಿಚ್ಛೇದನ) ಎರಡು ಸಲ. ಅನಂತರ ನ್ಯಾಯೋಚಿತವಾಗಿ ಸ್ತ್ರೀಯನ್ನು 
ತಡೆದಿರಿಸಿಕೊಳ್ಳಬೇಕು ಅಥವಾ ಯೋಗ್ಯ ರೀತಿಯಿಂದ ಅವಳನ್ನು ಬಿಡುಗಡೆಗೊಳಿಸಬೇಕು. 

249. ಪತಿಯು ಪತ್ನಿಗೆ ಒಂದು ಅಥವಾ ಎರಡು ತಲಾಕ್‌ಗಳನ್ನು ಹೇಳಿದ ಸಂದರ್ಭಕ್ಕೆ ಮಾತ್ರ ಈ ಆಜ್ಞೆ ಅನ್ವಯಿಸುತ್ತದೆಂಬುದನ್ನು 
ಚೆನ್ನಾಗಿ ತಿಳಿದಿರಬೇಕು. ಆಗ ಅದು 'ತಲಾಕ್‌ ರಜಈ' ಎನಿಸುವುದು ಮತ್ತು ಇದ್ದತ್‌ನ ಕಾಲಾವಧಿಯಲ್ಲಿ ಪತಿ ಅವಳನ್ನು ಮರಳಿ 
ಸ್ವೀಕರಿಸಿಕೊಳ್ಳಬಹುದು. ಆದರೆ ಮೂರು ತಲಾಕ್‌ಗಳನ್ನೂ ಹೇಳಿಬಿಟ್ಟಾಗ ಪತಿಗೆ ರುಜೂಲ್‌ ಮಾಡಿಕೊಳ್ಳುವ (ಮತ್ತೆ ಸ್ವೀಕರಿಸುವ) 


ಹಕ್ಕಿರುವುದೇ ಇಲ್ಲ, 

250. ಅಜ್ಞಾನ ಕಾಲದ ಅರಬರ ಪದ್ಧತಿ ಪ್ರಕಾರ ಪತ್ನಿಗೆ ಲೆಕ್ಕವಿಲ್ಲದಷ್ಟು ಬಾರಿ ತಲಾಕ್‌ ಕೊಡಲು اذہ‎ ಅಧಿಕಾರವಿತ್ತು. 
ಪತ್ನಿಯೊಂದಿಗೆ ಏನಾದರೂ ವಿರಸವಾದೊಡನೆ ಪತಿಯು ಅವಳಿಗೆ ಆಗಾಗ ತಲಾಕ್‌ ಕೊಟ್ಟು ಆ ಬಳಿಕ 'ರುಜೂಲ್‌' ಮಾಡುತ್ತಲಿರುತ್ತಿದ್ದನು. 
ಆ ಅಸಹಾಯಕ ಸ್ತ್ರೀಯು ಅವನೊಂದಿಗೆ ಸುಖಬಾಳುವೆ ನಡೆಸಲೂ ಬಾರದು ಮತ್ತು ಅವನಿಂದ ಮುಕ್ತಳಾಗಿ ಇನ್ನೊಬ್ಬನೊಂದಿಗೆ 
ನಿಕಾಹ್‌ ಮಾಡಿಕೊಳ್ಳಲೂ ಸಾಧ್ಯವಾಗಬಾರದೆಂಬ ಉದ್ದೇಶದಿಂದಲೇ ಹೀಗೆ ಮಾಡಲಾಗುತ್ತಿತ್ತು. ಪವಿತ್ರ ಕುರ್‌ಆನಿನ ಈ ಸೂಕ್ತ 
ಪ್ರಸ್ತುತ ಅನ್ಮಾಯದ ದ್ವಾರವನ್ನು ಮುಚ್ಚುತ್ತದೆ. ಈ ಸೂಕ್ತದ ಪ್ರಕಾರ ಒಬ್ಬ ಪುರುಷನು ತನ್ನ ಪತ್ನಿಗೆ ಎರಡು ಸಲ ಮಾತ್ರ 
'ತಲಾಕ್‌ ರಜಠಳ' (ಮರಳಿ ಸ್ಟೀಕರಿಸಿಕೊಳ್ಳಬಿಹುದಾದ ತಲಾಕ್‌) ಕೊಡಲು ಹಕ್ಕುಳ್ಳವನಾಗಿರುತ್ತಾನೆ. ತನ್ನ ಪತ್ನಿಗೆ 2 ಸಲ ಹಾಗೆ ತಲಾಕ್‌ 
ಕೊಟ್ಟು ರುಜೂಲ್‌ ಮಾಡಿಕೊಂಡಾತನು ಅನಂತರ ತನ್ನ ಜೀವಮಾನದಲ್ಲಿ ಎಂದಾದರೂ ಅದೇ ಪತ್ನಿಗೆ 3ನೆಯ ತಲಾಕನ್ನು ಕೊಟ್ಟು 
ಬಿಟ್ಟರೆ, ಆ ಸ್ತ್ರೀಯು ಅವನಿಂದ ಶಾಶ್ವತವಾಗಿ ಅಗಲುವಳು. 

ಕುರ್‌ಆನ್‌ ಮತ್ತು ಹದೀಸ್‌ಗಳಿಂದ ನಮಗೆ ತಿಳಿದು ಬರುವ ಪ್ರಕಾರ ತಲಾಕ್‌ನ ಸರಿಯಾದ ವಿಧಾನವೇನೆಂದರೆ, ಸ್ತ್ರೀಗೆ 
'ತುಹ್ರ್‌'(ಶುದ್ದಾವಸ್ಥೆ)ನಲ್ಲಿ ಒಂದು ಸಲ ತಲಾಕ್‌ ಕೊಡಬೇಕು. ಅನಂತರ ತಲಾಕ್‌ ಕೊಡಬೇಕೆಂದಾದರೆ 2ನೇ ತುಹ್ರ್‌ನಲ್ಲಿ ಪುನಃ 
ಇನ್ನೊಂದು ತಲಾಕನ್ನು ಕೊಡಬಹುದು. ಅಲ್ಲವಾದರೆ, ಮೊದಲಿನ ತಲಾಕಿನಲ್ಲಿಯೇ ಮುಗಿಸುವುದೊಳಿತು. ಆಗ ಇದ್ದತ್‌ನ ಅವದಿ 
ಮುಗಿಯುವುದಕ್ಕಿಂತ ಮುಂಚೆ ಯುಕ್ತ ಕಂಡಾಗ ರುಜೂಲ್‌ ಮಾಡಿಕೊಳ್ಳಲು ಪತಿಗೆ ಹಕ್ಕಿರುತ್ತದೆ. ಇದ್ದತ್‌ನ ಅವಧಿ ಮುಗಿದು 
ಹೋದರೂ ಉಭಯತ್ರರು ಪರಸ್ಪರ ಒಪ್ಪಿಗೆಯಿಂದ ಪುನಃ ನಿಕಾಹ್‌ ಮಾಡಿಕೊಳ್ಳಲಿಕ್ಕೂ ಅವಕಾಶವಿರುತ್ತದೆ. ಆದರೆ 3ನೆಯ 

ಹ್ಟ್‌'ನಲ್ಲಿ 3ನೆಯ ತಲಾಕನ್ನೂ ಕೊಟ್ಟುಬಿಟ್ಟಾಗ ಪತಿಗೆ 'ರುಜೂಲ್‌' ಮಾಡಿಕೊಳ್ಳೆಲಿಕ್ಕೂ ಅವಕಾಶವಿರುವುದಿಲ್ಲ. ಅವರಿಬ್ಬರೂ 
ಪುನಃ ನಿಕಾಹ್‌ ಮಾಡಿಕೊಳ್ಳಲಿಕ್ಕೂ ಸಾಧ್ಯವಿಲ್ಲ. ಸಾಮಾನ್ಯವಾಗಿ ಇಂದಿನ ಅಜ್ಞಾನಿಗಳಲ್ಲಿ ರೂಢಿಯಲ್ಲಿರುವಂತೆ ಒಂದೇ ಸಲಕ್ಕೆ ಮೂರು 
ತಲಾಕ್‌ಗಳನ್ನು ಕೊಟ್ಟು ಬಿಡುವುದೂ ಇಸ್ಲಾಮೊ ಧರ್ಮಶಾಸ್ತ್ರ ಪ್ರಕಾರ ಮಹಾ ಪಾಪಕಾರ್ಯವಾಗಿದೆ. ಪ್ರವಾದಿ(ಸ) ಇದನ್ನು ಕಟುವಾಗಿ 
ಖಂಡಿಸಿದ್ದಾರೆ. ಏಕಕಾಲದಲ್ಲಿ ಪತ್ನಿಗೆ ಮೂರು ತಲಾಕ್‌ ಕೊಟ್ಟಾತನಿಗೆ ಹೆರ್ರುತ್‌ ಉಮರ್‌ರಂತೂ(ರ) ಚಾಟಿಯೇಟು ಶಿಕ್ಷೆ 
ಕೊಡುತ್ತಿದ್ದರೆಂಬುದು ಸಾಬೀತಾಗಿದೆ. 


ಕುರ್‌ಆನ್‌ ವ್ಯಾಖ್ಯಾನ 


136 
EEE‏ 
7 کر دے کے ک6 ی ہے دو 
eT UES‏ 
پردے کے ا کس ویامہے رک رد ے سے سےرک و >it‏ 
LO EELS SEAL SLL‏ 


Kyo 


ಕಟ ೨2 کے‎ pa 53 ۱ 
MIE) 300 LES aL 
(229) ಬಿಡುಗಡೆಗೊಳಿಸುವಾಗ ನೀವು ಅವರಿಗೆ (ಪತ್ನಿಯರಿಗೆ) ಕೊಟ್ಟಿದ್ದ ಸಾಧನಗಳ ಪೈಕಿ ಏನನ್ನೂ 

ಮರಳಿ ಪಡೆಯುವುದು ನಿಮಗೆ ಧರ್ಮಸಮ್ಮತ ಅಲ್ಲ.*! ದಂಪತಿಗಳಿಗೆ ಅಲ್ಲಾಹನ ಮೇರೆಗಳಲ್ಲೇ ನೆಲೆನಿಲ್ಲಲು 
ಅಸಾಧ್ಯವಾದೀತೆಂಬ ಸಂದೇಹ ಸ್ಥಿತಿಯು ಇದಕ್ಕೆ ಹೊರತಾಗಿದೆ. ಇಂತಹ ಸ್ಥಿತಿಯಲ್ಲಿ ಅವರಿಬ್ಬರೂ ಅಲ್ಲಾಹನ 
ಮೇರೆಗಳಲ್ಲೇ ನೆಲೆನೆಲ್ಲಲಾರರೆಂದು ನಿಮಗೆ ಶಂಕೆಯುಂಟಾದಾಗ ಸ್ತ್ರೀಯು ತನ್ನ ಪಠಿಗೆ ಏನಾದರೂ ಪರಿಹಾರ 
ಕೊಟ್ಟು ಬಿಡುಗಡೆ ಹೊಂದುವುದರಲ್ಲಿ ದೋಪನಿಲ್ಲ.*: ಅಲ್ಲಾಹನು ನಿಶ್ಚಯಿಸಿದ ಮೇರೆಗಳಿವು. ಇವುಗಳನ್ನು 
ಉಲ್ಲಂಘಿಸಬೇಡಿರಿ. ಅಲ್ಲಾಹನ ಮೇರೆಗಳನ್ನು ಯಾರಾದರೂ ಮೂರಿದರೆ ಅವರೇ ಅಕ್ರಮಿಗಳು. 

(230) ಮತ್ತು (ಪತಿಯು ಎರಡು ಬಾರಿ ತಲಾಕ್‌ ಕೊಟ್ಟ ಬಳಿಕ ಮೂರನೆಯ ಬಾರಿಯೂ) ತಲಾಕ್‌ 
ಕೊಟ್ಟು ಬಿಟ್ಟರೆ ಆ ಸ್ತ್ರೀಯ ನಿಕಾಹ್‌ ಇನ್ನೊಬ್ಬನೊಂದಿಗೆ ಆಗಿ ಅವನು ತಲಾಕ್‌ ಕೊಡುವ ಹೊರತು 
ಅವಳು ಪುನಃ ಅವನಿಗೆ (ಮೊದಲಿನ ಪಠಿಗೆ) ಹಲಾಲ್‌ ಆಗಲಾರಳು. ಆಗ (ದ್ವಿತೀಯ ಪತಿ ತಲಾಕ್‌ ಕೊಟ್ಟಾಗ) 
ಮೊದಲಿನ ಪತಿಯೂ ಈ ಸ್ತ್ರೀಯೂ ಅಲ್ಲಾಹನ ಮೇರೆಯೊಳಗಿರುವೆವೆಂದು ಭಾವಿಸುವುದಾದರೆ, ಅವರು ಪರಸ್ಪರ 
ವಿವಾಹವಾಗುವುದರಲ್ಲಿ ದೋಷವಿಲ್ಲ. ಅಲ್ಲಾಹನು ನಿಶ್ಚಯಿಸಿದ ಮೇರೆಗಳಿವು. (ಅವನ ಮೇರೆಗಳನ್ನು 
ವೂರುವುದರ ಪರಿಣಾಮವನ್ನು) ತಿಳಿದಿರುವವರ ಮಾರ್ಗದರ್ಶನಕ್ಕಾಗಿ ಅವನು ಇವುಗಳನ್ನು ಅಭಿವ್ಯಕ್ತಪಡಿಸುತ್ತಾನೆ. 
251. ಅರ್ಥಾತ್‌- 'ಮಹ್ರ್‌'(ವಿವಾಹಧನ) ಮತ್ತು ಪತಿಯು ತನ್ನ ಪತ್ನಿಗೆ ಈ ಹಿಂದೆ ಕೊಟ್ಟ ಆಭರಣ, ಬಟ್ಟೆ-ಬರೆ 
ಇತ್ಕಾದಿಗಳಿಂದ ಏನನ್ನೂ ಮರಳಿ ಕೇಳುವ ಹಕ್ಕು ಅವನಿಗಿಲ್ಲ. ಒಬ್ಬನು ಇನ್ನೊಬ್ಬನಿಗೆ ಪಾರಿತೋಪಕ, ಉಡುಗೊರೆ ಅಥವಾ ಕಾಣಿಕೆ 
ರೂಪದಲ್ಲಿ ಕೊಟ್ಟ ಯಾವುದಾದರೂ ವಸ್ತುವನ್ನು ಹಿಂದಕ್ಕೆ ಕೇಳಿ ಪಡೆಯುವುದು ಇಸ್ಲಾಮಿನ ನೈತಿಕ ತತ್ವಗಳಿಗೂ ವಿರುದ್ಧವಾಗಿದೆ. 
ಹದೀಸ್‌ನಲ್ಲಿ ಈ ನೀಚಕೃತ್ಯವನ್ನು ತಾನು ವಾಂತಿಮಾಡಿದುದನ್ನು ತಾನೇ ನೆಕ್ಕುವ ನಾಯಿಯ ಸ್ವಭಾವಕ್ಕೆ ಹೋಲಿಸಲಾಗಿದೆ. ಹೀಗಿರುವಾಗ 
ಪತ್ನಿಗೆ ತಲಾಕ್‌ ಕೊಟ್ಟು ಕಳುಹಿಸುವಾಗ ಅವಳಿಗೆ ಒಮ್ಮೆ ಪ್ರೀತಿಪೂರ್ವಕವಾಗಿ ತಾನೇ ಕೊಟ್ಟುದುದನ್ನೆಲ್ಲಾ ಹಿಂದಿರುಗಿ 
ಪಡೆದುಕೊಳ್ಳುವುದು ಪತಿಯ ಪಾಲಿಗೆ ಅತ್ಯಂತ ನಾಚಿಕೆಗೇಡಿನ ವಿಷಯವಾಗಿದೆ. ಇದಕ್ಕೆ ವ್ಯತಿರಿಕ್ತವಾಗಿ, ಪತ್ನಿಗೆ ತಲಾಕ್‌ ಕೊಟ್ಟರೆ, 
ಆಕೆಯನ್ನು ಬೀಳ್ಕೊಡುವಾಗ ಇನ್ನಷ್ಟು ಕೊಟ್ಟು ಕಳುಹಿಸಿಕೊಡಬೇಕೆಂಬಂತಹ ಹೃದಯ ವೈಶಾಲ್ಕ ನೀತಿಯನ್ನು ಇಸ್ಲಾಮ್‌ 
ಬೋಧಿಸುತ್ತದೆ. (ನೋಡಿರಿ; ಸೂಕ್ತ 241) 

252. ಶರೀಅತ್‌(ಧರ್ಮಶಾಸ್ತ್ರ)ನ ಪಾರಿಭಾಷಿಕದಲ್ಲಿ ಇದನ್ನು 'ಖುಲಾ' ಎನ್ನುತ್ತಾರೆ. ಅರ್ಥಾತ್‌- ಓರ್ವ ಸ್ತ್ರೀಯು ತನ್ನ 
-ಪತಿಗೇನಾದರೂ ಕೊಟ್ಟು ಅವನಿಂದ ತಲಾಕ್‌ ಪಡೆಯುವುದು. ಈ ವ್ಯವಹಾರದಲ್ಲಿ ದಂಪತಿಗಳೊಡನೆ ಮನೆಯಲ್ಲೇ ಏನಾದರೊಂದು 

ನಿರ್ಣಯವಾದೆರೆ ಆ ನಿರ್ಣಯವೇ ಜಾರಿಯಾಗುವುದು. ಆದರೆ ಈ ಪ್ರಕರಣವು ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯಾಲಯವು ಆ 
ಸ್ತ್ರೀಯು ಅವನೊಂದಿಗೆ ಎಂದೆಂದಿಗೂ ಜೀವನ ನಿರ್ವಹಿಸಲಾರಳೆಂಬಪ್ಪರ ಮಟ್ಟಿಗೆ ಜಿಗುಪ್ಸೆ ಹೊಂದಿರುತ್ತಾಳೆಯೇ ಎಂಬುದರ ತನಿಖೆ 
ನಡೆಸುವುದು. ಇದು ಸಾಬೀತಾದ ಬಳಿಕ ಸ್ಥಿತಿಗತಿಗನುಸಾರವಾಗಿ ಫಿದಿಯಾ(ಮುಕ್ತಿ ಪಡೆಯಲು ಕೊಡುವ ಹಣ) ನಿಶ್ಚಯಿಸುವ ಅಧಿಕಾರ 
ನ್ಯಾಯಾಲಯಕ್ಕಿದೆ. ಈ ಫಿದಿಯಾವನ್ನು ಸ್ವೀಕರಿಸಿಕೊಂಡು ಪಶಿಯು ತಲಾಕ್‌ ಕೊಡುವನು. ಸಾಮಾನ್ಯವಾಗಿ ಈ ವಿಷಯದಲ್ಲಿ 
ಪತಿಯು ಪತ್ನಿಗೆ ಕೊಟ್ಟಿದ್ದೆ ಸೊತ್ತನ್ನು ಮರಳಿಸುವುದಕ್ಕಿಂತ ಹೆಚ್ಚಿನ ಫಿದಿಯಾ ಕೊಡಿಸುವುದನ್ನು ಕರ್ಮಶಾಸ್ತ್ರಜ್ಞರು ಮೆಚ್ಚಿಲ್ಲ, 'ಖಿಲಾ' 
ಪ್ರಕಾರ ಕೊಡುವ ತಲಾಕ್‌ 'ರಜಈ' ಆಗಿರದೆ 'ಬಾಣನ್‌ ಆಗಿರುತ್ತದೆ. 

253. ಅರ್ಥಾತ್‌- ಯಾವುದಾದರೂ ಸಮಯದಲ್ಲಿ ಅವನು ಸ್ವತಃ ತನ್ನಿಚ್ಚೆಯಿಂದ ತಲಾಕ್‌ ಕೊಡುವುದು. ಒಬ್ಬನು ತನ್ನ 


ಕಾಂಡ -2 


2. ಅಲ್‌ ಬಕರಃ > 137 


$3 £1» ci 
پہعر‎ RTA 


ಳು 
ನಿ می ھی‎ 


ಟ್ಟಿ من‎ ಹ 


Kd 


24 72+ 
سے 


(231) ನೀವು ಸ್ತ್ರೀಯರಿಗೆ ತಲಾಕ್‌ ಕೊಟ್ಟು ಅವರ 'ಇದ್ದತ್‌' ಪೂರ್ಣಗೊಳ್ಳಲು ಸಮೂಪಿಸಿದಾಗ ಅವರನ್ನು 
ವ್ಯಾಯೋಚಿತ ರೀತಿಯಲ್ಲಿ ಇರಿಸಿಕೊಳ್ಳಿರೆ ಇಲ್ಲವೆ ನ್ಯಾಯೋಚಿತ ರೀತಿಯಿಂದ ಬಿಡುಗಡೆಗೊಳಿಸಿರಿ. ಕೇವಲ 
ಸತಾಯಿಸಲಿಕ್ಕಾಗಿ ಅವರನ್ನು ತಡೆದಿರಿಸಿಕೊ೦ಡರೆ ಅದು ಅಶತಿಕ್ರಮವಾಗುವುದು. ಹೀಗೆ ಮಾಡಿದಾತನು ವಾಸ್ತವದಲ್ಲಿ 
ತನ್ನ ಮೇಲೆ ತಾನೇ ಅಕ್ರಮವೆಸಗುವನು.*" ಅಲ್ಲಾಹನ ಆಯತ್‌ಗಳನ್ನು ಅಪಹಾಸ್ಯ ಮಾಡಬೇಡಿರಿ. ಅಲ್ಲಾಹನು 
ನಿಮ್ಮ ಮೇಲೆ ಎಷ್ಟು ದೊಡ್ಡೆ ಅನುಗ್ರಹ ಮಾಡಿರುತ್ತಾನೆಂಬುದನ್ನು ಮರೆಯದಿರಿ. ನಿಮ್ಮ ಮೇಲೆ ಇಳಿಸಿದ 
ಗ್ರಂಥ ಮತ್ತು ಸದ್ವಿವೇಕಗಳ ಗೌರವವನ್ನು ಕಾಪಾಡಬೇಕೆಂದು ಅವನು ನಿಮಗೆ ಉಪದೇಶಿಸುತ್ತಾನೆ.೫್‌ 
ಅಲ್ಲಾಹನನ್ನು ಭಯಪಡಿರಿ. ಅಲ್ಲಾಹನಿಗೆ ಸರ್ವ ವಿಷಯಗಳ ಅರಿವಿದೆ ಎಂಬುದನ್ನು ಚೆನ್ನಾಗಿ 
ಅರಿತುಕೊಳ್ಳಿರಿ. 


ವಿಚ್ಛೇದಿತ(ತಲಾಕ್‌ ಕೊಡಲ್ಪಟ್ಟ) ಪತ್ನಿಯೊಂದಿಗೆ ತನ್ನ ಪುನರ್ವಿವಾಹವನ್ನು ಧರ್ಮಬದ್ಧಗೊಳಿಸಲಿಕ್ಕಾಗಿ ಬೇರೊಬ್ಬನು ಅವಳನ್ನು 
ನಿಕಾಹ್‌ ಮಾಡಿ ತಲಾಕ್‌ ಕೊಡಬೇಕೆಂಬ ಕುತಂತ್ರದ ಒಪ್ಪಂದ ಮಾಡಿಕೊಂಡರೆ ಅದು ಧರ್ಮಬಾಹಿರ ಕೃತ್ಯವಾಗುವುದು. ಅಂತಹ 
ನಿಕಾಹನ್ನು ಪ್ರವಾದಿವರ್ಯರು(ಸ) ವ್ಯಭಿಚಾರವೆಂದಿರುವರು. ಇಂತಹ ಒಪ್ಪಂದದ ನಿಕಾಹ್‌ ಮತ್ತು ತಲಾಕಿನಿಂದ ಆ ಸ್ತ್ರೀಯು ತನ್ನ 
ಪೂರ್ವ ಪತಿಗೆ ಹಲಾಲ್‌(ಧರ್ಮಸಮ್ಮತ) ಆಗಲಾರಳೆಂದು ಹದೀಸ್‌ಗಳಿಂದ ತಿಳಿದು ಬರುತ್ತದೆ. ಈ ತರದ 'ಹಲಾಲಃ 
ಮಾಡುವವನನ್ನೂ ಮಾಡಿಸುವವನನ್ನೂ ಪ್ರವಾದಿವರ್ಯರು(ಸ) ಶಪಿಸಿದ್ದಾರೆ. 

254. ಅರ್ಥಾತ್‌- ಒಬ್ಬನು ತನ್ನ ಪತ್ನಿಗೆ ತಲಾಕ್‌ ಕೊಟ್ಟು ಕೇವಲ ಅವಳನ್ನು ಸತಾಯಿಸಲು ಇನ್ನೊಂದು ಅವಕಾಶ ಸಿಗಲೆಂಬ 
ಸಲುವಾಗಿ ಇದ್ದತ್‌ ಅವಧಿ ಮುಗಿಯುವುದಕ್ಕೆ ಮುಂಚೆ ರುಜೂಲ್‌ ಮಾಡಿಕೊಳ್ಳುವುದು ಎಷ್ಟಕ್ಕೂ ಸರಿಯಲ್ಲ. ರುಜೂಲ್‌ 
ಮಾಡುವುದಿದ್ದರೆ ಮುಂದೆ ಸದ್ವರ್ತನೆಯೊಂದಿಗೆ ಬಾಳುವೆ ನಡೆಸುವೆನೆಂಬ ಸತ್ಸಂಕಲ್ಪದೊಂದಿಗೆ ಮಾಡಿರಿ. ಇಲ್ಲವೆ ಒಳ್ಳೆಯ 
ರೀತಿಯಲ್ಲಿ ಅವಳನ್ನು ಬಿಡುಗಡೆಗೊಳಿಸುವುದೇ ಲೇಸು. (ಹೆಚ್ಚಿನ ವಿವರಗಳಿಗೆ 250ನೆಯ ಟಿಪ್ಪಣಿ ನೋಡಿರಿ.) 

255. ಅರ್ಥಾತ್‌- ಅಲ್ಲಾಹನು ನಿಮಗೆ ಗ್ರಂಥ ಮತ್ತು ಯುಕ್ತಿಯ ಶಿಕ್ಷಣ ನೀಡಿ, ಜಗತ್ತಿನ ಮಾರ್ಗದರ್ಶನದಂತಹ ಅತ್ಯುನ್ನತ 
ಹೊಣೆ ಒಪ್ಪಿಸಿ ಕೊಟ್ಟುದನ್ನು ಅಲಕ್ಷಿಸಕೂಡದು, ನೀವು 'ಉಮ್ಮತ್‌ ವಸತ್‌'(ಸುಮಧ್ಯ ಸಮುದಾಯ) ಆಗಿರುವಿರಿ. ನಿಮ್ಮನ್ನು ಸತ್ಕ 
ಮತ್ತು ಒಳಿತುಗಳ ಸಾಕ್ಸಿಗಳನ್ನಾಗಿ ಮಾಡಿ ನಿಲ್ಲಿಸಲಾಗಿರುತ್ತದೆ. ವಿವಿಧ ನೆಪಗಳನ್ನೊಡ್ಡಿ ಅಲ್ಲಾಹನ ಸೂಕ್ತಗಳೊಂದಿಗೆ ಆಟವಾಡುವುದು 
ನಿಮಗೆ ಹೇಳಿಸಿದುದಲ್ಲ. ಶಾಸನಗಳಲ್ಲಿರುವ ಪದಗಳನ್ನೇ ಬಳೆಸಿ, ಆ ಶಾಸನಗಳ ಇಂಗಿತಕ್ಕೆ ವಿರುದ್ದವಾಗಿ ನಡೆದು ಅನುಚಿತ ಲಾಭ 
ಗಳಿಸದಿರಿ. ಜಗತ್ತಿಗೆ ಸನ್ಮಾರ್ಗದರ್ಶನ ನೀಡುವುದನ್ನು ಬಿಟ್ಟು ನಿಮ್ಮ ಸ್ವಗೃಹಗಳೆಲ್ಲೇ ಅಕ್ರಮಿಗಳೂ ಮಾರ್ಗಭ್ರಷ್ಟರೂ ಆಗಿರಬೇಡಿರಿ. 


ಕಾಂಡ -2 


18 4 ಕುರ್‌ಆನ್‌ ವ್ಯಾಖ್ಯಾನ 


ہےریدڑڈو پر سرۃ RELL‏ تے ہے 2G‏ ہچ PA‏ 
ESN MLS SALAS EE‏ اذا تَرَاصوا 


pa 


AT A سو لے‎ 
MPSS SENOS SSSI 
ےپ وا ا کے‎ rs ے 2ء پت‎ ೨33೯3 6 ೨೩, ೨ وھ ہے‎ 
TET SUES SIA ےك‎ 6B 
2 2 ೩, ಗಡ್ಡಿ ಇ 6 Sor 
ILIA Ss SANS sg USS 


pa 
pa > 


(232) ನೀವು ನಿಮ್ಮ ಸ್ತ್ರೀಯರಿಗೆ ತಲಾಕ್‌ ಕೊಟ್ಟ ಬಳಿಕ ಅವರು ತಮ್ಮ ಇದ್ದತ್‌ ಪೂರ್ತಿಗೊಳಿಸಿಕೊಂಡಾಗ 
ತಮಗಿಷ್ಟ ಬಂದ ಪತಿಯರೊಂದಿಗೆ ವಿವಾಹ ಮಾಡಿಕೊಳ್ಳಲು ನ್ಯಾಯೋಚಿತ ರೀತಿಯಲ್ಲಿ ಒಪ್ಪಿಕೊಂಡರೆ, ಅವರು 
ಪರಸ್ಸರ ನಿಕಾಹ್‌ ಮಾಡಿಕೊಳ್ಳುವುದನ್ನು ಅಡ್ಡಿಪಡಿಸಬಾರದು.3* ನೀವು ಅಲ್ಲಾಹನ ಮೇಲೂ ಅಂತಿಮ ದಿವಸದ 
ಮೇಲೂ ವಿಶ್ವಾಸವಿಡುವವರಾಗಿದ್ದರೆ ಹೀಗೆ ಮಾಡಬಾರದೆಂದು ನಿಮಗೆ ಉಪದೇಶ ನೀಡಲಾಗುತ್ತಿದೆ. ನಿಮಗೆ 
ಸಭ್ಯವೂ ಪರಿಶುದ್ದವೂ ಆಗಿರುವ ನಡವಳಿಕೆ ಇದುವೇ ಆಗಿರುತ್ತದೆ. ಅಲ್ಲಾಹನು ಬಲ್ಲವನು, ನೀವು ಬಲ್ಲವರಲ್ಲ, 

(233) ತಮ್ಮ ಶಿಶುಗಳು ಪೂರ್ಣ ಸ್ವನಪಾನಾವಧಿಯವರೆಗೆ ಹಾಲು ಕುಡಿಯಬೇಕೆಂದು ತಂದೆಯಂದಿರು 
ಬಯಸಿದರೆ, ತಾಯಂದಿರು ತಮ್ಮ ಶಿಶುಗಳಿಗೆ ಎರಡು ವರ್ಷ ಪೂರ್ತಿಯಾಗಿ ಹಾಲುಣಿಸಬೇಕು.*' ಆಗ 
ಶಿಶುವಿನ ತಂದೆಯು ಅವರಿಗೆ ನ್ಯಾಯೋಚಿತ ರೀತಿಯಿಂದ ಅನ್ನ ಬಟ್ಟೆ ಕೊಡಲು ಕರ್ತವ್ಯಬದ್ಧನಾಗುವನು. 
ಆದರೆ ಅವನವನ ಶಕ್ತಿಗಿಂತ ಮೊರಿದ ಭಾರವನ್ನು ಯಾರ ಮೇಲೂ ಹಾಕಬಾರದು. ಶಿಶುವು ತಾಯಿಯದ್ದು 
ಎಂಬ ಕಾರಣದಿಂದ ಅವಳನ್ನು ಕಷ್ಟಕ್ಕೊಳಪಡಿಸ ಬಾರದು ಮತ್ತು ಶಿಶುವಿನ ತಂದೆಯೆಂಬ ಕಾರಣದಿಂದ 
ಅವನನ್ನೂ ಪೇಚಾಟಕ್ಕೊಳಪಡಿಸಬಾರದು. ಮೊಲೆಹಾಲನ್ನುಣಿಸುವವಳ ಈ ಹಕ್ಕು ತಂದೆಯ ಮೇಲಿರುವಂತೆಯೇ 
ಅವನ ವಾರೀಸುದಾರರ ಮೇಲೂ ಇದೆ. ಆದರೆ ಉಭಯತ್ರರು ಪರಸ್ಪರ ವಿಚಾರ ವಿನಿಮಯದಿಂದ 
ಒಮ್ಮತರಾಗಿ ಮೊಲೆಹಾಲನ್ನು ಬಿಡಿಸಲಿಚ್ಛಿಸುವುದರಲ್ಲಿ ತಪ್ಪಿಲ್ಲ ಮತ್ತು ನಿಮ್ಮ ಶಿಶುಗಳಿಗೆ ಅನ್ಯ ಸ್ತ್ರೀಯಿಂದ 


256. ಅರ್ಥಾತ್‌- ಒಬ್ಬ ಸ್ತ್ರೀಗೆ ಅವಳ ಪತಿಯು ತಲಾಕ್‌ ಕೊಟ್ಟಿದ್ದು 'ಇದ್ದತ್‌' ಮುಗಿಯುವುದಕ್ಕೆ ಮುಂಚೆ ಅವಳೊಂದಿಗೆ 
ರುಜೂಲ್‌ ಮಾಡಿಕೊಳ್ಳದಿದ್ದು 'ಇದ್ದತ್‌'ನ ಕಾಲಾವಧಿ ಮುಗಿದ ಬಳಿಕ ಅವರಿಬ್ಬರೂ ಪರಸ್ಪರ ಪುನಃ ನಿಕಾಹ್‌ ಮಾಡಿಕೊಳ್ಳಲು 
ಒಪ್ಪಿಕೊಂಡಾಗ, ಆ ಸ್ತ್ರೀಯ ಸಂಬಂಧಿಕರು ಇದಕ್ಕೆ ಅಡ್ಡಿಪಡಿಸಬಾರದು. ಇದೇ ರೀತಿ ಒಬ್ಬನು ತನ್ನ ಪಶ್ನಿಗೆ ತಲಾಕ್‌ ಕೊಟ್ಟ 
ಬಳಿಕ ಆ ಸ್ತ್ರೀಯು ಇದ್ದತ್‌ನ ಅವಧಿ ಮುಗಿದನಂತರ ಸ್ವತಂತ್ರಳಾಗಿ ಬೇರೊಬ್ಬನೊಂದಿಗೆ ನಿಕಾಹ್‌ ಮಾಡಿಕೊಳ್ಳೆಲು ಬಯಸಿದಾಗ 
ಅವಳ ಮೊದಲಿನ ಪಶಿಯು, ಈ ನಿಕಾಹ್‌ ಆಗುವುದನ್ನು ತಡೆಯುವ ಮತ್ತು ಅವನಿಂದ ಬಿಡುಗಡೆ ಹೊಂದಿದವಳ್ಳೊಂದಿಗೆ 
ವಿವಾಹವಾಗಲು ಬೇರೆ ಯಾರೂ ಒಪ್ಪದಂತೆ ಮಾಡುವುದೇ ಮೊದಲಾದ ನೀಚ ಕೃತ್ಯಗಳಲ್ಲಿ ತೊಡಗಬಾರದೆಂಬ ಅರ್ಥವನ್ನು ಇದು 
ಒಳಗೊಂಡಿದೆ. 


257. 'ತಲಾಕ್‌', 'ಖುಲಾ' ಅಥವಾ 'ಫೆಸ್ಕ್‌' ಮತ್ತು ಬಿಡುಗಡೆಯ ಮೂಲಕ ದಂಪತಿಗಳು ಪರಸ್ಪರ ಬಿಟ್ಟಗಲಿದಾಗ ಆ ಸ್ತ್ರೀಯ 
: | ಮಡಿಲಲ್ಲಿ ಸ್ನನಪಾನ ಮಾಡುವ ಮಗುವಿದ್ದರೆ ಆ ಸಂದರ್ಭಕ್ಕೆ ಅನ್ವಯಿಸುವ ಆದೇಶವಿದು. 


258. ಅರ್ಥಾತ್‌- ತಂದೆಯು ಮೃತ ಪಟ್ಟಿದ್ದರೆ, ಅವನ ಸ್ಥಾನದಲ್ಲಿರುವ ಮಗುವಿನ ರಕ್ಷಕನು ಈ ಹಕ್ಕನ್ನು ಕೊಡಬೇಕು. 


ಕಾಂಡ -2 


2. ಅಲ್‌ ಬಕರಃ 139 


Fad ಹ್‌‏ ار 
سرٗیہ ,$0 


َو َء ST‏ 
وَیلہوْن از واجا یتر gO‏ 
Cor 2‏ ہے ہو٣‏ و در اک مدے Se‏ ے ام صٹھوم, shel‏ 
بَلَغْی ASSIS ASA F ENT‏ 

TP ಫಿ مو‎ 7 ۱ 4 4 


ಸ್ವನಪಾನ ಮಾಡಿಸುವ ಇರಾದೆ ನಿಮಗಿದ್ದರೆ, ಅದಕ್ಕೆ ಪ್ರತಿಫಲವನ್ನು ನಿಶ್ಚಯಿಸಿ ಅದನ್ನು ನ್ಯಾಯೋಚತವಾಗಿ 
ಪಾವತಿ ಮಾಡಿದರೆ ಅದರಲ್ಲೂ ತಪ್ಪಿಲ್ಲ. ಅಲ್ಲಾಹನನ್ನು ಭಯಪಡಿರಿ. ನೀವು ಮಾಡುವುದೆಲ್ಲವನ್ನೂ ಅಲ್ಲಾಹನು 
ನೋಡುತ್ತಿದ್ದಾನೆ ಎಂಬುದನ್ನು ನೀವು ತಿಳಿದಿರಬೇಕು. 

(234-235) ನಿಮ್ಮಲ್ಲಿ ಯಾರಾದರೂ ಮೃತಪಟ್ಟರೆ ಮತ್ತು ಅವರ ಪಶ್ನಿಯರು ಜೀವಂತರಾಗಿದ್ದರೆ, ಅವರು 
(ಪತ್ನಿಯರು) ನಾಲ್ಕು ತಿಂಗಳು ಹತ್ತು ದಿನಗಳ ತನಕ ತಮ್ಮನ್ನು ತಾವೇ ತಡೆದಿರಿಸಿಕೊಳ್ಳಬೇಕು. ಇದ್ದತ್‌ 
ಮುಗಿದ ಬಳಿಕ ಅವರು ತಮ್ಮ ವೈಯಕ್ತಿಕ ವಿಷಯದಲ್ಲಿ ನ್ಯಾಯೋಚಿತವಾದುದೇನನ್ನಾದರೂ ಮಾಡಿದರೆ 
(ಅರ್ಥಾತ್‌ ವಿವಾಹ) ಅದರ ಹೊಣೆ ನಿಮ್ಮ ಮೇಲಿಲ್ಲ. ಅಲ್ಲಾಹನು ನಿಮ್ಮೆಲ್ಲರ ಕರ್ಮಗಳನ್ನು 
ಅರಿಯುವವನಾಗಿರುತ್ತಾನೆ. ಇದ್ದತ್‌ನ ಕಾಲಾವಧಿಯಲ್ಲಿ ಆ ವಿಧವೆಯರೊಂದಿಗೆ ವಿವಾಹದ ಇರಾದೆಯನ್ನು ನೀವು 


259. ಪತಿಯೊಂದಿಗೆ ಲೈಂಗಿಕ ಸಂಪರ್ಕ ಏರ್ಪಡುವುದಕ್ಕೆ ಮುಂಚೆ ಪಿಯ ಮರಣ ಸಂಭವಿಸಿದ ಸ್ತ್ರೀಗೂ ಈ ಇದ್ದತ್‌ 
ಅನ್ವಯಿಸುತ್ತದೆ. ಆದರೆ ಗರ್ಭವತಿಯು ಇದಕ್ಕೆ ಹೊರತಾಗಿರುತ್ತಾಳೆ. ಅವಳೆ ಇದ್ದತ್‌ ಹೆರಿಗೆಯ ವರೆಗಿದೆ. ಪ್ರಸವವು ಪತಿಯ 
ಮರಣವಾದೊಡನೆಯೇ ಆಗಲಿ ಅಥವಾ ಕೆಲವು ತಿಂಗಳುಗಳೇ ಉರುಳಿ ಹೋಗಲಿ ಅವಳು ಈ ನಿಯಮವನ್ನೇ ಪಾಲಿಸಬೇಕಾಗುವುದು. 

'ತಮ್ಮನ್ನು ತಾವೇ ತಡೆದಿರಿಸಿಕೊಳ್ಳಬೇಕು' ಎಂದರೆ ಆ ಅವಧಿಯಲ್ಲಿ ನಿಕಾಹ್‌ ಮಾಡಿಕೊಳ್ಳಬಾರದೆಂದು ಮಾತ್ರವಲ್ಲ, 
ಶೃಂಗಾರಾದಿಗಳಿಂದಲೂ ದೂರವಿರಬೇಕೆಂದರ್ಥ. ಇದ್ದತ್‌ನ ಕಾಲಾವಧಿಯಲ್ಲಿ ಸ್ತ್ರೀಯು ಬಣ್ಣ ಬಣ್ಣದ ಬಟ್ಟೆಗಳನ್ನು ಮತ್ತು 
ಅಭರಣಗಳನ್ನು ಧರಿಸುವುದೂ, ಮದರಂಗಿ, ಕಾಡಿಗೆ ಸುಗಂಧ ದ್ರವ್ಯ ಹಚ್ಚುವುದೂ ಕೇಶರಂಜನ ಮೊದಲಾದವುಗಳನ್ನು 
ಮಾಡಿಕೊಳ್ಳುವುದೂ ವರ್ಜ್ಯವೆಂದು ಹದೀಸಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ. ಆ ಕಾಲಾವಧಿಯಲ್ಲಿ ಸ್ತ್ರೀಯು ಮನೆ ಬಿಟ್ಟು ಹೊರಗೆ 
ಹೋಗಬಹುದೇ ಎಂಬ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ. ಹರ್ರುತ್‌ ಉಮರ್‌, ಉಸ್ಮಾನ್‌, ಇಬ್ನ್‌ ಉಮರ್‌, ರುದ್‌ ಬಿನ್‌ ಸಾಬಿತ್‌, 
ಇಬ್ದು ಮಸ್‌ಊದ್‌, ಉಮ್ಮು ಸಲ್ಮಾ, ಸಈದ್‌ ಬಿನ್‌ ಮುಸಯ್ಕಿಬ್‌, ಇಬ್‌ರಾಹೀಮ್‌ ನಖಈ, ಮುಹಮ್ಮದ್‌ ಬಿನ್‌ ಸೀರೀನ್‌ 
ಮತ್ತು ನಾಲ್ವರು ಇಮಾಮರು(ರ) ಇದ್ದತ್‌ನ ಕಾಲಾವಧಿಯಲ್ಲಿ ವಿಧವೆಯು ಆಕೆಯ ಪತಿ ಮೃತಪಟ್ಟ ಮನೆಯೊಳಗೇ ಇರಬೇಕೆಂಬ 
ಅಭಿಪ್ರಾಯವುಳ್ಳವರಾಗಿದ್ದಾರೆ. ಅವಳು ಹಗಲಿನಲ್ಲಿ ಏನಾದರೂ ಅಗತ್ಯಬಿದ್ದಾಗ ಹೊರಗೆ ಹೋಗಬಹುದು. ಅದರೆ ಅವಳ ವಾಸ್ತವ್ಯವು 
ಆ ಮನೆಯಲ್ಲೇ ಆಗಿರಬೇಕು. ಇದಕ್ಕೆ ವ್ಯತಿರಿಕ್ತವಾಗಿ ಹರ್ರುತ್‌ ಆಯಿಶಾ, دہ‎ ಅಬ್ಬಾಸ್‌, ಅಲೀ, ಜಾಬಿರ್‌ ಬಿನ್‌ ಅಬ್ದುಲ್ಲಾ 
ಅತಾಲ್‌, ತಾವೂಸ್‌, ಹಸನ್‌ ಬಸರೀ, ಉಮರ್‌ ಬಿನ್‌ ಅಬ್ದುಲ್‌ ಅಯೀರು್‌(ರ) ಮತ್ತು ಎಲ್ಲ ರಖಾಹಿರೀಗಳ ಅಭಿಪ್ರಾಯ 
ಪ್ರಕಾರ ಸ್ತ್ರೀಯು ತನ್ನ ಇದ್ದತ್‌ನ ಕಾಲಾವಧಿಯನ್ನು ಎಲ್ಲಿ ಬೇಕಾದರೂ ಕಳೆಯಬಹುದು. ಈ ಅವಧಿಯಲ್ಲಿ ಅವಳು ಪ್ರಯಾಣವನ್ನೂ 
ಮಾಡಬಹುದು. 


ಕಾಂಡ-2 


140 ಕುರ್‌ಆನ್‌ ವ್ಯಾಖ್ಕಾನ 


SSIS 


وگ کا دو دک اہی دیو غَقنَ٤‏ اٹک PALI tr‏ 
لا 33 3 wise‏ ےت 


1 pe 


62% 8G E92 pa 55% STA EET ho 
vs ONE و‎ SSB ان ارہ يعلممَائ|‎ Ae 


: جو ھا ಫಿ‏ کی £40 ೨%‏ کاو یک ,2 ک7 
STN‏ نام وع ناونع ڑا 45 po 1 ES‏ لَهُن 


d KC 7 ಹ 
EGS TE 3S ಜೆ ಕ $8 و‎ ೩ಬಿ 
HS مِن‎ MSIE SS 0S MEE GIy 

۸ 


ಸೊರ ಹತ ಭ್ರ 
ಸಂಕೇತಗಳ ಮೂಲಕ ಪ್ರಕಟಗೊಳಿಸಿದರೂ ಮನಸ್ಸಿನೊಳಗೆ ಬಚ್ಚಿಟ್ಟರೂ ತಪ್ಪಿಲ್ಲ. ನಿಮ್ಮ ಮನದೊಳಗೆ ಅವರ 
ಯೋಚನೆ ಬಂದೇ ತೀರುವುದೆಂಬುದನ್ನು ಅಲ್ಲಾಹನು ಅರಿತಿರುತ್ತಾನೆ. ಆದರೆ ರಹಸ್ಯ ವಾಗ್ದಾನ ಮಾಡಬಾರದು. 
ಯಾವುದೇ ಪ್ರಸ್ತಾಪ ಮಾಡುವುದಾದರೆ ನ್ಯಾಯೋಚಿತ ರೀತಿಯಿಂದ ಮಾಡಿರಿ. ಇದ್ದತ್‌ ಪೂರ್ಣಗೊಳ್ಳುವ ತನಕ 
ವಿವಾಹ ಬಂಧನದ ನಿರ್ಧಾರ ಮಾಡಬೇಡಿರಿ. ಅಲ್ಲಾಹನು ನಿಮ್ಮ ಹೃದಯಗಳಲ್ಲಿರುವುದನ್ನೂ 
ಅರಿಯುತ್ತಾನೆಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳಿರಿ. ಆದುದರಿಂದ ಆತನನ್ನು ಭಯಪದಡಿರಿ. ಅಲ್ಲಾಹನು ಚಿಕ್ಕ 
ಪುಟ್ಟ ವಿಷಯಗಳನ್ನು ಕ್ಲಮಿಸುವವನೂ ಸಹನಶೀಲನೂ: ಆಗಿರುತ್ತಾನೆಂಬುದನ್ನು ನೀವು ತಿಳಿದಿರಬೇಕು. 

(236-237) ನೀವು ನಿಮ್ಮ ಸ್ತ್ರೀಯರನ್ನು ಸ್ಪರ್ಶಿಸುವುದಕ್ಕಿಂತ ಅಥವಾ ಅವರಿಗೆ ಮಹ್‌ (ವಿವಾಹಧನ) 
ನಿಶ್ಚಯಿಸುವುದಕ್ಕಿಂತ ಮುಂಚೆ ಅವರಿಗೆ ತಲಾಕ್‌ ಕೊಟ್ಟರೆ, ನಿಮ್ಮ ಮೇಲೇನೂ ದೋಷವಿಲ್ಲ. ಇಂತಹ 
ಸಂದರ್ಭದಲ್ಲಿ ಅವರಿಗೆ ಸ್ವತ್ತನ್ನೇನಾದರೂ ಕೊಡಬೇಕು. ಧನಿಕರು ತನ್ನ ಶಕ್ಕಾನುಸಾರ ಮತ್ತು ಬಡವನು 
ತನ್ನ ಶಕ್ಕಾನುಸಾರ ನ್ಯಾಯೋಚಿತ ರೀತಿಯಿಂದ ಕೊಡಬೇಕು. ಇದು ಸಜ್ಜನರ ಮೇಲಿರುವ ಬಾಧ್ಯತೆಯಾಗಿದೆ. 
ಅವರನ್ನು ' ಸ್ಪರ್ಶಿಸುವುದಕ್ಕಿಂತ ಮುಂಚೆ ತಲಾಕ್‌ ಕೊಟ್ಟರೆ, 'ವಿವಾಹಧನ'(ಮಹ್ಟ್‌) ನಿಶ್ಚಯಿಸಲ್ಪಟ್ಟಿದ್ದರೆ, 
ಅರ್ಧಾಂಶ ವಿವಾಹಧನ ಕೊಡಬೇಕು. ಸ್ತ್ರೀಯು ಮೃದು ನೀತಿಯನ್ನನುಸರಿಸಿದರೆ (ಮತ್ತು ವಿವಾಹಧನ 
ಬಿಟ್ಟುಕೊಟ್ಟರೆ) ಅಥವಾ ವಿವಾಹ ಸಂಬಂಧವನ್ನು ಕೈಯಲ್ಲಿರಿಸಿ ಕೊಂಡಿರುವ ಪುರುಷನು ಮೃದು 
ನೀತಿಯನ್ನಮಸರಿಸಿದರೆ (ಮತ್ತು ಪೂರ್ಣ ವಿವಾಹಧನ ಕೊಟ್ಟು ಬಿಟ್ಟರೆ) ಅದು ಬೇರೆ ವಿಷಯ ಮತ್ತು ನೀವು 
(ಅರ್ಥಾತ್‌ ಪತಿ) ಮೃದುನೀತಿಯನ್ನನುಸರಿಸಿದರೆ ಇದು ಧರ್ಮನಿಷ್ಮೆಯೊಂದಿಗೆ ಹೆಚ್ಚು ಅನುರೂಪವಾಗಿರುತ್ತದೆ. 


260. ಹೀಗೆ ಸಂಬಂಧವನ್ನು ಜೋಡಿಸಿದ ಬಳಿಕ ಮುರಿದು ಬಿಡುವುದರಿಂದ ಸ್ತ್ರೀಗೆ ಒಂದಲ್ಲೊಂದು ವಿಧದ ನಷ್ಟ ಆಗಿಯೇ 
ತೀರುತ್ತದೆ. ಆದ್ದರಿಂದ ನಿಮ್ಮ ಶಕ್ತ್ಯಾನುಸಾರ ಅದನ್ನು ತುಂಬಲು ಪ್ರಯತ್ನ ಮಾಡಿರೆಂದು ಅಲ್ಲಾಹನು ಆಜ್ಞಾಪಿಸಿರುತ್ತಾನೆ. 


ಕಾಂಡ -2 


2. ಅಲ್‌ ಬಕರಃ 141 


AE SHEE "ಉಲಿ ACI 
is ت‎ ಈ 
$6 EG َرجَالا اذ‎ Sb 85 OSA NDS 
SET NEG HT ATARI HE 


ಪರಸ್ಪರ ವ್ಯವಹಾರದಲ್ಲಿ ಔದಾರ್ಯವೆನ್ನು ಮರೆಯಬೇದಿರಿ.*! ನಿಮ್ಮ ಕರ್ಮಗಳನ್ನು ಅಲ್ಲಾಹನು ವೀಕ್ಷಿಸುತ್ತಿದ್ದಾನೆ. 

(238-239) ನಿಮ್ಮ ನಮಾರು್‌ಗಳನ್ನು ಜಾಗರೂಕತೆಯಿಂದ ಪಾಲಿಸಿರಿ? ಮುಖ್ಯವಾಗಿ ಸರ್ವಗುಣ 
ಸಂಪನ್ನವಾದ ನಮಾರು್‌' ಅತ್ಯಂತ ವಿಧೇಯ ದಾಸರು ನಿಲ್ಲುವ ಹಾಗೆ ಅಲ್ಲಾಹನ ಮುಂದೆ ನಿಲ್ಲಿರಿ. 
ಭಯೋತ್ಪಾದಕ ಪರಿಸ್ತಿತಿಯಲ್ಲಿ ಪಾದಚಾರಿಗಳಾಗಿ ಅಥವಾ ಸವಾರರಾಗಿ ಸಾಧ್ಯವಿರುವ ರೀತಿಯಲ್ಲಿ ನಮಾರು್‌ 
ನಿರ್ವಹಿಸಿರಿ. ಅಭಯವೊದಗಿದಾಗ ಹಿಂದೆ ನೀವು ತಿಳಿಯದೆ ಇದ್ದುದನ್ನು ಅಲ್ಲಾಹನು ನಿಮಗೆ ಕಲಿಸಿ ಕೊಟ್ಟಿರುವ 
ರೀತಿಯಲ್ಲಿ ಅವನನ್ನು ಧ್ಯಾನಿಸಿರಿ. 

261. ಅರ್ಥಾತ್‌- ಮಾನವ ಸಂಬಂಧಗಳನ್ನು ಸುಮಧುರಗೊಳಿಸಲಿಕ್ಕಾಗಿ, ಜನರು ಔದಾರ್ಯ ನೀತಿಯನ್ನು ಅನುಸರಿಸಬೇಕಾದುದು 
ಅತಿ ಅಗತ್ಯ. ಪ್ರತಿಯೊಬ್ಬನೂ ನಿಖರವಾಗಿ ಕಾನೂನು ಪ್ರಕಾರ ತನಗೆ ಸಲ್ಲತಕ್ಕ ಹಕ್ಕಿಗಾಗಿ ಪಟ್ಟು ಹಿಡಿದರೆ, ಸಾಮೂಹಿಕ ಜೀವನವು 
ಎಂದೂ ಸುಮಧುರವಾಗಿರಲಾರದು. 

262. ಸಾಂಸ್ಕೃತಿಕ ಮತ್ತು ಸಾಮಾಜಿಕ ನಿಯಮಗಳನ್ನು ವಿವರಿಸಿದ ಬಳಿಕ ಅಲ್ಲಾಹನು ಈ ಭಾಷಣವನ್ನು ನಮಾರುನ 
ತಾಕೀದಿನೊಂದಿಗೆ ಕೊನೆಗೊಳಿಸಿರುತ್ತಾನೆ. ಏಕೆಂದರೆ ಮನುಷ್ಯನಲ್ಲಿ ದೇವಭಯ, ಧರ್ಮಶೀಲತೆ ಮತ್ತು ಪಾವಿತದ ಭಾವನೆಯನ್ನೂ 
ದೇವಾದೇಶಗಳನ್ನು ಅನುಸರಿಸುವ ಯೋಗ್ಯತೆಯನ್ನೂ ಉಂಟು ಮಾಡಲು ಮತ್ತು ಅವನನ್ನು ಸತ್ಕದಲ್ಲಿ ಸ್ಲಿರವಾಗಿ ನಿಲ್ಲಿಸಲು 
ನಮಾರು್‌ಗೆ ಮಾತ್ರ ಸಾಧ್ಯವಿದೆ. ಇದಿಲ್ಲದೆ ಹೋದರೆ ಮಾನವನು ದೇವಾದೇಶಗಳ ಪಾಲನೆಯಲ್ಲಿ ಸ್ಥಿರವಾಗಿರಲು ಸಾಧ್ಯವಿಲ್ಲ. 
ಮಾತ್ರವಲ್ಲ, ಕ್ರಮೇಣ ಯಹೂದಿಯರಂತೆ ಅವಿಧೇಯತೆಯ ಪ್ರವಾಹದಲ್ಲಿ ಬಹುದೂರ ಸಾಗಿ ಹೋಗುತ್ತಾನೆ. 

263. ಮೂಲದಲ್ಲಿ 'ಸಲಾತುಲ್‌ ವುಸ್ತಾ' ಎಂಬ ಪದವನ್ನು ಪ್ರಯೋಗಿಸಲಾಗಿದೆ. ಕೆಲವು ವ್ಯಾಖ್ಯಾನಕಾರರು ಇದಕ್ಕೆ 
ಮುಂಜಾವಿನ ನಮಾರ್‌ ಎಂಬ ಅರ್ಥ ಕೊಟ್ಟಿರುತ್ತಾರೆ. ಇನ್ನು ಕೆಲವರು 'ರುುಹರ್‌', ಮತ್ತೆ ಕೆಲವರು 'ಮಗ್ರಿಬ್‌', ಬೇರೆ ಕೆಲವರು 
'ಇಶಾ' ಎಂದೂ ಅರ್ಥೈಸಿಕೊಂಡಿದ್ದಾರೆ. ಆದರೆ ಇವುಗಳ ಪೈಕಿ ಯಾವ ವಚನವೂ ಪ್ರವಾದಿವರ್ಯರಿಂದ(ಸ) ಬಂದಿಲ್ಲ. ಇದು 
ವ್ಯಾಖ್ಯಾನಕಾರರ ಅಭಿಪ್ರಾಯ ಮಾತ್ರ. ಈ ಕುರಿತು ಹಟ ಹೇಳಿಕೆಗಳು سے‎ ನಮಾರುನ ಪರವಾಗಿವೆ. ಪ್ರವಾದಿ(ಸ) ಈ 
ನಮಾರುನ್ನೇ 'ಸಲಾತುಲ್‌ ವೃಸ್ತಾ' ಎಂದು ಕರೆದಿರುವರೆಂದು ಹೇಳಲಾಗುತ್ತದೆ. 'ಕಂದಕ್‌' ಯುದ್ಧದ ಸಂದರ್ಭದಲ್ಲಿ ಮುಶ್ರಿಕರ 
ಮುತ್ತಿಗೆಯು ತಂದೊಡ್ಡಿದ ಒತ್ತಡದಿಂದಾಗಿ ಸೂರ್ಯಾಸ್ತಮಾನವಾಗುವ ವರೆಗೂ ಪ್ರವಾದಿವರ್ಯರು(ಸ) 'ಅಸರ್‌' ನಮಾರುಖ್‌ 
ಮಾಡಿರಲಿಲ್ಲ. ಆಗ ಪ್ರವಾದಿ(ಸ) "ಇವರು ನಮ್ಮನ್ನು 'ಸಲಾತುಲ್‌ )من‎ ಕಳೆದುಕೊಳ್ಳುವಂತೆ ಮಾಡಿಬಿಟ್ಟರು. ಅಲ್ಲಾಹನು ಇವರ 
ಗೋರಿಗಳನ್ನೂ ನಿವಾಸಗಳನ್ನೂ ಅಗ್ನಿಯಿಂದ ತುಂಬಲಿ" ಎಂದಿದ್ದರು. ಕೇವಲ ಈ ಘಟನೆಯ ಆಧಾರದಲ್ಲಿ ಪ್ರವಾದಿ(ಸ) 'ಅಸರ್‌' 
ನಮಾರುನ್ನೇ 'ಸಲಾತುಲ್‌ سد‎ ಎಂದಿದ್ದರೆಂದು ತಿಳಿದುಕೊಳ್ಳೆಲಾಗಿದೆ. ಆದರೆ ನಮ್ಮ ದೃಷ್ಟಿಯಲ್ಲಿ ಪ್ರವಾದಿವರ್ಯರ(ಸ) ಪ್ರಸ್ತುತ 
ಮಾತಿನ ಅರ್ಥ- ನಾವು ಈ ಒತ್ತಡದಿಂದಾಗಿ ಒಂದು ಶ್ರೇಷ್ಠ ನಮಾರುನ್ನು ಕಳೆದುಕೊಳ್ಳಬೇಕಾಯಿತು, ಅದನ್ನು ನಾವೀಗ ಅಕಾಲದಲ್ಲಿ, 
ಲಗುಬಗೆಯಿಂದ ಮತ್ತು ಏಕಾಗ್ರತೆ ಇಲ್ಲದೆ ನಿರ್ವಹಿಸಬೇಕಾದೀತು. ಭಯಭಕ್ತಿ ಹಾಗೂ ಮನಶ್ಯಾಂತಿಯೊಂದಿಗೆ ಅದನ್ನು ನಿರ್ವಹಿಸಲು 
ನಮಗೆ ಸಾಧ್ಯವಾಗಲಾರದು ಎಂದು ಮಾತ್ರವಾಗಿದೆ. ಸಂದರ್ಭದ ದೃಷ್ಟಿಯಿಂದಲೂ ಈ ಅರ್ಥವೇ ಹೆಚ್ಚು ಸರಿಯೆಂದು ತೋರುತ್ತದೆ. 

'ವುಸ್ತಾ' ಎಂದರೆ ಮಧ್ಯದಲ್ಲಿರುವ ವಸ್ತು ಎಂದೂ ಅತ್ಕುಚ್ಛ್ಚ ಅಥವಾ ಅತ್ಕುತ್ತಮವೆಂದೂ ಅರ್ಥವಿದೆ. ಆದ್ದರಿಂದ 
'ಸಲಾತುಲ್‌ ವುಸ್ತಾ' ಎಂದರೆ ಮಧ್ಯದ ನಮಾರು್‌ ಎಂದೂ ನಮಾಯಿುನ ಎಲ್ಲ ಶ್ರೇಷ್ಠ ತೆಗಳನ್ನೊಳೆಗೊಂಡ, ಕ್ಲಪ್ತ ಸಮಯದಲ್ಲಿ 
ಪೂರ್ಣ ಏಕಾಗ್ರಚಿತ್ತದಿಂದ ಮಾಡುವ ನಮಾರು್‌ ಎಂದೂ ಅರ್ಥವಾಗುತ್ತದೆ. - ೦ತ ವಿಧೇಯ ದಾಸರು ನಿಲ್ಲು; ವಂತೆ ಅಲ್ಲಾಹನ 
ಮುಂಡೆ ನಿಲ್ಲಿರಿ' ಎಂಬ ಮುಂದಿನ ಮಾತು ತಾನಾಗಿಯೇ ಇದನ್ನು ವ್ಯಾಖ್ಯಾನಿಸುತ್ತದೆ. 


ಕಾಂಡ -2 


142 ಕುರ್‌ಆನ್‌ ವ್ಯಾಖ್ಯಾನ 


و 2 
6s ಯಿ‏ 
ان کر چک ەل ೨% EAL‏ 


2 اہ 


[Pe "7‏ 2مم ہو 
الله نت 
0 


مت ا کم 
ಅಡೆ‏ 85( مو 8 


وه 


نٹ 


(240-241) ನಿಮ್ಮಲ್ಲಿ? کت‎ ಬಿಟ್ಟು ಮೃತ್ಯುವಶರಾಗುವವರು ತಮ್ಮ ಪತ್ನಿಯರಿಗೆ ಒಂದು 
ವರ್ಷದವರೆಗೆ ಜೀವನಾಂಶ ಕೊಡಬೇಕೆಂದೂ ಅವರನ್ನು ಗೃಹಬಾಹಿರರನ್ನಾಗಿ ಮಾಡಬಾರದೆಂದೂ 'ವಸಿಯ್ಯತ್‌' | 
(ಉಯಿಲು ಅಥವಾ ಮೃತ್ಕುಪತ್ರ) ಮಾಡಬೇಕು. ಆ ಬಳಿಕ ಅವರು ತಾವೇ ಹೊರಟು ಹೋದರೆ ಅವರು 
ತಮ್ಮ ವಿಷಯದಲ್ಲಿ ನ್ಯಾಯೋಚಿತವಾಗಿ ಏನು ಮಾಡಿದರೂ ಅದರ ಹೊಣೆ ನಿಮ್ಮ ಮೇಲಿಲ್ಲ. ಅಲ್ಲಾಹನು 


ಎಲ್ಲರ ಮೇಲೂ ಪ್ರಬಲಾಧಿಕಾರವುಳ್ಳವನೂ ವಿವೇಕಜ್ಞಾನಿಯೂ ಆಗಿರುತ್ತಾನೆ. ಇದೇ ರೀತಿಯಲ್ಲಿ ತಲಾಕ್‌ 
ಕೊಡಲ್ಪಟ್ಟ ಸ್ತ್ರೀಯರಿಗೆ ನ್ಯಾಯೋಚಿತವಾಗಿ ಸ್ವತ್ತನ್ನೇನಾದರೂ ಕೊಟ್ಟು ಬೀಳ್ಕೊಡಬೇಕು. ಇದು ಧರ್ಮನಿಷ್ಮರುಗಳ 
ಮೇಲಿನ ಬಾಧ್ಯತೆಯಾಗಿರುತ್ತದೆ. 

(242) ಹೀಗೆ ಅಲ್ಲಾಹನು ತನ್ನ ಆದೇಶಗಳನ್ನು ಸುಸ್ಪಷ್ಟವಾಗಿ ವಿವರಿಸಿ ಹೇಳುತ್ತಾನೆ. ನೀವು 
ವಿಚಾರವಂತರಾಗುವಿರೆಂದು ನಿರೀಕ್ಷಿಸಲಾಗಿದೆ. 

(243-245) ಮೃತ್ಯುವಿಗೆ ಹೆದರಿ ತಮ್ಮ ಮನೆಮಾರುಗಳನ್ನು ಬಿಟ್ಟು ಹೋದ ಸಾವಿರಾರು ಮಂದಿಯ 
ಬಗ್ಗೆ ನೀವು ವಿವೇಚಿಸಿದಿರಾ? ಅಲ್ಲಾಹನು ಅವರೊಡನೆ, 'ಸತ್ತು ಹೋಗಿರಿ' ಎಂದನು. ಅನಂತರ ಅವನು 


264. ಮೇಲಿನ ಸೂಕ್ತದಲ್ಲಿ ಉಪನ್ಯಾಸದ ಶ್ರೇಣಿಯು ಕೊನೆಗೊಂಡಿತ್ತು. ಈ ಮಾತು ಅದರ ಉಪಸಂಹಾರ ರೂಪದಲ್ಲಿದೆ. 

265. ಇಲ್ಲಿಂದ ಉಪನ್ಯಾಸದ ಇನ್ನೊಂದು ಪರಂಪರೆಯು ಆರಂಭವಾಗುತ್ತದೆ. ಇದರಲ್ಲಿ ಮುಸ್ಲಿಮರನ್ನು ಅಲ್ಲಾಹನ 
ಮಾರ್ಗದಲ್ಲಿ ಜಿಹಾದ್‌ ಮತ್ತು ಧನತ್ಕಾಗ ಮಾಡಲು ಪ್ರೇರೇಪಿಸಲಾಗಿದೆ. ಅವರಿಗೆ ಬನೀಣಸ್ರಾಈಲರ ಅಧೋಗತಿಗೆ ಕಾರಣವಾದ 
ದೌರ್ಬಲ್ಯಗಳಿಂದ ದೂರವಿರುವಂತೆ ಉಪದೇಶಿಸಲಾಗಿದೆ. ಈ ಭಾಗವನ್ನು ಸರಿಯಾಗಿ ಅರ್ಥೈಸಬೇಕಾದರೆ ಕೆಲವು ವಿಷಯಗಳು ನಮ್ಮ 
ಗಮನದಲ್ಲಿರಬೇಕು. ಆಗ ಮುಸ್ಲಿಮರು ಮಕ್ಕಾದಿಂದ ಹೊರಹಾಕಲ್ಪಟ್ಟಿದ್ದರು. ಸುಮಾರು ಒಂದೂವರೆ ವರ್ಷದಿಂದ ಮದೀನಾದಲ್ಲಿ 
ಅಶ್ರಯ ಪಡೆದಿದ್ದರು. ಅವರು ಸತ್ಮನಿಷೇಧಿಗಳ ಹಿಂಸೆಯನ್ನು ಸಹಿಸಲಾರದೆ ತಮಗೂ ಕಾದಾಡಲು ಅಷ್ಟಣೆಯಾಗಬೇಕೆಂದು ಆಗಾಗ 
ಬಿನ್ನವಿಸಿಕೊಳ್ಳುತ್ತಿದ್ದರು. ಆದರೆ ಅವರಿಗೆ ಕಾದಾಟದ ಆಜ್ಞೆಕೊಟ್ಟಾಗ ಅವರಲ್ಲಿ ಕೆಲವರು, 26ನೇ ರುಕೂಲ್‌ನ ಕೊನೆಯಲ್ಲಿ (ಸೂಕ್ತ 
- 216) ಹೇಳಿದಂತೆ, ಹಿಂಜರಿಯುತ್ತಿದ್ದರು. ಆದುದರಿಂದ ಇಲ್ಲಿ ಬನೀಇಸ್ರಾಈಲರ ಇತಿಹಾಸದ ಎರಡು ಘಟನೆಗಳನ್ನು ಉಲ್ಲೇಖಿಸಿ 
ಆ ಮೂಲಕ, ಅವರನ್ನು ಎಚ್ಚರಿಸಲಾಗಿದೆ. 


2. ಅಲ್‌ ಬಕೆರಃ 143 


SOS رن قب عَکيکمْ الیکال الا‎ eds ال‎ 
ಅವರಿಗೆ ಜೀವದಾನ ಮಾಡಿದನು." ವಾಸ್ತವದಲ್ಲಿ ಅಲ್ಲಾಹನು ಮಾನವರ ಮೇಲೆ ಮಹಾ ಕೃಪೆ 
ತೋರುವವನಾಗಿರುತ್ತಾನೆ. ಆದರೆ, ಅನೇಕರು ಕೃತಜ್ಞತೆ ಸಲ್ಲಿಸುವುದಿಲ್ಲ. ಅಲ್ಲಾಹನ ಮಾರ್ಗದಲ್ಲಿ ಯುದ್ದ 
ಮಾಡಿರಿ. ಅಲ್ಲಾಹನು ಸರ್ವವನ್ನೂ ಆಲಿಸುವವನೂ ಅರಿತಿರುವವನೂ ಆಗಿರುತ್ತಾನೆಂಬುದನ್ನು ಚೆನ್ನಾಗಿ ತಿಳಿದು 
ಕೊಳ್ಳಿರಿ. ಅಲ್ಲಾಹನಿಗೆ ಉತ್ತಮ ಸಾಲವನ್ನು*' ನೀಡುವವರು ನಿಮ್ಮಲ್ಲಿ ಯಾರಿದ್ದಾರೆ? ಹಾಗಾದರೆ ಅವನು 
ಅದನ್ನು ಅನೇಕಾನೇಕಪಟ್ಟು ವರ್ಧಿಸಿ ನಿಮಗೆ ಮರಳಿಸುವನು. ಕಡಿಮೆಗೊಳಿಸುವುದೂ مس‎ ಅಲ್ಲಾಹನ 
ಅಧಿಕಾರದಲ್ಲಿದೆ. ನಿಮಗೆಲ್ಲ ಆತನೆಡೆಗೇ ಮರಳಳಲಿಕ್ಕಿದೆ. 
(246)  "ಮೂಸಾ'ರ ನಂತರ ಬನೀಣಸ್ರಾತಈಲರ ಸರದಾರರ ಮೇಲೆ ಸಂಭವಿಸಿದುದರ ಬಗ್ಗೆ ನೀವು 
ವಿವೇಚಿಸಿದಿರಾ? ಅವರು ತಮ್ಮ ಪ್ರವಾದಿಯೊಡನೆ "ನಾವು ಅಲ್ಲಾಹನ ಮಾರ್ಗದಲ್ಲಿ ಯುದ್ದ ಮಾಡಲಿಕ್ಕಾಗಿ 
ನಮಗೊಬ್ಬ ಅರಸನನ್ನು ನಿಯೋಗಿಸಿರಿ” ಎಂದರು. ಪ್ರವಾದಿ, "ನಿಮಗೆ 'ಯುದ್ಧ ಮಾಡಲು ಅಪ್ಪಣೆ ಕೊಟ್ಟಾಗ 


266. ಈ ಸೂಚನೆಯು ಬನೀಇಸ್ರಾಈಲರ ನಿರ್ಗಮನದ ಘಟನೆಯ ಕಡೆಗಿದೆ. ಅಲ್ಲಾಹನು ಇದನ್ನು ಅಲ್‌ ಮಾಇದಃ 
ಅಧ್ಯಾಯದ ನಾಲ್ಕನೆಯ ರುಕೂಲ್‌ನಲ್ಲಿ ಸವಿಸ್ತಾರವಾಗಿ ವಿವರಿಸಿರುತ್ತಾನೆ. ಇವರು ಈಜಿಪ್ಟ್‌ನಿಂದ ಅತ್ಮಧಿಕ ಸಂಖ್ಯೆಯಲ್ಲಿ 
ಹೊರಟಿದ್ದರು. ಮನೆಮಾರಿಲ್ಲದೆ ನಿರ್ಜನ ಮರುಭೂಮಿಯಲ್ಲಿ ಅಲೆದಾಡುತ್ತಿದ್ದರು. ತಮಗೊಂದು ನಿವಾಸ ಸ್ಥಾನಬೇಕೆಂದು 
ಹಾತೊರೆಯುತ್ತಿದ್ದರು. ಆದರೆ ಅಲ್ಲಾಹನ ಪ್ರೇರಣೆಯಿಂದ ಹರ್ರುತ್‌ ಮೂಸಾ(ಅ) ಅಕ್ರಮಿಗಳಾದ ಕನ್‌ಆನೀಯರನ್ನು ಫೆಲೆಸ್ತೀನ್‌ನಿಂದ 
ಹೊರಕ್ಕಟ್ಟಿ, ಅದನ್ನು ವಶಪಡಿಸಿಕೊಳ್ಳಿರೆಂದು ಅವರಿಗೆ ಆದೇಶಿಸಿದಾಗ ಅವರು ಮುಂದಾಗಲು ಅಂಜಿ, ಹೇಡಿತನವನ್ನು ತೋರಿದರು. 
ಕೊನೆಗೆ ಅಲ್ಲಾಹನು ಅವರನ್ನು 40 ವರ್ಷಗಳ ತನಕ ಅಲೆದಾಡುತ್ತಿರುವಂತೆ ಮಾಡಿದನು. ಈ ಅವಧಿಯಲ್ಲಿ ಅವರ ಒಂದು 
ಪೀಳಿಗೆಯೇ ಕೊನೆಗೊಂಡು ಮರುಭೂಮಿಯ ಮಡಿಲಲ್ಲೇ ಪಳೆಗಿದ ಇನ್ನೊಂದು سیت‎ ಉದಯಿಸಿದಾಗ, ಅಲ್ಲಾಹನು ಅವರಿಗೆ 
ಕನ್‌ಆನೀಯರ ಮೇಲೆ ವಿಜಯ ನೀಡಿದನು. ಇದನ್ನೇ ಇಲ್ಲಿ 'ಮೃತ್ಯು' ಮತ್ತು 'ಜೀವದಾನ' ಎಂದು ವರ್ಣಿಸಿರಬಹುದು. 

267. 'ಕರದನ್‌ ಹಸನಾ' ಎಂಬುದರ ಶಬ್ದಾರ್ಥ 'ಉತ್ತಮ ಸಾಲ' ಎಂದಾಗುತ್ತದೆ. ಇದರ ತಾತ್ಸರ್ಯ ಪುಣ್ಯಾರ್ಜನೆಯ ನಿಷ್ಕಳಂಕ 
ಉದ್ದೇಶವನ್ನಿಟ್ಟುಕೊಂಡು ಸ್ವಾರ್ಥರಹಿತವಾಗಿ ಅಲ್ಲಾಹನ ಮಾರ್ಗದಲ್ಲಿ ಮಾಡುವ ಧನವ್ಯಯ ಎಂದಾಗಿದೆ. ಈ ರೀತಿಯ 
ಸದ್ಭಾವನೆಯೊಂದಿಗೆ ದೇವಮಾರ್ಗದಲ್ಲಿ ವಿನಿಯೋಗಿಸಿದುದನ್ನು ಅಲ್ಲಾಹನು, ಅದು ತನಗೆ ನೀಡಲಾದ ಸಾಲವೆಂದೂ ಈ ಸಾಲದ 
ಅಸಲನ್ನು ಮಾತ್ರವಲ್ಲ ಅದನ್ನು ಎಷ್ಟೋ ಪಟ್ಟು ವೃದ್ಧಿಸಿ ನಿಮಗೆ ಹಿಂದಿರುಗಿಸುವೆನೆಂದೂ ಹೇಳುತ್ತಾನೆ. 8 

268. ಇದು ಸುಮಾರು ಕ್ರಿ.ಪೂ. 1000ದಲ್ಲಿ ನಡೆದ ಘಟನೆ. ಆಗ ಬನೀಇಸ್ರಾಈಲರ ಮೇಲೆ 'ಅಮಾಲಿಕಃ ಜನಾಂಗದವರು 
ಮೇಲುಗೈ ಪಡೆದಿದ್ದರು. ಅವರು ಇಸ್ರಾಈಲಿಯರಿಂದ ಫೆಲೆಸ್ತೀನಿನ ಹೆಚ್ಚಿನ ಭಾಗಗಳನ್ನು ಕಸಿದುಕೊಂಡಿದ್ದರು. ಆ ಕಾಲದಲ್ಲಿ ಪ್ರವಾದಿ 
ಸಮೂಕಲ್‌(ಸಾಮುವೇಲ್‌) ಬನೀಇಸ್ರಾಈಲರಲ್ಲಿ ರಾಜ್ಯಭಾರ ನಡೆಸುತ್ತಿದ್ದರು. ಅವರು ತುಂಬಾ ವ್ಯದ್ಧರಾಗಿದ್ದರು. ಆದುದರಿಂದ 
ಬನೀಇಸ್ರಾಈಲರ ಸರದಾರರು ಬೇರೆ ಯಾರಾದರೂ ತಮ್ಮ ನಾಯಕನಾಗಿ ಅವನ ನಾಯಕತ್ವದಲ್ಲಿ ತಾವು ಯುದ್ಧ ಮಾಡುವ 
ಅಗತ್ಯವನ್ನು ಮನಗಂಡರು. ಆದರೆ ಆ ಕಾಲದಲ್ಲಿ ಎಂತಹ ಅಜ್ಞಾನವು ಅವರನ್ನು ಆವರಿಸಿತ್ತು ಮತ್ತು ಅವರು ಎಷ್ಟರಮಟ್ಟಿಗೆ 
\ಮುಸ್ಥಿ ಮೇತರರ ರೀತಿ ನೀತಿಗಳಿಂದ ಪ್ರಭಾವಿತರಾಗಿ ಬಿಟ್ಟಿದ್ದರೆಂದರೆ, 'ಖಿಲಾಫತ್‌'(ಪ್ರತಿನಿಧಿತ್ತ) ಮತ್ತು 'ದೊರೆತನ'ಗಳೊಳಗಿನ 


ಕಾಂಡ-2 


144 ಕುರ್‌ಆನ್‌ ವ್ಯಾಖ್ಯಾನ 
ಅಂತರವೂ ಅವರ ಸ್ಪೃತಿಪಟಲದಿಂದ ಮಾಸಿ ಹೋಗಿತ್ತು. ಆದುದರಿಂದಲೇ ಅವರು ಓರ್ವ 'ಖಲೀಫಃನನ್ನು ನೇಮಿಸಬೇಕಿನ್ನುವುದರ 
ಬದಲಿಗೆ ಅರಸನನ್ನು ನೇಮಿಸಬೇಕೆಂದರು: ಇದಕ್ಕೆ ಸಂಬಂಧ ಬೈಬಲಿನ ಸಾಮುವೇಲ್‌ ಗ್ರಂಥದ ಪ್ರಥಮ ಭಾಗದಲ್ಲಿ ಬಂದಿರುವ 
ವಿವರಗಳು ಹೀಗಿವೆ:- ” ' 
"ಸಾಮುವೇಲ್‌ ಜೀವಮಾನವಿಡೀ ಇಸ್ರಾಈಲರ ನ್ಕಾಯಪರಿಪಾಲನೆ ಮಾಡುತ್ತಿದ್ದನು... ಆಗ ಎಲ್ಲ ಇಸ್ರಾತಲೀ ಹಿರಿಯರು 
ಒಟ್ಟು ಸೇರಿ 'ರಾಮಃದಲ್ಲಿ ಸಾಮುವೇಲನ ಬಳಿಗೆ ಬಂದು ಹೀಗೆಂದರು, 'ನೋಡು, ನೀನು ಮುದುಕನಾಗಿರುತ್ತೀ. ನಿನ್ನ ಮಕ್ಕಳು 
ನಿನ್ನ ಮಾರ್ಗವನ್ನು ಅನುಸರಿಸುವುದಿಲ್ಲ. ಈಗ ನೀನು ಇತರ ಜನಾಂಗಗಳಂತೆ ನಮ್ಮಲ್ಲೂ ನ್ಯಾಯಪಾಲನೆ ಮಾಡಲು ಯಾರನ್ನಾದರೂ 
ನಮ್ಮ ಅರಸನನ್ನಾಗಿ ನೇಮಿಸು...' ಈ ಮಾತು ಸಾಮುವೇಲನಿಗೆ ಸರಿ ಕಾಣಲಿಲ್ಲ. ಸಾಮುವೇಲ್‌ ದೇವನೊಡನ' ಪ್ರಾರ್ಥಿಸಿಕೊಂಡನು. 
ದೇವನು ಸಾಮುವೇಲನೊಡನೆ, ಇವರು ನಿನ್ನೊಡನೆ ಹೇಳುವುದನ್ನು ಒಪ್ಪಿಕೋ, ಏಕೆಂದರೆ, ನೀನು ಅವರ ಅರಸನಾಗಿರಬಾರದೆನ್ನುವ 
ಮೂಲಕ ಅವರು ಧಿಕೈರಿಸಿದುದು ನನ್ನನ್ನು ہوم اہ‎ .ಎಂದನು. ಸಾಮುವೇಲನು ತನ್ನಿಂದ ಅರಸನ ನೇಮಕವನ್ನು 
ಅಪೇಕ್ಸಿಸುತ್ತಿರುವವರೊಡನೆ ದೇವನಾಡಿದ ಮಾತುಗಳನ್ನೆಲ್ಲ ತಿಳಿಸಿ ಹೀಗೆಂದನು, 'ನಿಮ್ಮನ್ನಾಳುವ ಅರಸನು ನಿಮ್ಮ ಪುತ್ರರನ್ನೊಯ್ದು 
ತನ್ನ ರಥ ಮತ್ತು ಅಶ್ವದಳಗಳಲ್ಲಿ-ನೌಕರಿಯಲ್ಲಿರಿಸುವನು. ಅವರು ಅವನ ರಥದ ಮುಂದೆ ಓಡುವರು. ಅವನು ಅವರನ್ನು ಸಾವಿರಕ್ಕೆ 
ಒಬ್ಬ ಸರದಾರ ಮತ್ತು ಐವತ್ತಕ್ಕೆ ಒಬ್ಬ ಜಮೇದಾರನನ್ನಾಗಿ ಮಾಡುವನು. ಕೆಲವರನ್ನು ನೇಗಿಲಿಗೆ ಕಟ್ಟುವನು, ಪೈರು ಕೊಯ್ಬುವನು 
ಮತ್ತು ತನಗೆ ಯುದ್ಧಕ್ಕಾಗಿ ಆಯುಧಗಳನ್ನೂ ರಥದ ಭಾಗಗಳನ್ನೂ ಮಾಡಿಸುವನು. ನಿಮ್ಮ ಪುತ್ರಿಯರನ್ನು ಹಿಟ್ಟು ಕಲಸುವವರನ್ನಾಗಿಯೂ 
ಅಡುಗೆಯವರನ್ನಾಗಿಯೂ ರೊಟ್ಟಿ ತಟ್ಟುವವರನ್ನಾಗಿಯೂ ಮಾಡುವನು. ನಿಮ್ಮ ವಶದಲ್ಲಿರುವ 'ಅತ್ಯು ತ್ರಮ ಹೊಲಗಳನ್ನೂ 
ಖರ್ಜೂರದ ತೋಟಗಳನ್ನೂ ಜೀತವೃಕ್ಷ(೦ive)ಗಳ ತೋಟಗಳನ್ನೂ ಕಸಿದುಕೊಂಡು ತನ್ನವರಿಗೆ ಕೊಡುವನು. ನಿಮ್ಮ ಹೊಲ ಮತ್ತು 
ಖರ್ಜೂರ ತೋಟಗಳ ಹತ್ತನೇ ಒಂದಂಶವನ್ನು ವಶಪಡಿಸಿ ತನ್ನ 'ಸೈನಿಕಿಗೂ ಸೇವಕರಿಗೂ ಕೊಡುವನು. ನಿಮ್ಮ ನೌಕರರನ್ನೂ 
ದಾಸಿಯರನ್ನೂ ನಿಮ್ಮ ಸುಂದರ ತರುಣಿಯರನ್ನೂ ನಿಮ್ಮ ಕತ್ತೆಗಳನ್ನೂ ವಶಪಡಿಸಿಕೊಂಡು ತನ್ನ ಚಾಕರಿಗೆ ಹಚ್ಚುವನು. ನಿಮ್ಮ 
ಆಡು ಕುರಿಗಳಿಂದಲೂ ಹತ್ತನೇ ಒಂದಂಶವನ್ನು ವಶಪಡಿಸಿಕೊಳ್ಳುವನು. ಹೀಗೆ ನೀವು ಅವನ ಗುಲಾಮರಾಗುವಿರಿ. ಅಂದು ನೀವು 
ನಿಮಗಾಗಿ ಆರಿಸಿಕೊಂಡ ಆ ಅರಸನ ಕಾರಣದಿಂದಾಗಿ ಮೊರೆಯಿಡುವಿರಿ. ಆದರೆ, ದೇವನು ನಿಮ್ಮ ಮೊರೆಯನ್ನು ಆಲಿಸಲಾರನು.' 
ಇಷ್ಟಾದರೂ ಜನರು ಸಾಮುವೇಲನ ಮಾತನ್ನು ಕೇಳದೆ-ನಾವು ಇತರ ಜನಾಂಗಗಳೆಂತೆ ಆಗಲಿಕ್ಕೂ ನಮ್ಮ ಅರಸನು ನಮ್ಮಲ್ಲಿ ನ್ಯಾಯ 
ಪಾಲನೆ ಮಾಡುವಂತಾಗಲಿಕ್ಕೂ ನಮ್ಮ ಮುಂದೆ ನಡೆಯಲಿಕ್ಕೂ ನಮ್ಮ ಕಡೆಯಿಂದ ಯುದ್ದ ಮಾಡಲಿಕ್ಕೂ ನಮಗಿಂತ ಮೇಲಿನ 
ಸ್ಥಾನದಲ್ಲಿರುವ ಅರಸನನ್ನು ನಾವು ಬಯಸುತ್ತೇವೆಂದರು. ದೇವನು ಸಾಮುವೇಲನೊಡನೆ ಅವರ ಮಾತನ್ನು ಒಪ್ಪಿಕೊಂಡು ಅವರಿಗೆ 
ಒಬ್ಬ ಅರಸನ ನೇಮಕ ಮಾಡೆಂದು ಹೇಳಿದನು."(ಅಧ್ಯಾಯ 7ರ ವಚನ 15ರಿಂದ ಅಧ್ಯಾಯ 8ರ ವಚನ 22ರ ವರೆಗೆ) 
ಅನಂತರ ಸಾಮುವೇಲನು ಜನರೊಡನೆ ಹೀಗೆಂದನು, "...ಬನೀ ಅಮೂನ್‌ನ ಅರಸ 'ನಾಹಿಸ್‌' ನಿಮ್ಮ ಮೇಲೆ ಏರಿ 
ಬರುವುದನ್ನು ನೀವು ಕಂಡಾಗ, ನಮ್ಮನ್ನು ಆಳಲು ಒಬ್ಬ ಅರಸನು ಬೇಕೆಂದು ನನ್ನೊಡನೆ ಹೇಳಿದಿರಿ. ನಿಜವಾಗಿ ಮಹಾದೇವನಾದ 
ನಿಮ್ಮ ದೇವನೇ ನಿಮ್ಮ ಅರಸನಾಗಿದ್ದನು. ಈಗ ನೀವು ಅಪೇಕ್ಲಿಸಿ ಆರಿಸಿಕೊಂಡಿರುವ ಈ ಅರಸನನ್ನು ನೋಡಿರಿ. ನೋಡಿರಿ- 
ಮಹಾದೇವನು ನಿಮ್ಮ ಮೇಲೆ ಅರಸನನ್ನು ನೇಮಿಸಿರುತ್ತಾನೆ. ನೀವು ಮಹಾದೇವನನ್ನು ಭಯಪಡುತ್ತಲೂ ಅವನನ್ನು ಆರಾಧಿಸುತ್ತಲೂ 
ಅವನು ಹೇಳಿದಂತೆ ನಡೆಯುತ್ತಲೂ ಇದ್ದರೆ, ಮಹಾದೇವನ ಆಜ್ಞೆಗೆ ದ್ರೋಹವೆಸಗದಿದ್ದರೆ ಮತ್ತು ನೀವೂ ನಿಮ್ಮ ಮೇಲೆ ಅಧಿಕಾರ 
ನಡೆಸುತ್ತಿರುವ ಆ ಅರಸನೂ ಮಹಾದೇವನಾದ ತಮ್ಮ ದೇವನನ್ನು ಅನುಸರಿಸುತ್ತಿದ್ದರೆ ಸರಿ. ಒಂದು ವೇಳೆ ನೀವು ಮಹಾದೇವನ 
ಮಾತನ್ನು ಒಪ್ಪದೆ ಅವನ ಅಪ್ಪಣೆಗೆ ಅವಿಧೇಯರಾಗಿ ನಡೆದರೆ ಮಹಾದೇವನ ಕೈಯು ನಿಮ್ಮ ಹಿರಿಯರಿಗೆ' ನಿರೋಧವಾಗಿದ್ದಂತೆಯೇ 
ನಿಮಗೂ ಎರೋಧವಾಗಿರುವುದು... ನೀವು ಮಹಾದೇವನ ಸನ್ನಿಧಿಯಲ್ಲಿ ನಿಮಗಾಗಿ ಒಬ್ಬ ಅರಸನನ್ನು ಬೇಡಿ `ಎಂತಹ ಕಿಡಿಗೇಡಿತನ 
ಗೈದಿರೆಂಬುದನ್ನು ನೀವೇ ಕಂಡು ಕೊಳ್ಳುವಿರಿ. ಇನ್ನು ನಾನು-ನಿಮಗಾಗಿ ಪ್ರಾರ್ಥಿಸದಿದ್ದ ನಿಮಿತ್ತ ಮಹಾದೇವನ ಅಪರಾಧಿಯಾಗುವಂತೆ 
ದೇವನು ಮಾಡದಿರಲಿ. ನಾನಂತು ಒಳಿತೂ ನೇರವೂ ಆದ ಮಾರ್ಗವನ್ನೇ ನಿಮಗೆ ತೋರಿಸುವೆನು."(ಅಧ್ಯಾಯ 12, ವಚನ 12 
ರಿಂದ' 23) : ‘ 
ಅರಸನನ್ನು ನೇಮಕ ಮಾಡಬೇಕೆಂಬ ಬೇಡಿಕೆಯು "ಅಲ್ಲಾಹನಿಗೂ ಅವನ ಪ್ರವಾದಿಯವರಿಗೂ ಇಷ್ಟವಿರಲಿಲ್ಲವೆಂದು 
ಸಾಮುವೇಲ್‌ ಗ್ರಂಥದ ಈ ವಿವರಣೆಯಿಂದ ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಹಾಗಿದ್ದರೆ, ಬನೀಇಸ್ರಾಈಲರ ಸರದಾರರ ಈ 
ಬೇಡಿಕೆಯನ್ನು ಕುರ್‌ಆನಿನಲ್ಲೇಕೆ ಖಂಡಿಸಲಾಗಿಲ್ಲವೆಂಬ ಪ್ರಶ್ನೆ ಉಂಟಾಗುತ್ತದೆ. ಅದಕ್ಕೆ ಉತ್ತರವಿದು-ಅವರ ಈ ಹೇಳಿಕೆಯು 
ಸರಿಯೋ "ತಪ್ಪೋ ಎಂಬ ವಿಚಾರವು ಅಲ್ಲಾಹನು ಕುರ್‌ಆನಿನಲ್ಲಿ ಈ ಘಟನೆಯನ್ನು ಪ್ರಸ್ತಾಪಿಸಿದ ಉದ್ದೇಶಕ್ಕೆ ಸಂಬಂಧಿಸಿಲ್ಲ. 
ಇಲ್ಲಿ ಬನೀಇಸ್ರಾಈಲರು ಅದೆಷ್ಟರ ಮಟ್ಟಿಗೆ ಅಂಜುಬುರುಕರಾಗಿದ್ದರೆಂದೂ ಅವರಲ್ಲಿ ಸ್ವಾರ್ಥ ಹಿತಾಸಕ್ತಿಯು ಯಾವ ಮಟ್ಟದಲ್ಲಿ 


ಕಾಂಡ-2 


2. ಅಲ್‌ ಬಕರಃ 145 


ಟನ ರಜೆ تتہَائزِتَ متا اڑا ان‎ 
ska Ns LEHI 
ನೀವು ಯುದ್ದ ಮಾಡದಿರಲಾರಿರಷ್ಟೆ?" 'ಎಂದು ಕೇಳಿದರು. ಅವರು, "ನಾವು ನಮ್ಮ ಸ್ವಂತ ಮನೆಗಳಿಂದ 
ಹೊರಹಾಕಲ್ಪಟ್ಟಿರುವಾಗ ಮತ್ತು ನಮ್ಮ ಮಕ್ಕಳು ಮರಿಗಳು ನಮ್ಮಿಂದ ಬೇರ್ಪಟ್ಟಿರುವಾಗ ನಾವು ಅಲ್ಲಾಹನ 
ಮಾರ್ಗದಲ್ಲಿ ಹೋರಾಟ ನಡೆಸದಿರುವುದಾದರೂ ಹೇಗೆ?" ಎನ್ನತೊಡಗಿದರು. ಆದರೆ, ಅವರಿಗೆ ಯುದ್ಧ 
ಮಾಡಲು ಆಜ್ಞೆ ಕೊಟ್ಟಾಗ ಕೆಲವೇ ಮಂದಿಯನ್ನುಳಿದು ಮಿಕ್ಕವರೆಲ್ಲರೂ ಬೆನ್ನು ತೋರಿಸಿದರು. ಅಲ್ಲಾಹನು 
ಅವರ ಪೈಕಿ ಪ್ರತಿಯೊಬ್ಬ ಅಕ್ರಮಿಯನ್ನೂ ಚೆನ್ನಾಗಿ ಬಲ್ಲವನಾಗಿರುತ್ತಾನೆ. 

(247-248) ಅಲ್ಲಾಹನು 'ತಾಲೂತ'ರನ್ನು?” ನಿಮ್ಮ ಅರಸನನ್ನಾಗಿ ನೇಮಿಸಿರುತ್ತಾನೆಂದು ಅವರ ಪ್ರವಾದಿ 
ಅವರೊಡನೆ ಹೇಳಿದರು. ಇದನ್ನು ಕೇಳಿದಾಗ ಅವರು, "ಅವನು ನಮ್ಮ ಅರಸನಾಗಲು ಹಕ್ಕುದಾರನಾದುದು 
ಹೇಗೆ? ಅರಸುತನದ ಅರ್ಹತೆಯನ್ನು ಅವನಿಗಿಂತ ಹೆಚ್ಚು ನಾವು ಹೊಂದಿರುತ್ತೇವೆ. ಅವನೊಬ್ಬ ದೊಡ್ಡ 
ಶ್ರೀಮಂತನೂ ಅಲ್ಲ" ಎಂದರು. ಆಗ ಪ್ರವಾದಿ, "ಅಲ್ಲಾಹನು ನಿಮಗೆ ಬದಲಾಗಿ ಅವನನ್ನು ಆಯ್ಕೆ 
ಮಾಡಿರುತ್ತಾನೆ ಮತ್ತು ಅವನಿಗೆ ಬೌದ್ದಿಕ ಹಾಗೂ ಶಾರೀರಿಕ ಶಕ್ತಿ ಸಾಮರ್ಥ್ಯಗಳನ್ನು ಅತ್ಯಧಿಕವಾಗಿ 
ನೀಡಿರುತ್ತಾನೆ. ತನ್ನ ಸಾಮ್ರಾಜ್ಯದ ಅಧಿಕಾರವನ್ನು ತನಗಿಷ್ಟ ಬಂದವರಿಗೆ ಕೊಡುವ ಅಧಿಕಾರ ಅಲ್ಲಾಹನಿಗಿದೆ. 


ತುಂಬಿ ಹೋಗಿತ್ತೆಂದೂ ಅದೆಂತಹ ನೈತಿಕ ಅಧಃಪತನದ ಕಾರಣದಿಂದಾಗಿ ಕೊನೆಗೆ ಅವರು ಬಿದ್ದುಹೋದರೆಂದೂ ತಿಳಿಸುವುದೇ 
ಉದ್ದೇಶವಾಗಿರುತ್ತದೆ. ಮುಸ್ಲಿಮರು ಇದರಿಂದ ಪಾಠ ಕಲಿತು, ತಮ್ಮಲ್ಲಿ ಈ ದೋಷಗಳು ಬಾರದಂತೆ ಎಚ್ಚರಿಕೆ ವಹಿಸಬೇಕೆಂಬುದೇ 
ಮುಖ್ಯ ಉದ್ದೇಶ. : 

269. ಬೈಬಲಿನಲ್ಲಿ ಅವನ ಹೆಸರು 'ಸಾವೂಲ್‌' ಎಂದು ಬರೆದಿದೆ. ಅವನು ಬಿನ್‌ ಯವೂನ್‌ ಗೋತ್ರದ 30 ವರ್ಷ 
ಪ್ರಾಯದ ಯುವಕನಾಗಿದ್ದನು. ಬನೀಇಸ್ರಾಈಲರಲ್ಲಿ ಆತನಿಗಿಂತ ಸುಂದರ ಯುವಕ ಇನ್ನೊಬ್ಬನಿರಲಿಲ್ಲ. ಅವನು ಅತ್ಯಂತ 
ನೀಳಿಕಾಯದವನಾಗಿದ್ದು ಇತರರು ಅವನ ಹೆಗಲಿನವರೆಗೆ ಮಾತ್ರ ಬರುತ್ತಿದ್ದರು. (ಅಲ್ಲಾಹನ ಆದೇಶ ಪ್ರಕಾರ] ಪ್ರವಾದಿ 
ಸಮೂಕಲರು(ಅ) ಅವನನ್ನು ತನ್ನ ಮನೆಗೆ ಕರೆದೊಯ್ದರು. ತೈಲದ ಬಾಟ್ಲಿಯನ್ನೆತ್ತಿ ಅವನ ತಲೆಗೆ ಹೊಯ್ದು, ಅವನನ್ನು ಚುಂಬಿಸಿ, 
'ದೇವನು ಅವನ ಸೊತ್ತಿನ ಪುರೋಹಿತನಾಗಲು ನಿನ್ನನ್ನು ಸ್ಪರ್ಷಿಸಿ ಹರಸಿರುತ್ತಾನೆ' ಎಂದರು. ಅನಂತರ ಬನೀಇಸ್ರಾಈಲರ ಸಾರ್ವಜನಿಕ 
ಸಭೆ ಕರೆದು ಅವನು ಅರಸನೆಂದು ಘೋಷಿಸಿದರು. (ಸಾಮುವೇಲ್‌ ಅಧ್ಯಾಯ 9 ಮತ್ತು 10) 

ದೇವಾಜ್ಞೆಯಂತೆ ಹರಸಲ್ಪಟ್ಟು ಪುರೋಹಿತ ಸ್ಥಾನಕ್ಕೆ ನಿಯುಕ್ತರಾದವರ ಪೈಕಿ ಈತನು ಎರಡನೆಯವನಾಗಿದ್ದನು. ಇವನಿಗಿಂತ 
ಮುಂಚೆ ಹಾರೂನ್‌ ಮುಖ್ಯ ಪುರೋಹಿತ(Chief Priest)ನ ನೆಲೆಯಲ್ಲಿ 'ಮಸೀಹ್‌' ಆಗಿದ್ದರು (ಹರಸಲ್ಪಟ್ಟಿದ್ದರು). ಇವರಾದ ನಂತರ 
ಮೂರನೆಯ ಮಸೀಹ್‌ ಹರ್ರ್ರುತ್‌ ದಾವೂದ್‌(ಅ) ಮತ್ತು ನಾಲ್ಕನೆಯ ಮಸೀಹ್‌ ಹರ್ರುತ್‌ ಈಸಾ(ಲಿ) ಆಗಿದ್ದರು. ಆದರೆ, 
ತಾಲೂತನ ಬಗ್ಗೆ ಕುರ್‌ಆನಿನಲ್ಲಾಗಲೀ ಹದೀಸ್‌ನಲ್ಲಾಗಲೀ ಆತನು ಪ್ರವಾದಿ ಸ್ಥಾನವನ್ನೂ ಪಡೆದಿದ್ದನೆಂಬಂತಹ ವಿವರವೇನೂ 
ಇಲ್ಲ, ಕೇವಲ, ಅವನು ಅರಸನಾಗಿ ನೇಮಕಗೊಂಡನೆಂಬ ಆಧಾರವು ಅವನು ಪ್ರವಾದಿಯೆನ್ನುವುದಕ್ಕೆ ಸಾಲದು. 


ಕಾಂಡ-2 


146 ಕುರ್‌ಆನ್‌ ವ್ಯಾಖ್ಯಾನ 


ممیت 
(ss 5ಬ 1‏ 


ಮು و‎ ۷ Kk 


J ೨ >۱ 1> ೨ 
pbc Keo “۶27 

ಅತಿ ವಿಶಾಲನೂ ಸರ್ವಜ್ಞನೂ ಆಗಿರುತ್ತಾನೆ" ಎಂದುತ್ತರಿಸಿದರು. ಇದರೊಂದಿಗೆ ಅವರ‏ کے 
ಪ್ರವಾದಿಯು ಅವರೊಡನೆ "ಅವನು (ತಾಲೂತ್‌) ದೇವವತಿಯಿಂದ ರಾಜನಾಗಿ ನೇಮಕ ಹೊಂದಿರುವನೆಂಬ‏ 
ಬಗ್ಗೆ ಸಂಕೇತವಾಗಿ, ಅವನ ಕಾಲದಲ್ಲಿ, ನಿಮ್ಮ ಪಾಲಕ ಪ್ರಭುವಿನ ಕಡೆಯಿಂದ, ನಿಮಗೆ ಮನಶ್ಯಾಂತಿಯನ್ನು‏ 
ನೀಡುವ ಸಾಧನವಾಗಿರುವ ಆ ಪೆಟ್ಟಿಗೆಯು ನಿಮಗೆ ಮರಳಿ ಸಿಗುವುದು. ಅದರಲ್ಲಿ ಮೂಸಾರ ಸಂತತಿ ಮತ್ತು‏ 
ಹಾರೂನರ ಸಂತತಿಯವರು ಬಿಟ್ಟು ಹೋಗಿದ್ದ ಮಂಗಲ ವಸ್ತುಗಳಿವೆ. ಅದನ್ನೀಗ ದೇವಚರರು‏ 
ಹೊತ್ತುಕೊಂಡಿದ್ದಾರೆ. ನೀವು ಸತ್ಯವಿಶ್ವಾಸಿಗಳಾಗಿರುವಿರಾದರೆ ಇದು ನಿಮಗೆ ಬಹು ದೊಡ್ಡ ದೃಷ್ಟಾಂತ"‏ 
ಎಂದೂ ಹೇಳಿದರು.‏ 


270. ಈ ವಿಷಯದಲ್ಲಿ ಬೈಬಲಿನ ವಿವರಣೆಯು ಕುರ್‌ಆನಿಗಿಂತ ಭಿನ್ನವಾಗಿದ್ದರೂ ನಿಜವಾದ ಘಟನೆಯ ಮೇಲೆ ಅದೂ: 
ಸಾಕಷ್ಟು ಬೆಳಕು ಬೀರುತ್ತದೆ. ಬನೀಇಸ್ರಾತಈಲರು ಪಾರಿಭಾಷಿಕವಾಗಿ 'ಕಾಲದಪೆಟ್ಟಿಗೆ' ಎನ್ನುತ್ತಿದ್ದ ಆ ಪೆಟ್ಟಿಗೆಯನ್ನು ಒಂದು 
ಯುದ್ಧದಲ್ಲಿ ಫೆಲಿಸ್ತೀನ್‌ ಮುಶ್ರಿಕರು ಬನೀಇಸ್ರಾಈಲರಿಂದ ಕಸಿದು ಕೊಂಡಿದ್ದರು. ಆದರೆ ಅದು ಯಾವ್ಮಾವ ಗ್ರಾಮ ಮತ್ತು 
ನಗರದಲ್ಲಿ ಇರಿಸಲ್ಪಡುತ್ತಿತ್ತೋ ಅಲ್ಲೆಲ್ಲಾ ಮಹಾಮಾರಿ ರೋಗಗಳು ತಲೆದೋರಿದುವು ಕೊನೆಗೆ ಅವರು ಹೆದರಿ ಅದನ್ನು ಒಂದು 
ಎತ್ತಿ ನ ಗಾಡಿಯಲ್ಲಿಟ್ಟು ಅಟ್ಟಿಬಿಟ್ಟರು. ಇಲ್ಲಿ ಆ ಪೆಟ್ಟಿಗೆಯು 'ದೇವಚರರ ರಕ್ಷಣೆಯಲ್ಲಿದೆ'ಯೆಂದು ಹೇಳುವ ಮೂಲಕ ಬಹುಶಃ 
ಕುರ್‌ಆನ್‌ ಈ ಸಂಗತಿಯನ್ನೇ ಸೂಚಿಸುತ್ತಿದೆ. ಏಕೆಂದರೆ ಆ ಪೆಟ್ಟಿಗೆಯನ್ನು ಸವಾರನಿಲ್ಲದ ಗಾಡಿಯೊಂದರಲ್ಲಿಟ್ಟು ಅಟ್ಟಿಬಿಡಲಾಗಿತ್ತು. 
ಅದನ್ನು ನಡೆಸಿಕೊಂಡು ಬನೀಇಸ್ರಾಈಲರ ಕಡೆಗೆ ಮರಳಿ ತರುವ ಕಾರ್ಯವನ್ನು ಅಲ್ಲಾಹನ ಅಪ್ಪಣೆಯಿಂದ ದೇವಚರರೇ 
ಮಾಡಿರಬೇಕು. 'ನಿಮಗೆ ಮನಶ್ಯಾಂತಿಯನ್ನು ನೀಡುವ ಸಾಧನವಾಗಿರುವ ಆ ಪೆಟ್ಟಿಗೆ ಎಂಬ ದೇವವಾಣಿಯ ಬಗ್ಗೆ ಬೈಬಲ್‌ 
ತಿಳಿಸುವುದೇನೆಂದರೆ, ಬನೀಇಸ್ರಾಈಲರು ಅದನ್ನು ಮಂಗಲವಸ್ತುವೆಂದೂ ತಮ್ಮ ವಿಜಯದ ದ್ಯೋತಕವೆಂದೂ ತಿಳಿಯುತ್ತಿದ್ದರು. 
ಅದನ್ನು ಕಳೆದು ಕೊಂಡಾಗ ಇಡೀ ಜನಾಂಗವು ಧೃತಿಗೆಟ್ಟಿತು. ದೇವಾನುಗ್ರಹವು ನಮ್ಮನ್ನು ಬಿಟ್ಟಿಗಲಿತೆಂದೂ ಇನ್ನು ನಮಗೆ ಆಪತ್ಕಾಲ 
ಬಂದೊದಗಿತೆಂದೂ ಪ್ರತಿಯೊಬ್ಬ ಇಸ್ರಾಈಲಿಯೂ ಭಾವಿಸತೊಡಗಿದನು. ಆ ಪೆಟ್ಟಿಗೆಯ ಪುನರಾಗಮನವು ಅವರಿಗೆ ಅತ್ಕಧಿಕ 
ಆತ್ಮಬಲವನ್ನೊದಗಿಸಿತು; ಕಳೆದು ಹೋದ ಧೈರ್ಯವು ಮರುಕಳಿಸಲು ಕಾರಣವಾಯಿತು. 

ಈ ಪೆಟ್ಟಿಗೆಯಲ್ಲಿ ಇರಿಸಲ್ಪಟ್ಟಿದ್ದ 'ಮೂಸಾರ ಸಂತತಿ ಮತ್ತು ಹಾರೂನರ ಸಂತತಿಯವರು ಬಿಟ್ಟು ಹೋಗಿದ್ದ ಮಂಗಲ 
ವಸ್ತುಗಳು' ಎಂದರೆ ಸಿನಾಯಿ ಪರ್ವತದಲ್ಲಿ ಅಲ್ಲಾಹನು ಹರ್ರುತ್‌ ಮೂಸಾರಿಂದ(ಅ) ಸ್ವತಃ ಬರೆಸಿ ಬನೀಲಾವಿಯ ವಶಕ್ಕೆ ಕೊಟ್ಟಿದ್ದ 
ತೌರಾಶಿನ ಮೂಲ ಪ್ರತಿಯೂ ಅದರಲ್ಲಿತ್ತು. ಮುಂದಿನ ಜನಾಂಗಗಳು ತಮ್ಮ ಪೂರ್ವಿಕರು ಮರುಭೂಮಿಯಲ್ಲಿದ್ದಾಗ ಅವರ ಮೇಲೆ 
ಅಲ್ಲಾಹನು ಮಾಡಿದ್ದ ಅನುಗ್ರಹವನ್ನು ನೆನಪಿಸಿಕೊಳ್ಳಲಿಕ್ಕಾಗಿ ಬಾಟ್ಟಿಯೊಂದರಲ್ಲಿ 'ಮನ್ಸ್‌'ವನ್ನು ತುಂಬಿಸಿ ಅದರಲ್ಲಿ ಇರಿಸಲಾಗಿತ್ತು. 
ಬಹುಶಃ ಹರ್ರುತ್‌ ಮೂಸಾರಿಗೆ(ಅ) ದೆಯಪಾಲಿಸಲಾಗಿದ್ದ ಅಲ್ಲಾಹನ ಮಹಾ ಪವಾಡಗಳನ್ನು ಪ್ರದರ್ಶಿಸುವ ಆ ಲಾಠಿಯೂ 
ಅದರೊಳಗೆ ಇದ್ದಿರಬಹುದು. 


ಕಾಂಡ-2 


2. ಅಲ್‌ ಬಕರಃ x 147 


po 4,۶۲ ٹس‎ CGS Br 4 7 کرو‎ 
SME ಲಹಬ Go 
5 84% (2 4h 23 ئک یں ےک کی س‎ ೨ 
چاوزك ھو وََالن‎ bit ASS AES ಶ್ತ LU 


(249-) ತಾಲೂತನು ಸೇನೆಗಳನ್ನು ನಡೆಸಿಕೊಂಡು ಹೊರಟಾಗ ಹೀಗೆಂದನು: "ಒಂದು ನದಿಯ ಮೂಲಕ 
ಅಲ್ಲಾಹನು ನಿಮ್ಮನ್ನು ಪರೀಕ್ಷಿಸುವನು. ಅದರ ನೀರು ಕುಡಿದವನು ನನ್ನ ಸಂಗಡಿಗನಲ್ಲ. ಅದರಿಂದ ತನ್ನ 
ದಾಹವನ್ನು ನೀಗಿಸಿಕೊಳ್ಳದಿರುವಾತನು ಮಾತ್ರ ನನ್ನ ಸಂಗಾತಿ. ಒಂದು ವೇಳೆ ಒಂದು ಬೊಗಸೆ ಕುಡಿದರೆ 
ಚಂತಿಲ್ಲ." ಆದರೆ ಅವರಲ್ಲಿ ಕೆಲವೇ ಮಂದಿಯ ಹೊರತು ಎಲ್ಲರೂ ನದಿಯಿಂದ ಚೆನ್ನಾಗಿ ನೀರು 
ಕುಡಿದುಬಿಟ್ಟರು.? 
(-249-251) ಹೀಗೆ ತಾಲೂತ್‌ ಮತ್ತು ಅವನ ಮುಸ್ಲಿಮ್‌ ಸಂಗಡಿಗರು ನದಿಯನ್ನು ದಾಟಿ 
ಮುಂದುವರಿದಾಗ ಅವರು ತಾಲೂತನೊಡನೆ, ಇಂದು ನಮ್ಮಲ್ಲಿ ಜಾಲೂತ್‌ ಮತ್ತು ಅವನ ಸೇನೆಗಳೊಂದಿಗೆ 
ಹೋರಾಡಲು ಶಕ್ತಿಯಿಲ್ಲವೆಂದು ಹೇಳಿಬಿಟ್ಟರು. ಆದರೆ ತಮಗೆ ಒಂದು ದಿನ ಅಲ್ಲಾಹನನ್ನು 
ಭೇಟಿಯಾಗಲಿಕ್ಕಿದೆಯೆಂಬುದನ್ನು ಅರಿತಿದ್ದವರು, "ಅಲ್ಲಾಹನ ವತಿಯಿಂದ ಅದೆಷ್ಟೋ ಸಲ ಒಂದು ಚಿಕ್ಕ 
ಸಮೂಹವು ಅತಿ ದೊಡ್ಡ ಸಮೂಹದ ಮೇಲೆ ವಿಜಯ ಪಡೆದುದಿದೆ. ಅಲ್ಲಾಹನು ಸಹನಶೀಲರೊಂದಿಗಿದ್ದಾನೆ" 
ಎಂದು ಹೇಳಿದರು. ಅವರು 'ಜಾಲೂತ್‌' ಮತ್ತು ಅವನ ಸೇನೆಗಳನ್ನೆದುರಿಸಲು ಹೊರಟಾಗ ಹೀಗೆ 
ಪ್ರಾರ್ಥಿಸಿದರು, "ಓ ನಮ್ಮ ಪ್ರಭೂ, ನಮಗೆ ಸಹನೆಯನ್ನು ದಯಪಾಲಿಸು. ನಮ್ಮ ಹೆಜ್ಜೆಗಳನ್ನು 
ಅಚಲಗೊಳಿಸು. ಸತ್ಯನಿಷೇಧಿ ತಂಡದ ಎದುರು ನಮಗೆ ವಿಜಯ ನೀಡು." ಕೊನೆಗೆ ಅಲ್ಲಾಹನ ಅನುಮತಿಯಿಂದ 
ಅವರು ಸತ್ಮನಿಷೇಧಕರನ್ನು ಹೊಡೆದಟ್ಟಿದರು ಮತ್ತು ದಾವೂದರು' ಜಾಲೂತನನ್ನು ವಧಿಸಿದರು. ಅಲ್ಲಾಹನು 


271. ಅದು ಜಾರ್ಡನ್‌ ನದಿಯಾಗಿರಬಹುದು ಅಥವಾ ಬೇರಾವುದೋ ನದಿ ಅಥವಾ ನಾಲೆಯೂ ಆಗಿರಬಹುದು. ತಾಲೂತ್‌, 
ಬನೀಣಸ್ರಾಈಲರ ಸೇನೆಯೊಂದಿಗೆ ಈ ನದಿಯನ್ನು ದಾಟಲಿಚ್ಛಿಸುತ್ತಿದ್ದನು. ಆ ಜನಾಂಗದಲ್ಲಿ ನೈತಿಕ ಶಿಸ್ತಿನ ಅಭಾವವಿರುವುದನ್ನು, 
ಅವನು ತಿಳಿದಿದ್ದುದರಿಂದ ಅವರ ಪೈಕಿ ಕೆಲಸಕ್ಕೆ ಬರಬಹುದಾದವರನ್ನು ಮತ್ತು ಕೈಲಾಗದವರನ್ನು ಪ್ರತ್ಯೇಕಿಸಿ ಗುರುತಿಸಲಿಕ್ಕಾಗಿ ಈ 
ಪರೀಕ್ಷೆಯನ್ನಿಟ್ಟನು. ಅಲ್ಪಕಾಲದ ದಾಹವನ್ನೂ ಸಹಿಸಿಕೊಳ್ಳಲಾಗದ ಜನರು ಮುಂದೆ, ಈ ಮುಂಚೆಯೇ ತಮ್ಮನ್ನು ಸೋಲಿಸಿದ್ದ 
ಒಂದು ಶತ್ರು ಸೇನೆಯೊಂದಿಗೆ ಹೋರಾಟಕ್ಕಿಳಿದಾಗ ಸ್ಲೈರ್ಯ ತೋರುವರೆಂದು ಭರವಸೆ ಇಡುವುದಾದರೂ ಹೇಗೆ? 

272. ಬಹುಶಃ ಈ ಮುಂಚಿ ನದಿಯ ಬಳಿ ತಾಳ್ಮೆಗೆಟ್ಟಿದ್ದವರೇ ಹೀಗೆ ಹೇಳಿದವರಾಗಿರಬೇಕು. 

273. ಹರ್ರುತ್‌ ದಾವೂಬ್‌(ಅ) ಆಗ ಎಳೆಪ್ರಾಯದ ಯುವಕರಾಗಿದ್ದರು. ಫೆಲೆಸ್ತೀನೀ ಸೈನ್ನದ ಭೂತಾಕಾರದ . ಜಟ್ಟೆ 
ಜಾಲೂತನು(ಜ್ಯೂಲಿಯತ್‌) ತನ್ನ ಸೈನ್ಯದ ಮುಂದೆ ಬಂದು ಬನೀಣಇಸ್ರಾಈಲರ ಸೈನ್ಯಕ್ಕೆ ತನ್ನೊಡನೆ ಸೆಣಸಲು ಸವಾಲೊಡ್ಡುತ್ತಿದ್ದನು. 
ಆಗ ಅವನೊಡನೆ ಹೋರಾಡಲಿಕ್ಕಾಗಿ ಮುಂದೆ ಹೋಗುವ ಧೈರ್ಯ ಇಸ್ರಾಈಲಿಗಳ ಪೈಕಿ ಯಾರಿಗೂ ಇರಲಿಲ್ಲ. ಅದೇ ಸಂದರ್ಭದಲ್ಲಿ 
ಸಂಯೋಗವಶಾತ್‌ ಹರ್ರುತ್‌ ದಾವೂದ್‌(ಅ) ತಾಲೂತನ ಸೈನ್ಯಕ್ಕೆ ಬಂದು ಸೇರಿದರು. ಅವರು ಪರಿಸ್ಲಿಶಿಯನ್ನು ಕಂಡೊಡನೆ, 
ನಿಸ್ಸಂಕೋಚವಾಗಿ ಮುಂದೆ ಹೋಗಿ ಜಾಲೂತನೊಡನೆ ಕಾದಾಡಿ ಅವನನ್ನು ಕೊಂದು ಹಾಕಿದರು. ಈ ಘಟನೆಯಿಂದ ಅವರು ಸಮಸ್ತ 
ಇಸ್ರಾಈಲರ ಗೌರವಾದರಗಳಿಗೆ ಪಾತ್ರರಾದರು. ತಾಲೂತನು ತನ್ನ ಮಗಳನ್ನು ಅವರಿಗೆ ವಿವಾಹ ಮಾಡಿಕೊಟ್ಟನು. ಕೊನೆಗೆ ಅವರೇ 
ಇಸ್ರಾಈಲರ ಸಾಮ್ರಾಟರಾದರು. (ವಿವರಗಳಿಗೆ 'ಸಾಮುವೇಲ್‌ 1ರ ಅಧ್ಯಾಯ 17 ಮತ್ತು 18ನ್ನು ನೋದರ) 


ಕಾಂಡ-2 


18 ಕುರ್‌ಆನ್‌ ವ್ಯಾಖ್ಯಾನ 


SS SASSI 
$8 EMS PSA تو‎ EE 0 


BN ಗೇ 


OLMIS EGE Ly eS 


ಅವರಿಗೆ ಸಾಮ್ರಾಜ್ಯವನ್ನೂ ಯುಕ್ತಿಯನ್ನೂ ಅವನು ಬಯಸಿದ ಎಲ್ಲಾ ವಿಷಯಗಳ ಜ್ಞಾನವನ್ನೂ ನೀಡಿದನು. 
-ಹೀಗೆ ಅಲ್ಲಾಹನು ಮಾನವರ ಒಂದು ಕೂಟವನ್ನು ಇನ್ನೊಂದು ಕೂಟದ ಮೂಲಕ ಸರಿಸಿ ಬಿಡದಿರುತ್ತಿದ್ದರೆ 
ಭೂಮಿಯ ವ್ಯವಸ್ಥೆಯು ಕೆಟ್ಟು ಹೋಗುತ್ತಿತ್ತು." ಆದರೆ ಲೋಕದ ಜನರ ಮೇಲೆ ಅಲ್ಲಾಹನ ಮಹಾ 
ಕೃಪೆಯಿದೆ. (ಅವನು ಈ ರೀತಿಯಲ್ಲಿ ಕ್ಷೋಭೆಯನ್ನು ನಿವಾರಿಸುವ ವ್ಯವಸ್ಥೆ ಮಾಡುತ್ತಲೇ ಇರುತ್ತಾನೆ.) 
(252-253) ಇವು ಅಲ್ಲಾಹನ ವಚನಗಳಾಗಿದ್ದು ಇವುಗಳನ್ನು ಇದ್ದಕ್ಕಿದ್ದಂತೆ ನಾವು ನಿಮಗೆ ಕೇಳಿಸುತ್ತಿದ್ದೇವೆ 
ಮತ್ತು ನಿಶ್ಚಯವಾಗಿಯೂ ನೀವು ಸಂದೇಶವಾಹಕರಾಗಿ ಕಳುಹಿಸಲ್ಪಟ್ಟವರಲ್ಲಾಗಿರುತ್ತೀರಿ. (ನಮ್ಮ ವತಿಯಿಂದ 
ಮಾನವರ ಸನ್ಮಾರ್ಗದರ್ಶನಕ್ಕಾಗಿ ನಿಯುಕ್ಕರಾದ) ಸಂದೇಶವಾಹಕರವರು. ನಾವು ಅವರಲ್ಲಿ ಒಬ್ಬರಿಂದೊಬ್ಬರಿಗೆ 
'ಉನ್ನತೋನ್ನತ ಸ್ಥಾನಗಳನ್ನು ನೀಡಿದ್ದೇವೆ. ಅಲ್ಲಾಹನು ಸ್ವತಃ ಸಂಭಾಷಣೆ ನಡೆಸಿದವರು ಅವರಲ್ಲಿದ್ದಾರೆ. ಇನ್ನು 
ಕೆಲವರಿಗೆ ಆತನು ಇತರ ನೆಲೆಗಳಲ್ಲಿ ಉನ್ನತ ಸ್ಥಾನಗಳನ್ನು ನೀಡಿದನು. ಕೊನೆಗೆ ಮರ್ಯಮರ ಪುತ್ರ 'ಈಸಾ"ರಿಗೆ 
ಸುವ್ಯಕ್ತ ದೃಷ್ಟಾಂತಗಳನ್ನು ನೀಡಿ, ಪವಿತ್ರ ಆತ್ಮದಿಂದ ಅವರಿಗೆ ಸಹಾಯ ಮಾಡಿದನು. ಅಲ್ಲಾಹನು 


274. ಅರ್ಥಾತ್‌. ಅಲ್ಲಾಹನು ಭೂಮಿಯ ವ್ಯವಸ್ಥೆಯನ್ನು ಸರಿಯಾಗಿರಿಸಲಿಕ್ಕಾಗಿ ನಿಶ್ಚಯಿಸಿದ ನಿಯಮ ಪ್ರಕಾರ ಅವನು, 
ವಿವಿಧ ಮಾನವ ಜನಾಂಗಗಳಿಗೆ ಒಂದು ನಿಶ್ಚಿತ ಕಾಲಾವಧಿಯ ವರೆಗೆ ಉನ್ನತ ಸ್ವಾನ ಮತ್ತು ಪ್ರಾಬಲ್ಯಗಳನ್ನು ಪಡೆಯಲು ಬಿಡುತ್ತಾನೆ. 
ಆದರೆ ಒಂದು ಜನಾಂಗವು ಹದ ಮೂೊರಿ ಹೋದಾಗ ಅವನು ಬೇರೊಂದು ಜನಾಂಗದ ಮೂಲಕ ಆದರ ಪ್ರಾಬಲ್ಯವನ್ನು ಮುರಿದು 
ಬಿಡುತ್ತಾನೆ. ಭೂಮಿಯಲ್ಲಿ ಒಂದೇ ಜನಾಂಗ ಅಥವಾ ಪಕ್ಷದ ಪ್ರಾಬಲ್ಕವೇ ಸದಾಕಾಲ ಉಳಿದಿರುತ್ತಿದ್ದರೆ ಅದರ ಅತ್ಯಾಚಾರಗಳಿಗೆ 
ಎಣೆಯಿಲ್ಲದಾಗಿ ದೇವ ಸಾಮ್ರಾಜ್ಮದಲ್ಲಿ ಮಹಾಕ್ಲೋಭಬೆಯುಂಟಾಗುತ್ತಿತ್ತು. 


ಕಾಂಡೆ-2 


2. ಅಲ್‌ ಬಕರಃ 149 


ARES Ss AEA WES 


CANS SOE مہ یه‎ 
ಆಟಂ Es ENE CAST NTS 
EN dD as EL idl ೬ 


Wess 5 لا بین يہ دک‎ To Sos IS bos 


»% ೨9 


ಇಚ್ಛಿಸುತ್ತಿದ್ದರೆ ಈ ಸಂದೇಶವಾಹಕರ ಅನಂತರ ಸುವ್ಯಕ್ತ ದೃಷ್ಟಾಂತಗಳನ್ನು ಕಂಡವರು ಪರಸ್ಪರ ಕಾದಾಡಲು 
ಸಾಧ್ಯವಿರಲಿಲ್ಲ. ಆದರೆ (ಅವರನ್ನು ಭಿನ್ನಾಭಿಪ್ರಾಯಗಳಿಂದ ಬಲಾತ್ಕಾರವಾಗಿ ತಡೆಯುವುದು ಅಲ್ಲಾಹನ 
ನಿಯಮವಾಗಿರಲಿಲ್ಲವಾದುದರಿಂದ) ಅವರು ಪರಸ್ಪರ ಭಿನ್ನಾಭಿಪ್ರಾಯ ತಾಳಿದರು. ಅನಂತರ ಕೆಲವರು 
ವಿಶ್ವಾಸವಿರಿಸಿದರು, ಇನ್ನು ಕೆಲವರು ನಿರಾಕರಣೆಯ ಮಾರ್ಗವನ್ನನುಸರಿಸಿದರು. ಅಲ್ಲಾಹನು ಇಚ್ಛಿಸುತ್ತಿದ್ದರೆ 
ಅವರು ಪರಸ್ಪರ ಹೊಡೆದಾಡುತ್ತಿರಲಿಲ್ಲ. ಆದರೆ ಅಲ್ಲಾಹನು ತಾನಿಚ್ಛಿಸಿದುದನ್ನೇ ಮಾಡುತ್ತಾನೆ.” 

(254) ಸೆತ್ಕವಿಶ್ವಾಸಿಗಳೆ, ವ್ಯಾಪಾರ ವಿನಿಮಯಗಳು ನಡೆಯದ, ಗೆಳೆತನಗಳೂ ಶಿಫಾರಸುಗಳೂ 


275. ಅರ್ಥಾತ್‌- ದೇವ ಸಂದೇಶವಾಹಕರ ಮೂಲಕ ಜ್ಞಾನವೊದಗಿಸಿದ ಬಳಿಕವೂ ಜನರಲ್ಲಿ ಭಿನ್ನಾಭಿಪ್ರಾಯಗಳುಂಟಾಗಲು 
ಮತ್ತು ಅದಕ್ಕಿಂತಲೂ ಮುಂದುವರಿದು ಕಲಹಗಳು ಉಂಟಾಗಲು ಕಾರಣ ಅಲ್ಲಾಹನು ಕೈಲಾಗದವನಾಗಿದ್ದನೆಂಬುದಾಗಲಿ 
ಈ ಕಲಹಗಳನ್ನು ಹತ್ತಿಕ್ಕಲು ಅವನಲ್ಲಿ ಸಾಮರ್ಥ್ಯವಿರಲಿಲ್ಲವೆಂಬುದಾಗಲಿ ಅಲ್ಲ. ಅವನು ಇಚ್ಛಿಸುತ್ತಿದ್ದರೆ ಪ್ರವಾದಿಗಳು 
ಸಾರಿದ ಸಂದೇಶವನ್ನು ಮೊರಿ ನಡೆಯಲಿಕ್ಕೂ ಬಂಡಾಯ ನೀತಿಯನ್ನು ಅನುಸರಿಸಲಿಕ್ಕೂ ಬಭೊಮಿಯಲ್ಲಿ 
ಕ್ಲೋಬೆಯನ್ನುಂಟು ಮಾಡಲಿಕ್ಕೂ ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಅವನ ಇಚ್ಛೆಯು ಮಾನವನಿಂದ ಆಯ್ಕೆಯ ಮುಕ್ತ 
ಸ್ವಾತಂತ್ರ್ಯ ಕಸಿದುಕೊಂಡು ಅವನನ್ನು ಒಂದು ನಿರ್ದಿಷ್ಟ ಮಾರ್ಗದಲ್ಲೇ ನಡೆಯಬೇಕೆಂದು ಒತ್ತಾಯಿಸಲು ಬಯಸುವುದೇ ಇಲ್ಲ, 
ಅವನು “ಮಾನವರನ್ನು ಈ ಭೂಮಿಯಲ್ಲಿ ಪರೀಕ್ಷಾರ್ಥವಾಗಿ ಸೃಷ್ಟಿಸಿದನು. ಆದುದರಿಂದ ಅವನು, ವಿಶ್ವಾಸ ಮತ್ತು ಆಚಾರಗಳ 
ವಿವಿಧ ಪಥಗಳ ಪೈಕಿ ತಮ್ಮಿಷ್ಟ ಬಂದುದನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯವನ್ನು ಅವರಿಗೆ ನೀಡಿದನು. ಅವನು, ಜನರನ್ನು 
ಸತ್ಯವಿಶ್ವಾಸ ಸದಾಚಾರಗಳ ಕಡೆಗೆ ಬಲಾತ್ಕಾರವಾಗಿ ಎಳೆದು ತರಲು ಪ್ರವಾದಿಗಳನ್ನು ಜನತೆಯ ಕೊತ್ಪಾಲರನ್ನಾಗಿ ನೇಮಕ' 
ಮಾಡಿರುವುದಿಲ್ಲ. ಜನರನ್ನು ಆಧಾರ ಪ್ರಮಾಣಗಳಿಂದಲೂ ದೃಖ್ಟಾಂತಗಳಿಂದಲೂ ಸತ್ಯದ ಕಡೆಗೆ ಕರೆ ನೀಡಲಿಕ್ಕಾಗಿ ಮಾತ್ರ ಅವನು 
ಪ್ರವಾದಿಗಳನ್ನು ರವಾನಿಸಿದ್ದಾನೆ. ಜಗತ್ತಿನಲ್ಲಿ ನಾನಾ ತರದ ಭಿನ್ನಾಭಿಪ್ರಾಯಗಳೂ ಕಲಹಗಳೂ ಗಲಭೆಗಳೂ ಉಂಟಾದುದು, ಜನರು 
ವಿವಿಧ ಮಾರ್ಗಗಳನ್ನು ಅನುಸರಿಸಿ ಅಲ್ಲಾಹನು ಅವರಿಗೆ ನೀಡಿದ ವಿಚಾರ ಸ್ವಾತಂತ್ರ್ಯವನ್ನು ತಪ್ಪಾಗಿ ಉಪಯೋಗಿಸಿದುದರಿಂದಲೇ 
ಹೊರತು, ಅಲ್ಲಾಹನು ಅವರನ್ನು ಸತ್ಯಮಾರ್ಗದಲ್ಲಿ ನಡೆಸಬೇಕೆಂದು ಇಚ್ಛಿಸಿದರೂ ಅವನಿಗೆ ಅದರಲ್ಲಿ ಯಶಸ್ಸು 
ಸಿಗಲಿಲ್ಲವೆಂಬ ಕಾರಣದಿಂದಲ್ಲ. 


ಕಾಂಡ -3 


10 ಕುರ್‌ಆನ್‌ ವ್ಯಾಖ್ಯಾನ 


1 وضو اکا 
لِْوِنَ* اَلْهُل اِلهَِلامُو 
i‏ شنۂ وہ 66 


+5) 55 یَتْفَه‎ 21 OS الات ماپ‎ OL 


ಫಲಕಾರಿಯಾಗದ ಆ ದಿನ ಬರುವುದಕ್ಕಿಂತ ಮೊದಲೇ ನಾವು ನಿಮಗೊದಗಿಸಿರುವ ಸೊತ್ತು ವಿತ್ರಗಳಿಂದ ಖರ್ಚು 
ಮಾಡಿರಿ." ನಿರಾಕರಣೆಯ ನೀತಿಯನ್ನು ಹೊಂದಿದವರೇ کت‎ 1 

(255) ಅಲ್ಲಾಹನು ಚಿರಂತನು, ಸ್ವಯಂಜೀವಂತನು. ಅಖಿಲ ಪ್ರಪಂಚದ ನಿಯಂತ್ರಕನಾದ ಆತನ 
ಹೊರತು ಆರಾಧ್ಯನಾರೂ ಇಲ್ಲ. ಅವನಿಗೆ ತೂಕಡಿಕೆಯಾಗಲೀ سیت داہج می ھت‎ 
ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿ ಇರುವುದೆಲ್ಲವೂ ಆತನದೇ. ಆತನ ಸನ್ನಿಧಿಯಲ್ಲಿ ಆತನ ಅಪ್ಪಣೆಯಿಲ್ಲದೆ 


276. ಅಂದರೆ, ದೆ?ವಮಾರ್ಗದಲ್ಲಿ ವೃಯಿಸಬೇಕೆಂದರ್ಥ. ಸತ್ಯವಿಶ್ವಾಸ ಮಾರ್ಗವನ್ನು ಅನುಸರಿಸಿದವರು ತಾವು ವಿಶ್ವಾಸವಿಟ್ಟಿರುವ 
ಆ ಮಹೋದ್ಲೇಶ ಸಾಧನೆಗಾಗಿ ಧನ ತ್ಯಾಗವನ್ನು ಸಹಿಸಬೇಕೆಂದು ಆದೇಶಿಸಲಾಗುತ್ತಿದೆ. 

277. ಕುಫ್ರ್‌ ನೀತಿಯನ್ನು ಅನುಸರಿಸಿದವರೆಂದರೆ ದೇವಾನುಸರಣೆಯನ್ನು ನಿರಾಕರಿಸಿದವರು ಮತ್ತು ದೇವ 
ಸಂತುಷ್ಟಿಗಿಂತಲೂ ಅಧಿಕವಾಗಿ ತಮ್ಮ ಸಂಪತ್ತನ್ನು ಪ್ರೀತಿಸುವವರು ಅಥವಾ ಯಾವ ನಿರ್ಣಾಯಕ ದಿನದ ಎಚ್ಚರಿಕೆ ನೀಡಲಾಗಿದೆಯೋ 
ಅದರ ಮೇಲೆ ವಿಶ್ವಾಸವಿರಿಸದವರು ಅಥವಾ ಪರದಲ್ಲಿ ಯಾವ ವಿಧದಲ್ಲಾದರೂ ಮೋಕ್ಸವನ್ನು ಖರೀದಿಸಿಕೊಳ್ಳಬಹುದು ಮತ್ತು 
ಗೆಳೆತನ, ಶಿಫಾರಸು ಇತ್ಕಾದಿಗಳೆ ಮೂಲಕ ಉದ್ದೇಶ ಸಾಧನೆ ಮಾಡಿಕೊಳ್ಳಬಹುದೆಂಬ ತಪ್ಪುಕಲ್ಪನೆಯಲ್ಲಿ ಸಿಲುಕಿ ಕೊಂಡಿರುವವರು 
ಎಂದರ್ಥ. 

278. ಅರ್ಥಾತ್‌- ತಿಳಿಗೇಡಿಗಳು ತಾವಾಗಿ ಎಷ್ಟು ಮಂದಿ ದೇವರುಗಳನ್ನೂ ಆರಾಧ್ಯರನ್ನೂ ಸೃಷ್ಟಿಸಿಕೊಂಡಿದ್ದರೂ ವಾಸ್ತವದಲ್ಲಿ 
ದೇವತ್ವವಂತೂ ಯಾವ ಸಹಭಾಗಿತ್ವವೂ ಇಲ್ಲದೆ ಸರ್ವಸಂಪೂರ್ಣವಾಗಿ ಆ ಏಕೈಕನೂ ಅಮರನೂ ಆಗಿರುವಾತನಿಗೆ ಸೇರಿದೆ. ಅವನ 
ಅಸ್ತಿತ್ವವು ಅನ್ಯರಿಂದ ದೊರಕಿದುದಾಗಿರದೆ ಸ್ವಯಂಭು ಮತ್ತು ಚಿರಂತನವಾಗಿದೆ. ವಿಶ್ವದ ಸಕಲ ವ್ಯವಸ್ಥೆಯೂ 
ಆಗುಹೋಗುಗಳೂ ಸಂಭವಿಸುವುದು ಅವನಿಂದಾಗಿಯೇ. ಅಗಾಧವಾದ ಈ ವಿಶ್ವ ಸಾಮ್ರಾಜ್ಯದ ಏಕೈಕ ಸರ್ವಾಧಿಕಾರಿ ಅವನೇ. 
ಗುಣವಿಶೇಷಗಳಲ್ಲಾಗಲಿ ಅಧಿಕಾರಗಳಲ್ಲಾಗಲಿ ಸ್ವಾಮ್ಮಗಳಲ್ಲಾಗಲಿ ಯಾರೊಬ್ಬನೂ ಅವನ ಸಹಭಾಗಿಯಲ್ಲ, ಆದುದರಿಂದ ಯಾರಾದರೂ 
ಅವನನ್ನು ಬಿಟ್ಟು ಅಥವಾ ಅವನೊಂದಿಗೆ ಇತರ ಭಾಗೀದಾರನನ್ನು ನೇಮಿಸಿಕೊಂಡು ನೆಲದಲ್ಲಾಗಲಿ ನಭದಲ್ಲಾಗಲಿ ಇನ್ನೊಬ್ಬನನ್ನು 
ಆರಾಧ್ಯನನ್ನಾಗಿ ಮಾಡಿಕೊಂಡರೆ, ಅಸತ್ಮವನ್ನು ಸೃಷ್ಟಿಸಿದಂತೆಯೂ ಪರಮಾರ್ಥದ ವಿರುದ್ಧ ಸಂಘರ್ಪಕ್ಕಿಳಿದಂತೆಯೂ ಆಗಿ 
ತೀರುವುದು. 

279. ಸರ್ವಲೋಕಪಾಲಕನನ್ನು ತಮ್ಮಂತಹ ಕೀಳ್ಮೆಟ್ಟದವರೊಂದಿಗೆ ಹೋಲಿಸುವವರ ಮತ್ತು ಮಾನವರಲ್ಲಿರುವ ಲೋಪ 
ದೋಷಗಳನ್ನು ಆತನ ಮೇಲೆ ಹೊರಿಸುವವರ ವಿಚಾರಗಳನ್ನು ಇಲ್ಲಿ ಖಂಡಿಸಲಾಗಿದೆ. ಉದಾ: ದೇವನು 6 ದಿನಗಳಲ್ಲಿ 
ಭೂಮ್ಮಾಕಾಶಗಳನ್ನು ಸೃಷ್ಟಿಸಿ ಏಳನೆಯ ದಿನ ವಿಶ್ರಾಂತಿ ಪಡೆದನು ಎಂಬ ಬೈಬಲಿನ ಹೇಳಿಕೆ. 

280. ಅರ್ಥಾತ್‌- ಅವನು ಭೂಮ್ಮಾಕಾಶಗಳ ಮತ್ತು ಅವುಗಳಲ್ಲಿರುವ ಸಕಲ ವಸ್ತುಗಳ ಏಕೈಕ ಮಾಲಕನಾಗಿರುತ್ತಾನೆ. ಅವನ 
ಅಸ್ತಿತ್ವದಲ್ಲಿ, ಅವನ ಯೋಜನೆಯಲ್ಲಿ ಮತ್ತು ಅವನ ಸಾರ್ವಭೌಮತೆಯಲ್ಲಿ ಯಾರಿಗೂ ಕಿಂಚಿತ್ತೂ ಸಹಭಾಗಿತ್ವವಿಲ್ಲ. ಅವನನ್ನು 
ಬಿಟ್ಟರೆ ವಿಶ್ವದ ಬೇರೆಲ್ಲ ಅಸ್ತಿತ್ವವೂ ಈ ವಿಶ್ವದ ಒಂದು ಅಂಗವಾಗಿದ್ದು ಅದು ಅಲ್ಲಾಹನ ಅಧೀನ ಮತ್ತು ದಾಸ ಆಗಿರುವುದರ 

ಸಕ ಅವನ ಸಂಗಾತಿ ಅಥವಾ ಸಹಭಾಗಿಯಾಗಿರಲು ಸಾಧ್ಯವೇ ಇಲ್ಲ. 


ಕಾಂಡ-3 


2. ಅಲ್‌ ಬಕರಃ 15 


ಸದಸಿ ತಿರಿ ما حا‎ 731 
3d 85 ELEY ا‎ 
ಹಿ 85) 5 ಅಟ 


ಶಿಫಾರಸು ಮಾಡತಕ್ಕೆವನಾರಿದ್ದಾನೆ?*' ದಾಸರ ಮುಂದಿರುವುದನ್ನೂ ಆತನು ಬಲ್ಲನು. ಅವರಿಂದ 
ಮರೆಯಾಗಿರುವುದನ್ನೂ ಆತನು ಬಲ್ಲನು. ಆತನು ಸ್ವತಃ ತಿಳಿಯಗೊಡಿಸುವ ಹೊರತು ಆತನ ಜ್ಞಾನ 
ಭಂಡಾರದಿಂದ ಯಾವ ವಿಷಯವನ್ನೂ ಅವರು ತಿಳಿಯಲಾರರು.*: ಅವನ ಅಧಿಕಾರವುಖ ಆಕಾಶಗಳೆನ್ನೂ 
ಭೂಮಿಯನ್ನೂ "ವ್ಯಾಪಿಸಿದೆ. ಅವುಗಳ ಸಂರಕ್ಸಣೆಯು ಆತನಿಗೆ ದಣಿಸುವಂಥ ಕಾರ್ಯವಲ್ಲ. ಅವನು ಏಕೈಕ 
ಮಹೋನ್ನತನೂ ಸರ್ವ ಶ್ರೇಷ್ಠನೂ ಆಗಿರುತ್ತಾನೆ. 


281. ಇದು ಮುಶ್ರಿಕರ(ಬಹುದೇವ ವಿಶ್ವಾಸಿಗಳ) ತಪ್ಪುಕಲ್ಪನೆಗಳ ಖಂಡನೆ. ಅವರ ಊಹೆಯ ಪ್ರಕಾರ ಅಲ್ಲಾ: ಹನ ಆಸ್ತಾನದಲ್ಲಿ 
ಮಹಾಪುರುಷರ, ದೇವಚರರ ಮತ್ತಿನ್ನಿತರರ ಪ್ರತಾಪ ಬಹಳವಿದೆ. ಅವು ಯಾವುದಾದರೊಂದು ವಿಷಯದಲ್ಲಿ ಪಟ್ಟು ಹಿಡಿದು ಕುಳಿತು 
ಬಿಟ್ಟರೆ ಅವನು ಅದನ್ನು ಪೂರೈಸಿಯೇ ತೀರಬೇಕಾಗುತ್ತದೆ. ಅಲ್ಲಾಹನಿಂದ ಯಾವ ಕಾರ್ಯವನ್ನಾದರೂ ಮಾಡಿಸಿಕೊಳ್ಳಲು ಅವರು 
ಸಮರ್ಥರಿದ್ದಾರೆ. ಇಲ್ಲಿ, ಇಂತಹ ನಂಬಿಕೆಯುಳ್ಳವರೊಡನೆ ಅಲ್ಲಾಹನ ಆಸ್ಥಾನದಲ್ಲಿ ಇತರರ ಪ್ರತಾಪ ಪ್ರಭಾವಗಳು ನಡೆಯುವ 
ಮಾತಂತಿರಲಿ, ಅತೀ ಉನ್ನತ ಸ್ಥಾನವನ್ನು ಪಡೆದ ಪ್ರವಾದಿಗಳಿಗೆ ಮತ್ತು ಅತ್ಯಂತ ಸಾಮಿಪ್ಮ ಹೊಂದಿದ ದೇವಚರರಿಗೆ ಕೂಡ 

ಸರ್ವಲೋಕ ಸಾರ್ವಭೌಮನ ಅನುಮತಿಯಿಲ್ಲದೆ ಚಕಾರವೆತ್ತುವ ಎದೆಗಾರಿಕೆ ಇರಲಾರದೆಂದು ತಿಳಿಸಲಾಗಿದೆ. 

282. ಈ ಪರಮಾರ್ಥದ ಪ್ರಕಟಣೆಯಿಂದ ಬಹುದೇವ ವಿಶ್ವಾಸಿಗಳ ಬುಡಕ್ಕೆ ಪೆಟ್ಟುಬೀಳುತ್ತದೆ. ಮೇಲಿನ ಮಾತುಗಳಲ್ಲಿ 
ಅಲ್ಲಾಹನ ಅನಂತ ಮತ್ತು ನಿರಂಕುಶ ಸರ್ವಾಧಿಕಾರದ ಕಲ್ಪನೆಯನ್ನು ಮುಂದಿರಿಸಿ, ಅವನ ಸಾರ್ವಭೌಮತೆಯಲ್ಲಿ ಯಾರೊಬ್ಬನೂ 
ಸಹಭಾಗಿಯಿಲ್ಲ. ಅವನ ಮೇಲೆ ತನ್ನ ವರ್ಚಸ್ಸನ್ನು ಬೀರಿ ಅವನ ತೀರ್ಮಾನಗಳನ್ನು ಬದಲಾಯಿಸುವಂತಹ ಪ್ರತಾಪಶಾಲಿ ಯಾರೂ 
ಇಲ್ಲ ಎಂಬುದನ್ನು ಸ್ಪಷ್ಟಪಡಿಸಲಾಗಿದೆ. ಇಲ್ಲಿ ಅದನ್ನೇ ಇನ್ನೊಂದು ಆಧಾರದ ಮೂಲಕ ವಿವರಿಸಲಾಗಿದೆ. ಇತರ ಯಾರ ಬಳಿಯಲ್ಲೂ 
ವಿಶ್ವ ವೃವಸ್ಥೆ ಮತ್ತು ಅದರ ರಹಸ್ಯಗಳಿಗೆ ಸಂಬಂಧಿಸಿದ ಜ್ಞಾನವೇ ಇಲ್ಲದಿರುವಾಗ ಅವರು ಅಲ್ಲಾಹನ ಕಾರ್ಯ ಕಲಾಪಗಳಲ್ಲಿ 
ಹಸ್ತಕ್ಸೇಪ ನಡೆಸುವುದಾದರೂ ಹೇಗೆ? ಮಾನವರಿಗೆ, ಯಕ್ಷರಿಗೆ ದೇವಚರರಿಗೆ ಅಥವಾ ಇತರ ಯಾವುದೇ ಜೀವಿಗಳಿಗೆ ಲಭಿಸಿರುವ 
ಜ್ಞಾನವು ಅಪೂರ್ವವೂ ಪರಿಮಿತವೂ ಆಗಿರುತ್ತದೆ. ಯಾರ ವೀಕ್ಷಣವು ವಿಶ್ವದ ಸಮಸ್ತ ತಥ್ಯಗಳನ್ನಾವರಿಸುವುದಿಲ್ಲ. ಇಷ್ಟೇ ಅಲ್ಲ, 
ಈ ಅಗಾಧ ವಿಶ್ವದ ಯಾವುದಾದರೊಂದು ಸಣ್ಣ ಭಾಗದಲ್ಲಾದರೂ ದೇವೇತರರ ನಿರಂಕುಶ ಹಸ್ತಕ್ಷೇಪ ಅಥವಾ ಖಚತವಾದ 
ಶಿಫಾರಸು ನಡೆಯುವಂತಿದ್ದರೆ, ಇಡೀ ವಿಶ್ವ ವ್ಯವಸ್ಥೆಯೇ ಅಸ್ತವ್ಯಸ್ತವಾಗಿ ಹೋದೀತು. ಅಖಿಲ ವಿಶ್ವದ ಮಾತಂತಿರಲಿ, ಜನರು 
ತಮ್ಮ ಸ್ವಂತ ಹಿತಾಹಿತಗಳನ್ನೂ ಸಂಪೂರ್ಣ ಅರಿತುಕೊಳ್ಳಲು ಅಸಮರ್ಥರು. ಅವರ ಹಿತಾಜಿತಗಳನ್ನೂ ವಿಶ್ವ ನಿಯಾಮಕನೇ ಚೆನ್ನಾಗಿ 
ಬಲ್ಲವನು. ಆದುದರಿಂದ ಜನರಿಗೆ ಸರ್ವ ಜ್ಞಾನಗಳ ನೈಜ ಮೂಲವಾಗಿರುವ ದೇವನ ಮಾರ್ಗದರ್ಶನದ ಮೇಲೆಯೇ ಭರವಸೆ 
ಇಡದೆ ಅನ್ಮಮಾರ್ಗವಿಲ್ಲ. 

283. ಇಲ್ಲಿ ಉಪಯೋಗಿಸಲ್ಪಟ್ಟಿರುವ 'ಕುರ್ಸೀ' ಎಂಬ ಪದವನ್ನು ಸಾಮಾನ್ಯವಾಗಿ ಪ್ರಭುತ್ವ ಮತ್ತು ಸರ್ವಾಧಿಕಾರ ಎಂಬುದಕ್ಕೆ 
ಸಾಂಕೇತಿಕವಾಗಿ ಬಳಸಲಾಗುತ್ತದೆ. ಇತರ ಭಾಷೆಗಳಲ್ಲೂ ಕುರ್ಚ ಅಥವಾ ಸಿಂಹಾಸನ ಎಂಬ ಪದವನ್ನು ಅಧಿಕಾರದ ಅರ್ಥದಲ್ಲಿ 


ಉಪಯೋಗಿಸಲಾಗುತ್ತದೆ. 
284. ಈ ಸೂಕ್ತ 'ಅಯತುಲ್‌ ಕುರ್ಸೀ' ಎಂಬ ಹೆಸರಿನಿಂದ ಪ್ರಖ್ಯಾತವಾಗಿದೆ. ಇದರಲ್ಲಿ ಅಲ್ಲಾಹನ ನೈಜ ಪರಿಚಯವನ್ನು 


ಕಾಂಡ-3 


12 ಕುರ್‌ಆನ್‌ ವ್ಯಾಖ್ಯಾನ 


Lo A [4 ‫َ ಸ ۔ 72 لٹ کم‎ wl 
Ways لی“‎ ಯಿ yb SO 
1 3೮ 


07 9 ೨ ೨ ATG 
EU IE CA 


(256-257) 'ದೀನ್‌'(ಧರ್ಮ)ನ ವಿಷಯದಲ್ಲಿ ಯಾವುದೇ ಒತ್ತಾಯ ಬಲಾತ್ಕಾರಗಳಿಲ್ಲ,'* ಸನ್ಮಾರ್ಗವು 
ದುರ್ಮಾರ್ಗದಿಂದ ಬೇರ್ಪಡಿಸಲ್ಪಟ್ಟಿದೆ. ಇನ್ನು 'ತಾಗೂತ'(ಅತಿಕ್ರಮ)ನ್ನು* ನಿರಾಕರಿಸಿ ಅಲ್ಲಾಹನಲ್ಲಿ 
ವಿಶ್ವಾಸವಿಟ್ಟಾತನು ಎಂದೆಂದಿಗೂ ಮುರಿಯದಂತಹ ಬಲವಾದ ಆಧಾರವನ್ನು ನೆಚ್ಚಿಕೊಂಡನು. (ಅವನು 


'ಪರಿಪೂರ್ಣವೂ ಅಪ್ರಶಿಮವೂ ಆದ ರೀತಿಯಲ್ಲಿ ಮಾಡಿಸಿಕೊಡಲಾಗಿದೆ. ಆದುದರಿಂದಲೇ ಹದೀಸ್‌ನಲ್ಲಿ ಇದನ್ನು ಪವಿತ್ರ ಕುರ್‌ಆನಿನ 
ಅತೀ ಪ್ರೇಷ್ಠ ಸೂಕ್ತ ಎಂದು ಹೇಳಲಾಗಿದೆ. 

ಇಲ್ಲಿ ಜಗದೊಡೆಯನ ಅಸ್ತಿತ್ವ ಮತ್ತು ಗುಣವಿಶೇಷಗಳನ್ನು ಪ್ರಸ್ತಾಪಸಿರುವುದರ ಉದ್ದೇಶವೇನೆಂಬ ಪ್ರಶ್ನೆ ಉಂಟಾಗುತ್ತದೆ. 
ಇದನ್ನು ತಿಳಿಯಬೇಕಾದರೆ 32ನೆಯ ರುಕೂಲ್‌ನಿಂದ (ಸೂಕ್ತ 243ರಿಂದ) ಮುಂದುವರಿಯುತ್ತಿರುವ ಉಪನ್ಮಾಸದ ಮೇಲೊಮ್ಮೆ 
ದೃಷ್ಟಿ ಹಾಯಿಸಬೇಕು. ಅದರಲ್ಲಿ ಮೊದಲು ಮುಸ್ಲಿಮರನ್ನು ಸತ್ಯಧರ್ಮ ಸಂಸ್ಥಾಪನಾ ಮಾರ್ಗದಲ್ಲಿ ತನು-ಧನಗಳಿಂದ ಹೋರಾಡುವಂತೆ 
ಹುರಿದುಂಬಿಸಲಾಗಿದೆ ಮತ್ತು ಬನೀಇಸ್ರಾಈಲರು ಸಿಲುಕಿದ್ದಂತಹ ದೋಷಗಳಿಂದ ದೂರವಿರುವಂತೆ ಎಚ್ಚರಿಕೆ ನೀಡಲಾಗಿದೆ. ಅನಂತರ 
ವಿಜಯವು ಜನಬಲವನ್ನೂ ವಸ್ತು ಒಡವೆಗಳ ಆಧಿಕ್ಕವನ್ನೂ ಹೊಂದಿರುವುದಿಲ್ಲ. ನಿಜವಾಗಿ ಅದು ಈಮಾನ್‌(ಸತ್ಮವಿಶ್ವಾಸ)ು, ಸಹನೆ 
ಮತ್ತು ದೃಢಸಂಕಲ್ಪಗಳನ್ನು ಹೊಂದಿಕೊಂಡಿರುತ್ತೆದೆಂಬ ವಾಸ್ತವಿಕತೆಯನ್ನು ಬೋಧಿಸಲಾಗಿದೆ. ಆ ಬಳಿಕ ಸಮರಗಳಲ್ಲಿ ಅಡಗಿರುವ 
ಅಲ್ಲಾಹನ ಯುಕ್ತಿಯ ಕಡೆಗೆ ಬೊಟ್ಟು /ಮಾಡಲಾಗಿದೆ. ಅರ್ಥಾತ್‌- ಜಗತ್ತಿನ ವ್ಯವಸ್ಥೆಯನ್ನು ಉಳಿಸಿಕೊಳ್ಳಲಿಕ್ಕಾಗಿ ಅವನು ಸದಾ 
ಒಂದು ಜನಕೂಟದ ಮೂಲಕ ಇನ್ನೊಂದು ಕೂಟವನ್ನು ಹತ್ತಿಕ್ಕುತ್ತಿರುತ್ತಾನೆ. ಹಾಗಲ್ಲದಿರುತ್ತಿದ್ದರೆ, ಒಂದೇ ಕೂಟಕ್ಕೆ ಶಾಶ್ವತ ಮೇಲ್ಮೆ" 
ಮತ್ತು ಅಧಿಕಾರ ಒದಗಿ ಬಿಟ್ಟಿದ್ದರೆ, ಮಿಕ್ಕವರು ಬದುಕಿ ಬಾಳುವುದೇ ಕಷ್ಟವಾಗಿ ಪರಿಣಮಿಸುತ್ತಿತ್ತು ಎಂದು ತಿಳಿಸಲಾಗಿದೆ. ಅನಂತರ 
ಅರಿವಿಲ್ಲದವರ ಮನಸ್ಸನ್ನು ಸಾಮಾನ್ಯವಾಗಿ ಕೊರೆಯುತ್ತಲಿರುವ ಒಂದು ಸಂದೇಹವನ್ನು ನಿವಾರಿಸಲಾಗಿದೆ. ಅರ್ಥಾತ್‌- ಅಲ್ಲಾಹನು 
ಭಿನ್ನಾಭಿಪ್ರಾಯಗಳನ್ನೂ ಕಲ್ಮಶಗಳನ್ನೂ ನಿವಾರಿಸಲಿಕ್ಕಾಗಿ ಸಂದೇಶವಾಹಕರನ್ನು ಕಳುಹಿಸಿದನೆಂದಾದರೆ ಅವರು ಬಂದ ಬಳಿಕವೂ 
ಭಿನ್ನಾಭಿಪ್ರಾಯಗಳು ನೀಗಲೂ' ಇಲ್ಲ; ಕಲಹಗಳು ಕೊನೆಗೊಳ್ಳಲೂ ಇಲ್ಲವಲ್ಲ! ಹಾಗಾದರೆ ಅಲ್ಲಾಹನು ಈ ದೋಷಗಳನ್ನು 
ನಿವಾರಿಸಲಿಚ್ಛಿಸಿದರೂ ಅವನಿಂದ ಅದು ಸಾಧ್ಯವಾಗದೆ ಹೋಯಿತೇ? ಎಂಬ ಸಂದೇಹ. ಇದಕ್ಕುತ್ತರವಾಗಿ, ಭಿನ್ನಾಭಿಪ್ರಾಯಗಳನ್ನು 
ಬಲಾತ್ಕಾರದಿಂದ ನೀಗಿಸಬೇಕೆಂಬುದು ಮಾನವರನ್ನು ಒಂದು ನಿರ್ದಿಷ್ಟ ಮಾರ್ಗದಲ್ಲಿ ಬಲವಂತವಾಗಿ ನಡೆಸಬೇಕೆಂಬುದು ಅಲ್ಲಾಹನ 
ಇಚ್ಛಿಯೇ ಆಗಿರಲಿಲ್ಲ. ಒಂದು ವೇಳೆ ಅದುವೇ ಅವನ ಇಚ್ಛೆಯಾಗಿರುತ್ತಿದ್ದರೆ, ಮಾನವನಿಗೆ ಅಲ್ಲಾಹನ ಇಚ್ಛೆಗೆದುರಾಗಿ ನಡೆಯುವ 
ಶಕ್ತಿಯೆಲ್ಲಿದೆ, ಎನ್ನಲಾಗಿದೆ. ಅನಂತರ ಒಂದೇ ವಾಕ್ಕದಲ್ಲಿ ಈ ಉಪನ್ಯಾಸದ ಆರಂಭದಲ್ಲಿ ಯಾವ ಮುಖ್ಯ ವಿಷಯಗಳನ್ನು 
ಪ್ರಸ್ತಾಪಿಸಲಾಗಿತ್ತೋ ಅದರ ಕಡೆಗೆ ಸೂಚನೆ ನೀಡಲಾಗಿದೆ. ಅದಾದ ಬಳಿಕ ಇದೀಗ ಮಾನವರ ವಿಶ್ವಾಸಗಳು, ವಿಚಾರಗಳು, ನಿಯಮ 
ನಡವಳಿಕೆಗಳು, ಮತಗಳು ಎಷ್ಟು ವಿಭಿನ್ನವಾಗಿದ್ದರೂ ಭೂಮ್ಕಾಕಾಶಗಳ ವೃವಸ್ಥೆಯು ಯಾವ ಪರಮಾರ್ಥದ ಮೇಲೆ ಅಧಿಷ್ಠಿತವಾಗಿದೆಯೋ 
ಅಹಿ ಈ ಸೂಕ್ತೆದಲ್ಲಿ ವಿವರಿಸಿದಂತಿದೆ. ಕೇವಲ ಜನರ ಭಿನ್ನಾಭಿಪ್ರಾಯಗಳಿಂದಾಗಿ ಈ ಪರಮಾರ್ಥವು ಸ್ವಲ್ಪವೂ ಬದಲಾಗಲಾರದು. 
ಆದರೆ ಜನರು ಅದನ್ನು ಸ್ಟೀಕರಿಸಿ ಕೊಳ್ಳುವಂತೆ ಅವರನ್ನು ಬಲವಂತ ಪಡಿಸುವುದು ಅಲ್ಲಾಹನ ಇಚ್ಛೆಯಲ್ಲ ಅದನ್ನು ಸ್ವೀಕರಿಸಿ ಕೊಂಡವನು 
ಸ್ಪತಃ ತಾನೇ ಲಾಭ ಹೊಂದುವನು; ನಿರಾಕರಿಸಿದಾತನು ಸ್ವತಃ ತಾನೇ ನಪ್ಟಕ್ಕೊಳಗಾಗುವನೆಂದು ತಿಳಿಸಲಾಗಿದೆ. 

285. ಇಲ್ಲಿ ದೀನ್‌ ಎಂದರೆ ಮೇಲಿನ ಆಯತುಲ್‌ ಕುರ್ಸೀಯಲ್ಲಿ ಅಲ್ಲಾಹನ ಕುರಿತು ವಿವರಿಸಿರುವ ವಿಶ್ವಾಸ ಮತ್ತು ಆ 
ವಿಶ್ವಾಸದ ತಳಹದಿಯ ಮೇಲೆ ನಿಲ್ಲುವ ಪರಿಪೂರ್ಣ ಜೀವನ ಪದ್ಧತಿ ಎಂದರ್ಥ. ಇಸ್ಲಾಮಿನ ವೈಚಾರಿಕ, ನೈತಿಕ ಮತ್ತು ಆಚಾರ 
ಪದ್ಧತಿಯು ಯಾರ ಮೇಲೂ ಬಲಾತ್ಕಾರವಾಗಿ ಹೇರುವಂತಹದ್ದಲ್ಲ. ಇದು ಬಲಾತ್ಕಾರವಾಗಿ ಹೊರಿಸುವ ವಿಷಯವೇ ಅಲ್ಲ. 

286. ಇಲ್ಲಿ ನ್ಯಾಯವಾದ ಸರಹದ್ದನ್ನು ಮೊರಿ, ಹೋಗುವಾತನನ್ನು ಭಾಷಾ ನಿಘಂಟಿನಲ್ಲಿ 'ತಾಗೂತ್‌' ಎನ್ನುತ್ತಾರೆ. ಕುರ್‌ಆನಿನ 
ಪಾರಿಭಾಷಿಕದಲ್ಲಿ, ದೇವ ದಾಸ್ಯ-ಆರಾಧನೆಯ ಸರಹದ್ದನ್ನು ಮೊರಿ ಸ್ವತಃ ಪ್ರಭುತ್ವ ಹಾಗೂ ದೇವತ್ವ ಸ್ಥಾನಕ್ಕೇರಿ ದೇವದಾಸರಿಂದ 


ಕಾಂಡ - 3 


2. ಅಲ್‌ ಬಕರಃ | 153 


pd, 4 4 ೨3%? 32 214 ೨2 
سے عو‎ Lb) 


dE ISM 60M 4° 


ಆಶ್ರಯ ಪಡೆದ) ಅಲ್ಲಾಹ್‌ ಸರ್ವಶ್ರುತನೂ ಸರ್ವಜ್ಞನೂ ಆಗಿರುತ್ತಾನೆ. ಅಲ್ಲಾಹನು ವಿಶ್ವಾಸಿಗಳೆ ರಕ್ಷಕ 
ಮಿತ್ರನಾಗಿರುತ್ತಾನೆ ಮತ್ತು ಅವನು ಇವರನ್ನು ಅಂಧಕಾರದಿಂದ ಹೊರತೆಗೆದು ಪ್ರಕಾಶಕ್ಕೆ ತರುತ್ತಾನೆ*' ಮತ್ತು 
ಕುಫ್ರ್‌'(ನಿರಾಕರಣೆ) ಮಾರ್ಗವನ್ನನುಸರಿಸುವವರ ರಕ್ಷಕ ಮಿತ್ರರು 'ತಾಗೂತ್‌'(ಅಶಿಕ್ರಮಿ)*ಗಳಾಗಿದ್ದಾರೆ. ಅವರು 
ಇವರನ್ನು ಪ್ರಕಾಶದಿಂದ ಅಂಧಕಾರಗಳ ಕಡೆಗೆ ಎಳೆದೊಯ್ಯುತ್ತಾರೆ. ಇವರು ನರಕಾಗ್ನಿಯವರಾಗಿದ್ದು ಸದಾ ಅಲ್ಲೇ 
ಇರುವರು. 


ತನ್ನ ದಾಸ್ಕ-ಆರಾಭನೆ ಮಾಡಿಸಿಕೊಳ್ಳುವ ದಾಸನಿಗೆ 'ತಾಗೂತ್‌' ಎನ್ನಲಾಗುತ್ತದೆ. ದೇವನಿಗೆದುರಾಗಿ ಒಬ್ಬ ದಾಸನ ದ್ರೋಹಕ್ಕೆ ಮೂರು 
ಹಂತಗಳಿವೆ: 

1) ತಾತ್ವಿಕವಾಗಿ ದೇವಾಜ್ಞಾಪಾಲನೆಯೇ ಸಮರ್ಪಕವೆಂದು ಒಪ್ಪಿಕೊಂಡು, ಕಾರ್ಯತಃ ಅವನ ಆಚ್ಛೋಲ್ಲಂಘನೆ ಮಾಡುವುದು. 
ಇದನ್ನು 'ಫಿಸ್ಕ್‌'(ಕರ್ಮಬ್ರಷ್ಟತೆ) ಎನ್ನುತ್ತಾರೆ. . 

2) ತಾತ್ವಿಕವಾಗಿ ದೇವಾಜ್ಞಾಪಾಲನೆಯನ್ನು ನಿರಾಕರಿಸಿ ನಿರಂಕುಶನಾಗುವುದು ಅಥವಾ ಅವನ ಹೊರತು ಬೇರೆ ಯಾರನ್ನಾದರೂ 
ಆರಾಧಿಸುವುದು. ಇದನ್ನು 'ಕುಫ್ರ್‌'(ನಿರಾಕರಣೆ) ಎನ್ನುತ್ತಾರೆ. 

3) ಮಾಲಕನ ವಿರುದ್ದ ಬಂಡಾಯವೆದ್ದು ಅವನ ಸಾಮ್ರಾಜ್ಯ ಮತ್ತು ಪ್ರಜೆಗಳ ಮೇಲೆ ತನ್ನ ಅಧಿಕಾರ ನಡೆಸುವುದು. ಒಬ್ಬ 
ದಾಸನು ಈ ಕೊನೆಯ ಹಂತವನ್ನು ತಲಪಿದಾಗ ಅದೇ 'ತಾಗೂತ್‌" ಎನಿಸುತ್ತದೆ. ತಾಗೂತನ್ನು ನಿರಾಕರಿಸುವ ತನಕ ಯಾರೂ ನಿಜವಾದ 
ಮೂಮಿನ್‌(ಸತ್ಯವಿಶ್ವಾಸಿ) ಆಗಲಾರನು. 

287. ಅಂಧಕಾರವೆಂದರೆ ಅಜ್ಞಾನದ ಅಂಧಕಾರಗಳು. ಅವುಗಳಿಂದಾಗಿ ಮಾನವನು ದಾರಿತಪ್ಪಿ ತನ್ನ ಸಾರ್ಥಕ್ಕೆ ಹಾಗೂ ಕಲ್ಯಾಣದ 
ಮಾರ್ಗದಿಂದ ದೊರ ಸರಿದು ಬಿಡುತ್ತಾನೆ. ಪರಮಾರ್ಥದ ವಿರುದ್ಧ ನಡೆದು ತನ್ನೆಲ್ಲಾ ಶಕ್ತಿಗಳನ್ನೂ ಯತ್ನಗಳನ್ನೂ ತಪ್ಪು ಹಾದಿಗಳಲ್ಲಿ 
ವೈಯಿಸ ತೊಡಗುತ್ತಾನೆ. ಪ್ರಕಾಶವೆಂದರೆ ಸುಜ್ಞಾನ. ಅದರ ಬೆಳಕಿನಿಂದ ಮಾನವನು ತನ್ನ ಮತ್ತು ವಿಶ್ವದ ಪರಮಾರ್ಥವನ್ನೂ ತನ್ನ 
ಜೀವನದ ಅಂತಿಮೋದ್ದೇಶವನ್ನೂ ಸುಸ್ಪಷ್ಟವಾಗಿ ಕಂಡುಕೊಂಡು ತನ್ನ ಪ್ರಜ್ಞೆಗನುಸಾರ ಸರಿಯಾದ ಒಂದು ಕರ್ಮ ಮಾರ್ಗದಲ್ಲಿ 
ಸ್ಥಿರವಾಗಿ ಮುನ್ನಡೆಯುತ್ತಾನೆ. ۱ 

288. ಇಲ್ಲಿ 'ತಾಗೂತ್‌'(ಅತಿಕ್ರಮ) ಎಂಬ ಪದವನ್ನು 'ತವಾಗೀತ್‌'(ತಾಗೂತ್‌ಗಳು) ಎಂಬರ್ಥದಲ್ಲಿ ಬಳಸಲಾಗಿರುತ್ತದೆ. 
ಅರ್ಥಾತ್‌- ಮಾನವನು ಅಲ್ಲಾಹನಿಂದ ವಿಮುಖನಾಗಿ ಕೇವಲ ಒಂದೇ ತಾಗೂತಿನ ಬೋನಿನಲ್ಲಿ ಬೀಳುವುದಲ್ಲ. ಅವನ ಮೇಲೆ 
ಅನೇಕ ತಾಗೂತ್‌ಗಳು ದಾಳಿ ಮಾಡುತ್ತವೆ. ಅವುಗಳ ಪೈಕಿ ಒಂದು ಶೈತಾನ್‌ ಆಗಿದ್ದು ಅವನು ಮಾನವನನ್ನು ಸದಾಕಾಲವೂ 
ಹೊಸಹೊಸ ಮಿಥ್ಮಪ್ರೇರಣೆ ಮತ್ತು ಕುತಂತ್ರಗಳ ಮೂಲಕ ವಂಚಿಸುತ್ತಿರುತ್ತಾನೆ. ಎರಡನೆಯ ತಾಗೂತ್‌ ಮಾನವನ ಸ್ವಂತ 
'ನಫ್ಸ್‌'(ಭ್ರಷ್ಟಚಿತ್ತ). ಅದು ಅವನನ್ನು ಮನೋವಿಕಾರಗಳ ಮತ್ತು ದುರಾಕಾಂಕ್ಲೆಗಳ ದಾಸನನ್ನಾಗಿ ಮಾಡಿ, ಜೀವನದ ಸರಳ-ಕುಟಿಲ 
ಎಲ್ಲ ಮಾರ್ಗಗಳಲ್ಲೂ ಎಳೆದೊಯ್ಯುತ್ತಿರುತ್ತದೆ. ಇನ್ನೂ ಅನೇಕಾನೇಕ ತಾಗೂತ್‌ಗಳು ಹೊರಜಗತ್ತಿನಲ್ಲಿ ಹಬ್ಬಿಕೊಂಡಿವೆ. ಪತ್ನಿ 
ಮಕ್ಕಳು, ಕುಟುಂಬಿಕರು, ನೆಂಟರಿಷ್ಟರು, ವಂಶ-ಗೋತ್ರದವರು, ಗೆಳೆಯರು, ಬಂಧು-ಬಳೆಗದವರು, ಸಮಾಜ, ಜನಾಂಗ,.ಮುಖಂಡರು, 
ಸರಕಾರ, ಅಧಿಕಾರಿಗಳು ಮುಂತಾದವರೆಲ್ಲರೂ ಅವನಿಂದ ತಮ್ಮಿಚ್ಛೆಗಳ ದಾಸ್ಯ-ಆರಾಧನೆಯನ್ನೇ ಮಾಡಿಸುವುದರಿಂದ ಇವರೆಲ್ಲರೂ 
ಅವನ ಪಾಲಿಗೆ ತಾಗೂತ್‌ಗಳೇ ಆಗಿ ಪರಿಣಮಿಸುತ್ತಾರೆ. ಅನೇಕಾನೇಕ ಒಡೆಯರ ಈ ಗುಲಾಮನು ಇವರ ಪೈಕಿ ತಾನು ಯಾವ 
ಒಡೆಯನನ್ನು ಮೆಚ್ಚಿಸಲಿ, ಯಾರ ಕ್ರೋಧದಿಂದ ಪಾರಾಗಲಿ ಎಂಬ ಪೇಚಾಟದಲ್ಲೇ ಜೀವನಪರ್ಯಂತ ಸಿಲುಕಿರುತ್ತಾನೆ. 


54 - ಕುರ್‌ಆನ್‌ ವ್ಯಾಖ್ಯಾನ 


$ % 0 0 >» PEN 
BCLS REG IE 
೨ 
POC ೨4 “Yl $೨48 5st 
goby os ha sy ای‎ ls 
(258) ನೀವೇನು” ಇಬ್‌ರಾಹೀಮರೊಂದಿಗೆ ಜಗಳ ಮಾಡಿದ ವ್ಯಕ್ತಿಯ ಕುರಿತು ಗಮನಿಸಲಿಲ್ಲವೇ? 
ಜಗಳವು ಇಬ್‌ರಾಹೀಮರ ಪ್ರಭು ಯಾರು ಎಂಬುದರ ಕುರಿತು ಮತ್ತು ಅಲ್ಲಾಹನು ಆ ವ್ಯಕ್ತಿಗೆ ಅಧಿಕಾರವನ್ನು 
ಕೊಟ್ಟಿದ್ದುದರ ಆಧಾರದಲ್ಲಾಗಿತ್ತು.*: "ಜೀವನ ಮತ್ತು ಮರಣ ಯಾರ ಅಂಕೆಯಲ್ಲಿದೆಯೋ ಅವನು ನನ್ನ 


ಪ್ರಭು" ಎಂದು ಇಬ್‌ರಾಹೀಮರು ಹೇಳಿದಾಗ ಅವನು, "ಜೀವನ ಮತ್ತು ಮರಣ ನನ್ನ ಅಧಿಕಾರದಲ್ಲಿದೆ” 
ಎಂದನು. ಇಬ್‌ರಾಹೀಮರು, "ಸರಿ, ಹಾಗಾದರೆ ಅಲ್ಲಾಹನು ಸೂರ್ಯನನ್ನು ಪೂರ್ವ ದಿಕ್ಕಿನಿಂದ ಮೂಡಿಸುತ್ತಾನೆ. 


289. ಅಲ್ಲಾಹನು ಸತ್ಮೆವಿಶ್ವಾಸಿಯ ಸಹಾಯಕನಾಗಿರುತ್ತಾ ಅವನನ್ನು ಅಂಧಕಾರಗಳಿಂದ ಪ್ರಕಾಶದ ಕಡೆಗೆ ಒಯ್ಯ್ಕುತ್ತಾನೆ. 
ಸತ್ಯನಿಷೇಧಿಗಳ ಸಹಕಾರಿಗಳು ತಾಗೂತ್‌ಗಳೆಂದೂ ಅವು ಇವನನ್ನು ಪ್ರಕಾಶದಿಂದ ಅಂಧಕಾರಗಳ ಕಡೆಗೆ ಎಳೆದೊಯ್ಕುತ್ತವೆ ಎಂದೂ 
ಮೇಲೆ ವಾದಿಸಲಾಗಿದೆ. ಈಗ ಅದನ್ನೇ ವಿವರಿಸಲು ಮೂರು ಘಟನೆಗಳನ್ನು ಉದಾಹರಣಾರ್ಥ ಮುಂದಿರಿಸಲಾಗಿದೆ. ಅವುಗಳ ಪೈಕಿ 
ಮೊದಲನೆಯದು- ಒಬ್ಬನೆದುರು ಪರಮಾರ್ಥವನ್ನು ಆಧಾರ ಪ್ರಮಾಣಗಳೊಂದಿಗೆ ಇರಿಸಲಾಯಿತು. ಅವನು ಅದರ ಮುಂದೆ 
ನಿರುತ್ತರನೂ ಆದನು. ಆದರೆ ಆತನು ತನ್ನ ಲಗಾಮನ್ನು ತಾಗೂತ್‌ನ ಕೈಯಲ್ಲಿ ಕೊಟ್ಟಿದ್ದನು. ಆದುದರಿಂದ ಸತ್ಯವು ಹೊಳೆದ 
ಬಳಿಕವೂ ಅವನು ಸತ್ಯದ ಪ್ರಕಾಶದೊಳಕ್ಕೆ ಬರುವುದನ್ನು ಬಿಟ್ಟು ಅಂಧಕಾರಗಳಲ್ಲೇ ಪರದಾಡುತ್ತಾ ಇದ್ದು ಬಿಟ್ಟನು. ಅನಂತರದ 
ಎರಡು ಉದಾಹರಣೆಗಳು ಅಲ್ಲಾಹನ ಆಶ್ರಯ ಪಡೆದವರದ್ದಾಗಿದ್ದು ಅಲ್ಲಾಹನು ಅವರನ್ನು ಅಂಧಕಾರಗಳಿಂದ ಬೆಳಕಿನ ಕಡೆಗೆ 
ತಂದುದು ಮಾತ್ರವಲ್ಲದೆ ತನ್ನ ಅಗೋಚರ ಪರಮಾರ್ಥಗಳನ್ನು ಸಹ ಆವರಿಗೆ ಪ್ರತ್ಯಕ್ಷವಾಗಿ ತೋರಿಸಿದನು: 

290. ಆ ವ್ಯಕ್ತಿಯೆಂದರೆ ಹರ್ರುತ್‌ ಇಬ್‌ರಾಹೀಮ್‌ರ(ಅ) ಸ್ವದೇಶ(ಇರಾಕ್‌)ದ ಅರಸನಾಗಿದ್ದ ನಮ್ರೂದ್‌. ಇಲ್ಲಿ 
ವಿವರಿಸಿರುವ ಘಟನೆಯ ಬಗ್ಗೆ ಯಾವುದೇ ಸೂಚನೆ ಬೈಬಲಿನಲ್ಲಿ ಇಲ್ಲ. ಆದರೆ ತಲ್ಮೂದ್‌ನಲ್ಲಿ ಈ ಘಟನೆಯ ಸಂಪೂರ್ಣ 
ವಿವರವಿದೆ. ಅದು ಹೆಚ್ಚಿನಂಶ ಕುರ್‌ಆನಿನಂತೆಯೇ ಇದೆ. ಅದರ ಪ್ರಕಾರ ಇಬ್‌ರಾಹೀಮ್‌ರ(ಅ) ತಂದೆ ನಮ್ರೂದನ ಆಸ್ಥಾನದ 
ಓರ್ವ ಉನ್ನತ ಅಧಿಕರಿ(Chief Officer of the State) ಆಗಿದ್ದನು. ಹರ್ರುತ್‌ ಇಬ್‌ರಾಹೀಮ್‌ರವರು(ಅ) ಬಹುದೇವ 
ವಿಶ್ವಾಸವನ್ನು ಬಹಿರಂಗವಾಗಿ ಖಂಡಿಸಿ, ತೌಹೀದ್‌(ಏಕದೇವವಿಶ್ವಾಸ)ನ ಪ್ರಚಾರ ಆರಂಭಿಸಿ ವಿಗ್ರಹಾಲಯದೊಳಕ್ಕೆ ಹೊಕ್ಕು 
ಮೂರ್ತಿಗಳನ್ನೆಲ್ಲ ಒಡೆದು ಹಾಕಿದಾಗ ಅವರ ತಂದೆಯು ಈ ಮೊಕದ್ದಮೆಯನ್ನು ಅರಸನ ಆಸ್ಥಾನಕ್ಕೆ ಒಯ್ದನು. ಅನಂತರ ಇಲ್ಲಿ 
ವಿವರಿಸಿದ ಸಂವಾದ ನಡೆಯಿತು. 

291. ಅರ್ಥಾತ್‌- ಈ ಜಗಳದಲ್ಲಿ, ಇಬ್‌ರಾಹೀಮ್‌(ಅ) ಯಾರನ್ನು ತಮ್ಮ ರಬ್ಸ್‌(ಪಾಲಕ ಪ್ರಭು) ಎನ್ನುತ್ತಾರೆಂಬುದೇ 
ವಿವಾದಾಸ್ಪದ ವಿಷೆಯವಾಗಿತ್ತು. ಜಗಳಾಡುವಾತನಿಗೆ, ಅರ್ಥಾತ್‌ ನಮ್ರೂದನಿಗೆ ಅಲ್ಲಾಹನು ಆಧಿಪತ್ಯ ನೀಡಿದ್ದರಿಂದ ಈ ವಿವಾದ 
ಉಂಟಾಯಿತು. ಈ ಎರಡು ಮಾತುಗಳಲ್ಲಿ ಆ ಜಗಳದ ಸ್ವರೂಪದ ಕಡೆಗೆ ಸೂಚನೆ ನೀಡಲಾಗಿದ್ದು ಅದನ್ನು ತಿಳಿಯಲು ಕೆಳಗೆ 
ಕೊಟ್ಟಿರುವ ವಸ್ತುಸ್ವಿತಿಗಳನ್ನು ಗಮನಿಸಬೇಕಾದುದಗತ್ನ: و‎ 

1) ಅತಿ ಪ್ರಾಚೀನ ಕಾಲದಿಂದ ಇಂದಿನ ವರೆಗೂ ಬಹುದೇವ ವಿಶ್ವಾಸಿಗಳ ಒಂದು ಸಾಮಾನ್ಮ ವೈಶಿಷ್ಟ್ಯವೇನೆಂದರೆ; ಅವರು 
ಅಲ್ಲಾಹನನ್ನು ಪ್ರಭುಗಳೆ ಪ್ರಭು ಮತ್ತು ದೇವಾಧಿದೇವ ಎಂಬ ನೆಲೆಯಲ್ಲಿ ನಂಬಿಕೊಂಡು ಬಂದಿದ್ದಾರೆ. ಆದರೆ ಅವರು ಕೇವಲ 
ಅವನೊಬ್ಬನನ್ನು ಮಾತ್ರ ಏಕೈಕ ದೇವ ಅಥವಾ ಆರಾಧ್ಯನೆರೆದು ನಂಬುವುದಿಲ್ಲ. 

2) ಮುಶ್ರಿಕರು ದೇವತ್ವವನ್ನು ಎರಡು ಭಾಗಗಳನ್ನಾಗಿ ವಿಂಗಡಿಸಿಕೊಂಡಿದ್ದಾರೆ. ಆ ಪೈಕಿ ಒಂದು ಭಾಗವಾದ ಅಲೌಕಿಕೆ($ಟpಂr 
ಗ೩u೩l) ದೇವತ್ವವು ಕಾರ್ಯಕಾರಣ ಪರಂಪರೆಗಳ ಮೇಲೆ ಪ್ರಭುತ್ವ ನಡೆಸುತ್ತದೆ. ಮಾನವನು ತನ್ನ ಇಷ್ಟಾರ್ಥ ಸಿದ್ದಿಗಾಗಿ ಕಷ್ಟ ಕಾಲದಲ್ಲಿ 
ಈ ದೇವತ್ಯಕ್ಕೆ ಶರಣು ಹೋಗುತ್ತಾನೆ. ಈ'ದೇವತ್ವದಲ್ಲಿ ಜನರು ಅಲ್ಲಾಹನೊಂದಿಗೆ ಆತ್ಮಗಳು, ದೇವಚರರು, ಯಕ್ಷರರು, ಗ್ರಹಗಳು 
ಹಾಗೂ ಇನ್ನೂ ಅನೇಕ ಅಸ್ತಿತ್ವಗಳನ್ನೂ ಭಾಗಿಗಳನ್ನುಗಿ ಮಾಡಿಕೊಂಡು ಅವುಗಳನ್ನು ಪ್ರಾರ್ಥಿಸುತ್ತಾರೆ. ಅವುಗಳೆದುರು ಪೂಜಾ ವಿಧಿಗಳನ್ನು 
ನೆರವೇರಿಸುತ್ತಾರೆ. ಅವುಗಳ ಮುಂದೆ ಹರಕೆ ಕಾಣಿಕೆಗಳನ್ನು ಸಮರ್ಪಿಸುತ್ತಾರೆ. ಅದರ ಇನ್ನೊ೦ದು ಭಾಗವಾದ ಸಾಂಸ್ಕೃತಿಕ ಹಾಗೂ 


ವ 
CA 
A PN 
yy 
5 

0 
2 
2 
Re 
ٌ 
Gv 
Rust 
امہ‎ 1ٰ١ 
5 
A 


ಕಾಂಡ -3 


2. ಅಲ್‌ ಬಕರಃ 155 


Sp “7ی تھے ,طض ھے ج‎ OL % 2, 
GE CMD SDSL SUS BESS Gs 


ನೀನು ಅದನ್ನು ಪಶ್ಚಿಮ ದಿಕ್ಕಿನಿಂದ ಮೂಡಿಸು” ಎಂದರು. ಇದನ್ನು ಕೇಳಿ ಆ ಸತ್ಯನಿಷೇಧಿ ದಿಗ್ದ್ರಮೆಗೊಂಡನು.*: 
ಆದರೆ ಅಕ್ರಮಿಗಳಿಗೆ ಅಲ್ಲಾಹನು ಸನ್ಮಾರ್ಗವನ್ನು ತೋರಿಸುವುದಿಲ್ಲ. 


ರಾಜಕೀಯಕ್ಕೆ ಸಂಬಂಧಿಸಿದ ದೇವತ್ವ(ಅರ್ಥಾತ್‌ ರಾಷ್ಟ್ರಾಧಿಕಾರುವು ಜೀವನಾನುಶಾಸನವನ್ನು ನಿಶ್ಚಯಿಸುವ ವಿಧಾತನೆನಿಸತಕ್ಕೆ ಹಾಗೂ 
ಲೌಕಿಕ ವಿಷಯಗಳಲ್ಲಿ ಸಂಪೂರ್ಣವಾಗಿ ಪ್ರಭುತ್ವದ ಅಧಿಕಾರ ಹೊಂದಿರುತ್ತದೆ. ಈ ಎರಡನೆಯ ತರದ ದೇವತ್ವವನ್ನು ಜಗತ್ತಿನ ಎಲ್ಲ 
ಬಹುದೇವ ವಿಶ್ವಾಸಿಗಳೂ ಹೆಚ್ಚಿನಂಶ ಎಲ್ಲ ಕಾಲಘಟ್ಟಗಳಲ್ಲೂ ಅಲ್ಲಾಹನಿಂದ ಕಸಿದು ಅಥವಾ ಅವನ ಜೊತೆಗೆ ರಾಜ ಮನೆತನಗಳಿಗೂ 
ಧಾರ್ಮಿಕ ಪುರೋಹಿತರಿಗೂ ಸಮಾಜದ ಹಿಂದಿನೆ - ಮುಂದಿನ ಹಿರಿಯರಿಗೂ ಹಂಚಿ ಕೊಟ್ಟಿರುವರು. ಹೆಚ್ಚಾಗಿ ರಾಜ ಮನೆತನಗಳು 
ಇದೇ ಅರ್ಥದಲ್ಲಿ ದೇವತ್ವವನ್ನು ಸಾರಿವೆ. ಇದನ್ನು ಪುಪ್ಟೀಕರಿಸಲಿಕ್ಕಾಗಿ ಸರ್ವಸಾಮಾನ್ಮವಾಗಿ ಅವರು, ತಾವು ಒಂದನೇ ವರ್ಗದ 
ದೇವರುಗಳ ಸಂತತಿಯೆಂದೂ ಸಾರಿಕೊಂಡಿದ್ದಾರೆ. ಈ ಸಂಚಿನಲ್ಲಿ ಧಾರ್ಮಿಕ ವರ್ಗಗಳು ಅವರೊಡನೆ ಸಹಭಾಗಿಗಳಾಗಿವೆ. 

3) ನಮ್ರೂದನೆ ದೇವತ್ವವೂ ಈ ಎರಡನೆಯ 'ವಿಧದ್ದಾಗಿತ್ತು. ಅವನು ಅಲ್ಲಾಹನ ಅಸ್ತಿತ್ವವನ್ನು ನಿರಾಕರಿಸುತ್ತಿರಲಿಲ್ಲ. 
ಭೂಮಿ-ಆಕಾಶಗಳನ್ನುಂಟು ಮಾಡಿದವನೂ ವಿಶ್ವದ ಆಡಳಿತಗಾರನೂ ಸ್ವತಃ ತಾನೆಂದು ಅವನು ಸಾರಲಿಲ್ಲ. ಅವನು ಜಗತ್ತಿನ ಸಕಲ 
ಕ್ರಿಯೆಗಳ ಪ್ರೇರಕ ಸರಣಿಯ ಮೇಲೆ ತನ್ನ ಆಡಳಿತ ನಡೆಯುತ್ತಿದೆಯೆನ್ನಲಿಲ್ಲ. ಈ ಇರಾಕ್‌ ಸಾಮ್ರಾಜ್ಯ ಮತ್ತು ಅದರ ಪ್ರಜೆಗಳ 
ನಿರಂಕುಶ ಸಾಮ್ರಾಟನು ತಾನೆಂದೂ ಇಲ್ಲಿ ತನ್ನ ಮಾತೇ ಶಾಸನವೆಂದೂ ತಾನು ಉತ್ತರಿಸಬೇಕಾಗಿ ಬರುವ ಮೇಲಧಿಕಾರಿ ತನ್ನ 
ಮೇಲೆ ಇನ್ನೊಬ್ಬನಿಲ್ಲವೆಂದೂ, ಈ ನೆಲೆಯಲ್ಲಿ ತನ್ನನ್ನು ಒಪ್ಪಿಕೊಳ್ಳದ ಅಥವಾ ತನ್ನ ಹೊರತು ಇನ್ನಾರನ್ನಾದರೂ ಪ್ರಭುವೆಂದು 
ಅಂಗೀಕರಿಸುವ ಇರಾಕಿನ ಪ್ರಜೆಯು ತನ್ನ ವಿದ್ರೋಹಿಯೂ ಬಂಡುಗಾರನೂ ಆಗಿರುತ್ತಾನೆಂದೂ ಅವನು ಹೇಳುತ್ತಿದ್ದನು. 

9 ಹರ್ರುತ್‌ ಇಬ್‌ರಾಹೀಮ್‌ರು(ಅ) ತಾನು ಏಕೈಕ ಸರ್ವಲೋಕ ಪಾಲಕನನ್ನು ಮಾತ್ರ ಬೇವ, ಆರಾಧ್ಯ ಮತ್ತು 
-ಪ್ರಭುವೆನ್ನುತ್ತೇನೆಂದೂ ಅವನು ಹೊರತು ಇತರ ಎಲ್ಲ ಅನ್ಯರ ದೇವತ್ವ ಮತ್ತು ಪ್ರಭುತ್ವವನ್ನು ನಿರಾಕರಿಸುವವನೆಂದೂ ಹೇಳಿದರು. 
ಆಗ ಪ್ರಚಲಿತ ವಾದದೆದುರು ಈ ನವೀನ ವಾದವು ಎಷ್ಟರ ಮಟ್ಟಿಗೆ ಸಹ್ಮವೆಂಬ ಪ್ರಶ್ನೆ ಮಾತ್ರವಲ್ಲದೆ ರಾಷ್ಟ್ರೀಯ ಸರಕಾರ 
ಮತ್ತು ಅದರ ಕೇಂದ್ರೀಯ ಅಧಿಕಾರದ ಮೇಲೆ ಈ ವಿಶ್ವಾಸದಿಂದಾಗುವ ಆಘಾತವನ್ನು ಅಲಕ್ಷಿಸುವುದಾದರೂ ಹೇಗೆಂಬ ಪ್ರಶ್ನೆಯೂ 
ಉದ್ಭವಿಸಿತು. ಆದುದರಿಂದಲೇ ಹರ್ರುತ್‌ ಇಬ್‌ರಾಹೀಮ್‌ರ(ಲ) ಮೇಲೆ ಬಂಡುಗಾರ ಎಂಬ ಅಪರಾಧ ಹೊರಿಸಿ, ನಮ್ರೂದನ 
ಮುಂದೆ ಹಾಜರುಪಡಿಸಲಾಯಿತು. 

292. ಹರ್ರ್ರುತ್‌ ಇಬ್‌ರಾಹೀಮ್‌ರ(ರ) ಮೊದಲ ಮಾತಿನಿಂದಲೇ- ಅಲ್ಲಾಹನ ಹೊರತು ಇನ್ನೋರ್ವ ಪ್ರಭುವಿಲ್ಲವೆಂಬುದು 
ಸ್ಪಷ್ಟವಾಗಿ ಬಿಟ್ಟಿತ್ತು. ಆದರೂ ನಮ್ರೂದನು ಅದಕ್ಕೆ ಮೊಂಡುತನದಿಂದ ಉತ್ತರವಿತ್ತನು. ಆದರೆ ಎರಡನೆಯ ವಾದದ ಬಳಿಕ 
ಅವನಿಗೆ, ಅಂತಹ ಮೊಂಡುತನದಿಂದ ಏನಾದರೂ ಹೇಳಲು ಪ್ರಯಾಸವಾಯಿತು. ಯಾರನ್ನು ಇಬ್‌ರಾಹೀಮ್‌ರು(ಅ) ಪ್ರಭುವೆನ್ನುತ್ತಾರೋ 
ಅವನ ಅಧೀನದಲ್ಲೇ ಸೂರ್ಯ-ಚಂದ್ರಾದಿಗಳೆಲ್ಲ ಇವೆಯೆಂಬುದನ್ನು ಅವನು ಅರಿತಿದ್ದನು. ಹಾಗಿರುವಾಗ ಅವನು ಹೇಳುವುದಾದರೂ 
ಏನೆಂದು? ಆದರೆ ಪರಮಾರ್ಥ ಇಷ್ಟು ಸ್ಪಷ್ಟವಾಗಿ ಪ್ರಕಟವಾದರೂ ಅದನ್ನು ಒಪ್ಪಿಕೊಳ್ಳುವುದೆಂದರೆ ತನ್ನ ನಿರಂಕುಶ ಪ್ರಭುತ್ವವನ್ನು 
ಕೈ ಬಿಡುವುದಾಗಿತ್ತು. ಅದಕ್ಕೆ ಅವನ ಭ್ರಷ್ಟ ಚಿತ್ರದ ತಾಗೊತ್‌ ಸಿದ್ಧವಿರಲಿಲ್ಲ. ಆದುದರಿಂದ ಅವನು ದಿಗ್ರೈಮೆಗೊಂಡುದು 
ಮಾತ್ರವೇ ವಿನಾ ಸ್ವಯಮಾರಾಧನೆಯ ಅಂಧಕಾರದಿಂದ ಹೊರಬಂದು ಸತ್ಕಾರಾಧನೆಯ ಪ್ರಕಾಶವನ್ನು ಸೇರಲಿಲ್ಲ. ಅವನು ಈ 
ತಾಗೂತ್‌ನ ಬದಲಿಗೆ ಅಲ್ಲಾಹನನ್ನು ತನ್ನ ಸಹಾಯಕನನ್ನಾಗಿ ಸ್ವೀಕರಿಸಿಕೊಳ್ಳುತ್ತಿದ್ದರೆ ಹರ್ರುತ್‌ ಇಬ್‌ರಾಹೀಮ್‌ರ(ಅ) ಈ 
ಧರ್ಮಾಹ್ವಾನದ ಬಳಿಕ ಅವನ ಪಾಲಿಗೆ ಸತ್ಯ ಮಾರ್ಗವು ತೆರೆಯುತ್ತಿತ್ತು. 

ಇದಾದ ಬಳಿಕ ಆ ಅರಸನ ಆದೇಶದಿಂದ ಹರ್ರುತ್‌ ಇಬ್‌ರಾಹೀಮ್‌ರು(ಅ) ಬಂಧಿಸಲ್ಪಟ್ಟು ಹತ್ತು ದಿನಗಳ ವರೆಗೆ 
ಸೆರೆಮನೆಯಲ್ಲಿದ್ದರೆಂದೂ ಅನಂತರ ಅರಸನ ಮಂಡಳಿಯು ಅವರನ್ನು ಜೀವಂತ ಸುಟ್ಟು ಹಾಕುವ ಶೀರ್ಮಾನ ಕೈಗೊಂಡಿತೆಂದೂ 
ಆ ಬಳಿಕ ಅವರನ್ನು ಅಗ್ನಿಕುಂಡಕ್ಕೆ ಎಸೆಯುವ ಘಟನೆ ನಡೆಯಿತೆಂದೂ ತಲ್ಮೂದ್‌ನಲ್ಲಿ ಹೇಳಲಾಗಿದೆ. ಕುರ್‌ಆನಿನಲ್ಲಿ ಈ ಘಟನೆಯ 
ವಿವರಗಳು ಅಲ್‌ ಅಂಬಿಯಾ ಅಧ್ಯಾಯದ 5ನೆಯ ರುಕೂಲ್‌, ಅಲ್‌ ಅಂಕಬೂತ್‌ನ 2-3ನೆಯ ರುಕೂಲ್‌ ಮತ್ತು ಅಸ್ಸಾಪ್ಟಾತ್‌ನ 
4ನೆಯ ರುಕೂಲ್‌ಗಳಲ್ಲಿವೆ. 


ಕಾಂಡ-3 


16 ಕುರ್‌ಆನ್‌ ವ್ಯಾಖ್ಯಾನ 


NIE SES کل‎ ME ASE SEE 


(259) ಅಥವಾ ತಲೆ ಕೆಳಗಾಗಿ ಬೊಕ್ಕ ಬೋರಲಾಗಿ ಬಿದ್ದಿದ್ದ ಗ್ರಾಮವೊಂದನ್ನು ಹಾದು ಹೋಗುತ್ತಿದ್ದ 
ಇನ್ನೋರ್ವ ವ್ಯಕ್ತಿಯ ದೃಷ್ಟಾಂತವನ್ನು ಗಮನಿಸಿರಿ. ಅವನು, "ನಾಶವಾಗಿದ್ದ ಈ ಗ್ರಾಮಕ್ಕೆ ಅಲ್ಲಾಹನು 
ಪುನಃ ಹೇಗೆ ಜೀವದಾನ ಮಾಡುವನು?" ಎಂದನು. ಆಗ ಅಲ್ಲಾಹನು ಅವನ ಪ್ರಾಣಹರಣಗೈದನು. ಅವನು 
ಸೂರು ವರ್ಷಗಳ ತನಕ ಶವವಾಗಿ ಬಿದ್ದಿದ್ದನು. ಅನಂತರ ಅಲ್ಲಾಹನು ಅವನನ್ನು ಪುನಃ ಜೀವಂತಗೊಳಿಸಿ, 
"ನೀನು ಎಷ್ಟು ಕಾಲ ಬಿದ್ದುಕೊಂಡಿದ್ದೆ?" ಎಂದು ಕೇಳಿದನು. ಅವನು, "ಒಂದು ದಿನ ಅಥವಾ ಕೆಲವು 
ತಾಸುಗಳಿದ್ದಿರಬಹುದು” ಎಂದನು. "ಅಲ್ಲ; ನಿನ್ನ ಮೇಲೆ ನೂರು ವರ್ಷಗಳು ಇದೇ ಸ್ಥಿತಿಯಲ್ಲಿ ಸರಿದುಹೋಗಿವೆ. 
ಈಗ ನಿನ್ನ ಆಹಾರವನ್ನೂ ಪಾನೀಯವನ್ನೂ ನೋಡು. ಅವುಗಳಲ್ಲಿ ಯಾವುದೇ ಮಾರ್ಪಾಟುಂಟಾಗಿಲ್ಲ. ಅತ್ತ 
ನಿನ್ನ ಕತ್ತೆಯನ್ನು ನೋಡು (ಅದರ ಅಸ್ಲಿಪ೦ಜರವೂ ಶಿಥಿಲವಾಗಿ ಹೋಗುತ್ತಲಿದೆ). ನಾವು ನಿನ್ನನ್ನು ಜನರಿಗೆ 
ಒಂದು ದೃಷ್ಟಾಂತವನ್ನಾಗಿ ಮಾಡಲಿಚ್ಛಿಸಿದುದರಿಂದ ಹೀಗೆ ಮಾಡಿದ್ದೆವು.*್‌ ಮತ್ತೆ ನಾವು ಈ ಅಸ್ನಿಪಂಜರವನ್ನೆಬ್ಬಿಸಿ 
ಅದರ ಮೇಲೆ ಮಾಂಸವನ್ನು ಹೇಗೆ ಹೊದಿಸಿ ಬಿಡುತ್ತೇವೆಂಬುದನ್ನು ನೋಡು" ಎಂದು ಅಲ್ಲಾಹನು ಹೇಳಿದನು. 
ಹೀಗೆ ವಸ್ತುಸ್ಥಿತಿ ಅವನ ಮುಂದೆ ವ್ಯಕ್ತವಾದಾಗ ಅವನು, "ಅಲ್ಲಾಹನು ಪ್ರತಿಯೊಂದು ವಸ್ತುವಿನ ಮೇಲೆ 
ಅಧಿಕಾರ ಹೊಂದಿದ್ದಾನೆಂಬುದನ್ನು ನಾನು ಬಲ್ಲೆ" ಎಂದನು. 


293. ಇಲ್ಲಿ, ಆ ವ್ಯಕ್ತಿ ಯಾರು, ಅವನ ಊರು ಯಾವುದು ಎಂಬ ಕುರಿತು ಚರ್ಚಿಸುವುದು ಅನಗತ್ಮ, ಅಲ್ಲಾಹನನ್ನು ತನ್ನ 
ರಕ್ಸಕಮಿತ್ರನನ್ನಾಗಿ ಮಾಡಿಕೊಂಡಾತನಿಗೆ ಅಲ್ಲಾಹನು ಹೇಗೆ ಪ್ರಕಾಶವನ್ನು ಒದಗಿಸಿದನೆಂದು ತಿಳಿಸುವುದು ಮಾತ್ರ ಇಲ್ಲಿ ಉದ್ದೇಶಿಸಲಾಗಿರುವ 
ವಿಷಯ. ವ್ಯಕ್ತಿ, ಸ್ಥಾನಗಳನ್ನು ಖಚಿತವಾಗಿ ನಿರ್ಧರಿಸಲು ನಮ್ಮ ಬಳಿ ಯಾವ ಸಾಧನವೂ ಇಲ್ಲ. ಅದರಿಂದ ಅಂತಹ ಪ್ರಯೋಜನವೂ 
ಇಲ್ಲ. ಏನಿದ್ದರೂ ಆ ಮಹಾನುಭಾವರು ಓರ್ವ ಪ್ರವಾದಿಯಾಗಿರಬಹುದೆಂದು ನಂತರದ ವಿವರಣೆಗಳಿಂದ ತಿಳಿಯುತ್ತದೆ. 

294. ಆ ಮಹಾನುಭಾವರು ಮರಣೋತ್ತರ ಜೀವನವನ್ನು ನಿರಾಕರಿಸುವವರೆಂದೋ ಅದರ ಬಗ್ಗೆ ಅವರಿಗೆ ಸಂಶಯವಿತ್ತೆಂದೋ 
ಇದರ ಅರ್ಥವಲ್ಲ. ಪ್ರವಾದಿಗಳಿಗೆ ಮಾಡಿಸಲಾದಂತೆಯೇ ತನಗೂ ವಸ್ತುಸ್ಥಿತಿಯ ಪ್ರತ್ಯಕ್ಷದರ್ಶನ ಮಾಡಿಸಬೇಕೆಂದು ಮಾತ್ರ ಅವರು 
ಬಯಸುತ್ತಿದ್ದರು. 

295. ನೂರು ವರ್ಷಗಳ ಹಿಂದೆಯೇ ಮೃತಪಟ್ಟಿರುವನೆಂದು ಜನರು ಅರಿತಿದ್ದ ಓರ್ವ ವ್ಯಕ್ತಿಯು ಜೀವಂತ ಮರಳಿ ಬಂದುದು 

[mor ಮುಂದೆ ಸ್ವತಃ ಅವನನ್ನೇ ಒಂದು ಪ್ರತ್ಯಕ್ಷ ಕುರುಹಾಗಿ ಮಾಡಲು ಸಾಕಾಗಿತ್ತು. 


ಸ 


ಕಾಂಡ-3 


. ಅಲ್‌ ಬಕರಃ 157 


حم 


تر ار کی نت کن IEE‏ 
Se ٠ 00‏ 3 


SA NIS SR Cede pl SE 


(260) "ಪ್ರಭೂ, ಮೃತ್ಕುವಶವಾದವರನ್ನು ನೀನು ಹೇಗೆ ಪುನರ್ಭವ ಗೊಳಿಸುತ್ತೀ ಎಂಬುದನ್ನು ನನಗೆ 
ತೋರಿಸಿಕೊಡು" ಎಂದು ಇಬ್‌ರಾಹೀಮರು ಕೇಳಿದ ಸಂದರ್ಭವನ್ನೂ ಸ್ಮರಿಸಿರಿ. "ಏನು, ನಿಮಗೆ ವಿಶ್ವಾಸವಿಲ್ಲವೇ" 
ಎಂದು ಕೇಳಿದಾಗ ಅವರು "ವಿಶ್ವಾಸವಿದೆ; ಆದರೆ ಮನಸ್ಸಂತೃಪ್ತಿ ಬಯಸುತ್ತೇನೆ"? ಎರೆದರು. ಆಗ ಅಲ್ಲಾಹನು, 
"ಹಾಗಾದರೆ ನೀನು ನಾಲ್ಕು ಪಕ್ಷಿ ಗಳನ್ನು ಪಳಗಿಸಿ ಅನಂತರ ಅವುಗಳ ಒಂದೊಂದು ಭಾಗವನ್ನು ಒಂದೊಂದು 
ಬೆಟ್ಟದ ಮೇಲೆ ಇರಿಸು. ಆಮೇಲೆ ಅವುಗಳನ್ನು ಕೂಗಿ ಕರೆ. ಅವು ನಿನ್ನ ಬಳಿ ಧಾವಿಸಿ ಬರುವುವು. ಅಲ್ಲಾಹನು 
ಮಹಾ ಪ್ರತಾಪಿಯೂ ಯುಕ್ತಿಪೂರ್ಣನೂ ಆಗಿರುತ್ತಾನೆಂಬುದನ್ನು ಚೆನ್ನಾಗಿ ಅರಿತುಕೊ" ಎಂದನು. 
(261-263) ಅಲ್ಲಾಹನ?” ಮಾರ್ಗದಲ್ಲಿ ತಮ್ಮ ಸಂಪತ್ತನ್ನು ಖರ್ಚು ಮಾಡುವವರ ಖರ್ಚಿನ 


296. ಅರ್ಥಾತ್‌- ಪ್ರತ್ಯಕ್ಷ ದರ್ಶನದಿಂದ ಉಂಟಾಗುವ ಮನಸ್ಸಂತೃಪ್ತಿ. 

297. ಈ ಘಟನೆ ಮತ್ತು ಮೇಲಿನ ಘಟನೆಯನ್ನು ಕೆಲವರು ಚಿತ್ರವಿಚಿತ್ರವಾಗಿ ವ್ಯಾಖ್ಯಾನಿಸಿದ್ದಾರೆ. ಆದರೆ ಪ್ರವಾದಿಗಳೊಂದಿಗೆ 
ಇರುವ ಅಲ್ಲಾಹನ ವ್ಯವಹಾರಗಳನ್ನು ಚೆನ್ನಾಗಿ ಮನವರಿಕೆ ಮಾಡಿಕೊಂಡರೆ ಇಂತಹ ಜಗ್ಗಾಟಗಳ :تہ‎ ಬೀಳುವುದಿಲ್ಲ. ಸಾಮಾನ್ಮ 
ಸತ್ಯವಿಶ್ವಾಸಿಗಳು ಈ ಜೀವನದಲ್ಲಿ ನೆರವೇರಿಸಲಿಕ್ಕಿರುವ ಕರ್ತವ್ಯಗಳ ಮಟ್ಟಿಗೆ, ಕೇವಲ 'ಈಮಾನ್‌ ಬಿಲ್‌ ಗೈಬ್‌' (ಕೆಣ್ನಾರೆ ಕಾಣದೆ 
ಇಡುವ ವಿಶ್ವಾಸ ಅಥವಾ ಪರೋಕ್ಸದ ಮೇಲಿನ ವಿಶ್ವಾಸ) ಸಾಕಾಗುತ್ತದೆ. ಆದರೆ, ಅಲ್ಲಾಹನು ಪ್ರವಾದಿಗಳಿಗೆ ವಹಿಸಿ ಕೊಟ್ಟಿರುವ 
ಕರ್ತವ್ಯವನ್ನು ಅವರು ನೆರವೇರಿಸಬೇಕಾದರೆ ಅವರು ಜಗತ್ತಿಗೆ ಯಾವ ಪರಮಾರ್ಥಗಳ ಕರೆಕೊಡಲು ಹೊರಟಿರುವರೋ ಅವುಗಳನ್ನು 
ಸ್ವತಃ ಕಣ್ಣಾರೆ ಕಂಡುಕೊಳ್ಳಬೇಕಾದುದೂ ಅವಶ್ಯಕವಾಗಿತ್ತು. 'ನೀವು ಕೇವಲ ಊಹಾಪೋಜೆಗಳ ಆಧಾರದಲ್ಲಿ ಮಾತನಾಡುತ್ತೀರಿ. 
ಆದರೆ ನಾವು ಕಣ್ಣಾರೆ ಕಂಡದ್ದನ್ನು ಹೇಳುತ್ತಿದ್ದೇವೆ. ನಿಮ್ಮಲ್ಲಿರುವುದು ಕೇವಲ ಗುಮಾನಿ, ನಮ್ಮಲ್ಲಿ ದಿವ್ಯಜ್ಞಾನವಿದೆ. ನೀವು 
ಅಂಧರು. ನಾವು ದೃಷ್ಟಿಯುಳ್ಳವರು' ಎಂದು ಜಗತ್ತಿಗೆ ಖಡಾಖಂಡಿತವಾಗಿ ಅವರು ಹೇಳಬೇಕಿತ್ತು. ಆದುದರಿಂದಲೇ ದೇವಚರರು 
ಪ್ರವಾದಿಗಳ ಮುಂದೆ ಪ್ರತ್ಯಕ್ಷವಾಗಿಯೇ ಬಂದಿದ್ದರು. ಪ್ರವಾದಿಗಳಿಗೆ ಮಲಕೂತನ್ನು(ಭೂಮಿ ಅಕಾಶಗಳ ಆಡಳಿತ ವ, ವ್ಯವಸ್ಥೆ) 
ತೋರಿಸಲಾಗಿದೆ. ಅವರಿಗೆ, ಸ್ವರ್ಗ-ನರಕಗಳ ಪ್ರತ್ಯಕ್ಸ ದರ್ಶನ ಮಾಡಿಸಲಾಗಿದೆ. ಮರಣೋತ್ತರ ಜೀವನವನ್ನು ಅವರ ಮುಂದೆ 
ಪ್ರದರ್ಶಿಸಲಾಗಿದೆ. ಅವರು 'ಈಮಾನ್‌ ಬಿಲ್‌ ಗೈಬ್‌(ಪರೋಕ್ಸದ ಮೇಲಿನ ವಿಶ್ವಾಸುನ ಗಡಿಯನ್ನು ಪ್ರವಾದಿತ್ವ ಪದವಿಗಿಂತ 
ಮೊದಲೇ ದಾಟಿರುತ್ತಾರೆ. ಪ್ರವಾದಿಯಾದ ಬಳಿಕ 'ಈಮಾನ್‌ ಬಿಶ್ಯಹಾದ-(ಪ್ರ ತೃಕ್ಷ ವಿಶ್ವಾಸದ ಕೊಡುಗೆಯನ್ನು ಅವರಿಗೆ 
ನೀಡಲಾಗುತ್ತದೆ. ಈ ವೈಶಿಷ್ಟ್ಯ ಅವರಿಗೆ ಮಾತ್ರ ಮೊಸಲಾಗಿದೆ. (ಹೆಚ್ಚಿನ ವಿವರಗಳಿಗೆ ಹೂದ್‌ ಅಧ್ಯಾಯದ ಟಿಪ್ಪಣಿ 17,18,19 
ಮತ್ತು 34ನ್ನು ನೋಡಿರಿ) 

298. ಈಗ ವಾಕ್ಸರಣಿಯು ಪುನಃ 32ನೇ ರುಕೂಲ್‌ನಲ್ಲಿ ಪ್ರಸ್ತಾಪಿಸಿದ ವಿಷಯದ ಕಡೆಗೆ ಮರಳುತ್ತದೆ. ಆ ಉಪಷನ್ಮಾಸದ 
ಆರಂಭದಲ್ಲಿ ನೀವು ವಿಶ್ವಾಸವಿಟ್ಟಿರುವ ಆ ಮಹೋನ್ನತ ಉದ್ದೇಶಕ್ಕಾಗಿ ತನು ಧನಗಳನ್ನು ಅರ್ಪಿಸಲು ಸಿದ್ದ ಶರಾಗಬೇಕೆಂದು 
ಸತ್ಮವಿಶ್ವಾಸಿಗಳಿಗೆ ಕರೆ ನೀಡಲಾಗಿತ್ತು. ಆದರೆ ಒಂದು ಸಮುದಾಯವು ತನ್ನ ವೈಯಕ್ತಿಕ ಅಥವಾ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಅಲಕ್ಷಿಸಿ بش‎ 
ಕೇವಲ ಒಂದು ಉತ್ತಮ ಮಟ್ಟದ ನೈತಿಕ ಉದ್ದೇಶಕ್ಕಾಗಿ ತನ್ನ ಸಂಪತ್ತನ್ನು ಹೃತ್ಸೂರ್ವಕೆ ವ್ಯಯಿಸುವಂತೆ ಮಾಡಬೇಕಾದರೆ, ಆ 
ಸಮಾಜದ ಆರ್ಥಿಕ ದೃಷ್ಟಿಕೋನವು ಸಂಪೂರ್ಣ ಬದಲಾವಣೆ ಹೊಂದಬೇಕಾದುದು ಅತ್ಯಗತ್ಯ. ಹಣ ಸಂಪಾದಿಸಲಿಕ್ಕಾಗಿಯೇ 


ಬಾಳುವ, ಹಣವೆಂದರೆ ಜೀವ ಬಿಡುವ ಮತ್ತು. ಸದಾ ಆರ್ಥಿಕ ಲಾಭ ನಷ್ಟಗಳೆ ತಕ್ಕಡಿಯಲ್ಲೇ ತಮ್ಮ ದೃಷ್ಟಿ ನೆಟ್ಟಿಕೊಂಡಿರುವ 
ಭೌತಿಕವಾದಿಗಳು ಉನ್ನತ ಉದ್ದೇಶಗಳಿಗಾಗಿ ಏನೂ ಮಾಡಲಾರರು. ಅವರು ನೈತಿಕ ಉದ್ದೇಶಗಳಿಗಾಗಿ ಏನಾದರೂ ಖರ್ಚು 


ಕಾಂಡ-3 


18 ಕುರ್‌ಆನ್‌ ترجہ‎ 
hg vei up Tc LLNS ری ہے‎ EA EI 
SG MBG KL CT کس حجو‎ MBA 


> 
Pe 3 30 6318 91 LT > او ئ٠ و‎ ber 
OL AOS دا‎ IS 2 de Eu 
೨ 
یا سپ‎ 


سے 
— 
ایب 
اد ھا 
“Ee‏ 
جہ 
ನ‏ 
۲ 
A‏ 
۶۰ 
یو 
70 
tt‏ 
ہا 
ಸನಿ‏ 
KEN‏ 
ےج 

: 
vu 
| \ 


2 


7 ریودعھوے)۹ 
NS SES‏ 0-2 
ಉಪಮೆಯು, ಒಂದು ಕಾಳನ್ನು ಬಿತ್ತಿ ಅದರಿಂದ ಏಳು ತೆನೆಗಳು ಹೊರಟು, ಪ್ರತಿಯೊಂದು ತೆನೆಯಲ್ಲಿ ನೂರು‏ 
ಕಾಳುಗಳಿರುವಂತಿದೆ. ಇದೇ ರೀತಿಯಲ್ಲಿ ಅಲ್ಲಾಹನು ತಾನುದ್ದೇಶಿಸಿದವನ ಕರ್ಮಗಳಿಗೆ ವೃದ್ಧಿಯನ್ನು ದಯಪಾಲಿಸು‏ 
ತ್ತಾನೆ. ಅವನು ಅತ್ಯಂತ ಉದಾರಿಯೂ ಸರ್ವಜ್ಞನೂ ಆಗಿರುತ್ತಾನೆ." ಅಲ್ಲಾಪನ ಮಾರ್ಗದಲ್ಲಿ ತಮ್ಮ‏ 
ಸಂಪತ್ತನ್ನು ಖರ್ಚು ಮಾಡುವವರ, ಖರ್ಚು ಮಾಡಿದುದನ್ನು ಆಡಿಕೊಳ್ಳದವರ ಮತ್ತು ಪರಪೀಡನಗೈಯದವರ‏ 
ಪ್ರತಿಫಲವು ಅವರ ಪ್ರಭುವಿನ ಬಳಿ ಇದೆ. ಅವರಿಗೆ ಯಾವತ್ತು ಭಯ ಮತ್ತು ವ್ಯಥೆಯ ಸಂಭವವಿಲ್ಲ.3'‏ 


ಮಾಡುತ್ತಿರುವಂತೆ ಕಂಡರೂ ಮುಂದಾಗಿ ತಮ್ಮ ಅಥವಾ ತಮ್ಮವರ ಅಥವಾ ತಮ್ಮ ಜನಾಂಗದ ಭೌತಿಕ ಲಾಭವನ್ನು ಲೆಕ್ಕ 
ಹಾಕಿಕೊಂಡೇ ಖರ್ಚು ಮಾಡಿರುತ್ತಾರೆ. ಇಂತಹ ಮನೋವೃತ್ತಿಯನ್ನಿರಿಸಿಕೊಂಡ ಮನುಷ್ಕನಿಗೆ ಲೌಕಿಕ ಲಾಭ ನಷ್ಟಗಳನ್ನು 
ಪರಿಗಣಿಸದೆ, ಕೇವಲ ಅಲ್ಲಾಹನ ನಾಮೋತ್ತುಂಗತೆಗಾಗಿ ನಿಮ್ಮ ಸಮಯ, ಶಕ್ತಿ, ಸಾಮರ್ಥ್ಯಗಳನ್ನು ಖರ್ಚು ಮಾಡಬೇಕು ಎನ್ನುವ 
ಧರ್ಮದ ಮಾರ್ಗದಲ್ಲಿ ಒಂದು ಹೆಜ್ಜೆ ಮುಂದಿಡಲಿಕ್ಕೂ ಸಾಧ್ಯವಾಗದು. ಇಂತಹ ತತ್ವಾದರ್ಶಗಳನ್ನು ಪಾಲಿಸಲಿಕ್ಕೆ ಬೇರೆಯೇ ವಿಧದ 
ನೈತಿಕತೆಯ ಅಗತ್ಮವಿದೆ. ಇದಕ್ಕೆ ವಿಶಾಲ ದೃಷ್ಟಿಕೋನ, ದೃಢ ಸಂಕಲ್ಪ, ಹೃದಯ ವೈಶಾಲ್ಕ ಮತ್ತು ಇವೆಲ್ಲಕ್ಕಿಂತಲೂ ಹೆಚ್ಚಾಗಿ 
ಅಪ್ಪಟ ದೇವಭಕ್ತಿಯು ಬೇಕು. ಇಷ್ಟು ಮಾತ್ರವಲ್ಲದೆ ಸಾಮೂಹಿಕ ವ್ಯವಸ್ಥೆಯೊಳಗೂ ವ್ಯಕ್ತಿಗಳಲ್ಲಿ ಭೌತಿಕವಾದಿ ನೀತಿಗಳ ಬದಲು 
ಈ ಸುಗುಣಗಳು ಬೆಳೆದು ಬರತಕ್ಕಂತಹ ಬದಲಾವಣೆಗಳು ಉಂಟಾಗಬೇಕು. ಆದುದರಿಂದ ಇಲ್ಲಿಂದ ನಿರಂತರ ಮೂರು 
ರುಕೂಲ್‌ಗಳ ವರೆಗೆ ಇಂತಹ ಮನೋವೃತ್ತಿಯನ್ನು ಬೆಳೆಸಲು ಬೇಕಾದ ಆದೇಶಗಳನ್ನು ನೀಡಲಾಗಿದೆ. 

299. ಸಂಪತ್ತನ್ನು ಜೀವನಾವಶ್ಮಕತೆಗಳ ಪೂರೈಕೆಗಾಗಲಿ, ಮಕ್ಕಳು ಮರಿಗಳನ್ನು ಸಾಕಲಿಕ್ಕಾಗಲಿ, ನೆಂಟರಿಷ್ಟರ ಸಂರಕ್ಸಣೆಗಾಗಲಿ, 
ಬಡವರ ಸಹಾಯಕ್ಕಾಗಲಿ, ಸಾರ್ವಜನಿಕ ಅಭಿವೃದ್ದಿ ಕಾರ್ಯಗಳಿಗಾಗಲಿ, ಧರ್ಮಪ್ರಚಾರ ಅಥವಾ ಜಿಹಾದ್‌(ಧರ್ಮಕ್ಕಾಗಿ ನಡೆಸುವ 
ಹೋರಾಟ)ನ ಉದ್ದೇಶಕ್ಕಾಗಲಿ ಹೀಗೆ ಯಾವ ಉದ್ದೇಶಕ್ಕಾಗಿ ವ್ಯಯಿಸುವುದಿದ್ದರೂ ಅದನ್ನು ದೇವಶಾಸನಕ್ಕನುಸಾರವಾಗಿಯೂ ದೇವ 
ಸಂಪ್ರೀತಿಯ ನಿಷ್ಕಳಂಕ ಉದ್ದೇಶದೊಂದಿಗೂ ವ್ಯಯಿಸಿದರೆ, ಅದು ಅಲ್ಲಾಹನ ಮಾರ್ಗದ ವ್ಯಯವೆಂದೇ ಪರಿಗಣಿಸಲ್ಪಡುವುದು. 

300. ಅರ್ಥಾತ್‌- ಮಾನವನು ಅಲ್ಲಾಹನ ಮಾರ್ಗದಲ್ಲಿ ಎಷ್ಟು ಉನ್ನತ ಮಟ್ಟಿದ ನಿಷ್ಕಾಪಟ್ಕ ಮತ್ತು ಭಾವಶುದ್ದಿಯೊಂದಿಗೆ 
ಧನವೆಚ್ಚ ಮಾಡುವನೋ, ಅಷ್ಟೇ ಉನ್ನತ ಮಟ್ಟದ ಸತ್ಸಲವೂ ಅಲ್ಲಾಹನ ಕಡೆಯಿಂದ ಅವನಿಗೆ ಲಭಿಸುವುದು. ಒಂದು ಕಾಳನ್ನು 
ಏಳ್ಲೊರು ಕಾಳುಗಳನ್ನಾಗಿ ವೃದ್ಧಿಸಲು ಸಮರ್ಥನಾದ ಅಲ್ಲಾಹನಿಗೆ ನಿಮ್ಮ ದಾನಧರ್ಮಗಳಿಗೂ ಅದೇ ತರದ ಸಮೃದ್ಧಿಯನ್ನು ನೀಡಿ, 
ನೀವು ಖರ್ಚು ಮಾಡಿದ ಒಂದು ರೂಪಾಯಿಯನ್ನು ماھت‎ ಪಟ್ಟು ವೃದ್ಧಿಸಿ ನಿಮಗೆ ಮರಳಿಸಲು ಏನೂ ಕಪ್ಪವಿಲ್ಲ. ಇಲ್ಲಿ 
ಈ ಪರಮಾರ್ಥದ ವಿವರಣೆಯ ಬಳಿಕ ಅಲ್ಲಾಹನ ಎರಡು ಗುಣವಿಶಿಷ್ಟಗಳ ಪ್ರಸ್ತಾಪವಿದೆ. ಮೊದಲನೆಯದು ಅವನು ಅತ್ಯಂತ 
ಉದಾರಿ ಎಂಬ ಗುಣ. ಅಂದರೆ ನೀವು ಮಾಡಿದ ಸತ್ಯರ್ಮವು ನ್ಯಾಯವಾಗಿ ಎಷ್ಟು ವೃದ್ಧಿಯಾಗಬೇಕಿತ್ತೋ ಅಥವಾ ಅದು ಎಷ್ಟು 
ಪ್ರತಿಫಲ ಪಡೆಯಬೇಕಿತ್ತೋ ಅಷ್ಟನ್ನು ಕೊಡಲಾಗದಷ್ಟು ಅಲ್ಲಾಹನ ಹಸ್ತವು ಸಂಕುಚಿತವಲ್ಲ. ಎರಡನೆಯದು ಅವನು ಸರ್ವಜ್ಞನು 
ಎಂಬ ಗುಣ. ನೀವು ಖರ್ಚು ಮಾಡಿದುದೇನೆಂದೂ ಯಾವ ಮನೋಭಾವದೊಂದಿಗೆ ಖರ್ಚು ಮಾಡಿದಿರೆಂದೂ ತಿಳಿಯದಿರುವಂತಹ. 
ಅಜ್ಞಾನಿ ಅವನಲ್ಲ. ಆದುದರಿಂದ ನಿಮ್ಮ ಪ್ರಶಿಫಲಕ್ಕೆ ಯಾವ ಚ್ಯುತಿಯೂ ಬರಲಾರದು. 

301 ಅರ್ಫ್ಥಾತ್‌- ಅವರಿಗೆ ಸಿಗಬೇಕಾದ ಪ್ರತಿಫಲ ನಷ್ಟವಾಗಿ ಹೋಗುವುದೆಂಬ ಭಯವೂ ಇರಲಾರದು. ಅವರು ಮಾಡಿದ 
ಖರ್ಚಿಗಾಗಿ ಮರುಗಬೇಕಾದ ಸಂದರ್ಭವೂ ಬರಲಾರದು. 


ಕಾಂಡ - 3 


2. ಅಲ್‌ ಬಕರಃ 159 


pa 7 FA Ke ط‎ «೨ 
34 ATS KP ACE الآجر‎ 


Wl 


ہر بط طس یج ۶یہ ے ےا Huh‏ راو 374 bk‏ 
I EES Ws‏ الہ کر 


0 


ಸವಿನುಡಿ ಮತ್ತು ಕ್ಷಮಾಗುಣವು ಮನನೋಯಿಸುವ ದಾನಕ್ಕಿಂತ ಉತ್ತಮ. ಅಲ್ಲಾಹ್‌ ۰ ملہج‎ 
ದ್ರು ಸಹನಶೀಲತೆ ಅವನ ವಿಶೇಷತೆಯಾಗಿದೆ.3* 

(264-265) ಓ ಸೆತ್ಯವಿಶ್ವಾಸಿಗಳೇ, ತನ್ನ ಸಂಪತ್ತನ್ನು ಆಡ೦ಂಬರಕ್ಕಾಗಿ ಖರ್ಚು ಮಾಡುವವನಂತೆ ಹಾಗೂ 
ಅಲ್ಲಾಹ್‌ ಮತ್ತು ಪರಲೋಕದಲ್ಲಿ ವಿಶ್ವಾಸವಿರಿಸದವನ ಹಾಗೆ ಉಪಕಾರಭಾರವಿರಿಸಿಯೂ ನೋಯಿಸಿಯೂ ನಿಮ್ಮ 
ದಾನಧರ್ಮಗಳನ್ನು ನೀವು ನಿಷ್ಟಲಗೊಳಿಸಿಕೊಳ್ಳಬೇಡಿರಿ39 ಅವನ ಖರ್ಚಿನ ಉಪಮೆಯು - ಮಣ್ಣಿನ 
ಮೇಲ್ಸ್ಬದರವಿರುವ ಒಂದು ಬಂಡೆಯಿದ್ದು ಜೋರಾಗಿ ಮಳೆ ಸುರಿದಾಗ ಮಣ್ಣೆಲ್ಲಾ ಕೊಚ್ಚಿ ಹೋಗಿ ಕೇವಲ 
ಬಂಡೆಯು ಮಾತ್ರ ಉಳಿದಿರುವಂತಿದೆ.**! ಇಂತಹವರು ತಾವು ದಾನ ಮಾಡಿ ಗಳಿಸಿದೆವೆಂದೆಣಿಸಿರುವ 


302. ಈ ಒಂದು ವಾಕ್ಯದಲ್ಲಿ ಎರಡು ವಿಷಯಗಳನ್ನು ಹೇಳಲಾಗಿದೆ: 1) ಅಲ್ಲಾಹನಿಗೆ ನಿಮ್ಮ ದಾನ-ಧರ್ಮಗಳ ಅಗತ್ಯವಿಲ್ಲ. 
ಅಲ್ಲಾಹನು ಸ್ವತಃ ಸುಶೀಲನಾಗಿರುವುದರಿಂದ ಕ್ಷುದ್ರ ಹಾಗೂ ಸಂಕುಚಿತ ಮನಸ್ಕರಲ್ಲದವರನ್ನೂ ವಿಶಾಲ ಹೃದಯಿಗಳನ್ನೂ 
ಸುಶೀಲರನ್ನೂ ಅವನು ಮೆಚ್ಚುತ್ತಾನೆ. ನಿಮ್ಮ ಜೀವನಾವಶ್ಮಕತೆಯ ಸಕಲ ಸಾಧನ ಸಾಮಗ್ರಿಗಳನ್ನು ಎಣೆಯಿಲ್ಲದೆ ಸುರಿಸುತ್ತಿರುವ 
ಮತ್ತು ನೀವು ಅಪರಾಧಗಳನ್ನೆಸಗುತ್ತಲೇ ಇದ್ದರೂ ಪ್ರತಿಯೊಂದು ಸಲ ನಿಮ್ಮನ್ನು ಕ್ಷಮಿಸುತ್ತಿರುವಂತಹ ಅಲ್ಲಾಹನು, ಹಸಿದ 
ಬಡಪಾಯಿಯೊಬ್ಬನಿಗೆ ಒಂದು ರೊಟ್ಟಿಯನ್ನು ಉಣಿಸಿ ಅವನ ಮೇಲೆ ಅದರ ಉಪಕಾರ ಭಾರವನ್ನು ಹೊರಿಸಿ ಅವನ ಸ್ವಾಭಿಮಾನವನ್ನು 
ಮಣ್ಣು ಗೂಡಿಸುವಂತಹವರನ್ನು ಮೆಚ್ಚುವುದಾದರೂ ಹೇಗೆ? ಆದುದರಿಂದಲೇ ಇತರರಿಗೆ ಏನಾದರೂ ಕೊಟ್ಟು ಅಪರ ಮೇಲೆ 
ಉಪಕಾರ ಭಾರವಿರಿಸಿದಾತನು ನಿರ್ಣಾಯಕ ದಿನದಂದು ಅಲ್ಲಾಹನ ಕೃಪಾಕಟಾಕ್ಷದಿಂದ ವಂಚಿತನಾಗುವನೆಂದೂ ಅಂದು ಅವನೊಡನೆ 
ಅಲ್ಲಾಹನು ಮಾತನಾಡಲಾರನೆಂದೂ ಹದೀಸಿನಲ್ಲಿದೆ. 

303. ಅವನು ಅಲ್ಲಾಹ್‌ ಮತ್ತು ಅಖಿರತ್‌(ಪರಲೋಕ)ನ ಮೇಲೆ ವಿಶ್ವಾಸವಿಟ್ಟವನಲ್ಲ ಎಂಬುದಕ್ಕೆ ಅವನ ಆಡಂಬರ 
ಹಾಗೂ ತೋರಿಕೆಯ ಗುಣವೇ ಸಾಕ್ಷಿ ಹೇಳುತ್ತದೆ. ಅವನು ಕೇವಲ ಜನರಿಗೆ ತೋರಿಸಲಿಕ್ಕಾಗಿ ಮಾಡುವ ಕಾರ್ಯಗಳಿಂದ ಜನರೇ 
ಅವನ ದೇವರೆಂದೂ ಅವರಿಂದಲೇ ಆತ ಪ್ರತಿಫಲ ಬಯಸುತ್ತಿರುವನೆಂದೂ ಅರ್ಥವಾಗುತ್ತದೆ. ಅವನು ಅಲ್ಲಾಹನಿಂದ 
ಪ್ರತಿಫಲವನ್ನು ನಿರೀಕ್ಷೆಸುವುದೂ ಇಲ್ಲ. 

304. ಈ ಉದಾಹರಣೆಯಲ್ಲಿ ಮಳೆಯೆಂದರೆ ದಾನ-ಧರ್ಮ. ಬಂಡೆಯೆಂದರೆ ಅವನು ದಾನ ಮಾಡುವಾಗ ಇರಿಸಿಕೊಂಡ 
ಸಂಕಲ್ಪ ಮತ್ತು ಭಾವನೆಗಳ ದೋಷ. ಮಣ್ಣಿನ ಮೇಲ್ಬದರವೆಂದರೆ ಸಂಕಲ್ಪದ ದೋಷವನ್ನು ಅಡಗಿಸಿಟ್ಟ ಧರ್ಮಫಶೀಲತೆಯ ಬಾಹ್ಯ 


ಹೊದಿಕೆ. ಈ ವಿವರಣೆಯ ಬಳಿಕ ಈ ಉಪಮೆಯು ಚೆನ್ನಾಗಿ ಅರ್ಥವಾಗುತ್ತದೆ. ಮೊಳೆಸುವುದೂ ಬಚೆಳೆಸುವುದೂ ಮಳೆಯ ಗುಣ. 


ಕಾಂಡ -3 


160 ಕುರ್‌ಆನ್‌ ವ್ಯಾಖ್ಯಾನ 


21م ہے 


48 ೨1/೨೬ PG 
$a isle HO OE AE 
3, 28 2ے‎ AeA [PN ER s/s 
೫ کے لان‎ 0 es ST ال ٹھر‎ TEs 


ಪುಣ್ಮವೇನೂ ಅವರ ಕೈ ಸೇರದು. ಸತ್ಯನಿಷೇಧಿಗಳಿಗೆ ಮಾರ್ಗದರ್ಶನ ಮಾಡುವ ಪರಿಪಾಠವನ್ನು ಅಲ್ಲಾಹನು 
ಇಟ್ಟುಕೊಂಡಿರುವುದಿಲ್ಲ.35 ಇದಕ್ಕೆ ವ್ಯತಿರಿಕ್ತವಾಗಿ ತನ್ನ ಸಂಪತ್ತನ್ನು ಕೇವಲ ಅಲ್ಲಾಹನ ಸಂತೈಪ್ತಿಗಾಗಿ 
ಸಂಪೂರ್ಣ ಸ್ಥಿರಚಿತ್ತತೆ ಮತ್ತು ಉಪಶಾಂತಿಯಿಂದ ಖರ್ಚು ಮಾಡುವವರ ಖರ್ಚಿನ ಉಪಮೆ- ಒಂದು ಉನ್ನತ 
ಪಾತಳಿಯಲ್ಲಿ ಒಂದು ಉದ್ಯಾನವಿದ್ದು ಚೆನ್ನಾಗಿ ಮಳೆಯಾದಾಗ ಅದು ಇಮ್ಮಡಿ ಫಲ ಕೊಡುವಂತೆ ಮತ್ತು 
ಒಂದು ವೇಳೆ ಜಡಿಮಳೆ ಬಾರದಿದ್ದರೂ ಲಘುವಾದ ಜಿನುಗು ಮಳೆಯೂ ಅದಕ್ಕೆ ಸಾಕಾಗುವಂತೆ.3 ನೀವು 
ಮಾಡುವುದನ್ನು ಅಲ್ಲಾಹನು ನೋಡುತ್ತಿದ್ದಾನೆ. 

(266) ನಿಮ್ಮಲ್ಲೊಬ್ಬರ ಬಳಿ ತಳದಲ್ಲಿ ಕಾಲುವೆಗಳು ಹರಿಯುತ್ತಿರುವ, ಖರ್ಜೂರ, ದ್ರಾಕ್ಲೆ ಮತ್ತು ನಾನಾ 
ವಿಧದ ಫಲಗಳಿಂದ ತುಂಬಿದ ಒಂದು ತೋಟವಿದ್ದು, ಅವನು ಸ್ವತಃ ವೈದ್ಧನಾಗಿ ಅವನ ಎಳೆ ಹರೆಯದ 
ಮಕ್ಕಳು ದುರ್ಬಲರಾಗಿದ್ದ ಸ್ಥಿತಿಯಲ್ಲಿ ಅದು (ಆ ತೋಟ) ಒಂದು ಅತ್ಯುಷ್ಣ ಚಂಡಮಾರುತಕ್ಕೆ ಸಿಲುಕಿ ಸುಟ್ಟು 


ಆದರೆ ಮೊಳೆಯುವಿಕೆಯನ್ನು ಸ್ವೀಕರಿಸುವ ಮಣ್ಣು ಹೊರಗೆ ಕೇವಲ ನಾಮ ಮಾತ್ರಕ್ಕಿದ್ದರೆ ಮತ್ತು ಮೇಲ್ಪದರದ ಅಡಿಯಲ್ಲಿ ಕಠಿಣ 
ಶಿಲೆ ಇದ್ದರೆ ಮಳೆಯು ಫಲಕಾರಿಯಾಗುವ ಬದಲು ಹಾನಿಕಾರಕವೇ ಆಗುವುದು. ಇದೇ ರೀತಿಯಲ್ಲಿ ದಾನ-ಧರ್ಮಗಳೂ ಒಳಿತನ್ನು 
ಮೊಳೆಸುವ ಮತ್ತು ಬೆಳೆಸುವ ಗುಣವನ್ನು ಹೊಂದಿರುತ್ತದೆ. ಆದರೆ ಅವು ಫಲಕಾರಿಯಾಗಬೇಕಾದರೆ, ಸತ್ಸಂಕಲ್ಪವಿರಬೇಕಾದುದು 
ಅತ್ಯಗತ್ಯ. “ಸಂಕಲ್ಪವು ಉತ್ತಮವಾಗಿಲ್ಲದಿದ್ದರೆ ಅಂತಹ ಔದಾರ್ಯದಿಂದ ಧನಹಾನಿಯ ಹೊರತು ಇನ್ನೇನೂ 
' ಪುರುಷಾರ್ಥವಿಲ್ಲ. 


305. ಇಲ್ಲಿ 'ಕಾಫಿರ್‌' ಎಂಬ ಪದವನ್ನು ಕೃತಘ್ನ ಹಾಗೂ ಉಪಕಾರಗೇಡಿ ಎಂಬ ಅರ್ಥದಲ್ಲಿ ಬಳಸಲಾಗಿದೆ. ಅಲ್ಲಾಹನು 
ನೀಡಿದ ಸರ್ವಕೊಡುಗೆಗಳನ್ನು ಅವನ ಮಾರ್ಗದಲ್ಲಿ ಅವನ ಸಂಪ್ರೀತಿಗಾಗಿ ಖರ್ಚು ಮಾಡುವ ಬದಲಿಗೆ, ಸೃಷ್ಟಿಯ ಸಂಪ್ರೀತಿಗಾಗಿ 
ಖರ್ಚು ಮಾಡುವವನು ಅಥವಾ ದೇವ ಮಾರ್ಗದಲ್ಲಿ ಖರ್ಚು ಮಾಡಿದರೂ ಅದರೊಂದಿಗೆ ಪೀಡೆ ಕೊಡುವವನು ಕೃತಪ್ನುನೂ 
ತನ್ನ ದೇವನ ಉಪಕಾರವನ್ನು ಮನ್ನಿಸದಾತನೂ ಆಗಿರುತ್ತಾನೆ. ಅವನು ಸ್ವತಃ ದೇವ ಸಂಪ್ರೀತಿಯನ್ನು ಇಚ್ಛಿಸದಿರುವಾಗ ನಿರಪೇಕ್ಸನಾದ 
ಅಲ್ಲಾಹನು ತನ್ನ ಸಂಪ್ರೀತಿಯ ಮಾರ್ಗವನ್ನು ವೃಥಾ ಅವನಿಗೇಕೆ ತೋರಿಸಬೇಕು? 

306. 'ಜಡಿಮಳೆ' ಎಂದರೆ ಪರಮಾವಧಿ ಶುಭ ಕಾಮನೆ ಮತ್ತು ಅತ್ಕುನ್ನೆತ ಸತ್ಸಂಕಲ್ಪದೊಂದಿಗೆ ಕೊಡುವ ದಾನ. 'ಜಿನುಗು 
ಮಳೆ' ಎಂದರೆ ಶುಭಕಾಮನೆಯ ಆಧಿಕೈವಲ್ಲದ ದಾನ. 


2. ಅಲ್‌ ಬಕರಃ 161 


NLA SLI ss a2) KG 
EES Ls َنْفْکُرا‎ HEA NEE 60 2 
ಸಸಿ اسنہ‎ ONES £೨ ال‎ ۶6 js ENG 


yy 


u 12 ೨9 ಸಿಕ »‏ 2-930۸ 71 7 کرد 
Sst os SEMEL sy Ly‏ 


ಹೋಗುವುದನ್ನು ಅವನು ಇಷ್ಟಪಡುವನೇ?"' ಹೀಗೆ ನೀವು ಚಿಂತನೆ ಮಾಡಬಹುದೆಂದು ಅಲ್ಲಾಹನು ನಿಮ್ಮ 
ಮುಂದೆ ದೃಷ್ಟಾಂತಗಳನ್ನು ವಿವರಿಸುತ್ತಾನೆ. 

(267-269) ಓ ಸತ್ಯವಿಶ್ವಾಸಿಗಳೆ ನೀವು ಸಂಪಾದಿಸಿದ ಸಂಪತ್ತಿನಿಂದ ಮತ್ತು ನಾವು ನಿಮಗಾಗಿ 
ಭೂಮಿಯಿಂದ ಉತ್ಪಾದಿಸಿದವುಗಳಿಂದ ಉತ್ತಮವಾದವುಗಳನ್ನು ದೇವ ಮಾರ್ಗದಲ್ಲಿ ಖರ್ಚು ಮಾಡಿರಿ. ಅವನ 
ಮಾರ್ಗದಲ್ಲಿ ಕೊಡಲು ಅತ್ಯಂತ ಕೆಟ್ಟ ವಸ್ತುವನ್ನು ಪ್ರತ್ಯೇಕಿಸಿಡಲು ಪ್ರಯತ್ನಿಸಬೇಡಿರಿ. ವಸ್ತುತಃ ಯಾರಾದರೂ 
ಅದೇ ವಸ್ತುವನ್ನು ನಿಮಗೆ ಕೊಚ್ಚಾಗ ಅಲಕ್ಷಿಸುವ ಹೊರತು ನೀವೂ ಅದನ್ನು ಸ್ವೀಕರಿಸಲು ಇಷ್ಟಪಡಲಾರಿರಿ. 
ಅಲ್ಲಾಹನು ನಿರಪೇಕ್ಟನಾಗಿದ್ದು ಅತ್ಕುನ್ನತ ಗುಣವಿಶೇಷಗಳನ್ನು ಹೊಂದಿದವನಾಗಿರುತ್ತಾನೆ.3* ಶೈತಾನನು 
ನಿಮ್ಮನ್ನು ದಾರಿದ್ಯದಿಂದ ಭಯಭೀತಗೊಳಿಸುತ್ತಾನೆ ಮತ್ತು ಅಶ್ಲೀಲ ಕಾರ್ಯಗಳನ್ನೆಸಗಲು ಪ್ರಚೋದಿಸುತ್ತಾನೆ. 
ಆದರೆ, ಅಲ್ಲಾಹನು ನಿಮಗೆ ತನ್ನ ಕ್ಷಮೆ ಹಾಗೂ ಅನುಗ್ರಹದ ವಾಗ್ದಾನ ಮಾಡುತ್ತಾನೆ: ಅಲ್ಲಾಹನು ಮಹಾ 
ವಿಶಾಲನೂ ಸರ್ವಜ್ಜನೂ ಆಗಿರುತ್ತಾನೆ. ಅವನು ತನಗಿಷ್ಟ ಬಂದವರಿಗೆ 'ಸದ್ದಿವೇಕ' ದಯಪಾಲಿಸುತ್ತಾನೆ. 


307. ನೀವು ನಿಮ್ಮ ವೃದ್ಧಾಪ್ಯದಲ್ಲಿ ಕೂತುಣ್ಣಲಿಕ್ಕಾಗಿ ಫಲವೃಕ್ಷಗಳ ಒಂದು ತೋಟವನ್ನು ಬೆಳೆಸಿ ಇಟ್ಟಿದ್ದೀರೆನ್ನೋಣ. 
ನೀವು ವೃಡ್ಡರಾಗಿ ನಿಮ್ಮ ದೇಹ ಬಲವೆಲ್ಲ ಕುಂದಿ, ಮುಂದೆ ಸೆಂಷಾದನೆ ಮಾಡಲು ತ್ರಾಣವಿಲ್ಲದ ಕಾಲಘಟ್ಟ ಬಂದಾಗಲೇ ಆ 
ತೋಟವು ಸುಟ್ಟು ಹೋಗುವುದನ್ನು ನೀವು ಇಷ್ಟಪಡಲಾರಿರಷ್ಟೇ. ಹಾಗಾದರೆ ನೀವು ಇಹಲೋಕದಲ್ಲಿ ಒಂದು ದೀರ್ಪು ಕಾಲಾವಧಿಯ 
ತನಕ ದುಡಿದು ಪರಲೋಕಕ್ಕೆ ಕಾಲಿಟ್ಟೊಡನೆ ಅಲ್ಲಿ ನಿಮಗೆ, ನಿಮ್ಮ ಇಹಲೋಕದ ಗಳಿಕೆಗೆ ಏನೂ ಬೆಲೆಯಿಲ್ಲದಂತಾಗಿದೆಯೆಂದೂ, 
ಇಹಕ್ಕಾಗಿ ಗಳಿಸಿದ್ದೆಲ್ಲವೂ ಇಹದಲ್ಲೇ ಉಳಿದು ಬಿಟ್ಟಿದೆಯೆಂದೂ ಪರಲೋಕ" ಜೀವನದಲ್ಲಿ ಉಣ್ಣಲಿಕ್ಕಾಗಿ 'ಬೇಕಾದುದೇನನ್ನೂ 
ನೀವು ಗಳಿಸಿ ತರಲಿಲ್ಲವೆಂದೂ ಒಮ್ಮೆಲೆ ತಿಳಿದು ಬರುವಂತಾಗುವುದನ್ನು ಹೇಗೆ: ಇವ್ಟೆಪಡುವಿರಿ? ಪರಲೋಕಕ್ಕಾಗಿ ಪುನಃ ದುಡಿಯುವ 
ಅವಕಾಶವಂತು, ನಿಮಗೆ ಸಿಗಲಾರದು. ಪರಲೋಕಕ್ಕಾಗಿ ದುಡಿಯುವ ಅವಕಾಶವೆಲ್ಲಾ, ಇರುವುದು ಇಹದಲ್ಲೇ. ನೀವು ಇಹದಲ್ಲಿ 
ಪರಲೋಕಕ್ಕಾಗಿ ಕಿಂಚಿತ್ತೂ ಚಿಂತಿಸದೆ ಜೀವಮಾನವಿಡೀ ಲೌಕಿಕ ಚಿಂತೆಯಲ್ಲೇ ಮುಳುಗಿದ್ದು ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನೆಲ್ಲ 
ಈ ಲೋಕದ ಲಾಭಗಳ ಶೇಖರಣೆಯಲ್ಲೇ ತೊಡಗಿಸಿದರೆ ಮತ್ತು ಈ ಸ್ಥಿತಿಯಲ್ಲೇ ನಿಮ್ಮ ಜೀವನ ರವಿಯು ಅಸ್ತಮಿಸಿದರೆ ನಿಮ್ಮ 
ಅವಸ್ಥೆಯೂ ಈ ಸೂಕ್ತದಲ್ಲಿ ಉದಾಹರಿಸಿದ ವೃದ್ದನ೦ಿತಾಗಿ ಬಿಡುವುದು. ಅವನು ಇಡೀ" ಜೀವಮಾನದಲ್ಲಿ ದುಡಿದು ಬೆಳೆಸಿದ್ದ 
ಒಂದು ತೋಟ ಮಾತ್ರ: ವೃದ್ಧಾಪ್ಯದಲ್ಲಿ ಅವನಿಗೆ ಜೀವನಾಧಾರವಾಗಿತ್ತು. ಅವನಿಗೆ ಸಹಾಯ ಮಾಡತಕ್ಕ ಮಕ್ಕಳೂ ಇರಲಿಲ್ಲ. 
ಅಂತಹ ಕಾಲಘಟ್ಟಿದಲ್ಲಿ ಆ ತೋಟವು ಸುಟ್ಟು ನಾಶವಾಗಿ ಹೋದರೆ ಹೇಗಾದೀತು? 

308, ಸ್ಪತಃ ಅತ್ಕುನ್ನತ ಗುಣವಿಶೇಷತೆಗಳನ್ನು ಹೊಂದಿದವನು ನೀಚ ಸ್ವಭಾವದವರನ್ನು, ಮೆಚ್ಚದಿರುವುದು ಸ್ವಾಭಾವಿಕ. 
ಅಲ್ಲಾಹನು ಸ್ವತಃ ಮಹಾ ಉದಾರಿ. ಅವನು ತನ್ನ ಸೃಷ್ಟಿಗೆ ಪ್ರತಿಕ್ಷಣ ಕೊಡುಗೆ ಮತ್ತು ದಾನಗಳ ಪ್ರವಾಹವನ್ನೇ ಹರಿಸುತ್ತಿರುತ್ತಾನೆ. 
ಅಂತಹವನು ಸಂಕುಚಿತ ದೃಷ್ಟಿಯವರನ್ನೂ ಹೇಡಿಗಳನ್ನೂ ನೀತಿಬಾಹರರನ್ನೂ ಪ್ರೀತಿಸುವುದು ಹೇಗೆಸಾಧ್ಮ? 


ಕಾಂಡ -3 


“11 


162 7 ಕುರ್‌ಆನ್‌ ವ್ಮಾಖ್ಕಾನ 


H ೨4 ಓಲ, en ہے ۶ھ‎ UR 
نتم ٹن نی‎ ES RES ek Yi اولوا‎ SY) یلاس‎ 
و‎ Pa 


d کے کے‎ ud وٹ‎ 3% ಪ್ರಿ رڑے سدکھ 6 ہے‎ 8G 
BISA) لال دن انس ايک‎ GS LACAN 


ಕಮತ kK 


۴۴ 


ಸದ್ಧಿವೇಕ ಪ್ರಾಪ್ತವಾದವನಿಗೆ ವಾಸ್ತವದಲ್ಲಿ ಮಹಾ ಸಂಪತ್ತು ಪ್ರಾಪ್ರವಾಯಿತೆಂದೇ ಅರ್ಥ.3” ಇವುಗಳಿಂದ 
ಬುದ್ದಿಜೀವಿಗಳು ಮಾತ್ರ ಉಪದೇಶ ಪಡೆಯುತ್ತಾರೆ. 

(270-271) ನೀವು ಖರ್ಚು ಮಾಡಿದುದೂ ನೀವು ಹರಕೆ ಹೊತ್ತುದೂ ಅಲ್ಲಾಹನಿಗೆ ತಿಳಿದಿದೆ. ಅಕ್ರಮಿಗಳಿಗೆ 
ಯಾರೂ ಸಹಾಯಕರಿಲ್ಲ.3 ನಿಮ್ಮ ದಾನಧರ್ಮಗಳನ್ನು ಬಹಿರಂಗವಾಗಿ ಕೊಡುವುದಿದ್ದರೂ ಒಳ್ಳೆಯದೇ. ಆದರೆ 


309. ಹಿಕ್ಕತ್‌ ಎಂದರೆ ಜ್ಞಾನಚಕ್ಸು ಮತ್ತು ಸರಿಯಾದ .)اج‎ ಸಾಮರ್ಥ್ಯ. ಹಿಕ್ಕತ್‌ ಎಂಬ ಸಂಪನ್ನತೆಯನ್ನು 
ಹೊಂದಿದಾತನು ಎಂದಿಗೂ ಶೈತಾನನು ತೋರಿದ ಮಾರ್ಗದಲ್ಲಿ ಸಾಗಲಾರನೆಂದೂ ಅವನ ಮಾರ್ಗವು ಅಲ್ಲಾಹನು ತೋರಿದ ವಿಶಾಲ 
ಮಾರ್ಗವಾಗಿರುವುದೆಂದೂ ತೋರಿಸಿ ಕೊಡುವುದೇ ಈ ಮಾತಿನ ಉದ್ದೇಶ. ಸಂಕುಚಿತ ಮನೋವೃತ್ತಿಯನ್ನು ಹೊಂದಿದ ಶೈತಾನನ 
ಚೇಲರ ದೃಷ್ಟಿಯಲ್ಲಿ ಸಂಪತ್ತನ್ನು ಜೋಪಾನವಾಗಿಡುವುದೂ ಸದಾ ಇನ್ನಷ್ಟು ಸಂಪಾದಿಸುವ ಚಿಂತೆಯಲ್ಲೇ ಕೊರಗುತ್ತಿರುವುದೂ 
ಬುದ್ಧಿವಂತಿಕೆಯಾಗಿರುತ್ತದೆ. ಆದರೆ ಅಲ್ಲಾಹನಿಂದ ಜ್ಞಾನಚಕ್ಸುವನ್ನು ಹೊಂದಿದವರ ದೃಷ್ಟಿಯಲ್ಲಿ ಇದು ಮಹಾ ಮೂರ್ಯತನ. 
ಒಬ್ಬನು ತನ್ನ ಸಂಪಾದನೆಯಿಂದ ಸುಮಧ್ಮ ಮಟ್ಟದ ಜೀವನಾವಶ್ಯಕತೆಗಳನ್ನು ಪೂರೈಸಿಕೊಂಡ ಬಳಿಕ ಅದನ್ನು ಹೈದಯ 
ವೈಶಾಲ್ಕದೊಂದಿಗೆ ಸತ್ಕಾರ್ಯಗಳಿಗಾಗಿ ವಿನಿಯೋಗಿಸುವುದೇ ಅವರ ದೃಷ್ಟಿಯಲ್ಲಿ ಹಿಕ್ಕತ್‌ ಮತ್ತು ಚಾಣಾಕ್ಟತನ. ಮೊದಲನೆಯವನು 
ನಾಲ್ಕು ದಿನಗಳ ಈ ಲೌಕಿಕ ಜೀವನದಲ್ಲಿ ಎರಡನೆಯವನಿಗಿಂತ ಹೆಚ್ಚು ಸಂಪನ್ನನಾಗಿ ಮೆರೆಯಬಹುದು. ಆದರೆ ಮನುಷ್ಯನಿಗೆ 
ಈ ಲೋಕದ ಜೀವನವೇ ಸಂಪೂರ್ಣ ಜೀವನವಲ್ಲ. ಇದು ನಿಜ ಜೀವನದ ಒಂದು ಬಹು ಚಿಕ್ಕ ಭಾಗ ಮಾತ್ರ. ಈ ಅತಿ ಚಿಕ್ಕ 
ಭಾಗದ ಸುಖಕ್ಕಾಗಿ ಮುಂದಿನ ಅತಿ ದೊಡ್ಡ ಹಾಗೂ ಅನಂತ ಜೀವನ ಭಾಗದ ದಾರಿದ್ರ್ಯವನ್ನು ಖರೀದಿಸುವಾತನು ನಿಜವಾಗಿಯೂ 
ಮಹಾ ಮೂರ್ಯನು. ಈ ಸಂಕ್ಲಿಪ್ತ ಇಹ ಜೀವನಾವಧಿಯಿಂದ ಪ್ರಯೋಜನ ಪಡೆದು ಅಲ್ಪ ಬಂಡವಾಳದಿಂದಲೇ ಆ ಶಾಶ್ವತ 
ಜೀವನ ಸುಖದ ವ್ಯವಸ್ಥೆ ಮಾಡಿಕೊಳ್ಳುವಾತನೇ ಬುದ್ದಿವಂತ. 

310. ಅಲ್ಲಾಹನ ಮಾರ್ಗದಲ್ಲಿ ಖರ್ಚು' ಮಾಡಲಿ ಅಥವಾ ಶೈತಾನನ ಮಾರ್ಗದಲ್ಲಿ ಖರ್ಚುಮಾಡಲಿ- ಅಲ್ಲಾಹನಿಗೆ ಹರಕೆ 
ಹೊರಲಿ ಅಥವಾ ದೇವೇತರರಿಗೆ ಹರಕೆ ಹೊರಲಿ- ಈ ಎರಡೂ ಸಂದರ್ಭಗಳಲ್ಲೂ ಮಾನವನ ನಿಯ್ಮತ್‌(ಸಂಕಲ್ಪ) ಮತ್ತು 
ಕರ್ಮವನ್ನು ಅಲ್ಲಾಹನು ಚೆನ್ನಾಗಿ ಬಲ್ಲವನೇ ಆಗಿರುತ್ತಾನೆ. ಅವನಿಗಾಗಿ ಖರ್ಚು ಮಾಡಿದವರೂ ಅವನಿಗೆ ಹರಕೆ ಹೊತ್ತವರೂ 
ಅವನಿಂದ ಪುರಸ್ಕಾರ ಪಡೆಯುವರು. ಶೈತಾನನ ಮಾರ್ಗದಲ್ಲಿ ಖರ್ಚು ಮಾಡಿದ ಹಾಗೂ ಅಲ್ಲಾಹನನ್ನು ಬಿಟ್ಟು ಇತರರಿಗೆ ಹರಕೆ 
ಹೊತ್ತ ಅಕ್ರಮಿಗಳಿಗೆ ದೇವ ಶಿಕ್ಷೆಯಿಂದ ರಕ್ಷಿಸತಕ್ಕ ಸಹಾಯಕನಾರೂ ಸಿಗಲಾರನು. ಮನುಷ್ಯನು ತನ್ನ ಯಾವುದಾದರೊಂದು 
ಇಷ್ಟಾರ್ಥಸಿದ್ದಿಗಾಗಿ ಅವನ ಮೇಲೆ ಕಡ್ಡಾಯವಲ್ಲದ ಒಂದು ಸತ್ಯರ್ಮವನ್ನು ತಾನೇ ತನ್ನ ಮೇಲೆ ಕಡ್ಡಾಯಗೊಳಿಸಿಕೊಳ್ಳುವುದನ್ನು 
'ಹರಕೆ' ಎನ್ನುತ್ತಾರೆ. ಇಪ್ಟಾರ್ಥವು ನಿಯಮಬದ್ಧ ಹಾಗೂ ಧರ್ಮಸಮ್ಮತ ವಿಷಯಕ್ಕೆ ಸಂಬಂಧಿಸಿದ್ದು ಅದಕ್ಕಾಗಿ ಅಲ್ಲಾಹನಿಂದಲೇ 
ಬೇಡಿಕೊಂಡಿದ್ದರೆ ಮತ್ತು ಅದು ಸಿದ್ಧಿಯಾದಾಗ ತಾನು ಮಾಡುವೆನೆಂದು ಪ್ರತಿಜ್ಞೆ ಕೈಗೊಂಡ ಸತ್ಯರ್ಮವೂ ಅಲ್ಲಾಹನಿಗಾಗಿಯೇ 
ಆಗಿದ್ದರೆ ಇಂತಹ ಹರಕೆಯು ಅಲ್ಲಾಹನ ಆರಾಧನೆಯೇ ಆಗಿರುತ್ತದೆ. ಅದರ ಪೂರೈಕೆಯು ಪುಣ್ಯ ಪುರಸ್ಕಾರಗಳ ಪ್ರಾಪ್ತಿಗೆ 
ಕಾರಣವಾಗುವುದು. ಹರಕೆಯ ರೂಪವು ಹೀಗಲ್ಲವಾಗಿದ್ದರೆ, ಅಂತಹ ಹರಕೆ ಹೊರುವುದು ಪಾತಕವೂ ಅದನ್ನು ಪೂರೈಸುವುದು 
ದಂಡನಾರ್ಹವೂ ಆಗಿರುತ್ತದೆ. 


ಕಾಂಡ -3 


2. ಅಲ್‌ ಬಕರಃ 163 


71 ہے۳ 


ہد گے ہ4 دی 72 واے و١‏ ھطھ pe‏ 22 6چ ااوطہے اور 
٦ج‏ 1 PR‏ > 
3p Th Oa‏ 20 چس 5 
bo 22%‏ ہے Lt 2 en 2 24h‏ 2% 6 
i‏ ام ون SN‏ وجد اللہ وَمَانفْقواون SR‏ 
ಫಿ ೨0‏ 24 ۷گ 292 وس ೨೫ Lr ೨‏ کک ما 
SORES LE eS SGN‏ 


ರಹಸ್ಯವಾಗಿ ಬಚೆಬಗ್ಗರಗೆ ಕೊಡುವುದು ಹೆಚ್ಚು ಉತ್ತಮ.'' ಈ ಕ್ರಮದಿಂದಾಗಿ ನಿಮ್ಮ ಹಲವಾರು ದೋಷಗಳು 
ಪರಿಹಾರಗೊಳ್ಳುವುವು.3!" ಅಲ್ಲಾಹನಿಗಂಶೂ ನೀವು ಮಾಡುತ್ತಿರುವುದರ ಅರಿವು ಇದ್ದೇ ಇದೆ. 

(212) ಜನರಿಗೆ ಸನ್ಮಾರ್ಗ ನೀಡುವ ಹೊಣೆಗಾರಿಕೆಯೇನೂ ನಿಮ್ಮ ಮೇಲಿಲ್ಲ, ಅಲ್ಲಾಹನು ತಾನಿಚ್ಛಿಸಿದಾತನಿಗೆ 
ಸನ್ಮಾರ್ಗ ನೀಡುತ್ತಾನೆ. ನೀವು ದಾನಧರ್ಮಗಳಲ್ಲಿ ಖರ್ಚು ಮಾಡುವುದೆಲ್ಲಾ ನಿಮ್ಮ ಸ್ವಂತದ ಒಳಿತಿಗಾಗಿ 
ಮಾತ್ರ. ಅಲ್ಲಾಹನ ಸಂಪ್ರೀತಿಯನ್ನು ಬಯಸಿಯೇ ನೀವು ಖರ್ಚು ಮಾಡುತ್ತೀರಷ್ಟೆ. ಹಾಗಿದ್ದರೆ ನೀವು 
ದಾನಧರ್ಮಗಳಲ್ಲಿ ಖರ್ಚು ಮಾಡುವ ಸಂಪತ್ತಿನ ಸಂಪೂರ್ಣ ಪ್ರತಿಫಲ ನಿಮಗೆ ಕೊಡಲಾಗುವುದು. ನಿಮ್ಮ 
ಹಕ್ಕುಚ್ಚುತಿ ಖಂಡಿತ ಆಗಲಾರದು." 


75 


311. ಕಡ್ಡಾಯ ದಾನವನ್ನು ಬಹಿರಂಗವಾಗಿ ಕೊಡುವುದು ಉತ್ತಮ. ಅದರ ಹೊರತಾಗಿರುವ ದಾನಗಳನ್ನು ರಹಸ್ಯವಾಗಿ, 
ಕೊಡುವುದೇ ಒಳ್ಳೆಯದು. ಕಡ್ಡಾಯ ವಿಧಿಗಳನ್ನು ಬಹಿರಂಗಪಡಿಸಿಯೂ ನಫಿಲ್‌(ಐಚ್ಛಿಕೆ ಗ ರಹಸ್ಮವಾಗಿಯೂ 
ನೆರವೇರಿಸಬೇಕೆಂಬ ಈ ತತ್ವವು ಇತರ ಎಲ್ಲ ವಿಷಯಗಳಿಗೂ ಅನ್ವಯಿಸುತ್ತದೆ. 

312. ಅರ್ಥಾತ್‌- ಪುಣ್ಮ ಕಾರ್ಯಗಳನ್ನು ರಹಸ್ಮವಾಗಿ ಮಾಡುವುದರಿಂದ ಮನುಷ್ಯನ ಅಂತಃಕರಣವೂ ಚಾರಿತ್ರ್ಯವೂ ಸಂಸ್ಕಾರ 
ಹೊಂದುತ್ತ ಬರುತ್ತದೆ. ಅವನ ಶೀಲಗಳು ವಿಕಾಸಗೊಳ್ಳುತ್ತವೆ. ಅವನ ದುರ್ಗುಣಗಳು ಕ್ರಮೇಣ ನಶಿಸುತ್ತ ಹೋಗುತ್ತವೆ. ಇದು 
ಅವನನ್ನು ಅಲ್ಲಾಹನ ಬಳಿ ಅಚ್ಚುಮೆಚ್ಚಿನವನನ್ನಾಗಿ ಮಾಡುತ್ತದೆ. ಇದರ ಪರಿಣಾಮವಾಗಿ ಅವನ ಕರ್ಮಪತ್ರದಲ್ಲಿ ಕೆಲವು 
ಪಾಪಗಳಿದ್ದು ಹೋದರೂ ಅವನ ಈ ಗುಣವಿಶೇಷತೆಯಿಂದಾಗಿ ಅವನು ಕ್ಷಮಿಸಲ್ಪಡುತ್ತಾನೆ. 

313. ಆರಂಭದಲ್ಲಿ ಮುಸ್ಲಿಮರು ತಮ್ಮ ಮುಸ್ಲಿಮೇತರ ನೆಂಟರಿಷ್ಟರಿಗೂ ಬಡವರೇ ಆಗಿರುವ ಇತರ ಸಾಮಾನ 
ಮುಸ್ಲಿಮೇತರರಿಗೂ ಸಹಾಯ ಮಾಡಲು ಹಿಂದುಮುಂದು ನೋಡುತ್ತಿದ್ದರು. ದೇವ ಮಾರ್ಗದಲ್ಲಿ ವ್ಯಯಿಸುವುದೆಂದರೆ ಬಡ 
ಮುಸ್ಲಿಮರಿಗೆ ಮಾತ್ರ ಸಹಾಯ ಮಾಡುವುದೆಂದು ಅವರು ತಿಳಿದು ಕೊಂಡಿದ್ದರು. ಈ ಸೂಕ್ತದಲ್ಲಿ ಅವರ ಈ ತಪ್ಪು 
ಕೆಲ್ಪನೆಯನ್ನು ನಿವಾರಿಸಲಾಗಿದೆ. ಅವರ ಹೃದೆಯಕ್ಕೆ ಸನ್ಮಾರ್ಗವನ್ನು ಇಳಿಸುವ ಹೊಣೆ ನಿಮ್ಮ ಮೇಲೆ ಇಲ್ಲವೆಂದೂ ನೀವು 
ಪರಮಾರ್ಥವನ್ನು ಅವರಿಗೆ ಮುಟ್ಟಿಸಿ ನಿಮ್ಮ ಹೊಣೆಯನ್ನು ಇಳಿಸಿಕೊಂಡಿರುತ್ತೀರೆಂದೂ, ಅವರಿಗೆ ಜ್ಞಾನಚಕ್ಸುವನ್ನು 
ನೀಡುವುದೂ ನೀಡದಿರುವುದೂ ಅಲ್ಲಾಹನ ಅಧಿಕಾರದಲ್ಲಿದೆಯೆಂದೂ ಅವರು ಸನ್ಮಾರ್ಗ ಸ್ವೀಕಾರ ಮಾಡಲಿಲ್ಲವೆಂಬ ಒಂದೇ 
ಕಾರಣಕ್ಕಾಗಿ ಲೌಕಿಕ ಸೊತ್ತುವಿತ್ತಗಳಿಂದ ಅವರ ಬೇಡಿಕೆಗಳನ್ನು ಪೂರೈಸಲು ಹಿಂಜರಿಯಬಾರದೆಂಬೂ ಅಲ್ಲ್‌ಹನ-ಸಂಪ್ರೀತಿಗಾಗಿ 
ಯಾವನೇ ಸಹಾಯಾರ್ಥಿಗೆ ಸಹಾಯ ಮಾಡಿದರೂ ಅದರ ಪುಣ್ಯ ಫಲವನ್ನು ಅಲ್ಲಾಹನು ನಿಮಗೆ ಕೊಟ್ಟೇ ತೀರುವನೆಂಬುದೇ " 


ಸೂಕ್ತದ ತಾತ್ಪರ್ಯ. 


ಕಾಂಡ -3 


لاج ا ಕುರ್‌ಆನ್‌‏ 164 


کر 


وو AEDS 29 ٠ 2A IIS‏ عدوئیے کے 
UO S reer SLL Sd‏ 


SSI SSO oss EL) i 
6 2 2299 24% 
OSES SESS SEs 

(273) ಅಲ್ಲಾಹನ ಮಾರ್ಗದಲ್ಲಿ ಕಾರ್ಯವೆಸಗುವ ಭರದಲ್ಲಿ ತಮ್ಮ ಸ್ವಂತ ಜೀವನೋಪಾಯಕ್ಕಾಗಿ 
ಭೂಮಿಯಲ್ಲಿ ಶ್ರಮ ಪಡಲು ಸಾಧ್ಯವಾಗದಿರುವ ಬಡಜನರು ಮುಖ್ಯವಾಗಿ ಸಹಾಯಕ್ಕೆ ಅರ್ಹರಾಗಿದ್ದಾರೆ. 
ಅರಿವಿಲ್ಲದವನು ಅವರ ಸ್ವಾಭಿಮಾನವನ್ನು ಕಂಡು ಅವರು ಸ್ಥಿತಿವಂತರಾಗಿದ್ದಾರೆಂದೇ ಊಹಿಸುತ್ತಾನೆ. ನೀವು 
ಅವರ ಮುಖಭಾವಗಳಿಂದ ಅವರ ಆಂತರಿಕ ಸ್ಥಿತಿಯನ್ನು ತಿಳಿದುಕೊಳ್ಳಬಲ್ಲಿರಿ. ಆದರೆ, ಅವರು ಜನರ ಬೆಂಬತ್ತಿ 
ಬೇಡುವವರಲ್ಲ. ಅವರ ಸಹಾಯಾರ್ಥವಾಗಿ ನೀವು ಖರ್ಚು ಮಾಡುವ ಸಂಪತ್ತು ಅಲ್ಲಾಹನಿಂದ ಮರೆಯಾಗಿರದು.3" 

(274-277) ತಮ್ಮ ಸಂಪತ್ತನ್ನು ಆಹೋರಾತ್ರಿ ರಹಸ್ಕವಾಗಿಯೂ ಬಹಿರಂಗವಾಗಿಯೂ ಖರ್ಚು ಮಾಡುವವರ 
ಪ್ರತಿಫಲ ಅವರ ಪ್ರಭುವಿನ ಬಳಿ ಇದೆ. ಅವರಿಗೆ ಯಾವ ಭಯವೂ ವ್ಯೃಥೆಯೂ ಇರುವುದಿಲ್ಲ. ಆದರೆ ಬಡ್ಡಿ3' 


314. ಅವರು ದೇವ ಧರ್ಮದ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟವರು. ಜೀವನದ ಪೂರ್ಣಾವಧಿಯನ್ನು ಧರ್ಮ 
ಸೇವೆಯಲ್ಲೇ ವಿನಿಯೋಗಿಸುವುದರಿಂದ ತಮ್ಮ ಉದರಪೋಷಣೆಗಾಗಿ ಶ್ರಮಿಸಲು ಅವರಿಗೆ ಸಾಧ್ಯವಾಗುವುದಿಲ್ಲ. ಪ್ರವಾದಿವರ್ಯರ(ಸ) 
ಕಾಲದಲ್ಲಿ ಇಂತಹ ಸ್ವಯಂ ಸೇವಕರ ಸ್ಥಾಯೀ ಕೂಟವೊಂದಿತ್ತು. ಇತಿಹಾಸದಲ್ಲಿ ಅವರು 'ಅಸ್ಥಾಬುಸ್ಸುಪ್ಪುಃ'(ಕಟ್ಟೆಯವರು) ಎಂಬ 
ಹೆಸರಿಂದ ಪ್ರಸಿದ್ಧರಾಗಿದ್ದಾರೆ. ಈ ಮುನ್ನೂರು-ನಾಲ್ಲೂರು ಮಂದಿ ತಮ್ಮ ಮನೆಮಾರುಗಳನ್ನು ತ್ಯಜಿಸಿ ಮದೀನಾಕ್ಕೆ ಬಂದಿದ್ದರು. 
ಎಲ್ಲ ವಿಧದ ಸೇವೆಗಳಿಗೂ ಅನವರತವೂ ಸಿದ್ಧವಾಗಿರುತ್ತಿದ್ದರು. ಪ್ರವಾದಿವರ್ಯರು(ಸ) ಅವರನ್ನು ಯಾವ ಸಾಹಸ ಕಾರ್ಯಕ್ಕೆ 
ಬೇಕಾದರೂ ಕಳುಹಿಸಿ ಕೊಡುತ್ತಿದ್ದರು. ಮದೀನಾದಿಂದ ಹೊರಗೆ ಕೆಲಸವೇನೂ ಇಲ್ಲದಿದ್ದಾಗ ಅವರು ಮದೀನಾದಲ್ಲೇ 
ಇದ್ದುಕೊಂಡು ಧಾರ್ಮಿಕ ಶಿಕ್ಷಣವನ್ನು ಪಡೆಯೆತ್ತಲೂ ಅದನ್ನು ಇತರರಿಗೆ ಬೋಧಿಸುತ್ತಲೂ ಇರುತ್ತಿದ್ದರು. ಅವರು ಪೂರ್ಣಾವಧಿ 
ಕಾರ್ಯಕರ್ತರಾಗಿದ್ದುದರಿಂದ ಜೀವನ ನಿರ್ವಹಣೆಯ ಸಾಧನವೇನೂ ಅವರಲ್ಲಿರಲಿಲ್ಲ. ಆದುದರಿಂದ ಮುಖ್ಯವಾಗಿ ಅವರಿಗೆ ಸಹಾಯ 
ಮಾಡುವುದು ದೇವಮಾರ್ಗದಲ್ಲಿ ಖರ್ಚು ಮಾಡಲಿಕ್ಕಿರುವ ಅತ್ಕುತ್ತಮ ದಾರಿಯೆಂದು ಅಲ್ಲಾಹನು ತೋರಿಸಿಕೊಟ್ಟು, ಮುಸ್ಲಿಮರು 
ಅವರ ಕಡೆಗೆ ಹೆಚ್ಚು ಗಮನಹರಿಸುವಂತೆ ಮಾಡುತ್ತಾನೆ. 

315. ಇಲ್ಲಿ ಬಳಸಲಾಗಿರುವ 'ರಿಬಾ' ಎಂಬ ಅರಬೀ ಪದಕ್ಕೆ ಆಧಿಕ್ಕ ಮತ್ತು ವರ್ಧನೆ ಎಂಬ ಅರ್ಥಗಳಿವೆ. ಸಾಲ ಕೊಟ್ಟವನು 
ಸಾಲ ಪಡೆದವನಿಂದ ಅಸಲು ಹಣದ ಹೊರತಾಗಿ ಒಂದು ನಿಶ್ಚಿತ ದರದಲ್ಲಿ ವಸೂಲು ಮಾಡುವ ಹೆಚ್ಚಿನ ಹಣಕ್ಕೆ ಅರಬರು 
ಪಾರಿಭಾಷಿಕವಾಗಿ 'ರಿಬಾ' ಎಂಬ ಪದವನ್ನು ಬಳಸುತ್ತಿದ್ದರು. ಇದನ್ನೇ ನಾವು 'ಬಡ್ಡಿ' ಎನ್ನುತ್ತೇವೆ. ಕುರ್‌ಆನ್‌ ಅವಶೀರ್ಣಗೊಳ್ಳುತ್ತಿದ್ದ 
ಕಾಲದಲ್ಲಿ ಆಚರಣೆಯಲ್ಲಿದ್ದು, ಅರಬರು 'ರಿಬಾ' ಎಂದು ಕರೆಯುತ್ತಿದ್ದ ಬಡ್ಡಿಯ ವ್ಯವಹಾರಗಳು ಈ ರೂಪಗಳಲ್ಲಿದ್ದುವು- ಉದಾ:- 
1) ಒಬ್ಬನು ಇನ್ನೊಬ್ಬನಿಗೆ ಮಾರಾಟ ಮಾಡಿದ ವಸ್ತುವಿನ ಕ್ರಯವನ್ನು ಪಾವತಿ ಮಾಡಲು ಒಂದು ಕಾಲಾವಧಿಯನ್ನು 
ನಿಶ್ಚಯಿಸಲಾಗುತ್ತಿತ್ತು. ಆ ಅವಧಿ ಕಳೆದರೂ ಆ ಹಣ ಪಾವತಿಯಾಗದಿದ್ದಾಗ ಹೆಚ್ಚಿನ ಕಾಲಾವಧಿಯನ್ನು ಕೊಟ್ಟು ಅದರ ಕ್ರಯವನ್ನು 
ಹೆಚ್ಚಿಸಲಾಗುತ್ತಿತ್ತು. 2) ಒಬ್ಬನು ಇನ್ನೊಬ್ಬನಿಗೆ ಹಣ ಸಾಲ ಕೊಡುತ್ತಿದ್ದನು. ಆಗ ಇಂತಿಷ್ಟು ಸಮಯಕ್ಕೆ ಇಂತಿಷ್ಟು ಹಣವನ್ನು 
ಅಸಲು ಹಣಕ್ಕಿಂತ ಹೆಚ್ಚು ಕೊಡಬೇಕಾಗುವುದೆಂದು ನಿಗದಿ ಪಡಿಸುತ್ತಿದ್ದರು. 3) ಸಾಲಕೊಟ್ಟವನ ಮತ್ತು ಸಾಲ ಪಡೆದವನ ನಡುವೆ 
ನಿಗದಿತ ಅವಧಿಗೆ ನಿಪ್ಚಿತ ದರದ ನಿರ್ಣಯವಾಗುತ್ತಿತ್ತು. ಆ ಅವಧಿಯೊಳಗೆ ಆ ಹಣವು ನಿಶ್ಚಯಿಸಲಾಗಿದ್ದ ಅಧಿಕ ಹಣದೊಂದಿಗೆ 
ಮರುಪಾವತಿಯಾಗದಿದ್ದರೆ, ಮೊದಲಿಗಿಂತ ಹೆಚ್ಚಿನ ದರದಲ್ಲಿ ಅವಧಿಯನ್ನು ಕೊಡಲಾಗುತ್ತಿತ್ತು. ಇಂತಹ ವೃವಹಾರಗಳೆ ವಿಧಿಯನ್ನೇ 
جیا‎ ವಿವರಿಸಲಾಗಿರುತ್ತದೆ. 


ال 


'o 


2. ಅಲ್‌ ಬಕರಃ 165 
30 £4 ೨ಫಿ| ೪ ٦ 2.7 7 wit ےک‎ ತಿ 
[CSA AAS NTS IS TAT 
PS 2 ے ۱اطت 1> آ3 > رر ہو‎ 
الله الیم غٍ‎ yp RNS DE PLA bs 


ತಿನ್ನುವವರ ಅವಸ್ಥೆಯು ಶೈತಾನನ ಸೋಂಕಿನಿಂದ ಹುಚ್ಚನಾದವನಂತಿದೆ.' ಅವರು, 'ವ್ಯಾಪಾರವೂ ಬಡ್ಡಿಯಂತೆಯೇ 
ಇದೆಯಲ್ಲವೇ?್‌'' ಎಂದೆನ್ನುವುದೇ ಈ ಅವಸ್ಥೆಯಲ್ಲಿ ಸಿಲುಕಿ ಬಿದ್ದಿರಲು ಕಾರಣ. ವಸ್ತುತಃ ಅಲ್ಲಾಹನು 


316. ಅರಬರು ಮರುಳ ಮತ್ತು ಹುಚ್ಚನನ್ನು 'ಮಜ್ಞೂನ್‌'(ಸೋಂಕಿನಿಂದ ಭ್ರಾಂತನಾದವ) ಎಂಬ ಪದದಿಂದ ವರ್ಣಿಸುತ್ತಿದ್ದರು. 
ಯಾರಿಗಾದರೂ ಹುಚ್ಚು ಹಿಡಿದ ವೃತ್ತಾಂತವನ್ನು ಹೇಳೆಬೇಕಾದಾಗ ಅವನಿಗೆ ಯಕ್ಷ ಸೋಂಕು ತಗಲಿದೆಯೆನ್ನುತ್ತಿದ್ದರು. ಕುರ್‌ಆನ್‌ 
ಇದೇ ಪಡೆನುಡಿಯನ್ನು ಇಲ್ಲಿ ಬಳಸಿ, ಬಡ್ಡಿಕೋರನನ್ನು ಮತಿಹೀನನೆಂದಿದೆ. ಅರ್ಥಾತ್‌- ಮತಿಹೀನನಾದವನ ಚಟುವಟಿಕೆಗಳು 
ಬುದ್ಧಿಶಕ್ತಿಯನ್ನು ಕಳೆದುಕೊಂಡ ಕಾರಣದಿಂದ ತೂಕ ತಪ್ಪಿರುವಂತೆಯೇ ಬಡ್ಡಿಕೋರನೂ ಬಡ್ಡಿಯ ಆಸೆಯಿಂದ ಹುಚ್ಚನಾಗುತ್ತಾನೆ. 
ಬಡ್ಡಿಕೋರತನದಿಂದಾಗಿ ಮಾನವರೊಳೆಗಿರುವ ಪ್ರೇಮ, ಸೋದರತೆ, ಸಹಾನುಭೂತಿಗಳೆಲ್ಲಾ ಹೇಗೆ ಸಮೂಲ ನಾಶವಾಗುತ್ತವೆ, ಅದು 
ಸಾರ್ವಜನಿಕ ಹಿತಾಸಕ್ತಿಗಳ ಮೇಲೆ ಎಂತಹ ವಿನಾಶಕಾರೀ ಪರಿಣಾಮ ಬೀರುತ್ತದೆ ಮತ್ತು ಅವನು ಎಷ್ಟು ಮಂದಿಯ ದಾರಿದ್ರ್ಯದಿಂದ 
ತನ್ನ ಸಂಪತ್ತನ್ನು ವೃದ್ಧಿಸುತ್ತಿರುತ್ತಾನೆ! ತನ್ನ ಸ್ವಾರ್ಥದ ಹುಚ್ಚಿನಿಂದಾಗಿ ಇವುಗಳ ಪೈಕಿ ಯಾವುದರ ಪರಿವೆಯೂ ಅವನಿಗಿರುವುದಿಲ್ಲ. 
ಇದು ಇಹಲೋಕದಲ್ಲಿ ಅವನ ಹುಚ್ಚುತನದ ಪರಿಸ್ಥಿತಿ. ಇಹದಲ್ಲಿ ಪ್ರಾಣ ಬಿಟ್ಟಿದ್ದ ಸ್ಥಿತಿಯಲ್ಲೇ ಪರಲೋಕದಲ್ಲೂ ಪ್ರತಿಯೊಬ್ಬನನ್ನು 
ಎಬ್ಬಿಸಲಾಗುವುದು. ಆದುದರಿಂದ ಬಡ್ಡಿಕೋರನು ನಿರ್ಣಾಯಕ ದಿನದಂದು ಹುಚ್ಚ ಹಾಗೂ ಮತಿಗೆಟ್ಟವನ ಸ್ಥಿತಿಯಲ್ಲಿ ಎಬ್ಬಿಸಲ್ಪಡುವನು. 

317. ಅರ್ಥಾತ್‌- ವ್ಯಾಪಾರದಲ್ಲಿ ತೊಡಗಿಸಿದ ಹಣದ ಮೇಲೆ ಬರುವ ಲಾಭವು ಧರ್ಮಸಮ್ಮತವಾದುದೆಂದಾದರೆ, 
ಸಾಲರೂಪದಲ್ಲಿ ಕೊಟ್ಟ ಹಣಕ್ಕೆ ಬರುವ ಲಾಭವು (ಅರ್ಥಾತ್‌ ಬಡ್ಡಿ) ನಿಷಿದ್ಧವಾಗುವುದು ಹೇಗೆ ಎಂಬ ಅವರ ಪ್ರಶ್ನೆಗೆ ಅವರು 
ಒಪ್ಪಿಕೊಂಡ ಸಿದ್ದಾಂತದ ದೋಷವೇ ಕಾರಣ. ವ್ಯಾಪಾರದಲ್ಲಿ ತೊಡಗಿಸಿದ ಮೂಲಧನದ ಮೇಲೆ ಪಡೆಯುವ ಲಾಭ ಮತ್ತು 
ಸಾಲವಾಗಿ ಕೊಟ್ಟ ಅಸಲಿನ ಮೇಲೆ ಬರುವ ಬಡ್ಡಿ, ಇವೆರಡರಲ್ಲಿರುವ ವ್ಯತ್ಯಾಸವನ್ನು ಅವರು ತಿಳಿಯುವುದಿಲ್ಲ. ಇವೆರಡೂ ಒಂದೇ 
ಎಂದು ಅವರ ಎಣಿಕೆ. ಆಧುನಿಕ ಕಾಲದ ಬಡ್ಡಿಕೋರರೂ ಬಡ್ಡಿಯ ಪರವಾಗಿ ಇದೇ ವಾದವನ್ನು ಮುಂದಿಡುತ್ತಾರೆ. ಒಬ್ಬನು 
ತಾನು ಸ್ವತಃ ಲಾಭ ಗಳಿಸಬಹುದಾಗಿದ್ದ ಹಣವನ್ನು ಇನ್ನೊಬ್ಬನಿಗೆ ಸಾಲ ರೂಪದಲ್ಲಿ ಕೊಡುತ್ತಾನೆ. ಸಾಲ ಪಡೆದು ಕೊಂಡವನು 
ಅದರಿಂದ ಲಾಭವನ್ನೇ ಪಡೆಯುತ್ತಾನೆ. ಸಾಲ ಕೊಟ್ಟಾತನ ಹಣದಿಂದ ಸಾಲ ಪಡೆದಾತನು ಹೊಂದುತ್ತಿರುವ ಲಾಭದ ಒಂದಂಶವನ್ನು 
ಸಾಲ ಕೊಟ್ಟಾತನಿಗೆ ಯಾಕೆ ಕೊಡಬಾರದು? ಇದುವೇ ಅವರು ಕೇಳುವ ಪ್ರಶ್ನೆ. ಆದರೆ ಅವರು ಇದನ್ನು ಚೆನ್ನಾಗಿ ವಿವೇಚಿಸುವುದಿಲ್ಲ. 
ಈ ಜಗತ್ತಿನಲ್ಲಿ ಜನರು ತಮ್ಮ ಶ್ರಮದಿಂದ ಅಥವಾ ಶ್ರಮ ಮತ್ತು ಬಂಡವಾಳಗಳೆರಡರಿಂದಲೂ ನಡೆಸುತ್ತಿರುವ ವ್ಯಾಪಾರ, ಕೃಷಿ, 
ಕೈಗಾರಿಕೋದ್ಯಮಗಳಂತಹ ವ್ಯವಹಾರಗಳ ಪೈಕಿ ನಷ್ಟದ ಭಯವೇ(ಣಃk) ಇಲ್ಲದೆ ಖಾತ್ರಿಯಾಗಿ ಲಾಭವೇ ಸಿಗುವುದೆಂಬ 
ಧೈರ್ಯವಿರುವಂತಹದು ಒಂದೂ ಇಲ್ಲ. ಹೀಗಿರುವಾಗ ಜಗತ್ತಿನಲ್ಲಿ ಬಂಡವಾಳಗಾರನೊಬ್ಬನು ಮಾತ್ರ ಯಾವುದೇ ನಷ್ಟದ 
ಭಯವಿಲ್ಲದೆ ನಿಪ್ಚತ ಮತ್ತು ಖಾತ್ರಿಯಾದ ಲಾಭವನ್ನೇ ಹೊಂದಲು ಹಕ್ಕುದಾರನಾಗಿರಬೇಕಾದ ಔಚಿತ್ಯವೇನು? ಲಾಭರಹಿತ 
ವ್ಯವಹಾರಗಳಿಗಾಗಿ ಸಾಲ ಪಡೆಯುವಾತನ ವಿಷಯವನ್ನು ಸದ್ಯಕ್ಕೆ ಬಿಟ್ಟುಬಿಡೋಣ. ಬಡ್ಡಿಯ ದರಗಳಲ್ಲಾಗುವ ವ್ಯತ್ಕಾಸಗಳೂ 
ಒತ್ತಟ್ಟಿಗಿರಲಿ. ಕಡಿಮೆ ಬಡ್ಡಿ ದರದಲ್ಲಿ: ಲಾಭ ಬರುವಂತಹ ವ್ಯವಹಾರಗಳಲ್ಲಿ ತೊಡಗಿಸಲು ಪಡಕೊಂಡ ಸಾಲದ ವಿಷಯವನ್ನೇ 
ತೆಗೆದುಕೊಳ್ಳೋಣ. ಒಂದು ` ವ್ಯವಹಾರದಲ್ಲಿ ಕೆಲವರು ತಮ್ಮ ಪರಿಶ್ರಮ, ಸಮಯ, ಸಾಮರ್ಥ್ಯ, ಬಂಡವಾಳಗಳನ್ನೆಲ್ಲಾ 
ತೊಡಗಿಸಿರುವರು. ಅದು ಫಲಕಾರಿಯಾಗುವುದು ಅವರ ಅವಿರತ ಸಾಧನೆ ಮತ್ತು ಪರಿಶ್ರಮಗಳನ್ನೇ ಅವಲಂಬಿಸಿದೆ. ಅಂತಹವರಿಗೂ 
ಆ ವ್ಯವಹಾರದಲ್ಲಿ ಒಂದು ನಿಶ್ಚಿತ ಮತ್ತು ಖಾತ್ರಿಯಾದ ಲಾಭದ ಭರವಸೆ ಇರುವುದಿಲ್ಲ. ಮಾತ್ರವಲ್ಲ ನಪ್ಟೆವುಂಟಾಗಬಹುದೆಂಬ 
ಭೀತಿಯೂ ಸದಾ ಅವರನ್ನು ಕಾಡುತ್ತಿರುತ್ತದೆ. ಆದರೆ ಅವರಿಗೆ ಕೇವಲ ಹಣವನ್ನು ಮಾತ್ರ ಸಾಲವಾಗಿ ಕೊಟ್ಟಾತನು ಯಾವುದೇ 
ನಷ್ಟದ ಭಯವಿಲ್ಲದೆ ನಿಶ್ಚಿತ ದರದಲ್ಲಿ ಲಾಭವನ್ನು ಪಡೆಯುತ್ತಲೇ ಇರುತ್ತಾನೆ. ಇದು ಸರಿಯೇ? ಇದು ಸರಿಯೆಂದಾದರೆ ಅದಾವ 
ಬುದ್ಧಿ, ತರ್ಕ, ನ್ಯಾಯ ಅಥವಾ ಶಾಸ್ತ್ರ ಪ್ರಕಾರ? ಒಬ್ಬನು ಒಂದು ಕಾರ್ಲಾನೆಗಾಗಿ 20 ವರ್ಷಗಳ ಕಾಲಾವಧಿಗೆ ಹಣವನ್ನು ಸಾಲಕೊಟ್ಟು, 
ಈಗಲೇ ಮುಂದೆ 20 ವರ್ಷಗಳ ತನಕ ಶೇಕಡ 5ರ ದರದಲ್ಲಿ ಎಡೆಬಿಡದೆ ತನಗೆ ಸಲ್ಲಬೇಕಾದ ಲಾಭವನ್ನು ಪಡೆಯುವ ಹಕ್ಕನ್ನು 
ನಿಶ್ವ್ಚಯಿಸಿಕೊಳ್ಳುವುದು ಸರಿಯೆನ್ನುವುದು ಹೇಗೆ?" ಮುಂದಿನ 20 ವರ್ಷಗಳ ವರೆಗೆ ಆ ಕಾರ್ಯಾನೆಯಲ್ಲಿ ತಯಾರಾಗುವ ವಸ್ತುಗಳ 
ಬೆಲೆಯು ಮಾರುಕಟ್ಟೆಯಲ್ಲಿ ಯಾವ ಏರಿಳಿತಗಳನ್ನು ಕಾಣುವುದೆಂದೂ ಈಗಲೇ ಹೇಳಲು ಸಾಧ್ಯವಿಲ್ಲ. ಹೀಗಿರುತ್ತಾ ಇದು ನ್ಯಾಯ 


ಕಾಂಡ -3 


16 ಕುರ್‌ಆನ್‌ ವ್ಯಾಖ್ಮಾನ 


3 


ہر صےے سر MAN ule SET EL‏ ےر رے کے ط ‏ دوک 4۱ ش ط 
NES HAS‏ فَلَد ما ملف“ PSA‏ 


ವ್ಯಾಪಾರವನ್ನು ಧರ್ಮಸಮ್ಮತ ಗೊಳಿಸಿರುತ್ತಾನೆ ಮತ್ತು ಬಡ್ಡಿಯನ್ನು ನಿಷಿದ್ದಗೊಳಿಸಿರುತ್ತಾನೆ.3 ಆದುದರಿಂದ 
ತನ್ನ ಪ್ರಭುವಿನ ವತಿಯಿಂದ ಈ ಉಪದೇಶ ತಲಪಿದಾತನು ಮುಂದೆ ಬಡ್ಡಿಯ ವ್ಯವಹಾರವನ್ನು ವರ್ಜಿಸಿದರೆ, 


ಸಮ್ಮತವಾಗುವುದೆಂತು? ಒಂದು ಜನಾಂಗದ ಎಲ್ಲಾ ವರ್ಗಗಳೂ ಒಂದು ಹೋರಾಟದಲ್ಲಿ ಅಪಾಯಗಳೆನ್ನೂ ನಷ್ಟಗಳನ್ನೂ 
ತ್ಯಾಗಗಳನ್ನೂ ಸಹಿಸುತ್ತಿರುವಾಗ ಇಡೀ ಜನಾಂಗದೊಳಗಿನ ಬಂಡವಾಳಶಾಹಿ ವರ್ಗವೊಂದು ಮಾತ್ರ ಯುದ್ದ ವೆಚ್ಚಕ್ಕಾಗಿ ಸಾಲ ಕೊಟ್ಟ 
ಹಣಕ್ಕೆ ಯುದ್ದ ಮುಗಿದು ಒಂದು ಶತಮಾನದ ಬಳಿಕವೂ ಬಡ್ಡಿ ವಸೂಲು ಮಾಡುತ್ತಿರುವುದು ನ್ಯಾಯ ಸಮ್ಮತವಾಗುವುದು ಹೇಗೆ? 

318. ಅರ್ಥಶಾಸ್ತ್ರ ಹಾಗೂ ನೈತಿಕತೆಯ ದೃಷ್ಟಿಯಿಂದ ವ್ಯಾಪಾರ ಮತ್ತು ಬಡ್ಡಿ ಒಂದೇ ಆಗಿರಲು ಸಾಧ್ಯವೇ ಇಲ್ಲ. ಅವುಗಳ 
ನಡುವೆ ಇರುವ ಮೌಲಿಕ ವ್ಯತ್ಕಾಸಗಳು ಹೀಗಿವೆ: 

1) ವ್ಯಾಪಾರದಲ್ಲಿ ಮಾರಾಟಗಾರ ಮತ್ತು ಗ್ರಾಹಕರೊಳಗೆ ಲಾಭದ ಸರಿಸಮಾನ ರೂಪದ ವಿನಿಮಯ ಜರಗುತ್ತದೆ. ಗ್ರಾಹಕನು 
ಮಾರಾಟಗಾರನಿಂದ ಖರೀದಿಸಿದ ವಸ್ತುವಿನಿಂದ ಫಲ ಪಡೆಯುತ್ತಾನೆ. ಮಾರಾಟಗಾರನು ಗ್ರಾಹಕನಿಗೆ ಒದಗಿಸಿದ ವಸ್ತುವಿಗಾಗಿ ತಾನು 
ವ್ಯಯಿಸಿದ ಪರಿಶ್ರಮ, ಬುದ್ದಿಶಕ್ತಿ ಮತ್ತು ಸಮಯದ ಪ್ರತಿಫಲ ಪಡೆಯುತ್ತಾನೆ. ಇದಕ್ಕೆ ವ್ಯತಿರಿಕ್ತವಾಗಿ ಬಡ್ಡಿಯ ವ್ಯವಹಾರದಲ್ಲಿ 
ಲಾಭದ ವಿನಿಮಯವು ಸರಿಸಮಾನವಾಗಿ ಆಗುವುದಿಲ್ಲ. ಬಡ್ಡಿ ಪಡೆಯುವಾತನು ಸಂಪತ್ತಿನ ಒಂದು ನಿಶ್ಚಿತ ಅಂಶವನ್ನು ವಸೂಲು 
ಮಾಡಿಕೊಳ್ಳುತ್ತಾನೆ. ಅದು ಅವನಿಗೆ ಖಾತರಿಯಾಗಿ ಲಾಭದಾಯಕವಾಗಿರುತ್ತದೆ. ಆದರೆ ಬಡ್ಡಿ ಕೊಡುವಾಶನಿಗೆ ಸಿಗುವುದು ಅವಧಿ 
ಮಾತ್ರ. ಅದು ಲಾಭದಾಯಕವಾಗಬಹುದೆಂಬುದು ಖಾತರಿಯಿಲ್ಲ. ಅವನು ತನ್ನ ಖಾಸಗಿ ಅವಶ್ಯಕತೆಗಳಲ್ಲಿ ಖರ್ಚು ಮಾಡಲಿಕ್ಕಾಗಿ 
ಹಣ ಸಾಲ ಪಡೆದಿದ್ದರಂತು ಈ ಅವಧಿಯು ಎಷ್ಟಕ್ಕೂ ಲಾಭದಾಯಕವಲ್ಲವೆಂಬುದು ಸ್ಪಷ್ಟ. ವ್ಯಾಪಾರ, ಕೃಷಿ ಅಥವಾ 
ಕೈಗಾರಿಕೋದ್ಮಮಗಳಲ್ಲಿ ತೊಡಗಿಸಲಿಕ್ಕಾಗಿ ಹಣ ಸಾಲ ಪಡೆದಾಗಲೂ ಸಿಗುವ ಅವಧಿಯಲ್ಲಿ ಲಾಭ ಸಿಗುವ ಸಾಧ್ಯತೆ ಇರುವಂತೆಯೇ 
ನಷ್ಟ ಉಂಟಾಗುವ ಸಾಧ್ಯತೆಯೂ ಇದೆ. ಆದುದರಿಂದ ಬಡ್ಡಿಯ ವ್ಯವಹಾರವು ಒಬ್ಬನಿಗೆ ಲಾಭ ಇನ್ನೊಬ್ಬನಿಗೆ ನಷ್ಟವನ್ನುಂಟು 
ಮಾಡುತ್ತದೆ. ಇಲ್ಲವೆ ಒಬ್ಬನಿಗೆ ಖಾತರಿಯಾದ ಮತ್ತು ನಿರ್ದಿಷ್ಟ ಲಾಭವನ್ನೂ ಇನ್ನೊಬ್ಬನಿಗೆ ಖಾತರಿಯಲ್ಲದ ಅನಿರ್ದಿಷ್ಟ 
ಲಾಭವನ್ನೂ ಒದಗಿಸುತ್ತದೆ. 

2) ವ್ಯಾಪಾರದಲ್ಲಿ ಮಾರಾಟಗಾರನು ಗ್ರಾಹಕನಿಂದ ಎಷ್ಟು ಹೆಚ್ಚು ಲಾಭ ಪಡೆದರೂ ಅವನು ಅದನ್ನು ಒಂದು ಸಲ ಮಾತ್ರ 
ಪಡೆಯುತ್ತಾನೆ. ಆದರೆ ಬಡ್ಡಿ ವ್ಯವಹಾರದಲ್ಲಿ ಹಣ ಕೊಟ್ಟಾತನು ತನ್ನ ಹಣದ ಮೇಲೆ ಲಾಭವನ್ನು ನಿರಂತರವಾಗಿ ವಸೊಲು ಮಾಡುತ್ತಲೇ 
ಇರುತ್ತಾನೆ. ಕಾಲಗತಿಯೊಂದಿಗೆ ಅವನ ಲಾಭವೂ ಹೆಚ್ಚುತ್ತಲೇ ಹೋಗುತ್ತದೆ. ಸಾಲಗಾರನು ಅವನ ಹಣದಿಂದ ಎಷ್ಟು ಪ್ರಯೋಜನ 
ಪಡೆದರೂ ಅದೊಂದು ನಿಶ್ಚಿತ ಮಿಶಿಯ ವರೆಗೆ ಮಾತ್ರ ಇರುವುದು. ಆದರೆ ಸಾಲ ಕೊಟ್ಟಾತನು ಆ ಪ್ರಯೋಜನದ ಬದಲಿಗೆ ಪಡೆಯುವ 
ಲಾಭಕ್ಕೆ ಮಿತಿಯೇ ಇಲ್ಲ. ಸಾಲ ಪಡೆದಾತನ ಸಂಪೂರ್ಣ ಸಂಪಾದನೆ, ಅವನ ಎಲ್ಲ ಜೀವನ ಸಾಧನಗಳು ಮಾತ್ರವಲ್ಲ, ಅವನು 
ಉಟ್ಟ ಬಟ್ಟೆ ಮತ್ತು ಮನೆಯ ಪಾತ್ರೆಗಳನ್ನು ಜೀರ್ಣಿಸಿಕೊಂಡ ಬಳಿಕವೂ ಅವನ ಬೇಡಿಕೆ ಮತ್ತೂ ಉಳಿದಿರುತ್ತದೆ. 

3) ವ್ಯಾಪಾರದಲ್ಲಿ ವಸ್ತು ಮತ್ತು ಅದರ ಬೆಲೆಯ ವಿನಿಮಯವಾಗುವುದರೊಂದಿಗೆ ವ್ಯವಹಾರ ಮುಗಿದು ಹೋಗುತ್ತದೆ. 
ಅದಾದ ಮೇಲೆ ಗ್ರಾಹಕನು ಮಾರಾಟಗಾರನಿಗೆ ಇನ್ನೇನೂ ಕೊಡಲಿಕ್ಕಿರುವುದಿಲ್ಲ. ಆಸ್ತಿಯ ಗೇಣಿ, ಮನೆ ಮತ್ತಿನ್ನಿತರ. ಸಾಧನಗಳ 
ಬಾಡಿಗೆಯ ವ್ಯವಹಾರದಲ್ಲಿ ಗೇಣಿ ಅಥವಾ ಬಾಡಿಗೆಗೆ ಪಡೆದ ವಸ್ತು ಖರ್ಚಾಗಿ ಹೋಗುವುದಿಲ್ಲ. ಅವು ಹಾಗೆಯೇ ಇದ್ದು ಅವನ್ನೂ 
ಇದ್ದಕ್ಕಿದ್ದಂತೆಯೇ ಹಿಂದಿರುಗಿಸಲಾಗುತ್ತದೆ. ಆದರೆ ಬಡ್ಡಿಯ ವ್ಯವಹಾರದಲ್ಲಿ ಸಾಲಗಾರನು ಸಾಲ ಪಡೆದ ಹಣವನ್ನು ಖರ್ಚು ಮಾಡಿ 
ಬಿಡುತ್ತಾನೆ. ಹಾಗೆ ಖರ್ಚಾದ ಹಣವನ್ನು ಪುನಃ ಉಂಟುಮಾಡಿ, ಹೆಚ್ಚಿನ ಹಣದೊಂದಿಗೆ ಪಾವತಿ ಮಾಡಬೇಕಾಗುತ್ತದೆ. 

4) ವ್ಯಾಪಾರ, ಕೃಷಿ ಮತ್ತು ಕೈಗಾರಿಕೋದ್ಯಮಗಳಲ್ಲಿ ಮನುಷ್ಯನು ತನ್ನ ದೇಹ ಶ್ರಮ, ಬುದ್ದಿಶಕ್ತಿ ಮತ್ತು ಸಮಯವನ್ನು 
ಹೂಡಿ ಅದರ ಪ್ರತಿಫಲ ಪಡೆಯುತ್ತಾನೆ. ಆದರೆ ಬಡ್ಡಿಯ ವ್ಯವಹಾರದಲ್ಲಿ ಅವನು ತನ್ನ ಅವಶ್ಯಕತೆಗಿಂತಲೂ ಹೆಚ್ಚಿರುವ ಸಂಪತ್ತನ್ನು 
ಟ್ಟು ಯಾವ ಪರಿಶ್ರಮವೂ ಇಲ್ಲದೆ ಇತರರ ಸಂಪಾದನೆಯ ಮುಖ್ಯ ಭಾಗೀದಾರನಾಗಿ ಬಿಡುತ್ತಾನೆ. ಇದು ಲಾಭ 
ನಷ್ಟಗಳೆರಡರಲ್ಲೂ ಸಹಭಾಗಿಯಾಗಿದ್ದು ಸಿಕ್ಕಿದ ಲಾಭದಲ್ಲಿ ಹೂಡಿದ ಬಂಡವಾಳದ ನಿಷ್ಪತ್ರಿಗನುಸಾರ ಲಾಭಾಂಶ ಪಡೆಯುವ 
'ಪಾಲುಗಾರ'ನ ನೆಲೆಯಲ್ಲಾಗಿರುವುದಿಲ್ಲ. ಅವನಂತು ಲಾಭನಷ್ಟಗಳನ್ನಾಗಲಿ ನಿಷ್ಪತ್ತಿಗನುಸಾರವಾದ ಲಾಭಾಂಶವನ್ನಾಗಲಿ ಪರಿಗಣಿಸದೆ, 
ಪೂರ್ವ ನಿಶ್ಚಿತ ಲಾಭದ ತಗಾದೆಯನ್ನೇ ಮಾಡುತ್ತಾನೆ. 


ಕಾಂಡ -3 


2. ಅಲ್‌ ಬಕರಃ 167 


Bot Nut 9d ار 222 23 دج‎ 1s Ils 
SYN EG 0&3 هُمَ‎ YU aT SEES 


} 7 و و رت میں‎ (PS ا و‎ 
La Ooi EBL الله لا‎ AS 
ಗತಕಾಲದಲ್ಲಿ ತಿಂದುದು ತಿಂದಾಯಿತು ಮತ್ತು ಅವನ ಪ್ರಕರಣವು ಅಲ್ಲಾಹನ ವಶವಿದೆ?5 ಈ ಆದೇಶದ 
| ಅನಂತರವೂ ಈ ಕೃತ್ಯವನ್ನು ಪುನರಾವರ್ತಿಸಿದರೆ, ಅಂತಹವರು ನರಕವಾಸಿಗಳಾಗಿದ್ದು ಸದಾ ಅಲ್ಲೇ 
ನರಳುತ್ತಿರುವರು.3' ಅಲ್ಲಾಹನು ಬಡ್ಡಿಯ ವ್ಯವಹಾರವನ್ನು ಅಳಿಸಿಬಿಡುತ್ತಾನೆ ಮತ್ತು ದಾನಧರ್ಮಗಳನ್ನು 
ವೃದ್ಧಿಸುತ್ತಾನೆ. ಅಲ್ಲಾಹನು ಕೃತಫ್ನು ದುಷ್ಕರ್ಮಿಗಳನ್ನು ಮೆಚ್ಚುವುದಿಲ್ಲ.*' ವಿಶ್ವಾಸವಿರಿಸುವವರ, ಸತ್ಕರ್ಮಗಳನ್ನು 

ಈ ಕಾರಣಗಳಿಂದ ವ್ಯಾಪಾರ ಮತ್ತು ಬಡ್ಡಿಯ ಮಧ್ಯೆ ಎಷ್ಟೊಂದು ದೊಡ್ಡ ವೈತ್ಕಾಸವಾಗಿ ಬಿಡುತ್ತದೆಂದರೆ, ವ್ಯಾಪಾರವು 
ಮಾನವ ನಾಗರಿಕತೆಯನ್ನು ನಿರ್ಮಿಸುವ ಒಂದು ಶಕ್ತಿಯಾಗಿದ್ದರೆ ಬಡ್ಡಿಯ ವ್ಯವಹಾರವು ಅದರ ವಿನಾಶಕ್ಕೆ ಕಾರಣವಾಗಿರುತ್ತದೆ. 
ನೈತಿಕ ದೃಷ್ಟಿಯಿಂದ ಬಡ್ಡಿಯು ಜಸರಲ್ಲಿ ಲೋಭ, ಸ್ವಾರ್ಥ, ದುಪ್ಪತೆ, ಅಮಾನವೀಯತೆ, ಧನಪೂಜೆಗಳಂಶಹ ದುರ್ಗುಣಗಳನ್ನುಂಟು 
ಮಾಡಿ ಸಹಾನುಭೂತಿ ಮತ್ತು 2+087 ಸಹಾಯ ಸೆಹಕಾರಗಳ ಬೇರನ್ನೇ ಕಿತ್ತೊಗೆಯುತ್ತದೆ. ಆದುದರಿಂದಲೇ ವ್ಮಾಪಾರ ಮತ್ತು 
ಬಡ್ಡಿ ಇವುಗಳ ನಡುವೆ ಬಹುದೊಡ್ಡ ಅಂತರವಿದ್ದು ಬಡ್ಡಿಯು ಆರ್ಥಿಕ ದೃಷ್ಟಿಯಿಂದಲೂ ನೈತಿಕ ದೃಷ್ಟಿಯಿಂದಲೂ ಮಾನವ 
ವರ್ಗಕ್ಕೆ ವಿನಾಶಕಾರಿಯಾಗಿರುತ್ತದೆ. 

319. ಅವನು ತಿಂದುದನ್ನು ಅಲ್ಲಾಹನು ಕ್ಷಮಿಸಿಬಿಡುವನು ಎಂದು ಹೇಳಲಿಲ್ಲ. ಅವನ ಪ್ರಕರಣವು ಅಲ್ಲಾಹನ ವಶವಿದೆ 
ಎನ್ನಲಾಗಿದೆ. 'ತಿಂದುದು ತಿಂದಾಯಿತು' ಎಂಬ ಮಾತಿನ ಅರ್ಥವು ತಿಂದವನನ್ನು ಕ್ಷಮಿಸಿಬಿಡಲಾಗಿದೆಯೆಂದಲ್ಲ. ಅವನಿಗೆ ಕಾನೂನಿನ 
ರಿಯಾಯಿತಿಯನ್ನು ಮಾತ್ರ ಮಾಡಲಾಗಿದೆಯೆಂದರ್ಥ. ಅರ್ಥಾತ್‌- ಹಿಂದೆ ತಿಂದ ಬಡ್ಡಿಯನ್ನು ಹಿಂದಿರುಗಿಸಬೇಕೆಂದು ಕಾನೂನು. 
ಪ್ರಕಾರ ತಗಾದೆ ಮಾಡಲಾಗದು. ಏಕೆಂದರೆ, ಒಂದು ವೇಳೆ ಅಂತಹ ತಗಾದೆ ಮಾಡಿದಲ್ಲಿ ಮೊಕದ್ದಮೆಗಳ ಸರಣಿಗಳೇ ಆರಂಭವಾಗಿ 
ಅವು ಯಾವ ಕಾಲಕ್ಕೂ ಕೊನೆಗೊಳ್ಳಲಾರವು. ಆದರೆ ಬಡ್ಡಿಯ ವ್ಯವಹಾರದ ಮೂಲಕ ಶೇಖರಿಸಿದ ಆ ಸಂಪತ್ತಿನ ನೈತಿಕ ಮಾಲಿನ್ಯವು 
ಮೊದಲಿನಂತೆಯೇ ಉಳಿದಿರುವುದು. ಅವನು ನಿಜಕ್ಕೂ ದೇವಭಯವುಳ್ಳವನಾಗಿದ್ದರೆ ಮತ್ತು ಇಸ್ಲಾಮನ್ನು ಸ್ವೀಕರಿಸಿದುದರ ಪರಿಣಾಮವಾಗಿ 
ಅವನ ಆರ್ಥಿಕ ಮತ್ತು ನೈಶಿಕ ದೃಷ್ಟಿಕೋನದಲ್ಲಿ ಪರಿವರ್ತನೆ ಆಗಿದ್ದರೆ, ಧರ್ಮಭಾಹಿರ ಮೂಲಗಳಿಂದ ಅವನಲ್ಲಿ ಸಂಗ್ರಹವಾಗಿದ್ದ 
ಹಣವನ್ನು ಅವನು ತನ್ನ ಸ್ವಂತಕ್ಕಾಗಿ ಎಂದಿಗೂ ವಿನಿಯೋಗಿಸಲಾರನು. ಅದನ್ನು ಸಾಧ್ಯವಾದಷ್ಟು ಪ್ರಯತ್ನ ಪಟ್ಟು ಅದರ ಹಕ್ಕುದಾರರನ್ನು 
ಪತ್ತೆ ಹಚ್ಚಿ ಅವರಿಗೆ ಹಿಂದಿರುಗಿಸುವನು. ಹಕ್ಕುದಾರರನ್ನು ಪತ್ತೆ ಹಚ್ಚಲಾಗದಾಗ ತನ್ನಲ್ಲೇ ಉಳಿದು ಹೋದ ಸೊತ್ತನ್ನು ಸಾರ್ವಜನಿಕ 
ಸೇವಾಕಾರ್ಯಗಳಲ್ಲಿ ವಿನಿಯೋಗಿಸುವನು. ಅವನನ್ನು ಅಲ್ಲಾಹನ ಶಿಕ್ಸೆಯಿಂದ ರಕ್ಲಿಸಬಲ್ಲ ಕಾರ್ಯ ಇದೊಂದೇ. ಹಿಂದೆ ಗತಿಸಿದ 
ಸಂಪತ್ತಿನಿಂದ ಈಗಲೂ ಸುಖಪಡೆಯುವವನು ಧರ್ಮಬಾಹಿರ ಸೊತ್ತನ್ನುಂಡುದರ ಶಿಕ್ಷೆಯನ್ನೂ ಅನುಭವಿಸಿಯೇ ಶೀರಬಹುದು. 

320. ಈ ಸೂಕ್ತದಲ್ಲಿ ನೈತಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಆರ್ಥಿಕ ಮತ್ತು ಸಾಂಸ್ಕೃತಿಕ ದೃಷ್ಟಿಯಿಂದಲೂ 
ಸರಿಯಾಗಿರುವ ಒಂದು ಸತ್ಯವನ್ನು ವಿವರಿಸಲಾಗಿರುತ್ತದೆ. ಬಾಹ್ಮ ದೃಷ್ಟಿಯಿಂದ ನೋಡುವಾಗ ಬಡ್ಡಿಯಿಂದ ಸಂಪತ್ತು ವೃದ್ಧಿಸುವಂತೆಯೂ 
ದಾನಧರ್ಮಗಳಿಂದ ಅದು ಕ್ಷಯಿಸುವಂತೆಯೂ ತೋರುತ್ತದೆ. ಆದರೆ ವಸ್ತುಸ್ತಿತಿಯು ಇದಕ್ಕೆ ವ್ಯತಿರಿಕ್ತವಾಗಿದೆ. ಬಡ್ಡಿಯು ನೈತಿಕ, 
ಆಧ್ಯಾತ್ಮಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ಪ್ರಗತಿಗೆ ತಡೆ ಮಾತ್ರವಲ್ಲ ಅವುಗಳೆ ಅಧೋಗತಿಗೆ ಕಾರಣವಾಗಿದೆ. ಇದುವೇ ಅಲ್ಲಾಹನು 
ನಿಶ್ಚಯಿಸಿದ ಪ್ರಕೃತಿ ನಿಯಮ. ಇದಕ್ಕೆ ವ್ಯತಿರಿಕ್ತವಾಗಿ ದಾನಧರ್ಮಗಳಿಂದ(ಇದರಲ್ಲಿ ಬಡ್ಡಿ ರಹಿತ ಸಾಲ ಕೊಡುವುದೂ ಸೇರುತ್ತದೆ) 
ನೈತಿಕ ಆಧ್ಯಾತ್ಮಿಕ ಸಾಂಸ್ಕೃತಿಕ ಮತ್ತು ಆರ್ಥಿಕವೇ ಮೊದಲಾದ ಸರ್ವತೋಮುಖ ವಿಕಾಸವುಂಟಾಗುತ್ತದೆ. 

321. ಸಂಪತ್ತಿನ ವಿತರಣೆಯಲ್ಲಿ ತನ್ನ. ನೈಜ ಅವಶ್ಯಕತೆಗಿಂತ ಅಧಿಕ ಪಾಲು ಹೊಂದಿದವನು ಮಾತ್ರ ಬಡ್ಡಿಗೆ ಹಣ 
ಕೊಡಬಲ್ಲನೆಂಬುದು ಎಲ್ಲರಿಗೂ ತಿಳಿದಿದೆ. ತನ್ನ ನಿಜವಾದ ಅವಶ್ಯಕತೆಗಿಂತ ಹೆಚ್ಚಿಗೆ ಯಾರಿಗಾದರೂ ಸಿಕ್ಕಿದರೆ ಅದು ನಿಜವಾಗಿ 
ಅಲ್ಲಾಹನ ಅನುಗ್ರಹವೆಂದು ಕುರ್‌ಆನ್‌ ಹೇಳುತ್ತದೆ. ಅಲ್ಲಾಹನು ತನ್ನ ದಾಸನ ಮೇಲೆ ಅನುಗ್ರಹ ತೋರಿದಂತೆಯೇ ಅನುಗ್ರಹ 
ಹೊಂದಿದ ದಾಸನೂ ಇತರ ದಾಸರ ಮೇಲೆ ಅನುಗ್ರಹ ತೋರಬೇಕಾದುದು ದೇವಾನುಗ್ರಹದಲ್ಲಿ ಉಪಕಾರ ಸ್ಮರಣೆಯ ಸರಿಯಾದ 
ವಿಧಾನ. ಹಾಗೆ ಮಾಡದೆ ಅದಕ್ಕೆ ವ್ಯತಿರಿಕ್ತವಾಗಿ ತನ್ನ ಸಂಪತ್ತಿನ ಬಲವನ್ನು ಪ್ರಯೋಗಿಸಿ ದೇವಾನುಗ್ರಹದಲ್ಲಿ ಅವಶ್ಯಕತೆಗಿಂತ 
ಕಡಿಮೆ ಪಾಲು ಪಡೆದವರಿಂದಲೂ ಒಂದಂಶವನ್ನು ಕಸಿದುಕೊಳ್ಳುವಾತನು ನಿಜಕ್ಕೂ ಮಹಾಕೃತಫ್ನನೂ ಹಿಂಸಕನೂ ಅಕ್ರಮಿಯೂ 
ದುಷ್ಕರ್ಮಿಯೂ ಆಗಿರುತ್ತಾನೆ. 


ಕಾಂಡ-3 


18 ಕುರ್‌ಆನ್‌ ವ್ಯಾಖ್ಯಾನ 


Ss ESE Sop pes ss Gis 
دن الزوا ِنْلَنتُمْ‎ BURL نی موا وا الله‎ NEG eS 


8» 2 7 سط 
ید 9 ನಡ BGS ya‏ 
B56 Si Sh‏ لن( LE)‏ $5 
ಮಾಡುವವರ, ನಮಾರುನ್ನು ಸಂಸ್ಥಾಪಿಸುವವರ ಮತ್ತು ರುಕಾತ್‌ ಕೊಡುವವರ ಪ್ರತಿಫಲ ನಿಶ್ಚಯವಾಗಿಯೂ‏ 
ಅವರ ಪ್ರಭುವಿನ ಬಳಿ ಇದೆ. ಅವರಿಗೆ ಯಾವ ಭಯವೂ ವ್ಯಥೆಯೂ ಇರುವುದಿಲ್ಲ.3:‏ 

(278-281) ಓ ಸತ್ಕವಿಶ್ವಾಸಿಗಳೇ! ಅಲ್ಲಾಹನನ್ನು ಭಯಪದಿರಿ. ನೀವು ನಿಜಕ್ಕೂ ವಿಶ್ವಾಸಿಗಳಾಗಿರುವಿರಾದರೆ, 
ಜನರಿಂದ ನಿಮಗೆ ಬರತಕ್ಕ ಬಡ್ಡಿಯನ್ನು ಬಿಟ್ಟುಬಿಡಿರಿ ನೀವು ಹಾಗೆ ಮಾಡದಿದ್ದರೆ ಅಲ್ಲಾಹ್‌ ಮತ್ತು ಅವನ 
ಸಂದೇಶವಾಹಕರ ಕಡೆಯಿಂದ ನಿಮ್ಮ ವಿರುದ್ದ ಯುದ್ದ ಘೋಷಣೆಯಿದೆಯೆಂದು ನಿಮಗೆ - ತಿಳಿದಿರಲಿ. 3೫ 
ಇನ್ನಾದರೂ ಪಶ್ಚಾತ್ತಾಪ ಪಟ್ಟರೆ (ಮತ್ತು ಬಡ್ಡಿಯನ್ನು ವರ್ಜಿಸಿದರೆ) ಅಸಲು ಹಣ ಪಡೆಯಲು ನೀವು 
ಹಕ್ಕುದಾರರಾಗಿರುತ್ತೀರಿ. ನೀವು ಅನ್ಯಾಯವೆಸಗಲೂ ಬಾರದು. ನಿಮ್ಮ ಮೇಲೆ ಅನ್ಮಾಯವಾಗಲೂ ಬಾರದು. 
ನಿಮ್ಮ ಸಾಲಗಾರನು 'ಕಾಸಿಲ್ಲದವನಾದರೆ' ಅವನಿಗೆ ಸುಸ್ತಿತಿಯುಂಟಾಗುವ ತನಕ ಸಮಯಾವಕಾಶ ಕೊಡಿರಿ ಮತ್ತು 
ನೀವು ದಾನರೂಪದಲ್ಲಿ ಸಾಲವನ್ನೇ ಬಿಟ್ಟು ಕೊಟ್ಟರೆ ಅದು ನಿಮ್ಮ ಮಟ್ಟಿಗೆ ಇನ್ನಷ್ಟು ಉತ್ತಮವಾಗಿರುವುದು, 


322. ಈ ರುಕೂಲ್‌ನಲ್ಲಿ ಅಲ್ಲಾಹನು ಪದೇ ಪದೇ ಪರಸ್ಪರ ವಿರುದ್ಧವಾದ ಎರಡು ತರದ ಸ್ವಭಾವಗಳನ್ನು ಒಟ್ಟೊಟ್ಟಿಗೆ 
ಮುಂದಿಡುತ್ತಾನೆ. ಮೊದಲನೆಯದು ಸ್ವಾರ್ಥಿ ಹಾಗೂ ಧನಪೂಜಕನಾದ ಶೈಲಾಕನಂತಹ ವ್ಯಕ್ತಿಯ ಸ್ವಭಾವ. ಇಂತಹವನು ಸೃಷ್ಟಿಕರ್ತ 
ಮತ್ತು ಸೃಷ್ಟಿಗಳ ಹಕ್ಕುಬಾಧ್ಯತೆಗಳ ಪರಿವೆಯಿಲ್ಲದೆ ಹಣವನ್ನು ಎಣಿಕೆ ಮಾಡುತ್ತ ಅದನ್ನು ಜೋಪಾನ ಮಾಡುತ್ತ ಪ್ರತಿವಾರ, 
ಪ್ರತಿ ತಿಂಗಳು ಎಂಬಂತೆ ವೃದ್ಧಿಸುವ ಯೋಚನೆಯಲ್ಲೇ ತಲ್ಲೀನನಾಗಿರುತ್ತಾನೆ. ಎರಡನೆಯದು- ಒಬ್ಬ ದೇವಾರಾಧಕ, ದಾನಶೀಲ 
ಮತ್ತು ಸಹಾನುಭೂತಿಯುಳ್ಳವನ ಸ್ವಭಾವ. ಇವನು ಸೃಪ್ಪಿಕರ್ತ ಮತ್ತು ಸೃಷ್ಟಿಗಳ ಹಕ್ಕುಬಾಧ್ಯತೆಗಳ ಕಡೆಗೆ ಗಮನವಿರಿಸುತ್ತಾನೆ. 
ತನ್ನ ಬಾಹು ಬಲದಿಂದ ದುಡಿದುದನ್ನು ತಾನುಂಡು, ಇತರರಿಗೂ ಉಣಿಸುತ್ತಾನೆ ಮತ್ತು ಸತ್ಕಾರ್ಯಗಳಲ್ಲಿ ಹೃತ್ಪೂರ್ವಕನಾಗಿ ಹಣ 
ಖರ್ಚು ಮಾಡುತ್ತಾನೆ. ಮೊದಲನೆಯದು ಅಲ್ಲಾಹನಿಗೆ ಅತ್ಯಂತ ಅಪ್ರಿಯವಾಗಿರುವ ಸ್ವಭಾವ. ಅದರಿಂದ ಉತ್ತಮ ಸಮಾಜದ 
ನಿರ್ಮಾಣವಾಗಲಾರದು. ಪರಲೋಕದಲ್ಲಿ ಇಂತಹ ಸ್ವಭಾವಕ್ಕೆ ಪ್ರಶಿಫಲವು ದುಃಖ ದುಮ್ಮಾನಗಳ ಮತ್ತು ಕಷ್ಟಕಾರ್ಪಣ್ಯಗಳ ವಿನಾ 
ಇನ್ನೇನೂ ಇಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಎರಡನೆಯ ತರದ ಸ್ವಭಾವ ಅಲ್ಲಾಹನಿಗೆ ಪ್ರಿಯವಾದುದು. ಈ ಲೋಕದಲ್ಲಿ ಸುಶೀಲ 
ಸಮಾಜದ ನಿರ್ಮಾಣವಾಗುವುದು ಇದರಿಂದಲೇ. ಪರಲೋಕದಲ್ಲಿ ಸದ್ಗತಿಗೆ ಕಾರಣವೂ ಇದುವೇ. 

323. ಈ ಸೂಕ್ತ ಮಕ್ಕಾ ವಿಜಯದ ಬಳಿಕ ಅವಶೀರ್ಣಗೊಂಡಿತು. ಸೂಕ್ತದ ಕೊನೆಯ ಮಾತುಗಳ ಬಗ್ಗೆ ಇಬ್ನ್‌ ಅಬ್ಬಾಸ್‌, 
ಹಸನ್‌ ಬಸರೀ, ಇಬ್ದ್‌ ಸೀರೀನ್‌ ಮತ್ತು ರುಬೈಆ್‌ ಬಿನ್‌ ಅನಸ್‌ರವರ(ರ) ಅಭಿಪ್ರಾಯ ಪ್ರಕಾರ ಇಸ್ಲಾಮೊ ರಾಷ್ಟ್ರದಲ್ಲಿ ಬಡ್ಡಿ 
ತಿಂದವನನ್ನು ತೌಬಾ(ಪಶ್ಚಾತ್ತಾಪುಕ್ಕಾಗಿ ಒತ್ತಾಯಪಡಿಸಬೇಕು. ಮತ್ತೂ ಅವನು ಬಡ್ಡಿಯ ವ್ಯವಹಾರವನ್ನು ಬಿಡದಿದ್ದರೆ ಅವನನ್ನು 
ವಧಿಸಿಬಿಡಬೇಕು. ಇತರ ಕರ್ಮಶಾಸ್ತ್ರಜ್ಞರು ಇಂಥಪನನ್ನು ಸೆರೆಯಲ್ಲಿಟ್ಟರೆ ಸಾಕೆಂದೂ, ಬಡ್ಡಿಯನ್ನು ತ್ಯಜಿಸುವ ಪ್ರತಿಜ್ಞೆ ಮಾಡುವವರೆಗೂ 
ಬಿಡುಗಡೆ ಮಾಡಬಾರದೆಂದೂ ಹೇಳುತ್ತಾರೆ. 


2. ಅಲ್‌ ಬಕರಃ 169 


WSs 


87k cE 0-79-07 ನಂ 
SUSAN تُزمَعونَ وی الو توف‎ 

7 2,8 ضر‎ 4 
ES GG SD SSE 


GT CME orks Ny 


97 “ 


٤ 


ನೀವು ಅರಿತವರೇ ಆಗಿದ್ದರೆ. ನೀವು ಅಲ್ಲಾಹನ ಕಡೆಗೆ ಮರಳುವ. ದಿನದ ಅವಮಾನ ಹಾಗೂ ಕಷ್ಟಗಳಿಂದ 
ಭಯಪದಿರಿ. ಅಲ್ಲಿ ಪ್ರತಿಯೊಬ್ಬನಿಗೂ ಅವನು ಗಳಿಸಿದ ಪುಣ್ಮ ಅಥವಾ ಪಾಪಗಳ ಸರ್ವ ಸಂಪೂರ್ಣ ಪ್ರತಿಫಲ 
ಸಿಗುವುದು ಮತ್ತು ಯಾರ ಮೇಲೂ ಎಷ್ಟು ಮಾತ್ರಕ್ಕೂ ಅನ್ಮಾಯವಾಗಲಾರದು. 

(282) ಓ ಸತ್ಯವಿಶ್ವಾಸಿಗಳೇ! ನೀವು ಅವಧಿಯನ್ನು ನಿಶ್ಚಯಿಸಿಕೊಂಡು ಪರಸ್ಪರ ಸಾಲದ ಲೇವಾದೇವಿ5 
ಮಾಡುವಾಗ ಅದನ್ನು ಬರೆದಿಟ್ಟುಕೊಳ್ಳಿರಿ.55 ಬರಹಗಾರನೊಬ್ಬನು ಉಭಯತ್ರರಲ್ಲಿ ಯಾರಿಗೂ ಅನ್ಯಾಯವಾಗದಂತೆ 
ಕರಾರು ಪತ್ರ ಬರೆಯಬೇಕು. ಅಲ್ಲಾಹನು ಯಾರಿಗೆ ಬರವಣಿಗೆಯ ಅರ್ಹತೆ ದಯಪಾಲಿಸಿರುವನೋ ಅವನು 
ಬರೆಯಲು ನಿರಾಕರಿಸಬಾರದು. ಅವನು ಬರೆಯಬೇಕು. ಸಾಲ ಪಡೆಯುವಾತನು ಒಕ್ಕಣೆಯನ್ನು ಬರೆಯಿಸಬೇಕು. 


324. ಸಾಲ ಮರುಪಾವತಿ ಮಾಡಲಾಗದಂತಹ ಪರಿಸ್ತಿತಿ ಬಂದೊದಗಿದಾತನಿಗೆ ಇನ್ನಷ್ಟು ಅವಧಿ ಕೊಡಲಿಕ್ಕಾಗಿ ಸಾಲ 
ಕೊಟ್ಟವರನ್ನು ಒತ್ತಾಯ ಪಡಿಸಲು ಮತ್ತು ಕೆಲವೊಮ್ಮೆ ಸಾಲದ ಸಂಪೂರ್ಣ ಹಣ ಇಲ್ಲವೆ ಅದರ ಒಂದಂಶವನ್ನು ಮನ್ನಾ ಮಾಡಿಸಲು 
ಇಸ್ಲಾಮೊ ನ್ಯಾಯಾಲಯವು ಅಧಿಕಾರ ಹೊಂದಿಡೆಯೆಂಬ ಧರ್ಮಶಾಸ್ತ್ರದ ವಿಧಿಯನ್ನು ಈ ಸೂಕ್ತದಿಂದಲೇ ಆಯ್ದುಕೊಳ್ಳಲಾಗಿದೆ. 
ಹದೀಸ್‌ ಒಂದರಲ್ಲಿ ಹೀಗೆ ಉಲ್ಲೇಖವಿದೆ: ಒಬ್ಬನ ವ್ಯಾಪಾರದಲ್ಲಿ ನಷ್ಟವುಂಚಾಗಿ ಅವನ ಮೇಲೆ ತುಂಬಾ ಸಾಲದ ಹೊರೆ ಬಿತ್ತು. 
ಈ ಪ್ರಕರಣವು ಪ್ರವಾದಿವರ್ಯರ(ಸ) ಮುಂಜೆ ಬಂತು. ನಿಮ್ಮ ಸಹೋದರನಿಗೆ ಸಹಾಯ ಮಾಡಿರೆಂದು ಪ್ರವಾದಿಷರ್ಯರು(ಸ) 
ಜನರಿಗೆ ಮನವಿ ಮಾಡಿಕೊಂಡರು. ಆ ಪ್ರಕಾರ ಅನೇಕರು ಆ ವ್ಯಕ್ತಿಗೆ ಧನ ಸಹಾಯ ಮಾಡಿದರು. ಆದರೂ ಸಾಲ ಸಂಪೂರ್ಣ 
ಪಾವತಿಯಾಗಲಿಲ್ಲ. ಆಗ ಪ್ರವಾದಿವರ್ಯರು(ಸ) ಸಾಲ ಕೊಟ್ಟವರೊಡನೆ, "ಇನ್ನು ಸಾಕು. ಇಷ್ಟನ್ನೇ ಪಡಕೊಂಡು ಅವನನ್ನು ಬಿಟ್ಟು 
ಬಿಡಿರಿ ಇದಕ್ಕಿಂತ ಹೆಚ್ಚು ನಿಮಗೆ ಕೊಡಿಸಲು ಸಾಧ್ಯವಾಗದು” ಎಂದರು. ಸಾಲ ಪಾವತಿಸಲಿಕ್ಕಾಗಿ ಸಾಲಗಾರನು ವಾಸಿಸುವ ಮನೆ, 
ಅಡುಗೆಯ ಪಾತ್ರೆಗಳು, ಉಡುವ ಬಟ್ಟೆ ಮತ್ತು ಅವನು ಕೆಲಸ ಮಾಡುವ ಉಪಕರಣಗಳನ್ನು ಯಾವ ಸ್ಥಿತಿಯಲ್ಲೂ ಜಪ್ತಿ 
ಮಾಡಬಾರದೆಂದು ಕರ್ಮಶಾಸ್ತ್ರಜ್ಞರು ಸ್ಪಷ್ಟಪಡಿಸಿದ್ದಾರೆ. 

325. ಸಾಲದ ವಹಿವಾಟಿನಲ್ಲಿ ಅವಧಿಯ ನಿಷ್ಯರ್ಷೆಯಾಗಲೇಬೇಕೆಂಬ چھ‎ ಇದರಿಂದ ಹೊರಡುತ್ತದೆ. 

326. ಗೆಳೆಯರೊಳಗೆ ಮತ್ತು ಸಂಬಂಧಿಕರೊಳಗೆ ನಡೆಯುವ ವಹಿವಾಟಿನಲ್ಲಿ ಅವರೊಡನೆ ದಸ್ತಾವೇಜು ಮತ್ತು ಸಾಕ್ಷಿದಾರರ 
ರುಜು ಹಾಕಿಸಿಕೊಳ್ಳುವುದು ನಿಂದನೀಯವೆಂದೂ ಅಪನಂಬಿಕೆಯ ದ್ಯೋತಕವೆಂದೂ ಸರ್ವಸಾಮಾನ್ಯವಾಗಿ ತಿಳಿಯಲಾಗುತ್ತದೆ. ಅದರೆ 
ಪರಸ್ಪರ ವ್ಯವಹಾರಗಳು ಶುದ್ಧವಾಗಿರಲಿಕ್ಕಾಗಿ ಸಾಲ ಮತ್ತು ವ್ಯಾಪಾರ ವಹಿವಾಟುಗಳಿಗೆ ಸಂಬಂಧಿಸಿದ ಕರಾರುಗಳನ್ನು ಬರಹ 
ಮೂಲಕವೇ ಮಾಡಿಕೊಂಡು ಸಾಕ್ಟಿಗಳನ್ನೂ ಹಾಕಿಸಿಕೊಳ್ಳಬೇಕೆಂದು ಅಲ್ಲಾಹನು ಆದೇಶ ನೀಡುತ್ತಾನೆ. ಮೂರು ವಿಧದ ಜನರು 
ಅಲ್ಲಾಹನೊಡನೆ ಮೊರೆಯಿಟ್ಟರೂ ಅವರ ಮೊರೆಯನ್ನು ಆಲಿಸಲಾಗದೆಂದು ಹದೀಸಿನಲ್ಲಿದೆ: 1) ಪತ್ನಿಯು ದುರ್ನಡತೆಯವಳೆಂದು 
ತಿಳಿದಿದ್ದೂ ತಲಾಕ್‌ ಕೊಡದವನು. 2) ಅನಾಫನು ಪ್ರಾಯಕ್ಕೆ ಬರುವ ಮುಂಚೆ ಅವನ ಸೊತ್ತನ್ನು ಅವನ ವಶಕ್ಕೆ ಒಪ್ಪಿಸುವವನು. 
3) ಇತರರಿಗೆ ಸಾಲರೂಪದಲ್ಲಿ ಹಣ ಕೊಟ್ಟು ಅದಕ್ಕೆ ಸಾಕ್ಲಿದಾರರನ್ನು ಇರಿಸಿಕೊಳ್ಳದವನು. 


ಕಾಂಡ -3 


170 ಕುರ್‌ಆನ್‌ یی‎ 


[2 
3% 39 
4 +۰ 
فرجل‎ Mev 
پر‎ ಕಿ 


ಅವನು ತನ್ನ ಪ್ರಭುವಾದ ಅಲ್ಲಾಹನನ್ನು ಭಯಪಡಬೇಕು. ಇತ್ಯರ್ಥಗೊಂಡ ವ್ಯವಹಾರದಲ್ಲಿ ತಾರತಮ್ಮ 
ಮಾಡಬಾರದು. ಆದರೆ ಸಾಲ ಪಡೆದವನು ಅಲ್ಪಮತಿ ಅಥವಾ ದುರ್ಬಲನಾಗಿದ್ದರೆ ಅಥವಾ ಒಕ್ಕಣೆ 
ಹೇಳಲಾರದವನಾಗಿದ್ದರೆ ಅವನ ರಕ್ಷಕನು ನ್ಯಾಯಪೂರ್ಣವಾಗಿ ಒಕ್ಕಣೆ ಬರೆಯಿಸಬೇಕು. ಅನಂತರ ನಿಮ್ಮ 
ಪುರುಷರ ಪೈಕಿ” ಇಬ್ಬರನ್ನು ಸಾಕ್ಟಿಯಾಗಿರಿಸಿಕೊಳ್ಳಬೇಕು. ಇಬ್ಬರು ಪುರುಷರು ಸಿಗದಿದ್ದರೆ, ಒಬ್ಬ ಪುರುಷನೂ 
ಇಬ್ಬರು ಸ್ತ್ರೀಯರೂ ಬೇಕು. ಇದು ಒಬ್ಬಳು ಮರೆತು ಬಿಟ್ಟರೆ ಇನ್ನೊಬ್ಬಳು ನೆನಪಿಗೆ ತರಲಿಕ್ಕಾಗಿ. ಈ 
ಸಾಕ್ಲಿದಾರರು ನಿಮ್ಮೊಳಗಿನ ಸ್ವೀಕಾರಾರ್ಹ ಸಾಕ್ಸಿದಾರರಲ್ಲಾಗಿರಬೇಕು.** ಸಾಕ್ಸಿದಾರರೊಡನೆ ಸಾಕ್ಷಿ ನಿಲ್ಲಲು 


ಹೇಳಿದಾಗ ಅವರು ನಿರಾಕರಿಸಬಾರದು. ವ್ಯವಹಾರವು ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ-ಅವಧಿಯ 
ನಿರ್ಣಯದೊಂದಿಗೆ ಅದರ ಕರಾರು ಪತ್ರವನ್ನು ಬರೆಯಿಸಿಕೊಳ್ಳುವುದರ ಬಗ್ಗೆ ಉದಾಸೀನರಾಗದಿರಿ. ಈ ಕ್ರಮವು 
ಅಲ್ಲಾಹನ ಬಳಿ ನಿಮಗೆ ಹೆಚ್ಚು ನ್ಯಾಯಬದ್ದವಾಗಿದೆ. ಇದರಿಂದ ಸಾಕ್ಸ ನೆಲೆಗೊಳ್ಳಲು ಹೆಚ್ಚು ಸುಲಭವಾಗುತ್ತದೆ 
ಮತ್ತು ನೀವು ಸಂಶಯಗ್ರಸ್ತರಾಗುವ ಸಾಧ್ಯತೆಯು ಕಡಿಮೆಯಾಗುತ್ತದೆ. ನೀವು ಪರಸ್ಪರ ಕೈ ಬದಲಾವಣೆಯೊಂದಿಗೆ 
ಮಾಡಿಕೊಳ್ಳುವ ವ್ಯಾಪಾರ ಸಂಬಂಧ ಲೇವಾದೇವಿಗಳನ್ನು ಬರೆದಿಡದಿದ್ದರೆ ದೋಷವಿಲ್ಲ.” ಆದರೆ ವ್ಯಾಪಾರ 
ವೃವಹಾರಗಳನ್ನು ಇತ್ಯರ್ಥಪಡಿಸಿಕೊಳ್ಳುವಾಗ ಸಾಕ್ಸಿದಾರರನ್ನು ಇರಿಸಿಕೊಳ್ಳಿರಿ. ಬರಹಗಾರರನ್ನೂ ಸಾಕ್ಸಿದಾರರನ್ನೂ 


327. ಅರ್ಥಾತ್‌- ಮುಸ್ಲಿಮ್‌ ಪುರುಷರ ಪೈಕಿ. ಯಾರು ಸಾಕ್ಷಿಯಾಗಬೇಕೆಂಬ ವಿಷಯದಲ್ಲಿ ಆಯ್ಕೆಯ ಸ್ವಾತಂತ್ರ್ಯವಿದ್ದರೆ 
ಮುಸ್ಲಿಮರನ್ನೇ ಸಾಕ್ಸಿಗಳನ್ನಾಗಿ ನಿಶ್ಚಯಿಸಿಕೊಳ್ಳಬೇಕೆಂದು ಇದರಿಂದ ತಿಳಿದು ಬರುತ್ತದೆ. 'ದಿಮ್ಮೊ'(ಇಸ್ಲಾಮೂ ರಾಷ್ಟ್ರದ ಮುಸ್ಲಿಮೇತರ 
ಪ್ರಜೆಗಳಿಗೆ ಸಾಕ್ಸಿದಾರರಾಗಲು :ದಿಮ್ಮಿಗಳೂ ಆಗಬಹುದು. 

328. ಕಂಡಕಂಡವರೆಲ್ಲ ಸಾಕ್ಷಿಯಾಗಲು ಅರ್ಹರಲ್ಲವೆಂದೂ, ಚಾರಿತ್ರ್ಯ ಮತ್ತು ಪ್ರಾಮಾಣಿಕತೆಯ ದೃಷ್ಟಿಯಿಂದ ಸರ್ವ 
ಸಾಮಾನ್ಮ ನಂಬಿಕೆಗೆ ಅರ್ಹರಾದವರನ್ನು ಮಾತ್ರ ಸಾಕ್ಟಿದಾರರನ್ನಾಗಿ ನಿಶ್ವ್ಚಯಿಸಿಕೊಳ್ಳಬೇಕೆಂದೂ ಇದರಿಂದ ಅರ್ಥವಾಗುತ್ತದೆ. 

329, ಈಗ ಚಲಾವಣೆಯಲ್ಲಿರುವ ಹಣ ಪಾವತಿ ರಶೀದಿ(0೩5h memಂ)ಯ ಪದ್ದತಿಯಂತೆ ದೈನಂದಿನ ಲೇವಾದೇವಿಗಳನ್ನು 
ಬರಹ ಮೂಲಕ ಮಾಡಿಕೊಳ್ಳುವುದೂ ಸರಿಯಾದ ಕ್ರಮವೇ. ಆದರೆ ಹೀಗೆ ಮಾಡಲೇಬೇಕೆಂಬ ಕಡ್ಡಾಯವೇನೂ ಇಲ್ಲ. ಇದೇ 
ರೀತಿಯಲ್ಲಿ ನೆರೆಹೊರೆಯ ವ್ಯಾಪಾರಿಯೊಡನೆ ನಡೆಸುತ್ತಿರುವ ನಿತ್ಯ ಲೇವಾದೇವಿಗಳನ್ನೂ ಬರಹ ಮೂಲಕ ಮಾಡಿಕೊಳ್ಳದಿದ್ದರೂ 
ಚಿಂಶಿಲ್ಲವೆಂದು ಇದರಿಂದ ತಿಳಿದು ಬರುತ್ತದೆ. 


ಕಾಂಡ -3 


2. ಅಲ್‌ ಬಕರಃ 171 


IES سی شس‎ £555 ಹ A 
ERS AI 
3% 24 ೨ ಸೇ دو يٰ‎ ೬ನ ۰ 
SAL SAE ಹ 


و 


15 ون‎ £93 ಹ pi: ھ08٢‎ 


33 
ا 


24 


ug |r AS کو‎ 71 
52 پان اشن ب بعضا‎ dons SS! 


pa 


ಸತಾಯಿಸಬಾರದು.3 ಹಾಗೆ ಮಾಡಿದರೆ ಅದು ನೀವು ಮಾಡುವ ಪಾಪವಾಗುವುದು. کت‎ "۶ 
ಭಯಪಡಿರಿ. ಅವನು ನಿಮಗೆ ಸರಿಯಾದ ಕರ್ಮವಿಧಾನದ ಶಿಕ್ಷಣ ನೀಡುತ್ತಾನೆ ಮತ್ತು ಅವನು ಸರ್ವ 
ವಿಷಯಗಳ ಜ್ಞಾನಿಯಾಗಿರುತ್ತಾನೆ. 

(283- ನೀವು ಪ್ರಯಾಣದಲ್ಲಿದ್ದು ಕರಾರುಪತ್ರವನ್ನು ಬರೆಯಿಸಲು ಬರೆಹೆಗಾರನಾರೂ ಸಿಗದಿದ್ದರೆ, 
ಅಡವು ಪಡೆದು ವ್ಯವಹಾರ ನಡೆಸಿಕೊಳ್ಳಿರಿ. ان‎ 


330. ಯಾರನ್ನಾದರೂ ದಸ್ತಾವೇಜು ಬರೆಯಲು ಅಥವಾ ಸಾಕ್ಷಿ ನಿಲ್ಲಲು ಒತ್ತಾಯ ಪಡಿಸಬಾರದೆಂದೂ, ತನ್ನ ಹಿತಾಸಕ್ತಿಗೆ 
ವಿರುದ್ಧವಾಗಿ ಬರವಣಿಗೆಗಾರನೂ ಸಾಕ್ಟಿದಾರನೂ ಸತ್ಯಸಾಕ್ಲಿ ಹೇಳಿದರೆಂಬ ಕಾರಣಕ್ಕಾಗಿ ಅವರನ್ನು ಸತಾಯಿಸಬಾರದೆಂದೂ ಇದರಿಂದ 
ಅರ್ಥವಾಗುತ್ತದೆ. 

331. ಅಡವಿನ ವೈವಹಾರವನ್ನು ಪ್ರಯಾಣದಲ್ಲಿರುವಾಗ ಮಾತ್ರ ಮಾಡಬೇಕಾದುದೆಂದು ಇದರ ಅರ್ಥವಲ್ಲ. ಇಂತಹ 
ಪರಿಸ್ಥಿತಿಯು ಹೆಚ್ಚಾಗಿ ಪ್ರಯಾಣದಲ್ಲಿರುವಾಗ ಬರುವುದರಿಂದ ಅದರ ಕುರಿತಾಗಿಯೇ ಇಲ್ಲಿ ಹೇಳಲಾಗಿದೆ. ದಸ್ತಾವೇಜು 
ಬರೆಯಿಸಿಕೊಳ್ಳೆಲು ಅಸಾಧ್ಯವಾದಾಗ ಮಾತ್ರ ಅಡವಿನ ವ್ಯವಹಾರ ಮಾಡಬೇಕೆಂದೂ ಇದರ ಅರ್ಥವಲ್ಲ. ಆಧಾರ ಪತ್ರ ಬರೆದು 
ಕೊಟ್ಟ ಮಾತ್ರಕ್ಕೆ ಯಾರು ಸಾಲಕೊಡಲು ತಯಾರಿಲ್ಲದಿದ್ದಾಗ ತನ್ನ ಯಾವುದಾದರೊಂದು ವಸ್ತುವನ್ನು ಒತ್ತೆಯಿಟ್ಟು ಹಣ 
ಪಡೆದುಕೊಳ್ಳಬಹುದು. ಆದರೆ ಕುರ್‌ಆನ್‌ ತನ್ನ ಅನುಯಾಯಿಗಳಿಗೆ ಔದಾರ್ಯದ ಶಿಕ್ಷಣ ನೀಡಬಯಸುತ್ತದೆ. ಹಣವಿರುವಾತನು 
ಅಗತ್ಮವುಳ್ಳವನಿಗೆ ಒತ್ತೆಗೇನಾದರೂ ಪಡೆಯದೆ ಸಾಲ ಕೊಡಲು ನಿರಾಕರಿಸುವುದು ಉನ್ನತ ಮಟ್ಟದ ನೈಶಿಕತೆಗೆ ಕುಂದು. ಆದುದರಿಂದ 
ಕುರ್‌ಆನ್‌ ಉದ್ದೇಶಪೂರ್ವಕವಾಗಿಯೇ ಎರಡನೆಯ ವಿಧಾನದ ಪ್ರಸ್ತಾಪವನ್ನೆ ತ್ರದೆ ಬಿಟ್ಟು ಬಿಟ್ಟಿದೆ. 

ಅಡವು ಸ್ವಾಧೀನ ಪಡಿಸಿಕೊಂಡು ಸಾಲ ಕೊಡುವುದರ ಉದ್ದೇಶವು ಸಾಲ ಕೊಟ್ಟಾತನಿಗೆ ತಾನು ಕೊಟ್ಟ ಹಣದ ಮರಳಿಕೆಯ 
ಬಗ್ಗೆ ಸಮಾಧಾನವಿರಲಿ ಎಂಬುದು ಮಾತ್ರವಾಗಿರುತ್ತದೆ ಎಂಬುದನ್ನು ಇಲ್ಲಿ ತಿಳಿದಿರಬೇಕು. ತಾನು ಕೊಟ್ಟಿ ಹಣದ ಬದಲಿಗೆ ಒತ್ತೆ 
ಪಡೆದ ವಸ್ತುವನ್ನು ಉಪಯೋಗಿಸುವ ಹಕ್ಕು ಅವನಿಗೆ ಇರುವುದಿಲ್ಲ. ಒತ್ತೆಯ ರೂಪದಲ್ಲಿ ತಾನು ಪಡೆದ ಮನೆಯಲ್ಲಿ ಸ್ವತಃ 
ವಾಸಿಸಿದರೆ ಅಥವಾ ಅದರ ಬಾಡಿಗೆಯನ್ನು ತಿಂದರೆ ಅದು ಬಡ್ಡಿ ತಿಂದಂತೆಯೇ ಸರಿ. ಸಾಲದ ಮೇಲೆ ನೇರವಾಗಿ ಬಡ್ಡಿ ಪಡೆಯುವುದು 
ಮತ್ತು ಅಡವು ಪಡೆದ ವಸ್ತುವಿನಿಂದ ಪ್ರಯೋಜನ ಪಡೆಯುವುದು ಇವೆರಡರಲ್ಲಿ ಮೌಲಿಕ ವ್ಯತ್ಕಾಸವೇನೂ ಇಲ್ಲ. ಆದರೆ 
ಯಾವುದಾದರೂ ಪ್ರಾಣಿಯನ್ನು ಒತ್ತೆಯಾಗಿ ಪಡೆದಿದ್ದರೆ ಅದರ ಹಾಲು ಕುಡಿಯಬಹುದು. ಅದನ್ನು ಸವಾರಿಗಾಗಿಯೂ ಸಾಮಾನು 
ಸಾಗಾಟಕ್ಕಾಗಿಯೂ ಬಳಸಬಹುದು. ಇವೆಲ್ಲ ಅಡವು ಪಡೆದಾತನು ಆ ಪ್ರಾಣಿಗೆ ಕೊಡುವ ಮೇವಿನ ಪ್ರತಿಫಲವಾಗಿರುವುದು. 


172 ಕುರ್‌ಆನ್‌ ವ್ಯಾಖ್ಯಾನ 


اف ہی ಯು‏ فیعٹرے 


4 ے‫ 8 4 


2 
3 5 3 PS AT ೨ ಫ್ರಿ 0 
SP GEASS pe 


po ٤ 


(-283-) ನೀವು ت883‎ ವಿಶ್ವಾಸವಿರಿಸಿಕೊಂಡು ವ್ಯವಹಾರವನ್ನೇನಾದರೂ ನಡೆಸಿಕೊಂಡರೆ, 
ವಿಶ್ವಾಸವಿರಿಸಲ್ಪಟ್ಟಾತನು 'ಅಮಾನತ'ನ್ನು (ಅಡವು ಪಡೆದ ವಸ್ತುವನ್ನು) ಹಿಂದಿರುಗಿಸಬೇಕು ಮತ್ತು ತನ್ನ ಪಾಲಕ 
ಪ್ರಭುವಾದ ಅಲ್ಲಾಹನನ್ನು ಭಯಪಡಬೇಕು. ۱ 

(-283) ನೀವು ಸಾಕ್ಸ್ಯವನ್ನು ಅಡಗಿಸಬೇಡಿರಿ.3 ಸಾಕ್ಸ್ಯವನ್ನಡಗಿಸುವಾತನ ಹೃದಯವು ಪಾಪ ಕಲುಷಿತವಾಗಿದೆ 
ಮತ್ತು ಅಲ್ಲಾಹನು ನಿಮ್ಮ ಕರ್ಮಗಳಿಂದ ಅಜ್ಞನಾಗಿಲ್ಲ. 

(284) ಆಕಾಶಗಳಲ್ಲಿ3* ಮತ್ತು ಭೂಮಿಯಲ್ಲಿರುವುದೆಲ್ಲವೂ ಅಲ್ಲಾಹನದು.3* ನಿಮ್ಮ ಮನದಿಂಗಿತಗಳನ್ನು 
ನೀವು ಬಹಿರಂಗಗೊಳಿಸಿದರೂ ಬಚ್ಚಿಟ್ಟರೂ ಅಲ್ಲಾಹನು ನಿಮ್ಮಿಂದ ಅವುಗಳ ಲೆಕ್ಕಾಚಾರ ಪಡೆದೇ ತೀರುವನು.35 
ಅನಂತರ ತನಗಿಷ್ಟ ಬಂದವರನ್ನು ಕ್ಷಮಿಸುವ ಮತ್ತು ತನಗಿಷ್ಟ ಬಂದವರನ್ನು ಶಿಕ್ಷಿಸುವ ಅಧಿಕಾರ ಅವನಿಗಿದೆ. 
ಅಲ್ಲಾಹನು ಪ್ರತಿಯೊಂದು ವಿಷಯದಲ್ಲಿ ಅಧಿಕಾರವಿರುವವನಾಗಿರುತ್ತಾನೆ. ೫ 


332. ಸಾಕ್ಷಿ ಹೇಳುವುದರಿಂದ ನುಣುಚಿಕೊಳ್ಳುವುದು ಅಥವಾ ಸಾಕ್ಲಿ ಹೇಳುವಾಗ ಸತ್ಯ ಸಂಗತಿಯನ್ನು ಮರೆಸುವುದು ಇವೆರಡೂ 
یہد‎ ಅಡಗಿಸುವುದರಲ್ಲಿ ಸೇರುತ್ತವೆ. 

333. ಇದು ಉಪಸಂಹಾರವಾದುದರಿಂದ ಅಧ್ಯಾಯವನ್ನು ಧರ್ಮದ ಮೂಲಭೂತ ಶಿಕ್ಷಣಗಳಿಂದ ಆರಂಭಿಸಿದಂತೆಯೇ 
ಅಧ್ಯಾಯವನ್ನು ಕೊನೆಗೊಳಿಸುವಾಗಲೂ ಇಸ್ಲಾಮ್‌ ಧರ್ಮದ ಆಡಿಪಾಯವಾಗಿರುವ ಎಲ್ಲ ಮೌಲಿಕ ವಿಷಯಗಳನ್ನು ವಿವರಿಸಲಾಗಿರುತ್ತದೆ. 
ಹೋಲಿಸಿ ನೋಡಲಿಕ್ಕಾಗಿ ಈ ಅಧ್ಯಾಯದ ಮೊದಲನೆಯ ರುಕೂಅನ್ನು ಮುಂದಿರಿಸಿಕೊಳ್ಳುವುದು ಸೂಕ್ತ. 

334. ಇದು ಧರ್ಮದ ಪ್ರಥಮ ತಳಹದಿ. ಅಲ್ಲಾಹನು ಭೂಮಿ ಮತ್ತು ಆಕಾಶಗಳ ಮಾಲಕನು. ಭೂಮ್ಯಾಕಾಶಗಳಲ್ಲಿರುವ 
ಸಕಲ ವಸ್ತುಗಳೂ ಅವನ ಸೊತ್ತು. ಆದುದರಿಂದ ಅಲ್ಲಾಹನ ಮುಂದೆ ಆರಾಧನೆ ಮತ್ತು ಅನುಸರಣೆಗಾಗಿ ಶರಬಾಗುವ ಹೊರತು 
ಮಾನವನಿಗೆ ಇನ್ನಾವ ಕರ್ಮ ವಿಧಾನವೂ ಸಲ್ಲದೆಂಬುದೇ ಪರಮಾರ್ಥ. 

335. ಈ ವಾಕ್ಕದಲ್ಲಿ ಇನ್ನೂ ಎರಡು ವಿಷಯಗಳಿವೆ: 1) ಪ್ರತಿಯೊಬ್ಬನು ವೈಯಕ್ತಿಕವಾಗಿ ಅಲ್ಲಾಹನ ಮುಂದೆ ಹೊಣೆಗಾರನೂ 
ಉತ್ತರದಾಯಿಯೂ ಆಗಿರುತ್ತಾನೆ. 2) ಯಾವ ಜಗದೊಡೆಯನಿಗೆ ಮಾನವನು ಉತ್ತರದಾಯಿಯಾಗಿರುವನೋ ಆ ಜಗದೊಡೆಯನು 
ಪ್ರತ್ಮಕ್ಷ-ಪರೋಕ್ಸಗಳ ಜ್ಞಾನಿ, ಅಷ್ಟೇ ಅಲ್ಲ, ಹೃದಯಾಂತರಾಳದಲ್ಲಿ ಅಡಗಿರುವ ಇಚ್ಛೆಗಳೂ ಆಲೋಚನೆಗಳೂ ಅವನಿಂದ 
ಮರೆಯಾಗಿರುವುದಿಲ್ಲ. ہے‎ 

336. ಇದು ಅಲ್ಲಾಹನ ಉನ್ನತಾಧಿಕಾರದ ವಿವರಣೆ. ಪಾಲಿಸಿಯೇ ತೀರಬೇಕಾದಂತಹ ಯಾವುದೇ ನಿಯಮಗಳಲ್ಲಿ 
ಅವನು ಬಿಗಿಯಲ್ಪಟ್ಟಿಲ್ಲ. ಅವನು ಅನಧೀನ ಒಡೆಯನಾಗಿರುತ್ತಾನೆ. ಶಿಕ್ಷೆ ಕೊಡುವ ಮತ್ತು ಕ್ಷಮಿಸುವ ಪರಿಪೂರ್ಣ ಅಧಿಕಾರ 
ಅವನಿಗಿದೆ. 


2. ಅಲ್‌ ಬಕರಃ 173 


pe 0+000 ۳ (pe 


(285) ಸಂದೇಶವಾಹಕರು ತನ್ನ ಪ್ರಭುವಿನ ವೆಕಿಯಿಂದ ಅವಶೀರ್ಣಗೊಂಡುದರ ಮೇಲೆ ವಿಶ್ವಾಸವಿರಿಸಿದ್ದಾರೆ 
ಮತ್ತು ಈ ಸಂದೇಶವಾಹಕರ ಮೇಲೆ ವಿಶ್ವಾಸವಿಡುವವರು ಸಹ ಈ ಬೋಧನೆಯನ್ನು ಹೃತ್ಪೂರ್ವಕ 
ಸ್ವೀಕರಿಸಿದ್ದಾರೆ. ಇವರೆಲ್ಲರೂ ಅಲ್ಲಾಹನಲ್ಲಿಯೂ ಅವನ ದೇವಚರರಲ್ಲಿಯೂ ಆವನ ದಿವ್ಯಗ್ರಂಥಗಳಲ್ಲಿಯೂ 
ಅವನ ಸಂದೇಶವಾಹಕರಲ್ಲಿಯೂ ವಿಶ್ವಾಸವಿರಿಸುತ್ತಾರೆ. ಅವರು ಹೇಳುತ್ತಾರೆ, "ನಾವು ಅಲ್ಲಾಹನ ಸಂದೇಶವಾಹಕರ 
ನಡುವೆ ಯಾವತ್ತು ತಾರತಮ್ಮವನ್ನಿರಿಸುವುದಿಲ್ಲ. ನಾವು ಆಜ್ಞೆಯನ್ನು ಆಲಿಸಿದೆವು ಮತ್ತು ಅನುಸರಣೆಯನ್ನು 
ಸ್ವೀಕರಿಸಿದೆವು. ನಮ್ಮ ಪ್ರಭೂ, ನಾವು ನಿನ್ನಿಂದ ಪಾಪವಿಮೋಚನೆಯನ್ನು ಬಯಸುತ್ತೇವೆ ಮತ್ತು ನಮಗೆ ನಿನ್ನ 
ಕಡೆಗೇ ಮರಳಲಿಕ್ಕಿದೆ." 

(286-) ಅಲ್ಲಾಹನು ಯಾವ ಜೀವಿಯ ಮೇಲೂ ಅದರ ಶಕ್ತಿಗೆ ಮೊರಿದ ಹೊಣೆ ಹೊರಿಸುವುದಿಲ್ಲ.3* 
ಪ್ರತಿಯೊಬ್ಬನು ಗಳಿಸಿದ ಪುಣ್ಕದ ಫಲ ಅವನಿಗೆ ಸಿಗುವುದು ಮತ್ತು ಅವನು ಶೇಖರಿಸಿದ ಪಾಪದ ದಂಡವೂ 
ಅವನ ಮೇಲೆಯೇ ಇರುವುದು.3 


337. ಈ ಸೂಕ್ತದಲ್ಲಿ ಹೆಚ್ಚಿನ ವಿವರಣೆ ನೀಡದೆ ಕೇವಲ ಇಸ್ಲಾಮಿನ ವಿಶ್ವಾಸ ಮತ್ತು ಕರ್ಮ ವಿಧಾನದ ಸಾರವನ್ನು 
ಮುಂದಿಡಲಾಗಿದೆ. ಅದು ಹೀಗಿದೆ- ಅಲ್ಲಾಹನನ್ನೂ ಅವನ ದೇವಚರರನ್ನೂ ಮತ್ತು ಅವನ ಗ್ರಂಥಗಳನ್ನೂ ನಂಬುವುದು. ಅವನ 
ಎಲ್ಲ ಸಂದೇಶವಾಹಕರನ್ನು ಅವರೊಳಗೆ ಏನೂ ತಾರತಮ್ಮ ತೋರದೆ ಒಪ್ಪಿಕೊಳ್ಳುವುದು. (ಅರ್ಥಾತ್‌- ಕೆಲವರನ್ನು ನಂಬಿ ಕೆಲವರನ್ನು 
ನಂಬದಿರುವುದು ತಪ್ಪು) ಕಟ್ಟಕಡೆಗೆ ನಮಗೆಲ್ಲ ಅವನ ಸನ್ನಿಧಿಯಲ್ಲಿ ಹಾಜರಾಗಲಿಕ್ಕಿದೆಯಂಬ ಪರಮಾರ್ಥವನ್ನು ಅಂಗೀಕರಿಸುವುದು. 
ಈ ಐದು ವಿಷಯಗಳು ಇಸ್ಲಾಮಿನ ಮೂಲಭೂತ ವಿಶ್ವಾಸಗಳಾಗಿರುತ್ತವೆ. ಈ ವಿಶ್ವಾಸಗಳನ್ನು ಸ್ವೀಕರಿಸಿಕೊಂಡ ಬಳಿಕ ಅಲ್ಲಾಹನ 
ವತಿಯಿಂದ ಬಂದ ಆಚ್ಜೆಗಳನ್ನೆಲ್ಲ ಶಿರಸಾ ಒಪ್ಪಿಕೊಂಡು ಅವುಗಳನ್ನು ಅನುಸರಿಸಬೇಕಾದುದೂ, ತನ್ನ ಸತ್ಯರ್ಮಗಳಿಗಾಗಿ ಹೆಮ್ಮೆ ಪಡದೆ 
ಅಲ್ಲಾಹನೊಡನೆ ಕ್ಷಮೆಗಾಗಿ ನಿವೇದಿಸುತ್ತಿರಬೇಕು. ಇದು ಓರ್ವ ಮುಸ್ಲಿಮನ ಸರಿಯಾದ ಕರ್ಮ ವಿಧಾನವಾಗಿದೆ. 

338. ಅರ್ಥಾತ್‌. ಅಲ್ಲಾಹನ ಬಳಿ ಮಾನವನ ಹೊಣೆಗಾರಿಕೆಯು ಅವನ ಸಾಮರ್ಥ್ಯಕ್ಕೆ ಅನುಸಾರವಾಗಿರುತ್ತದೆ. ದಾಸನು 
ಯಾವುದಾದರೊಂದು ವಿಧಿಯನ್ನು ನೆರವೇರಿಸಲು ಅಸಮರ್ಥನಾಗಿದ್ದರೆ, ನೀವೇಕೆ. ನೆರವೇರಿಸಲಿಲ್ಲವೆಂದು ಸೂಕ್ಮ್ಮ ವಿಚಾರಣೆಗೊಳಪಡಿಸುವ 
ಮತ್ತು ಯಾವುದಾದರೊಂದು ನಿಷೇಧ ಕಾರ್ಯದಿಂದ ದೂರವಿರಲು ನಿಜಕ್ಕೂ ಅಸಮರ್ಥನಾಗಿದ್ದರೆ, ನೀವೇಕೆ ಅದನ್ನು 
ವರ್ಜಿಸಲಿಲ್ಲವೆಂದು ಅವನನ್ನು ಹಿಡಿಯುವ ಕ್ರಮ ಎಷ್ಟಕ್ಕೂ ಇರಲಾರದು. ಆದರೆ ಮಾನವನ ಸಾಮಥ ್ಕ್ಯ್ಸೈವನ್ನು ನಿರ್ಧರಿಸುವಾತನು 
ಸ್ವತಃ ಮಾನವನಲ್ಲ. ಅವನಲ್ಲಿ ಯಾವ ಸಾಮರ್ಥ್ಯವಿದೆ ಮತ್ತು ಯಾವ ಸಾಮರ್ಥ್ಯವಿಲ್ಲವೆಂದು ನಿಷ್ಕರ್ಷಿಸಬಲ್ಲವನೂ ಅಲ್ಲಾಹನೇ 
ಎಂಬುದನ್ನು ಮರೆಯಬಾರದು. ا‎ 

330. ಇದು ಅಲ್ಲಾಹನ ನ್ಯಾಯದಾನದ ಕಾನೂನಿನ ಎರಡನೆಯ ಸಾಮಾನ್ಯ ನಿಯಮ. ಪ್ರತಿಯೊಬ್ಬನು ಅವನಾಗಿಯೇ ಮಾಡಿದ 
ಸೇವೆಗೆ ಮಾತ್ರ ಪುರಸ್ಕಾರ ಪಡೆಯುವನು. ಒಬ್ಬನು ಮಾಡಿದ ಸೇವೆಗೆ ಇನ್ನೊಬ್ಬನು ಪುರಸ್ಕಾರ ಪಡೆಯಲು ಸಾಧ್ಯವೇ ಇಲ್ಲ. ಇದೇ 
ರೀತಿಯಲ್ಲಿ ಪ್ರತಿಯೊಬ್ಬನೂ ಅವನು ಮಾಡಿದ ಅಪರಾಧಕ್ಕಾಗಿ ಮಾತ್ರ ಶಿಕ್ಷಿಸಲ್ಪಡುವನು. ಒಬ್ಬನ ಅಪರಾಧಕ್ಕಾಗಿ ಇನ್ನೊಬ್ಬನು 
ಶಿಕ್ಷಿಸಲ್ಪಡಲಾರನು. ಆದರೂ ಒಬ್ಬನು ಯಾವುದಾದರೂ ಪುಣ್ಮ ಕಾರ್ಯವನ್ನು ಆರಂಭಿಸಿ, ಅದರ ಪರಿಣಾಮಗಳು ಸಾವಿರಾರು 
ವರುಷಗಳ ವರೆಗೂ ಆಚರಣೆಯಲ್ಲಿದ್ದರೆ, ಅವೆಲ್ಲ ಅವನ ಖಾತೆಯಲ್ಲೇ ಬರೆಯಲ್ಪಡುವುವು. ಹಾಗೆಯೇ ಒಬ್ಬನು ಯಾವುದಾದರೊಂದು 


ಕಾಂಡ -3 


174 ಕುರ್‌ಆನ್‌ ವ್ಯಾಖ್ಯಾನ 


ک 
[a N‏ 
EAN‏ 
6 
ہگ 
5 
5 
v‏ 
APE‏ 
\ 
: 
ہگ 
N‏ 


RECs Uys ELE 6 


ENN‏ فصو نے تا 
ಅಟಿ‏ 


(-286) (ಓ ಸತೈವಿಶ್ವಾಸಿಗಳೇ! ನೀವು ಹೀಗೆ ಯಾಚಿಸಿರಿ) ಓ ನಮ್ಮ ಪ್ರಭೂ, ನಮ್ಮಿಂದ 
ಪ್ರಮಾದವಶಾತ್‌ ಅಪರಾಧಗಳಾಗಿಬಿಟ್ಟಿರೆ ಅವುಗಳಿಗಾಗಿ ನಮ್ಮನ್ನು ಹಿಡಿಯಬೇಡ. ಪ್ರಭೂ, ನಮ್ಮ ಪೂರ್ವಿಕರ 
ಮೇಲೆ ಹೊರಿಸಿದಂತಹ ಹೊರೆಯನ್ನು ನಮ್ಮ ಮೇಲೆ ಹೊರಿಸಬೇಡ.** ಓ ನಮ್ಮ ಪ್ರಭೂ, ನಮ್ಮಿಂದ 
ಹೊರಲು ಸಾಧ್ಯವಾಗದ ಹೊರೆಯನ್ನು ನಮ್ಮ ಮೇಲೆ ಹೊರಿಸಬೇಡ.*' ನಮ್ಮ ಪಾಪಗಳನ್ನು ಪರಿಹರಿಸು, 
ನಮ್ಮನ್ನು ಕ್ಷಮಿಸು, ನಮ್ಮ ಮೇಲೆ ಕೃಷೆದೋರು. ನೀನೇ ನಮ್ಮ ಸ್ವಾಮಿಯು. ಸತ್ಮನಿಷೇಧಿಗಳ ಎದುರು ನಮಗೆ 
ಸಹಾಯ ಮಾಡು. 


ಪಾಪಕಾರ್ಯವನ್ನಾರಂಭಿಸಿ ಅದರ ಪರಿಣಾಮಗಳು ಶತಮಾನಾಂತರಗಳ ವರೆಗೂ ಜಾರಿಯಲ್ಲಿದ್ದರೆ ಅವೆಲ್ಲ ಆ ಪ್ರಥಮ ಅಪರಾಧಿಯ 
ಖಾತೆಯಲ್ಲಿ ದಾಖಲಾಗುತ್ತಲೇ ಹೋಗುವುವು. ಆದರೆ ಈ ಒಳಿತು ಅಥವಾ ಕೆಡುಕು ಯಾವುದೇ ಆದರೂ ಅವನ ದುಡಿಮೆಯ 
ಫಲವೇ ಆಗಿರುತ್ತದೆ. ಒಳ್ಳೆಯ ಕಾರ್ಯಗಳಲ್ಲಾಗಲಿ, ಕೆಟ್ಟ ಕಾರ್ಯಗಳಲ್ಲಾಗಲಿ ಮಾನವನ ಸಂಕಲ್ಪ ಮತ್ತು ಯತ್ನಗಳೆ ಸ್ವಲ್ಪಾಂಶವೂ 
ಇಲ್ಲದಿದ್ದರೆ ಅದರ ಸತ್ಸಲ ಅಥವಾ ದುಷ್ಪಲ ಅವನಿಗೆ ಸಿಗಲು ಸಾಧ್ಯವೇ ಇಲ್ಲ. ಕರ್ಮದ ಫಲವು ವರ್ಗಾಯಿಸತಕ್ಕದ್ದಲ್ಲ. 

340. ಅರ್ಥಾತ್‌- ನಮ್ಮ ಪೂರ್ನಿಕರಿಗೆ ನಿನ್ನ ಮಾರ್ಗದಲ್ಲಿ ಉಂಟಾಗಿದ್ದಂತಹ ಸತ್ವಪರೀಕ್ಸಿಗಳಿಂದಲೂ, ಅವರು ಸಹಿಸಿದಂತಹ 
ಕಷ್ಟಗಳಿಂದಲೂ ಅವರು ಎದುರಿಸಿದಂತಹ ಗಂಡಾಂತರಗಳಿಂದಲೂ ನಮ್ಮನ್ನು ರಕ್ಷಿಸು. ಸತ್ಯ ಹಾಗೂ ಪೆರಮಾರ್ಥಗಳನ್ನು 
ಅನುಸರಿಸುವ ನಿರ್ಧಾರ ಕೈಗೊಂಡವರಿಗೆ ಕಠಿಣತರ ಪರೀಕ್ಷೆಗಳನ್ನೂ ಅನಿಷ್ಟಗಳನ್ನೂ ವಿಪತ್ತುಗಳನ್ನೂ ಎದುರಿಸುವಂತಹ 
'ಸನ್ನಿವೇಶಗಳನ್ನುಂಟು ಮಾಡುವುದು ಅಲ್ಲಾಹನ ಪದ್ಧತಿ. ಇಂತಪ ಪರೀಕ್ಷೆಗಳು ಮುಂದಾದಾಗ ಸಂಪೂರ್ಣ ಸ್ಟೈರ್ಯದಿಂದ ಅವುಗಳನ್ನು 
ಎದುರಿಸಬೇಕಾದುದು ಸೆತ್ಯವಿಶ್ವಾಸಿಯ ಕರ್ತವ್ಯವೂ ಆಗಿರುತ್ತದೆ. ಆದರೂ ತನಗೆ ಸತ್ಯನಿನ್ಠೆಯ ಮಾರ್ಗವನ್ನು ಸುಗಮಗೊಳಿಸು 
ಎಂದೇ ಸತ್ಯವಿಶ್ವಾಸಿಯು ಸದಾ ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತಿರಬೇಕಾದುದು ಅಗತ್ಮ. 

341. ಅರ್ಥಾತ್‌- ನಮ್ಮಿಂದ ಸಹಿಸಿಕೊಳ್ಳಲು ಸಾಧ್ಯವಾಗುವಷ್ಟು ಕಷ್ಟಗಳ ಹೊರೆಯನ್ನು ಮಾತ್ರ ನಮ್ಮ ಮೇಲೆ ಹೊರಿಸು. 
ನಾವು ಉತ್ತೀರ್ಣಗೊಳ್ಳೆಬಹುದಾದಂತಹ ಪರೀಕ್ಸೆಗಳನ್ನು ಮಾತ್ರ ನಮಗೆ ಕೊಡು. ನಮ್ಮಿಂದ ಸಹಿಸಲು ಅಸಾಧ್ಯವಾದಂತಹ 
ವಿಪತ್ತುಗಳನ್ನು ಇಳಿಸಿ, ನಮ್ಮ ಪಾದಗಳಿಗೆ ಸತ್ಯ ಮಾರ್ಗದಲ್ಲಿ ನಡುಕವುಂಟಾಗದಂತೆ ಮಾಡು. 

342. ಈ ಪ್ರಾರ್ಥನೆಯ ಸ್ಫೂರ್ತಿಯನ್ನು ತಿಳಿಯಬೇಕಾದರೆ ಕೆಲವು ವಿಷಯಗಳು ನಮ್ಮ ಮುಂದೆ ಇರಬೇಕಾಗುತ್ತದೆ. ಈ 
ಸೂಕ್ತಗಳು ಹಿಜ್ರತ್‌ಗಿಂತ ಒಂದು ವರ್ಷ ಮುಂಚೆ ಮಿಲ್‌ರಾಜ್‌(ಗಗನಾರೋಹಣ) ಕಾಲದಲ್ಲಿ ಅವತೀರ್ಣ ಗೊಂಡಿದ್ದುವು. ಆಗ 
ಕುಫ್ರ್‌ ಮತ್ತು ಇಸ್ಲಾಮ್‌ಗಳೊಳಗಿನ ಹೋರಾಟವು ಅತ್ಯಂತ ತೀವ್ರಗೊಂಡಿತ್ತು. ಮುಸ್ಲಿಮರ ಮೇಲೆ ಕಷ್ಟ ಕಾರ್ಪಣ್ಯಗಳೆ ಪರ್ವತವೇ 
ಬಿದ್ದಿತ್ತು. ಇಂತಹ ಕಾಲಘಟ್ಟದಲ್ಲಿ ಹೀಗೆ ಪ್ರಾರ್ಥಿಸಬೇಕೆಂದು ಮುಸ್ಲಿಮರಿಗೆ ಬೋಧಿಸಲಾಯಿತು. ನೀಡುವವನೇ ಸ್ವತಃ ಬೇಡುವ 
ವಿಧಾನವನ್ನು ಹೇಳಿ ಕೊಡುವಾಗ ಇಷ್ಟಾರ್ಥ ಸಿದ್ದಿಯಾಗುವುದೆಂಬ ಭರವಸೆ ತನ್ನಿಂದ ತಾನೇ ಉಂಟಾಗುತ್ತದೆ. ಆದುದರಿಂದ ಅಂದು 
ಈ ಪ್ರಾರ್ಥನೆಯು ಮುಸ್ಲಿಮರಿಗೆ ಮನಶ್ಯಾಂತಿಯನ್ನು ನೀಡಿತು. ಅಷ್ಟು ಮಾತ್ರವಲ್ಲ, ಮುಸ್ಲಿಮರು ಭಾವೋದ್ವೇಗಕ್ಕೆ 
ಒಳೆಗಾಗಬಾರದೆಂದೂ ತಮ್ಮನ್ನು ತಾವೇ ಪ್ರಾರ್ಥನೆಯ ಅಚ್ಚಿನಲ್ಲಿ ಎರಕ ಹೊಯ್ತು ಕೊಳ್ಳಬೇಕೆಂದೂ ಸೂಚಿತಾರ್ಥವಾಗಿ 
ಬೋಧಿಸಲಾಗಿದೆ. 


Ros 


ಕಾಂಡ -3 


3. ಆಲಿ ಇಮ್‌ರಾನ್‌ 175 


3.: ಆಲಿ ಇಮ್‌ರಾನ್‌ 


ಪರಿಚಯ 


ಹೆಸರು: 
ಈ ಅಧ್ಯಾಯದಲ್ಲಿ ಒಂದು ಕಡೆ "ಆಲಿ ಇಮ್‌ರಾನ್‌'(ಇಮ್‌ರಾನನ ಮನೆತನುರ ಪ್ರಸ್ತಾಪ ಬಂದಿರುತ್ತದೆ. ಅದನ್ನೇ 
ಇದರ ಹೆಸರೆಂದು ಸಾರಲಾಗಿದೆ. 


ಅವತೀರ್ಣ ಕಾಲ ಮತ್ತು ವಿಷಯಗಳು: 

ಇದರಲ್ಲಿ ನಾಲ್ಕು ಉಪನ್ಮಾಸಗಳು ಸೇರಿವೆ: 

ಮೊದಲನೆಯ ಉಪನ್ಮಾಸವು ಅಧ್ಯಾಯದ ಆರಂಭದಿಂದ ನಾಲ್ಕನೆಯ ರುಕೂಲ್‌ನ ಆರಂಭದ ಎರಡು ಸೂಕ್ತಗಳವರೆಗಿದೆ. 
ಅದು ಹೆಚ್ಚಿನಂಶ ಬದ್ರ್‌ ಯುದ್ದದ ಸಮೊಪ ಕಾಲದಲ್ಲಿ ಅವತೀರ್ಣಗೊಂಡಿದೆ. 

ಎರಡನೆಯ ಉಪನ್ಮಾಸವು, "ಅಲ್ಲಾಹನು ಆದಮ್‌, ನೂಹ್‌, ಇಬ್‌ರಾಹೀಮರ ಮನೆತನ ಮತ್ತು ಇಮ್‌ರಾನನ 
'ಮನೆತನಗಳನ್ನು ಸಮಸ್ತ ಲೋಕದವರ ಮೇಲೆ ಹಿರಿಮೆ ಕೊಟ್ಟು ತನ್ನ ಸಂದೇಶವಾಹಕತ್ವದ ಕಾರ್ಯಕ್ಕಾಗಿ ಆಯ್ಕೆ 
ಮಾಡಿಕೊಂಡಿದ್ದನು” ಎಂಬಲ್ಲಿಂದ(31ನೇ ಸೂಕ್ತದಿಂದ) ಆರಂಭವಾಗಿ ಆರನೆಯ ರುಕೂಲ್‌ನ ಅಂತ್ಕದಲ್ಲಿ ಕೊನೆಗೊಳ್ಳುತ್ತದೆ. 
ಇದು 9ನೆಯ ಹಿಜರಿಯಲ್ಲಿ ನಚ್ರಾನಿನ ನಿಯೋಗದ ಆಗಮನ ಕಾಲದಲ್ಲಿ ಅವತೀರ್ಣಗೊಂಡಿತು. 

ಮೂರನೆಯ ಉಪನ್ಮಾಸವು ಏಳನೆಯ ರುಕೂಲ್‌ನ ಆರಂಭದಿಂದ ಹನ್ನೆರಡನೆಯ ರುಕೂಲ್‌ನ ಕೊನೆಯವರೆಗಿದ್ದು, 
ಇದರ ಅವತರಣವು ಪ್ರಥಮ ಉಪನ್ಯಾಸದ ಬೆನ್ನಲ್ಲೇ ಆಗಿತ್ತೆಂದು ಭಾಸವಾಗುತ್ತದೆ. ನಾಲ್ಕನೆಯ ಉಪನ್ಯಾಸವು 13ನೆಯ 
ರುಕೂಆ್‌ನಿಂದ ಅಧಾಯದ ಕೊನೆಯವರೆಗಿದ್ದು ಅದು ಉಹುದ್‌ ಯುದ್ದೆ: ದ ಅನಂತರ ಅವಶೀರ್ಣಗೊಂಡಿತು. 


ಉಪನ್ಯಾಸ ಮತ್ತು ವಿಷಯಗಳು: 

ಈ ವಿಭಿನ್ನ ಉಪನ್ಯಾಸಗಳ ಉದ್ದೇಶ, ಇಂಗಿತ ಮತ್ತು ಕೇಂದ್ರೀಯ ವಿಷಯವು ಒಂದೇ ಆಗಿರುವುದರಿಂದ ಅವೆಲ್ಲಾ 
ಒಂದುಗೂಡಿ ಸ್ವಯಂ ಒಂದು ಸಂಪೂರ್ಣ ವಿಷಯವಾಗಿ ರೂಪುಗೊಂಡಿದೆ. ಈ ಅಧಾ وہ‎ ಮುಖ್ಯವಾಗಿ ಎರಡು 
ವರ್ಗಗಳನ್ನು ಅಭಿಸಂಬೋಧಿಸುತ್ತದೆ. ಮೊದಲನೆಯದು ಅಹ್ಮು ಲ್‌ಕಿತಾಬ್‌(ಗ್ರಂಥದವರು) ಅರ್ಥಾತ್‌ ಯಹೊದಿ ಮತ್ತು 
ಕ್ರೈಸ್ತರು. ಎರಡನೆಯದು ಹ. ಮುಹಮ್ಮದಬ್‌ರವರ(ಸ) ಮೇಲೆ ವಿಶ್ವಾಸವಿಟ್ಟವರು. 

ಮೊದಲನೆಯ ವರ್ಗಕ್ಕೆ ಅಲ್‌ ಬಕರಃ ಅಧ್ಯಾಯದಲ್ಲಿ ಆರಂಭಿಸಲಾದ ಬೋಧನಾ ಪರಂಪರೆಯನ್ನೇ ಮುಂದುವರಿಸುತ್ತಾ 
ಇನ್ನಷ್ಟು ಬೋಧನೆಗಳನ್ನು ನೀಡಲಾಗಿದೆ. 

ಈಗ ಅತ್ಯುನ್ನತ ಸಮುದಾಯವೆಂಬ ನೆಲೆಯಲ್ಲಿ ಸತ್ಯ ಪತಾಕೆಯನ್ನು ಎತ್ತಿ ಹಿಡಿಯುವ ಮತ್ತು ಜಗತ್ತನ್ನು ಸಂಸ್ಕರಿಸುವ 
ಹೊಣೆಗಾರರಾಗಿ ಮಾಡಲಾಗಿರುವ ಎರಡನೆಯ ವರ್ಗದವರಿಗೆ (ಅರ್ಥಾತ್‌ ಮುಸ್ಲಿಮರಿಗೆ) ಅಲ್‌ ಬಕರಃ ಅಧ್ಯಾಯದಲ್ಲಿ 
ಪ್ರಾರಂಭಿಸಲಾಗಿದ್ದ ವಿಷಯದಲ್ಲೇ ಮತ್ತಷ್ಟು ಬೋಧನೆ ನೀಡಲಾಗಿರುತ್ತದೆ. ಅವರ ಮುಂದೆ ಗತ ಸಮುದಾಯಗಳ ಧಾರ್ಮಿಕ 
ಮತ್ತು ನೈತಿಕ ಅಧಃಪತನದ ಚಿತ್ರವನ್ನು ಬೋಧಪ್ರದವಾಗಿ ಚಿತ್ರಿಸಿ ಅವರ ಮೇಲ್ಪಂಕ್ತಿಯನ್ನು ಅನುಸರಿಸಬಾರದೆಂದು 
ಎಚ್ಚರಿಸಲಾಗಿದೆ. ಒಂದು ಸುಧಾರಕ ಸಮುದಾಯವೆಂಬ ನೆಲೆಯಲ್ಲಿ ಹೇಗೆ ಕೆಲಸ ಮಾಡಬೇಕೆಂದು ಅವರಿಗೆ ತೋರಿಸಿ 
ಕೊಡಲಾಗಿದೆ. 

Ne 


ಕಾಂಡ -3 


176 ಕುರ್‌ಆನ್‌ ಮ್ಯಾಖ್ಕಾನ 


ಅವತರಣದ ಹಿನ್ನೆಲೆ: 

ಈ ಅಧ್ಯಾಯದ ಐತಿಹಾಸಿಕ ಹಿನ್ನೆಲೆ ಹೀಗಿದೆ: 

1) ಈ ಸತ್ಯಧರ್ಮದ ಮೇಲೆ ವಿಶ್ವಾಸವಿಟ್ಟವರಿಗೆ ಯಾವ ಯಾವ ತರದ ಪರೀಕ್ಷೆಗಳು ಮತ್ತು ಕಷ್ಟ ಕಾರ್ಪಣ್ಯಗಳು 
ಬರಲಿಕ್ಕಿವೆಯೆಂಬ ಭವಿಷ್ಯೋಕ್ತಿಗಳನ್ನು ಅಲ್‌ ಬಕರಃ ಅಧ್ಯಾಯದಲ್ಲಿ ಮುಂದಾಗಿಯೇ ತಿಳಿಸಲಾಗಿತ್ತು. ಅವುಗಳೆಲ್ಲಾ ಅತ್ಮಂತ 
ಉಗ್ರರೂಪದಲ್ಲಿ ಸಂಭವಿಸಿಯೂ ಆಗಿದ್ದವು. ಬದ್ರ್‌ ಯುದ್ಧದಲ್ಲಿ ಸತ್ಕವಿಶ್ವಾಸಿಗಳಿಗೆ ಜಯ ಲಭಿಸಿತ್ತು ಆ ಯುದ್ದವು 
ಕಣಜದ ಹುಳಗಳ ತೊಟ್ಟಿಗೆ ಕಲ್ಲೆಸೆದಂತಾಗಿತ್ತು, [ಇದರಿಂದ ಆ ಬಳಿಕ ಎಲ್ಲೆಲ್ಲೂ ವಿರೋಧದ ಬಿರುಗಾಳಿಯ ಲಕ್ಷಣಗಳು 
ಕಾಣತೊಡಗಿದುವು. ಮುಸ್ಲಿಮರು ನಿರಂತರ ಭಯ ಮತ್ತು ಅಶಾಂತಿಗೊಳಗಾದರು.] 

2) ಹಿಜ್ರತ್‌ನ ನಂತರ ಪ್ರವಾದಿ(ಸ) ಮದೀನಾದ ಸುತ್ತಮುತ್ತಲಿನ ಯಹೂದಿ ಗೋತ್ರಗಳೊಂದಿಗೆ ಮಾಡಿಕೊಂಡಿದ್ದ 
ಒಪ್ಪಂದಗಳನ್ನು ಆ ಯಹೂದಿಯರು ಸ್ವಲ್ಪವೂ ಗೌರವಿಸಲಿಲ್ಲ. [ಅವರು ನಿರಂತರವಾಗಿ ಒಪ್ಪಂದಗಳನ್ನು ಮುರಿಯತೊಡಗಿದರು.] 

ಕೊನೆಗೆ ಅವರ ಕೀಟಲೆಗಳೂ ವಚನ ಬ್ರಷ್ಟತೆಯೂ ಹದಮೂರಿ ಸಹನಾತೀತವಾಗಿ ಹೋದಾಗ ಪ್ರವಾದಿಯವರು(ಸ) 
مب‎ ಯುದ್ಧದ ಕೆಲವು ತಿಂಗಳುಗಳ ನಂತರ, ಎಲ್ಲರಿಗಿಂತಲೂ ಅಧಿಕ ಉಪಟಳ ಕೊಡುತ್ತಿದ್ದ مج‎ ಕೈನುಕಾಲ್‌ ಗೋತ್ರದ 
ಮೇಲೆ ಧಾಳಿ ಮಾಡಿ, ಅವರನ್ನು ಮದೀನಾದ ಪರಿಸರದಿಂದ ಹೊರಕ್ಕಟ್ಟಿ ಬಿಟ್ಟರು. ಈ ಘಟನೆಯಿಂದ ಇತರ ಯಹೂದಿ 
ಗೋತ್ರಗಳ ದ್ವೇಷಾಗ್ನಿಯು ಇನ್ನಷ್ಟು ಪ್ರಜ್ವಲಿಸಿತು. ಅವರು ಮದೀನಾದ ಮುನಾಫಿಕ್‌(ಕಪಟವಿಶ್ವಾಸಿ) ಮುಸ್ಲಿಮರ ಮತ್ತು 
ಹಿಜಾಮಿನ ಮುಶ್ರಿಕ್‌ ಗೋತ್ರಗಳ ಜೊತೆ ಒಳಸಂಚು ನಡೆಸಿ, ಇಸ್ಲಾಮ್‌ ಮತ್ತು ಮುಸ್ಲಿಮರಿಗೆ ಎಲ್ಲಾ ಕಡೆಗಳಿಂದಲೂ 
ಅಪಾಯವನ್ನೊಡಿದ್ದರು. 

3) ಕುಕೈೆಶರಿಗೆ ಬದ್ರ್‌ ಯುದ್ದದಲ್ಲಿ ಸೋಲುಂಟಾದುದರಿಂದ ಅವರ ಹೃದಯಗಳಲ್ಲಿ ಪ್ರತೀಕಾರದ ಅಗ್ಗಿಯಂತು 
ಉರಿಯುತ್ತಲೇ ಇತ್ತು. ಅದಕ್ಕೆ ಯಹೂದಿಯರು ಇನ್ನಷ್ಟು ಎಣ್ಣೆ ಹೊಯ್ದರು. ಇದರ ಪರಿಣಾಮವಾಗಿ ಒಂದೇ ವರ್ಷದ 
ನಂತರ ಮಕ್ಕಾದಿಂದ ಅವರ ಮೂರು ಸಾವಿರ ಯೋಧರ ಒಂದು ದೊಡ್ಡ ಸೇನೆಯು ಮದೀನಾದ ಮುಸ್ಲಿಮರ ಮೇಲೆ 
1 ಧಾಳಿ ಮಾಡಿತು. ಉಹುದ್‌ ಯುದ್ಧವೆಂದು ಪ್ರಖ್ಯಾತವಾಗಿರುವ ಈ ಯುದ್ಧವು ಉಹುದ್‌: ಬೆಟ್ಟದ ಕೆಳಭಾಗದಲ್ಲಿ ನಡೆಯಿತು. 

4) ಉಹುದ್‌ ಯುದ್ಧದಲ್ಲಿ ಮುಸ್ಲಿಮರಿಗೆ ಸೋಲುಂಟಾಯಿತು. ಇದಕ್ಕೆ ಮುಖ್ಯ ಕಾರಣ ಮುನಾಫಿಕರ ಪಿತೂರಿ 
ಆಗಿದ್ದರೂ ಅದರೊಂದಿಗೆ ಮುಸ್ಲಿಮರ ದೌರ್ಬಲ್ಯವೇನೂ ಕಡಿಮೆ ಇರಲಿಲ್ಲ, ಆದುದರಿಂದ ಯುದ್ಧಾನಂತರ ಆ ಸಂಪೂರ್ಣ 
ಯುದ್ಧ ಕಾಲದಲ್ಲಿ ನಡೆದ ಘಟನೆಗಳ ಬಗ್ಗೆ ಕೂಲಂಕಷ ವಿಮರ್ಶೆ ನಡೆಸಿ, ಇಸ್ಲಾಮಿನ ದೃಷ್ಟಿಕೋನದಂತೆ ಮುಸ್ಲಿಮರಿಂದ 
ಸಂಭವಿಸಿ ಹೋಗಿದ್ದ ಒಂದೊಂದೇ ದೌರ್ಬಲ್ಯದ ಕಡೆಗೆ ಬೊಟ್ಟು ಮಾಡಿ ಅವುಗಳನ್ನು ಹೋಗಲಾಡಿಸಲಿಕ್ಕಾಗಿ ಸೂಕ್ತ 
ಆದೇಶಗಳನ್ನು ಕೊಡಬೇಕಾದುದು ಅಗತ್ಯವಾಗಿತ್ತು. ಈ ಯುದ್ಧದ ಬಗ್ಗೆ ಕುರ್‌ಆನ್‌ ಮಾಡಿರುವ ವಿಮರ್ಶೆಗಳು 
ಸಾಮಾನ್ಯವಾಗಿ ಸೇನಾಪತಿಗಳು ಯುದ್ಧಾನಂತರ ಮಾಡುವಂತಹ ವಿಮರ್ಶೆಗಳಿಗಿಂತ ಎಷ್ಟು ಭಿನ್ನವಾಗಿದೆ ಎಂಬ ವಿಷಯವು 
ಇಲ್ಲಿ ಮುಖ್ಯವಾಗಿ ಗಮನಾರ್ಹವಾಗಿದೆ. 


ಕಾಂಡ -ಸ್ಲ 


. ಆಲಿ ಇಮ್‌ರಾನ್‌ 177 


7 


ار 


ا ا ران 
ha‏ 


ےاج ےچ 
in‏ 


> B೨೨ ×× > 
G4 SSE ON 
SR NS ےک ےکوی اززی لے‎ 
NE NSIT NU) 


3. ಆಲಿ ಇಮ್‌ರಾನ್‌ 


ಅವತೀರ್ಣ : ಮದೀನಾದಲ್ಲಿ 
ಸೂಕ್ತಗಳು:200 ರುಕೂಲ್‌ಗಳು:20 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-2) ಅಲಿಫ್‌ ಲಾಮ್ಮಿಮ್‌. ಅಲ್ಲಾಹ್‌- ಅವನ ಅಸ್ತಿತ್ವವು ಚರಂತನವಾಗಿದ್ದು, ವಿಶ್ವದ ವ್ಯವಸ್ಥಾಪನೆ 
ಮಾಡುತ್ತಲಿದೆ. ವಸ್ತುತಃ ಅವನ ಹೊರತು ಅನ್ಮ ಆರಾಧ್ಯರಿಲ್ಲ.' 
(4-4) ಓ ಪೈಗಂಬರರೇ, ಅವನು ನಿಮ್ಮ ಮೇಲೆ ಈ ಗ್ರಂಥವನ್ನು ಅವತೀರ್ಣಗೊಳಿಸಿದನು. ಇದು 
ಸತ್ಕವನ್ನು ತಂದಿದೆ. ಇದು ಈ ಹಿಂದೆ ಬಂದಿದ್ದ ಗ್ರಂಥಗಳನ್ನು ದೃಢೀಕರಿಸುತ್ತದೆ. ಇದಕ್ಕಿಂತ ಮುಂಚೆ ಅವನು 
ಮಾನವನ ಸನ್ಮಾರ್ಗದರ್ಶನಕ್ಕಾಗಿ ತೌರಾತ್‌ ಮತ್ತು ಇಂಜೀಲನ್ನು ಅವತಶೀರ್ಣಗೊಳಿಸಿದ್ದನು? ಮತ್ತು ಅವನು 


1. ವಿವರಣೆಗಾಗಿ ಅಲ್‌ ಬಕರಃ ಅಧ್ಯಾಯದ ಟಿಪ್ಪಣಿ 278 ನೋಡಿರಿ. 

2. ಜನರು ಸಾಮಾನ್ಯವಾಗಿ ಬೈಬಲಿನ ಹಳೆ ಒಡಂಬಡಿಕೆಯ ಆರಂಭದ ಐದು ಪುಸ್ತಕಗಳನ್ನು 'ತೌರಾತ್‌' ಎಂದೂ ಹೊಸ 
ಒಡಂಬಡಿಕೆಯ ನಾಲ್ಕು ಪ್ರಸಿದ್ದ ಪುಸ್ತಕಗಳನ್ನು 'ಇಂಜೀಲ್‌' ಎಂದೂ ತಿಳಿಯುತ್ತಾರೆ. ಆದುದರಿಂದ ಈ ಗ್ರಂಥಗಳು ನಿಜಕ್ಕೂ 
ದೇವವಾಣಿಯೇ? ಮತ್ತು ಅವುಗಳಲ್ಲಿರುವುದನ್ನೆಲ್ಲ ಕುರ್‌ಆನ್‌ ದೃಢೀಕರಿಸುತ್ತದೆಯೇ? ಎಂಬ ಗೊಂದಲಮಯ ಪ್ರಶ್ನೆಗಳುಂಟಾಗುತ್ತವೆ. 
ನಿಜವಾಗಿ ತೌರಾತ್‌ ಎಂಬುದು ಬೈಬಲಿನ ಆರಂಭದ ಐದು ಪುಸ್ತಕಗಳ ಹೆಸರಲ್ಲ. ಆದರೆ ಅದು ಅವುಗಳೊಳೆಗೆ ಸೇರಿಕೊಂಡಿದೆ. 
ಹಾಗೆಯೇ ಇಂಜೀಲ್‌ ಎಂಬುದು ಹೊಸ ಒಡಂಬಡಿಕೆಯ ನಾಲ್ಕು ಪುಸ್ತಕಗಳ ಹೆಸರಲ್ಲ. ಆದರೆ ಇಂಜೀಲ್‌ ಅವುಗಳೊಳಗೆ 
ಸೇರಿಕೊಂಡಿದೆ ಎಂಬುದೇ ಸತ್ಯ. ಹರ್ರುತ್‌ ಮೂಸಾರವರ(ಅ) ಪ್ರವಾದಿತ್ತದ ಆರಂಭದಿಂದ ಅವರ ನಿಧನದ ವರೆಗೆ ಸುಮಾರು 
ನಲ್ವತ್ತು ವರ್ಷಗಳ ಕಾಲಾವಧಿಯಲ್ಲಿ ಅವರ ಮೇಲೆ ಅವತೀರ್ಣಗೊಂಡ ದೇವಾದೇಶಗಳೇ ವಾಸ್ತವದಲ್ಲಿ ತೌರಾತ್‌. ಅವುಗಳ 
ಪೈಕಿ ಹತ್ತು ಆದೇಶಗಳನ್ನು ಅಲ್ಲಾಹನು ಶಿಲಾಪಾಟಿಗಳಲ್ಲಿ ಕೊರೆದು ಅವರಿಗೆ ಕೊಟ್ಟಿದ್ದನು. ಉಳಿದ ಆದೇಶಗಳನ್ನು 
ಹ. ಮೂಸಾ(ಅ) ಅವರು ಬರೆಸಿ, ಅವುಗಳ ಹನ್ನೆರಡು ಪ್ರತಿಗಳನ್ನು ಬನೀಇಸ್ರಾಈಲರ ಹನ್ನೆರಡು ಗೋತ್ರಗಳಿಗೆ ಕೊಟ್ಟಿದ್ದರು. ಒಂದು 
ಪ್ರತಿಯನ್ನು ಜೋಪಾನವಾಗಿಟ್ಟುಕೊಳ್ಳಲು ಬನೀಲಾವೀಯ ವಶಕ್ಕೆ ಕೊಟ್ಟಿದ್ದರು. ಈ ಗ್ರಂಥದ ಹೆಸರೇ ತೌರಾತ್‌ ಆಗಿದೆ. ಇದೊಂದು 
ಪ್ರತ್ಯೇಕ ಗ್ರಂಥದ ರೂಪದಲ್ಲಿ ಬೈತುಲ್‌ ಮಕ್ತಿಸಿನ ಪ್ರಥಮ ಪತನದ ತನಕವೂ ರಕ್ಷಿಸಲ್ಪಟ್ಟಿತ್ತು. ಬನೀಲಾವೀಯ ವಶಕ್ಕೆ ಕೊಟ್ಟಿದ್ದ 
ಪ್ರತಿಯು ಶಿಲಾಪಾಟಿಗಳ ಸಹಿತ ಕರಾರಿನ ಪೆಟ್ಟಿಗೆಯೊಳಗೆ ಇರಿಸಲ್ಪಟ್ಟಿತ್ತು. ಬನೀಇಸ್ರಾತಈಲರಲ್ಲಿ ಅದು ತೌರಾತ್‌ ಎಂಬ 
ಹೆಸರಿನಿಂದಲೇ ಪ್ರಸಿದ್ಧವಾಗಿತ್ತು. ಆದರೆ ಅದರ ಬಗ್ಗೆ ಅವರ ಅಲಕ್ಷ್ಯವು ಯಾವ ಮಟ್ಟಕ್ಕೆ ತಲನಿದ್ದಿತೆಂದರೆ ಯಹೂದಿಯರ 


ಕಾಂಡ-3 


178 ಕುರ್‌ಆನ್‌ ವ್ಯಾಖ್ಯಾನ 


೨42 


VSG 25‏ 53 تس 


FEN 


مو الین a‏ فی الما کیک IASI‏ 


ಫುರ್ಕಾನ್‌(ಸತ್ಕಾಸತ್ಮತೆಗಳ ತಾರತಮ್ಮ ತೋರಿಸುವ) ಒರೆಗಲ್ಲನ್ನೂ ಅವಶೀರ್ಣಗೊಳಿಸಿರುತ್ತಾನೆ. ಇನ್ನು ಅಲ್ಲಾಹನ 
ಆದೇಶಗಳನ್ನು ನಿರಾಕರಿಸುವವರಿಗೆ ನಿಶ್ಚಯವಾಗಿಯೂ ಘೋರ ಶಿಕ್ಷೆ ಸಿಗುವುದು. ಅಲ್ಲಾಹ್‌ ಅತ್ಯಂತ 
ಶಕ್ತಿಯುಳ್ಳವನು ಮತ್ತು ಪಾಪಕಾರ್ಯಗಳಿಗೆ ತಕ್ಕ ಪ್ರತೀಕಾರ روی‎ ಮಾಡುವವನಾಗಿರುವನು. 

(5-9) ಭೂಮಿಯ ಮತ್ತು ಆಕಾಶದ ಯಾವ ವಸ್ತುವೂ ಅಲ್ಲಾಹನಿಂದ ಮರೆಯಾಗಿರುವುದಿಲ್ಲ.3 ನಿಮ್ಮ 


ಅರಸ ಯೂಸಿಯಾನ ಕಾಲದಲ್ಲಿ ಹೈಕಲ್‌ ಸುಲೈಮಾನೀ (ಮಹಾ ಆರಾಧನಾಲಯ) ದುರಸ್ತಿಯಾದಾಗ ಸಂದರ್ಭವಶಾತ್‌ 
ಮಹಾಪುರೋಹಿತ (ಹೈಕಲಿನ ಪೀಠಾಧಿಪತಿ ಮತ್ತು ಜನಾಂಗದ ಅತಿ ದೊಡ್ಡ ಧಾರ್ಮಿಕ ಮುಖಂಡ) 'ಖಿಲ್ವಿಯಾಹ್‌'ನಿಗೆ ಒಂದು 
ಕಡೆ ತೌರಾತ್‌ ಸಿಕ್ಕಿತು. ಅವನು ಅದನ್ನು ಒಂದು ಅದ್ಭುತ ವಸ್ತುವಿನಂತೆ ರಾಜಕಾರಣೀಕನಿಗೆ ಕೊಟ್ಟನು. ಅವನೂ ಒಂದು ಅದ್ಭುತ 
ಶೋಧನೆಯೇ ನಡೆಯಿತೋ ಎಂಬಂತೆ ಅದನ್ನು ಅರಸನ ಮುಂದಿಟ್ಟನು.(ನೋಡಿರಿ- 2 ಅರಸುಗಳು, ಅಧ್ಯಾಯ 22 ವಚನ 8- 
13) ಈ ಕಾರಣದಿಂದಲೇ ಬುಖ್ತೆ ನಸರ್‌ ಜರುಸಲೇಮನ್ನು ಗೆದ್ದು ಹೈಕಲಿನೊಂದಿಗೆ ನಗರವನ್ನೂ ಸಂಪೂರ್ಣ ಹಾಳುಗೆಡವಿದಾಗ 
ಬನೀಇಸ್ರಾಈಲರು ತಾವು ಅಲಕ್ಷ್ಮ್ಯದಿಂದ ಪರಿತ್ಯಜಿಸಿದ್ದ ತೌರಾತಿನ ಅಳಿದುಳಿದ ಮೂಲ ಪ್ರತಿಗಳನ್ನೂ ಶಾಶ್ವತವಾಗಿ ಕಳೆದುಕೊಂಡರು. 
ಅನಂತರ ಅರಾ (ಉರುರ್‌)ನ ಕಾಲದಲ್ಲಿ ಬನೀಇಸ್ರಾಈಲರ ಅಳಿದುಳಿದ ಕೆಲವರು ಬೆಬಿಲೋನಿನ ಸೆರೆಯಿಂದ ಬಿಡುಗಡೆ ಹೊಂದಿ 
ಜೆರುಸಲೇಮಿಗೆ ಮರಳಿದಾಗ ಮತ್ತು ಬೈತುಲ್‌ ಮಕ್ತಿಸಿನ ನವನಿರ್ಮಾಣವಾದಾಗ 'ಅರ್ರ್ರಾ'ನು ತನ್ನ ಜನಾಂಗದ ಇತರ ಕೆಲವು ಮಹಾ 
ಪುರುಷರ ಸಹಾಯದಿಂದ ಬನೀಇಸ್ರಾಈಲರ ಸಂಪೂರ್ಣ ಇತಿಹಾಸವನ್ನು ಸಿದ್ದಪಡಿಸಿದನು. ಅದೀಗ ಬೈಬಲಿನ ಮೊದಲ ಹದಿನೇಳು 
ಪುಸ್ತಕಗಳನ್ನೊಳಗೊಂಡಿದೆ. ಈ ಇತಿಹಾಸದ ನಲ್ಕು ಅಧ್ಯಾಯಗಳು ಅರ್ಥಾತ್‌ ವಿಮೋಚನಾ ಕಾಂಡ, ಯಾಜಕ ಕಾಂಡ, ಅರಣ್ಯ, 
ಕಾಂಡ, ಮತ್ತು ಧರ್ಮೋಪದೇಶ ಕಾಂಡಗಳು ಹ. ಮೂಸಾರ(ಅ) ಜೀವನ ಚರಿತ್ರೆಯನ್ನೊಳಗೊಂಡಿವೆ. ಈ ಜೀವನ ಚರಿತ್ರೆಯಲ್ಲಿ 
'ಆರಾ' ಮತ್ತು ಅವನ ಸಹಾಯಕ ವಿದ್ವಾಂಸರಿಗೆ ದೊರಕಿದ ಸೂಕ್ತಗಳನ್ನು ಅವತರಣಾ ಕಾಲದ ಅನುಕ್ರಮ ಪ್ರಕಾರ 
ಸಂದರ್ಭಾನುಸಾರವಾಗಿ ಸೇರಿಸಿಕೊಳ್ಳಲಾಗಿದೆ. ಆದುದರಿಂದ ಈಗ ಹ. ಮೂಸಾರ(ಅ) ಜೀವನ ಚರಿತ್ರೆಯೊಳಗೆ ಅಲ್ಲಲ್ಲಿ ಚದುರಿ 
ಕೊಂಡಿರುವ ಈ ಭಾಗಗಳೇ ವಾಸ್ತವದಲ್ಲಿ ಮೂಲ ತೌರಾತ್‌ ಆಗಿದೆ. 

ಕುರ್‌ಆನ್‌, ಅಲ್ಲಲ್ಲಿ ಚದುರಿರುವ ಈ ಭಾಗಗಳನ್ನೇ 'ತೌರಾತ್‌' ಎನ್ನುತ್ತದೆ ಮತ್ತು ಅದು ಅವುಗಳನ್ನೇ ದೃಢೀಕರಿಸುತ್ತದೆ. 
ಈ ಅಂಶಗಳನ್ನು ಒಟ್ಟುಗೂಡಿಸಿ ಕುರ್‌ಅನಿನೊಂದಿಗೆ ಹೋಲಿಸಿದರೆ ಅವೆರಡರ ಮಧ್ಯೆ ಮೂಲ ಶಿಕ್ಷಣದಲ್ಲಿ ಕೂದಲೆಳೆಯಷ್ಟೂ 
ವೃತ್ಕಾಸ ಕಂಡು ಬರುವುದಿಲ್ಲ. 

ಇದೇ ಪ್ರಕಾರ ಇಂಜೀಲ್‌ ಎಂಬುದು, ನಿಜವಾಗಿ ಹ. ಮಸೀಹ್‌ರು(ಈಸಾ, ಯೇಸು)(ಅ) ತಮ್ಮ ಜೀವಮಾನಾವಧಿಯ 
ಕೊನೆಯ ಎರಡೂವರೆ ಅಥವಾ ಮೂರು ವರ್ಷಗಳ ಕಾಲ ಪ್ರವಾದಿಯ ನೆಲೆಯಲ್ಲಿ ನೀಡಿದ ದೈವಿಕ ಉಪನ್ಮಾಸ ಮತ್ತು ವಚನಗಳ 
ಹೆಸರು. ಏನಿದ್ದರೂ ಕೆಲವು ಕಾಲಾನಂತರ ಹೆ. ಈಸಾರ(ಅ) ಜೀವನ ಚರಿತ್ರೆಯ ಕುರಿತು ನಾನಾ ಪುಸ್ತಿಕೆಗಳು ಬರೆಯಲ್ಪಟ್ಟಾಗ ಅವುಗಳಲ್ಲಿ 
ಐತಿಹಾಸಿಕ ವಿವರಣೆಗಳ ಜೊತೆಯಲ್ಲೇ ಲೇಖಕರ ವರೆಗೆ ತಲಪಿದ್ದ ಬಾಯ್ದೆರೆ ಅನುಶ್ರುತಗಳೂ ಲಿಖಿತ ಟಿಪ್ಪಣಿಗಳೂ ಅಲ್ಲಲ್ಲಿ 
ಸಂದರ್ಭಾನುಸಾರ ಸೇರಿಸಲ್ಪಟ್ಟುವು. ಇಂದು ಮತ್ತಾಯ, ಮಾರ್ಕ್‌, ಲೂಕ ಮತ್ತು ಯೋಹಾನನ ಸುವಾರ್ತೆಗಳೆಂದು ಕರೆಯಲಾಗುತ್ತಿರುವ 
ಚತುರ್ಹೊತ್ತಿಗೆಗಳು ನಿಜವಾದ ಇಂಜೀಲ್‌ಗಳಲ್ಲ. ಅವುಗಳೊಳಗೆ ಅಡಗಿರುವ ಹ. ಈಸಾರ(ಅ) ಆದೇಶಗಳೇ ನಿಜವಾದ ಇಂಜೀಲ್‌. 
ಕುರ್‌ಆನ್‌ ಈ ಆದೇಶಗಳ ಮತ್ತು ಉಪನ್ಯಾಸಗಳ ಸಂಗ್ರಹವನ್ನೇ 'ಇಂಜೀಲ್‌' ಎನ್ನುತ್ತದೆ ಮತ್ತು ಅವುಗಳನ್ನೇ ಅದು 
ದೃಢೀಕರಿಸುತ್ತದೆ. 

3. ಅರ್ಥಾತ್‌- ಅವನು ವಿಶ್ಯದ ಸಕಲ ಪರಮಾರ್ಥಗಳನ್ನು ಬಲ್ಲವನು. ಆದುದರಿಂದ ಅವನು ಅವತೀರ್ಣಗೊಳಿಸಿದ ಗ್ರಂಥವು 
ಸಾದ್ಯಂತ ಪರಮ ಸತ್ಯವೇ ಆಗಿರಬೇಕು. ಮಾತ್ರವಲ್ಲ ಮಾನವನಿಗೆ ಅಪ್ಪಟ ಸತ್ಯವು ಆ ಸರ್ವಜ್ಞನೂ ಧೀಮಂತನೂ 
ಅವತೀರ್ಣಗೊಳಿಸಿದ ಅದೇ ಗ್ರಂಥದಲ್ಲಿ ಲಭಿಸಬಲ್ಲುದು. 


ಕಾಂಡ-3 


3. ಆಲಿ ಇಮ್‌ರಾನ್‌ 179 


ಮಾತೆಯರ ಗರ್ಭಗಳಲ್ಲಿ ತನಗಿಷ್ಟ ಬಂದ ರೂಪವನ್ನು ನಿಮಗೆ ಕೊಡುವಾತನು ಅವನೇ." ಪ್ರಬಲನೂ 
ಯುಕ್ತಿಪೂರ್ಣನೂ ಆಗಿರುವ ಅವನ ಹೊರತು ಅನ್ಮ ಆರಾಧ್ಯನಿಲ್ಲ. (ಓ ಪೈಗಂಬರರೇ) ಅವನೇ ಈ 
ಗ್ರಂಥವನ್ನು ನಿಮ್ಮ ಮೇಲೆ ಅವಶೀರ್ಣಗೊಳಿಸಿದನು. ಈ ಗ್ರಂಥದಲ್ಲಿ ಎರಡು ಬಗೆಯ ಸೂಕ್ತ ಗಳಿವೆ. ಒಂದು, 
ಗ್ರಂಥದ ಮೂಲಾಧಾರವಾಗಿರುವ ಮುಹ್ಯಮಾತ್‌್‌ ಇನ್ನೊಂದು ಮುತಶಾಬಿಹಾತ್‌." ಹೃದಯಗಳಲ್ಲಿ ಕೊಂಕುಳ್ಳವರು 
تم‎ ಎಬ್ಬಿಸಲಿಕ್ಕಾಗಿ 'ಮುತಶಾಬಿಹಾತ್‌'ಗಳ ಬೆನ್ನು ಹತ್ತುತ್ತಾರೆ ಮತ್ತು ಅವುಗಳ ದುರ್ವಾಖ್ಯಾನ ಮಾಡಲು 
ಪ್ರಯತ್ನಿಸುತ್ತಾರೆ. ವಸ್ತುತಃ ಅವುಗಳ ನಿಜಾರ್ಥವನ್ನು ಅಲ್ಲಾಹನ ಹೊರತು ಇನ್ನಾರೂ ಬಲ್ಲವರಿಲ್ಲ. ಇದಕ್ಕೆ 
ವ್ಯತಿರಿಕ್ತವಾಗಿ ಜ್ಞಾನದಲ್ಲಿ ಪರಿಪಕ್ಟತೆ ಹೊಂದಿದವರು, "ನಾವು ಇವುಗಳ ಬಗ್ಗೆ ವಿಶ್ವಾಸ ತಳೆದಿದ್ದೇವೆ- ಇವೆಲ್ಲ 


4. ಇದರಲ್ಲಿ ಎರಡು ವಾಸ್ತವಿಕತೆಗಳ ಕಡೆಗೆ ಸೂಚನೆ ನೀಡಲಾಗಿದೆ. 1) ನಿಮ್ಮ ಪ್ರಕೃತಿಯನ್ನು ಅವನು ಅರಿಶಿರುವಷ್ಟು 
ಚೆನ್ನಾಗಿ ಇನ್ನಾರೂ ಅರಿತಿರುವುದಿಲ್ಲ. ಆದುದರಿಂದ ಅವನ ಮಾರ್ಗದರ್ಶನದ ಮೇಲೆ ನಂಬಿಕೆ ಇಡದೆ ನಿಮಗೆ ಗತ್ಯಂತರವಿಲ್ಲ. 
2) ಗರ್ಭಧಾರಣೆಯಿಂದ ಮೊದಲ್ಗೊಂಡು ಅನಂತರದ ಪ್ರತಿಯೊಂದು ಘಟ್ಟದಲ್ಲೂ ನಿಮ್ಮ ಅತಿ ಚಿಕ್ಕ ಪುಟ್ಟ ಅವಶ್ಯಕತೆಗಳನ್ನೂ 
ಪೂರೈಸುವ ವ್ಯವಸ್ಥೆ ಮಾಡಿದಾತನು ವಸ್ತುತಃ ನಿಮ್ಮ ಅತ್ಯಂತ ಪ್ರಮುಖ ಅವಶ್ಯಕತೆಯಾಗಿರುವ ಐಹಿಕ ಜೀವನಕ್ಕೆ ಬೇಕಾದ 
ಮಾರ್ಗದರ್ಶನದ ವ್ಯವಸ್ಥೆ ಮಾಡದಿರುವುದಾದರೂ ಹೇಗೆ? 

5. ಬಲಿತ ಮತ್ತು ಪರಿಪಕ್ಕ ವಸ್ತುವಿಗೆ 'ಮುಹ್ಯಮ್‌' ಎನ್ನುತ್ತಾರೆ. 'ಅಯಾತುಮ್ಮುಹೈಮಾತ್‌' ಎಂದರೆ ಭಾಷಾದೃಟ್ಟಯಿಂದ 
ಸ್ಪಷ್ಟವೂ ಅರ್ಥದ ದೃಷ್ಟಿಯಿಂದ ನಿಶ್ಚಿತ ಮತ್ತು ماع داد‎ ಆಗಿದ್ದು ಸಂದೇಹಕ್ಕೆ ಆಸ್ಪದವಿಲ್ಲದ ಸ್ಪಷ್ಟ ಮತ್ತು ನಿಖರವಾದ 
ಅರ್ಥ ಹೊಂದಿದ ಪದಗಳಿರುವ ಸೂಕ್ತಗಳು. ಈ ಸೂಕ್ತಗಳೇ ಗ್ರಂಥದ ಮುಖ್ಯ ಆಧಾರಗಳು. ಅರ್ಥಾತ್‌ ಕುರ್‌ಆನ್‌ 
ಅವತೀರ್ಣಗೊಂಡಿರುವ ಉದ್ದೇಶವನ್ನು ಈ ಸೂಕ್ತಗಳೇ ಪೂರ್ಣಗೊಳಿಸುತ್ತವೆ. ಇಂತಹ ಸೂಕ್ತಗಳಲ್ಲೇ ಜಗತ್ತಿಗೆ ಇಸ್ಲಾಮಿನ ಕರೆ 
ನೀಡಲಾಗಿದೆ. ಇವುಗಳಲ್ಲೇ ಎಚ್ಚರಿಕೆ ಮತ್ತು ಉಪದೇಶಗಳ ಮಾತುಗಳನ್ನು ಹೇಳಲಾಗಿದೆ. ಇವುಗಳಲ್ಲೇ ಭ್ರಷ್ಟ ಪಥಗಳನ್ನು ಖಂಡಿಸಿ 
ಸನ್ಮಾರ್ಗದ ಸ್ಪಷ್ಟೀಕರಣ ಮಾಡಲಾಗಿದೆ. ಇವುಗಳಲ್ಲೇ ಧರ್ಮದ ಮೂಲ ಸಿದ್ಧಾಂತಗಳನ್ನು ವಿವರಿಸಲಾಗಿವೆ. ವಿಶ್ವಾಸ, ಉಪಾಸನೆ, 
ಜಾರಿತ್ಯ, ಕಡ್ಡಾಯ ಕರ್ಮಗಳು ಮತ್ತು ವಿಧಿ-ನಿಷೇಧಗಳ ಆದೇಶಗಳನ್ನು ಇವುಗಳಲ್ಲೇ ನೀಡಲಾಗಿವೆ. ಆದುದರಿಂದ 
ಸತ್ಕಾನ್ವೇಹಿಯಾದವನಿಗೆ ಅವನ ತೃಷೆಯನ್ನು ನೀಗಿಸಲು 'ಆಯತುಮ್ಮುಹ್ಯಮಾತ್‌'ಗಳೇ ನಿಜವಾದ ಸಾಧನಗಳು. ಅಂತಹವನ ಗಮನವು 
ಸಹಜವಾಗಿ ಅವುಗಳ ಕಡೆಗೆ ಕೇಂದ್ರೀಕೃತವಾಗುವುದು ಮತ್ತು ಅವನು ಅವುಗಳಿಂದಲೇ ಹೆಚ್ಚು ಹೆಚ್ಚಾಗಿ ಪ್ರಯೋಜನ 
ಪಡೆಯುವುದರಲ್ಲಿ ನಿರತನಾಗಿರುವನು. 

6. 'ಮುತಶಾಬಿಹಾತ್‌' ಅರ್ಥಾತ್‌ ಅಸ್ಪಷ್ಟ ಅಭಿಪ್ರಾಯಕ್ಕೆ ಆಸ್ಪದವಿರುವಂತಹ ಆಯತ್‌ಗಳು. 

ಮಾನವನಿಗೆ ಪರಮಾರ್ಥಗಳ ಬಗ್ಗೆ ಅಗತ್ಯವುಳ್ಳ ಜ್ಞಾನವನ್ನು ಕನಿಷ್ಠತಮ ಪ್ರಮಾಣದಲ್ಲಾದರೂ ಒದಗಿಸಲಾಗದಿದ್ದರೆ ಅವನು 

ನ್ನ ಜೀವನ ಮಾರ್ಗವನ್ನು ನಿರ್ಧರಿಸಿಕೊಳ್ಳಲಾರನೆಂಬುದು ವ್ಯಕ್ತ. ಮಾನವನ ಇಂದ್ರಿಯಗಳಿಗೆ ಅತೀತವಾದ, ಅವನು ಈ ತನಕ 
ನೋಡದ, ಮುಟ್ಟದ ಮತ್ತು ರುಚಿಸದ ಇನ್ನಿತರ ಇಂದ್ರಿಯ ಜ್ಞಾನವಸ್ತುಗಳ ಬಗ್ಗೆ ಪ್ರತಿಯೊಬ್ಬ ಶ್ರೋತೃವಿನ ಮನಸ್ಸಿನಲ್ಲಿ ಒಂದು 
ಸ್ಪಷ್ಟ ಚಿತ್ರ ಮೂಡುವಂತೆ ಮಾಡಲು ಅವುಗಳಿಗೆಂದೇ ರಚಿಸಲಾದ ನಿಪ್ಲಿತ ಪದಗಳಾಗಲಿ ಅವುಗಳನ್ನು ವಿವರಿಸಲು ಬೇಕಾಗುವ 
ಪರಿಚಿತ ಭಾಷಾ ಶೈಲಿಯಾಗಲಿ ಮಾನವ ಭಾಷೆಗಳಲ್ಲಿ ಸಿಗಲಾರದೆಂಬುದೂ ಒಪ್ಪತಕ್ಕ ವಿಷಯವೇ. ಇಂತಹ ವಿಷಯಗಳನ್ನು ವಿವರಿಸಿ 


ಕಾಂಡ -3 


180 ಕುರ್‌ಆನ್‌ ವ್ಯಾಖ್ಮಾನ 


ನ‏ ےک سر کک کک ہر سس ہوا 


سو ٌ Gr A GG 2%, 9%, er‏ ہت 
ALS EES oS) ls Gd‏ 


ا 

oe 

ep 
$y 


ನಮ್ಮ ಪ್ರಭುವಿನ ವತಿಯಿಂದಲೇ ಆಗಿರುತ್ತವೆ" ಎನ್ನುತ್ತಾರೆ” ಯಾವುದರಿಂಜಲೇ ಆದರೂ ಬುದ್ಧಿಜೀವಿಗಳು 
ಮಾತ್ರ ಸರಿಯಾದ ಪಾಠ ಹೊಂದುತ್ತಾರೆ. ಅವರು ಅಲ್ಲಾಹನೊಡನೆ, (ಹೀಗೆ ಪ್ರಾರ್ಥಿಸುತ್ತಿರುತ್ತಾರೆ) "ಓ ನಮ್ಮ 
ಪ್ರಭೂ, ನೀನು ನಮ್ಮನ್ನು ನೇರಮಾರ್ಗದಲ್ಲಿ ಹಾಕಿರುತ್ತ ಪುನಃ ನಮ್ಮ ಮನಸ್ಸುಗಳನ್ನು ದೋಷಗಳಲ್ಲಿ 
ಸಿಲುಕಿಸಿಬಿಡಬೇಡ. ನೀನು ನಿನ್ನ ಅನುಗ್ರಹಾಗಾರದಿಂದ ನಮಗೆ ಕೃಪೆಯನ್ನು ನೀಡು. ನೀನೇ ನೈಜ 
ಮಹಾದಾನಿಯಾಗಿರುತ್ತೀ. ಓ ನಮ್ಮ ಪ್ರಭೂ, ನೀನು ಖಂಡಿತವಾಗಿಯೂ ಅದೊಂದು ದಿನ ಎಲ್ಲ ಜನರನ್ನು 
ಒಟ್ಟುಗೂಡಿಸಲಿರುವೆ. ಆ ದಿನ ಬಂದೊದಗುವುದರಲ್ಲಿ ಏನೇನೂ ಸಂಶಯವಿಲ್ಲ. ನೀನು ಎಷ್ಟು ಮಾತ್ರಕ್ಕೂ 
ವಚನಭಂಗ ಮಾಡುವವನಲ್ಲ. 


ಹೇಳಲಿಕ್ಕಾಗಿ ಸ್ವರೂಪದಲ್ಲಿ ಅವುಗಳಿಗೆ ಸಮೊಪವಿರುವಂತಹ ಹಾಗೂ ಇಂದ್ರಿಯ ಜ್ಞಾನಕ್ಕೆ ಎಟಕುವಂತಹ ವಸ್ತುಗಳ ಬಗ್ಗೆ ಮಾನವ | 
ಭಾಷೆಯಲ್ಲಿ ಲಭ್ಯವಿರುವ ಪದಗಳನ್ನೂ ವಿವರಣಾ ಶೈಲಿಗಳನ್ನೂ ಬಳಸುವುದು ಅನಿವಾರ್ಯ, ಆದುದರಿಂದ ಈ ವಸ್ತುಸ್ಸಿತಿಗಳ 
ವಿವರಣೆಗೆ ಕುರ್‌ಆನಿನಲ್ಲಿ ಇಂತಹ ಭಾಷೆಯನ್ನೇ ಬಳಸಲಾಗಿದೆ. 'ಮುತಶಾಬಿಹಾತ್‌' ಎಂದರೆ ಇಂತಹ ಭಾಷಾ ಶೈಲಿ ಉಪಯೋಗವಾಗಿರುವ 
ಸೂಕ್ತಗಳು. 

ಆದರೆ, ಈ ಭಾಷಾ ಶೈಲಿಯಿಂದ ಸಿಗುವ ಗರಿಷ್ಠ ಪ್ರಯೋಜನವೆಂದರೆ ಮಾನವನನ್ನು ವಸ್ತುಸ್ಟಿತಿಯ ಸಮೂಪಕ್ಕೆ ತಂದು 
ಅದರ ಒಂದು ಮಂದ ಪರಿಭಾವನೆಯನ್ನುಂಟು ಮಾಡುವುದು ಮಾತ್ರ. ಇಂತಹ ಸೂಕ್ತಗಳ ನಿಜ ಹಾಗೂ ಪರಿಪೂರ್ಣ ಅರ್ಥ 
ನಿಶ್ಚಯಿಸಿಕೊಳ್ಳಲು ಎಷ್ಟು ಹೆಚ್ಚಾಗಿ ಪ್ರ ಪ್ರಯತ್ನಿಸಲಾಗುವುದೋ ಅಷ್ಟೇ ಹೆಚ್ಚು ಸಂದೇಹ, ಊಹಾಪೋಹಗಳಿಗೆ ಎಡೆಯುಂಟಾಗುವುದು. 
ತತ್ಪರಿಣಾಮವಾಗಿ ಮಾನವನು ವಸ್ತುಸ್ಥಿತಿಯನ್ನು ಸಮೊಪಿಸುವುದರ ಬದಲಿಗೆ ಅದರಿಂದ ಇನ್ನಷ್ಟು ದೂರ ಸರಿಯುತ್ತ ಹೋಗಲೂಬಹುದು. 
ಆದುದರಿಂದ ಸತ್ಕಾನ್ವೇಪಿಗಳೂ ಅನಗತ್ಯ ಆಸಕ್ತಿಗಳಿಲ್ಲದವರೂ ವಸ್ತುಸ್ಥಿತಿಯ ಮಂದ ಪರಿಭಾವನೆಯೇ ಕಾರ್ಯನಿರ್ವಹಣೆಗೆ 
ಸಾಕೆಂದುಕೊಂಡು ಅದರಲ್ಲೇ ತೃಪ್ತಿ ಪಟ್ಟುಕೊಳ್ಳುತ್ತಾರೆ ಮತ್ತು ತಮ್ಮ ಸಂಪೂರ್ಣ ಗಮನವನ್ನು ಮುಹ್ಯಮಾತ್‌ಗಳಲ್ಲಿ 
ತೊಡಗಿಸುತ್ತಾರೆ. ಆದರೆ, ಅನಗತ್ಯ ಕಾರ್ಯಗಳಲ್ಲಿ ನಿರತರಾಗಿರ ಬಯಸುವವರು ಅಥವಾ ಗೊಂದಲಪ್ರಿಯ ಸ್ವಭಾವದವರ ಸಂಪೂರ್ಣ 
ಚಟುವಟಿಕೆಗಳು 'ಮುತಶಾಬಿಹಾತ್‌'ಗಳ ಬಗೆಗಿನ ವಾದ-ಪ್ರತಿವಾದ ಕುತರ್ಕಗಳಲ್ಲೇ ಮುಂದುವರಿಯುತ್ತವೆ. 

7. ಅವರು 'ಮುತಶಾಬಿಹಾತ್‌'ಗಳ ಸರಿಯಾದ ಅರ್ಥವನ್ನೇ ಶಿಳಿಯದಿದ್ದಾಗ ಅವುಗಳ ಮೇಲೆ ವಿಶ್ವಾಸವಿಟ್ಟುದು ಹೇಗೆ ಎಂಬ 
ಸಂಶಯ ಯಾರಿಗೂ ಉಂಟಾಗಬೇಕಾಗಿಲ್ಲ. ವಾಸ್ತವದಲ್ಲಿ ಓರ್ವ ವಿವೇಕಿಗೆ ಕುರ್‌ಆನ್‌ ದೇವವಾಣಿಯಾಗಿದೆ ಎಂಬ ಖಚಿತ 
ನಂಬಿಕೆಯುಂಟಾಗುವುದು ಮುಹ್ಯಮಾತ್‌ಗಳ ಅಧ್ಯಯನದಿಂದಲೇ ಹೊರತು ಮುತಶಾಬಿಹಾಶ್‌ಗಳ ವ್ಯಾಖ್ಯಾನಗಳಿ೦ದಲ್ಲ. ಮುಹೈಮಾತ್‌ 
ಸೂಕ್ತಗಳಲ್ಲಿ ಆಳವಾದ ಚಿಂತನೆ ನಡೆಸಿದಾಗ ಅವನಿಗೆ ಇದು ದೇವಗ್ರಂಥವೆಂದು ಮನಸ್ಸಿಗೆ ಖಾತ್ರಿಯಾದ ಬಳಿಕ ಮುತಶಾಬಿಹಾತ್‌ಗಳು 
ಅವನ ಮನಸ್ಸಿನಲ್ಲಿ ಸಂದೇಹವನ್ನುಂಟು ಮಾಡುವುದಿಲ್ಲ. ಅವನು ಅವುಗಳ ಬಗೆಗಿರುವ ಸರಳಾರ್ಥವನ್ನು ಆಯ್ದುಕೊಳ್ಳುತ್ತಾನೆ. 
ಏನಾದರೂ ಕ್ಲಿಷ್ಟತೆ ಕಂಡು ಬಂದಲ್ಲಿ ಶೋಧ ನಜೆಸುವುದನ್ನೂ ಕೂದಲು ಸೀಳುವುದನ್ನೂ ಬಿಟ್ಟು ದಿವ್ಯವಾಣಿಯ ಮೇಲೆ ಸ್ಥೂಲವಾಗಿ 
ವಿಶ್ವಾಸವಿರಿಸಿ, ತನ್ನ ಗಮನವನ್ನು ಅಗತ್ಯವುಳ್ಳ ವಿಷಯಗಳ ಕಡೆಗೆ ತಿರುಗಿಸಿಕೊಳ್ಳುತ್ತಾನೆ. 


ಕಾಂಡ -3 


3. ಆಲಿ ಇಮ್‌ರಾನ್‌ 181 


(10-13) ಧರ್ಮಧಿಕ್ಕಾರ ನೀತಿಯನ್ನನುಸರಿಸಿದವರಿಗೆ* ಅಲ್ಲಾಹನ ಎದುರು ಅವರ ಸಂಪತ್ತಾಗಲಿ 
ಸಂತತಿಯಾಗಲಿ ಯಾವ ಕೆಲಸಕ್ಕೂ ಬರಲಾರದು. ಅವರು ನರಕಾಗ್ನಿಯ ಇಂಧನವಾಗಿಯೇ ' ತೀರುವರು. ಅವರ 
ಅಂತಿಮ ಪರಿಣಾಮವು ಫಿರ್‌ಔನನ ಸಂಗಡಿಗರ ಮತ್ತು ಅವರಿಗಿಂತ ಮುಂಚಿನ ಆಜ್ಞೋಲ್ಲಂಘಕರಂತೆಯೇ 
ಆಗುವುದು. ಅವರು ನಮ್ಮ ನಿದರ್ಶನಗಳನ್ನು ಸುಳ್ಳಾಗಿಸಿದರು. ತತ್ಪರಿಣಾಮವಾಗಿ ಅಲ್ಲಾಹನು ಅವರ 
ಪಾಪಕರ್ಮಗಳಿಗಾಗಿ ಅವರನ್ನು ಹಿಡಿದುಕೊಂಡನು ಮತ್ತು ನಿಜಕ್ಕೊ ಅಲ್ಲಾಹನು ಉಗ್ರವಾಗಿ ಶಿಕ್ಸಿಸುವವನಾಗಿದ್ದಾನೆ. 
ಆದುದರಿಂದ ಓ ಮುಹಮ್ಮದರೇ(ಸ) ನಿಮ್ಮ - ಆಹ್ವಾನವನ್ನು ಸ್ವೀಕರಿಸಲು ನಿರಾಕರಿಸಿದವರೊಡನೆ, "ನೀವು 
ಪರಾಜಿತರಾಗುವ ಮತ್ತು 'ಜಹನ್ನಮ್‌'(ನರಕಾಗ್ನಿ)ನ ಕಡೆಗೆ ಅಟ್ಟಲ್ಪಡುವ ಕಾಲ ಸನ್ನಿಹಿತವಾಗಿದೆ ಮತ್ತು ನರಕವು 
ಅತ್ಯಂತ ಕೆಟ್ಟ ತಂಗುದಾಣವಾಗಿದೆ." ಎಂದು ಹೇಳಿರಿ. (ಬದ್ರ್‌ ಯುದ್ಧದಲ್ಲಿ) ಪರಸ್ಪರ ಕಾದಾಡಿದ ಆ ಎರಡು 
ತಂಡಗಳಲ್ಲಿ ನಿಮಗೊಂದು ನಿದರ್ಶನವಿತ್ತು. ಒಂದು ತಂಡವು ಅಲ್ಲಾಹನ ಮಾರ್ಗದಲ್ಲಿ ಕಾದಾಡುತ್ತಿತ್ತು 
ಇನ್ನೊ೦ದು ಸತ್ಕನಿಷೇಧಿ ಆಗಿತ್ತು. ಸತ್ಯನಿಷೇಧಿಗಳ ತಂಡವು ವಿಶ್ವಾಸಿಗಳ ತಂಡಕ್ಕಿಂತ ಇಮ್ಮಡಿ ಇದ್ದುದನ್ನು 
ನೋಡುವವರು ಕಣ್ಣಾರೆ ನೋಡುತ್ತಿದ್ದರು.” ಆದರೆ ಅಲ್ಲಾಹ್‌ ತನಗಿಷ್ಟ ಬಂದವರಿಗೆ ವಿಜಯ ನೀಡಿ 
ಸಹಕರಿಸುತ್ತಾನೆ (ಎಂಬುದನ್ನು ಪರಿಣಾಮವು ಸಿದ್ಧಪಡಿಸಿತು.) ಜ್ಞಾನಚಕ್ಸು ಹೊಂದಿದವರಿಗೆ ಇದರಲ್ಲಿ ಬಹುದೊಡ್ಡ 
ಪಾಠ ۷7 


8. ವಿವರಣೆಗೆ ಅದ್ಯಾಯ ಅಲ್‌ ಬಕರಃದ 16ನೆಯ ಟಿಪ್ಪಣಿ ನೋಡಿರಿ. 

9. ವಾಸ್ತವದಲ್ಲಿ ವೃತ್ಯಾಸವು ಮೂರ್ಮಡಿ ಇತ್ತಾದರೂ ಸ್ಥೂಲ ದೃಷ್ಟಿಯಿಂದ ನೋಡುವಾತನಿಗೆ ಕೂಡಾ ಸತ್ಯನಿಷೇಧಿಗಳ 
ಸೈನ್ನವು ಮುಸ್ಲಿಮರಿಗಿಂತ ಇಮ್ಮಡಿಯಾಗಿದೆಯೆಂದು ತಿಳಿಯದಿರುತ್ತಿರಲಿಲ್ಲ. 

10. ಸ್ವಲ್ಪ ಸಮಯದ ಹಿಂದೆಯಷ್ಟೆ ಬದ್ರ್‌ ಯುದ್ಧದ ಘಟನೆ ನಡೆದಿತ್ತು. ಆದುದರಿಂದ ಅದರ ಅನುಭವ ಮತ್ತು 
ಪರಿಣಾಮಗಳನ್ನು ನೆನಪಿಸುತ್ತಾ ಜನರಿಗೆ ಎಚ್ಚರಿಕೆ ನೀಡಲಾಗಿದೆ. ಈ ಯುದ್ಧದಲ್ಲಿ ಮೂರು ವಿಷಯಗಳು ಅತಂತ ಬೋಧಪ್ರದವಾಗಿದ್ದವು: 

1) ಮುಸ್ಲಿಮರು ಮತ್ತು ಸತ್ಮನಿಷೇಧಿಗಳು ಎದುರಾಳಿಗಳಾಗಿ ಹೊರಟು ಬಂದ ರೀತಿಯಿಂದಲೇ ಇತ್ತಂಡದವರ ನೈತಿಕ ಅಂತರ 
ಎದ್ದು ತೋರುತ್ತಿತ್ತು. ಒಂದು ಕಡೆ ಸತ್ಯನಿಷೇಧಿಗಳ ಸೇನೆಯಲ್ಲಿ ಮದ್ಮಪಾನ ಸರಾಗವಾಗಿ ನಡೆಯುತ್ತಿತ್ತು. ನರ್ತಕಿ' ಮತ್ತು 


ಕಾಂಡ-3 


182 ಕುರ್‌ಆನ್‌ ವ್ಯಾಖ್ಯಾನ 


SHEILA Ags EE) 
۰ ರ ہد‎ (ಕ್ಲಿ ریہ يہ‎ 
SES ob $5 is وت‎ 
سے‎ 1) [KP “wh 001 4 

ಪ SD ಹಿ نجری‎ ELV تَفوا ٹن‎ ಟಿಬಿ ಸ 


5 گرڈ 


34 7 > 5 ئے مہ‎ ಸ pa 1 
ٍ AN Cb Tis” Mey 4 2555 43 
ہرد‎ p ا‎ Ae ANG LE 93 CPR 
Hse ಟ್ರಿ v3 SUELO 


(14-17) ಜನರಿಗೆ ಇಂದ್ರಿಯಾಸಕ್ತಿಗಳಾದ- ಸ್ತ್ರೀಯರು, -- ಚಿನ್ನ-ಬೆಳ್ಳಿಗಳ ರಾಶಿ ಆಯ್ದ 
ಕುದುರೆಗಳು, ಜಾನುವಾರುಗಳು ಮತ್ತು ಕೃಷಿ ಭೂಮಿ- ಇವುಗಳನ್ನು ಅತ್ಯಾಕರ್ಷಕವಾಗಿ ಮಾಡಲಾಗಿದೆ. ಆದರೆ, 
ಇವೆಲ್ಲ ಇಹಲೋಕದ ಕೆಲವೇ ದಿನಗಳ ಜೀವನ ಸಾಧನಗಳು. ಯಥಾರ್ಥದಲ್ಲಿ ಅತ್ಯುತ್ತಮ ವಾಸಸ್ಥಳವಂತು 
ಅಲ್ಲಾಹನ ಬಳಿಯಲ್ಲಿದೆ. ಹೇಳಿರಿ- ನಾನು ಇವುಗಳಿಗಿಂತಲೂ ಹೆಚ್ಚು ಉತ್ತಮವಾದುದೇನೆಂದು ನಿಮಗೆ 
ತಿಳಿಸಲೇ? 'ತಕ್ಕಾ'(ಧರ್ಮನಿಷೈೆ)ದ ನಿಲುಮೆಯನ್ನು ಕೈಗೊಂಡವರಿಗೆ ಅವರ ಪ್ರಭುವಿನ ಬಳಿ ತಳಭಾಗದಲ್ಲಿ 
ಕಾಲುವೆಗಳು ಹರಿಯುತ್ತಿರುವ ಉದ್ಯಾನಗಳು ಇವೆ. ಅಲ್ಲಿ ಅವರಿಗೆ ಶಾಶ್ವತ ಜೀವನ ಪ್ರಾಪ್ತವಾಗುವುದು. 
ಪರಿಶುದ್ಧ ಮಡದಿಯರ ಒಡನಾಟವಿರುವುದು'' ಮತ್ತು ಅವರು ಅಲ್ಲಾಹನ ಸಂಪ್ರೀತಿಗೆ ಪಾತ್ರರಾಗುವರು. 
ಅಲ್ಲಾಹನು ತನ್ನ ದಾಸರ ರೀತಿ-ನೀತಿಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸುತ್ತಾನೆ.'? ಅವರು, "ಓ ನಮ್ಮ ಪ್ರಭೂ, 


ಹಾಡುಗಾರ್ತಿ ದಾಸಿಯರೂ ಜೊತೆಗೆ ಬಂದಿದ್ದರು. ಭೋಗವಿಲಾಸಗಳು ತಾಂಡವವಾಡುತ್ತಿದ್ದುವು, ಇನ್ನೊಂದು ಕಡೆ ಮುಸ್ಲಿಮರ 
ಸೇನೆಯಲ್ಲಿ ಧರ್ಮನಿಷ್ಠೆ, ದೇವಭಯ, ಅತ್ಕುನ್ನತ ಮಟ್ಟದ ಶಿಸ್ತು ಸಂಯಮಗಳಿದ್ದುವು. ನಮಾರಖ್‌ ಉಪವಾಸಗಳಿದ್ದುವು. 
ಮಾತುಮಾತಿನಲ್ಲಿ ದೇವನಾಮ ಸ್ಮರಣೆ ಇತ್ತು. ಅಲ್ಲಾಹನ ಮುಂದೆ ಪ್ರಾರ್ಥನೆಗಳೂ ಯಾಚನೆಗಳೂ ಜಾರಿಯಲ್ಲಿದ್ದುವು. ಇವೆರಡೂ 
: ಸೈನ್ಮಗಳನ್ನು ಕಂಡು ಪ್ರತಿಯೊಬ್ಬನೂ ಯಾರು ದೇವ ಮಾರ್ಗದಲ್ಲಿ ಹೋರಾಡುತ್ತಿ; ರುವರೆಂಬುದನ್ನು ಅತಿ ಸುಲಭವಾಗಿ 
ತಿಳಿದುಕೊಳ್ಳಬಹುದಾಗಿತ್ತು. 
2)ಮುಸ್ಲಿಮರು ಸೇನಾಬಲ, ಶಸ್ತ್ರಾಸ್ತ್ರ, ಸಲಕರಣೆಗಳನ್ನು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಹೊಂದಿದ್ದರೂ ಅಧಿಕ 
ಸಂಖ್ಯಾಬಲ, ಶಸ್ತ್ರಾಸ್ತ್ರ ಮತ್ತು ಸಲಕರಣೆಗಳನ್ನು ಹೊಂದಿದ್ದ ಸತ್ಯನಿಷೇಧಿಗಳೆದುರು ಜಯಗಳಿಸಿದ್ದರು. ಇದರಿಂದ, ಅವರಿಗೆ 
ದೇವಸಹಾಯವಿತ್ತೆಂಬುದು ಸ್ಪಷ್ಟವಾಗಿ ಶಿಳಿಯುವಂತಾಗಿತ್ತು. 

3) ಅಲ್ಲಾಹನ ಪ್ರಬಲ ಶಕ್ತಿಯನ್ನು ಮರೆತು ತಮ್ಮ ಭೌತಿಕ ಸಾಧನಗಳ ಆಧಿಕ್ಕ ಮತ್ತು ಬೆಂಬಲಿಗರ ಹೆಚ್ಚಳಗಳ ಬಗ್ಗೆ 
ಹಿಗ್ಗುತ್ತಿದ್ದವರಿಗೆ ಈ ಘಟನೆಯು ಛಡಿಯೇಟಿನಂತಿತ್ತು. ಬಡವರೂ ನಿರ್ಗತಿಕರೂ ದೇಶಾಂತರ ವಾಸಿಗಳೂ ಆದ ಮುಹಾಜಿರರು 
ಮತ್ತು ಮದೀನಾದ ಕೃಷಿಕರನ್ನೊಳಗೊಂಡ ಕೆಲವೇ ಮಂದಿಯ ಗುಂಪೊಂದರ ಮೂಲಕ, ಸಮಸ್ತ ಅರಬ್‌ ದೇಶಕ್ಕೆ ಕಿರೀಟ 
ಪ್ರಾಯವಾಗಿದ್ದ ಕುರೈಶ್‌ ಗೋತ್ರವನ್ನು ಸೋಲಿಸಲು ಅಲ್ಲಾಹನು ಶಕ್ತನೆಂಬುದು ವ್ಯಕ್ತವಾಯಿತು. 

11. ವಿವರಣೆಯನ್ನು ಅಲ್‌ ಬಕರಃ ಅಧ್ಯಾಯದ 27ನೆಯ ಟಿಪ್ಪಣಿಯಲ್ಲಿ ಓದಿರಿ. 

12. ಅರ್ಥಾತ್‌- ಅಲ್ಲಾಹನ ತೀರ್ಮಾನವು ತಪ್ಪಾಗಿರುವುದೂ ಇಲ್ಲ, ಬಾಲಿಶವಾಗಿರುವುದೂ. ಇಲ್ಲ, ಅವನು ತನ್ನ ದಾಸರ 
ಕ್ರಿಯಾಕರ್ಮಗಳನ್ನೂ ಅವರ ಸಂಕಲ್ಪ ಮತ್ತು ಇರಾದೆಗಳನ್ನೂ ಚೆನ್ನಾಗಿ ಶಿಳಿಯುವನು. ತನ್ನ ದಾಸರ ಪೈಕಿ ಯಾರು ಪುರಸ್ಕಾರಕ್ಕೆ 
ಯೋಗ್ಯ ಮತ್ತು ಯಾರು ಅಯೋಗ್ಯನೆಂಬುದನ್ನು ಚೆನ್ನಾಗಿ ಬಲ್ಲನು. 


6 
NX 


ಕಾಂಡ -3 


3. ಆಲಿ ಇಮ್‌ರಾನ್‌ 183 


5) 


ಪಿ ٢۲ gts ಬ್ಲಖೆ 


t abs a) تس ت رت‎ OA 
Ai 2 bs ASH A ْرَاشوالِّسْلائم ما الک‎ 


PA 3೩ ಕಿ ೨4% ‫َ ا کر کر‎ ll A 
LAB IRL SS الاب ہہ‎ Ob Ros AG 


ನಾವು ವಿಶ್ವಾಸವಿರಿಸಿದೆವು; ನಮ್ಮ ಅಪರಾಧಗಳನ್ನು ಕ್ಷಮಿಸು ಮತ್ತು ನಮ್ಮನ್ನು ನರಕಾಗ್ನಿಯಿಂದ ರಕ್ಷಿಸು” 
ಎಂದು ಹೇಳುವರು. ಇವರು ಸಹನೆಯುಳ್ಳವರೂ” ಸತ್ಯಸಂಧರೂ ವಿಧೇಯರೂ ಉದಾರಿಗಳೂ ಆಗಿರುತ್ತಾರೆ 
ಮತ್ತು ರಾತ್ರೆಯ ಕೊನೆಯ ಘಳಿಗೆಗಳಲ್ಲಿ ಅಲ್ಲಾಹನೊಡನೆ ಪಾಪವಿಮೋಚನೆಗಾಗಿ ಪ್ರಾರ್ಥಿಸುತ್ತಿರುತ್ತಾರೆ. 
(18-20) ಅಲ್ಲಾಹನು ತನ್ನ ಹೊರತು ಇತರ ಆರಾಧ್ಯರಿಲ್ಲವೆಂದು ಸ್ವತಃ ಸಾಕ್ಸ ನುಡಿಯುತ್ತಾನೆ!" ಮತ್ತು 
ದೇವಚರರೂ ಎಲ್ಲಾ ಜ್ಞಾನವಂತರೂ ಆ ಪ್ರಬಲ ಯುಕ್ತಿಪೂರ್ಣನ ಹೊರತು ವಾಸ್ತವದಲ್ಲಿ ಅನ್ಯ ಆರಾಧ್ಯರಿಲ್ಲವೆಂದು 
ಸತ್ಯ ಮತ್ತು ನ್ಯಾಯದೊಂದಿಗೆ ಸಾಕ್ಷಿ ನುಡಿಯುತ್ತಾರೆ. ಅಲ್ಲಾಹನ ಬಳಿ ಧರ್ಮವು ಇಸ್ಲಾಮ್‌ ಮಾತ್ರ." 
ಗ್ರಂಥ ಕೊಡಲ್ಪಟ್ಟವರು ಈ ಧರ್ಮದಿಂದ ಸರಿದು ವಿವಿಧ ಸಂಪ್ರದಾಯಗಳನ್ನು ಕೈಗೊಂಡರು. ಅವರು ಜ್ಞಾನ 


13. ಅರ್ಥಾತ್‌- ಸತ್ಯ ಮಾರ್ಗದಲ್ಲಿ ಸಂಪೂರ್ಣ ಸ್ಥೈರ್ಯ ತೋರಿಸುವವರು. ಯಾವುದೇ ಕಷ್ಟ 'ನಷ್ಟಗಳಿಂದ 
ಧೈರ್ಯಗೆಡುವವರಲ್ಲ. ಯಾವ ಸೋಲಿನಿಂದಲೂ ನಿರಾಶರಾಗುವವರಲ್ಲ. ಯಾವುದೇ ಆಮಿಷಕ್ಕೆ ಬಲಿಯಾಗುವವರಲ್ಲ. 
ಬಾಹ್ಯದೃಷ್ಟಿಯಿಂದ ಗೆಲುವಿನ ಸಂಭವವೇನೂ ಕಾಣದೆ ಹೋದಾಗಲೂ ಅವರು ಸತ್ಮವನ್ನು ಬಿಗಿಹಿಡಿದಿರುವವರಾಗಿರುತ್ತಾರೆ. 
(ಅಲ್‌ ಬಕರಃ ಅಧ್ಯಾಯದ 60ನೆಯ ಟಿಪ್ಪಣಿಯನ್ನು ನೋಡಿರಿ.) 

14. ಅರ್ಥಾತ್‌- ವಿಶ್ವದ ಸಕಲ ಪರಮಾರ್ಥಗಳ و کر‎ ಜ್ಞಾನವಿರುವವನು. ಇದು ಅವನ ہچ‎ ಈ ಇಡೀ ವಿಶ್ವದಲ್ಲಿ 
ಅವನ ಹೊರತು ದೇವತ್ವದ ಗುಣವಿಶೇಷಗಳೆನ್ನೂ ಅಧಿಕಾರಗಳನ್ನೊ ಹೊಂದಿದ ಮತ್ತು ದೇವತ್ವದ ಹಕ್ಕುಗಳಿಗೆ ಅರ್ಹತೆ ಪಡೆದ 
ಇತರ ಯಾವುದೇ ಅಸ್ತಿತ್ಯವೇ ಇಲ್ಲದಿರುವಾಗ ಅವನಿಗಿಂತ ಅಧಿಕ ನಂಬಲರ್ಹ ದೃಕ್‌ಸಾಕ್ಸಿ ಇನ್ನಾರದಾಗಿರಲು ಸಾಧ್ಯ? 

15. ಅಲ್ಲಾಹನ ನಂತರ ಎಲ್ಲಕ್ಕಿಂತಲೂ ಅಧಿಕ ವಿಶ್ವಸ್ಥ ಸಾಕ್ಟ್ಯೈವು ದೇವಚರರದ್ದು, ಏಕೆಂದರೆ ಅವರು ಎಶ್ವ ಸಾಮ್ರಾಜ್ಮದ 
ವ್ಯವಸ್ಥೆಯ ಕಾರ್ಯಕರ್ತರು. ಈ ಸಾಮ್ರಾಜ್ಯದಲ್ಲಿ ಅಲ್ಲಾಹನ ಹೊರತು ಇನ್ನಾರ ಆಜ್ಞೆಯೂ ನಡೆಯುವುದಿಲ್ಲವೆಂದೂ ಭೂಮ್ಮಾಕಾಶಗಳ 
ವ್ಯವಸ್ಥೆಯ ವಿಷಯದಲ್ಲಿ ತಾವು ಆದೇಶಗಳನ್ನು ಪಡೆಯಬೇಕಾದರೆ ಅದಕ್ಕೆ ಅಲ್ಲಾಹನ ಹೊರತು ಬೇರಾವ ಅಸ್ತಿತ್ವವೂ ಇಲ್ಲವೆಂದೂ 
ದೇವಚರರು ನೇರವಾಗಿ ತಮ್ಮ ಸ್ವಂತ ಜ್ಞಾನದ 'ಆಧಾರದಿಂದ ಸಾಕ್ಸ ನೀಡುತ್ತಾರೆ. ತದನೆಂತರ, ವಾಸ್ತವಿಕತೆಯ ಒಂದಿಷ್ಟಾದರೂ 
ಜ್ಞಾನ ಹೊಂದಿದವರೆಲ್ಲರೂ ಏಕದೇವನೇ ಇಡೀ ವಿಶ್ವದ ಮಾಲಿಕನೂ ಆಡಳಿತಗಾರನೂ ಆಗಿರುತ್ತಾನೆಂಬ ಬಗ್ಗೆ ಆದಿ ಕಾಲದಿಂದಲೂ 
ಒಮ್ಮತದ ہمہ‎ ನೀಡಿರುತ್ತಾರೆ. 

16. ಅರ್ಥಾತ್‌- ಅಲ್ಲಾಹನ ದೃಷ್ಟಿಯಲ್ಲಿ ಮಾನವರ ಪಾಲಿಗೆ ಒಂದು ಜೀವನಕ್ರಮ ಮತ್ತು ಬಾಳ್ಟೆಯ ಒಂದು ವಿಧಾನ 
ಮಾತ್ರ ಸರಿಯಾದುದು. ಅದೆಂದರೆ- ಮಾನವನು ಅಲ್ಲಾಹನನ್ನು ತನ್ನ ಒಡೆಯ ಮತ್ತು ಆರಾಧ್ಯ ಎಂದು ಒಪ್ಪಿಕೊಳ್ಳುವುದು: ಅವನ 
ಆರಾಧನೆ ಮತ್ತು ದಾಸ್ಯಕ್ಕೆ ತನ್ನನ್ನು ಸಂಪೂರ್ಣವಾಗಿ ಅರ್ಪಿಸಿ ಬಿಡುವುದು; ಅವನನ್ನು ಆರಾಧಿಸುವ ರೀತಿಯನ್ನು ಸ್ವತಃ 
ಅವಿಷ್ಕರಿಸಿಕೊಳ್ಳದೆ, ಅವನು ತನ್ನ ಸಂದೇಶವಾಹಕರ ಮುಖಾಂತರ ಕಳುಹಿಸಿದ ಮಾರ್ಗದಲ್ಲಿ ಸ್ವಲ್ಪವೂ ವೃತ್ಕಾಸಪಡಿಸದೆ ಅದನ್ನು 
ಅನುರಿಸುವುದು. ಆಚಾರ-ವಿಚಾರಗಳ ಈ ಪದ್ಗಶಿಯ ಹೆಸರೇ 'ಇಸ್ಲಾಮ್‌' ಅಖಿಲ ವಿಶ್ವದ ಸೃಷ್ಟಿಕರ್ತನೂ ಒಡೆಯನೂ ಆಗಿರುವಾತನು 
ತನ್ನ ಸೃಷ್ಟಿ ಮತ್ತು ಪ್ರಜೆಗಳಿಗೆ ಈ ಇಸ್ಲಾಮಿನ ಹೊರತು ಇತರ ಯಾವ ಕರ್ಮವಿಧಾನವನ್ನೂ ಅನುಮತಶಿಸದಿರುವುದು ಸಮಂಜಸವೇ 


ಕಾಂಡ-3 


ವಯು pe i 0 امِی|گًا‎ ೨ 


AOA ನಭಃ ಅಟ್ಟಿ ٹن‎ Hs Is 


ಬಂದ ನಂತರ ಪರಸ್ಪರರ ಮೇಲೆ ಅತಿರೇಕವೆಸಗಬಯಸಿದರೆಂದಲ್ಲದೆ ಹೀಗೆ ಮಾಡಲು ಬೇರಾವ ಕಾರಣವೂ 
ಇರಲಿಲ್ಲ!" ಮತ್ತು ಅಲ್ಲಾಹನ ಆದೇಶಗಳ ಅನುಸರಣೆಯನ್ನು ನಿರಾಕರಿಸುವವರ ವಿಚಾರಣೆ ಮಾಡುವುದರಲ್ಲಿ 
ಅಲ್ಲಾಹನು ಅತಿ ಶೀಘ್ರನು. ಇನ್ನು ಓ ಪ್ರವಾದಿಯವರ, ಅವರು ನಿಮ್ಮೊಂದಿಗೆ ಜಗಳಾಡಿದರೆ ಅವರೊಡನೆ, - 
"ನಾನು ಮತ್ತು ನನ್ನ ಅನುಯಾಯಿಗಳೆಂತು ಅಲ್ಲಾಹನಿಗೆ ಶತರಣಾಗತರಾಗಿದ್ದೇವೆ' ಎಂದು ಹೇಳಿರಿ, 
ಗ್ರಂಥದವರೊಡನೆಯೂ ಗ್ರಂಥದವರಲ್ಲದವರೊಡನೆಯೂ, "ನೀವೂ ಆತನ ಅನುಸರಣೆಯನ್ನು ಸ್ವೀಕರಿಸಿದಿರಾ?"'$ 
ಎಂದು ಕೇಳಿರಿ. ಸ್ವೀಕರಿಸಿದರೆ, ಅವರು ಸನ್ಮಾರ್ಗ ಪಡೆದರು ಮತ್ತು ಉಪೇಕ್ಷಿಸಿದರೆ, ನಿಮ್ಮ ಮೇಲಂತೂ 
ಸಂದೇಶವನ್ನು ಮುಟ್ಟಿಸುವ ಹೊಣೆ ಮಾತ್ರವಿತ್ತು. ಮುಂದೆ ಅಲ್ಲಾಹನು ತನ್ನ ದಾಸರೊಂದಿಗೆ ಸ್ವತಃ 
ವೃವಹರಿಸುವವನಿದ್ದಾನೆ. 

(21-22) ಅಲ್ಲಾಹನ ಆದೇಶಗಳ ಅನುಸರಣೆಯನ್ನು ನಿರಾಕರಿಸುವವರಿಗೂ ಅವನ 
ಸಂದೇಶವಾಹಕರನ್ನು ಅನ್ಯಾಯವಾಗಿ ವಧಿಸುವವರಿಗೂ ಮಾನವರ ವರ್ಗದಲ್ಲಿ ನ್ಯಾಯ ನೀತಿಗಳನ್ನು 
ನಿರ್ದೇಶಿಸಲುದ್ಧುಕ್ತರಾದವರ ಪ್ರಾಣಾಪಹಾರಗೈಯುವವರಿಗೂ ವೇದನಾತ್ಮಕ ಶಿಕ್ಷೆಯ ಶುಭವಾರ್ತೆ ನೀಡಿರಿ. 
ಆಗಿದೆ. ಮಾನವನು ತನ್ನ ಮೂರ್ಯತನದಿಂದ, ತಾನು ನಾಸ್ತಿಕತೆಯಿಂದ ಹಿಡಿದು ಬಹುದೇವ ವಿಶ್ವಾಸ ಮತ್ತು ವಿಗ್ರಹಾರಾಧನೆಯ 
ವರೆಗೆ ಪ್ರತಿಯೊಂದು ಸಿದ್ದಾಂತ ಮತ್ತು ತತ್ವಾದರ್ಶದ ಅನುಸರಣೆ ಮಾಡಲು ಹಕ್ಕುಳ್ಳವನೆಂದು ತಿಳಿಯಬಹುದು. ಆದರೆ 
ವಿಶ್ವಸಾಮ್ರಾಟನ ದೃಷ್ಟಿಯಲ್ಲಂತೂ ಈ ನಿಲುಮೆಯು ಕೇವಲ ಬಂಡಾಯವಾಗಿರುತ್ತದೆ. : 

17. ಅರ್ಥಾತ್‌- ಅಲ್ಲಾಹನ ಕಡೆಯಿಂದ ಜಗತ್ತಿನ ಯಾವ ಮೂಲೆಯಲ್ಲೇ ಆಗಲಿ, ಯಾವ ಕಾಲದಲ್ಲೇ ಆಗಲಿ ಯಾವ 
ಪ್ರವಾದಿಯೇ ಬಂದಿದ್ದರೂ ಅವರ ಧರ್ಮ ಇಸ್ಲಾಮ್‌ ಧರ್ಮವೇ ಆಗಿದ್ದಿತ್ತು. ಜಗತ್ತಿನ ಯಾವ ಭಾಷೆಯಲ್ಲೇ ಆಗಿರಲಿ ಯಾವ 
ಜನಾಂಗಕ್ಕೇ ಆಗಿರಿ ಅವತೀರ್ಣಗೊಂಡ ಪ್ರತಿಯೊಂದು ಗ್ರಂಥವೂ ಇಸ್ಲಾಮಿನ ಶಿಕ್ಷಣವನ್ನೇ ನೀಡಿತ್ತು. ಆ ಬಳಿಕ ಈ ಮೂಲಧರ್ಮವನ್ನು 
ವಿಕೃತಗೊಳಿಸಿ, ಅದರಲ್ಲಿ ವೃತ್ಕಾಸ ಪಡಿಸಿ ಮಾನವ ಸಮಾಜದಲ್ಲಿ ಪ್ರಚುರಪಡಿಸಲಾದ ಹಲವಾರು ಮತಗಳ ಉದಯಕ್ಕೆ ಮೂಲ 
ಕಾರಣ ಜನರು ತಮ್ಮ ನ್ಯಾಯವಾದ ಹಕ್ಕಿಗಿಂತ ಅಧಿಕ ಹಕ್ಕುಗಳನ್ನೂ ಲಾಭಗಳನ್ನೂ ಶ್ರೇಷ್ಠತೆಗಳನ್ನೂ ಪಡೆಯಲು ಬಯಸಿ ಆದಕ್ಕಾಗಿ 
ಮೂಲ ಧರ್ಮದ ವಿಶ್ವಾಸ, ಸಿದ್ಧಾಂತ ಮತ್ತು ವಿಧಿ ಕರ್ಮಗಳನ್ನು ತಮ್ಮ ಇಚ್ಛೆಗಳಿಗನುಸಾರ ಬದಲಾಯಿಸಿಕೊಂಡುದೇ ಆಗಿದೆ. 

18. ಇದನ್ನು ಇನ್ನೊಂದು ರೀತಿಯಿಂದ ಹೇಳುವುದಾದರೆ -'ನಾನು ಮತ್ತು ನನ್ನ ಅನುಯಾಯಿಗಳಂತು ಅಲ್ಲಾಹನ ಮೂಲ 
ಧರ್ಮವಾಗಿರುವ ನಿಷ್ಕಳಂಕ ಇಸ್ಲಾಮನ್ನು ಒಪ್ಪಿಕೊಂಡಿದ್ದೇವೆ. ಈಗ ನೀವೂ ನಿಮ್ಮ ಪೂರ್ನಿಕರು ಹೆಚ್ಚಿಸಿಕೊಂಡ ಅನುಬಂಧಗಳನ್ನು 
ಬಿಟ್ಟು ಆ ಮೂಲ ಮತ್ತು ಯಥಾರ್ಥ ಧರ್ಮದ ಕಡೆ ಬರುತ್ತೀರಾ? 


19. ಇದೊಂದು ಚುಚ್ಚು ಮಾತು. ಇಂದು ತಮ್ಮ تلہم‎ ಬಗ್ಗೆ ಸಂತೋಷ ಪಟ್ಟಿ ನಾವು ಬಹಳ ಒಳ್ಳೆಯ ಕೆಲಸ 
[es ದ್ದೇವೆಂದು 'ಹಿಗ್ಗುತ್ತಿರುವವರಿಗೆ ನಿಮ್ಮ ಪರಿಣಾಮ ಇದುವೇ ಎಂದು ಹೇಳಿಬಿಡಿರಿ ಎಂದು ಇದರ ಅರ್ಥ. 


ಕಾಂಡ -3 


3. ಆಲಿ ಇಮ್‌ರಾನ್‌ 185 


Pa 


UNE) ಒಂ 


2 
و 


CATH‏ ہے 


ےھ ہر Fay‏ 694 ر ಇಂವ‏ 

ATL US 00S Hse 
ಇಹ-ಪರಗಳೆರಡರಲ್ಲೂ ಅವರ ಕರ್ಮಫಲಗಳು ನಾಶಗೊಂಡವು* "ಮತ್ತು ಅವರಿಗೆ ಸಹಾಯಕರು 
ಯಾರೂ ಇಲ್ಲ, 

(23-25) ಗ್ರಂಥಜ್ಞಾನದ ಒಂದಂಶವನ್ನು ಪಡೆದವರ ಸ್ಥಿತಿ ಏನೆಂದು ನೀವು ವಿವೇಚಿಸಲಿಲ್ಲವೇ? ಅವರ 
ನಡುವೆ ತೀರ್ಮಾನ ಕೈಗೊಳ್ಳಲಿಕ್ಕಾಗಿ ಅವರನ್ನು ದೇವಗ್ರಂಥದ ಕಡೆಗೆ ಕರೆದಾಗ ಅವರಲ್ಲೊಂದು ಪಂಗಡವು 
ಅದರಿಂದ ತಪ್ಪಿಸಿಕೊಳ್ಳುತ್ತದೆ ಮತ್ತು ಆ ತೀರ್ಮಾನದ ಕಡೆಗೆ ಬರಲು ನಿರಾಕರಿಸುತ್ತದೆ. "ನರಕಾಗ್ನಿಯು ನಮಗೆ 
ಸೋಂಕದು. ಒಂದು ವೇಳೆ ನರಕಯಾತನೆ ನಮಗೆ ಸಿಕ್ಕಿದರೂ ಅದು ಕೆಲವೇ ದಿನಗಳು ಮಾತ್ರ" ಎಂದು 
ಅವರು ಹೇಳುತ್ತಿರುವುದೇ ಅವರು ಹೀಗೆ ವರ್ತಿಸಲು ಕಾರಣ. ಅವರ ಸ್ವಯಂ ಕಲ್ಪಿತ ವಿಶ್ವಾಸಗಳು ಅವರನ್ನು 
ತಮ್ಮ ಧರ್ಮದ ಬಗ್ಗೆ ಅತ್ಯಂತ ತಪ್ಪುಕಲ್ಪನೆಯಲ್ಲಿ ಸಿಲುಕಿಸಿವೆ. ಆದರೆ ನಿಸ್ಸಂದೇಹವಾಗಿಯೂ ಬರಲಿರುವ 
ಅದೊಂದು ದಿನ ನಾವು ಅವರನ್ನು ಒಟ್ಟುಗೂಡಿಸಿದಾಗ ಅವರ ಅವಸ್ಥೆ ಏನಾದೀತು? ಅಂದು ಪ್ರತಿಯೊಬ್ಬನಿಗೂ 
ಅವನ ದುಡಿಮೆಯ ಸಂಪೂರ್ಣ ಪ್ರತಿಫಲ ಕೊಡಲಾಗುವುದು ಮತ್ತು ಯಾರ ಮೇಲೂ ಅನ್ಯಾಯವಾಗದು. 

20. ಅರ್ಥಾತ್‌- ಅವರು ತಮ್ಮ ಶಕ್ತಿ ಸಾಮರ್ಥ್ಯ ಮತ್ತು ಪರಿಶ್ರಮಗಳನ್ನೂ ಇಹಪರಗಳೆರಡರಲ್ಲೂ ಕೆಟ್ಟ ಪರಿಣಾಮಗಳನ್ನುಂಟು 
ಮಾಡುವ ಮಾರ್ಗದಲ್ಲಿ ವ್ಯಯಿಸಿದರು. 

21. ಅವರ ದೋಷಪೂರ್ಣ ಚಟುವಟಿಕೆಗಳನ್ನು ಫಲಪ್ರದಗೊಳಿಸುವ ಅಥವಾ ಕಡೇ ಪಕ್ಷ ಅವುಗಳ ದುಷ್ಪರಿಣಾಮಗಳಿಂದಾದರೂ 
ಅವರನ್ನು ರಕ್ಷಿಸಬಲ್ಲ ಯಾವ ಶಕ್ತಿಯೂ ಇಲ್ಲ. ಇಹದಲ್ಲಿ ಇಲ್ಲವೇ ಪರದಲ್ಲಿ ಅಥವಾ ಇಕ್ಕಡೆಗಳಲ್ಲಿ ತಮಗೆ ಸಹಾಯ 
'ಮಾಡಬಹುದೆಂದು ಯಾವ ಶಕ್ತಿಗಳ ಮೇಲೆ ಅವರು ಭರವಸೆಯಿಡುತ್ತಾರೋ ವಾಸ್ತವದಲ್ಲಿ ಅವುಗಳ بد‎ ಒಂದರ ಸಹಾಯವೂ 
ಅವರಿಗೆ ಸಿಗಲಾರದು. 

22. ಅರ್ಥಾತ್‌: 'ದೇವಗ್ರಂಥವನ್ನು ಅಂತಿಮ ಪ್ರಮಾಣವನ್ನಾಗಿ ಸ್ವೀಕರಿಸಿಕೊಳ್ಳಿರಿ. ಅದರ ತೀರ್ಮಾನದ ಮುಂದೆ ತಲೆಬಾಗಿರಿ 
ಮತ್ತು ಅದು ಸತ್ಯವೆಂದು ಸಾಬೀತು ಪಡಿಸುವುದನ್ನೆಲ್ಲಾ ಸತ್ಯವೆಂದೂ ಅದು ಮಿಥ್ಮವೆನ್ನುವುದನ್ನು ಮಿಥ್ಮವೆಂದೂ ಒಪ್ಪಿಕೊಳ್ಳಿರಿ' 
ಎಂದು ಅವರೊಡನೆ ಹೇಳಲಾಗುತ್ತದೆ. ಇಲ್ಲಿ ದೇವಗ್ರಂಥವೆಂದರೆ ತೌರಾತ್‌ ಮತ್ತು ಇಂಜೀಲ್‌ ಎಂದು ತಿಳಿದಿರಬೇಕು. ಗ್ರಂಥ 
ಜ್ಞಾನದ ಒಂದಂಶವನ್ನು ಪಡೆದವರೆಂದರೆ ಯಹೂದಿ ಮತ್ತು ಕ್ರೈಸ್ತ ವಿದ್ವಾಂಸರು. 

2. ಅರ್ಥಾತ್‌- ಇವರು ತಮ್ಮನ್ನು ದೇವಪ್ರೀತಿಗೆ ಪಾತ್ರರಾದವರೆಂದು ತಿಳಿದುಕೊಂಡು ಕೆಲವು ತಪ್ಪುಕಲ್ಪನೆಗಳಲ್ಲಿ 
ಸಿಲುಕಿದ್ದಾರೆ. "ನಾವು ಏನು ಮಾಡಿದರೂ ಸ್ವರ್ಗ ನಮ್ಮದೇ, ನಾವು ವಿಶ್ವಾಸಿಗಳು, ನಾವು ಇಂತಹವರ ವಂಶದವರು, ಇಂತಹವರ 
ಸಮುದಾಯದವರು, ಇಂತಹವರ ಅನುಯಾಯಿಗಳೂ, ಇಂತಹವರ ಆಶ್ರಯ ಹೊಂದಿದವರು, ನಮಗೆ ನರಕಾಗ್ಲಿ ಸೋಂಕುವುದಾದರೂ 
ಹೇಗೆ? ಒಂದು ವೇಳೆ ನಾವು ನರಕದಲ್ಲಿ ಹಾಕಲ್ಪಟ್ಟರೂ ನಮಗೆ ತಗಲಿದ ಪಾಪಗಳ ಕೊಳೆ ನೀಗಲು ಕೆಲವೇ ದಿನ ಮಾತ್ರ 
ಬೇಕಾಗಬಹುದು. ಅನಂತರ, ನಾವು ನೇರವಾಗಿ ಸ್ವರ್ಗಕ್ಕೆ ರವಾನಿಸಲ್ಪಡುವೆವು... ಇದೇ ತರದ ಭಾವನೆಗಳು ಇವರನ್ನು ಧೈರ್ಯದಿಂದ 
ಪಾಪ ಕಾರ್ಯಗಳನ್ನು ಮಾಡುವಂತೆಯೂ ಬಹಿರಂಗವಾಗಿ ಸತ್ಕಕ್ಕೆದುರು ನಿಲ್ಲುವಂತೆಯೂ ಮಾಡಿವೆ. ಅವರ ಮನಸ್ಸಿನಲ್ಲಿ ಸ್ವಲ್ಪವೂ 
ದೇವಭಯವುಂಟಾಗುವುದಿಲ್ಲ. 


ಕಾಂಡ - 3 


186 ಕುರ್‌ಆನ್‌ ವ್ಯಾಖ್ಯಾನ 


He 
ಜಹಿ اك کر‎ BN 


pA 


ಔಯ 5d 
BAN ರಂದ 


೨4% 


HAY 
PESTS وو‎ 2೫4 3£ دو‎ Le 2 
لا صد یلم اہن‎ [ಸ್‌] Sede a d)3 


2 


(26-27) ಹೇಳಿರಿ- ಓ ಅಲ್ಲಾಹ್‌, ಸಕಲ ವಿಶ್ವಾಧಿಪತ್ಸದ ಒಡೆಯನೇ, ನೀನು عمج‎ ಬಂದವರಿಗೆ 
ರಾಜ್ಯಾಧಿಕಾರ ನೀಡುವೆ ಮತ್ತು ನಿನಗಿಷ್ಟ ಬಂದವರಿಂದ ಕಸಿದುಕೊಳ್ಳುವೆ. ನಿನಗಿಷ್ಟ ಬಂದವರಿಗೆ ಪ್ರತಿಷ್ಠೆ 
ದಯಪಾಲಿಸುವೆ. ನಿನಗಿಷ್ಟ ಬಂದವರನ್ನು ಅವಮಾನಿಸುವ. ಒಳಿತುಗಳು ನಿನ್ನ ಅಧಿಕಾರ ಹಸ್ತದಲ್ಲಿವೆ. 
ನಿಶ್ಚಯವಾಗಿಯೂ ನೀನು ಸರ್ವಶಕ್ತನಾಗಿರುವೆ. ನೀನು ಇರುಳನ್ನು ಹಗಲಿನೊಳಗೆ ಪೋಣಿಸುತ್ತಲೂ ಹಗಲನ್ನು 


ಇರುಳಿನೊಳಗೆ ಪೋಣಿಸುತ್ತಲೂ ತರುವೆ. ಜೀವಿಗಳಿಂದ ನಿರ್ಜೀವಿಗಳನ್ನು ನಿರ್ಜೀವಿಗಳಿಂದ ಜೀವಿಗಳನ್ನೂ 
ಹೊರಗೆ ತೆಗೆಯುವೆ ಮತ್ತು ನಿನಗಿಷ್ಟ ಬಂದವರಿಗೆ ಅಸಂಖ್ಯಾತ ಜೀವನಾಧಾರ ನೀಡುವೆ.” 

(28-30) ಸತ್ಯವಿಶ್ವಾಸಿಗಳು ಸತ್ಯವಿಶ್ವಾಸಿಗಳನ್ನು ಬಿಟ್ಟು ಸತ್ಯನಿಷೇಧಿಗಳನ್ನು ತಮ್ಮ ಆತ್ಮೀಯ ಮಿತ್ರರನ್ನಾಗಿ 
ಎಂದಿಗೂ ಮಾಡಬಾರದು. ಹಾಗೆ ಮಾಡುವವನ ಸಂಬಂಧ ಅಲ್ಲಾಹನೊಂದಿಗೆ ಏನೂ ಇರುವುದಿಲ್ಲ. ನೀವು 
ಅವರ ಮರ್ದನದಿಂದ ತಪ್ಪಿಸಿಕೊಳ್ಳಲು ತೋರಿಕೆಗಾಗಿ ಈ ವಿಧಾನವನ್ನನುಸರಿಸಿದರೆ, ಅದಕ್ಕೆ ಕ್ಷಮೆ ಇದೆ.* 


24. ಒಬ್ಬನು ಒಂದೆಡೆ ಸತ್ಯನಿಷೇಧಿಗಳ ಮತ್ತು ಅವಿಧೇಯರ ದುರಾಚಾರಗಳನ್ನು ನೋಡುತ್ತಾನೆ. ಅವರು ಈ ಲೋಕದಲ್ಲಿ 
ಸಾಫಲ್ಕ ಪಡೆಯುವುದನ್ನೂ ಕಾಣುತ್ತಾನೆ. ಇನ್ನೊಂದೆಡೆ ಸತ್ಮವಿಶ್ವಾಸಿಗಳ ಆಜ್ಞಾನುಸರಣೆಗಳನ್ನು ನೋಡುತ್ತಾನೆ. ಅದೇ ವೇಳೆ 3ನೇ 
ಹಿಜರಿಶಕ ಹಾಗೂ ಅದರ ಸಮಿಪದ. ದಿನಗಳಲ್ಲಿ ಪ್ರವಾದಿ(ಸ) ಮತ್ತು ಮುಸ್ಲಿಮರು ಅನುಭವಿಸುತ್ತಿದ್ದ ದಾರಿದ್ಯ್ಯವನ್ನೂ ಅವರು 
ಎದುರಿಸುತ್ತಿದ್ದ ಕಷ್ಟ ಕಾರ್ಪಣ್ಯಗಳನ್ನೂ ನೋಡುತ್ತಾನೆ. ಆಗ ಸ್ವಾಭಾವಿಕವಾಗಿ ಅವನ ಮನಸ್ಸಿನೊಳಗೆ ಅನುತಾಪದಿಂದ ಕೂಡಿದ 
ಒಂದು ವಿಚಿತ್ರ ಪ್ರಶ್ನೆ ಉದ್ಭವಿಸುತ್ತದೆ. ಅಲ್ಲಾಹನು ಇದೇ ಪ್ರಶ್ನೆಯ ಉತ್ತರವನ್ನು ಇಲ್ಲಿ ಕೊಟ್ಟಿರುತ್ತಾನೆ. ಎಷ್ಟು ಸಮರ್ಪಕವಾದ 
ಉತ್ತರವಿದು. ಇದಕ್ಕಿಂತಲೂ ಮಿಕ್ಕಿದ ಸಮರ್ಪಕತೆಯನ್ನು ಊಹಿಸಲಿಕ್ಕೂ ಸಾಧ್ಯವಾಗದು. 

25. ಆರ್ಥಾತ್‌- ಒಬ್ಬ ಸತ್ಯವಿಶ್ವಾಸಿಯು ಇಸ್ಲಾಮಿನ ಶತ್ರುಗಳ ಜಾಲದಲ್ಲಿ ಸಿಕ್ಕಿಬಿದ್ದಾಗ ಅವನಿಗೆ ಅವರ ಅಕ್ರಮ, 
ಅತ್ಕಾಚಾರಗಳ ಭಯವಿದ್ದರೆ ಅವನು ತನ್ನ ಈಮಾನ(ಸತ್ಮವಿಶ್ವಾಸುನ್ನು ಬಚ್ಚಿಟ್ಟು ಸತ್ಯನಿಷೇಧಿಗಳೊಂದಿಗೆ ತೋರಿಕೆಗಾಗಿ ಅವರ 
ಜನರಂತೆ ನಟಿಸಿಕೊಂಡಿರಬಹುದು ಅಥವಾ ಅವನ ಮುಸ್ಲಿಮನಾಗಿರುವಿಕೆಯು ಪ್ರಕಟವಾಗಿ ಹೋದರೆ ಆತ್ಮರಕ್ಸಣೆಗಾಗಿ 
ಸತ್ಯನಿಷೇಧಿಗಳೊಂದಿಗೆ ಸ್ನೇಹವನ್ನೂ ಪ್ರಕಟಿಸಬಹುದು. ಒಂದು ವೇಳೆ ಭಯಾಧಿಕ್ಕದ ಸ್ಥಿತಿಯಲ್ಲಿ ಸಹನಾತೀತ ಪರಿಸ್ಥಿತಿ 
ಬಂದೊದಗಿದಾಗ ನಿಷೇಧ ವಾಕ್ಕಗಳನ್ನು ಉಚ್ಚರಿಸುವ ಅನುಮತಿಯೂ ಇದೆ. 


3. ಆಲಿ ಇಮ್‌ರಾನ್‌ 187 


CS وَغلم ای لسوت ما الائرض‎ 
کر‎ | FA ಕ್ಷಿ 
ಮೋ EL EE 


೨% Ps, 237 


07 NEN & 


Ky 


Cod ಸೈ ಪಿ 23 ೨೫ BA‏ حھ 
Boe ME "ಸನ ಹಹ ಖಿ ಸಖಿ ರಿಯ b‏ 


ಆದರೆ ಅಲ್ಲಾಹನು ಸ್ವತಃ ತನ್ನ ಬಗ್ಗೆ (ಭಯಪಡಬೇಕೆಂದು) ನಿಮಗೆ ಎಚ್ಚರಿಕೆ ನೀಡುತ್ತಿದ್ದಾನೆ ಮತ್ತು ನಿಮಗೆ 
ಆತನ ಕಡೆಗೇ ಮರಳಿ ಹೋಗಲಿಕ್ಕಿದೆ.* ಓ ಪೈಗಂಬರರ, ನಿಮ್ಮ ಹೃದಯದಲ್ಲಿರುವುದನ್ನು ಬಚ್ಚಿಟ್ಟರೂ 
ಪ್ರಕಟಪಡಿಸಿದರೂ ಅಲ್ಲಾಹನು ಅದನ್ನು ಅರಿಯುತ್ತಾನೆಂದೂ ಭೂಮಿ-ಆಕಾಶಗಳ ಯಾವ ವಸ್ತುವೂ ಅವನ 
ತಿಳುವಳಿಕೆಗೆ ಹೊರತಾಗಿರುವುದಿಲ್ಲವೆಂದೂ ಅವನ ಅಧಿಕಾರವು ಸಮಸ್ತ ವಸ್ತುಗಳ ಮೇಲೆ ವ್ಮಾಪಿಸಿದೆ ಎಂದೂ 
ಜನರಿಗೆ ಎಚ್ಚರಿಕೆ ಹೇಳಿರಿ. ಪುಣ್ಯ ಮಾಡಿರಲಿ ಅಥವಾ ಪಾಪವೆಸಗಿರಲಿ ಪ್ರತಿಯೊಬ್ಬನೂ ತನ್ನ ಕರ್ಮಫಲವನ್ನು 
ಪ್ರತ್ಯಕ್ಷ ಪಡೆಯುವ ಆ ದಿನ ಬರಲಿದೆ. ಅಂದು ಮಾನವನು, ಅಕಟ! ಈ ದಿನವು ತನ್ನಿಂದ ಇನ್ನೂ ಬಹಳ 
ದೂರವಿರುತ್ತಿದ್ದರೆ! ಎಂದು ಆಶಿಸುವನು. ಅಲ್ಲಾಹನು ಸ್ವತಃ ತನ್ನ ಬಗ್ಗೆ (ಭಯಪಡಬೇಕೆಂದು) ನಿಮಗೆ ಎಚ್ಚರಿಕೆ 
ನೀಡುತ್ತಿದ್ದಾನೆ ಮತ್ತು ಅವನು ತನ್ನ ದಾಸರ ಪರಮ ಹಿತಚಿಂತಕನಾಗಿರುತ್ತಾನೆ. 


(31-32) ಓ ಪೈಗಂಬರರೇ, ನೀವು ಜನರೊಡನೆ ಹೀಗೆ ಹೇಳಿಬಿಡಿರಿ- "ನೀವು ನಿಜವಾಗಿಯೂ 
ಅಲ್ಲಾಹನನ್ನು ಪ್ರೀತಿಸುತ್ತೀರೆಂದಾದರೆ ನನ್ನ ಅನುಕರಣೆ ಮಾಡಿರಿ. ಅಲ್ಲಾಹನು ನಿಮ್ಮನ್ನು ಪ್ರೀತಿಸುವನು ಮತ್ತು 
ನಿಮ್ಮ ಪಾಪಗಳನ್ನು ಕ್ಷಮಿಸುವನು. ಅವನು ಮಹಾ ಕ್ಷಮಾಶೀಲನೂ ಕರುಣಾಮಯಿಯೂ ಆಗಿರುತ್ತಾನೆ." 
"ಅಲ್ಲಾಹ್‌ ಮತ್ತು ಸಂದೇಶವಾಹಕರ ಅನುಸರಣೆ ಮಾಡಿರಿ" ಎಂದು ಅವರೊಡನೆ ಹೇಳಿರಿ. ಅವರು ನಿಮ್ಮ 


26. ಅರ್ಥಾತ್‌- ದೇವಭಯವು ಹೃದಯದಿಂದ ತೊಲಗಿ ಹೋಗುವಷ್ಟರ ಮಟ್ಟಕ್ಕೆ ಮಾನವರ ಭಯ ನಿಮ್ಮನ್ನು 
ಆವರಿಸದಿರಲಿ. ಮಾನವನು ಹೆಚ್ಚೆಂದರೆ ನಿಮ್ಮ ಇಹವನ್ನು ಕೆಡಸಬಹುದು. ಆದರೆ ಅಲ್ಲಾಹನು ನಿಮ್ಮನ್ನು ಶಾಶ್ವತ 
ಯಾತನೆಗೊಳಪಡಿಸಬಲ್ಲನು. ಆದುದರಿಂದ ಆತ್ಮರಕ್ಷಣೆಗೆ ಅನಿವಾರ್ಯವಾಗಿ ಒಂದು ವೇಳೆ ಸತ್ಯನಿಷೇಧಿಗಳ ಮುಂದೆ ನಿಮ್ಮ 
ಧರ್ಮವಿಶ್ವಾಸವನ್ನು ಬಚ್ಚಿಟ್ಟುಕೊಳ್ಳಬೇಕಾಗಿ ಬಂದರೂ, ಅದು ಇಸ್ಲಾಮೊ ಆಂದೋಲನ ಮತ್ತು ಇಸ್ಲಾವೊ ಸಂಘಟನೆಯ 
ಹಿತಕ್ಕಾಗಲೀ ಯಾವುದೇ ಮುಸ್ಲಿಮರ ಜೀವ, ವಿತ್ತಗಳಿಗಾಗಲಿ ಹಾನಿಯುಂಟು ಮಾಡದೆ ಕೇವಲ ನಿಮ್ಮ ಜೀವ ಮತ್ತು ( ಸೊತ್ತು 
ವಿತ್ತಗಳ ರಕ್ಷಣೆ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಮಾತ್ರ ಸೀಮಿತವಾಗಿರಬೇಕು. ಆದರೆ ಇಸ್ಲಾಮಿಗೆ ವಿರೋಧವಾಗಿ ಕುಫ್ರ್‌(ಅಧರ್ಮ)ನ 
ಪ್ರತಾಪಕ್ಕೆ ಮತ್ತು ಮುಸ್ಲಿಮರ ಮೇಲೆ ಅಧರ್ಮೊಯರ ಮೇಲುಗೈಗೆ ಕಾರಣವಾಗುವಂತಹ ಸೇವೆಯು ನಿಮ್ಮಿಂದ ಅವರಿಗೆ 
ಒದಗಬಾರದು. ಜಾಗ್ರತೆ! ನೀವು ಕೇವಲ ನಿಮ್ಮ ಆತ್ಮರಕ್ಷಣೆಗಾಗಿ ಅಲ್ಲಾಹನ ಧರ್ಮಕ್ಕೆ ಅಥವಾ ಸತ್ಯವಿಶ್ವಾಸಿಗಳ ಸಂಘಟನೆಗೆ 
ಅಥವಾ ವಿಶ್ವಾಸಿ ವ್ಯಕ್ತಿಯೊಬ್ಬನಿಗೆ ಹಾನಿಯನ್ನುಂಟು ಮಾಡಿದರೆ ಅಥವಾ ದೇವವಿದ್ರೋಹಿಗಳ ನೈಜ ಸೇವೆಗೈದರೆ, ಅಲ್ಲಾಹನ 
ವಿಚಾರಣೆಯಿಂದ ನೀವು ತಪ್ಪಿಸಿ ಕೊಳ್ಳಲಾರಿರಿ, ಹೇಗಿದ್ದರೂ ಕೊನೆಗೆ ನಿಮಗೆ ಅಲ್ಲಾಹನ ಬಳಿಗೇ ಹೋಗಬೇಕಾಗಿದೆ. 

27. ಅರ್ಥಾತ್‌- ಅವನು ನಿಮಗೆ ಕೆಟ್ಟ ಪರಿಣಾಮಗಳನ್ನು ಉಂಟುಮಾಡಬಹುದಾದ ಕಾರ್ಯಗಳ ಬಗ್ಗೆ ಮುಂಚಿತವಾಗಿಯೇ 
ಎಚ್ಚರಿಕೆ ನೀಡುತ್ತಿರುವುದು ಅವನ ಮಹಾ ಹಿತಾಕಾಂಕ್ಷೆಯಾಗಿರುತ್ತದೆ. 


18 ಕುರ್‌ಆನ್‌ ವ್ಯಾಖ್ಯಾನ 


ف2 


* ಇ%4 
ರಿಟ್‌ 


ಸಂದೇಶವಾಹಕರ ಅನುಸರಣೆಯನ್ನು 


ಆಹ್ವಾನವನ್ನು ಸ್ವೀಕರಿಸದಿದ್ದರೆ ಅಲ್ಲಾಹನು ತನ್ನ ಮತ್ತು ತನ್ನ 
ನಿರಾಕರಿಸುವವರನ್ನು ಪ್ರೀತಿಸುವುದು ಖಂಡಿತವಾಗಿಯೂ ಅಸಂಭವ.” } 

(33-37-) ಅಲ್ಲಾಹನು ಆದಮ್‌, ನೂಹ್‌, ಇಬ್‌ರಾಹೀಮ್‌ರ ವಂಶ ಮತ್ತು ಇಮ್‌ರಾನರ" 
ವಂಶಗಳನ್ನು ಸಕಲ ಜಗತ್ತಿನವರ ಮೇಲೆ ಮಹತ್ವ ನೀಡಿ (ತನ್ನ ಸಂದೇಶವಾಹಕತ್ವಕ್ಕಾಗಿ) ಆಯ್ದುಕೊಂಡಿದ್ದು. 


ಇವರು ಪರಸ್ಪರರ ವಂಶದವರೂ ಒಂದೇ ಪರಂಪರೆಯವರೂ ಆಗಿದ್ದರು. ಅಲ್ಲಾಹನು ಎಲ್ಲವನ್ನೂ ಆಲಿಸುತ್ತಾನೆ 


28. ಇಲ್ಲಿಗೆ ಪ್ರಥಮ ಉಪನ್ಮಾಸ ಮುಗಿಯುತ್ತದೆ. ಇದರಲ್ಲಿ ಅಡಕವಾಗಿರುವ ವಿಷಯವನ್ನು ಮುಖ್ಯವಾಗಿ ند‎ ಯುದ್ಧದ 
ಕಡೆಗೆ ನೀಡಲಾಗಿರುವ ಸೂಚನೆಗಳ ರೀತಿಯನ್ನು ಗಮನಿಸಿದಾಗ ಹೆಚ್ಚಿನಂಶ ಈ ಉಪನ್ಮಾಸದ ಅವಶೀರ್ಣವು ಬದ್ಸ್‌ ಮತ್ತು ಉಹುದ್‌ 
ಯುದ್ಧಗಳ ಮಧ್ಯಕಾಲದಲ್ಲಿ (ಅಂದರೆ 3ನೆಯ ಹಿಜರಿಯಲ್ಲಿ) ಆಗಿತ್ತೆಂದು ಊಹಿಸಬಹುದು. ಮುಹಮ್ಮದ್‌ ಬಿನ್‌ ಇಸ್ಲಾಕರ 
ಉಲ್ಲೇಖದಿಂದಾಗಿ ಜನರಲ್ಲಿ ಈ ಅಧ್ಯಾಯದ ಆರಂಭದ 80 ಸೂಕ್ತಗಳು 9ನೆಯ ಹಿಜರಿಯಲ್ಲಿ ನಜ್ರಾನಿನ ನಿಯೋಗದ ಆಗಮನ 
ವೇಳೆ ಅವತೀರ್ಣಗೊಂಡುವೆಂಬ ತಪ್ಪುಕಲ್ಪನೆ ಉಂಟಾಗಿದೆ. ಆದರೆ ಅದು ಇದಕ್ಕಿಂತ ಬಹಳ ಹಿಂದೆ ಅವತೀರ್ಣವಾಗಿರಬೇಕೆಂದು 
ಈ ಪ್ರಸ್ತಾವನಾ ಉಪನ್ಮಾಸದ ವಿಷಯ ಭಾಗದಿಂದಲೇ ತಿಳಿದುಬರುತ್ತದೆ. ಎರಡನೆಯದಾಗಿ ನಜ್ರಾನಿನ ನಿಯೋಗದ ಆಗಮನದ 
ವೇಳೆ ಹ. ಯಹ್ಮಾ(ಅ) ಮತ್ತು ಹ. ಈಸಾರವರ(ಅ) ವಿವರಗಳನ್ನೊಳಗೊಂಡ ಸುಮಾರು 30 ಅಥವಾ ಅದಕ್ಕಿಂತ ಹೆಚ್ಚು ಸೂಕ್ತಗಳು 
ಮಾತ್ರ ಅವಶೀರ್ಣಗೊಂಡುವೆಂದು ಮುಕಾತಿಲ್‌ ಬಿನ್‌ ಸುಲೈಮಾನರ ವರದಿಯು ಸ್ಪಷ್ಟಪಡಿಸುತ್ತದೆ. 

29. ಇಲ್ಲಿಂದ ಎರಡನೆಯ ಉಪನ್ಮಾಸ ಆರಂಭವಾಗುತ್ತದೆ. ಇದು 9ನೇ ಹಿಜರಿಶಕೆಯಲ್ಲಿ ನಜ್ರಾನಿನ ಕ್ರೈಸ್ತ ಗಣರಾಜ್ಯದ 
ನಿಯೋಗವೊಂದು ಪ್ರವಾದಿಯವರನ್ನು(ಸ) ಭೇಟಿಯಾಗಲು ಬಂದಾಗ ಅವತೀರ್ಣಗೊಂಡಿತ್ತು. ನಜ್ರಾನ್‌ ಪ್ರದೇಶವು ಹಿಜಾರುಖ್‌ 
ಮತ್ತು ಯಮನ್‌ಗಳೆ ನಡುವೆ ಇದೆ. ಆಗ ಆ ಪ್ರದೇಶಕ್ಕೆ 73 ಊರುಗಳು ಸೇರಿದ್ದು ಅದರ ಜನಸಂಖ್ಯೆಯಿಂದ ಒಂದು ಲಕ್ಷದ 
ಇಪ್ಪತ್ತು ಸಾವಿರ ಯೋಧರು ಸಿಗಬಹುದಾಗಿತ್ತು ಎನ್ನಲಾಗುತ್ತದೆ. ಎಲ್ಲರೂ ಕ್ರೈಸ್ತ ಮತಾವಲಂಬಿಗಳಾಗಿದ್ದರು. ಅವರೆಲ್ಲರೂ 
ಮೂವರು ಸರದಾರರ ಕೈಕೆಳಗಿದ್ದರು. ಒಬ್ಬನು 'ಆಕಿಬ್‌' ಆಗಿದ್ದು ಜನಾಂಗ ನಾಯಕನ ಸ್ಥಾನದಲ್ಲಿದ್ದನು. ಇನ್ನೊಬ್ಬನು 'ಸಯ್ಕಿದ್‌' 
ಆಗಿದ್ದು ಅವರ ನಾಗರಿಕ ಮತ್ತು ರಾಜಕೀಯ ವಿಷಯಗಳ ಮೇಲ್ವಿಚಾರಕನಾಗಿದ್ದನು. ಮೂರನೆಯವರು 'ಉಸ್ಕುಫ್‌' (ಬಿಷಪ್‌) 
ಆಗಿದ್ದು ಧಾರ್ಮಿಕ ಮುಖಂಡನಾಗಿದ್ದನು. ಪ್ರವಾದಿ(ಸ) ಮಕ್ಕಾ ಪಟ್ಟಣವನ್ನು ಜಯಿಸಿದಾಗ ಮತ್ತು ಅಖಿಲ ಅರಬ್‌ ದೇಶದ 
یدب‎ ಈಗ ಹ. ಮುಹಮ್ಮದ್‌ರ(ಸ) ಕೈಯಲ್ಲಿದೆಯೆಂದು ಎಲ್ಲ ಅರಬರಿಗೆ ಖಾತ್ರಿಯಾದಾಗ ಅರೇಬಿಯಾದ ನಾನಾ 
ಮೂಲೆಗಳಿಂದ ಪ್ರವಾದಿ(ಸುಯವರ ಬಳಿಗೆ ನಿಯೋಗಗಳು ಬರಲಾರಂಭಿಸಿದುವು. ಈ ಪೈಕಿ ನಜ್ರಾನಿನ ಮೂವರು ಸರದಾರರು 
ಅರುವತ್ತು ಜನರನ್ನೊಳೆಗೊಂಡ ನಿಯೋಗದೊಂದಿಗೆ ಮದೀನಾ ತಲಪಿದರು. ಅವರು ಯುದ್ಧಕ್ಕಂತೂ ಸಿದ್ಧರಿರಲಿಲ್ಲ. ಅವರು 
ಇಸ್ಲಾಮ್‌ ಸ್ವೀಕರಿಸುತ್ತಾರೋ ಅಥವಾ ದಿಮ್ಮಿ(ಇಸ್ಲಾಮೊ ರಾಷ್ಟ್ರದ ಮುಸ್ಲಿಮೇತರ ಪ್ರಜೆ)ಗಳಾಗಿರಲು ಬಯಸುತ್ತಾರೋ ಎಂಬುದು 
ಮಾತ್ರ ಪ್ರಶ್ನೆಯಾಗಿತ್ತು. ಈ ಸಂದರ್ಭದಲ್ಲಿ ನಜ್ರಾನಿನ ನಿಯೋಗಕ್ಕೆ ಇಸ್ಲಾಮಿನ ಕರೆನೀಡಲಿಕ್ಕಾಗಿ ಅಲ್ಲಾಹನು ಪ್ರವಾದಿಯವರಿಗೆ(ಸ) 
ಈ ಉಪನ್ಮಾಸವನ್ನು ಅವತೀರ್ಣಗೊಳಿಸಿದನು. 

30. ಇಮ್‌ರಾನ್‌ ಎಂಬುದು ಹ.ಮೂಸಾ ಮತ್ತು ಹಾರೂನ್‌ರ(ಅ) ತಂದೆಯ ಹೆಸರಾಗಿತ್ತು. ಇದನ್ನು ಬೈಬಲಿನಲ್ಲಿ 
'ಅಮ್ರಾಮ್‌' ಎಂದು ಬರೆದಿದೆ. 


3. ಆಲಿ ಇಮ್‌ರಾನ್‌ 189 


HLS SAA AL 
SEES Css 7 


ھ۶ و۶ 


پ2 ೨‏ ے نہ رک کے دہ ۴ وع و ئک 
ಎಜೆ ನವಿ ಮೂ ಕ್ರಿ‏ 
ARES bce: SA SAE‏ 


ಮತ್ತು "ಅರಿಯುತ್ತಾನೆ.3' ಇಮ್‌ರಾನನ ಸ್ತ್ರೀಯು? "ಓ ನನ್ನ ಪ್ರಭೂ, ನಾನು ನನ್ನ ಗರ್ಭದಲ್ಲಿರುವ ಶಿಶುವನ್ನು 
ನಿನಗೆ ಹರಕೆಯಾಗಿ ಒಪ್ಪಿಸುತ್ತೇನೆ. ಅದು ನಿನ್ನ ಕಾರ್ಯಕ್ಕಾಗಿಯೇ ಸಮರ್ಪಿತವಿರುವುದು. ನನ್ನ ಈ ಕಾಣಿಕೆಯನ್ನು 
ಸ್ವೀಕರಿಸು. ನಿಶ್ಚಯವಾಗಿಯೂ ನೀನು ಸರ್ವಶ್ರುತನೂ ಸರ್ವಜ್ಞನೂ ಆಗಿರುವೆ ಎಂದು ಹೇಳುತ್ತಿದ್ದಳು. (ಆಗ 
ಅವನು ಅದನ್ನು ಆಲಿಸುತ್ತಿದ್ದನು) ಅನಂತರ ಅವಳಲ್ಲಿ ಆ ಹೆಣ್ಣು ಶಿಶು ಜನಿಸಿದಾಗ ಅವಳು, "ಓ ನನ್ನ 
ಪ್ರಭೂ, ನನ್ನಲ್ಲಿ ಹೆಣ್ಣು ಶಿಶು ಜನಿಸಿಬಿಟ್ಟಿದೆ' ಎಂದಳು - ವಸ್ತುತಃ ಅವಳು ಏನು ಪಡೆದಿದ್ದಳೆಂಬುದರ 
ಸಮಾಚಾರ ಅಲ್ಲಾಹನಿಗೆ ತಿಳಿದಿತ್ತು ಮತ್ತು ಗಂಡು ಶಿಶು ಹೆಣ್ಣು ಶಿಶುವಿನಂತಿರುವುದಿಲ್ಲ.* "ಸರಿ ನಾನು 


31. ಹ. ಈಸಾರನ್ನು(ಅ) ದೇವದಾಸ ಮತ್ತು ಸಂದೇಶವಾಹಕನೆಂದು ಒಪ್ಪಿಕೊಳ್ಳುವ ಬದಲಿಗೆ ದೇವಪುತ್ರ ಮತ್ತು 
ದೇವತ್ವದಲ್ಲಿ ಅವನ ಭಾಗೀದಾರನೆಂದು ತಿಳಿಯುವುದೇ ಕ್ರೈಸ್ತರ ಪಥಭ್ರಷ್ಟತೆಗೆ ಮೂಲ ಕಾರಣ. ಅವರ ಈ ಮೂಲ ದೋಷವು 
ನಿವಾರಣೆಯಾಗಿ ಬಿಟ್ಟರೆ ಅವರು ಅಪ್ಪಟ ಇಸ್ಲಾಮಿನ ಕಡೆಗೆ ಮರಳುವುದು ಬಹಳ ಸುಲಭವಾಗುವುದು. ಆದಮ್‌, ನೂಹ್‌, 
ಇಬ್‌ರಾಹೀಮ್‌ರ(ಅ) ವಂಶ ಮತ್ತು ಇಮ್‌ರಾನರ ವಂಶಗಳೆ ಎಲ್ಲ ಪ್ರವಾದಿಗಳೂ ಮಾನವರಾಗಿದ್ದರು. "ಒಂದು ವಂಶದಿಂದ 
ಇನ್ನೊ೦ದು ವಂಶ ಉಂಟಾಗುತ್ತ ಹೋಯಿತು.' ಅವರ ಪೈಕಿ ಯಾರೂ ದೇವನಾಗಿರಲಿಲ್ಲ. ಅಲ್ಲಾಹನು ಅವರನ್ನು ತನ್ನ ಧರ್ಮದ 
ಪ್ರಚಾರ ಮತ್ತು ಜಗತ್ತಿನ ಸಂಸ್ಕಾರಕ್ಕಾಗಿ ಆಯ್ದುಕೊಂಡನೆಂಬುದು ಮಾತ್ರ ಅವರ ವೈಶಿಷ್ಟ್ಯ ಎಂಬ ಪೀಠಿಕೆಯೊ೦ದಿಗೆ ಅಲ್ಲಾಹನು 
ಈ ಉಪನ್ಯಾಸವನ್ನು ಆರಂಭಿಸಿರುವನು. 

32. ಇಲ್ಲಿ ಇಮ್ರಾನನ ಸ್ತ್ರೀ ಎಂದರೆ ಇಮ್ರಾನನ ಪತ್ನಿ 5 ತೆಗೆದುಕೊಂಡರೆ, ಇವರು ಮೇಲೆ ಪ್ರಸ್ತಾಪಿಸಲ್ಪಟ್ಟ ಇಮ್ರಾನ್‌ 
ಅಲ್ಲವೆಂದೂ ಅವರು ಹ. ಮರ್ಯಮ್‌ರ(ಅ) ತಂದೆಯಾಗಿದ್ದು ಪ್ರಾಯಶಃ ಅವರ ಹೆಸರೂ ಇಮ್ರಾನ್‌ ಆಗಿರಬಹುದೆಂದೂ 
ಅರ್ಥವಾಗುತ್ತದೆ. (ಕ್ರೈಸ್ತರ ವರದಿಗಳಲ್ಲಿ ಹೆ. ಮರ್ಯಮರ ತಂದೆಯ ಹೆಸರು ಯುವಾಖೀಮ್‌(104him) ಎಂದು ಉಲ್ಲೇಖಿಸಲಾಗಿದೆ.) 
ಇನ್ನು ಇಮ್ರಾನನ ಸ್ತ್ರೀ ಎಂಬುದರ ಅರ್ಥ ಇಮ್ರಾನನ ವಂಶದ ಸ್ತ್ರೀಯೆಂದು ತೆಗೆದುಕೊಂಡಾಗ ಹ. ಮರ್ಯಮರ ತಾಯಿ ಆ 
ಗೋತ್ರಕ್ಕೆ ಸೇರಿದ್ದರೆಂದು ಅರ್ಥವಾಗುತ್ತದೆ. ಈ ಎರಡು ಅರ್ಥಗಳ ಪೈಕಿ ಯಾವುದಾದರೂ ಒಂದನ್ನು ನಿಖರವಾಗಿ ಆಯ್ದುಕೊಳ್ಳಲು 
ತಕ್ಕ ಜ್ಞಾನಸಾಧನವೇನೂ ನಮ್ಮಲ್ಲಿಲ್ಲ. ಏಕೆಂದರೆ ಹ. ಮರ್ಯಮ್‌ರ(ಅ) ತಂದೆ ಯಾರು ಮತ್ತು ಅವರ ತಾಯಿ ಯಾವ 
ಗೋತ್ರದವರು ಎಂಬ ಬಗ್ಗೆ ಇತಿಹಾಸದಲ್ಲಿ ಯಾವುದೇ ಉಲ್ಲೇಖವಿಲ್ಲ. ಹ.ಯಹ್ಮಾರ(ಅ) ತಾಯಿ ಮತ್ತು ಹ. ಮರ್ಯಮರ 
ತಾಯಿ ಇವರಿಬ್ಬರೊಳಗೆ ಪರಸ್ಪರ ಸಹೋದರಿಯರ ಸಂಬಂಧವಿತ್ತೆಂಬ ಅನುಶ್ರುತಿಯನ್ನು ಒಪ್ಪಿಕೊಂಡರೆ, 'ಇಮ್ರಾನನ مب‎ ಎಂದರೆ 
ಇಮ್ರಾನ್‌ ಗೋತ್ರದ ಸ್ತ್ರೀ ಎಂಬುದು ಸರಿಯೆನಿಸುವುದು. ಏಕೆಂದರೆ ಹೆ.ಯಹ್ಕಾರ(ಅ) ತಾಯಿ. ಹ. ಹಾರೂನ್‌ರ(ಅ) 
ಸಂತತಿಯವರಾಗಿದ್ದರೆಂದು ಲೂಕನ ಸುವಾರ್ತೆಯಿಂದ ತಿಳಿದು ಬರುತ್ತದೆ. (ಲೂಕನ ಸುವಾರ್ತೆ 1: 5) 

33. ಅರ್ಥಾತ್‌- ನೀನು ನಿನ್ನ ದಾಸರ ಪ್ರಾರ್ಥನೆಗಳನ್ನು ಆಲಿಸುತ್ತಿ ಮತ್ತು ಅವರ ಹೃದ್ಗತಗಳನ್ನು ಅರಿತವನಾಗಿರುತ್ತಿ. 

34. ಅರ್ಥಾತ್‌- ಬಾಲಕಿಗೆ ಅಂಟಿಕೊಂಡಿರುವ ಅನೇಕ ವಿಧದ ನೈಸರ್ಗಿಕ ಹಾಗೂ ಸಾಮಾಜಿಕ ಕಟ್ಟುಪಾಡುಗಳಿಂದ ಬಾಲಕನು 
ಮುಕ್ತವಾಗಿರುತ್ತಾನೆ. ಆದುದರಿಂದ ಮಗು ಗಂಡಾಗಿರುತ್ತಿದ್ದರೆ ಅದನ್ನು ನಿನ್ನ ಮಾರ್ಗದಲ್ಲಿ ಸಮರ್ಪಿಸಲು ಬಯಸಿದ್ದ ಉದ್ದೇಶವು 
ಇನ್ನೂ ಚೆನ್ನಾಗಿ ನೆರವೇರಲು ಸಾಧ್ಯವಾಗುತ್ತಿತ್ತು. 


10 ಕುರ್‌ಆನ್‌ ವ್ಯಾಖ್ಯಾನ 


اج 
yo‏ 
Y‏ 


furs 2 NIG اک گے ہے مم صن ال‎ 23 
EG OEY MO IG SE ESAS 


pa ಲ್‌ و‎ 


٠2 
۹: 
Cu- 


PAE SLMS NLS FS LE 
ಅದಕ್ಕೆ ಮರ್ಯಮ್‌ ಎಂದು ನಾಮಕರಣ ಮಾಡಿಬಿಟ್ಟೆ ಮತ್ತು ನಾನು ಆಕೆಯನ್ನೂ ಆಕೆಯ ಭಾವೀ 
ಸಂತತಿಯನ್ನೂ ಬಹಿಷ್ಟತ ಶೈತಾನನ ಕೇಡಿನಿಂದ (ತಪ್ಪಿಸಲು) ನಿನ್ನ ರಕ್ತಣೆಗೆ ಒಪ್ಪಿಸುತ್ತೇನೆ" ಎಂದು ಹೇಳಿದಳು. 
ಕೊನೆಗೆ ಅವಳ ಪ್ರಭುವು ಆ ಬಾಲಕಿಯನ್ನು ಸಂತೋಷದಿಂದ ಸ್ವೀಕರಿಸಿಕೊಂಡನು. ಅವಳನ್ನು ಅತ್ಕುತ್ತಮ 
ಬಾಲಕಿಯನ್ನಾಗಿ ಬೆಳೆಸಿದನು ಮತ್ತು ರುಕರಿಯ್ಕಾರನ್ನು ಅವಳೆ ರಕ್ಟಕನನ್ನಾಗಿ ಮಾಡಿದನು. } 
(-37-41) ರುಕರಿಯ್ಕಾರವರು* ಅವಳ 'ಮಿಹ್ರಾಬ್‌'(ಕೊಠಡಿ)ಗೆ* ಬಂದಾಗಲೆಲ್ಲಾ ಅವಳ ಬಳಿ 
ಒಂದಲ್ಲೊಂದು ಭಕ್ಷ ಪದಾರ್ಥವನ್ನು ಕಂಡು, "ಓ ಮರ್ಯಮ್‌, ಇದು ನಿನ್ನ ಬಳಿಗೆ ಎಲ್ಲಿಂದ ಬಂತು?" 
ಎಂದು ಕೇಳುತ್ತಿದ್ದರು. ಆಗ ಅವಳು, "ಅಲ್ಲಾಹನ ಕಡೆಯಿಂದ ಬಂದಿದೆ. ಅಲ್ಲಾಹ್‌ ತನಗಿಷ್ಟಬಂದವರಿಗೆ 
ಎಣಿಸಲಾಗದಷ್ಟು ಅನ್ನಾಧಾರ ನೀಡುತ್ತಾನೆ" ಎಂದು ಉತ್ತರಿಸುತ್ತಿದ್ದಳು. ಇದನ್ನು ಕಂಡು ರುಕರಿಯ್ಕಾರವರು 
ತಮ್ಮ ಪ್ರಭುವನ್ನು ಪ್ರಾರ್ಥಿಸಿದರು, "ಪ್ರಭೂ, ನಿನ್ನ ಮಹಿಮೆಯಿಂದ ನನಗೆ ಸುನೀತ ಸಂತತಿ ದಯಪಾಲಿಸು. 


ನೀನೇ ಪ್ರಾರ್ಥನೆಯನ್ನಾಲಿಸುವವನಾಗಿರುತ್ತಿ."”' ಅವರು ಮಿಹ್ರಾಬಿನಲ್ಲಿ ನಿಂತು ನಮಾರುಖ್‌ ಮಾಡುತ್ತಿದ್ದಾಗ 


35. ಈಗ ಹ. ಮರ್ಯಮ್‌ರು(ಅ) ಪ್ರೌಢೆಯಾದ ಮತ್ತು ಅವರು ಬೈತುಲ್‌ ಮಕ್ಕಿಸಿನ ಆರಾಧನಾಲಯ(ಹೈಕಲ್‌)ದಲ್ಲಿ 
ಸೇರಿ ಅಹೋ ರಾತ್ರಿ ದೇವಧ್ಯಾನದಲ್ಲಿ ನಿರತನಾಗಿದ್ದ ಕಾಲದ ಪ್ರಸ್ತಾಪ ಆರಂಭವಾಗುತ್ತದೆ. ಅವರ ಮೇಲ್ವಿಚಾರಕರಾಗಿದ್ದ ಹ. 
ರುಕರಿಯ್ಕಾ ಬಹುಶಃ ಅವರ ಚಿಕ್ಕಮ್ಮನ ಪತಿಯಾಗಿದ್ದರು ಮತ್ತು ಹೈಕಲಿನ ಸೇವಕರಲ್ಲಿ ಒಬ್ಬರಾಗಿದ್ದರು. ಬೈಬಲಿನ ಹಳೆ 
ಒಡಂಬಡಿಕೆಯಲ್ಲಿ, ವಧಿಸಲ್ಪಟ್ಟರೆಂದು ಪ್ರಸ್ತಾಪಗೊಂಡ ಪ್ರವಾದಿ ರುಕರಿಯ್ಕಾ ಇವರಲ್ಲ. 

36. 'ಮಿಹ್ರಾಬ್‌' ಎಂದೊಡನೆ ಜನರ ಗಮನವು ಸಾಮಾನವಾಗಿ ನಮ್ಮ ಮಸೀದಿಗಳಲ್ಲಿ ಇಮಾಮರಿಗೆ ನಿಲ್ಲಲಿಕ್ಕೆಂದು 
ನಿರ್ಮಿಸಲಾಗುವ ಕಮಾನಿನ ಕಡೆಗೆ ಹೋಗಿಬಿಡುತ್ತದೆ. ಆದರೆ ಇಲ್ಲಿ ಮಿಹ್ರಾಬಿನ ಅರ್ಥ ಇದಲ್ಲ. ಆರಾಧನಾಲಯಗಳ ಕಟ್ಟಡದ 
ಒತ್ತಿನಲ್ಲೆ ನೆಲಮಟ್ಟದಿಂದ ಸಾಕಷ್ಟು ಎತ್ತರದಲ್ಲಿ ನಿರ್ಮಿಸಲಾಗುವ, ಆರಾಧನಾಲಯದಲ್ಲಿ ಮೇಲ್ವಿಜಾರಕರೂ ಸೇವಕರೂ 
ಧ್ಯಾನಾಸಕ್ತರೂ ತಂಗುವ ಕೊಠಡಿಗಳನ್ನು ಮಿಹ್ರಾಬ್‌ ಎನ್ನುತ್ತಾರೆ. ಇಂತಹ ಕೊಠಡಿಯೊಂದರಲ್ಲಿ ಹೆ. ಮರ್ಯಮ್‌(ಅ) 
ಧ್ಯಾನಾಸಕ್ತರಾಗಿರುತ್ತಿದ್ದರು. 

37. ಹರ್ರುಕ್‌ ರುಕರಿಯ್ಯಾ: ಅಷ್ಟರ ವರೆಗೆ ಸಂತಾನಹೀನರಾಗಿದ್ದರು. ಆ ತುಂಬು ಹರೆಯದ ಧರ್ಮನಿಷ್ಠೆಯಾದ 
ಹುಡುಗಿಯನ್ನು ಕೆಂಡಾಗ, ತನಗೂ ಇದೇ ರೀತಿಯ ಸೆಂತತಿಯಾಗುತ್ತಿದ್ದೆರೆ! ಎಂಬ ಆಶೆ ಸ್ವಾಭಾವಿಕವಾಗಿ ಅವರಲ್ಲುಂಟಾಯಿತು. 
ಅಲ್ಲಾಹನು ತನ್ನ ಅಪಾರ ಮಹಿಮೆಯಿಂದ ಆ ಏಕಾಂತ ವಾಸದಲ್ಲಿ ಧ್ಯಾನಾಸಕ್ತಳಾಗಿರುವ ಹುಡುಗಿಗೆ ಆಹಾರ ಒದಗಿಸುವುದನ್ನು 
ಕಂಡಾಗಲಂತು ಅಲ್ಲಾಹನು ಇಚ್ಛಿಸಿದರೆ ತನಗೆ ಈ ವೃದ್ಧಾಪ್ಯದಲ್ಲಿಯೂ ಸಂತತಿ ದಯಪಾಲಿಸಬಲ್ಲನೆಂಬ ಆಶಾಭಾವ 'ಮೂಡಿತು. 


ಕಾಂಡ -3 


3. ಆಲಿ ಇಮ್‌ರಾನ್‌ 191 


229k, PALE ےککیے مود پدے‎ LN > 
OLS LMA SIE SE TANGA يلع وق‎ 
$4೨5 CLE NESE CL NLL 7 کے کے سس‎ 
SESSA EH RIE Ki dS 
۱ اھ سے ریقجویےں ا ے 2ی کی ڈے لاخ بھی2‎ 2p aN CO 

IES OSA SSIs &‏ مم ان ال 


ಪ್ರತ್ಯುತ್ತರವಾಗಿ ದೇವಚರರು ಕರೆದು ಹೀಗೆ ಹೇಳಿದರು, "ಅಲ್ಲಾಹ್‌ ನಿನಗೆ ಯಹ್ಕಾರ* ಸುವಾರ್ತೆ 
ನೀಡುತ್ತಿದ್ದಾನೆ. ಅವನು ಅಲ್ಲಾಹನ ವತಿಯಿಂದ ಒಂದು 'ಫರಮಾನನ್ನು”(ಆಜ್ಞೆಯನ್ನು) ದೃಢಪಡಿಸುವವನಾಗಿ 
ಬರುವನು. ಅವನಲ್ಲಿ ನಾಯಕತ್ವ ಮತ್ತು ಹಿರಿತನವಿರುವುದು. ಅತ್ಯುನ್ನತ ವ್ಯವಸ್ಥಾಪನಾ ಸಾಮರ್ಥ್ಯವಿರುವುದು. 
ಅವನು ಪ್ರವಾದಿತ್ವವನ್ನು ಹೊಂದುವನು ಮತ್ತು ಸಜ್ಜನರಲ್ಲಿ ಪರಿಗಣಿಸಲ್ಪಡುವನು." ಆಗ ರುಕರಿಯ್ಯಾರವರು, 
"ಒ ನನ್ನ ಪ್ರಭೂ, ನನ್ನಲ್ಲಿ ಪುತ್ರ ಸಂತತಿಯುಂಟಾಗುವುದೆಲ್ಲಿಂದ? ನಾನು ಅತಿವೃದ್ದನಾಗಿದ್ದೇನೆ ಮತ್ತು ನನ್ನ 
ಪಶ್ಲಿ ಬಂಜೆಯಾಗಿದ್ದಾಳೆ" ಎಂದರು. ಉತ್ತರ ಸಿಕ್ಕಿತು- "ಹಾಗೆಯೇ ಆಗುವುದು. ಅಲ್ಲಾಹನು ತಾನಿಚ್ಛಿಸುವುದನ್ನು 
ಮಾಡುತ್ತಾನೆ." ಆಗ ಅವರು ಹೀಗೆ ನಿವೇದಿಸಿದರು, "ನನ್ನ ಪ್ರಭೂ, ಹಾಗಾದರೆ ನನಗೊಂದು ಕುರುಹನ್ನು"! 
ನಿರ್ಧರಿಸಿಬಿಡು." ಉತ್ತರ (ಹೀಗೆ) ಬಂತು- "ನೀವು ಮೂರು ದಿನಗಳ ತನಕ ಜನರೊಡನೆ ಸನ್ನೆಗಳ ಮೂಲಕ 
ವಿನಾ ಏನೂ ಮಾತನಾಡಲಿಕ್ಕಿಲ್ಲ (ಅಥವಾ ನಿಮ್ಮಿಂದ ಮಾತಾಡಲಿಕ್ಕಾಗದು). ಇದೇ ನಿಮಗೆ ಕುರುಹು. ಈ 
ಅವಧಿಯಲ್ಲಿ ನಿಮ್ಮ ಪ್ರಭುವನ್ನು ಅತಿ ಹೆಚ್ಚಾಗಿ ಸ್ಮರಿಸಬೇಕು ಮತ್ತು ಪ್ರಭಾತ, ಪ್ರದೋಷಗಳಲ್ಲಿ ಅವನ 
ಸ್ತುತಿಗೈಯುತ್ತಿರಬೇಕು."“: 

(42-43) ಅನಂತರ ದೇವಚರರು ಮರ್ಯಮರ ಬಳಿಗೆ ಬಂದು (ಹೀಗೆ) ಹೇಳಿದ ಸಂದರ್ಭ ಬಂತು- 
نا"‎ ಮರ್ಯಮ್‌, ಅಲ್ಲಾಹನು ನಿನ್ನನ್ನು ಪುನೀತಳೆನ್ನಾಗಿ ಮಾಡಿದನು ಮತ್ತು ನಿನಗೆ ಪರಿಶುದ್ಧತೆ ನೀಡಿದನು 


38. ಬೈಬಲಿನಲ್ಲಿ ಅವರ ಹೆಸರು 'ಸ್ನಾಪಕ ಯೋಹಾನ' (ohn the ptt) ಎಂದು ಬರೆದಿದೆ. ಅವರ ವಿವರಗಳನ್ನು 
ಮತ್ತಾಯ-ಕಾಂಡೆ 3,11,14, ಮಾರ್ಕ-ಕಾಂಡ 1 ಮತ್ತು 6, ಲೂಕ:ಕಾಂಡ ! ಮತ್ತು 3ರಲ್ಲಿ ಕಾಣಬಹುದು. 

39. ಅಲ್ಲಾಹನ 'ಫರಮಾನು' ಎಂದರೆ ಹರ್ರುತ್‌ ಈಸಾ(ಲ) ಆಗಿರುತ್ತಾರೆ. ಅವರ ಜನನವು ಅಲ್ಲಾಹನ ಅಸಾಮಾನ್ಯ ಫರಮಾನ 
(ಆಚ್ಲೆದಿಂದ ಅನೈಸರ್ಗಿಕವಾಗಿ ಆಗಿತ್ತು. ಆದ್ದರಿಂದಲೇ ಅವರನ್ನು ಕುರ್‌ಆನಿನಲ್ಲಿ 'ಕಲಿಮತುಮ್ಮಿನಲ್ಲಾಹ್‌' (ಅಲ್ಲಾಹನ ಫರಮಾನು) 
ಎನ್ನಲಾಗಿದೆ. 

40. ಅರ್ಥಾತ್‌- ನಿನಗೆ ವೃದ್ಧಾಪ್ಯ ಮತ್ತು ನಿನ್ನ ಪತ್ನಿಗೆ ಬಂಜೆತನವಿದ್ದಾಗ್ಮೂ ಅಲ್ಲಾಹನು ನಿನಗೆ ಪುತ್ರನನ್ನು ದೆಯಪಾಲಿಸುವನು. 

41. ಅರ್ಥಾತ್‌- ನನ್ನಂತಹ ಒಬ್ಬ ಹಣ್ಣು ಮುದುಕನಿಗೆ ಮತ್ತು ನನ್ನ ಪತ್ನಿಯಂತಹ ಓರ್ವ ವೃದ್ಧೆ ಹಾಗೂ ಬಂಜೆಗೆ ಪುತ್ರ 
ಜನನದಂತಹ ವಿಚಿತ್ರ ಹಾಗೂ ಅಸಾಮಾನ್ಯ ಘಟನೆ ಸಂಭವಿಸುವುದಿದ್ದರೆ ಅದು ನನಗೆ ಮುಂದಾಗಿ ತಿಳಿಯುವಂತೆ ಒಂದು ಕುರುಹನ್ನು 
ದಯಪಾಲಿಸು. 

42. ಈ ಉಪನ್ಕಾಸದ ಮೂಲೋದ್ದೇಶವು ಹರ್ರುತ್‌ ಈಸಾರವರು(ಅ) ದೇವಪುತ್ರರು ಮತ್ತು ಆರಾಧ್ಯರು ಎಂಬ ಕ್ರೈಸ್ತರ 
ವಿಶ್ವಾಸವು ತಪ್ಪೆಂದು ಅವರಿಗೆ ಸ್ಪಷ್ಟಪಡಿಸುವುದಾಗಿದೆ. ಪೀಠಿಕೆಯಲ್ಲಿ ಹರ್ರುತ್‌ ಯಹ್ಮಾರ(ಅ) ಪ್ರಸ್ತಾಪ ಬಂದುದೇಕೆಂದರೆ, 
ಹರ್ರ್ರುತ್‌ ಈಸಾರ(ಅ) ಜನನವು ಪವಾಡ ಸದೃಶವಾಗಿ ಆದಂತೆಯೇ ಹರ್ರುತ್‌ ಯಹ್ಮಾರ(ಅ) ಜನನವೂ ಆರೇ ತಿಂಗಳ ಹಿಂದೆ 
ಇನ್ನೊಂದು ವಿಧದಲ್ಲಿ ಪವಾಡ ಸದೃಶವಾಗಿಯೇ ಆಗಿತ್ತು. ಹರ್ರುತ್‌ ಯಹ್ಕಾರ(ಅ) ಪವಾಡ ಸದೃಶವಾದ ಜನನವು ಅವರನ್ನು 
ದೇವನನ್ನಾಗಿ ಮಾಡದಿರುವಾಗ ಹರ್ರುತ್‌ ಈಸಾರ(ಅ) ಅಸಾಧಾರಣ ರೀತಿಯ ಜನನದಿಂದ ಅವರು ಆರಾಧ್ಯನಾದುದು ಹೇಗೆ? 
ಎಂದು ಕ್ರೈಸ್ತರಿಗೆ ಬೋಧಿಸುವುದು ಇದರ ಉದ್ದೇಶ. 


ಕಾಂಡ-3 


12 ಕುರ್‌ಆನ್‌ ವ್ಯಾಖ್ಯಾನ 


سم ” 7و : 
JS [Me |‏ 7 131 زس s\W) De, PH‏ 
FS pa OAS ALIS IIPS ad‏ 
PD‏ ہے ےہ | 
وَاسچَیی دا کی > 
ود ےہےو مدویودےر ود ೩೫‏ ٹن یما 


SR CLS IES Us 


pa 


ے ۴ CONT‏ 
5م وو دص وو صف ہےر G49 weld‏ 22 لا رٹ2 
المییخ سی اب مزیم و چی ٹا پ TOSSES INU‏ 
pa) 3 £5 ೨೪ 27% ೬‏ اہج ۔ سے پل سور دیھب 4د 

MIG رپ انینوْنں‎ EL Oba USS FL 
21 ک7‎ 


EAA T4429 NC NL 6 027೨ 
JEG مَا بَا‎ GE NSIS GLK 
೫ ڈرو ہا ےد گور ر١ پر ی2‎ DV 
BEAT کن دہ وَيَلِنة الب وَالْحلسَة اش مر‎ 


ಮತ್ತು ಸಮಸ್ತ ಲೋಕದ ಸ್ತೀಯರ ಮೇಲೆ ನಿನಗೆ ಶ್ರೇಷ್ಠತೆ ದಯಪಾಲಿಸಿ ನಿನ್ನನ್ನು ತನ್ನ ಸೇವೆಗಾಗಿ 
ಆಯ್ದುಕೊಂಡನು. ಓ ಮರ್ಯಮ್‌, ನಿನ್ನ ಪ್ರಭುವಿನ ಆಜ್ಞಾಪಾಲಕಿಯಾಗಿರು, ಅವನ ಮುಂದೆ ಸಾಷ್ಟಾಂಗವೆರಗು, 
ಅವನ ಮುಂದೆ ಬಾಗುವವರೊಂದಿಗೆ ನೀನೂ ಬಾಗು." 

(44) ಓ ಪೈಗಂಬರರೇ, ಇವು ನಿಮಗೆ ದಿವ್ಯವಾಣಿಯ ಮೂಲಕ ನಾವು ನೀಡುತ್ತಿರುವ ಅಗೋಚರ 
ವೃತ್ತಾಂತಗಳು. ಅನ್ಮಥಾ ಹೈಕಲ್‌(ಮಹಾ ಆರಾಧನಾಲಯ)ನ ಸೇವಕರು ಮರ್ಯಮರ ಪಾಲಕ ಯಾರಾಗಬೆಕೆಂಬ 
ಬಗ್ಗೆ ಲೇಖನಿಗಳನ್ನೆಸೆಯುತ್ತಿದ್ದಾಗ" ನೀವು ಅಲ್ಲಿ ಉಪಸ್ಥಿತರಿದ್ದಿಲ್ಲ ಮತ್ತು ಅವರೊಳಗೆ ಜಗಳವಾಗುತ್ತಿದ್ದಾಗಲೂ 
ನೀವು ಅಲ್ಲಿರಲಿಲ್ಲ. 

(45-49-) ದೇವಚರರು ಹೀಗೆ ಹೇಳಿದರು - "ಓ ಮರ್ಯಮ್‌, ಅಲ್ಲಾಹನು ನಿನಗೆ ತನ್ನ ಒಂದು 
'ಫರಮಾನಿನ' (ಆಜ್ಞೆಯ) ಸುವಾರ್ತೆ ನೀಡುತ್ತಾನೆ. ಅವನ ಹೆಸರು 'ಮರ್ಯಮಳ ಪುತ್ರ ಮಸೀಹ್‌ ಈಸಾ' 
ಎಂದಿರುವುದು. ಅವನು ಇಹ ಮತ್ತು ಪರಗಳಲ್ಲಿ ಪ್ರತಿಷ್ಠಿತನಾಗುವನು. ಅಲ್ಲಾಹನ ನಿಕಟ ದಾಸರಲ್ಲಿ 
ಪರಿಗಣಿಸಲ್ಪಡುವನು. ತೊಟ್ಟಿಲಲ್ಲಿಯೂ ಅತಿ ವೃದ್ಧಾಪ್ಯಕ್ಕೆ ತಲುಪಿದಾಗಲೂ ಜನರೊಡನೆ ಮಾತನಾಡುವನು 
ಮತ್ತು ಅವನೊಬ್ಬ ಸಜ್ಜ ನನಾಗಿರುವನು.' ಇದನ್ನು ಕೇಳಿ ಮರ್ಯಮ್‌ ಹೇಳಿದರು, "ಒ ನನ್ನ ಪ್ರಭೂ, ನನ್ನಲ್ಲಿ 


43. ಅರ್ಥಾತ್‌- ಅದೃಷ್ಟ ಚೀಟಿಯನ್ನು ಎಸೆಯುತ್ತಿದ್ದರು. ಹ. ಮರ್ಯಮ್‌ರ(ಅ) ತಾಯಿಯು ಅವರನ್ನು ದೇವರ ಸೇವೆಗಾಗಿ 
ಹೈಕಲ್‌ಗೆ ಕಾಣಿಕೆಯಾಗಿ ಕೊಟ್ಟಿದ್ದರು. ಅದು ಹೆಣ್ಣು ಮಗುವಾಗಿದ್ದುದರಿಂದ ಹೈಕಲಿನ ಪರಿಚಾರಕರ ಪೈಕಿ ಯಾರ ಮೇಲ್ವಿಚಾರಕ್ಕೆ 
ಒಪ್ಪಿಸುವುದೆಂಬ ಸಮಸ್ಕೆ ಜಟಿಲ ತರದ್ದಾಗಿತ್ತು. ಅದಕ್ಕಾಗಿ ಅದೃಷ್ಟ ಚೀಟಿಯನ್ನೆತ್ತುವ ಅಗತ್ಮ ಬಿತ್ತು. 


ಕಾಂಡ -3 


3. ಆಲಿ ಇಮ್‌ರಾನ್‌ 193 


೨೫,೫ 


೨3 بتے‎ 


ہے اد 222% 34 ಕಫ 2 2೨೫‏ دے 

Hs HES MEG ASE 
be eK td 2 hh ۶ھ‎ 
نَوَمَانَجرن وابیز‎ Cy NY) بإذْن اللہ‎ a 


و رد £೨ 8.೩೫‏ ہدے۔ 
2ئ OL‏ مَمسَْقَا لیا بن 64 


87 “ مل ೬ ಸೌ‏ سے ೨2 Va‏ 1 لا ے ھ۵ 
8A 03 WH‏ خُر 5 UE Ls‏ وید 


ಮಗುವಾಗುವುದೆಲ್ಲಿಂದ? ನನ್ನನ್ನಂತು ಪುರುಷನಾರೂ ಸ್ಪರ್ಶಿಸಿಲ್ಲ." ಉತ್ತರ ಸಿಕ್ಕಿತು "ಹಾಗೆಯೇ ಆಗುವುದು." 
ಅಲ್ಲಾಹನು ತಾನಿಚ್ಛಿಸಿದುದನ್ನು ಸೃಷ್ಟಿಸುತ್ತಾನೆ. ಅವನು ಯಾವುದಾದರೊಂದು ಕಾರ್ಯವನ್ನು ಮಾಡಲು 
ನಿರ್ಧರಿಸಿದಾಗ, 'ಆಗು' ಎನ್ನುತ್ತಾನೆ ಮತ್ತು ಅದು ಆಗಿ ಬಿಡುತ್ತದೆ. (ದೇವಚರರು ತಮ್ಮ ಮಾತು 
ಮುಂದುವರಿಸುತ್ತ ಹೇಳಿದರು)- "ಅಲ್ಲಾಹ್‌ ಅವನಿಗೆ ಗ್ರಂಥ ಮತ್ತು ಯುಕ್ತಿಯ ಶಿಕ್ಷಣ ನೀಡುವನು. ತೌರಾತ್‌ 
ಮತ್ತು ಇಂಜೀಲಿನ ವಿದೆ ಕಲಿಸುವನು ಮತ್ತು ಅವನನ್ನು ಬನೀಣಸ್ರಾಈಲರ ಕಡೆಗೆ ಸಂದೇಶವಾಹಕನನ್ನಾಗಿ 
ನೇಮಕ ಮಾಡುವನು." 

(-49-51) (ಅವನು ಸಂದೇಶವಾಹಕನ ನೆಲೆಯಲ್ಲಿ ಬನೀಇಸ್ರಾಈಲರ ಬಳಿಗೆ ಬಂದಾಗ ಹೀಗೆ ಹೇಳಿದನು) 


44. ಅರ್ಥಾತ್‌- ನಿನ್ನನ್ನು ಪುರುಷನಾರೂ ಮುಟ್ಟದಿದ್ದರೂ ನಿನ್ನಲ್ಲಿ ಮಗು ಜನಿಸುವುದು. 'ಕದಾಲಿಕ(ಹಾಗೆ ಆಗಿಯೇ 
ತೀರುವುದು) ಎಂಬ ಪದವು ಹೆ. ರುಕರಿಯ್ಯಾರಿಗೂ(ಅ) ಉತ್ತರ ರೂಪದಲ್ಲಿ ಬಳೆಸಲಾಗಿತ್ತು. ಅದಕ್ಕೆ ಅಲ್ಲಿ ಯಾವ ಅರ್ಥವಿದೆಯೋ 
ಅದೇ ಅರ್ಥ ಇಲ್ಲೂ ಇರಲೇಬೇಕು. ಮಾತ್ರವಲ್ಲದೆ ಹ. ಮರ್ಯಮ್‌ರಿಗೆ(ಅ) ಲೈಂಗಿಕ ಸಂಪರ್ಕವಿಲ್ಲದೇ ಮಗು ಜನಿಸುವ 
ಸುವಾರ್ತೆ ಕೊಡಲಾಗಿತ್ತು ಮತ್ತು ನಿಜಕ್ಕೂ ಇದೇ ಪ್ರಕಾರ ಹ. ಈಸಾರ(ಅ) ಜನನವಾಯಿತೆಂಬುದನ್ನು ನಂತರದ ಮಾತೂ, ಹಿಂದಿನ 
ಮತ್ತು ಮುಂದಿನ ವಿವರಗಳೂ ಪುಷ್ಟೀಕರಸುತ್ತದೆ. ಅದರ ಬದಲಿಗೆ ಒಂದು ವೇಳೆ ಲೋಕದಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರಲ್ಲಿ 
ಮಕ್ಕಳು ಜನಿಸುವಂತೆಯೇ ಹ. ಮರ್ಯಮ್‌ರಲ್ಲಿಯೂ(ಅ) ಸರ್ವವಿದಿತವಾದ ಸ್ವಾಭಾವಿಕ ರೂಪದಲ್ಲಿಯೇ ಹ. ಈಸಾರ(ಅ) ಜನನ 
ಆಗುತ್ತಿದ್ದರೆ, ನಾಲ್ಕನೆಯ ರುಕೂಲ್‌ನಿಂದ ಆರನೆಯ ರುಕೂಲ್‌ವರೆಗೆ ಬಂದಿರುವ ಈ ಎಲ್ಲ ವಿವರಣೆಗಳು ಅರ್ಥಹೀನವಾಗಿ 
ಬಿಡುತ್ತವೆ. ಅದೇ ರೀತಿಯಲ್ಲಿ ಹ. ಮಸೀಹ್‌ರ(ಅ) ಜನನದ ಕುರಿತು ಕುರ್‌ಆನಿನ ಇತರ ಸ್ಥಳಗಳಲ್ಲಿ ಇರುವ ಎಲ್ಲ ವಿವರಣೆಗಳೂ 
ಅರ್ಥಹೀನವಾಗಿ ಬಿಡುತ್ತದೆ. ಹ. ಈಸಾರ(ಅ) ಜನನವು ಅನೈಸರ್ಗಿಕವಾಗಿ ಪಿತೃರಹಿತವಾಗಿದ್ದುದರಿಂದಲೇ ಕ್ರೈಸ್ತರು ಅವರನ್ನು ಆರಾಧ್ಯ 
ಮತ್ತು ದೇವಪುತ್ರ ಎಂದು ತಿಳಿದಿದ್ದರು. ವಿವಾಹವಾಗದಿದ್ದ ಓರ್ವ ಕನ್ಮೆಯಲ್ಲಿ ಆದ ಮಗುವಿನ ಜನನವು ಎಲ್ಲರ ಮುಂದೆಯೇ 
ಸಂಭವಿಸಿದ್ದುದರಿಂದಲೇ ಯಹೂದಿಯರು ಹ. ಮರ್ಯಮರ(ಅ) ಮೇಲೆ ದೋಷಾರೋಪಣೆ ಮಾಡಿದ್ದರು. ಒಂದು ವೇಳೆ ಈ 
ಘಟನೆ ಸಂಭವಿಸಿಯೇ ಇಲ್ಲದಿರುತ್ತಿದ್ದರೆ ಈ ಉಭಯ ಕೂಟಗಳ ಅಭಿಪ್ರಾಯಗಳನ್ನು ಖಂಡಿಸಿ 'ನೀವು ಹೇಳುವುದು ಸರಿಯಲ್ಲ. 
ಆ ಯುವಶಿ ಮದುವೆಯಾಗಿದ್ದಳು. ಇಂಥವನು ಅವಳ ಪಠತಿ. ಅವನ ವೀರ್ಯದಿಂದಲೇ ಹ. ಈಸಾ(ಅ) ಜನಿಸಿದರು' ಎಂಡು 
ಹೇಳಿಬಿಟ್ಟರೆ ಸಾಕಾಗಿತ್ತು. ಹೀಗೆ ಸಂಕ್ಷಿಪ್ತವಾಗಿ ಮತ್ತು ನಿಖರವಾಗಿ ಹೇಳುವ ಬದಲಿಗೆ ಇಷ್ಟು ದೀರ್ಫು ಪೀಠಿಕೆ ಎತ್ತುವ, 
ಪೇಚುಪ್ಟೇಚನ ಮಾತುಗಳನ್ನಾಡುವ ಮತ್ತು ಇಂಥವನ ಮಗ ಮಸೀಹ್‌(ಅ) ಎನ್ನುವ ಬದಲಿಗೆ ಮಸೀಹ್‌ ಬಿನ್‌ ಮರ್ಯಮ್‌(ಅ) 
ಎನ್ನುವ ಅಗತ್ಯವೇನಿತ್ತು? ಇದರಿಂದ ವಿಷಯವು ತಿಳಿಯಾಗುವ ಬದಲಿಗೆ ಇನ್ನಷ್ಟು ಜಟೆಲಗೊಳ್ಳುತ್ತದಲ್ಲವೇ? ಆದುದರಿಂದ 
ಕುರ್‌ಆನನ್ನು ದೇವವಾಣಿಯೆಂದು ಒಪ್ಪಿಕೊಳ್ಳುತ್ತಲೂ ಈಸಾ(ಅ) ಸ್ವಾಭಾವಿಕ ರೀತಿಯಲ್ಲೇ ಮಾತಾ-ಪಿತೃ ಸಂಯೋಗದಿಂದ 
ಜನಿಸಿದ್ದರೆನ್ನುವವರು ನಿಜವಾಗಿ ಆ ಮೂಲಕ, ಮನದಿಂಗಿತವನ್ನು ಸರಿಯಾಗಿ ಅಭಿವ್ಯಕ್ತಗೊಳಿಸಲು ತಮ್ಮಲ್ಲಿ ಇರುವಷ್ಟು ಸಾಮರ್ಥ್ಯ 
ಕೊಡಾ ಅಲ್ಲಾಹನಲ್ಲಿ ಇಲ್ಲ ಎಂದು ಸಾಬೀತು ಪಡಿಸಲೆತ್ಲಿಸುತ್ತಾರೆ. (ಶಾಂತಂ ಪಾಪಂ) 


ಕಾಂಡ -3 


194 ಕುರ್‌ಆನ್‌ ವ್ಯಾಖ್ಯಾನ 


2 
42 ವಿ 


8 uy 7 71 

Ble SNES GV 15) Ob SANDE 
"ನಾನು ನಿಮ್ಮ ಪ್ರಭುವಿನ ವತಿಯಿಂದ ನಿಮ್ಮ ಬಳಿಗೆ ಕುರುಹುಗಳೊಂದಿಗೆ ಬಂದಿರುತ್ತೇನೆ. ನಾನು ನಿಮ್ಮ 
ಮುಂದೆ ಪಕ್ಷಿ ರೂಪದ ಆಕೃತಿ ಮಾಡುತ್ತೇನೆ ಮತ್ತು ಅದಕ್ಕೆ ಉಸಿರೂದಿ ಬಿಡುತ್ತೇನೆ. ಅದು ಅಲ್ಲಾಹನ 
ಅಪ್ಪಣೆಯಿಂದ ಪಕ್ಷಿಯಾಗುತ್ತದೆ. ನಾನು ಅಲ್ಲಾಹನ ಅಪ್ಪಣೆಯಿಂದ ಹುಟ್ಟು ಕುರುಡರನ್ನೂ ಕುಷ್ಠರೋಗಿಗಳನ್ನೂ 
ಗುಣಪಡಿಸುತ್ತೇನೆ ಮತ್ತು ಅಪನ ಅಪ್ಪಣೆಯಿಂದ ಸತ್ತವರನ್ನು ಜೀವಂತಗೊಳಿಸುತ್ತೇನೆ. ನೀವು ಏನು 
ಉಣ್ಣುತ್ತೀರೆಂಬುದನ್ನೂ ನಿಮ್ಮ ಮನೆಗಳಲ್ಲಿ ಏನೇನನ್ನು ದಾಸ್ತಾನು ಮಾಡಿಡುತ್ತೀರೆಂಬುದನ್ನೂ ಹೇಳುತ್ತೇನೆ. 
ನೀವು ವಿಶ್ವಾಸವಿರಿಸುವವರಾದರೆ ನಿಮಗೆ ಇದರಲ್ಲಿ ಸಾಕಷ್ಟು ನಿದರ್ಶನವಿದೆ. ನಾನು ತೌರಾತಿನಲ್ಲಿರುವುದರ 
ಪೈಕಿ ಇದೀಗ ನನ್ನ ಕಾಲದಲ್ಲಿರುವ ಶಿಕ್ಷಣ ಮತ್ತು ಸೆನ್ಮಾರ್ಗದರ್ಶನವನ್ನು ದೃಢೀಕರಿಸುವವನಾಗಿ ಬಂದಿರುತ್ತೇನೆ. 
ಮತ್ತು ನಿಮಗಾಗಿ ನಿಷಿದ್ದಗೊಳಿಸಲ್ಪಟ್ಟಿರುವ ಕೆಲವು ವಸ್ತುಗಳನ್ನು ಧರ್ಮಸಮ್ಮತಗೊಳಿಸಲಿಕ್ಕಾಗಿ ನಾನು 
ಬಂದಿರುತ್ತೇನೆ.? ನೋಡಿರಿ, ನಾನು ನಿಮ್ಮ ಬಳಿಗೆ ನಿಮ್ಮ ಪ್ರಭುವಿನ ಕುರುಹನ್ನು ತೆಗೆದುಕೊಂಡು 


45. ಅರ್ಥಾತ್‌- ನೀವು ಪರಮಾರ್ಥವನ್ನು ಒಪ್ಪಿಕೊಳ್ಳಲು ಸಿದ್ದರು ಮತ್ತು ಹಟಮಾರಿಗಳಲ್ಲವೆಂದಾದರೆ ನಾನು ಸಮಸ್ತ 
ವಿಶ್ವದ ಸೃಷ್ಟಿಕರ್ತನೂ ಸರ್ವಾಧಿಕಾರಿ ಒಡೆಯನೂ ಆಗಿರುವ ದೇವನ ಕಡೆಯಿಂದ ಕಳುಹಿಸಲ್ಪಟ್ಟವನೆಂಬ ನಂಬಿಕೆ ನಿಮ್ಮಲ್ಲಿ ಉಂಟು 
ಮಾಡಲು ಈ ಚಿಹ್ನೆಗಳೇ ಸಾಕು. 

46. ಅರ್ಥಾತ್‌- ನಾನು ದೇವನಿಂದ ಕಳುಹಿಸಲ್ಪಟ್ಟವನೆಂಬುದಕ್ಕೆ ಇನ್ನೊ೦ದು ಪ್ರಮಾಣವಿದು. ನಾನು ಅವನಿಂದ 
ಕಳುಹಿಸಲ್ಪಟ್ಟವನಲ್ಲದಿರುತ್ತಿದ್ದರೆ ಮತ್ತು ಕಪಟ ಪ್ರವಾದಿಯಾಗಿರುತ್ತಿದ್ದರೆ ಸ್ವತಃ ನನ್ನದೇ ಆದ ಒಂದು ಪ್ರತ್ಯೇಕ ಮತದ ಅಡಿಪಾಯ 
ಹಾಕುತ್ತಿದ್ದೆ. ನನ್ನ ಚಮತ್ಕಾರಗಳ ಬಲದಿಂದ ನಿಮ್ಮನ್ನು ಹಿಂದಿನ ಧರ್ಮದಿಂದ ದೂರ ಸರಿಸಿ, ನನ್ನ ಸ್ವಯಂಕೃತ ಧರ್ಮದ ಕಡೆಗೆ 
ತರಲು ಪ್ರಯತ್ನಿಸುತ್ತಿದ್ದೆ. ಆದರೆ ನಾನಂತು ನನಗಿಂತ ಮುಂಚೆ ದೇವನ ವತಿಯಿಂದ ಅವನ ಸಂದೇಶವಾಹಕರು ತಂದಿದ್ದ ಆ 
ಮೂಲ ಧರ್ಮವನ್ನೇ ನಂಬುತ್ತಿದ್ದೇನೆ ಮತ್ತು ಅದರ ಬೋಧನೆಯನ್ನೇ ಸಮರ್ಥಿಸುತ್ತಿದ್ದೇನೆ. 

ಹ. ಮಸೀಹ್‌ರು(ಯೇಸು)( ಅ) ತಂದ ಧರ್ಮವು ಹ. ಮೂಸಾ(ಅ) ಮತ್ತು ಇನ್ನಿತರ ಪ್ರವಾದಿಗಳು ತಂದಿದ್ದ ಧರ್ಮವೇ 
ಆಗಿತ್ತೆಂಬುದು ಈಗ ಪ್ರಚಾರದಲ್ಲಿರುವ ಇಂಜೀಲ್‌ಗಳಲ್ಲಿಯೂ ಸ್ಪಷ್ಟವಾಗಿ ನಮಗೆ ಸಿಗುತ್ತದೆ. ಉದಾ:- ಮತ್ತಾಯದ ಐಶಿಹ್ಮ 
ಪ್ರಕಾರ ಪರ್ವತೋಪಾಖ್ಯಾನದಲ್ಲಿ ಮಸೀಹ್‌ರು(ಅ) ಸ್ಪಷ್ಟವಾಗಿ ಹೀಗೆ ಹೇಳುತ್ತಾರೆ: 

"ನಾನು ತೌರಾತ್‌ ಅಥವಾ ಪ್ರವಾದಿಗಳ ಗ್ರಂಥಗಳನ್ನು ಅನೂರ್ಜಿತಗೊಳಿಸಲು ಬಂದಿರುತ್ತೇನೆಂದು ಭಾವಿಸಬೇಡಿರಿ. 
ಅನೂರ್ಜಿತಗೊಳಿಸಲಿಕ್ಕಲ್ಲ ಪೂರ್ಣಗೊಳಿಸಲಿಕ್ಕೆ ಬಂದಿರುತ್ತೇನೆ." (5:17) 

ಒಬ್ಬ ಯಹೂದಿ ವಿದ್ವಾಂಸನು ಹ. ಮಸೀಹ್‌ರೊಡನೆ(ಲ), "ಧಾರ್ಮಿಕ ಆದೇಶಗಳ ಪೈಕಿ ಪ್ರಥಮ ಆದೇಶ ಯಾವುದು?" 
ಎಂದು ಕೇಳಿದನು. ಅವರು ಅದಕ್ಕೆ ಹೀಗೆ ಉತ್ತರ' ಕೊಟ್ಟರು "ಮಹಾದೇವನಾದ ನಿನ್ನ ದೇವನ ಮೇಲೆ ಪೂರ್ಣಚಿತ್ತ, ಪೂರ್ಣ 
ಶರೀರ ಮತ್ತು ಪೂರ್ಣ ಬುದ್ದಿಯಿಂದ ಪ್ರೀತಿಯನ್ನಿಡು. ಅತಿ ಮುಖ್ಯ ಮತ್ತು ಆರಂಭದ ಆದೇಶ ಇದೇ. ಇದಲ್ಲದೆ ಇದೇ ತರದ 
ಇನ್ನೊ೦ದು ಆದೇಶವೇನೆಂದರೆ ನೀನು ನಿನ್ನ ನೆರೆಯವರನ್ನು ನಿನ್ನಷ್ಟೇ ಪ್ರೀತಿಸು. ತೌರಾತ್‌ ಮತ್ತು ಪ್ರವಾದಿಗಳ ಕಿರುಹೊತ್ತಗೆಗಳು 
ಈ ಎರಡು ಆದೇಶಗಳನ್ನೇ ಅವಲಂಬಿಸಿವೆ.” (ಮತ್ತಾಯ, 22: 37-40.) 

ಅನಂತರ ಹ. ಮಸೀಹ್‌ರು(ಅ) ತಮ್ಮ ಶಿಷ್ಕರೊಡನೆ ಹೀಗೆನ್ನುತ್ತಾರೆ: "ಫಕೀಹ್‌ ಮತ್ತು ಫರೀಸೀ ಮೂಸಾರ(ಅ) ಪೀಠದಲ್ಲಿ 
ಕುಳಿತಿದ್ದಾರೆ. ಅವರು ಹೇಳುವುದನ್ನೆಲ್ಲ ಮಾಡಿರಿ ಮತ್ತು ಮನ್ನಿಸಿರಿ. ಆದರೆ ಅವರು ಮಾಡಿದಂತೆ ಮಾಡಬೇಡಿರಿ. ಏಕೆಂದರೆ ಅವರು 
ಹೇಳುವುದು ಒಂದಾದರೆ ಮಾಡುವುದು ಇನ್ನೊಂದು.” (ಮತ್ತಾಯ, 23: 2-3) 

47. ಅರ್ಭಾತ್‌- ನಿಮ್ಮಲ್ಲಿನ ಅಜ್ಞಾನಿಗಳ ಮೌಢ್ಯಗಳು ನಿಮ್ಮ ಫಕೀಹ್‌ಗಳು(ಕರ್ಮಶಾಸ್ತ್ರಜ್ನರು) ಕಾನೂನಿನಲ್ಲಿ ಮಾಡುವ 
ಕೂದಲು ಸೀಳುವಿಕೆ, ವೈರಾಗ್ಯೃಪ್ರಿಯರ ಕಠೋರತೆ ಮತ್ತು ಮುಸ್ಲಿಮೇತರ ಜನಾಂಗಗಳ ಪ್ರಾಬಲ್ಕ ಹಾಗೂ ಅಧಿಕಾರಗಳ 
ಪರಿಣಾಮವಾಗಿ: ದೇವಧರ್ಮಶಾಸ್ತ್ರದಲ್ಲಿ ನೀವು ಮಾಡಿಕೊಂಡಿರುವ ಅಧಿಕ್ಕಗಳನ್ನು ನಾನು ಅನೂರ್ಜಿತಗೊಳಿಸುವೆನು. ಅಲ್ಲಾಹನು 
ಹಲಾಲ್‌ ಮತ್ತು ಹರಾಮ್‌ ಮಾಡಿದವುಗಳನ್ನೇ ನಾನು ನಿಮಗೆ ಹಲಾಲ್‌ ಅಥವಾ ಹರಾಮ್‌ ಎಂದು ವಿಧಿಸುವೆನು. 


ಕಾಂಡ -3 


3. ಆಲಿ ಇಮ್‌ರಾನ್‌ 195 


pa 


CO CS CN:‏ فصرر ہد 
CEASE MEGS SE Ness EB Op‏ 
ಬಂದಿರುತ್ತೇನೆ. ಆದುದರಿಂದ ಆಅಲ್ಲಾಹನನು ಭಯಪಡಿರಿ ಮತ್ತು ನನ್ನ ಅನುಸರಣೆ ಮಾಡಿರಿ. ಅಲ್ಲಾಹನು‏ 
ನನ್ನ ಪ್ರಭುವೂ ಆಗಿರುತ್ತಾನೆ ನಿಮ್ಮ ಪ್ರಭುಮೂ ಆಗಿರುತ್ತಾನೆ. ಆದುದರಿಂದ ನೀವು ಅವನ ದಾಸ್ಯ-‏ 
ಆರಾಧನೆಯನ್ನೇ ಮಾಡಿರಿ. ಇದೇ ನೇರ ಮಾರ್ಗವಾಗಿದೆ.*‏ 


48. ಎಲ್ಲ ಪ್ರವಾದಿಗಳಂತೆಯೇ(ಅ) ಹ. ಈಸಾರ(ಅ) ಆಹ್ವಾನದ ಸಾರವೂ ಈ ಮೂರು ಅಂಶಗಳೇ ಆಗಿದ್ದುವು: 

1) ಯಾವ ಸರ್ಮೋನ್ನತಾಧಿಕಾರದ ಮುಂದೆ ದಾಸ್ಕ-ಆರಾಧನೆಯ ನೀತಿಯನ್ನು ಪ್ರಕಟಿಸಬೇಕೋ ಮತ್ತು ಯಾರ ಅನುಸರಣೆಯ 
ಬುನಾದಿಯಲ್ಲಿ ನೈತಿಕ ಹಾಗೂ ಸಾಂಸ್ಕೃತಿಕ ವ್ಯವಸ್ಥೆಗಳೆಲ್ಲ ನೆಲೆ ನಿಲ್ಲಬೇಕೋ ಆ ಅಧಿಕಾರವು ಕೇವಲ ಅಲ್ಲಾಹನಿಗೆ ಮೊಸಲೆಂದು 
ಒಪ್ಪಿಕೊಳ್ಳಬೇಕು. 

2) ಆ ಸರ್ವೋನ್ನತ ಅಧಿಕಾರಿಯು ಪ್ರತಿನಿಧಿಯೆಂಬ ನೆಲೆಯಲ್ಲಿ ಪ್ರವಾದಿಯ ಆಜ್ಞೆಗಳನ್ನು ಅನುಸರಿಸಬೇಕು. 

3)ಮಾನವ ಜೀವನವನ್ನು ವರ್ಜ್ಯ, ಅವರ್ಜ್ಯ, ಔಚಿತ್ಯ ಅನೌಚತ್ಮಗಳಲ್ಲಿ ಬಿಗಿಯುವಂತಹ ಕಾನೂನು ಮತ್ತು ವಿಧಿಗಳು 
ಕೇವಲ ಅಲ್ಲಾಹನದ್ದಾಗಿರಬೇಕು. ಇತರರು ನಿಶ್ಚಯಿಸಿದ ಕಾನೂನುಗಳು ಅನೂರ್ಜಿತಗೊಳ್ಳಬೇಕು. 

ವಾಸ್ತವದಲ್ಲಿ ಹ. ಮೂಸಾ(ಲ), ಹ. ಈಸಾ(ಲ), ಹ. ಮುಹಮ್ಮದ್‌(ಸ) ಮತ್ತು ಇನ್ನಿತರ ಪ್ರವಾದಿಗಳ ಧೈೇಯದಲ್ಲಿ 
ಕೂದಲೆಳೆಯಷ್ಟೂ ವ್ಮತ್ಕಾಸವಿಲ್ಲ. ಬೇರೆ ಬೇರೆ ಪ್ರವಾದಿಗಳ ಧ್ಯೇಯಗಳು ಭಿನ್ನಭಿನ್ನವಾಗಿದ್ದುವೆನ್ನುವವರೂ ಅವರ ನಡುವೆ ಉದ್ದೇಶ 
ಮತ್ತು ಸ್ವರೂಪಗಳ ದೃಷ್ಟಿಯಿಂದ ಭಿನ್ನತೆಯನ್ನುಂಟು ಮಾಡಿದವರೂ ದೊಡ್ಡ ತಪ್ಪನ್ನೆಸಗಿರುತ್ತಾರೆ. ಜಗದೊಡೆಯನ ಕಡೆಯಿಂದ 
ನಿಯುಕ್ತರಾದವರೆಲ್ಲರೂ ಅವನ ಪ್ರಜೆಗಳನ್ನು ಅವಿಧೇಯತೆ ಮತ್ತು ಸ್ವಾಯತ್ತತೆಗಳಿಂದ ತಡೆಯಲಿಕ್ಕೂ ಶಿರ್ಕ್‌ (ಅರ್ಥಾತ್‌- 
ಸರ್ವೋನ್ನತಾಧಿಕಾರದಲ್ಲಿ ಯಾವ ನೆಲೆಯಲ್ಲೇ ಆಗಲಿ ಅವರು ಇತರರನ್ನು ಜಗದೊಡೆಯನೊಂದಿಗೆ ಭಾಗೀದಾರರನ್ನಾಗಿ 
ನಿಶ್ವ್ಚಯಿಸಿಕೊಳ್ಳುವುದು ಮತ್ತು ನಿಷ್ಠೆಯನ್ನೂ ಆರಾಧನಾ ಕರ್ಮಗಳನ್ನೂ ಅವರೊಳಗೆ ಹಂಚುವುದರಿಂದ ತಡೆಯಲಿಕ್ಕೂ ನಿಜವಾದ 
ಮಾಲಿಕನ ನಿಷ್ಕಳಂಕ ಬಾಸ್ಕಾರಾಧನೆ, ದಾಸ್ಕಾನುಸರಣೆ, ಪೂಜೆ ಮತ್ತು ನಿಷ್ಠೆಗಳ ಕಡೆಗೆ ಕರೆ ನೀಡಲಿಕ್ಕೂ ಬಂದಿದ್ದಾರೆಯೇ ಹೊರತು 
ಬೇರಾವುದೇ ಉದ್ದೇಶಕ್ಕಾಗಿ ಖಂಡಿತ ಬಂದಿಲ್ಲ. 

ಪ್ರಸಕ್ತ ಇಂಜೀಲ್‌ಗಳಲ್ಲಿ ಮಸೀಹ್‌ರ(ಅ) ಆಂದೋಲನವನ್ನು ಕುರ್‌ಆನಿನಲ್ಲಿ ವಿವರಿಸಿದಷ್ಟು ಕೂಲಂಕಷವಾಗಿ 
ವಿವರಿಸದಿರುವುದು ಖೇದಕರ. ಆದಾಗ್ಯೂ ಅಲ್ಲಲ್ಲಿ ಸೂಚನೆಗಳ ರೂಪದಲ್ಲಿ ಆ ಮೂರು ಮೂಲ ವಿಷಯಗಳ ಸಾರಗಳು ಅದರೊಳಗೆ 
ಸಿಗುತ್ತವೆ. ಉದಾ ಮಸೀಹ್‌ರು(ಅ) ಕೇವಲ ಅಲ್ಲಾಹನೆ ದಾಸ್ಕಾರಾಧನೆಯನ್ನು ಮಾತ್ರ ಮಾನ್ಮ ಮಾಡುತ್ತಿದ್ದುದು ಅವರ ಈ 
ಕೆಳಗಿನ ನಿರ್ದೇಶನಗಳಿಂದ ತಿಳಿದು ಬರುತ್ತದೆ: 

"ನೀನು ಮಹಾದೇವನಾದ ನಿನ್ನ ದೇವನಿಗೆ ಸಾಪ್ಟಾಂಗವೆರಗು ಮತ್ತು ಕೇವಲ ಅವನ ಆರಾಧನೆಯನ್ನೇ ಮಾಡು." 
(ಮತ್ತಾಯ 4:10) ' 

ಅವರು ಇದನ್ನು ಮಾನ್ಮ ಮಾಡುತ್ತಿದ್ದುದು ಮಾತ್ರವೇ ಅಲ್ಲ. ಜಗತ್ತಿನಲ್ಲಿ ಮತ್ತು ಆಕಾಶದಲ್ಲಿ ಅಲ್ಲಾಹನ ನೈಸರ್ಗಿಕ ಆಜ್ಞೆಗಳ 
ಅನುಸರಣೆಯಾಗುತ್ತಿರುವಂತೆಯೇ ಭೂಮಿಯಲ್ಲಿ ದೇವ ಧರ್ಮಶಾಸ್ತ್ರದ ಅನುಸರಣೆಯಾಗಬೇಕೆಂಬುದೇ ಅವರ ಸರ್ವ ಯತ್ನಗಳ 
ಗುರಿಯಾಗಿತ್ತು. 

"ನಿನ್ನ ಸಾಮ್ರಾಜ್ಮ ಬರಲಿ. ನಿನ್ನ ಇಚ್ಛೆಯ ಆಕಾಶದಲ್ಲಿ ಪೂರ್ತಿಗೊಳ್ಳುವಂತೆಯೇ ಭೂಮಿಯಲ್ಲಿಯೂ ಪೂರ್ತಿಗೊಳ್ಳಲಿ" | 
(ಮತ್ತಾಯ -6:10) 

ಹ. ಮಸೀಹರು(ಅ) ತಮ್ಮನ್ನು ಪ್ರವಾದಿ ಮತ್ತು ಆಕಾಶಲೋಕ ಸಾಮ್ರಾಟನ ಪ್ರತಿನಿಧಿಯೆಂಬ ನೆಲೆಯಲ್ಲಿ ಪರಿಚಯಿಸುತ್ತಿದ್ದರು 
ಮತ್ತು ಇದೇ ನೆಲೆಯಲ್ಲಿ ಜನರನ್ನು ಅನುಸರಣೆಯ ಕಡೆಗೆ ಕರೆಯುತ್ತಿದ್ದರು. ಅವರು'ತಮ್ಮ ಸ್ವಂತ ಊರಾದ ನಾಸಿರಾದಿಂದ ತಮ್ಮ 
ಆಂದೋಲನದ ಕರೆಯನ್ನು ಮೊಳಗಿಸಿದಾಗ ಅವರ ಸ್ವಂತ ಬಂಧು ಬಳಗದವರು ಮತ್ತು ಪಟ್ಟಣಿಗರು ಅವರ ವಿರುದ್ಧ ನಿಂತರೆಂದು 
ಅವರ ಅನೇಕ ಹೇಳಿಕೆಗಳಿಂದ ತಿಳಿಯುತ್ತದೆ. ಇದಕ್ಕುತ್ತರವಾಗಿ ಅವರು, ಮತ್ತಾಯ, ಮಾರ್ಕ ಮತ್ತು ಲೂಕ ಈ ಮೂವರ 
ಒಮ್ಮತದ ಐತಿಹ್ಮ ಪ್ರಕಾರ "ಪ್ರವಾದಿ ತನ್ನ ಸ್ವಂತ ನಾಡಿನಲ್ಲಿ ಮಾನ್ಯನಾಗುವುದಿಲ್ಲ” ಎಂದು ಹೇಳಿದರೆಂದಿದೆ. ಜೆರುಸಲೇಮಿನಲ್ಲಿ 
ಅವರನ್ನು ಕೊಲೆ ಮಾಡುವ ಸೆಂಚುಗಳು ನಡೆಯುತ್ತಿದ್ದಾಗ ಮತ್ತು ಜನರು ಅವರಿಗೆ ಎಲ್ಲಾದರೂ ಹೋಗಿಬಿಡಬೇಕೆಂಬ ಸಲಹೆ 
ಕೊಟ್ಟಾಗ ಅವರು, "ಪ್ರವಾದಿ ಜೆರುಸಲೇಮಿನಿಂದ ಹೊರಗೆ ಸಾಯುವುದು ಅಸಾಧ್ಯ" ಎಂದು ಹೇಳಿದರು. (ಲೂಕ 13: 23) ಕೊನೆಯ 


ಕಾಂಡ-3 


16 ಕುರ್‌ಆನ್‌ ವ್ಯಾಖ್ಯಾನ 


ಸಿ aT 1 2 رڑے لف ۓرہی‎ 2% 
HT GN 06S EL ASS LE IES 
۱ مر سس‎ 7 ph کے پ سپا ہے اپ‎ [d ed 
35 و اللہ‎ NSIS oy ETE JL 35 


SNES TET TUTTE GN 3 

(52-53) ಬನೀಣಸ್ರಾಈಲರು ಅಧರ್ಮ ಹಾಗೂ ಸತ್ಯನಿಷೇಧಕ್ಕೆ ಸನ್ನದ್ದರಾಗಿರುವುದನ್ನು ಈಸಾರವರು 
ಮನಗಂಡಾಗ, "ಅಲ್ಲಾಹನ ಮಾರ್ಗದಲ್ಲಿ ನನ್ನ ಸಹಾಯಕರಾಗುವವರು ಯಾರು?' ಎಂದು ಕೇಳಿದರು. 
ಹವಾರಿಗಳು ಉತ್ತರಕೊಟ್ಟರು” - "ನಾವು ಅಲ್ಲಾಹನ ಸಹಾಯಕರಾಗಿದ್ದೇವೆ.5 ನಾವು ಅಲ್ಲಾಹನ ಮೇಲೆ 
ವಿಶ್ವಾಸವಿಟ್ಟಿದ್ದೇವೆ. ನಾವು ಮುಸ್ಲಿಮ್‌ (ಅಲ್ಲಾಹನ ಮುಂದೆ ದಾಸ್ಕ-ಅನುಸರಣೆಗಾಗಿ ಶಿರಬಾಗುವವರು) ಎಂಬ 
ಬಗ್ಗೆ ನೀವು ಸಾಕ್ಸ್ಮ ವಹಿಸಿರಿ. ಓ ನಮ್ಮ ಪ್ರಭೂ, ನೀನು ಅವತೀರ್ಣಗೊಳಿಸಿದ ಆದೇಶವನ್ನು ನಾವು 
ಒಪ್ಪಿಕೊಂಡೆವು ಮತ್ತು ಸಂದೇಶವಾಹಕರ ಅನುಸರಣೆಯನ್ನೂ ಸ್ವೀಕರಿಸಿದೆವು. ನಮ್ಮ ಹೆಸರನ್ನು ಸಾಕ್ಸ್ಯವಹಿಸುವವರ 
ಯಾದಿಯಲ್ಲಿ ಬರೆದುಕೋ." 

(54-57) ಅದಲ್ಲದೆ ಬನೀಇಸ್ರಾಈಲರು (ಮಸೀಹರ ವಿರುದ್ಧ) ಗೂಢ ತಂತ್ರಗಳನ್ನು ಮಾಡ ತೊಡಗಿದರು. 


ಬಾರಿ ಜೆರುಸಲೇಮಿನೊಳಗೆ ಪ್ರವೇಶಿಸುತ್ತಿದ್ದಾಗ ಅವರ ಶಿಷ್ಠರು ಉಚ್ಚ ಸ್ವರದಲ್ಲಿ, “ದೇವನಾಮದೊಂದಿಗೆ ಬರುವ ಅರಸನು 
ಶುಭಕರನಾಗಿರುತ್ತಾನೆ" ಎಂದರು. ಇದರಿಂದ ಯಹೂದಿ ವಿದ್ವಾಂಸರು ಕೆರಳಿ ಮಸೀಹರೊಡನೆ(ಅ) ಅವರ ಶಿಷ್ಕರನ್ನು ಸುಮ್ಮನಿರಲು 
ಹೇಳಬೇಕೆಂದರು. ಆಗ ಅವರು, “ಇವರು ಸುಮ್ಮನಿದ್ದರೆ ಶಿಲೆಗಳು ಕೂಗಿ ಹೇಳುವುವು" ಎಂದರು (ಲೂಕ 19 :38 -40) ಇನ್ನೊಂದು 
ಸಂದರ್ಭದಲ್ಲಿ ಅವರು ಹೀಗೆಂದರು: 

"ಬ ಶ್ರಮಜೀವಿಗಳ ಹೊರೆಯಿಂದ ಒತ್ತಲ್ಪಟ್ಟವರೇ, ಎಲ್ಲರೂ ನನ್ನ ಬಳಿಗೆ ಬನ್ನಿರಿ. ನಾನು ನಿಮಗೆ ವಿಶ್ರಾಂತಿ ನೀಡುವೆನು. 
ನನ್ನ ನೊಗವನ್ನು ನಿಮ್ಮ ಮೇಲೇರಿಸಿಕೊಳ್ಳಿರಿ... ನನ್ನ ನೊಗ ನಯವಾಗಿದೆ ಮತ್ತು ನನ್ನ ಹೊರೆ ಹಗುರ."(ಮತ್ತಾಯ 11 : 28-30) 

ಹ. ಮಸೀಹ್‌ರು(ಅ) ಮಾನವ ನಿರ್ಮಿತ ಕಾನೂನುಗಳ ಬದಲಿಗೆ ದೈವಿಕ ಕಾನೂನುಗಳ ಅನುಸರಣೆ ಮಾಡಿಸಲು 
ಇಚ್ಛಿಸುತ್ತಿದ್ದರೆಂಬ ವಿಷಯ ಮತ್ತಾಯ ಮತ್ತು ಮಾರ್ಕನ ಒಂದು ಐತಿಹ್ಮದಿಂದ ತಿಳಿಯುತ್ತದೆ. ಅದರ ಸಾರ ಹೀಗಿದೆ- ನಿಮ್ಮ 
ಶಿಷ್ಕರು ಹಿರಿಯರ ಆಚಾರಗಳಿಗೆ ವಿರುದ್ಧವಾಗಿ ಕೈ ತೊಳೆಯದೆ ಊಟ ಮಾಡುತ್ತಾರೆಂದು ಯಹೂದಿ ವಿದ್ವಾಂಸರು ಆಕ್ಷೇಪಿಸಿದರು. 
ಆಗ ಹ. ಮಸೀಹ್‌ರು(ಅ) "ಪ್ರವಾದಿ ಯಸ್‌ಇಯಾಲ್‌ರು(ಅ) - ಈ ಸಮುದಾಯ ಬಾಯಿ ಮಾತಿನಿಂದ ನನ್ನನ್ನು ಗೌರವಿಸುತ್ತದೆ. 
ಆದರೆ ಅವರ ಹೃದಯಗಳು ನನ್ನಿಂದ ದೂರ ಇವೆ. ಏಕೆಂದರೆ ಇವರು ಮಾನವ ಆದೇಶಗಳ ಬೋಧನೆ ನೀಡುತ್ತಾರೆ- ಎಂದು 
ಹೇಳಿದ ಮೂದಲಿಕೆಯ ಮಾತಿನಂತೆಯೇ ಡಂಬಾಚಾರಿಗಳಾದ ನಿಮ್ಮ ಸ್ಥಿತಿಯೂ ಆಗಿರುತ್ತದೆ. ನೀವು ದೇವಾಜ್ಞೆಯನ್ನು ಮಿಥ್ಮವೆನ್ನುತ್ತೀರಿ . 
ಮತ್ತು ಸ್ವಯಂ ಕಲ್ಪಿತ ಕಾನೂನುಗಳನ್ನು ಉಳಿಸಿಕೊಳ್ಳುತ್ತೀರಿ. ಅಲ್ಲಾಹನು ತೌರಾತಿನಲ್ಲಿ ಮಾತಾಪಿತರನ್ನು ಗೌರವಿಸಬೇಕೆಂದೂ 
ಮಾತಾಪಿತರನ್ನು ನಿಂದಿಸುವವನು ಕೊಲ್ಲಲ್ಪಡುವನೆಂದೂ ಹೇಳಿದ್ದನು. ಆದರೆ ಯಾರಾದರೂ ತನ್ನ ಮಾತಾಪಿತರೊಡನೆ "ನಿಮಗೆ 
ಪ್ರಯೋಜನವಾಗುವಂಥ ನನ್ನ ಸೇವೆಗಳನ್ನು ನಾನು ದೇವನಿಗೆ ಅರ್ಪಿಸಿ ಬಿಟ್ಟಿದ್ದೇನೆ" ಎಂದು ಹೇಳಿಬಿಟ್ಟರೆ ಅದು ಧರ್ಮ 
ಸಮ್ಮತವಾದುದೆಂದೂ ಅನಂತರ ಅವನು ತನ್ನ ತಂದೆ ಅಥವಾ ತಾಯಿಯ ಸೇವೆ ಮಾಡಬೇಕಾಗಿಲ್ಲವೆಂದೂ ನೀವು ಹೇಳುತ್ತೀರಿ”. 
ಎಂದು ಹೇಳಿದರು. (ಮತ್ತಾಯ 15:39 ಮಾರ್ಕ 7: 5-13) 1 

49. 'ಹವಾರಿ' ಎಂಬ ಪದದ ಅರ್ಥ ನಮ್ಮಲ್ಲಿರುವ 'ಅನ್ಸಾರ್‌' ಎಂಬ ಪದದಂತಿದೆ. ಬೈಬಲಿನಲ್ಲಿ ಹವಾರಿಗಳ ಬದಲಿಗೆ 
ಶಿಷ್ಕರು ಎಂದು ಸಾಮಾನ್ಯವಾಗಿ ಉಪಯೋಗಿಸಲಾಗಿದೆ. ಕೆಲವು ಕಡೆಗಳಲ್ಲಿ ಅವರನ್ನು ಸಂದೇಶವಾಹಕರು ಎಂದೂ ಹೇಳಿದೆ. ಹ. 
ಮಸೀಹ್‌ರು(ಅ) ಅವರನ್ನು ಸಂದೇಶ ಪ್ರಚಾರಕ್ಕಾಗಿ ಕಳುಹಿಸುತ್ತಿದ್ದರು. ಈ ಅರ್ಥದಲ್ಲಿ ಅವರು ಸಂದೇಶವಾಹಕರಾಗಿದ್ದರು. 
ಅಲ್ಲಾಹನು ಅವರನ್ನು ಸಂದೇಶವಾಹಕರನ್ನಾಗಿ ನೇಮಿಸಿದ್ದನೆಂಬ ಅರ್ಥದಲ್ಲಲ್ಲ. 

50. ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಇಸ್ಲಾಮ್‌ ಧರ್ಮದ ಸಂಸ್ಥಾಪನಾ ಕಾರ್ಯದಲ್ಲಿ ಭಾಗವಹಿಸುವುದನ್ನು ಅಲ್ಲಾಹನಿಗೆ 
ಸಹಾಯ ಮಾಡುವುದೆಂದು ಹೇಳಲಾಗಿದೆ ಈ ವಿಷಯಕ್ಕೆ ಸ್ವಲ್ಪ ವಿವರಣೆಯ. ಅಗತ್ಮವಿದೆ. ಅಲ್ಲಾಹನು ಮಾನವನಿಗೆ ಅವನ ಜೀವನದ 


ಕಾಂಡ-3 


ತಿ. مت‎ ಇಮ್‌ರಾನ್‌ 197 


pA py 

§ 95 7 1 
se 4 1 2,೩2೭ 23ರ ےہ صڑ سے‎ ೨೫ یت‎ 
IEE SESE ONL نیہ‎ GE ES 


NEG oye ٹن‎ 5 Ys NG SUNG 
ಅದಕ್ಕೆ ಪ್ರತಿಯಾಗಿ ಅಲ್ಲಾಹನೂ ತನ್ನ ಗೂಢ ತಂತ್ರವನ್ನು ಮಾಡಿದನು ಮತ್ತು ಇಂತಹ ತಂತ್ರಗಳಲ್ಲಿ 
ಅಲ್ಲಾಹನು ಅತ್ಕುನ್ನತನು. (ಅದು ಅಲ್ಲಾಹನ ಗೂಢ ತಂತ್ರವೇ ಆಗಿತ್ತು) ಅಲ್ಲಾಹನು ಹೀಗೆ ಹೇಳಿದನು, 
" ಈಸಾ, ನಾನೀಗ ನಿನ್ನನ್ನು ಹಿಂದಕ್ಕೆ ಪಡಕೊಳ್ಳುವೆನು! ಮತ್ತು ನಿನ್ನನ್ನು ನನ್ನ ಕಡೆಗೆ ಎತ್ತಿಕೊಳ್ಳುವೆನು 
ಮತ್ತು ನಿನ್ನನ್ನು ನಿರಾಕರಿಸಿದವರಿಂದ (ಅರ್ಥಾತ್‌ ಅವರ ಜೊತೆ ಮತ್ತು ಅವರಿರುವ ಹೊಲಸು ವಾತಾವರಣದಲ್ಲಿ 
ಅವರೊಂದಿಗೆ ವಾಸಿಸುವುದರಿಂದ) ನಿನ್ನನ್ನು ಪರಿಶುದ್ಧ ಗೊಳಿಸುವೆನು ಮತ್ತು ಪುನರುತ್ಡಾನದ ವರೆಗೂ ನಿನ್ನ 


ಒಂದು ಸೀಮಿತ ಮೇರೆಯೊಳಗೆ ನೀಡಿರುವ ಆಚಾರ ಮತ್ತು ವಿಚಾರಗಳ ಸ್ವಾತಂತ್ರ್ಯದಲ್ಲಿ ಅವನು ಸತ್ಮನಿಷೇಧ ಅಥವಾ ಸೆತ್ಮವಿಶ್ವಾಸ, 
ಧಿಕ್ಕಾರ ಅಥವಾ ಅನುಸರಣೆಗಳಲ್ಲಿ ಯಾವುದಾದರೂ ಒಂದು ಮಾರ್ಗವನ್ನು ಸ್ವೀಕರಿಸುವಂತೆ ತನ್ನ ದೈವಿಕ ಶಕ್ತಿಯಿಂದ 
ಒತ್ತಾಯಪಡಿಸುವುದಿಲ್ಲ. ಇದಕ್ಕೆ ಬದಲಾಗಿ ಅವನು ಆಧಾರ ಪ್ರಮಾಣ ಮತ್ತು ಬೋಧನೆಗಳಿಂದ ಮನುಷ್ಯನ ಮನವೊಲಿಸ 
ಬಯಸುತ್ತಾನೆ. ನಿರಾಕರಣೆ, ಅವಿಧೇಯತೆ ಮತ್ತು ಬಂಡಾಯದ ಸ್ವಾತಂತ್ರ್ಯ ಹೊಂದಿದ್ದೂ ಸೃಷ್ಟಿಕರ್ತನ ದಾಸ್ಕ-ಅನುಸರಣೆಯನ್ನು 
ಅವಲಂಬಿಸುವುದೇ ಮಾನವನಿಗೆ ಸರಿಯಾದ ಮಾರ್ಗ. ಸಫಲತೆ ಹಾಗೂ 8308 ಆ ಮಾರ್ಗದಿಂದಲೇ ಲಭಿಸುವುದು ಎಂದು 
ಅವನಿಗೆ ಮನದಟ್ಟು ಮಾಡಬಯಸುತ್ತಾನೆ. ಹೀಗೆ ಉಪದೇಶ ಮತ್ತು ಬೋಧನೆಗಳಿಂದ ದಾಸರನ್ನು ಸನ್ಮಾರ್ಗಕ್ಕೆ ತರುವ ಯತ್ನ 
ಮಾಡುವುದು ವಸ್ತುತಃ ಅಲ್ಲಾಹನ ಕೆಲಸ. ಈ ಕೆಲಸದಲ್ಲಿ ಅಲ್ಲಾಹನೊಂದಿಗೆ ಸಹಕರಿಸುವ ದಾಸರನ್ನು ತನ್ನ ಗೆಳೆಯರೆಂದೂ 
ಸಹಾಯಕರೆಂದೂ ಅಲ್ಲಾಹನು ವರ್ಣಿಸುತ್ತಾನೆ. ಇದು ದಾಸನು ತಲುಪಬಲ್ಲ ಅತ್ಯುನ್ನತ ಸ್ಥಾನ. ನಮಾರು್‌, ಉಪವಾಸ ಮತ್ತಿತರ 
ಎಲ್ಲ ವಿಧದ ದಾಸ್ಕಾರಾಧನೆಗಳಲ್ಲಿ ಮಾನವನು ಬರೆ ದಾಸ ಮತ್ತು ಅಧೀನನಾಗಿರುತ್ತಾನೆ. ಆದರೆ ಧರ್ಮಾಹ್ವಾನ ಮತ್ತು ಧರ್ಮ 
ಸೆಂಸ್ಥಾಪನೆಯ ಪರಿಶ್ರಮಗಳಲ್ಲಿ ದಾಸನಿಗೆ ದೇವ ಸಹವಾಸ ಮತ್ತು ಸಹಾಯದ ಹಿರಿಮೆ ಲಭಿಸುತ್ತದೆ. ಇದು ಈ ಲೋಕದಲ್ಲಿ 
ಆಧ್ಯಾತ್ಮಿಕ ವಿಕಾಸದ ಅತ್ಯುನ್ನತ ಸ್ಥಾನವಾಗಿರುತ್ತದೆ. 

51.- ಮೂಲದಲ್ಲಿ 'ಮುತವಪ್ಸೀಕ' ಎಂಬ ಪದ ಉಪಯೋಗವಾಗಿದೆ. 'ತವಫಪ್ಪಾ'ದ ನೈಜ ಅರ್ಥ 'ಪಡೆಯುವುದು' ಮತ್ತು 
'ವಸೂಲು ಮಾಡುವುದು' ಎಂದಾಗಿರುತ್ತದೆ. 'ಆತ್ಮಹರಣ' ಎ೦ಬುದು ಇದರ ರೂಪಕಾಲಂಕಾರವೇ ವಿನಾ ಶಬ್ದಕೋಶದ ಅರ್ಥವಲ್ಲ. 
ಇಲ್ಲಿ ಈ ಪದವು ಆಂಗ್ಲ ಭಾಷೆಯ 'T0 RECALL'ನ ಅರ್ಥದಲ್ಲಿ ಉಪಯೋಗವಾಗಿದೆ. ಅಂದರೆ ಒಬ್ಬ ಅಧಿಕಾರಿಯನ್ನು ಅವನ 
ಅಧಿಕಾರದಿಂದ ಹಿಂದಕ್ಕೆ ಕರೆದುಕೊಳ್ಳುವುದು. ಬನೀಇಸ್ರಾಈಲರು ಅನೇಕ ಶತಮಾನಗಳಿಂದ "ನಿರಂತರ ಆಜ್ಞೋಲ್ಲಂಘನೆ 
ಮಾಡುತ್ತಲೇ ಇದ್ದರು. ಪದೇ ಪಜೇ ಎಚ್ಚರಿಕೆ, ಬೋಧನೆಗಳನ್ನು ನೀಡಿದರೂ ಅವರ ಜನಾಂಗದ ನೀತಿ ಕೆಡುತ್ತಲೇ ಹೋಗುತ್ತಿತ್ತು. 
ಅವರು ಸತತವಾಗಿ ಅನೇಕ ಪ್ರವಾದಿಗಳನ್ನು ಕೊಲೆಗೈದಿದ್ದರು. ಅವರು ಧರ್ಮಶೀಲತೆ ಮತ್ತು ಸನ್ಮಾರ್ಗದ ಕಡೆಗೆ ಕರೆ ನೀಡುವ 
ಪ್ರತಿಯೊಬ್ಬ ಸಜ್ಜನನ ರಕ್ತದಾಹಿಗಳಾಗಿ ಬಿಡುತ್ತಿದ್ದರು. ಅದುದರಿಂದ ಅಲ್ಲಾಹನು ಅವರ ಬಗ್ಗೆ ತನ್ನ ಹೊಣೆಯನ್ನು ಪೂರ್ತಿಗೊಳಿಸಲಿಕ್ಕಾಗಿ 
ಮತ್ತು ಅವರಿಗೆ ಒಂದು ಕೊನೆಯ ಅವಕಾಶ ನೀಡಲಿಕ್ಕಾಗಿ ಹ. ಈಸಾ(ಅ) ಮತ್ತು ಹ. ಯಹ್ಮಾರಂತಹ(ಅ) ಇಬ್ಬರು ಪ್ರಭಾವಶಾಲಿ 
ಪ್ರವಾದಿಗಳನ್ನು ಒಮ್ಮೆಲೆ ಕಳುಹಿಸಿದರು. ಅವರು ದೇವವತಿಯಿಂದ ನಿಯುಕ್ತರಾದವರೆಂಬ ಬಗ್ಗೆ ಅವರಲ್ಲಿ ಸುಸ್ಪಷ್ಟ ನಿದರ್ಶನಗಳಿದ್ದುವು. 
ಅವುಗಳನ್ನು ನಿರಾಕರಿಸಬೇಕಾದರೆ ಅಂಥವರು ಸತ್ಯದ ಮೇಲೆ. ಮಿತಿಮೊರಿದ ಹಗೆತನವಿರುವವರೂ ಸತ್ಯವನ್ನೆದುರಿಸುವ ನಿಸ್ಟೀಮ 
ಎದೆಗಾರಿಕೆ ಇರುವವರೂ ಆಗಿರಬೇಕಿತ್ತು. ಆದರೆ ಬನೀಇಸ್ರಾಈಲರು ಈ ಕೊನೆಯ ಅವಕಾಶವನ್ನೂ ಕಳೆದುಕೊಂಡರು. ಅವರು 
ಆ ಪ್ರವಾದಿಗಳೀರ್ವರ ಆಹ್ವಾನವನ್ನೂ ನಿರಾಕರಿಸಿದುದು ಮಾತ್ರವಲ್ಲ ಅವರಲ್ಲಿನ ಧನಿಕನೊಬ್ಬ ಹ.ಯಹ್ಮಾರಂತಹ(ಅ) ಉನ್ನತ 
ಮಟ್ಟದ ಮಹಾನ್‌ ವ್ಯಕ್ತಿಯ ತಲೆಯನ್ನು ಓರ್ವ ನರ್ತಕಿಯ ಅಪೇಕ್ಷೆ ಮೇರೆಗೆ ಬಹಿರಂಗವಾಗಿ ಕಡಿಸಿದನು. ಅವರ ವಿದ್ವಾಂಸರೂ 


ಕಾಂಡ -3 


18 ಕುರ್‌ಆನ್‌ ವ್ಯಾಖ್ಯಾನ 


ہے اد دعئوے ودطے۔ 


zi) ہے‎ ಪಿ 2 94 ۳ 2 - d J 72 
0S ALS موا وَعی لوا الشلطتِ‎ 


: ಅನುಸರಣೆ ಮಾಡುವವರನ್ನು ನಿನ್ನನ್ನು ನಿಷೇಧಿಸುವವರ ಮೇಲೆ ಶ್ರೇಷ್ಮತೆಯಲ್ಲಿರಿಸುವನು. ನಿಮಗೆಲ್ಲರಿಗೂ 
ಕಟ್ಟಕಡೆಗೆ ನನ್ನ ಬಳಿ ಬರಲಿಕ್ಕಿದೆ. ಆಗ ನಾನು ನಿಮ್ಮ ನಡುವೆ ಭಿನ್ನಾಭಿಪ್ರಾಯವುಂಟಾಗಿದ್ದ ವಿಷಯಗಳ 
ತೀರ್ಮಾನ ಮಾಡುವೆನು. ಅಧರ್ಮ ಮತ್ತು ಸತ್ಯ ನಿಷೇಧ ನೀತಿಯನ್ನನುಸರಿಸುವವರಿಗೆ ಇಹ-ಪರಗಳೆರಡರಲ್ಲೂ 


ಕರ್ಮಶಾಸ್ತ್ರಜ್ಞರೂ ಒಳಸಂಚು ನಡೆಸಿ, ಹ. ಈಸಾರಿಗೆ(ಅ) ರೋಮ್‌ ಸಾಮ್ರಾಜ್ಯವು ಮರಣದಂಡನೆ ವಿಧಿಸುವಂತೆ ಮಾಡಲು 
ಪ್ರಯತ್ನಿಸಿದರು. ಅನಂತರ ಬನೀಇಸ್ರಾಈಲರನ್ನು ಸರಿದಾರಿಗೆ ತರಲು ಇನ್ನಷ್ಟು ಸಮಯ ಮತ್ತು ಶಕ್ತಿ ವಿನಿಯೋಗಿಸುವುದು 
ವೃರ್ಥವಾಗಿತ್ತು. ಆದುದರಿಂದ ಅಲ್ಲಾಹನು ತನ್ನ ಪ್ರವಾದಿಯನ್ನು ಹಿಂದಕ್ಕೆ ಕರೆಸಿಕೊ೦ಡನು ಮತ್ತು ಲೋಕಾಂತ್ಕಕಾಲದ ವರೆಗೂ 
ಬನೀ ಇಸ್ರಾಈಲರ ಮೇಲೆ ಅಪಮಾನಕರ ಜೀವನದ ತೀರ್ಪನ್ನು ಬರೆದು ಬಿಟ್ಟನು. 

ಕುರ್‌ಆನಿನ ಈ ಉಪನ್ಮಾಸವಿಡೀ ಮುಖ್ಯವಾಗಿ ಕ್ರೈಸ್ತರ ವಿಶ್ವಾಸದ ಖಂಡನೆ ಮತ್ತು ತಿದ್ದುವಿಕೆಗೆ ಮಿಸಲಾಗಿರುವುದನ್ನು 
ತಿಳಿದುಕೊಳ್ಳಬೇಕು. ಕ್ರೈಸ್ತರ ಈ ವಿಶ್ವಾಸಗಳು ಬೇರೂರಲು ಮೂರು ಅತಿ ಮುಖ್ಯ ಕಾರಣಗಳಿವೆ: 

1) ಹ. ಮಸೀಹರ(ಅ) ಪವಾಡ ಸದೃಶವಾದ ಜನನ. 

2) ಅವರಿಂದ ಪ್ರಕಟವಾದ ಸುವ್ಯಕ್ತ ಪವಾಡಗಳು. 

3) ಅವರ ಆಕಾಶಾರೋಹಣ. ಇದರ ಪ್ರಸ್ತಾಪವು ಸ್ಪಷ್ಟ ಮಾತುಗಳಲ್ಲಿ ಅವರ ಗ್ರಂಥಗಳಲ್ಲಿ ಕಂಡು ಬರುತ್ತವೆ. 

ಮೊದಲನೆಯ ವಿಷಯವನ್ನು ಕುರ್‌ಆನ್‌ ದೃಢೀಕರಿಸಿದೆ. ಹ. ಮಸೀಹರ(ಅ) ಪಿತೃರಹಿತ ಜನನವು ಕೇವಲ ಅಲ್ಲಾಹನ 
ಮಹಿಮಾತಿರೇಕದ ಅದ್ಭುತ ಕಾರ್ಯವಾಗಿತ್ತೆಂದು ಅದು ಹೇಳಿದೆ. ಅಲ್ಲಾಹನು ತನ್ನಿಚ್ಛೆಯಂತೆ ಯಾರನ್ನು ಯಾವ ರೀತಿಯಲ್ಲಿ 
ಬೇಕಾದರೂ ಸೃಷ್ಟಿಸುತ್ತಾನೆ. ಈ ಅಸಾಮಾನ್ಮ ಜನನವು ಹ. ಮಸೀಹ(ಅ) ದೇವರಾಗಿದ್ದರೆಂಬುದಕ್ಕೆ ಅಥವಾ ದೇವತ್ವದಲ್ಲಿ 
ಭಾಗಿಯಾಗಿದ್ದರೆಂಬುದಕ್ಕೆ ಆಧಾರ ಪ್ರಮಾಣವಲ್ಲ. 

ಎರಡನೆಯ ವಿಷಯವನ್ನೂ ಕುರ್‌ಆನ್‌ ದೃಢೀಕರಿಸಿದೆ, ಮಾತ್ರವಲ್ಲ ಮಸೀಹರ(ಅ) ಪವಾಡಗಳನ್ನು ಒಂದೊಂದಾಗಿ ಎಣಿಸಿ 
ತೋರಿಸಿದೆ. ಆದರೆ ಅವರು ಈ ಎಲ್ಲ ಕಾರ್ಯಗಳನ್ನು ಅಲ್ಲಾಹನ ಅಪ್ಪಣೆಯಂತೆ ಮಾಡಿದರೆಂದೂ ಅವರು ತಮ್ಮ ಸ್ಪಂತ ಇಚ್ಛೆಯಂತೆ 
ಏನನ್ನೂ ಮಾಡಿಲ್ಲವೆಂದೂ ಸ್ಪಷ್ಟಪಡಿಸಿದೆ. ಆದುದರಿಂದ ಹ. ಮಸೀಹರಿಗೆ(ರ) ದೇವತ್ವದಲ್ಲೇನಾದರೂ ಪಾಲಿತ್ರೆಂಬ ನಿರ್ಧಾರಕ್ಕೆ 
ಬರುವುದರಲ್ಲಿ ನ್ಯಾಯವಿಲ್ಲ. 

ಮೂರನೆಯ ವಿಷಯದ ಕುರಿತು ಕ್ರೈಸ್ತರ ಐತಿಹ್ಯವು ಒಂದು ವೇಳೆ ಪೂರ್ಣ ತಪ್ಪೆಂಬಾಗಿರುತ್ತಿದ್ದರೆ ಕುರ್‌ಆನ್‌, ಹ. 
ಮಸೀಹರ(ಅ) ದೇವತ್ವದ ವಿಶ್ವಾಸವನ್ನು ಖಂಡಿಸಲಿಕ್ಕಾಗಿ, "ನೀವು ದೇವ ಹಾಗೂ ದೇವ ಪುತ್ರನೆಂದು ನಂಬಿಕೆಯಿಟ್ಟಿರುವ ವ್ಯಕ್ತಿಯು 
ಸತ್ತು ಮಣ್ಣುಪಾಲಾಗಿ ಹೋಗಿದ್ದಾರೆ. ನಿಮಗೆ ಇನ್ನೂ ಸಂದೇಹವಿದ್ದರೆ ಇಂತಹ ಸ್ಥಳಕ್ಕೆ ಹೋಗಿ ಅಲ್ಲಿ ಆ ವ್ಯಕ್ತಿಯ ಗೋರಿಯನ್ನು 
ನೋಡಿಕೊಳ್ಳಿರಿ" ಎಂದು ಸ್ಪಷ್ಟ ಮಾತುಗಳಲ್ಲಿ ಹೇಳಬೇಕಿತ್ತು. ಆದರೆ ಹೀಗೆ ಮಾಡುವ ಬದಲಿಗೆ ಕುರ್‌ಆನ್‌ ಅವರ ಮರಣದ 
ವಿಷಯವನ್ನು ನಿರಾಕರಿಸುತ್ತ ಅವರು ಜೀವಂತ ಏರಿಸಲ್ಪಡುವ ಸಂಭಾವ್ಯತೆಯನ್ನು ಅನುಮೋದಿಸುವಂತಹ ಪದಗಳನ್ನು ಬಳಸಿದೆ. 
ಇಷ್ಟು ಮಾತ್ರವಲ್ಲದೆ ಹ. ಮಸೀಹರು(ಅ) ಶಿಲುಬೆಗೇರಿಸಲ್ಪಡಲೇ ಇಲ್ಲ, ಅರ್ಥಾತ್‌- ತನ್ನ ಕೊನೆಯ ಕಾಲದಲ್ಲಿ 'ಏಲಿ ಏಲಿ ಲಿಮಾ 
ಶಬಕ್ತಾನೀ' ಎಂದು ಹೇಳಿದವನು ಮಸೀಹ್‌ ಅಲ್ಲ, ನೀವು ಎತ್ತಿ ತಿರುಗುತ್ತಿರುವ ಶಿಲುಬೆಗೇರಿದ ಅವಸ್ಥೆಯ ಚಿತ್ರ ನಿಜವಾಗಿ ಮಸೀಹರದ್ದಲ್ಲ. 
ಮಸೀಹರನ್ನು ಅದಕ್ಕಿಂತ ಮುಂಚೆಯೇ ಅಲ್ಲಾಹ್‌ ಎತ್ತಿಕೊಂಡಿದ್ದನು ಎಂದು ಕ್ರೈಸ್ತರಿಗೆ ಸ್ಪಷ್ಟ ಮಾತುಗಳಿಂದ ಹೇಳುತ್ತದೆ. 

ವಸ್ತುಸ್ಥಿತಿ ಹೀಗಿರುತ್ತ ಕುರ್‌ಆನಿನ ಸೂಕ್ತಗಳಿಂದ ಹ.ಮಸೀಹರ(ಅ) ಮರಣ ವಾರ್ತೆಯನ್ನು ಹೆಕ್ಕಿ ತೆಗೆಯಲು ಪ್ರಯತ್ನಿಸುವವರು 
ಅಲ್ಲಾಹನು ಸ್ಪಷ್ಟ ಮಾತುಗಳಲ್ಲಿ ತನ್ನ ಅಭಿಪ್ರಾಯವನ್ನು ಅಭಿವ್ಯಕ್ತ ಪಡಿಸುವ ಕೌಶಲ್ಕವನ್ನೂ ಹೊಂದಿಲ್ಲವೆಂದು ಸಿದ್ದಪಡಿಸಲು 
ಹೊರಟಂತಿದೆ. (ಅಲ್ಲಾಹನೇ ಕ್ಷಮಿಸು) 

52. ಇಲ್ಲಿ ನಿಷೇಧಿಸುವವರೆಂದರೆ ಯಹೂದಿಯರು. ಹ. ಈಸಾರು(ಅ) ಅವರಿಗೆ ಸತ್ಯವಿಶ್ವಾಸದ ಕರೆ ನೀಡಿದಾಗ ಅವರು ಅದನ್ನು 
ನಿರಾಕರಿಸಿದ್ದರು. ಇದಕ್ಕೆ ವ್ಯಶಿರಿಕ್ತವಾಗಿ ಅನುಸರಿಸುವವರು ಎಂಬುದು ಯಥಾರ್ಥವಾಗಿ ಅನುಸರಿಸುವವರ ಬಗ್ಗೆ ಎಂದಾದರೆ ಅದು 
ಕೇವಲ ಮುಸ್ಲಿಮರು. ಆದರೆ ಇದರ ಅರ್ಥ ಒಟ್ಟಿನಲ್ಲಿ ಅವರನ್ನು ನಂಬುವುದು ಎಂದಾಗಿದ್ದರೆ ಅದರಲ್ಲಿ ಕ್ರೈಸ್ತರೂ ಮುಸ್ಲಿಮರೂ 
ಸೇರುತ್ತಾರೆ. 


ಕಾಂಡ -3 


3. ಆಲಿ ಇಮ್‌ರಾನ್‌ 199 


۲ ೨% دھ۔‎ 


EGE إِكَمَتُلَ‎ op ೬ 
CACC ಕ್ಷಿ >> Pi 85 PAS abr 

007 So 01 آدم‎ 
IB s&s ls 


ي2 


Ws ios 


ಲ ೫ 3, [<P 


5 ಹ دن‎ #5 Wyss sk; ۴ رع اکا‎ ee 


ಕಠಿಣ ಶಿಕ್ಸೆ ಕೊಡುವೆನು ಮತ್ತು ಅವರು ಯಾವ ಸಹಾಯಕರನ್ನೂ ಪಡೆಯಲಾರರು. ಸತ್ಯವಿಶ್ವಾಸ ಮತ್ತು 
ಸತ್ಯರ್ಮಗಳ ನಿಲುಮೆಯನ್ನಿರಿಸಿಕೊಂಡವರಿಗೆ ಅವರ ಪ್ರತಿಫಲಗಳು ಸರ್ವಸಂಪೂರ್ಣವಾಗಿ ಕೊಡಲಾಗುವುದು 
ಮತ್ತು ಅಲ್ಲಾಹನು ಅಕ್ರಮಿಗಳನ್ನು ಎಂದೆಂದಿಗೂ ಪ್ರೀತಿಸುವುದಿಲ್ಲ (ಎಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳಿರಿ.) 

(58-60) ಓ ಪೈಗಂಬರರ ಇವು ನಿಮಗೆ ನಾವು ಓದಿ ಹೇಳುತ್ತಿರುವ ನಿದರ್ಶನಗಳು ಹಾಗೂ 
ಯುಕ್ತಿಪೂರ್ಣ ಉದ್ದೋಧೆಗಳು. ಅಲ್ಲಾಹನ ಬಳಿ 'ಈಸಾ'ರ ಉಪಮೆಯು ಆದಮರಂತಿದೆ. ಅಲ್ಲಾಹನು 
ಅವರನ್ನು (ಅದಮರನ್ನು) ಮಣ್ಣಿನಿಂದ ಸೃಷ್ಟಿಸಿ 'ಆಗು' ಎಂದು ಆಜ್ಞೆ ಕೊಟ್ಟನು. ಆಗ ಅವರು ಉಂಟಾದರು.* 
ಇದು ನಿಮ್ಮ ಪ್ರಭುವಿನ ವತಿಯಿಂದ ತಿಳಿಯಪಡಿಸಲಾಗುವ ಸತ್ಯ ವಿಷಯ ಮತ್ತು ನೀವು ಇದರಲ್ಲಿ ಸಂದೇಹ 
ತಾಳುವವರಲ್ಲಾಗಬೇಡಿರಿ.5 

(61-63) ಈ (ದಿವೃ)ಜ್ಞಾನ ಬಂದ ಬಳಿಕ ಈ ವಿಷಯದಲ್ಲಿ ಇನ್ನಾರಾದರೂ ನಿಮ್ಮೊಡನೆ ಜಗಳವಾಡಿದರೆ, 
ಓ ಪೈಗಂಬರರೇ, ಅವರೊಡನೆ ಹೀಗೆ ಹೇಳಿರಿ, "ಬನ್ನಿರಿ ನಾವೂ ನೀವೂ ಬಂದು ಸೇರೋಣ ಮತ್ತು ನಮ್ಮ 


53. ಅರ್ಥಾತ್‌-' ಯಾರನ್ನಾದರೂ ದೇವ ಅಥವಾ ದೇವಪುತ್ರನೆಂದು ಹೇಳಲು ಕೇವಲ ಪವಾಡ ಸದೃಶ ಜನೆನವೇ 
ಸಾಕಾಗುತ್ತದೆಂದಾದರೆ ಹ. ಆದಮ್‌ರು(ಅ) ಈ ವಿಶ್ವಾಸಕ್ಕೆ ಹೆಚ್ಚು ಅರ್ಹರಾಗುತ್ತಾರೆ. ಏಕೆಂದರೆ ಹ. ಮಸೀಹ್‌ರು(ಅ) ಪಿತೃರಹಿತವಾಗಿ 
ಜನಿಸಿದುದು ಮಾತ್ರ. ಆದರೆ ಹ. ಆದಮ್‌ರಂತೂ(ಅ) ತಂದೆ ತಾಯಿ ಇಬ್ಬರೂ ಇಲ್ಲದೆ ಜನಿಸಿದ್ದಾರೆ. 

54, ಕ್ರೈಸ್ತರ ಮುಂದಿರಿಸಿದ್ದ ಈ ವರೆಗಿನ ಉಪನ್ಯಾಸದಲ್ಲಿದ್ದ ಮೂಲ ವಿಷಯಗಳ ಸಾರಾಂಶ ಹೀಗಿದೆ: 

1) ನಿಮ್ಮಲ್ಲಿ ಹ. ಮಸೀಹರ(ಅ) ಬಗ್ಗೆ ದೇವತ್ವದ ಭಾವನೆಯು ಯಾವ ಯಾವ ಕಾರಣಗಳಿಂದುಂಟಾಯಿತೋ ಅವುಗಳ 
ಪೈಕಿ ಯಾವುದೊಂದೂ ಈ ವಿಶ್ವಾಸಕ್ಕೆ ಸರಿ ಹೋಗುವುದಿಲ್ಲ. ಅವರೊಬ್ಬ ಮಾನವರಾಗಿದ್ದರು. ಅಲ್ಲಾಹನು ಅವರನ್ನು ತನಗೆ ಯುಕ್ತ 
ಕಂಡಂತೆ ಅಸಾಮಾನ್ಮ ರೀತಿಯಿಂದ ಸೃಷ್ಟಿಸಲಿಚ್ಛಿಸಿದನು. ಅವರಿಗೆ ಪ್ರವಾದಿತ್ವದ ಆಧಾರ ಪ್ರಮಾಣಗಳಾಗತಕ್ಕ ಪವಾಡಗಳನ್ನು 
ದಯಪಾಲಿಸಿದನು. ಸತ್ಯ ವಿರೋಧಿಗಳು ಅವರನ್ನು ಶಿಲುಬೆಗೇರಿಸ ಬಯಸಿದಾಗ ಅದಕ್ಕೆ ಆಸ್ಪದ ಕೊಡದೆ ಅವರನ್ನು ತನ್ನೆ ಬಳಿಗೆ 
ಎತ್ತಿಕೊಂಡನು. ಯಾವ ದಾಸನನ್ನಾದರೂ ತನ್ನಿಚ್ಛೆಯಂತೆ ಉಪಯೋಗಿಸಿಕೊಳ್ಳುವ ಸ್ವಾತಂತ್ರ್ಯ ಮಾಲಕನಿಗೆ ಇದೆ. ಕೇವಲ ಒಂದು 
ಅಸಾಮಾನ್ಮ ವ್ಯವಹಾರವನ್ನು ಕಂಡ ಮಾತ್ರಕ್ಕೆ ಅವನು ಮಾಲಕ, ಮಾಲಕನ ಪುತ್ರ ಅಥವಾ a: ಅವನ ಪಾಲುದಾರ 
ಆಗಿದ್ದನೆಂಬ ತೀರ್ಮಾನ ಕೈಗೊಳ್ಳುವುದಾದರೂ ಹೇಗೆ? 

2).ಹ. ಮಸೀಹರು(ಅ) ಯಾವುದರ ಆಹ್ವಾನ ನೀಡಲಿಕ್ಕಾಗಿ ಬಂದಿದ್ದರೋ ಅದರ ಕಡೆಗೇ ಹ. ಮುಹಮ್ಮದ್‌ರೂ।ಸ) 
ಆಹ್ವಾನ ನೀಡುತ್ತಿದ್ದಾರೆ. ಅವರಿಬ್ಬರ ಧೈೇಯಗಳಲ್ಲಿ ಪರಸ್ಪರ ಕೂದಲೆಳೆಯಷ್ಟೂ ವ್ಯತ್ಯಾಸವಿಲ್ಲ. 

3) ಹ. ಮಸೀಹರ(ರ) ತರುವಾಯ ಅವರ ಹವಾರಿಗಳ(ಶಿಷ್ಕರ) ಮತವೂ ಕುರ್‌ಆನ್‌ ಪ್ರತಿಪಾದಿಸುತ್ತಿರುವ ಇದೇ ಇಸ್ಲಾಮ್‌ 
ಆಗಿತ್ತು. ಅನಂತರ ಕ್ರೈಸ್ತ ಮತವು ಹ. ಮಸೀಹರು(ಅ) ನೀಡಿದ ಶಿಕ್ಷಣದಲ್ಲೂ ಸ್ಥಿರವಾಗಿ ನಿಲ್ಲಲಿಲ್ಲ. ಅವರ ಹವಾರಿಗಳೆ 
ಅನುಯಾಯಿಗಳು ಅನುಸರಿಸುತ್ತಿದ್ದ ಮತಗಳಲ್ಲೂ ಉಳಿಯಲಿಲ್ಲ. 


ಕಾಂಡ-3 


200 ಕುರ್‌ಆನ್‌ ವ್ಮಾಖ್ಮಾನ 


39 NS a Ed os ےڈ‎ 
HOLD NLS ONE EDIE NES 


7 


AMOS OREN IAS WS; 
ಲಿ FA poy RRS (> PS 
Ss SSS 
ಮಕ್ಕಳು ಮರಿಗಳನ್ನೂ ಕರೆತರೋಣ ಮತ್ತು ಸುಳ್ಳುಗಾರನ ಮೇಲೆ ಅಲ್ಲಾಹನ ಶಾಪವಿರಲೆಂದು ಪ್ರಾರ್ಥಿಸೋಣ. 
ಇವು ಅತಂತ ವಾಸ್ತವಿಕ ಘಟನೆಗಳು ಮತ್ತು ವಾಸ್ತವದಲ್ಲಿ. ಅಲ್ಲಾಹನ ಹೊರತು ہلت‎ ಆರಾಧ್ಯರಿಲ್ಲ. 
ನಿಸ್ಸಂದೇಹವಾಗಿ ಅಲ್ಲಾಹನ ಶಕ್ತಿಯೇ ಅತ್ಯುನ್ನತವಾಗಿದ್ದು, ಅವನ ಯುಕ್ತಿಯೇ ಸಂಪೂರ್ಣ ವಿಶ್ವವ್ಮವಸ್ಥೆಯಲ್ಲಿ 
ಸಕ್ರಿಯವಾಗಿದೆ. ಆದುದರಿಂದ ಅವರು (ಈ ಶರತ್ತಿನಲ್ಲಿ ಸ್ಪರ್ಧೆಗೆ ಮುಂದೆ ಬರಲು) ನಿರಾಕರಿಸಿದರೆ (ಅವರು 
ಕಿಡಿಗೇಡಿಗಳೆಂಬ ವಿಷಯ ಸ್ಪಷ್ಟವಾಗುವುದು) ಮತ್ತು ಅಲ್ಲಾಹನಂತೂ ಕಿಡಿಗೇಡಿಗಳ ಸ್ಥಿತಿಗತಿಗಳನ್ನು ಚೆನ್ನಾಗಿ 
ಅರಿತಿರುವವನೇ ಆಗಿರುತ್ತಾನೆ. 
(64) ಓ ಪೈಗಂಬರರೇ, ಹೇಳಿರಿ*- "ಓ ಗ್ರಂಥದವರೇ, ನಿಮ್ಮ ಮತ್ತು ನಮ್ಮೊಳಗೆ ಸಮಾನವಾಗಿರುವ 
ವಿಷಯಗಳ ಕಡೆಗೆ ಬನ್ನಿರಿ. ಅದೆಂದರೆ - ನಾವು ಅಲ್ಲಾಹನ ಹೊರತು ಇತರ ಯಾರ ಬಾಸ್ಕ-ಆರಾಧನೆಯನ್ನೂ 


55. ನಜ್ರಾನಿನ ನಿಯೋಗವು ಉದ್ದೇಶಪೂರ್ವಕವಾಗಿ ಹಟಮಾರಿತನ ಪ್ರದರ್ಶಿಸುತ್ತಿತ್ತೆಂಬುದನ್ನು ಸಾಬೀತು ಪಡಿಸಲಿಕ್ಕಾಗಿ 
'ಶೀರ್ಮಾನದ ಈ ಕ್ರಮವನ್ನು ಮುಂದಿಡಲಾಯಿತು. ಮೇಲಿನ ಉಪನ್ಮಾಸದಲ್ಲಿ ವಿವರಿಸಿರುವ ವಿಷಯಗಳ ಪೈಕಿ ಯಾವುದಾದರೂ 
ಒಂದರ ಉತ್ತರವೂ ಅವರಲ್ಲಿರಲಿಲ್ಲ. ಕ್ರೈಸ್ತರ ವಿಶ್ವಾಸವೇ ಸತ್ಯವೆಂದೂ ವಾಸ್ತವಿಕತೆಗೆ ವಿರೋಧವಲ್ಲವೆಂದೂ ಖಾತರಿಯಾಗಿ 
ಕಂಠೋಕ್ತವಾಗಿ ಹೇಳಲು, ಅವರಲ್ಲಿ ಪ್ರಚಲಿತವಾಗಿದ್ದ ವಿಶ್ವಾಸಗಳನ್ನು ಅನುಮೋದಿಸುವ ಆಧಾರ ಪ್ರಮಾಣಗಳು ಅವರ ಪವಿತ್ರ 
ಗ್ರಂಥದಲ್ಲಿ ಅವರಿಗೆ ಸಿಗುತ್ತಿರಲಿಲ್ಲ. ಮಾತ್ರವಲ್ಲದೆ ಪ್ರವಾದಿವರ್ಯರ(ಸ) ಚಾರಿತ್ರ, ಅವರ ಬೋಧನೆ ಮತ್ತು ಅವರ 
ಮಹಶತ್ಕಾರ್ಯಗಳು ಕಂಡ ನಿಯೋಗದ ಅನೇಕರು ಅವರ ಪ್ರವಾದಿತ್ವವನ್ನು ಹೃತ್ಪೂರ್ವಕ ಒಪ್ಪಿಕೊಂಡಿದ್ದರು. ಕನಿಷ್ಠಪಕ್ಷ ತಿರಸ್ಕಾರ 
ಮಾಡುವ ಸ್ಟೈರ್ಯವನ್ನಂತು ಕಳೆದುಕೊಂಡಿದ್ದರು. ಆದುದರಿಂದ ನಿಮಗೆ ನಿಮ್ಮ ವಿಶ್ವಾಸವು ಸತ್ಯವೆಂಬ ಬಗ್ಗೆ ಖಾತರಿಯಾದ ಭರವಸೆ 
ಇರುವುದಾದರೆ, ಬನ್ನಿರಿ- 'ನಮ್ಮ ಪೈಕಿ ಸತ್ಯ ವಿರೋಧಿಯ ಮೇಲೆ ಅಲ್ಲಾಹನ ಶಾಪವಿರಲಿ' ಎಂದು ಪ್ರಾರ್ಥಿಸೋಣವೆಂದು 
ಅವರೊಡನೆ ಹೇಳಿದಾಗ ಅವರ ಪೈಕಿ ಒಬ್ಬನೂ ಈ ಸ್ಪರ್ಧೆಗೆ ಇಳಿಯಲು ಸಿದ್ಧನಾಗಲಿಲ್ಲ. ಹೀಗೆ ದೂರದೂರದ ವರೆಗೂ 
ಕೀರ್ತಿಗಳಿಸಿದ್ದ ನಜ್ರಾನಿನ ಕ್ರೈಸ್ತ ಮುಖಂಡರೂ ಪಾದ್ರಿಗಳೂ ಸ್ವತಃ ತಮಗೇ ದೃಢವಾದ ನಂಬುಗೆ ಇಲ್ಲದಂತಹ ವಿಶ್ವಾಸವನ್ನು 
ಅನುಸರಿಸುತ್ತಿದ್ದಾರೆಂಬುದು ಇಡೀ ಅರಬ್‌ ದೇಶಕ್ಕೆ ವ್ಯಕ್ತವಾಯಿತು. 

56. ಇಲ್ಲಿಂದ ಮೂರನೆಯ ಉಪನ್ಯಾಸ ಆರಂಭವಾಗುತ್ತದೆ. ಇದರ ವಿಷಯದ ಕಡೆಗೆ ಗಮನಿಸುವಾಗ ಇದು ಅವಶೀರ್ಣಗೊಂಡ 
ಕಾಲವು ಬದ್ರ್‌ ಯುದ್ದ ಮತ್ತು ಉಹುದ್‌ ಯುದ್ಧಗಳ ಮಧ್ಯಕಾಲವೆಂದು ಭಾಸವಾಗುತ್ತದೆ. ಆದರೆ ಈ ಮೂರು ಉಪನ್ಯಾಸಗಳ 
ನಡುವೆ ವಿಷಯಗಳೆ ನಿಕಟ ಸಂಬಂಧವಿರುವುದನ್ನು ನೋಡುವಾಗ ಜೋಡಣೆಯು ಎಲ್ಲೂ ಮುರಿದಂತೆ ತೋರುವುದಿಲ್ಲ. 
ಆದುದರಿಂದಲೇ ಕೆಲವು ವ್ಯಾಖ್ಯಾನಗಾರರಿಗೆ ಅನಂತರದ ಈ ಸೂಕ್ತಗಳೂ ನಜ್ರಾನಿನ ನಿಯೋಗಕ್ಕೆ ಸಂಬಂಧಿಸಿದ ಉಪನ್ಯಾಸ 
ಸರಣಿಯಲ್ಲೇ ಸೇರಿವೆಯಂಬ ಸಂದೇಹವುಂಟಾಯಿತು. ಅದರೆ ಇಲ್ಲಿ ಆರಂಭವಾಗಿರುವ ಉಪನ್ಮಾಸದ ವಿವರಣೆಯು ಅದರ 
ಅಭಿಸಂಬೋಧಿತರು ಯಹೂದಿಯರೆಂದು ಸ್ಪಷ್ಟವಾಗಿ ತೋರಿಸಿ ಕೊಡುತ್ತದೆ. 

57. ಅರ್ಥಾತ್‌- ನಾವು ವಿಶ್ವಾಸವಿಟ್ಟಿರುವ ಮತ್ತು ನಿಮ್ಮಿಂದಲೂ ನಿರಾಕರಿಸಲಿಕ್ಕಾಗದ ವಿಶ್ವಾಸವೊಂದರ ಬಗ್ಗೆ ನಾವು 
ಒಂದಾಗೋಣ. ನಿಮ್ಮ ಪ್ರವಾದಿಗಳಿಂದಲೂ ಇದೇ ವಿಶ್ವಾಸ ಉಲ್ಲೇಖಗೊಂಡಿದೆ. ನಿಮ್ಮ ದಿವ್ಯಗ್ರಂಥಗಳಲ್ಲಿಯೂ ಇದರ 
ಬೋಧನೆಯೇ ಇದೆ. 


1 


G 
رع‎ 
KS 

vy 
ےم‎ 
po 


ಕಾಂಡ ۔‎ 3 


3. ಆಲಿ ಇಮ್‌ರಾನ್‌ 201 


NGA‏ ا 


wT‏ 9 ًً) طس بیس 
SAS SANIT pas)‏ 


೨ 
لے‎ ನೆನೆ 
یه علہ فا‎ 20S 


a 


MN 


ಸ 


tL $9752 PR 4 
6s ಸ ದಿಟ ಪನ 
یی اقم‎ ೨ wl 36) A) Esk \ 
ಮಾಡದಿರೋಣ. ಅವನೊಂದಿಗೆ ಯಾರನ್ನೂ ಸಹಭಾಗಿಯನ್ನಾಗಿ ಮಾಡದಿರೋಣ ಮತ್ತು ನಮ್ಮ ಪೈಕಿ ಯಾರೂ 
ಅಲ್ಲಾಹನ ಹೊರತು ಇತರ ಯಾರನ್ನೂ ತನ್ನ ಪ್ರಭುವಾಗಿರಿಸದಿರೋಣ." ಈ ಕರೆಯನ್ನು ಸ್ವೀಕರಿಸಲು ಅವರು 


ಹಿ೦ಜರಿದರೆ, ನಾವಂತು ಮುಸ್ಲಿಮರು (ಕೇವಲ ಅಲ್ಲಾಹನ ದಾಸ್ಕ-ಆರಾಧನೆ ಮತ್ತು ದಾಸ್ಕ-ಅನುಸರಣೆ 
ಮಾಡುವವರು) ಎಂದು ಸ್ಪಷ್ಟವಾಗಿ ಹೇಳಿಬಿಡಿರಿ. 


(65-68) ಓ ಗ್ರಂಥದವರೇ, ನೀವು ಇಬ್‌ರಾಹೀಮರ ವಿಷಯದಲ್ಲಿ ನಮ್ಮೊಂದಿಗೆ ಏಕೆ ಜಗಳಾಡುತ್ತೀರಿ? 
'ತೌರಾತ್‌' ಮತ್ತು 'ಇಂಜೀಲ್‌' ಇಬ್‌ರಾಹೀಮರ ನಂತರವೇ ಅವತೀರ್ಣ ಗೊಂಡಿವೆಯಪಷ್ಟೆ. ಇನ್ನೇನು ನಿಮಗೆ 
ಇಷ್ಟೂ ತಿಳಿಯುವುದಿಲ್ಲವೇ? ನೀವು ನಿಮಗೆ ತಿಳಿದಿರುವ ವಿಷಯದಲ್ಲಿ ಸಾಕಷ್ಟು ವಾದಗಳನ್ನು ಮಾಡಿಯಾಯಿತು. 
ಈಗ ನಿಮಗೆ ತಿಳಿದಿಲ್ಲದ ವಿಷಯಗಳಲ್ಲಿ ಏಕೆ ವಾದಿಸುತ್ತಿರುವಿರಿ? ಅಲ್ಲಾಹ್‌ ತಿಳಿದಿರುವನು; ನೀವು 
ತಿಳಿದಿರುವುದಿಲ್ಲ. ಇಬ್‌ರಾಹೀಮರು ಯಹೂದಿಯೋ ಕ್ರೈಸ್ತ್ರರೋ ಆಗಿರಲಿಲ್ಲ; ಅವರು .ಓರ್ವ ಏಕನಿಷ್ಠ 
ಮುಸ್ಲಿಮರಾಗಿದ್ದರು” ಮತ್ತು ಅವರು ಬಹುದೇವವಿಶ್ವಾಸಿಗಳಂತು ಆಗಿರಲೇ ಇಲ್ಲ. ಇಬ್‌ರಾಹೀಮರೊಂದಿಗೆ 
ಸಂಬಂಧವಿರಿಸಿಕೊಳ್ಳಲು ಎಲ್ಲರಿಗಿಂತಲೂ ಅಧಿಕ ಹಕ್ಕು ಸಲ್ಲುವುದಿದ್ದರೆ ಅದು ಅವರನ್ನು ಅನುಸರಿಸಿದವರಿಗೆ 


58. ನಿಮ್ಮ ಈ ಯಹೂದಿ ಮತ ಮತ್ತು ಕ್ರೈಸ್ತ ಮತಗಳಂತೂ ತೌರಾತ್‌ ಮತ್ತು ಇಂಜೀಲ್‌ಗಳ ಅವತರಣದ ನಂತರವೇ 
ಜನ್ಮವೆತ್ತಿದವು. ಹ. ಇಬ್‌ರಾಹೀಮ್‌ರು(ಅ) ಇವೆರಡರ ಅವತರಣಕ್ಕಿಂತ ಮೊದಲೇ ಗತಿಸಿದ್ದಾರೆ. ಆದುದರಿಂದ 
ಹ. ಇಬ್‌ರಾಹೀಮ್‌ರು(ಅ) ಅವಲಂಬಿಸಿದ್ದ ಧರ್ಮವು ಯಹೂದಿ ಅಥವಾ ಕೈಸ್ತ ಧರ್ಮ ಅಲ್ಲವೆಂಬುದನ್ನು ಸಾಮಾನ್ನ 
ಬುದ್ಧಿಯವನೂ ತಿಳಿಯಬಲ್ಲನು. ಹೀಗಿರುವಾಗ ಹ. ಇಬ್‌ರಾಹೀಮ್‌ರು(ಅ) ಸನ್ಮಾರ್ಗದಲ್ಲಿದ್ದೆವರಾಗಿದ್ದೆರೆ ಹಾಗೂ ಸಾರ್ಥಕ್ಕ 
ಹೊಂದಿದವರಾಗಿದ್ದರೆ ಸನ್ಮಾರ್ಗ ಮತ್ತು ಸಾರ್ಥಕ್ಕ ಪ್ರಾಪ್ತಿಯು ಯಹೂದಿ ಅಥವಾ ಕ್ರೈಸ್ತ ಮತಾನುಸರಣೆಯನ್ನು ಮಾತ್ರ 
ಹೊಂದಿಕೊಂಡಿಲ್ಲ ವೆಂಬುದು ನಿಶ್ಚಯ. (ಅಲ್‌ ಬಕರಃ ಅಧ್ಯಾಯದ 135 ಮತ್ತು 141ನೆಯ ಟಿಪ್ಪಣಿಗಳನ್ನೂ ನೋಡಿರಿ.) - 

59. ವಾಸ್ತವದಲ್ಲಿ 'ಹನೀಫ್‌' ಎಂಬ ಪದ ಉಪಯೋಗವಾಗಿದೆ. ಇದರ ಅರ್ಥ ಎಲ್ಲಾ ದಿಕ್ಕುಗಳಿಂದಲೂ ವಿಮುಖನಾಗಿ 
ಒಂದೇ ಒಂದು ನಿಶ್ಚಿತ ಮಾರ್ಗದಲ್ಲೇ ನಡೆಯುವವನು. ಈ ಕಲ್ಪನೆಯನ್ನು ನಾವು 'ಏಕನಿಷ್ಠ ಮುಸ್ಲಿಮ' ಎಂಬ ಪದದ ಮೂಲಕ 
ಪ್ರಕಟಿಸಿದ್ದೇವೆ. 


ಕಾಂಡ-3 


4G ೭4; 


665 ٹاڈ گار اق افل 
gs‏ 2ئ 
SEH 5 Oe‏ و MEMES‏ 


ಮತ್ತು ಈಗ ಈ ಪ್ರವಾದಿ ಹಾಗೂ ಇವರನ್ನು ನಂಬುವವರು ಈ ವಿಷಯದಲ್ಲಿ ಅಧಿಕ ಹಕ್ಕುದಾರರು. 
ಅಲ್ಲಾಹನು ಸತ್ಯದ ಮೇಲೆ ವಿಶ್ವಾಸವಿಟ್ಟವರಿಗೆ ಮಾತ್ರ ಸಹಾಯಕನಾಗಿರುತ್ತಾನೆ. 

(69-71) (ಓ ಸತ್ಯವಿಶ್ವಾಸಿಗಳೇ) ಗ್ರಂಥದವರ ಪೈಕಿ ಒಂದು ಪಂಗಡವು ನಿಮ್ಮನ್ನು ಯಾವ 
ವಿಧದಿಂದಲಾದರೂ ಸನ್ಮಾರ್ಗದಿಂದ ತಪ್ಪಿಸಿಬಿಡಬೇಕೆಂದು ಪ್ರಯತ್ನಿಸುತ್ತಿದೆ. ವಾಸ್ತವದಲ್ಲಿ ಅವರು ತಮ್ಮನ್ನೇ 


ವಿನಾ ಇತರ ಯಾರನ್ನೂ ಪಥಬಭ್ರಷ್ಟತೆಯಲ್ಲಿ ಹಾಕುತ್ತಿಲ್ಲ. ಆದರೆ ಅವರಿಗೆ ಇದರ ಪ್ರಜ್ಞೆ ಇರುವುದಿಲ್ಲ. ಓ 
ಗ್ರಂಥದವರೇ, ನೀವು ಅಲ್ಲಾಹನ ನಿದರ್ಶನಗಳನ್ನೇಕೆ ನಿರಾಕರಿಸುತ್ತೀರಿ? ವಸ್ತುತಃ ನೀವು ಅದನ್ನು ಪ್ರತ್ಯಕ್ಷ 
ಕಾಣುತ್ತಿರುವಿರಿ. ಓ ಗ್ರಂಥದವರೇ, ಸತ್ಯಕ್ಕೆ ಮಿಧ್ಯದ ಬಣ್ಣ ಬಳಿದು ಅದನ್ನು ಏಕೆ ಸಂಶಯಾಸ್ಪದ 
ಮಾಡುತ್ತೀರಿ? ತಿಳಿದೂ ತಿಳಿದೂ ಸತ್ಯವನ್ನೇಕೆ ಮರೆಮಾಚುತ್ತೀರಿ? 

(72-74) ಗ್ರಂಥದವರ ಪೈಕಿ ಒಂದು ಪಂಗಡವು, "ಈ ಪ್ರವಾದಿಯನ್ನು ಸ್ವೀಕರಿಸುವವರಿಗೆ 
ಅವತೀರ್ಣಗೊಂಡುದರ ಮೇಲೆ ಬೆಳಿಗ್ಗೆ ವಿಶ್ವಾಸವಿಡಿರಿ ಮತ್ತು ಸಂಜೆ ಅದನ್ನು ನಿಷೇಧಿಸಿರಿ. ಪ್ರಾಯಶಃ ಈ 


60. ಈ ವಾಕ್ಕದ ಇನ್ನೊಂದು ತರ್ಜುಮೆ- "ನೀವು ಸ್ವತಃ ಸಾಕ್ಷ್ಯ ನೀಡುತ್ತಿದ್ದೀರಿ” ಎಂದೂ ಆಗಬಹುದು. ಎರಡು 
ರೀತಿಯಿಂದಲೂ ಮುಖ್ಯ ವಿಷಯಕ್ಕೇನೂ ಧಕ್ಕೆಯುಂಟಾಗುವುದಿಲ್ಲ. ಪ್ರವಾದಿಯವರ(ಸ) ನಿಷ್ಕಳಂಕ ಜೀವನ, ಅವರ ಬೋಧನೆ 
ಮತ್ತು ತರಬೇತಿಗಳು ಸಹಾಬಿಗಳ(ರ) ಜೀವನದಲ್ಲುಂಟು ಮಾಡಿದ ಅತ್ಕದ್ಭುತ ಪರಿಣಾಮಗಳು, ಕುರ್‌ಆನಿನಲ್ಲಿ ನಿರ್ದೇಶಿಸಲಾಗುತ್ತಿದ್ದ 
ಅತ್ಯುನ್ನತ ಮಟ್ಟದ ವಿಷಯಗಳು ಇವೆಲ್ಲ ಅಲ್ಲಾಹನ ಸುಸ್ಪಷ್ಟ ನಿದರ್ಶನಗಳಾಗಿದ್ದವು. ಪ್ರವಾದಿಗಳ ಚರಿತ್ರೆ ಮತ್ತು ದೇವಗ್ರಂಥಗಳ 
ವಾದಸರಣಿಯ ಪರಿಚಯವಿದ್ದವನಿಗೆ ಈ ನಿದರ್ಶನಗಳನ್ನು ಕಂಡು ಮುಹಮ್ಮದ್‌ರ(ಸ) ಪ್ರವಾದಿತ್ವದ ಬಗ್ಗೆ ಸಂಶಯ ತಾಳುವುದೇ 
ಕಷ್ಟವಾಗಿತ್ತು. ಗತ ಪ್ರವಾದಿಗಳು, ಬರಲಿರುವ ಓರ್ವ ಪ್ರವಾದಿಯ ಸುವಾರ್ತೆ ನೀಡಿದ್ದರು: ಅದರಂತೆ ಅನೇಕ ಮಂದಿ ಗ್ರಂಥದವರು 
(ಮುಖ್ಯವಾಗಿ ಅವರ ವಿದ್ಯಾವಂತರು) ಗತ ಪ್ರವಾದಿಗಳು, ಭವಿಷ್ಯದಲ್ಲಿ ಬರುವರೆಂದು ಸಾರಿ ಹೇಳಿದ್ದ ಆ ಮಹಾ ಪ್ರವಾದಿಯೇ 
ಹ. ಮುಹಮ್ಮದ್‌(ಸ) ಎಂದು ಮನವರಿಕೆ ಮಾಡಿಕೊಂಡಿದ್ದುದೂ ಇದೆ. ಒಮ್ಮೊಮ್ಮೆ ಸತ್ಯದ ಅಪ್ರತಿಮ ಶಕ್ತಿಯೆದುರು ಮನಸೋತು 
ಅನಿವಾರ್ಯವಾಗಿ, ಪ್ರವಾದಿಯವರು(ಸ) ಮತ್ತು ಅವರು ಮುಂದಿಟ್ಟ ಶಿಕ್ಷಣಗಳು ಪರಮ ಸತ್ಯವೆಂದು ಅವರು ತಮ್ಮ 

ನಾಲಗೆಗಳಿಂದಲೇ ಒಪ್ಪಿಕೊಳ್ಳುತ್ತಲೂ ಇದ್ದರು. ಆದುದರಿಂದಲೇ ಕುರ್‌ಆನ್‌ ಅವರೊಡನೆ, "ಅಲ್ಲಾಹನ ನಿದರ್ಶನಗಳನ್ನು ನೀವು 
ಕಣ್ಣಾರೆ ಕಂಡು ಅವುಗಳು ಸತ್ಯ ಎಂಬ ಬಗ್ಗೆ ಸ್ವತಃ ಸಾಕ್ಸ್ಯ ವಹಿಸುತ್ತೀರಿ, ಆದರೆ ನಿಮ್ಮ ಬ್ರಷ್ಟ ಚಿತ್ತದ ಕಿಡಿಗೇಡಿತನದಿಂದಾಗಿ 
ಅವುಗಳನ್ನೇ ಸುಳ್ಳಾಗಿಸುತ್ತಲೂ ಇದ್ದೀರಿ” ಎಂದು ಆಗಾಗ ಆಪಾದಿಸುತ್ತದೆ. 


3. ಆಲಿ ಇಮ್‌ರಾನ್‌ 203 


yi ATG 


Put دو‎ 54) ಜಣ 3 ತ್ಲ £೨೨ 224೨ ಕಿ 
24S) 5% Sy 5 رف ا‎ 


(جاسا ಇಳ‏ ت0 


ಉಪಾಯದಿಂದ ಇವರು ತಮ್ಮ ವಿಶ್ವಾಸದಿಂದ ದೂರ ಸರಿಯಬಹುದು" ಎನ್ನುತ್ತಾರೆ." ನಿಮ್ಮ ಮತದವರ 
ಹೊರತು ಇತರ ಯಾರ ಮಾತನ್ನೂ ಒಪ್ಪಿಕೊಳ್ಳಬೇಡಿರೆಂದೂ ಇವರು ಪರಸ್ಪರ ಹೇಳಿಕೊಳ್ಳುತ್ತಾರೆ. ಓ 
ಪೈಗಂಬರರೇ, ಇವರೊಡನೆ ಹೀಗೆ ಹೇಳಿಬಿಡಿರಿ- "ನಿಜವಾದ ಮಾರ್ಗದರ್ಶನವಂತು ಅಲ್ಲಾಹನ 
ಮಾರ್ಗದರ್ಶನವಾಗಿದೆ ಮತ್ತು ಒಂದು ಕಾಲದಲ್ಲಿ ನಿಮಗೆ ಕೊಡಲಾಗಿದ್ದನ್ನೇ ಇತರರಿಗೂ ಕೊಡುವುದು ಅಥವಾ 
ಇತರರಿಗೆ ನಿಮ್ಮ ವಿರುದ್ಧ ನಿಮ್ಮ ಪ್ರಭುವಿನ ಆಸ್ಥಾನದಲ್ಲಿ ಮುಂದಿರಿಸಲು ಬಲವಾದ ಆಧಾರ ಪ್ರಮಾಣ 
ಒದಗುವುದು ಅವನದೇ ಕೊಡುಗೆಯಾಗಿದೆ.” ಓ ಪೈಗಂಬರರ ಅವರೊಡನೆ ಹೀಗೆ ಹೇಳಿರಿ- "ಬಾಗ್ಯ, 
ಅನುಗ್ರಹವೆಲ್ಲ ಅಲ್ಲಾಹನ ಅಧಿಕಾರದಲ್ಲಿದೆ. ಅವನು ಅದನ್ನು ತಾನಿಚ್ಛಿಸಿದವರಿಗೆ ದಯಪಾಲಿಸುವನು. ಅವನು 
ವಿಶಾಲ ದೃಷ್ಟಿಯುಳ್ಳವನೂ” ಸರ್ವಜ್ಞನೂಳ ಆಗಿರುತ್ತಾನೆ. ಅವನು ತನಗಿಷ್ಟ ಬಂದವರನ್ನು ತನ್ನ ಕೃಪೆಗಾಗಿ 
ಕಾದಿರಿಸುತ್ತಾನೆ ಮತ್ತು ಅವನ ಅನುಗ್ರಹ ಅತಿ ಮಹತ್ವದ್ದಾಗಿದೆ." 

(75-77) ಗ್ರಂಥದವರಲ್ಲಿ ಕೆಲವರ ಮೇಲೆ ಭರವಸೆಯಿಟ್ಟು ಸಂಪತ್ತಿನ ಒಂದು ರಾಶಿಯನ್ನೇ ನೀವು ಅವರಿಗೆ 


61. ಇದು ಮದೀನಾದ ಸುತ್ತಮುತ್ತಲು ವಾಸಿಸುತ್ತಿದ್ದ ಯಹೂದಿಯರ ನಾಯಕರೂ ಧಾರ್ಮಿಕ ಮುಖಂಡರೂ ಇಸ್ಲಾಮೊ 
ಆಂದೋಲನವನ್ನು ದುರ್ಬಲಗೊಳಿಸಲು ನಡೆಸುತ್ತಿದ್ದ ಕುತಂತ್ರಗಳ ಪೈಕ ಒಂದಾಗಿತ್ತು. ಅವರು ಮುಸ್ಲಿಮರನ್ನು ಹತಾಶರನ್ನಾಗಿ 
ಮಾಡಲಿಕ್ಕೂ ಪ್ರವಾದಿವರ್ಯರ(ಸ) ಬಗ್ಗೆ ಜನಸಾಮಾನ್ಯರಲ್ಲಿ ಅಪನಂಬಿಕೆಯನ್ನುಂಟು ಮಾಡಲಿಕ್ಕೂ ಈ ಕುತಂತ್ರ ಹೂಡಿದ್ದರು. 
ಮೊದಲು ಬಹಿರಂಗವಾಗಿ ಇಸ್ಲಾಮ್‌ ಸ್ವೀಕರಿಸಿ ನಂತರ ಮುರ್ತದ್ದ್‌ (ಧರ್ಮಬ್ರಷ್ಟ ಅರ್ಥಾತ್‌ ಇಸ್ಲಾಮನ್ನು ತ್ಯಜಿಸಿದ) ಆಗುವಂತೆ 
ಹೇಳಿ, ಬಳಿಕ ಇಸ್ಲಾಮಿನಲ್ಲಿ, ಮುಸ್ಲಿಮರಲ್ಲಿ ಮತ್ತು ಪ್ರವಾದಿವರ್ಯರಲ್ಲಿ(ಸ) ಇಂತಿಂತಹ ದೋಷಗಳನ್ನು ಕಣ್ಣಾರೆ 
ಕಂಡುಕೊಂಡುದರಿಂದಲೇ ತಾವು ಆ ಧರ್ಮವನ್ನು ಬಿಟ್ಟು ಬಂದೆವೆಂದು ಪ್ರಚಾರಗೊಳಿಸುವಂತೆ ಒಳಗಿಂದೊಳಗೆ ಜನರನ್ನು 
ಸಿದ್ದಗೊಳಿಸಿ ಪ್ರವಾದಿವರ್ಯರ(ಸು) ಬಳಿಗೆ ಕಳುಹಿಸತೊಡಗಿದರು. 

62. ಇಲ್ಲಿ 'ವಾಸಿಲ್‌' ಎಂಬ ಪದ ಉಪಯೋಗವಾಗಿದೆ. ಈ ಪದವು ಕುರ್‌ಆನಿನಲ್ಲಿ ಸರ್ವಸಾಮಾನ್ಮ ಮೂರು 
ಸಂದರ್ಭಗಳಲ್ಲಿ ಬರುತ್ತದೆ. 1) ಮಾನವ ಸಮುದಾಯದ ಸಂಕುಚಿತ ಮನೋವೃತ್ತಿ ಮತ್ತು ಸಂಕುಚಿತ ದೃಷ್ಟಿಯ ಪ್ರಸ್ತಾಪ ಬಂದಾಗ 
ಹಾಗೂ ಅಲ್ಲಾಹ್‌ ನಿಮ್ಮ ಹಾಗೆ ಸಂಕುಚಿತ ಮನೋವೃತ್ತಿಯವನಲ್ಲವೆಂದು ವಿವರಿಸಬೇಕಾದ ಅಗತ್ಮ ಬಂದಾಗ. 2) ಜಿಪುಣತೆ, 
ಸಂಕುಚಿತ ಮನಸ್ಸು ಮತ್ತು ನಿರುತ್ಸಾಹೆಗಳನ್ನು ಖಂಡಿಸುತ್ತ, ಅಲ್ಲಾಹನು ಮಹಾ ಉದಾರಿಯೆಂದೂ ನಿಮ್ಮಂತಹ ಜಿಪುಣನಲ್ಲವೆಂದೂ 
ಹೇಳಬೇಕಾದ ಸಂದರ್ಭ ಬಂದಾಗ. (ت,‎ ತಮ್ಮ ಸಂಕುಚಿತ ಭಾವನೆಯ ಕಾರಣದಿಂದ ಅಲ್ಲಾಹನ ಮೇಲೆ ಯಾವುದಾದರೂ ವಿಧದ 
ಪರಿಮಿತಿಯ ಆರೋಪ ಹೊರಿಸುವ ಜನರಿಗೆ, ಅಲ್ಲಾಹನು ಅಪರಿಮಿತನೆಂದು ತಿಳಿಸಬೇಕಾಗಿ ಬಂದಾಗ. (ಅಲ್‌ ಬಕೆರಃ ಅದ್ಮಾಯದ 
116ನೆಯ ಟಿಪ್ಪಣಿ ನೋಡಿರಿ.) 

63. ಅರ್ಥಾತ್‌- ಅನುಗ್ರಹ ಮತ್ತು ಹಿರಿತನಗಳಿಗೆ ಯಾರು ಅರ್ಹರು ಎಂಬುದು ಅಲ್ಲಾಹನಿಗೆ ತಿಳಿದಿದೆ. 


ಕಾಂಡ -3 


204 ಕುರ್‌ಆನ್‌ ವ್ಯಾಖ್ಯಾನ 


ಪಿ 3.8, ಔಳಿ وص ے کے >> سو ے‎ 4255 EM 

MOIS LTS TIGL Gy 

مس ود و G3‏ 
3 


72d 2 $4 4 3 ا‎ 1 ೨ 
OCA SM GHEE SO 
پک مود‎ 5 


SSS NSS LG OG 


جا 


ವಹಿಸಿಕೊಟ್ಟರೂ ಅವರು ನಿಮ್ಮ ಸೊತ್ತನ್ನು ನಿಮಗೆ ಹಿಂದಿರುಗಿಸುವರು ಮತ್ತು ಅವರಲ್ಲಿ ಕೆಲವರು ಒಂದು 
ದೀನಾರ(ಚಿನ್ನದ ಒಂದು ನಾಣ್ಮ)ದ ಬಗ್ಗೆ ಅವರ ಮೇಲೆ ಭರವಸೆ ಇಟ್ಟರೂ ನೀವು ಅವರ ಮೇಲೆ ಏರಿ ಹೋಗದೆ | 
ಅದನ್ನು ಅವರು ಹಿಂದಿರುಗಿಸಲಾರರು. ಅವರ ಈ ನೈತಿಕ ಸ್ಥಿತಿಗೆ ಕಾರಣ, "ಯಹೂದಿಯೇತರರೆ ವಿಷಯದಲ್ಲಿ 
ನಮ್ಮೊಡನೆ ಯಾವ ವಿಚಾರಣೆಯೂ ಇಲ್ಲ" ಎಂದು ಅವರು ಹೇಳುತ್ತಿರುವುದೇ ಆಗಿದೆ ಮತ್ತು ಅವರು ಕೇವಲ 
ಸುಳ್ಳು ಸೃಷ್ಟಿಸಿ ಈ ಮಾತನ್ನು ಅಲ್ಲಾಹನ ಮೇಲೆ ಹೊರಿಸುತ್ತಿದ್ದಾರೆ. ವಸ್ತುತಃ (ಅಲ್ಲಾಹನು ಇಂತಹ ಮಾತು 
ಹೇಳಿಯೇ ಇಲ್ಲವೆಂದು) ಅವರಿಗೆ ತಿಳಿದಿದೆ. ಅವರೊಡನೆ ವಿಚಾರಣೆ ಯಾಕಾಗದು? ಯಾರೇ ಆಗಿರಲಿ, ತನ್ನ 
ವಾಗ್ದಾನವನ್ನು ಪೂರೈಸಿದವನು ಮತ್ತು ದೋಷದಿಂದ ದೂರವಿರುವವನು ಅಲ್ಲಾಹನ ಪ್ರೀತಿಗೆ ಪಾತ್ರನಾಗುವನು. 
ಏಕೆಂದರೆ, ಧರ್ಮನಿಷ್ಠರು ಅಲ್ಲಾಹನಿಗೆ ಪ್ರಿಯರು. ಅಲ್ಲಾಹನ ಕರಾರನ್ನೂ ತಮ್ಮ ಪ್ರತಿಜ್ಞೆಗಳನ್ನೂ ಅಲ್ಪ ಬೆಲೆಗೆ 
ಮಾರಿದವರಿಗೆ ಪರಲೋಕದಲ್ಲಿ ಯಾವ ಪಾಲೂ ಇರುವುದಿಲ್ಲ. ಅಲ್ಲಾಹನು ಪುನರುತ್ಡಾನ ದಿನ ಅವರೊಡನೆ 


64. ಇದು ಕೇವಲ ಯಹೂದೀ ಜನಸಾಮಾನ್ಮರ ಅಜ್ಞಾನಜನ್ಮ ವಿಜಾರವಾಗಿರಲಿಲ್ಲ. ಅವರ ಧಾರ್ಮಿಕೆ ಬಜೋಧನೆಗಳೂ ಅವರ 
ಮತ ಪಂಡಿತರ ಕರ್ಮಶಾಸ್ತ್ರದ ಆದೇಶಗಳೂ ಹಾಗೆಯೇ ಇದ್ದುವು. ಸಾಲ ಮತ್ತು ಬಡ್ಡಿಯ ಆದೇಶಗಳಲ್ಲಿ ಬೈಬಲ್‌ ಗ್ರಂಥವು 
ಇಸ್ರಾಈಲೀ ಮತ್ತು ಇಸ್ರಾಈಲೇತರರ ಮಧ್ಯೆ ತಾರತಮ್ಮ ತೋರುತ್ತದೆ. (ಧರ್ಮೋಪದೇಶ ಕಾಂಡ 15:1, 3:20 - 23) 
ತಲ್ಮೂದ್‌ನಲ್ಲಿ ಹೀಗೆ ಹೇಳಲಾಗಿದೆ: "ಇಸ್ರಾಕಾಲಿಯೊಬ್ಬನ ಎತ್ತು ಇಸ್ರಾಈಲೇತರನ ಎತ್ತನ್ನು ಘಾಸಿಗೊಳಿಸಿದರೆ ಅದು ಅಪರಾಧವಲ್ಲ. 
ಇಸ್ರಾಈಲೇತರನ ಎತ್ತು ಇಪ್ರಾಈಲಿಯೊಬ್ಬನ ಎತ್ತನ್ನು ಘಾಸಿಗೊಳಿಸಿದರೆ ಅದಕ್ಕೆ ದಂಡವಿದೆ. ಒಬ್ಬನಿಗೆ ಮಾರ್ಗದಲ್ಲಿ ಏನಾದರೊಂದು |. 
ವಸ್ತು ಬಿದ್ದು ಸಿಕ್ಕಿದರೆ ಅವನು, ಆ ಪರಿಸರದಲ್ಲಿ ವಾಸಿಸುವವನು ಯಾರೆಂದು ನೋಡಿ ಇಸ್ರಾಕಲಿಯರೆಂದಾದರೆ ಆ ವಿಷಯವನ್ನು 
ಬಹಿರಂಗಪಡಿಸಬೇಕು. ಅಲ್ಲವೆಂದಾದರೆ ಬಹಿರಂಗಪಡಿಸದೆ ಅದನ್ನು ಇಟ್ಟುಕೊಳ್ಳಬಹುದು. ರಿಬ್ಬಿ ಇಸ್ಮಾಯೇಲ್‌ ಹೇಳುವುದೇನೆಂದರೆ 
ಉಮ್ಮೂ(ಇಸ್ರಾಈಲೇತರ) ಮತ್ತು ಇಸ್ರಾಠಲಿಯನೊಬ್ಬನ ನಡುವೆ ಮೊಕದ್ದಮೆಯು ನ್ಮಾಯಾಧೀಶನ ಮುಂದೆ ಬಂದರೆ 
ನ್ಯಾಯಾಧೀಶನು ಇಸ್ರಾಈಲೀ ಕಾನೂನಿನಂತೆ ತಮ್ಮೆ ಧರ್ಮ ಸಹೋದರನನ್ನು ಗೆಲ್ಲಿಸಬಹುದಾದ ರೀತಿಯಲ್ಲಿ ಗೆಲ್ಲಿಸಿ ಅದು ನಮ್ಮ 
ಕಾನೂನೆಂದು ಹೇಳಬೇಕು. ಉಮ್ಮೊಗಳ ಕಾನೂನಿನಂತೆ ಗೆಲ್ಲಿಸಬಹುದಾದರೂ ಹಾಗೆ ಗೆಲ್ಲಿಸಿ ಇದು ನಿಮ್ಮ ಕಾನೂನೆಂದು ಹೇಳಬೇಕು. 
ಎರಡೂ ಕಾನೂನುಗಳಲ್ಲಿಯೂ ಅವಕಾಶವಿಲ್ಲವೆಂದಾದರೆ ಯಾವ ಉಪಾಯದಿಂದ ಇಸ್ರಾತಈಲಿಯನನ್ನೂ ಗೆಲ್ಲಿಸಬಹುದೋ ے۔‎ 
ಉಪಾಯ ಹೂಡಬೇಕು. ರಿಬ್ಬಿ ಸಾಮ್ಮುಯೇಲ್‌ ಹೇಳುವುದೇನೆಂದರೆ, ಇಸ್ರಾತಈಲೇತರನ ಪ್ರತಿಯೊಂದು ತಪ್ಪಿನಿಂದಲೂ ಪ್ರಯೋಜನ 
ಪಡೆಯಬೇಕು." (ತಲ್ಮೂದಿಕ್‌ ಮೆಸಿಲಿನಿ ಪೌಲ್‌ ಐಸಕ್‌ ಹೆರ್ನೋನ್‌-ಕ್ರಿ. ಶ. 1880 ಪುಟ : 37, 210, 221 
ಲಂಡನ್‌) 


ಕಾಂಡ -3 


3. ಆಲಿ ಇಮ್‌ರಾನ್‌ 205 


4s و٣‎ ಬಂ ೨ ETS IH 
ಮ SN: ಸ ٦ ظز لہ‎ AOA 
LL ೨೨೬% ےت‎ 2 26% ಇ 252 $,. 
Mh ALN KES A 63 
00 [a $l ಫ مھ ٹیو ہے‎ ಎಕ و ۔ صا‎ 
OS sys ಫೀ ssh oscil i 


>» 


xe 


4 


ls ANNE ELLs NE 


ಮಾತಾಡಲಿಕ್ಕೂ ಇಲ್ಲ; ಅವರ ಕಡೆ ನೋಡಲಿಕ್ಕೂ ಇಲ್ಲ ಮತ್ತು ಅವರನ್ನು ಶುದ್ಧೀಕರಿಸಲಿಕ್ಕೂ ಇಲ್ಲ. ಅವರಿಗೆ 
ಕಠಿಣ ವೇದನಾಯುಕ್ತ ಯಾತನೆಯಿದೆ. 

(78) ಅವರಲ್ಲಿ ಕೆಲವರು ಗ್ರಂಥವನ್ನೋದುವಾಗ ನಾಲಗೆಯನ್ನು ತಿರುವು ಮುರುವುಗೊಳಿಸುತ್ತಾರೆ. ಅವರು 
ಗ್ರಂಥದ ವಿಷಯವನ್ನು ಓದುತ್ತಿರುವರೆಂದೇ ನೀವು ತಿಳಿದುಕೊಳ್ಳುತ್ತೀರಿ. ವಸ್ತುತಃ ಅದು ಗ್ರಂಥದ 
ವಿಷಯವಾಗಿರುವುದಿಲ್ಲ. ನಾವು ಓದುತಿ ಶ್ರಿರುವುದೆಲ್ಲ ಅಲ್ಲಾಹನ ಕಡೆಯಿಂದಾಗಿದೆ ಎಂದು ಅವರು ಹೇಳುತ್ತಾರೆ. 
ವಸ್ತುತಃ ಅದು ಅಲ್ಲಾಹನ ಕಡೆಯಿಂದಾಗಿರುವುದಿಲ್ಲ. ಅವರು ಬೇಕು ಬೇಕೆಂದೇ ಸುಳ್ಳು ಮಾತನ್ನು ಅಲ್ಲಾಹನ 
ಮೇಲೆ ಹೊರಿಸಿಬಿಡುತ್ತಾರೆ. 

(79-80) ಅಲ್ಲಾಹನು ತನಗೆ ಗ್ರಂಥವನ್ನೂ ನಿರ್ದೇಶವನ್ನೂ ಪ್ರವಾದಿತ್ವ್ಯವನ್ನೂ ದಯಪಾಲಿಸಿರುವಾಗ 
ಅವನು ಜನರೊಡನೆ, ನೀವು ಅಲ್ಲಾಹನ ಬದಲಿಗೆ ನನ್ನ ದಾಸರಾಗಿರಿ ಎನ್ನುವುದು ಯಾವನೇ ಮಾನವನ 
ಕೆಲಸವಲ್ಲ. ಅವನಂತು, ನೀವು ಓದುತ್ತಿರುವ ಮತ್ತು ಓದಿಸುತ್ತಿರುವ ಗ್ರಂಥದ ಬೋಧನೆಯ ಬೇಡಿಕೆಯ ಪ್ರಕಾರ 
ಅಪ್ಪಟ ರಬ್ಬಾನಿಲ' (ದೇವಭಕ್ತ) ಆಗಿರೆಲಿದೇ ಹೇಳುವನು. ನೀವು ದೇವಚರರನ್ನು ಅಥವಾ ದೇವ ಸಂದೇಶವಾಹಕರನ್ನು 


65. ಕಾರಣವೇನೆಂದರೆ, ಇವರು ಇಂತಹ ನೀಚ, ಅನೈತಿಕ ಅಪರಾಧಗಳನ್ನು ಮಾಡಿಯೂ ಪುನರುತ್ನಾಃ ನ ದಿನದಂದು ತಾವೇ 
ದೇವ ಸಂಪ್ರೀತಿಯನ್ನು ಹೊಂದುವವರೆಂದೂ, ತಮ್ಮ ಮೇಲೆಯೇ ಅವನ ಕೃಪಾಕಟಾಕ್ಷವಿರುವುದೆಂದೂ, ಒಂದು ವೇಳೆ ಇಹದಲ್ಲಿ 
ಅಲ್ಪಸ್ವಲ್ಪ ಪಾಪಗಳ ಕೊಳೆ ತಗಲಿ ಹೋಗಿದ್ದರೂ ತಮ್ಮ ಮಹಾ ಪುರುಷರ ಕೃಪೆಯಿಂದ ಅದನ್ನೆಲ್ಲ ತೊಳೆದು ಬಿಡಲಾಗುವುದೆಂದೂ 
ತಿಳಿದುಕೊಂಡಿದ್ದಾರೆ. ಆದರೆ ಅಲ್ಲಿ ಅಂದು ಅವರೊಂದಿಗೆ ಇದಕ್ಕೆ ತೀರಾ ವ್ಯತಿರಿಕ್ತವಾದ ವ್ಯವಹಾರ ನಡೆಯುವುದು. 

66. ಅವರು ದೇವ ಗ್ರಂಥದ ಅರ್ಥ ಬದಲಾಯಿಸುತ್ತಾರೆಂದೂ ಅಥವಾ ಶಬ್ದ; ಗಳನ್ನು ಅದಲು ಬದಲು ಮಾಡಿ ಒಂದಕ್ಕೊಂದು 
ಅರ್ಥ ಕೊಡುತ್ತಾರೆಂದೂ ಇದರಿಂದ ಅರ್ಥ ಮಾಡಿಕೊಳ್ಳಬಹುದು. ಆದರೆ, ಇದರ ಸರಿಯಾದ ಅರ್ಥವೇನೆಂದರೆ, ಅವರು 
ಗ್ರಂಥವನ್ನು ಓದುತ್ತಿರುವಾಗ ಅಫರ ಸ್ವಯಂ ಕಲ್ಪಿತ ವಿಶ್ವಾಸ ಮತ್ತು ವಿಚಾರಗಳಿಗೆ ವಿರುದ್ಧವಿರುವ ಯಾವುದಾದರೊಂದು ನಿರ್ದಿಷ್ಟ 
ಪದ ಅಥವಾ ನುಡಿಗಟ್ಟಿನ್ನು ಉಚ್ಚರಿಸುವಾಗ ನಾಲಗೆಯನ್ನು ತಿರುಗಿಸಿ ಒಂದಕ್ಕೊಂದು ಮಾಡಿಬಿಡುತ್ತಾರೆ. ಇದರ ದೃಷ್ಟಾಂತಗಳು 
ಕುರ್‌ಆನನ್ನು ನಂಬುವ ಕೆಲವರಲ್ಲೂ ಇಲ್ಲವೆಂದಿಲ್ಲ. ಪ್ರವಾದಿವರ್ಯರು(ಸ) ಮಾನವರೆಂಬುದನ್ನು ನಿರಾಕರಿಸುವವರು, 'ಕುಲ್‌ 
| ಇನ್ನಮಾ ಅನ ಬಶರುಮ್ಮಿಸ್ತುಕುಮ್‌.....' (ಪ್ರವಾದಿಯವರೇ, ಹೇಳಿರಿ- ನಿಶ್ಚಯವಾಗಿಯೂ ನಾನು: ನಿಮ್ಮಂತೆಯೇ ಮಾನವನು) 
ಎಂಬಲ್ಲಿ 'ಇನ್ನಮಾ' ಎಂಬುದನ್ನು 'ಇನ್ನ- ಮಾ' ಎಂದು ಓದಿ, "ಓ ಪ್ರವಾದಿಯವರೇ, ನಿಶ್ಚಯವಾಗಿಯೂ ನಾನು ನಿಮ್ಮಂತಿರುವ 
ಮಾನವನಲ್ಲ... ಎಂದು ಹೇಳಿರಿ" ಎಂದು ಅದರ ಭಾಷಾಂತರ ಮಾಡುತ್ತಾರೆ. 

67. ಯಹೂದಿಯರ ಧಾರ್ಮಿಕ ವಿಷಯಗಳಲ್ಲಿ ಜನರಿಗೆ ಮಾರ್ಗದರ್ಶನ ಮಾಡುವ, ಆರಾಧನಾ ವಿಧಾನಗಳನ್ನು 
ಜಾರಿಗೊಳಿಸುವ ಮತ್ತು ಧಾರ್ಮಿಕ ವಿಧಿಗಳನ್ನು ಅನುಷ್ಠಾನಗೊಳಿಸುವ ಕೆಲಸಗಳನ್ನು ಮಾಡುವಂತಹ ಧಾರ್ಮಿಕ ಉದ್ಯೋಗಸ್ಥರಾದ 
ವಿದ್ವಾಂಸರಿಗೆ 'ರಬ್ಬಾನೀ'ಗಳೆಂಬ ಪದ ಬಳಸಲಾಗುತ್ತಿತ್ತು. ಕುರ್‌ಆನಿನಲ್ಲಿಯೂ ಬಂದು. ಕಡೆ ಹೀಗಿದೆ, - "ಅವರ ರಬ್ಬಾನೀಗಳು ಮತ್ತು 


ಕಾಂಡ -3 


206 ಕುರ್‌ಆನ್‌ ವ್ಯಾಖ್ಯಾನ 


۔ کی ےک ہے 0 و ہو 
SSIES Es‏ مِن وُؤن الو SS‏ 
೨4 A 2 ೬‏ ے L8G Vs‏ ہس سے 
LORS PIE) ಖಿ ಬತ‏ 


2 


ps‏ ہے ٭ 


pe ۳ 7 2 

BS SSCL SS SEO A I 

_ ور yi‏ د 2 

ಮ ನಟ SS JST TESST 

ಮ್ಮ ಪ್ರಭುಗಳನ್ನಾಗಿ ಮಾಡಿಕೊಳ್ಳಿರೆಂದು ಅವನೆಂದೂ ಹೇಳಲಾರ. ನೀವು ಓರ್ವ ಮುಸ್ಲಿಮ್‌ ಆಗಿರುವಾಗ 
ಓರ್ವ ಪ್ರವಾದಿಯು ನಿಮಗೆ 'ಕುಫ್ರ್‌'(ಅಧರ್ಮ)ನ ಆದೇಶ ಕೊಡುವುದು ಸಾಧ್ಯವೇ? 

(81-82) ಅಲ್ಲಾಹನು ಪ್ರವಾದಿಗಳೊಡನೆ, "ಇಂದು ನಾವು ನಿಮಗೆ ಗ್ರಂಥ ಮತ್ತು ಸದ್ದಿವೇಕ ಪ್ರದಾನ 
ಮಾಡಿರುತ್ತೇವೆ. ನಾಳೆ ಇನ್ನೊಬ್ಬ ಸಂದೇಶವಾಹಕರು ನಿಮ್ಮಲ್ಲಿ ಮೊದಲಿಂದಲೇ ಇರುವ ಇದೇ عون‎ 
ದೃಢೀಕರಣ ಮಾಡುತ್ತ ನಿಮ್ಮ ಬಳಿಗೆ ಬಂದರೆ ನೀವು ಅವನ ಮೇಲೆ ವಿಶ್ವಾಸವಿಟ್ಟು ಅವನಿಗೆ ಸಹಾಯ 
ಮಾಡಬೇಕಾಗುವುದು" ಎಂಬ ಕರಾರು ಪಡೆದುದನ್ನು ಸ್ಮರಿಸಿರಿ. ಈ ಆದೇಶವನ್ನು ನೀಡಿ ಅಲ್ಲಾಹ್‌, "ನೀವು 
ಈ ಕರಾರನ್ನು ಮಾಡುವಿರಾ ಮತ್ತು ಇದರ ಮೇಲೆ ನನ್ನ ಕಡೆಯಿಂದ ಪ್ರತಿಜ್ಞೆಯ ಭಾರೀ ಹೊಣೆಗಾರಿಕೆಯನ್ನು 
ವಹಿಸುವಿರಾ?”" ಎಂದು ಕೇಳಿದಾಗ ಅವರು, "ಅಹುದು, ನಾವು ಪ್ರತಿಜ್ಞೆ ಮಾಡುತ್ತೇವೆ" ಎಂದರು. ಅಲ್ಲಾಹನು, 


ವಿದ್ವಾಂಸರು ಅವರನ್ನು ಪಾಪ ಕಾರ್ಯಗಳನ್ನು ಮಾಡುವುದರಿಂದಲೂ ನಿಷೇಧಿತ ಸೊತ್ತನ್ನು ಕಬಳಿಸುವುದರಿಂದಲೂ ಏಕೆ 
ತಡೆಯುತ್ತಿರವಿಲ್ಲ?" ಇದೇ ರೀತಿಯಲ್ಲಿ ಕ್ರೈಸ್ತರಲ್ಲಿಯೂ طط‎ ಎಂಬ ಪದವು ರಬ್ಬಾನೀಯ ಸಮಾನ ಅರ್ಥವನ್ನು 
ಕೊಡುತ್ತದೆ. 

68. ಜಗತ್ತಿನ ವಿವಿಧ ಜನಾಂಗಗಳು ಕೆಲವು ಅಸಂಬದ್ಧ ವಿಷಯಗಳನ್ನು ಬೇವ ಸಂದೇಶವಾಹಕರ ಮೇಲೆ ಹೊರಿಸಿ, ಅವುಗಳನ್ನು 
ತಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಸೇರಿಸಿಬಿಟ್ಟಿದ್ದವು. ಈ ಕಾರಣದಿಂದ ಕೆಲವು ಪ್ರವಾದಿಗಳು ಅಥವಾ ದೇವಚರರು ಒಂದಲ್ಲೊಂದು 
ವಿಧದಿಂದ ದೇವರೆಂದೂ ಆರಾಧ್ಯರೆಂದೂ ಪರಿಗಣಿಸಲ್ಪಡುತ್ತಿದ್ದರು. ಇಂತಹ ಎಲ್ಲ ವಿಧದ ತಪ್ಪುಕಲ್ಪನೆಗಳ ಸಮಗ್ರ ಖಂಡನೆ 
ಇದಾಗಿರುತ್ತದೆ. ಅಲ್ಲಾಹನ ಹೊರತು ಇತರರ ದಾಸ್ಕ-ಆರಾಧನೆ ಮತ್ತು ಉಪಾಸನೆಗಳನ್ನು ಬೋಧಿಸುವ ಮತ್ತು ದಾಸರನ್ನು ದಾಸ್ಯದ 
ಮಟ್ಟದಿಂದ ಮೇಲಕ್ಕೇರಿಸಿ ದೇವತ್ವದ ಸ್ಥಾನದ اوت‎ ಕೊಂಡೊಯ್ಯುವ ಯಾವುದೇ ಶಿಕ್ಷಣವು ಎಂದೆಂದಿಗೂ ಒಬ್ಬ ಪ್ರವಾದಿಯ 
ಶಿಕ್ಷಣವಾಗಿರಲು ಸಾಧ್ಯವೇ ಇಲ್ಲವೆಂಬ ಸರ್ವಸಮ್ಮತ ನಿಯಮವನ್ನು ಈ ಸೂಕ್ತಗಳ ಮೂಲಕ ತಿಳಿಯಪಡಿಸಲಾಗಿರುತ್ತದೆ. 
ಯಾವುದಾದರೊಂದು ಧಾರ್ಮಿಕ ಗ್ರಂಥದಲ್ಲಿ ಇದು ಕಂಡು ಬಂದರೆ ಇದು ಪಥಬಭ್ರಷ್ಟರ ಹಸ್ತಕ್ಷೇಪದ ಪರಿಣಾಮವೆಂದೇ 
ತಿಳಿದುಕೊಳ್ಳಬೇಕು. 

69. ಇದರ ಅರ್ಥವೇನೆಂದರೆ- ಪ್ರತಿಯೊಬ್ಬ ಪ್ರವಾದಿಯಿಂದಲೂ ಈ ಬಗ್ಗೆ ಪ್ರಮಾಣ ವಚನ ಪಡೆದುಕೊಳ್ಳಲಾಗುತ್ತಿತ್ತು. 
ಪ್ರವಾದಿಯಿಂದ ಪಡೆದ ಪ್ರಮಾಣ ವಚನಕ್ಕೆ ಅವರ ಅನುಯಾಯಿಗಳೂ ಬದ್ದರಾಗುವುದು ಸಹಜ. ಇಲ್ಲಿ ನೀಡಿರುವ ಆದೇಶವೆಂದರೆ 
ನೀವು ಬಾಧ್ಯತೆ ಹೊಂದಿರುವ ಅದೇ ಧರ್ಮದ ಆಹ್ವಾನ ಮತ್ತು ಸಂಸ್ಥಾ: ಪನೆಗಳಿಗಾಗಿ ನಮ್ಮ ಕಡೆಯಿಂದ ಕಳುಹಿಸಲ್ಪಡುವ ಪ್ರವಾದಿಗೆ 
ನೀವು ಸಹಕಾರ ನೀಡಬೇಕಾಗುವುದು. ಅವರೊಂದಿಗೆ ಪಕ್ಷಪಾತವೆಸಗಬಾರದು. ನಿಮ್ಮನ್ನೇ ನೀವು ಧರ್ಮದ ಏಕಾಧಿಕಾರಿಗಳೆಂದು 
ಭಾವಿಸಿಕೊಳ್ಳಬಾರದು. ಸತ್ಯವನ್ನು ವಿರೋಧಿಸಬಾರದು. ನಮ್ಮ ಕಡೆಯಿಂದ ಎಲ್ಲೇ ಆಗಲಿ, ಯಾರೇ ಆಗಲಿ ಸತ್ಯದ ಧ್ವಜವನ್ನೇರಿಸಲಿಕ್ಕಾಗಿ 
ಎದ್ದರೆ ಆ ಧ್ವಜದ ಕೆಳಗೆ ನೀವೂ ಒಟ್ಟು ಸೇರಬೇಕು. 


ಕಾಂಡ -3 


3. ಆಲಿ ಇಮ್‌ರಾನ್‌ 207 


[3 


1 - 
ತ BI AGN CIN 
"ಸರಿ, ಹಾಗಿದ್ದರೆ ನೀವು ಸಾಕ್ಸ್ಯ ವಹಿಸಿರಿ ಮತ್ತು ನಾನೂ ನಿಮ್ಮೊಂದಿಗೆ ಸಾಕ್ಷಿಯಾಗಿದ್ದೇನೆ" ಎಂದು ಹೇಳಿದನು. 
ಇದರ ಅನಂತರ ವಚನಭಂಗ ಮಾಡುವವನೇ ಫಾಸಿಕ್‌(ಧರ್ಮಭ್ರಷ್ಟ) ಆಗಿದ್ದಾನೆ. 

(83-85) ಇವರೇನು ಅಲ್ಲಾಹನ ಅನುಸರಣಾ ರೀತಿ(ಧರ್ಮ)ಯನ್ನು ತ್ಯಜಿಸಿ ಬೇರೆ ಯಾವುದಾದರೂ 
ರೀತಿಯನ್ನನುಸರಿಸಲು ಇಷ್ಟ ಪಡುತ್ತಾರೆಯೇ? ವಸ್ತುತಃ ಆಕಾಶಗಳ ಮತ್ತು ಭೂಮಿಯ ಸಕಲ ವಸ್ತುಗಳೂ 
ಬಯಸಿಯೋ ಬಯಸದೆಯೋ ಅಲ್ಲಾಹನ ಆಜ್ಞಾಪಾಲಕ(ಮುಸ್ಲಿಮ್‌)ಗಳಾಗಿಯೇ ಇವೆ'' ಮತ್ತು ಸರ್ವರಿಗೂ 
ಅವನ ಕಡೆಗೇ ಮರಳೆಲಿಕ್ಕಿದೆ. ಓ ಹೈಗಂಬರರೇ, ಹೇಳಿರಿ- "ನಾವು ಅಲ್ಲಾಹನ ಮೇಲೆ ವಿಶ್ವಾಸ ವಿಟ್ಟಿದ್ದೇವೆ. 
ನಮ್ಮ ಮೇಲೆ ಅವತೀರ್ಣಗೊಂಡಿರುವ ಶಿಕ್ಷಣದ ಮೇಲೂ ವಿಶ್ವಾಸವಿಟ್ಟಿದ್ದೇವೆ. ಇಬ್‌ರಾಹೀಮ್‌, ಇಸ್ಮಾಈಲ್‌, 
ಇಸ್‌ಹಾಕ್‌, ಯಲ್‌ಕೂಬ್‌ ಮತ್ತು ಯಲ್‌ಕೂಬರ ಸಂತತಿಗಳ ಮೇಲೆ ಅವಶೀರ್ಣಗೊಂಡ ಶಿಕ್ಟಣದ ಮೇಲೂ 


ಹ. ಮುಹಮ್ಮದ್‌ರಿಗಿಂತ(ಸ) ಮೊದಲು ಪ್ರತಿಯೊಬ್ಬ ಪ್ರವಾದಿಯಿಂದಲೂ ಇದೇ ಪ್ರಮಾಣ ವಚನ 
ಪಡೆದುಕೊಳ್ಳಲಾಗುತ್ತಿತ್ತಂದೂ ಈ ಕಾರಣದಿಂದಲೇ ಪ್ರತಿಯೊಬ್ಬ ಪ್ರವಾದಿಯೂ ತನ್ನ ಸಮುದಾಯಕ್ಕೆ ನಂತರ ಬರಲಿರುವ 
ಪ್ರವಾದಿಯ ಸಮಾಚಾರ ತಿಳಿಸಿ ಅವರಿಗೆ ಸಹಕಾರ ನೀಡಬೇಕೆಂದು ಹೇಳಿರುವುದನ್ನೂಇಲ್ಲಿ ಗಮನಿಸಬೇಕು. ಆದರೆ, ಕುರ್‌ಆನಿನಲ್ಲಾಗಲಿ 
ಹದೀಸಿನಲ್ಲಾಗಲಿ ಎಲ್ಲೂ ಹ. ಮುಹಮ್ಮದ್‌ರೊಡನೆ(ಸ) ಇಂತಹ ಕರಾರನ್ನು ಪಡೆದುದಾಗಲಿ, ಅವರು ತಮ್ಮ ಸಮುದಾಯಕ್ಕೆ 
ಮುಂಬರುವ ಪ್ರವಾದಿಯ ಸಮಾಚಾರ ತಿಳಿಸಿ ಅವರ ಮೇಲೆ ವಿಶ್ವಾಸವಿಡಬೇಕೆಂದು ಆದೇಶ ಕೊಟ್ಟಿರುವುದಾಗಲಿ ಇಲ್ಲ. ಕುರ್‌ಆನಿ 
ನಲ್ಲಂತು ಪ್ರವಾದಿವರ್ಯರನ್ನು(ಸ) ಸ್ಪಷ್ಟ ಮಾತುಗಳಿಂದ 'ಖಾತಮುನ್ನಬಿಯ್ಕೀನ್‌'(ಅಂತಿಮ ಪ್ರವಾದಿ) ಎನ್ನಲಾಗಿದೆ. ಅಲ್ಲದೆ ತನ್ನ 
ನಂತರ ಯಾವನೇ ಪ್ರವಾದಿಯೂ ಬರಲಾರನೆಂದೂ ಪ್ರವಾದಿವರ್ಯರು(ಸ) ಹೇಳಿರುವುದು ಅನೇಕ ಹದೀಸ್‌ಗಳಲ್ಲಿ 
ಉಲ್ಲೇಖಗೊಂಡಿದೆ. 

70. "ನೀವು ಅಲ್ಲಾಹನೊಂದಿಗೆ ಮಾಡಿಕೊಂಡ ಕರಾರನ್ನು ಮುರಿಯುತ್ತಿದ್ದೀರಿ. ಹ. ಮುಹಮ್ಮದ್‌ರ(ಸ) ವಿರುದ್ಧ ಪ್ರತಿರೋಧ 
ನಡೆಸುವುದರ ಮೂಲಕ ನೀವು ನಿಮ್ಮ ಪ್ರವಾದಿಗಳಿಂದ ಪಡೆಯಲಾಗಿದ್ದ ಪ್ರಮಾಣ ವಚನದ ವಿರುದ್ಧ ನಡೆಯುತ್ತಿದ್ದೀರಿ. 
ಆದುದರಿಂದ ನೀವೀಗ 'ಫಾಸಿಕ್‌'(ಧರ್ಮಭ್ರಷ್ಟ)ರಾಗಿದ್ದೀರಿ. ಅರ್ಥಾತ್‌ ಅಲ್ಲಾಹನ ಅನುಸರಣೆಯಿಂದ ಹೊರಗೆ ನಡೆದಿದ್ದೀರಿ" ಎಂಬ 
ಮಾತುಗಳಿಂದ ಗ್ರಂಥದವರನ್ನು ಎಚ್ಚರಿಸುವುದೇ ಈ ಆದೇಶದ ಉದ್ದೇಶವಾಗಿರುತ್ತದೆ. 

71. ಅರ್ಥಾತ್‌- ಇಡೀ ವಿಶ್ವ ಮತ್ತು ವಿಶ್ವದ ಪ್ರತಿಯೊಂದು ವಸ್ತುವಿನ ಧರ್ಮ ಇಸ್ಲಾಮ್‌. ಅಂದರೆ ಅಲ್ಲಾಹನ 
ದಾಸ್ಕ-ಆರಾಧನೆ ಮತ್ತು ದಾಸ್ಕ-ಅನುಸರಣೆ. ನೀವೀಗ ಇದೇ ವಶ್ವದೊಳಗೆ ಇರುತ್ತ ಇಸ್ಲಾಮನ್ನು ಬಿಟ್ಟು ಇನ್ನಾವ ಜೀವನ ವಿಧಾನವನ್ನು 
ಹುಡುಕುತ್ತೀರಿ? 


ಕಾಂಡ - 3 


208 ಕುರ್‌ಆನ್‌ ವ್ಯಾಖ್ಮಾನ 


poy py 
دن‎ 


ہت BESTT‏ دبا لن 
ان ری We EUS‏ 7 


ಗಟ pa 
وی ہد ےم‎ ಜಲ 9 ے6‎ 
بھی‎ SA الیپنٹ‎ 5 38 
hls Es sh 8 pe Of 
43 pe کک مو سے‎ AD ಹ ೫%” ೨ 4ಡಿ A صمہدص دے لا‎ 
MOSS NAA SY SA 
ವಿಶ್ವಾಸವಿಟ್ಟಿದ್ದೆ. ಆವೆ ಮೂಸಾ, ಈಸಾ ಮತ್ತು ಇತರ ಪ್ರವಾದಿಗಳಿಗೆ ಅವರ ಪ್ರಭುವಿನ ಕಡೆಯಿಂದ 
ನೀಡಲಾದವುಗಳ ಮೇಲೂ ವಿಶ್ವಾಸವಿಟ್ಟಿದ್ದೇವೆ. ನಾವು ಅವರೊಳಗೆ ತಾರತಮ್ಮವನ್ನಿರಿಸುವುದಿಲ್ಲ ಮತ್ತು 'ನಾವು 
ಅಲ್ಲಾಹನ ಆಜ್ಞಾಪಾಲಕ(ಮುಸ್ಲಿಮ್‌) ಆಗಿರುತ್ತೇವೆ. ಯಾರಾದರೂ ಈ ವಿಧೇಯತೆಯ(ಇಸ್ಲಾಮ್‌) ಹೊರತು 
ಯಾವುದಾದರೂ ಇತರ ಪದ್ಧತಿಯನ್ನು ಸ್ವೀಕರಿಸಲಿಚ್ಛಿಸಿದರೆ, ಅವನ ಆ ಪದ್ಧತಿಯನ್ನು ಎಷ್ಟು ಮಾತ್ರಕ್ಕೂ ಮಾನ್ಮ 
ಮಾಡಲಾಗದು ಮತ್ತು ಪರಲೋಕದಲ್ಲಿ ಅವನು ವಿಫಲನೂ ಹತಾಶನೂ ಆಗಿ ತೀರುವನು. 
(86-91) ಸತ್ಯವಿಶ್ವಾಸದ ಭವ್ಮ ಕೊಡುಗೆಯೊದಗಿದ ಬಳಿಕ ಪುನಃ ಅಧರ್ಮ ಕೈಗೊಂಡವರಿಗೆ 


ಅಲ್ಲಾಹನು ಸನ್ಮಾರ್ಗದರ್ಶನ ಮಾಡುವುದಾದರೂ ಹೇಗೆ? ವಸ್ತುತಃ ಈ ಸಂದೇಶವಾಹಕರು ಸತ್ಯಮಾರ್ಗದಲ್ಲಿರು 
ವರೆಂದೂ ಅವರ ಬಳಿ ಜ್ವಲಂತ ನಿದರ್ಶನಗಳು ಬಂದಿರುತ್ತವೆಂದೂ ಅವರೇ ಸಾಕ್ಸ್ಯ ನುಡಿದಾಗಿದೆ. 
ಅಲ್ಲಾಹನು ಅಕ್ರಮಿಗಳಿಗೆ ಸನ್ಮಾರ್ಗದರ್ಶನ ಮಾಡುವುದಿಲ್ಲ. ಅವರ ಮೇಲೆ ಅಲ್ಲಾಹನ, ದೇವಚರರ ಮತ್ತು 
ಸಕಲ ಮಾನವರ ಅಭಿಶಾಪವಿದೆ. ಅವರು ಸದಾಕಾಲ ಅದೇ ಸ್ಥಿತಿಯಲ್ಲಿರುವರು. ಅವರ ಶಿಕ್ಷೆಯನ್ನು 
ಲಘೂಕರಿಸಲಾಗದು ಮತ್ತು ಅವರಿಗೆ ಸಮಯಾವಕಾಶವನ್ನೂ ನೀಡಲಾಗದು. ಇದೇ ಅವರ ಅಕ್ರಮಗಳಿಗೆ ತಕ್ಕ 
ಪ್ರತಿಫಲ. ಅನಂತರ ಪಶ್ನಾತ್ರಾಪಪಟ್ಟು ತಮ್ಮ ಕರ್ಮವಿಧಾನಗಳನ್ನು ತಿದ್ದಿ ಸರಿಪಡಿಸಿಕೊ೦ಡವರು ಇದರಿಂದ 
ರಕ್ಲಿಸಲ್ಪಡುವರು. ಅಲ್ಲಾಹನು ಕೃಮಾಶೀಲನೂ ಕರುಣಾಮಯಿಯೂ ಆಗಿರುತ್ತಾನೆ. ಆದರೆ ಸತ್ಯವಿಶ್ವಾಸವನ್ನು | 


72. ಒಬ್ಬ ಪ್ರವಾದಿಯನ್ನು ಅಂಗೀಕರಿಸುವುದು ಇನ್ನೊಬ್ಬರನ್ನು ನಿರಾಕರಿಸುವುದು ಒಬ್ಬರನ್ನು ಸತ್ಯ ಪ್ರವಾದಿಯೆಂದೂ 
ಇನ್ನೊಬ್ಬರನ್ನು ಸುಳ್ಳು ಪ್ರವಾದಿಯಂದು ಹೇಳುವುದೂ ನಮ್ಮ مھ‎ ನಾವು ಪಕ್ಸಪಾತ ಮತ್ತು ಅಜ್ಞಾನಜನ್ಮ 'ಮರಧಮಾನಗಳಂದ 
ಮುಕ್ತರಾಗಿದ್ದೇವೆ. ಜಗತ್ತಿನಲ್ಲಿ ಎಲ್ಲೇ ಆದರೂ ಅಲ್ಲಾಹನ ಯಾವ ದಾಸನೇ ಆದರೂ ಆತನ ಕಡೆಯಿಂದ ಸತ್ವ; ಡೊಂದಿಗೆ ಬಂದರೆ 
ನಾವು ಅವನು ಸತ್ಕವಾದಿ ಎಂಬುದಕ್ಕೆ ಸಾಕ್ಷ ವಹಿಸುತ್ತೇವೆ. ۱ 

73. ಇಲ್ಲಿ ಈ ಮುಂಚೆ ಅನೇಕ ಬಾರಿ و‎ ಒಂದು ಮಾತನ್ನೇ ಅದೆಂದರೆ ಪ್ರವಾದಿಯವರು(ಸ 
ಸತ್ಯ ಪ್ರವಾದಿಯೆಂದು ಅವರು ತಂದಿರುವ ಬೋಧನೆಯು ಗತ ಪ್ರವಾದಿಗಳು ತರುತ್ತಿದ್ದ ಬೋಧನೆಯೇ ಆಗಿದೆಯೆಂದೂ ಅರಬ್‌ 
ದೇಶದ ಆ ಕಾಲದ ಯಹೂದೀ ವಿದ್ವಾಂಸರು ಅರಿತಿದ್ದುದು ಮಾತ್ರವಲ್ಲ ಅವರ ಹೇಳಿಕೆಗಳೂ ಅದಕ್ಕೆ ہچ‎ ನೀಡಿದ್ದವು. ಆದರೆ 
ನಂತರದ ಅವರ ವರ್ತನೆಗಳೆಲ್ಲ ಕೇವಲ ಪಕ್ಷಪಾತ, ಹಟಿಮಾರಿತನ ಮತ್ತು ಶತಮಾನಗಳಿಂದಲೇ ಸತ್ಯವನ್ನು ವಿರೋಧಿಸುವ ನೀತಿಯ 

| ಅವರ ಅಭ್ಯಾಸದ ಪರಿಣಾಮಗಳಾಗಿದ್ದುವು. 


3. ಆಲಿ ಇಮ್‌ರಾನ್‌ 209 


پان 2 1 021 پک ,£65 1 کر مو 21 
MEANS LOS iss‏ 
KIS)‏ لفُْا لن ثُقبَل تونق“ وَأرلّكَ هُمْ 
ا و و 44 > یی کے ಸ ೪೨೯೨‏ 
5k SUNIL) iS ಟನ P34‏ 


ಪ್ರ "4 6088 p‏ ک ری عصر 2ت9 ئ۔ ONS‏ کا 
Ws ೬‏ کت اود سا سے 


೨% » 24 £52 ಸಾ 
بل‎ REST TS تا کپ کت‎ 


ಸ್ವೀಕರಿಸಿದ ಬಳಿಕ ನಿಷೇಧ ನೀತಿಯನ್ನು ಅನುಸರಿಸಿ ತಮ್ಮ ಈ ನಿಷೇಧ ನೀತಿಯಲ್ಲಿ ಮುಂದುವರಿಯುತ್ತ 
ಹೋದರೆ” ಅವರ ಪಶ್ಚಾತ್ತಾಪವನ್ನೂ ಸ್ವೀಕರಿಸಲಾಗದು. ಇಂತಹವರು ಶುದ್ಧ ಪಥಭ್ರಷ್ಟರು. ನಿಶ್ಚೆಯವಾಗಿಯೂ 
ನಿಷೇಧ ನೀತಿಯನ್ನು ಕೈಗೊಂಡವರು ಮತ್ತು ಸತ್ಮನಿಷೇಧದ ಸ್ಥಿತಿಯಲ್ಲೇ ಪ್ರಾಣಬಿಟ್ಟಿವರು- ಇವರ ಪೈಕಿ 
ಯಾರಾದರೂ ತನ್ನನ್ನು ಶಿಕ್ಷೆಯಿಂದ ರಕ್ಷಿಸಲು ಭೂಮಿ ತುಂಬುವಷ್ಟು ಚಿನ್ನವನ್ನು ಪರಿಹಾರವಾಗಿ ಕೊಟ್ಟರೂ 
ಅದನ್ನು ಸ್ವೀಕರಿಸಲಾಗದು- ಇಂತಹವರಿಗಾಗಿ ವೇದನಾತ್ಮಕ ಶಿಕ್ಷೆ ಸಿದ್ಧವಿದೆ ಮತ್ತು ಅವರು ಯಾವ 
ಸಹಾಯಕನನ್ನೂ ಪಡೆಯಲಾರರು. 

(92) ನೀವು ನಿಮಗೆ ಬಹಳ ಪ್ರಿಯವಾಗಿರುವ ವಸ್ತುಗಳನ್ನು (ಅಲ್ಲಾಹನ ಮಾರ್ಗದಲ್ಲಿ) ವ್ಯಯಿಸುವ 
ತನಕವೂ ಪುಣ್ಣ ಮಟ್ಟವನ್ನು ತಲಪಲಾರಿರಿ. ನೀವು ಖರ್ಚು ಮಾಡುವುದರ ಬಗ್ಗೆ ಅಲ್ಲಾಹನು 
ತಿಳಿದವನಾಗಿದ್ದಾನೆ. 


74. ಅರ್ಥಾತ್‌- ಅವರು, ಕೇವಲ ನಿಷೇಧಿಸಿ ಅಪ್ಪಕ್ಕೆ ತೃಪ್ತಿ ಪಡಲಿಲ್ಲ. ಕಾರ್ಯತಃ ವಿರೋಧ ಮತ್ತು ಪ್ರತಿಭಟನೆ 
ತೋರಿಸಿದರು. ಜನರನ್ನು ದೇವ ಮಾರ್ಗದಿಂದ ತಡೆಯಲು ಗರಿಷ್ಠ ಶ್ರಮಿಸಿದರು. ಪ್ರವಾದಿವರ್ಯರ(ಸ) ಆಂದೋಲನವು 
ಜಯಗಳಿಸಬಾರದೆಂದು ಜನರ ಮನಸ್ಸಿನಲ್ಲಿ ಸಂದೇಹ, ಅಪನಂಬಿಕೆ ಮತ್ತು ಪ್ರಲೋಭನೆಗಳ ವಿಷ ಬೀಜಗಳನ್ನು ಬಿತ್ತಿದರು. ಅತ್ಯಂತ 
ನಿಕೃಷ್ಟ ತರದ ಒಳಸಂಚು ಮತ್ತು ಕಿಡಿಗೇಡಿತನ ನಡೆಸಿದರು. 

75. 'ಪುಣ್ಯ'ದ ಬಗ್ಗೆ ಅವರಲ್ಲಿದ್ದ ತಪ್ಪುಕಲ್ಪನೆಗಳನ್ನು ದೂರೀಕರಿಸುವುದು ಇದರ ಉದ್ದೇಶ. ಶತಮಾನಗಳಿಂದ ಪರಂಪರಾಗತವಾಗಿ 
ಬಂದ ಧಾರ್ಮಿಕತೆಯ ಒಂದು ನಿರ್ದಿಷ್ಟ ಆಡಂಬರದ ಪರಿಪೂರ್ಣ ನಕಲನ್ನು ಒಬ್ಬನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು 
ಮತ್ತು ಅವರ ವಿದ್ವಾಂಸರ ಕುತರ್ಕಜನ್ಯವಾದ ಸುದೀರ್ಪು ہک‎ ವಿಧಿಗಳಿಗನುಸಾರ ಆಹೋರಾತ್ರಿ ಜೀವನದ ಆಂಶಿಕ ಹಾಗೂ 
ಕ್ಲುಲ್ಲಕ ವಿಷಯಗಳನ್ನು ಅಳೆಯುವುದರಲ್ಲಿ ನಿರತನಾಗಬೇಕು ಎಂಬುದೇ ಅವರು ತಿಳಿದುಕೊಂಡಂತೆ, 'ಪುಣ್ಮ'ದ ಅತ್ಕುನ್ನತ ಮಟ್ಟದ 
ಕಲ್ಪನೆಯಾಗಿತ್ತು. ಧಾರ್ಮಿಕತೆಯ ಈ ಮೇಲು ಹೊದಿಕೆಯೊಳಗೆ ಹೆಚ್ಚಾಗಿ ದೊಡ್ಡ ದೊಡ್ಡ ಧಾರ್ಮಿಕ ವ್ಯಕ್ತಿಗಳ ಸಂಕುಚಿತ 
ಮನೋಭಾವ, ಅತ್ಕಾಸೆ, ಕೃಪಣತೆ ಹಾಗೂ ಸತ್ಯವನ್ನು ಮರೆಮಾಚುವ ಮತ್ತು ಸತ್ಮವನ್ನು ವಿಕ್ರಯಿಸುವಂತಹ ದೋಷಗಳು 
ಅವಿಶಿದ್ದುವು. ಸಾರ್ವಜನಿಕ ಅಭಿಪ್ರಾಯವು ಅವರನ್ನು ಮಹಾಪುರುಷರೆನ್ನುತ್ತಿತ್ತು. ಈ ತಪ್ಪುಕಲ್ಪನೆಯನ್ನು ನಿವಾರಿಸಲಿಕ್ಕಾಗಿ "ಪುಣ್ಮ' 


ಎಂಬುದರ ಮಟ್ಟವು ನೀವು ಎಣಿಸಿರುವ ಪರಿಮಿತ ಸೌಜನ್ಯಗಳಿಗಿಂತಲೂ ಎಷ್ಟೋ ಉನ್ನತವಾಗಿದೆಯೆಂದು ಹೇಳಲಾಗಿದೆ 


ಕಾಂಡ-4 


4 


210 ಕುರ್‌ಆನ್‌ ವ್ಯಾಖ್ಯಾನ 


7 372 کہ یڑ سپ ٤۶‏ کر و ےی ےش گے 
MESS ORB IM ME‏ 


(93-95) (ಮುಹಮ್ಮದರ(ಸ) ಧರ್ಮಶಾಸ್ತ್ರದಲ್ಲಿ ಹಲಾಲ್‌ ಆಗಿರುವ) ಇವೆಲ್ಲ ಆಹಾರ ಪದಾರ್ಥಗಳೂ 
ಬನೀಇಸ್ರಾಈಲರಿಗೂ ಹಲಾಲ್‌(ಧರ್ಮಸಮ್ಮತ) ಆಗಿದ್ದವು.” ಆದರೆ, ಕೆಲವು ವಸ್ತುಗಳನ್ನು 'ತೌರಾತ್‌' 
ಅವತೀರ್ಣಗೊಳ್ಳುವುದಕ್ಕೆ ಮುಂಚಿತವಾಗಿ ಇಸ್ರಾಈಲರು?' (ಹ.ಯಲ್‌ಕೂಬರು) ಸ್ವತ ತಮ್ಮ ಮೇಲೆ 
ಹರಾಮ್‌(ನಿಷಿದ್ದ) ಆಗಿ ಮಾಡಿಕೊಂಡಿದ್ದರು. ಅವರೊಡನೆ ಹೇಳಿರಿ - "ನೀವು (ನಿಮ್ಮ ಆಕ್ಟೇಪದ ಬಗ್ಗೆ) 
ಸತ್ಯ್ಮವಾದಿಗಳಾಗಿದ್ದರೆ, 'ತೌರಾತ'ನ್ನು ತಂದು ಅದಕ್ಕೆ ಸಂಬಂಧಿಸಿದ ವಿಷಯವನ್ನು ಮುಂದಿಡಿರಿ.' ಇದರ 
ಅನಂತರವೂ ತಮ್ಮ ಕೃತಕ ಮಾತುಗಳನ್ನು ಅವರು ಅಲ್ಲಾಹನ ಮೇಲೆ ಆರೋಪಿಸುತ್ತಲೇ ಇದ್ದರೆ ಅವರೇ 


ಪುಣ್ಮಶೀಲತೆಯ ಜೀವಾಳವೇ ದೇವ ಸಂಪ್ರೀತಿ. ಜಗತ್ತಿನ ಇನ್ನಾವ ವಸ್ತುವೂ ದೇವ ಸಂಪ್ರೀತಿಯ ಪ್ರಾಪ್ರಿಗಿಂತ ಹೆಚ್ಚು 
ಪ್ರಯವಾಗಿರದಂತಹ ದೇವ ಪ್ರೀತಿ. ಮಾನವ ಹೃದಯದಲ್ಲಿ ಯಾವುದಾದರೊಂದು ವಸ್ತುವಿನ ಬಗ್ಗೆ ಇರುವ ಪ್ರೇಮವು ದೇವ 
ಪ್ರೀತಿಯನ್ನು ತ್ಯಾಗ ಮಾಡಬಹುದಾದ ಮಟ್ಟಿಕ್ಕೇರಿದರೆ, ಅದೇ ಒಂದು ವಿಗ್ರಹ. ಆ ವಿಗ್ರಹವನ್ನು ಒಡೆದು ಹಾಕುವ ವರೆಗೂ 
ಅವನ ಪಾಲಿಗೆ ಪುಣ್ಮದ ದ್ವಾರವು ಮುಚ್ಚಿರುವುದು. ಈ ಜೀವಾಳವನ್ನು ಕಳೆದು ಕೊಂಡವನ ತೋರಿಕೆಯ ಧಾರ್ಮಿಕ ನೆಲೆಯು 
ಗೆದ್ದಲು ಹಿಡಿದ ಕೋಲಿಗೆ ಹಚ್ಚಿದ ತೈಲದ ಹೊಳಪಿನಂತಿದೆ. ಇಂತಹ ಹೊಳಪಿನಿಂದ ಮಾನವನು ಮೋಸ ಹೋಗಬಹುದು. ಆದರೆ 
ಅಲ್ಲಾಹನು ಮೋಸಹೋಗಲಾರನು. 

76. ಕುರ್‌ಆನ್‌ ಮತ್ತು ಹ. ಮುಹಮ್ಮದ್‌ರ(ಸ) ಬೋಧನೆಗಳ ಬಗ್ಗೆ ಯಹೂದೀ ವಿದ್ವಾಂಸರಿಂದ ಯಾವುದೇ ಮೌಲಿಕ 
ಆಕ್ಷೇಪಗಳು ಬರದಿದ್ದಾಗ (ಏಕೆಂದರೆ ಧರ್ಮದ ತಳಹದಿಯು ಯಾವ ವಿಷಯಗಳ ಮೇಲೆ ಇರುವುದೋ ಆ ವಿಷಯಗಳಲ್ಲಿ ಗತ 
ಪ್ರವಾದಿಗಳ ಭೋದನೆ ಮತ್ತು ಪ್ರವಾದಿವರ್ಯರ(ಸ) ಜೋಧನೆಗಳೊಳಗೆ ಸಾಸಿವೆ ಕಾಳಿನಷ್ಟೂ ವ್ಯತ್ಕಾಸವಿರಲಿಲ್ಲ) ಅವರು 
ಕರ್ಮಶಾಸ್ತ್ರ ಪರವಾದ ಆಕ್ಷೇಪಗಳನ್ನು ಆರಂಭಿಸಿದರು. ಈ ದಿಸೆಯಲ್ಲಿ ಅವರ ಪ್ರಥಮ ಆಕ್ಸೇಪವು ಅನ್ನಪಾನೀಯಾದಿಗಳ ಪೈಕಿ 
ಗತ ಪ್ರವಾದಿಗಳ ಕಾಲದಿಂದಲೇ 'ಹರಾಮ್‌'(ನಿಷಿದ್ದ) ಆಗಿದ್ದ ಕೆಲವು ವಸ್ತುಗಳನ್ನು ಇವರು "ಹಲಾಲ್‌' ಎಂದು ಸಾರಿದ್ದಾರೆ 
ಎಂಬುದಾಗಿತ್ತು. ಇಲ್ಲಿ ಇದೇ ಆಕ್ಸೇಪದ ಉತ್ತರ ಕೊಡಲಾಗಿದೆ. ಇದೇ ರೀತಿಯಲ್ಲಿ ಬೈತುಲ್‌ ಮಕ್ಲಿಸನ್ನು ಬಿಟ್ಟು ಕಲಬಾವನ್ನು 
ಕಿಬ್ಬಾ(ಅಭಿಮುಖ ಕೇಂದ್ರ)ವನ್ನಾಗಿ ಮಾಡಿಕೊಂಡ ಬಗೆಗೂ ಅವರ ಆಕ್ಷೇಪವಿತ್ತು. ಅನಂತರದ ಸೂಕ್ತಗಳು ಆ ಆಕ್ಸೇಪಕ್ಕೆ 
ಉತ್ತರವಾಗಿದೆ. 

77. ಇಲ್ಲಿ ಇಸ್ರಾಈಲ್‌ ಎಂಬುದರ ಅರ್ಥ ಬನೀಇಸ್ರಾಈಲ್‌ ಎಂದು ತೆಗೆದುಕೊಂಡರೆ, ತೌರಾತಿನ ಮೊದಲು ಬನೀ 
ಇಸ್ರಾಈಲರು ಕೆಲವು ವಿಷಯಗಳನ್ನು ಕೇವಲ ಸಾಂಪ್ರದಾಯಿಕವಾಗಿ ನಿಪಿದ್ದವನ್ನಾಗಿ ಮಾಡಿಕೊಂಡಿದ್ದರೆಂದು ಅರ್ಥವಾಗುತ್ತದೆ. 
ಇನ್ನು 'ಇಸ್ರಾಈಲ್‌' ಎಂಬುದಕ್ಕೆ ಹ. ಯಾಕೂಬ್‌(ಅ) ಎಂಬ ಅರ್ಥ ತೆಗೆದುಕೊಂಡರೆ ಅವರು ಕೆಲವು ವಸ್ತುಗಳನ್ನು ತಮ್ಮ 
ಸ್ವಾಭಾವಿಕ ಜಿಗುಪ್ಸೆಯಿಂದಾಗಿ ಅಥವಾ ಯಾವುದೋ ವ್ಯಾಧಿಯ ಕಾರಣ ತ್ಮಜಿಸಿದ್ದರೆಂದೂ, ಅನಂತರ ಅವರ ಸಂತತಿಯವರು 
ಅದು ನಿಷಿದ್ದವೆಂದು ತಿಳಿದುಕೊಂಡರು ಎಂದು ಆಗುತ್ತದೆ. ಈ ಎರಡನೆಯ ಉದ್ದರಣೆಯೇ ಹೆಚ್ಚು ಪ್ರಸಿದ್ಧವಾದುದು. ಬೈಬಲಿನಲ್ಲಿ 
ಬರೆದಿರುವ ಒಂಟೆ, ಮೊಲ ಮೊದಲಾದವುಗಳ ನಿಷೇಧಾಜ್ಞೆಯು ವಾಸ್ತವದಲ್ಲಿ ತೌರಾತ್‌ನ ಅಜ್ಞೆಯಲ್ಲವೆಂದೂ ಯಹೂದಿ 
ವಿದ್ವಾಂಸರು ಕ್ರಮೇಣ ಅದನ್ನು ಗ್ರಂಥದೊಳೆಗೆ ಸೇರಿಸಿಕೊಂಡದ್ದೆಂದೂ ಅನಂತರದ ಸೂಕ್ತಿದಿಂದ ಸ್ಪಷ್ಟವಾಗುತ್ತದೆ. (ಇನ್ನಷ್ಟು 
ವಿವರಣೆಗೆ ಅನ್‌ಆಮ್‌ ಅಧ್ಯಾಯದ 122ನೇ ಟಿಪ್ಪಣಿ ನೋಡಿರಿ.) ۱ 


ಕಾಂಡ-4 


3. ಆಲಿ ಇಮ್‌ರಾನ್‌ : 211 


کے سجن 7 دے 2 ا یسا 5 
bier‏ 9 00ھ" N50)‏ وو wf‏ 


Py 


6: AT) لہ ای ات بی لمت کان‎ ssh ANN 


نمچ 


SSS sss pp 5 
ನಿಜವಾಗಿಯೂ ಅಕ್ರಮಿಗಳು. ಹೇಳಿರಿ- ಅಲ್ಲಾಹನು ನುಡಿದಿರುವುದೆಲ್ಲವನ್ನೂ ಸತ್ಯವಾಗಿಯೇ ನುಡಿದಿದ್ದಾನೆ. 
ನೀವು ಏಕನಿಷ್ಠೆಯೊಂದಿಗೆ ಇಬ್‌ರಾಹೀಮರ ಪದ್ಧತಿಯ ಅನುಸರಣೆ ಮಾಡಬೇಕು ಮತ್ತು ಇಬ್‌ರಾಹೀಮರು 
ಬಹುದೇವವಿಶ್ವಾಸ ಕೈಗೊಂ೦ಡವರಲ್ಲಾಗಿರಲಿಲ್ಲ.? 

(96-97) ನಿಶ್ಚಯವಾಗಿಯೂ ಮಾನವರಿಗಾಗಿ ನಿರ್ಮಿಸಲ್ಪಟ್ಟ ಪ್ರಥಮ ಆರಾಧನಾಲಯವು ಮಕ್ಕಾದಲ್ಲಿರುವುದೇ 
ಆಗಿರುತ್ತದೆ. ಅದಕ್ಕೆ ಶುಭ ಸಮೃದ್ದಿಗಳನ್ನು ನೀಡಲಾಗಿತ್ತು ಮತ್ತು ಅದು ಸಮಗ್ರ ಲೋಕದವರಿಗೆ 
ಸನ್ಮಾರ್ಗದರ್ಶನದ ಕೇಂದ್ರವಾಗಿ ಮಾಡಲಾಗಿತ್ತು.” ಅದರಲ್ಲಿ ಸುವ್ಯಕ್ತ ಕುರುಹುಗಳಿವೆ. 'ಮಕಾಮು 


78. ಇದರ ತಾತ್ಸರ್ಯವೇನೆಂದರೆ, ಈ ಕರ್ಮಶಾಸ್ತ್ರಕ್ಕೆ ಸಂಬಂಧಿಸಿದ ಅಂಶಿಕ ವಿಷಯಗಳಲ್ಲೇಕೆ ಸಿಲುಕಿರುತ್ತೀರಿ? ಏಕ 
ಅಲ್ಲಾಹನ ಆರಾಧನೆಯೇ ಧರ್ಮದ ಮೂಲವಾಗಿದೆ. ಅದನ್ನು ಬಿಟ್ಟು ನೀವು ಶಿರ್ಕ್‌(ಬಹುದೇವ ವಿಶ್ವಾಸುನ ಕೊಚ್ಚೆಯಲ್ಲಿ 
ಮುಳೆಗಿರುತ್ತೀರಿ. ಈಗ ಕರ್ಮಶಾಸ್ತ್ರ ಸೂತ್ರಗಳ ಬಗ್ಗೆ ತರ್ಕಿಸುತ್ತಿದ್ದೀರಿ. ಆದರೆ ಈ ಸಮಸ್ಥೆಗಳು ಮೂಲತಃ ಹ. ಇಬ್‌ರಾಹೀಮ್‌ರ(ಅ) 
ಸಮುದಾಯದಿಂದ ದೂರ ಸರಿದ ಬಳಿಕ ಅವನಶಿಯ ಸುದೀರ್ಪು ಶತಮಾನಗಳ ಅವಧಿಯಲ್ಲಿ ನಿಮ್ಮ ವಿದ್ವಾಂಸರ ದೋಷಾನ್ವೇಷಣೆಗಳಿಂದ 
ಜನಿಸಿದುವು. 

79. ಗತ ಪ್ರವಾದಿಗಳ ಕಿಬ್ಬಾ(ಅಭಿಮುಖ ಕೇಂದ್ರ)ವು ಬೈತುಲ್‌ ಮಕ್ತಿಸ್‌ ಆಗಿರುವಾಗ ನೀವು ಅದನ್ನು ಬಿಟ್ಟು ಕಅಬಾವನ್ನು 
ಕಿಬ್ಲಾ ಮಾಡಿಕೊಂಡುದುದೇಕೆಂಬುದು ಯಹೂದಿಯರ ಇನ್ನೊಂದು ಆಕ್ಲೇಪವಾಗಿತ್ತು. ಇದರ ಉತ್ತರವನ್ನು ಅಲ್‌ ಬಕರಃ 
ಅಧ್ಯಾಯದಲ್ಲಿ ಕೊಟ್ಟಿದೆ. ಆದರೆ ಯಹೂದಿಯರು ಆ ಬಳಿಕವೂ ತಮ್ಮ ಆಕ್ಸೇಪದಲ್ಲಿ ಮೊಂಡುತನವನ್ನೇ ತೋರಿಸುತ್ತಿದ್ದರು. 
ಆದುದರಿಂದ ಇಲ್ಲಿ لان‎ ಅದರ ಉತ್ತರವನ್ನು ಕೊಡಲಾಗುತ್ತಿದೆ. ಬೈತುಲ್‌ ಮಕ್ತಿಸನ್ನು ಹ. ಮೂಸಾರವರು(ಅ) ಗತಿಸಿದ ನಾಲ್ಲೂರು 
ವರ್ಷಗಳ ನಂತರ ಹ. ಸುಲ್ಕೆಮಾನ್‌ರು(ಅ) ನಿರ್ಮಿಸಿದರೆಂದು ಸ್ವತಃ ಬೈಬಲಿನಲ್ಲೇ ಸಾಕ್ಸ್ಮವಿದೆ. (ಅರಸುಗಳು - 61) ಮತ್ತು 
ಅದನ್ನು ಹ. ಸುಲೈಮಾನರ(ಅ) ಕಾಲದಲ್ಲಿ ಏಕದೇವ ವಿಶ್ವಾಸಿಗಳ ಕಿಬ್ಲಾ ಆಗಿ ನಿಶ್ವಯಿಸಲಾಗಿತ್ತು. (ಅರಸುಗಳು 8 : 29-30) 
ಇದಕ್ಕೆ ವ್ಯತಿರಿಕ್ತವಾಗಿ ಕಅಬಾವನ್ನು ಹೆ. ಇಬ್‌ರಾಹೀಮ್‌ರು(ಅ) ನಿರ್ಮಿಸಿದರೆಂದೂ ಅವರು ಹ. ಮೂಸಾರಿಗಿಂತ(ಅ) ಎಂಟೊಂಭತ್ತು 
ಶತಮಾನಗಳ ಹಿಂದೆಯೇ ಗತಿಸಿರುವರೆಂದೂ, ಸಮಸ್ತ್ಯ ಅರಬ್‌ ದೇಶದ ಪರಂಪರಾಗತ ವರದಿಗಳಿಂದ ಸಾಬೀತಾಗಿದೆ. ಆದುದರಿಂದ 
ಕಅಬಾದ ಪ್ರಾಚೀನತೆಯ ಬಗ್ಗೆ ಎರಡು ಮಾತಿಲ್ಲ. 

80. ಅರ್ಥಾತ್‌- ಈ ಭವನದಲ್ಲಿ ಕಂಡು ಬರುತ್ತಿರುವ ಪ್ರತ್ಯಕ್ಷ ಪ್ರಹಾಣಗಳಿಂದಲೇ ಇದು ಅಲ್ಲಾಹನ ಸನ್ನಿಧಿಯಲ್ಲಿ 
ಮೆಚ್ಚುಗೆ ಪಡೆದಿದೆ ಮತ್ತು ಅಲ್ಲಾಹನು ಇದನ್ನು ತನ್ನ ಭವನದ ನೆಲೆಯಲ್ಲಿ ಆಯ್ದುಕೊಂಡಿದ್ದಾನೆಂದು ಶ್ರುತವಾಗುತ್ತದೆ. ಇದನ್ನು 
ہد‎ ಒಣ ಮರುಭೂಮಿ ಪ್ರದೇಶದಲ್ಲಿ ನಿರ್ಮಿಸಲಾಗಿದ್ದರೂ ಅಲ್ಲಾಹನು ಇದರ ಸುತ್ತಮುತ್ತಲಲ್ಲಿ ವಾಸಿಸುವವರಿಗೆ 
ಜೀವನಾದಾರವನ್ನು ಒದಗಿಸುವ ಅತ್ಕುತ್ತಮ ವ್ಯವಸ್ಥೆ ಮಾಡಿದ್ದಾನೆ. ಎರಡೂವರೆ ಸಹಸ್ರ ವರ್ಷಗಳ ವರೆಗೆ ಅಜ್ಞಾನದ ಕಾರಣದಿಂದ 
ಇಡೀ ಅರಬ್‌ ದೇಶವು ಭೀಕರ ಅಶಾಂತಿಯಲ್ಲಿ ಮುಳುಗಿತ್ತು. ಆದರೆ ಆ ಗೊಂದಲಮಯ ಭೂಭಾಗದಲ್ಲಿ, ಕಅಬಾ ಮತ್ತು ಅದರ 
ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮಾತ್ರ ಶಾಂತಿ ನೆಲೆಸಿರುತ್ತಿತ್ತು. ಈ ಕಅಬಾದ ಸೌಭಾಗೃದಿಂದಲೇ ವರ್ಷದ ನಾಲ್ಕು ತಿಂಗಳುಗಳ 
ಕಾಲಾವಧಿಯಲ್ಲಿ ಇಡೀ ದೇಶದಲ್ಲಿ ಶಾಂತಿ ನೆಲೆಸಿರುತ್ತಿತ್ತು. ಅರ್ಧ ಶತಮಾನದ ಹಿಂದೆಯಷ್ಟೇ ಕಅಬಾವನ್ನು ಕೆಡವಿ ಹಾಕಲಿಕ್ಕಾಗಿ 
ಅಬ್ರಹ ರಾಜನು ಮಕ್ಕಾ ಪಟ್ಟಣದ ಮೇಲೆ ಆಕ್ರಮಣ ನಡೆಸಿದಾಗ ಅವನ ಸೈನ್ಯವು ಅಲ್ಲಾಹನ ಕ್ರೋಧಕ್ಕೆ ಬಲಿಯಾಯಿತು. ಈ 
ಘಟನೆಯನ್ನು ಅರಬ್‌ ದೇಶದ ಪ್ರತಿಯೊಬ್ಬನೂ ತಿಳಿದಿದ್ದನು. ಅದರ ದೃಕ್ಸಾಕ್ಲಿಗಳು ಈ ಸೂಕ್ತಗಳ ಅವತೀರ್ಣದ ವೇಳೆ 
ಅಲ್ಲಿದ್ದರು. 


ಕಾಂಡ-4 


212 ಕುರ್‌ಆನ್‌ ವ್ಯಾಖ್ಯಾನ 


02 


ಇಬ್‌ರಾಹೀಮ್‌" (ಇಬ್‌ರಾಹೀಮರು ದೇವಾರಾಧನೆಗಾಗಿ ನಿಂತ ಸ್ಥಾನ) ಇದೆ ಮತ್ತು ಅದರೊಳಗೆ ಪ್ರವೇಶಿಸಿದವನು 
ಸಂರಕ್ಷಣೆ ಹೊಂದಿದನು." ಈ ಭವನದವರೆಗೆ ತಲಪಲು ಸಾಧನಾನುಕೂಲತೆಗಳಿರುವವನು ಅದರ 'ಹಜ್ಜ್‌' ಯಾತ್ರೆ 
ಕೈಗೊಳ್ಳಬೇಕೆಂಬುದು ಜನರ ಮೇಲೆ ಅಲ್ಲಾಹನ ಹಕ್ಕಾಗಿರುತ್ತದೆ. ಈ ಆಜ್ಞೆಯ ಅನುಸರಣೆಯನ್ನು ಯಾರಾದರೂ 
ನಿರಾಕರಿಸಿದರೆ, ಅಲ್ಲಾಹನು ಸಕಲ ಜಗತ್ತಿನವರಿಂದ ನಿರಪೇಕ್ಷೆನಾಗಿರುತ್ತಾನೆಂಬುದನ್ನು ಅವನು ಅರಿತಿರಬೇಕು. 

(98-99) ಹೇಳಿರಿ- "ಓ ಗ್ರಂಥದವರೇ ನೀವು ಅಲ್ಲಾಹನ ಸೂಕ್ತಗಳನ್ನು ಒಪ್ಪಿಕೊಳ್ಳಲು ಏಕೆ 
ನಿರಾಕರಿಸುತ್ತೀರಿ? ನಿಮ್ಮ ಚಟುವಟಿಕೆಗಳನ್ನೆಲ್ಲ ಅಲ್ಲಾಹನು ವೀಕ್ಷಿಸುತ್ತಿದ್ದಾನೆ.” ಹೇಳಿರಿ "ಓ ಗ್ರಂಥದವರೇ, 
ಅಲ್ಲಾಹನ ಮಾತು ಸ್ವೀಕರಿಸುವವನನ್ನು ಸಹ ನೀವು ಅಲ್ಲಾಹನ ಮಾರ್ಗದಿಂದ ತಡೆಯುತ್ತೀರಿ ಮತ್ತು ಅವನು 
ಅಡ್ಡೆ ದಾರಿಯಲ್ಲಿ ನಡೆಯಬೇಕೆಂದು ಬಯಸುತ್ತೀರಿ. ವಸ್ತುತಃ ನೀವು ಸ್ವತಃ (ಅವನು ನೇರ ಮಾರ್ಗದಲ್ಲಿರುವ 
ಬಗ್ಗೆ) ಸಾಕ್ಲಿಗಳಾಗಿರುತ್ತೀರಿ. (ನಿಮ್ಮದು ಇದೆಂತಹ ನೀತಿ?) ಅಲ್ಲಾಹನು ನಿಮ್ಮ ಚಟುವಟಿಕೆಗಳ ಬಗ್ಗೆ 
ತಿಳಿಯದವನಲ್ಲ." 

(100-101) ಓ ಸತ್ಯವಿಶ್ವಾಸಿಗಳೇ, ನೀವು ಈ ಗ್ರಂಥದವರಲ್ಲಿ ಒಂದು ತಂಡದವರ ಮಾತನ್ನು 
ಸ್ವೀಕರಿಸಿಕೊ೦ಡರೆ ಇವರು ನಿಮ್ಮನ್ನು ಸತ್ಯವಿಶ್ವಾಸದಿಂದ ಸತ್ಯನಿಷೇಧದ ಕಡೆಗೆ ಮರಳಿಸಿ ಕೊಂಡೊಯ್ಯುವರು. 
ನಿಮಗೆ ಅಲ್ಲಾಹನ ಸೂಕ್ತಗಳನ್ನು ಓದಿ ಕೇಳಿಸಲಾಗುತ್ತಿದೆ ಮತ್ತು ನಿಮ್ಮ ನಡುವೆ ಸಂದೇಶವಾಹಕರು 
ಉಪಸ್ಥಿತರಿದ್ದಾರೆ. ಹಾಗಿರುವಾಗ ನಿಮಗೆ ಸತ್ಯನಿಷೇಧದ ಕಡೆಗೆ ಮರಳುವ ಸಂದರ್ಭವೇನು ಉಳಿದಿದೆ? 
ಅಲ್ಲಾಹನಿಗೆ ಶರಣು ಹೋಗುವಾತನು ನಿಸ್ಸಂದೇಹವಾಗಿ ಸನ್ಮಾರ್ಗ ಹೊಂದುವನು. 

(102-103) ಓ ಸತ್ಯವಿಶ್ವಾಸಿಗಳೇ ಅಲ್ಲಾಹನನ್ನು ಭಯಪಡಬೇಕಾದ ರೀತಿಯಲ್ಲೇ ಭಯಪಡಿರಿ. ನೀವು 
ಮುಸ್ಲಿಮರಾಗಿರುವ ಸ್ಥಿತಿಯಲ್ಲಿಯೇ ವಿನಾ ನಿಮಗೆ ಮರಣ ಬಾರದಿರಲಿ. ನೀವೆಲ್ಲರೂ ಒಟ್ಟಾಗಿ ಅಲ್ಲಾಹನ 

81. ಅಜ್ಞಾನಾಂಧಕಾರದ ಕಾಲದಲ್ಲಿಯೂ ಈ ಭವನದ ಗೌರವ ಎಷ್ಟರ ಮಟ್ಟಿಗೆ ಇದ್ದಿತೆಂದರೆ ರಕ್ತದಾಹಿ ಶತ್ರುಗಳಿಬ್ಬರು 
ಅಲ್ಲಿ ಪರಸ್ಪರ ಭೇಟಿಯಾದಾಗ ಒಬ್ಬನು ಇನ್ನೊಬ್ಬನ ಮೇಲೆ ಕೈ ಮಾಡುವ ಧೈರ್ಯ ತೋರುತ್ತಿರಲಿಲ್ಲ. 

82. ಅರ್ಥಾತ್‌- ಕೊನೆಯುಸಿರಿನ ತನಕವೂ ಅಲ್ಲಾಹನ ದಾಸ್ಯ-ಅನುಸರಣೆ ಮತ್ತು ನಿಷ್ಠೆಯಲ್ಲಿ ಸ್ಲಿರರಾಗಿರಿ. 


ಕಾಂಡ-4 


3. ಆಲಿ ಇಮ್‌ರಾನ್‌ 213 


Vo‏ ڑوئ رو Ah or AG‏ کہ ید ہد 
> 


ಗಂ 
٢ پر ہد ہے‎ NCATE Ge 
STATE SAYS se 
೬ 25 3 الکن ہے اسادپی د6 7ساد 72د‎ 
oR KS Food PANS AVE) 


ಪಾಶವನ್ನು ಬಿಗಿ ಹಿಡಿಯಿರಿ? ಮತ್ತು ಭಿನ್ನಭಿನ್ನರಾಗದಿರಿ. ನಿಮ್ಮ ಮೇಲೆ ಅಲ್ಲಾಹನು ಮಾಡಿದ್ದ ಆ 
ಉಪಕಾರವನ್ನು ಸ್ಮರಿಸಿರಿ. ನೀವು ಪರಸ್ಪರ ಶತ್ರುಗಳಾಗಿದ್ದಿರಿ. ಅವನು ನಿಮ್ಮ ಹೃದಯಗಳನ್ನು ಜೋಡಿಸಿದನು 
ಮತ್ತು ಅವನ ಅನುಗ್ರಹದಿಂದ ನೀವು ಸಹೋದರರಾದಿರಿ. ನೀವು ಅಗ್ನಿ ತುಂಬಿದ ಒಂದು ಕುಂಡದ ಅಂಚಿನಲ್ಲಿ 
ನಿಂತಿದ್ದಿರಿ. ಅಲ್ಲಾಹನು ನಿಮ್ಮನ್ನು ಅದರಿಂದ ರಕ್ಷಿಸಿದನು.” ಈ ದೃಷ್ಟಾಂತಗಳಿಂದ ನಿಮಗೆ ನಿಮ್ಮ ಶಾಶ್ವತ 
ವಿಜಯದ ನೇರ ಮಾರ್ಗ ಕಾಣಬಹುದೆಂದು ನಿರೀಕ್ಷಿಸಿ ಅಲ್ಲಾಹನು ತನ್ನ ನಿದರ್ಶನಗಳನ್ನು ನಿಮಗೆ 
ಸೃಷ್ಟಪಡಿಸುತ್ತಾನೆ.* 

(104-109) ನಿಮ್ಮ 


ಲ್ಲಿ ಸತ್ಕರ್ಮದ ಕಡೆಗೆ ಆಹ್ವಾನಿಸುವ, ಒಳಿತನ್ನು ಆಜ್ಞಾಪಿಸುವ ಮತ್ತು ಕೆಡುಕುಗಳಿಂದ 


83. ಅಲ್ಲಾಹನ ಪಾಶವೆಂದರೆ ಅಲ್ಲಾಹನ 'ದೀನ್‌'(ಧರ್ಮ). ಅದನ್ನು ಪಾಶವೆಂದು ವ್ಯಾಖ್ಯಾನಿಸಲು ಕಾರಣವೇನೆಂದರೆ, ಅದು 
ಒಂದೆಡೆ ಸತ್ಯವಿಶ್ವಾಸಿಗಳೆ ಸಂಬಂಧವನ್ನು ಅಲ್ಲಾಹನೊಂದಿಗೆ ಜೋಡಿಸಿ ಬಿಗಿಯುತ್ತದೆ. ಇನ್ನೊಂದೆಡೆ ಸತ್ಯವಿಶ್ವಾಸಿಗಳನ್ನು ಪರಸ್ಪರ 
ಒಟ್ಟು ಗೂಡಿಸಿ ಒಂದು ಸಂಘಟನೆಯಾಗಿ ಮಾಡುತ್ತದೆ. ಆ' ಪಾಶವನ್ನು 'ಬಿಗಿ ಹಿಡಿಯುವುದು" ಎಂದರೆ ಮುಸ್ಲಿಮನ ದೃಷ್ಟಿಯಲ್ಲಿ 
ನಿಜವಾದ ಮಹತ್ವ 'ದೀನ್‌'(ಧಮಗುಗೆ ಮಾತ್ರ ಇರಬೇಕು. ಅವರು ಅದರ ಸ ಸಂಸ್ಥಾಪನಾ ಕಾರ್ಯದಲ್ಲಿ ನಿರತರಾಗಿರಬೇಕು. ಅದರ 
ಸೇವೆಗಾಗಿ ಪರಸ್ಪರ ಸಹಕರಿಸುತ್ತಿರಬೇಕು. ಮುಸ್ಲಿಮರು ಧರ್ಮದ ಮೂಲ ಶಿಕ್ಷಣ ಮತ್ತು ಅದರ ಸಂಸ್ಥಾಪನೆಯ ಗುರಿಯಿಂದ 
ತಪ್ಪಿ ನಡೆದಾಗ ಮತ್ತು ಅವರ ಲಕ್ಸ್ಯಗಳೂ ಆಸಕ್ತಿಗಳೂ ಕ್ಷುಲ್ಲಕ ಹಾಗೂ ಆಂಶಿಕ ವಿಧಿಗಳ ಕಡೆಗೆ ಹರಿದಾಗ, ಅವರಲ್ಲಿಯೂ 
ಅನಿವಾರ್ಯವಾಗಿ ಬಿಕ್ಕಟ್ಟು ತಲೆದೋರುವುದು. ಗತ ಪ್ರವಾದಿಗಳ ಸಮುದಾಯಗಳನ್ನು ಅವರ ಜೀವನದ ಉದ್ದೇಶದಿಂದ 
ವಿಮುಖರನ್ನಾಗಿ ಮಾಡಿ ಇಹ-ಪರಗಳಲ್ಲಿ ಅಪಮಾನಗಳಿಗೆ ಒಳಪಡಿಸಿದ ಪ್ರಮಾದ ಇದುವೇ ಆಗಿತ್ತು. 

84. ಇದು ಇಸ್ಲಾಮಿಗಿಂತ ಮೊದಲು ಇದ್ದ ಅರಬ್‌ ದೇಶದವರ ಸ್ಥಿಶಿಗತಿಯ ಕಡೆಗೆ ಸೂಚನೆ. ಗೋತ್ರಗಳ ಪರಸ್ಪರ ಹಗೆತನ, 
ಮಾತು ಮಾತಿಗೆ ಜಗಳಗಳು ಮತ್ತು ಆಹೋರಾತ್ರಿ ನಣೆಯುತ್ತಲಿದ್ದ ರಕ್ತಪಾತಗಳಿಂದಾಗಿ ಇಡೀ ಅರಬ್‌ ಜನಾಂಗವೇ ವಿನಾಶದ 
ಕಡೆಗೆ ಸಾಗುತ್ತಲಿತ್ತು. ಈ ಅಗ್ನಿಯೊಳಗೆ ಬಿದ್ದು ನಾಶ ಹೊಂದುವುದರಿಂದ ಅವರನ್ನು ರಕ್ಷಿಸಿದ್ದ ವಸ್ತು 'ಇಸ್ಲಾಮ್‌' ಎಂಬ ಈ 
-| ಅನುಗ್ರಹವೇ ಆಗಿತ್ತು. ಈ ಸೂಕ್ತಗಳು ಅವಶೀರ್ಣಗೊಂಡ ಮೂರು ಅಥವಾ ನಾಲ್ಕು ವರ್ಷಗಳ ಹಿಂದೆಯೇ ಮದೀನಾ. ವಾಸಿಗಳು 
ಮುಸ್ಲಿಮರಾಗಿದ್ದರು. ಅನೇಕಾನೇಕ ವರ್ಷಗಳಿಂದ ರಕ್ತದಾಹಿಗಳಾಗಿದ್ದ ಔಸ್‌ ಮತ್ತು ಖರ್ರುಜ್‌ ಎಂಬ ಎರಡು ಗೋತ್ರಗಳವರು 
ಪರಸ್ಪರ ಏಕೋದರ ಸಹೋದರರಾಗಿ ಬಿಟ್ಟರು. ಇಸ್ಲಾಮಿನ ಈ ಜೀವಂತ ಅನುಗ್ರಹವನ್ನು ಎಲ್ಲರೂ ನೋಡುತ್ತಿದ್ದರು. ಇವೆರಡೂ 
ಗೋತ್ರಗಳು ಮಕ್ಕಾದಿಂದ ಬಂದ ಮುಹಾಜಿರ್‌ (ಧರ್ಮ ರಕ್ಸಣೆಗಾಗಿ ಸರ್ವಸ್ವವನ್ನೂ ಬಿಟ್ಟು ಪ್ರವಾದಿವರ್ಯರನ್ನು(ಸ) ಹಿಂಬಾಲಿಸಿ 
ಮದೀನಾಕ್ಕೆ ಬಂದ ಮಕ್ಕಾ ನಿವಾಸಿಗಳು)ರೊಂದಿಗೆ ನಡೆಸಿದಂತಹ ಅಪ್ರತಿಮ ಪ್ರೇಮಪೂರ್ವಕ ಸದ್ವ್ಯವಹಾರವನ್ನು ಒಂದು 
ಕುಟುಂಬದವರು ಸಹ ಪರಸ್ಪರ ಇರಿಸಿಕೊಳ್ಳೆಲಾರರು. 

35. ಅರ್ಥಾತ್‌- ನೀವು ದೃಷ್ಟಿಯುಳ್ಳವರಾಗಿದ್ದರೆ ನಿಮ್ಮ ಸಾರ್ಥಕತೆಯು ಈ ಧರ್ಮವನ್ನು ಬಿಗಿ ಹಿಡಿದುಕೊಳ್ಳುವುದರಲ್ಲಿ 
ಇದೆಯೋ ಅಥವಾ ಇದನ್ನು ಬಿಟ್ಟು ಪುನಃ ಪೂರ್ವ < ಸ್ಥಿತಿಗೆ ಮರಳುವುದರಲ್ಲಿ ಇದೆಯೋ? ನಿಮ್ಮ ನಿಜವಾದ ಹಿತಚಿಂತಕರು ಅಲ್ಲಾಹ್‌ 


ಕಾಂಡ -4 


214 ಕುರ್‌ಆನ್‌ ವ್ಯಾಖ್ಯಾನ 


8-3» 


SAN GE SS 
NE 28 7ء‎ £4 8. 8 al ೬೨44 

SE TTI SE 

BUSS GT OIE MLL BAILEY $a 

}% 2 || ھاڈ پیو سے‎ - 23 KLIS Ih 

MIG وَمَا‎ SAG AoA WEIS ll 
SENSEI ES SES زی اللہ‎ & 


کے 


ತಡೆಯುವಂತಹ ಜನಕೂಟವೊ೦ದು ಇರಬೇಕಾದುದು ಅತ್ಮಗತ್ಯ. ಈ ಕಾರ್ಯವೆಸಗುವವರೇ ನಿಶ್ಚಯವಾಗಿಯೂ 
ಕೃತಾರ್ಥರಾಗುವರು. ಸುವ್ಯಕ್ತ ನಿದರ್ಶನಗಳು ಪ್ರಾಪ್ತಿಯಾದ ಮೇಲೆ ಭಿನ್ನಾಭಿಪ್ರಾಯಗಳಲ್ಲಿ ಸಿಲುಕಿ ವಿಭಿನ್ನ 
ಪಕ್ನಪಂಗಡಗಳಲ್ಲಿ ಹರಿ ಹಂಚಿ ಹೋದವರಂತೆ ನೀವಾಗಬಾರದು.* ಹೀಗೆ ಮಾಡಿದವರು ಘೋರ 
ಯಾತನೆಯನ್ನನುಭವಿಸುವರು. ಅಂದು ಕೆಲವರು ಪ್ರಸನ್ನವದನರಾಗುವರು. ಇನ್ನು ಕೆಲವರ ಮುಖಗಳು 
ಕರ್ರಗಾಗುವುವು. ಮುಖ ಕರ್ರಗಾದವರೊಡನೆ (ಹೀಗೆ ಹೇಳಲಾಗುವುದು), "ಈಮಾನಿನ ಭವ್ಮ ಕೊಡುಗೆ 
ಪ್ರಾಪ್ತವಾದ ಬಳಿಕವೂ ನೀವು ನಿಷೇಧ ನೀತಿಯನ್ನು ಅನುಸರಿಸಿದಿರಾ? ಸರಿ, ಹಾಗಾದರೆ ಈ ಕೃತಪ್ಲುತೆಯ ಬದಲಿಗೆ 
ನರಕ ಯಾತನೆಯ ಸವಿಯನ್ನುಣ್ಣಿರಿ." ಪ್ರಸನ್ನವದನರಾದವರ ವಿಚಾರ-ಅವರಿಗೆ ಅಲ್ಲಾಹನ ಕೃಪಾಶ್ರಯದಲ್ಲಿ ಸ್ಥಾನ 
ಸಿಗುವುದು ಮತ್ತು ಅವರು ಸದಾ ಅದೇ ಸ್ಥಿತಿಯಲ್ಲಿರುವರು. ನಾವು ನಿಮಗೆ ನಿಖರವಾಗಿ ತಿಳಿಸುತ್ತಿರುವ ಅಲ್ಲಾಹನ 
ಸುಸ್ಪಷ್ಟ ಆದೇಶಗಳಿವು. ಏಕೆಂದರೆ ಅಲ್ಲಾಹನು ಲೋಕವಾಸಿಗಳೆ ಮೇಲೆ ಅನ್ಮಾಯವೆಸಗುವ ಉಬ್ದೇಶವನ್ನೇನೂ 
ಇಟ್ಟಿರುವುದಿಲ್ಲ.' ಭೂಮ್ಮಾಕಾಶಗಳೆ ಸಮಸ್ತ ವಸ್ತುಗಳ ಮಾಲಕನು ಅಲ್ಲಾಹನು ಮತ್ತು ಸಕಲ ವ್ಯವಹಾರಗಳೂ 
ಅಲ್ಲಾಹನ ಆಸ್ಥಾನದಲ್ಲಿ ಅರ್ಪಿಸಲ್ಪಡುತ್ತವೆ. 


ಮತ್ತು, ಅವನ ಸಂದೇಶವಾಹಕರೋ ಅಥವಾ ನಿಮ್ಮನ್ನು ಪೂರ್ವ ಸ್ಥಿತಿಗೆ ಒಯ್ಮಲು ಪ್ರಯತ್ನಿಸುತ್ತಿರುವ ಆ ಯಹೂದಿಗಳು ಮತ್ತು 
ಮುಶ್ರಿಕ(ಬಹುದೇವ ವಿಶ್ವಾಸಿರೋ ಎಂಬ ವಿಚಾರವನ್ನು ಈ ನಿದರ್ಶನಗಳನ್ನು ಕಂಡು ಸ್ವತಃ ನೀವೇ ಅಂದಾಜು ಮಾಡಿಕೊಳ್ಳಬಹುದು. 

86. ಗತ ಸಮುದಾಯದವರು ಅಲ್ಲಾಹನ ಪ್ರವಾದಿಗಳಿಂದ ಸತ್ಯಧರ್ಮದ ನಿಖರವಾದ ಮತ್ತು ನೇರವಾದ ಬೋಧನೆಗಳನ್ನು 
ಪಡೆದಿದ್ದೂ ಕೆಲವು ಕಾಲದ ಬಳಿಕ ಧರ್ಮದ ಮೂಲವನ್ನೇ ಬಿಟ್ಟು ಯಾವ ಸಂಬಂಧವೂ ಇಲ್ಲದೆ ಗೌಣ ಹಾಗೂ ಉಪ ವಿಷಯಗಳ 
ಆಧಾರದಲ್ಲಿ ಬೇರೆ ಬೇರೆ ಪಂಗಡಗಳನ್ನು ಕಟ್ಟಿಕೊಂಡರು. ಅನಂತರ ಅಲ್ಲಾಹನು ಅವರ ವಶಕ್ಕೆ ಒಪ್ಪಿಸಿ ಕೊಟ್ಟ ಕರ್ತವ್ಯವನ್ನೂ 
ಮರೆತು ಬಿಡುವಷ್ಟರ ಮಟ್ಟದಲ್ಲಿ ಕೇವಲ ಕ್ಷುಲ್ಲಕ ಕಲಹಗಳಲ್ಲಿ ತಲ್ಲೀನರಾದರು. ವಾಸ್ತವಿಕವಾಗಿ ಮಾನವ ಕಲ್ಮಾಣ ಮತ್ತು 
ಸಾರ್ಥಕ್ಕದ ಆಧಾರವಾಗಿರುವ ವಿಶ್ವಾಸ ಮತ್ತು ನೈತಿಕತೆಯ ಮೂಲ ಸಿಬ್ಭಾಂತಗಳ ಬಗ್ಗೆ ಅವರಿಗೆ ಆಸಕ್ತಿ ಇರಲಿಲ್ಲ. ಅಂತಹ 
ಸಮುದಾಯಗಳ ಕಡೆಗೆ ಇಲ್ಲಿ ಬೊಟ್ಟು ಮಾಡಿ ತೋರಿಸಲಾಗಿದೆ. 

87. ಅರ್ಥಾತ್‌- ಅಲ್ಲಾಹನು ಜಗತ್ತಿನವರ ಮೇಲೆ ಅನ್ಮಾಯವೆಸಗಲು ಬಯಸುವುದಿಲ್ಲ. ಆದುದರಿಂದ ಅವನು ಅವರಿಗೆ 
ನೇರಮಾರ್ಗವನ್ನು ತೋರಿಸುತ್ತಾನೆ. ಕೊನೆಗೆ ಅವನು ಯಾವ ಯಾವ ವಿಷಯಗಳ ವಿಚಾರಣೆ ನಡೆಸಲಿರುವನೆಂಬುದನ್ನೂ ಅವರಿಗೆ 


ಕಾಂಡ -4 


3. ಆಲಿ ಇಮ್‌ರಾನ್‌ X 215 


ಜಟ ಹೆ‏ ےت ول و 
یورم لئار“ شس1ت 7ھ HE‏ 


os MS IG NSS EISSN) 

(110-112) ಮಾನವರ ಸನ್ಮಾರ್ಗದರ್ಶನ ಮತ್ತು ಸಂಸ್ಕಾರಗಳಿಗಾಗಿ ನಿಯೋಗಿಸಲಾಗಿರುವ ಅತ್ಯುತ್ತಮ 
ಜನಕೂಟವು'ನಿಮ್ಮದಾಗಿರುತ್ತದೆ.* ನೀವು ಒಳಿತಿನ ಆದೇಶವನ್ನೀಯುತ್ತೀರಿ, ಪಾಪಕಾರ್ಯಗಳಿ೦ದ ತಡೆಯುತ್ತೀರಿ 
ಮತ್ತು ಅಲ್ಲಾಹನ ಮೇಲೆ ವಿಶ್ವಾಸವಿಡುತ್ತೀರಿ. ಈ ಗ್ರಂಥದವರು* ವಿಶ್ವಾಸವಿಡುತ್ತಿದ್ದರೆ ಅವರಿಗೇ ಚೆನ್ನಾಗಿತ್ತು. 
ಅವರಲ್ಲಿ ' ಕೆಲವರು ಸತ್ಯವಿಶ್ವಾಸಿಗಳೂ ಕಂಡು ಬರುತ್ತಾರೆ. ಆದರೂ ಅವರ ಅಧಿಕಾಂಶ ಜನರು 
ಆಜ್ಞೋಲ್ಲಂಘಕರಾಗಿರುತ್ತಾರೆ. . ಇವರು ನಿಮಗೇನೂ ಕೇಡನ್ನುಂಟು ಮಾಡಲಾರರು. ಹೆಚ್ಚೆಂದರೆ ಒಂದಿಷ್ಟು 
ಸತಾಯಿಸಬಹುದು. ಅವರು ನಿಮ್ಮೊಂದಿಗೆ ಯುದ್ಧ ಮಾಡಿದರೆ, ಹೋರಾಟದಲ್ಲಿ ಬೆನ್ನು ತೋರಿಸುವರು. 
ಅನಂತರ ಅವರಿಗೆ ಎಲ್ಲಿಂದಲೂ ನೆರವು ಒದಗದಷ್ಟು ಅಸಹಾಯಕರಾಗುವರು. ಇವರು ಇದ್ದಲ್ಲೆಲ್ಲಾ ಇವರ 
ಮೇಲೆ ಛೀಮಾರಿ ಬಿತ್ತು. ಇನ್ನೆಲ್ಲಾದರೂ' ಅಲ್ಲಾಹನಲ್ಲಿ ಅಥವಾ ಜನರಲ್ಲಿ ಆಸರೆ ಸಿಕ್ಕಿದರೆ ಆ ಮಾತು ಬೇರೆ.” 


ಮುಂದಾಗಿ ತಿಳಿಸಿರುತ್ತಾನೆ. ಇಷ್ಟಾಗಿಯೂ ಕುಟಿಲ Wi ಆಯ್ದುಕೊಂಡು ತಮ್ಮ ದುಷೃತ್ಸಗಳಿಂದ ಹಿಂಜರಿಯದವರು 
| ತಮ್ಮ ಮೇಲೆ ತಾವೇ ಅನ್ಮಾಯವೆಸಗಿಕೊಳ್ಳುತ್ತಿದ್ದಾ 

88. ಇದು ಅಲ್‌ ಬಕರಃ ಅಧ್ಯಾಯದ i ರುಕೊಲ್‌ನಲ್ಲಿ ವಿವರಿಸಲಾದ ವಿಷಯವೇ ಆಗಿದೆ. ಬನೀಇಸ್ರಾಈಲರ 
ಅನರ್ಹತೆಯ ಕಾರಣಕ್ಕಾಗಿ ಲೋಕದ ನಾಯಕತ್ವ ಸ್ಥಾನದಿಂದ ಅವರನ್ನು ಉಚ್ಛಾಟಿಸಲಾಗಿದ್ದು ಈಗ ಆ ಹುದ್ದೆಗೆ ನಿಮ್ಮನ್ನು 
ನೇಮಿಸಲಾಗಿದೆ. ಅದುದರಿಂದ ಸದಾಚಾರ ಸತ್ಕರ್ಮಗಳ ಮಟ್ಟಿಗೆ ಈ ಲೋಕದಲ್ಲಿ ನೀವೇ ಅತುತ್ತಮ ಮಾನವ ಸಮುದಾಯವಾಗಿ 
ಪರಿಣಮಿಸಿದ್ದೀರಿ. ನ್ಯಾಯನಿಷ್ಠ ನಾಯಕತ್ವಕ್ಕೆ ಅಗತ್ಯವಾಗಿರುವ, ಒಳಿತನ್ನು ಸಂಸ್ಥಾಪಿಸುವ ಮತ್ತು ಕೆಡುಕನ್ನು ಉಚ್ಚಾಟಿಸುವ ಇಚ್ಛೆ 
ಹಾಗೂ ಕಾರ್ಯತತ್ಪರತೆ ಮತ್ತು ಅಲ್ಲಾಹನನ್ನು ಮಾತ್ರ ಮನಸಾ ವಾಚಾ ಕರ್ಮಣಾ ಆರಾಧ್ಯ ಹಾಗೂ ಪರಿಪಾಲಕನೆಂದು 
ಒಪ್ಪಿಕೊಳ್ಳುವ೦ತಹ ಗುಣಗಳು ನಿಮ್ಮಲ್ಲಿ ಹುಟ್ಟಿವೆ. ಆದುದರಿಂದ ಈ ಹೊಣೆಯನ್ನು ಈಗ ನಿಮ್ಮ ಮೇಲೆ ಹೊರಿಸಲಾಗಿದೆ. ನಿಮ್ಮ 
ಹೊಣೆಗಾರಿಕೆಯನ್ನು ಅರಿತು ನಿಮ್ಮ ಪೊರ್ವಜರಿಂದಾದ ತಪ್ಪನ್ನು ಪುನರಾವರ್ತಿಸದಂತೆ ಜಾಗ್ರತೆ ವಹಿಸುವುದು ಈಗ ನಿಮ್ಮ 
' ಕರ್ತವ್ಯವಾಗಿದೆಯೆಂದು ಪ್ರವಾದಿವರ್ಯರ(ಸ) ಅನುಯಾಯಿಗಳೊಡನೆ ಹೇಳಲಾಗುತ್ತಿದೆ. (ನೋಡಿರಿ, ಅಲ್‌ ಬಕರಃ ಅಧ್ಯಾಯದ 
ಟಿಪ್ಪಣಿ .123 -124) . _ ' 

89. ಇಲ್ಲಿ ಗ್ರಂಥದವರೆಂದರೆ ಬನೀಇಸ್ರಾಈಲರು. 3 

90. ಅರ್ಥಾತ್‌- ಅವರಿಗೆ ಜಗತ್ತಿನಲ್ಲೆಲ್ಲಾದರೂ ಕೊಂಚ ಮಟ್ಟಿಗಾದರೂ ಶಾಂತಿ ಸಮಾಧಾನಗಳು ಲಭಿಸಿದರೂ ಅವು ಅವರ 
ಸ್ವಂತ ಬಲದಿಂದ ಲಭಿಸಿದುದಲ್ಲ. ಅವು ಇತರರ ಬೆಂಬಲ ಮತ್ತು تپ‎ ಫಲವಾಗಿತ್ತಷ್ಟೆ. ಕೆಲವೊಮ್ಮೆ .ಮುಸ್ಲಿಮ್‌ ರಾಷ್ಟ್ರಗಳು 
ಅಲ್ಲಾಹನ ನಾಮದಲ್ಲಿ ಅವರಿಗೆ ಆಶ್ರಯ ಕೊಟ್ಟವು. ಇನ್ನು ಕೆಲವೆಡೆ ಮುಸ್ಲಿಮೇತರರ ರಾಷ್ಟ್ರಗಳು ಅವರನ್ನು ತಮ್ಮ ರಕ್ಟಣೆಯಲ್ಲಿ 
ತೆಗೆಜುಕೊಂಡವು. ಹೀಗೆ ಅನೇಕ ವೇಳೆ ಅವರಿಗೆ _ಪ್ರಾಬಲ್ಕ್ಮ ಪಡೆಯುವ ಸಂದರ್ಭವೂ ಸಿಕ್ಕಿದೆ. ಆದರೆ ಅದು ಅವರ ಸ್ವಂತ 
ಬಲದಿಂದಲ್ಲ. ಕೇವಲ ನೆರೆಹೊರೆಯವರ ಪಾದಪೂಜೆ ಮಾಡಿದುದರ ಫಲವಾಗಿ ಮಾತ್ರ. ಅಮೇರಿಕಾ, ಬ್ರಿಟನ್‌ ಹಾಗೂ ರಶ್ಮಗಳ 
ಸಹಕಾರದಿಂದ ಇಸ್ರಾಶಲ್‌ ಎಂಬ ಹೆಸರಿಂದ ಸ್ಥಾಪನೆಗೊಂಡ ಯಹೂದೀ ರಾಷ್ಟ್ರದ ನೆಲೆಯೂ ಇದೇ ಆಗಿದೆ. ) 


ಕಾಂಡ-4 


216 : ಕುರ್‌ಆನ್‌ ವ್ಯಾಖ್ಯಾನ 


೨: ٠ 


POI SM OS sds 


4% 71 


೨೫ ೨8೧ ತಿಥಿ ೨. 7 «24 73s) OA 
{me GE ONES NO) OI LAS 


೬.4 T2355 292% 
EGS هُمَ‎ ONLI ES Sed 353 


پا $13 


ಇವರು ಅಲ್ಲಾಹನ ಕ್ರೋಧದಿಂದ ಆವರಿಸಲ್ಪಟ್ಟಿದ್ದಾರೆ. ಇವರ ಮೇಲೆ ದಾರಿದ್ಯ ಮತ್ತು ಪರಾಧೀನತೆಯು 
ಹೇರಲ್ಪಟ್ಟಿದೆ. ಇವೆಲ್ಲ ಇವರು ಅಲ್ಲಾಹನ ನಿದರ್ಶನಗಳನ್ನು ನಿಷೇಧಿಸುತ್ತಲಿದ್ದುದರಿಂದಲೂ ಪ್ರವಾದಿಗಳನ್ನು 
ಅನ್ಮಾಯವಾಗಿ ವಧಿಸಿರುವುದರಿಂದಲೂ ಉಂಟಾಗಿವೆ. ಇವರ ಅವಿಧೇಯತೆ ಮತ್ತು ಅತಿರೇಕಗಳ 
ಪರಿಣಾಮವಿದು. p ۱ 
13-117) ಆದರೆ ಗ್ರಂಥದವರೆಲ್ಲರೂ ಒಂದೇ ತೆರನಾಗಿರುವುದಿಲ್ಲ. ಅವರಲ್ಲಿ ನೇರಮಾರ್ಗದಲ್ಲಿ | 
ಸಿ ರವಾಗಿರುವ ಕೆಲವರೂ ಇದ್ದಾರೆ. ಅಪರು ರಾತ್ರಿಕಾಲದಲ್ಲಿ ಅಲ್ಲಾಹನ ಸೂಕ್ತಗಳನ್ನು ಪಠಿಸುತ್ತಾರೆ ಮತ್ತು | 
ಅವನ ಮುಂದೆ ಸಾಷ್ಟಾಂಗವೆರಗುತ್ತಾರೆ. ಅಲ್ಲಾಹ್‌ ಮತ್ತು ಪರಲೋಕದ ಮೇಲೆ ವಿಶ್ವಾಸವಿರಿಸುತ್ತಾರೆ. ಒಳಿತಿನ 
ಆದೇಶವನ್ನೀಯುತ್ತಾರೆ ಪಾಪಕಾರ್ಯಗಳಿಂದ ತಡೆಯುತ್ತಾರೆ ಮತ್ತು ಸತ್ಕಾರ್ಯಗಳಲ್ಲಿ ನಿರತರಾಗಿಕುತ್ತಾರೆ. 
ಇವರು ಸಜ್ಜನರು. ಇವರು ಮಾಡುವ ಯಾವ ಸತ್ಯರ್ಮಗಳನ್ನೂ ಕಡೆಗಣಿಸಲಾಗದು. ಅಲ್ಲಾಹನು ಧರ್ಮನಿಷ್ಮರನ್ನು 
ಚೆನ್ನಾಗಿ ಬಲ್ಲನು. ಸತ್ಯನಿಷೇಧ ನೀತಿಯನ್ನನುಸರಿಸಿದವರಿಗೆ ಅಲ್ಲಾ: ಹನೆದುರು ಅವರ ಸಂಪತ್ತಾಗಲಿ, ಸಂತಶಿಯಾಗಲಿ 
ಏನೂ ಫಲ ಕೊಡಲಾರದು. ಅವರಂತು ನರಕಾಗ್ನಿಯಲ್ಲಿ ಬೀಳುವವರು ಮತ್ತು ಅಲ್ಲೇ ಸದಾಕಾಲ ಉಳಿಯುವರು. | 
ಅವರು ತಮ್ಮ ಇಹಜೀವನದಲ್ಲಿ ಖರ್ಚು ಮಾಡುತ್ತಿರುವುದರ ಉಪಮೆಯು ಹಿಮಮಯ ಗಾಳಿಯಂತೆಯೂ 
ಅದು ತಮ್ಮ ಮೇಲೆ ತಾವೇ ಅನ್ಯಾಯವೆಸಗಿಕೊಂಡವರ ಹೊಲದ ಮೇಲೆ ಬೀಸಿ, ಅದನ್ನು ನಾಶ 


ಕಾಂಡ -4 


3. ಆಲಿ ಇಮ್‌ರಾನ್‌ 217 


ے‫ ہم شدچقد حصپو PNET‏ ےر ೨.೩‏ 9,99 ٹر صوط 
GAL 5 ds MEO IS Ek‏ 
p 9‏ 


بے ۱957م ٥١ہ 23h‏ ہے PN PREG‏ و۶ 
قل بََْالْحم ایت ان نتم نون( ما نلم ನತು‏ 
ಮಾಡಿಬಿಟ್ಟಿಂತೆಯೂ ಇರುತ್ತದೆ.”' ಅಲ್ಲಾಹನು ಅವರ ಮೇಲೆ ಅನ್ಮಾಯವೆಸಗಲಿಲ್ಲ, ವಾಸ್ತವದಲ್ಲಿ ಇವರು‏ 
ಸ್ವತಃ ತಮ್ಮ ಮೇಲೆ ಅನ್ಯಾಯವೆಸಗುತ್ತಿದ್ದಾರೆ.‏ 

(118-120) ಓ ಸತ್ಯವಿಶ್ವಾಸಿಗಳೊ ನಿಮ್ಮವರ ಹೊರತು ಅನ್ಮರನ್ನು ನಿಮ್ಮ ರಹಸ್ಯ್ಕಜ್ಞಾನಿಗಳನ್ನಾಗಿ 
ಮಾಡಿಕೊಳ್ಳಬೇಡಿರಿ. ಅವರು ನಿಮ್ಮ ದುಃಸ್ಲಿತಿಯಿಂದ ಲಾಭಪಡೆಯುವ ಯಾವ ಸಂದರ್ಭವನ್ನೂ 
ಕಳೆದುಕೊಳ್ಳುವುದಿಲ್ಲ.”: ನಿಮಗೆ ಹಾನಿಯುಂಟಾಗುವ ವಿಷಯವೇ ಅವರಿಗೆ ಪ್ರಿಯವಾಗಿರುತ್ತದೆ. ಅವರ 
ಹೃದಯದಲ್ಲಿರುವ ದ್ವೇಷವು ಅವರ ಬಾಯಿಯಿಂದ ಹೊರ ಹೊಮ್ಮುತ್ತದೆ ಮತ್ತು ಅವರು ತಮ್ಮ ಹೃದಯದಲ್ಲಿ 
ಅಡಗಿಸಿಕೊಂಡಿರುವುದು ಅದಕ್ಕಿಂತಲೂ ಕಠಿಣತರವಾಗಿದೆ. ನಾವು ನಿಮಗೆ ಸುಸ್ಪಷ್ಟ ಮಾರ್ಗದರ್ಶನಗಳನ್ನು 
ನೀಡಿದ್ದೇವೆ. ನೀವು ವಿಚಾರವಂತರಾಗಿದ್ದರೆ. (ಇ೦ತಹವರೊಂದಿಗೆ ಸಂಬಂಧವಿರಿಸಿಕೊಳ್ಳುವ ವಿಷಯದಲ್ಲಿ 


91. ಈ ಉದಾಹರಣೆಯಲ್ಲಿ ಹೊಲವೆಂದರೆ ಈ ಜೀವನವೆಂಬ ಹೊಲ. ಅದರ ಬೆಳೆಯನ್ನು ಪರಲೋಕದಲ್ಲಿ ಕೊಯ್ಯಲಿಕ್ಕಿದೆ. 
'ಗಾಳಿ' ಎಂದರೆ ಸತ್ಯನಿಷೇಧಿಗಳು ಸಾರ್ವಜನಿಕ ಸೇವಾಕಾರ್ಯಗಳಲ್ಲಿ ಮತ್ತು ದಾನಧರ್ಮಗಳಲ್ಲಿ ಹಣ ವ್ಯಯಿಸುವಾಗ ಅವರಲ್ಲಿರುವ 
ತೋರಿಕೆಯ ಸದುದ್ದೇಶ. 'ಹಿಮ' ಎಂದರೆ ಅವರ ಸಂಪೂರ್ಣ ಜೀವನ ವೃರ್ಥವಾಗಿ ಹೋಗಲು ಕಾರಣವಾಗಿರುವ- ನಿಷ್ಕಳಂಕ 
ವಿಶ್ವಾಸ ಮತ್ತು ದೇವಾದೇಶಗಳ ಅನುಸರಣೆಯ ಅಭಾವ. ಈ ಉಪಮೆಯಿಂದ ಅಲ್ಲಾಹನು ತಿಳಿಸಬಯಸುವುದೇನೆಂದರೆ - ಗಾಳಿಯು 
ಬೆಳೆಗಳ ಸಮೃದ್ಧಿಗೆ ಉಪಯುಕ್ತವಾದುದು. ಆದರೆ ಅದೇ ಗಾಳಿಯು ಹಿಮಮಯವಾಗಿದ್ದರೆ, ಅದು ಪೈರನ್ನು ಪೋಷಿಸುವ ಬದಲಿಗೆ 
ಅದನ್ನು ನಾಶಪಡಿಸಿ ಬಿಡುತ್ತದೆ. ಅದೇ ರೀತಿಯಲ್ಲಿ ದಾನಧರ್ಮಾದಿಗಳು ಮಾನವನಿಗೆ ಪರಲೋಕದ ಬಂಡವಾಳವನ್ನು ಪೋಷಿಸುವ 
ಸಾಧನವಾಗಿದ್ದರೂ ಅದರೊಳಗೆ 'ಕುಫ್ರ್‌'(ಅಧರ್ಮದ)ನ ವಿಷ ಬೆರೆತಿದ್ದರೆ ಈ ದಾನಧರ್ಮಾದಿಗಳೇ ಫಲಕಾರಿಯಾಗುವ ಬದಲಿಗೆ 
ಹಾನಿಕರವಾಗಿ ಬಿಡುತ್ತವೆ. ಮಾನವನ ಮಾಲಕನೂ ಅವನ ಸ್ವಾಧೀನವಿರುವ ಸೃತ್ತಿನ ಮಾಲಕನೂ ವಾಸ್ತವದಲ್ಲಿ ಅಲ್ಲಾಹನೇ 
ಆಗಿರುತ್ತಾನೆ. ಅವನು ವಾಸಿಸಿಕೊಂಡಿರುವ ಹಾಗೂ ದುಡಿಯುತ್ತಿರುವ ಈ ಭೂಮಿಯೂ ಅಲ್ಲಾಹನದೇ. ಇಂತಿರುವಾಗ ಅಲ್ಲಾಹನ 
ಈ ಬಾಸನು ತನ್ನ ಮಾಲಕನ ಸರ್ವಾಧಿಕಾರವನ್ನು ಒಪ್ಪುವುದಿಲ್ಲ ಅಥವಾ ಅವನ ಆರಾಧನೆಯೊಂದಿಗೆ ಇನ್ನಿತರರ ಆರಾಧನೆಯನ್ನೂ 
ಮಿಶ್ರ ಮಾಡುತ್ತಾನೆ ಮತ್ತು ತಾನು ಅಲ್ಲಾಹನ ಸೊತ್ತು ಹಾಗೂ ಅವನ ಸ್ಥಳವನ್ನು ಬಳೆಸಿಕೊಳ್ಳುತ್ತಿದ್ದೂ ಅವನ ನಿಯಮ 
ನಿಬಂಧನೆಗಳನ್ನು ಅನುಸರಿಸುವುದಿಲ್ಲವಾದರೆ ಅವನ ಬಳಕೆಗಳೆಲ್ಲವೂ ನಖಶಿಖಾಂತ ಅಪರಾಧವಾಗಿ ಬಿಡುತ್ತದೆ. ಪ್ರತಿಫಲ ಸಿಗುವ 
ಮಾತಂತಿರಲಿ- ಅವನಂತು ಈ ಎಲ್ಲ ಕಾರ್ಯಗಳಿಗಾಗಿ ಕ್ರಿಮಿನಲ್‌ ಮೊಕದ್ದಮೆಯನ್ನು ಎದುರಿಸಲು ಅರ್ಹನಾಗಿರುತ್ತಾನೆ. ಅವನ |. 
ದಾನಧರ್ಮಗಳ ನೆಲೆಯು ಓರ್ವ ನೌಕರನು ತನ್ನ ಮಾಲಕನ ಅನುಮಶಿ ಪಡೆಯದೆ ಅವನ ಶಿಜೋರಿಯನ್ನು ತೆರೆದು ತನ್ನಿಚ್ಛಿ ಪ್ರಕಾರ 
ಖರ್ಚು ಮಾಡುತ್ತಿರುವಂತಿದೆ. 

92. ಮದೀನಾದ ಸುತ್ತಮುತ್ತಲು ವಾಸಿಸುತ್ತಿದ್ದ ಯಹೂದಿಯರೊಂದಿಗೆ ಔಸ್‌ ಮತ್ತು ಖರ್ರುಜ್‌ ಗೋತ್ರಗಳವರ ಗೆಳೆತನವು 
ಬಹಳ ಹಿಂದಿನಿಂದಲೇ ಇತ್ತು. ಈ ಗೆಳೆತನವು ವ್ಯಕ್ತಿ ವ್ಯಕ್ತಿಗಳೊಳಗೂ ಇತ್ತು ಗೋತ್ರ ಗೋತ್ರಗಳೊಳಗೂ ಇತ್ತು. ಅವರು ಪರಸ್ಪರ 


ಕಿ 


ಕಾಂಡ -4 


218 ಕುರ್‌ಆನ್‌ ವ್ಯಾಖ್ಯಾನ 


سروم 7ط سر 


پصلؤن 


ಜಾಗರೂಕರಾಗಿರಿ.) ನೀವು ಅವರನ್ನು ಪ್ರೀತಿಸುತ್ತೀರಿ. ಆದರೆ ಅವರು ನಿಮ್ಮನ್ನು ಪ್ರೀತಿಸುವುದಿಲ್ಲ. ವಸ್ತುತಃ 
ನೀವು ಎಲ್ಲ ದೇವಗ್ರಂಥಗಳನ್ನೂ ಸಮ್ಮತಿಸುತ್ತೀರಿ. ಅವರು ನಿಮ್ಮನ್ನು ಭೇಟಿಯಾದಾಗ, "ನಾವು ಸಹ (ನಿಮ್ಮ 
ಪ್ರವಾದಿ ಮತ್ತು ಗ್ರಂಥವನ್ನು) ಒಪ್ಪಿಕೊಂಡೆವು" ಎನ್ನುತ್ತಾರೆ. ಆದರೆ ನಿಮ್ಮನ್ನು ಬಿಟ್ಟಗಲಿದಾಗಲಂತು ನಿಮ್ಮ 
ವಿರುದ್ಧೆ ಕ್ರೋಧಾತಿರೇಕದಿಂದ ತಮ್ಮ ಬೆರಳುಗಳನ್ನು ತಾವೇ ಕಚ್ಚಿಕೊಳ್ಳಲಾರಂಭಿಸುತ್ತಾರೆ. "ನಿಮ್ಮ ಕ್ರೋಧದಲ್ಲಿ 
ನೀವೇ ಬೆಂದು ಸಾಯಿರಿ" ಎಂದು ಅವರೊಡನೆ ಹೇಳಿರಿ. ಅಲ್ಲಾಹನು ಹೃದಯಗಳೊಳಗೆ ಅವಿತಿರುವ 
ರಹಸ್ಯಗಳನ್ನೂ ತಿಳಿದಿರುತ್ತಾನೆ. ನಿಮಗೆ ಹಿತವಾದರೆ ಅವರಿಗೆ ಅಹಿತವೆನಿಸುತ್ತದೆ ಮತ್ತು ನಿಮ್ಮ ಮೇಲೇನಾದರೂ 
ವಿಷತ್ತು ಬಂದರೆ ಅವರು ಸಂತೋಷಪಡುತ್ತಾರೆ. ಆದರೆ ನೀವು ಸಹನೆಯಿಂದ ವರ್ತಿಸಿದರೆ ಮತ್ತು ಅಲ್ಲಾಹನಿಗೆ 
ಭಯಪಟ್ಟು ಕಾರ್ಯವೆಸಗುತ್ತಿದ್ದರೆ ಅವರ ಯಾವ ಹಂಚಿಕೆಯೂ ನಿಮ್ಮ ವಿರುದ್ಧ ಪರಿಣಾಮವನ್ನುಂಟು 
ಮಾಡಲಾರದು. ಅವರು ಮಾಡುತ್ತಿರುವುದೆಲ್ಲವನ್ನೂ ಅಲ್ಲಾಹನು ಆವರಿಸಿದ್ದಾನೆ. 

(121) (ಓ ಪೈಗಂಬರರೇ ಮುಸ್ಲಿಮರ ಮುಂದೆ ಆ ಸಂದರ್ಭದ ಪ್ರಸ್ತಾಪವೆತ್ತಿರಿ) ನೀವು ಮುಂಜಾನೆ 


ಪಂ ವ 


ನೆರೆಹೊರೆಯವರೂ ಒಪ್ಪಂದ ಬದ್ಧ ಗೆಳೆಯರೂ ಆಗಿದ್ದರು. ಔಸ್‌ ಮತ್ತು ಖರ್ರುಜ್‌ ಗೋತ್ರಗಳು ಮುಸ್ಲಿಮರಾದ ಬಳಿಕವು 
ಯಹೊದಿಯರೊಡನೆ ತಮಗಿದ್ದ ಹಳೆಯ ಗೆಳೆತನವನ್ನು ಹಾಗೆಯೇ ಮುಂದುವರಿಸಿಕೊಂಡೇ ಇದ್ದರು. ಅವರೆಲ್ಲರೂ ತಮ್ಮ ಹಿಂದಿನ 
ಗೆಳೆಯರೊಂದಿಗೆ ಪ್ರೇಮ ಮತ್ತು ಪ್ರಾಮಾಣಿಕತೆಯ ವೃವಹಾರವನ್ನೇ ಇಟ್ಟುಕೊಂಡು ಭೇಟಿಯಾಗುತ್ತಿದ್ದರು. ಆದರೆ ಯಹೂದಿಯರಿಗೆ 
ಪ್ರವಾದಿವರ್ಯರ(ಸ) ಮತ್ತು ಅವರ ಆಂದೋಲನದ ಮೇಲೆ ಉಂಟಾಗಿದ್ದ ಅತಿ ವೈರತ್ವ್ಯದಿಂದಾಗಿ ಈ ಹೊಸ ಆಂದೋಲನಕ್ಕೆ 
ಸೇರಿದ ಯಾವುದೇ ವ್ಯಕ್ತಿಯೊಂದಿಗೆ ಪ್ರಾಮಾಣಿಕ ಪ್ರೇಮವನ್ನಿರಿಸಿಕೊಳ್ಳಲು ಅವರು ಸಿದ್ಧರಿರಲಿಲ್ಲ. ಅವರು ಅನ್ಸಾರ(ಮದೀನಾ 
ವಾಸಿ ಮುಸ್ಲಿಮರು) ರೊಡನೆ ತೋರಿಕೆಗೆ ಮಾತ್ರ ಹಿಂದಿನಂತೆಯೇ ಸಂಬಂಧವನ್ನು ಇಟ್ಟು ಕೊಂಡಿದ್ದರು. ಆದರೆ ಒಳಗಿಂದೊಳಗೆ 
ಅವರ ಪರಮ ಶತ್ರುಗಳಾಗಿದ್ದರು. ಈ ತೋರಿಕೆಯ ಸ್ನೇಹಾಚಾರದಿಂದ ಲಾಭ ಪಡೆಯುತ್ತ ಯಾವ ರೀತಿಯಿಂದಾದರೂ ಮುಸ್ಲಿಮರ 
ಕೂಟದಲ್ಲಿ ಆಂತರಿಕ ಕ್ಷೋಭೆಯನ್ನುಂಟು ಮಾಡಬೇಕೆಂದೂ ಅವರ ಸಾಂಘಿಕ ರಹಸ್ಯಗಳನ್ನು ತಿಳಿದುಕೊಂಡು ಅವರ ಶತ್ರುಗಳಿಗೆ 
ತಲಪಿಸಬೇಕೆಂದೂ ಅನವರತವೂ ಪ್ರಯತ್ನಿಸುತ್ತಿದ್ದರು. ಇಲ್ಲಿ ಅಲ್ಲಾಹನು ಈ ಕಪಟ ನೀತಿಯ ಬಗ್ಗೆ ಮುಸ್ಲಿಮರು 
ಜಾಗೃತರಾಗಿರಬೇಕೆಂದು ಆದೇಶಿಸುತ್ತಿದ್ದಾನೆ. ' | 

93. ಅರ್ಥಾತ್‌- ವಾಸ್ತವದಲ್ಲಿ ನಿಮಗೆ ಅವರ ಮೇಲೆ ಆಕ್ಸೇಪವಿರಬೇಕಾಗಿತ್ತು. ಅದರ ಬದಲಿಗೆ ಅವರಿಗೆ ನಿಮ್ಮ ಮೇಲೆ 
ಆಕ್ಸೇಪವಿರುವುದು ಆಶ್ಚರ್ಯದ ಸಂಗತಿ. ನೀವು ಕುರ್‌ಆನಿನೊಂದಿಗೆ ತೌರಾತನ್ನೂ ನಂಬುತ್ತೀರಿ. ಆದುದರಿಂದ ಅವರಿಗೆ ನಿಮ್ಮ 
ಮೇಲೆ ಆಕ್ಲೇಪವಿರಲು ಏನೂ ಕಾರಣವಿಲ್ಲ. ಇರುವುದಿದ್ದರೆ ನಿಮಗೆ ಅವರ ಮೇಲೆ ಆಕ್ಲೇಪವಿರಬಹುದಿತ್ತು. ಏಕೆಂದರೆ ಅವರು 
ಕುರ್‌ಆನನ್ನು ನಂಬುವುದಿಲ್ಲ. . 
94. ಇಲ್ಲಿಂದ ನಾಲ್ಕನೆಯ ಉಪನ್ಮಾಸ ಆರಂಭವಾಗುತ್ತದೆ. ಇದು ಉಹುಬ್‌ ಯುದ್ಧಾನಂತರ ಅವಶೀರ್ಣಗೊಂಡಿತು. 


ಕಾಂಡ-4 


3. ಆಲಿ ಇಮ್‌ರಾನ್‌ 219 
ಇದರಲ್ಲಿ ಉಹುದ್‌ ಯುದ್ಧದ ಬಗ್ಗೆ ವಿಮರ್ಶೆ ಮಾಡಲಾಗಿದೆ. ಮೇಲಿನ ಉಪನ್ಯಾಸವನ್ನು ಮುಕ್ತಾಯಗೊಳಿಸುತ್ತ ಕೊನೆಗೆ, "ನೀವು 
ಸಹನೆಯಿಂದ ವರ್ತಿಸಿದರೆ ಮತ್ತು ಅಲ್ಲಾಹನಿಗೆ ಭಯಪಟ್ಟು ಕಾರ್ಯವೆಸಗುತ್ತಿದ್ದರೆ, ಅವರ ಯಾವ ಹಂಚಕೆಯೂ ನಿಮ್ಮ ವಿರುದ್ಧ 
ಪರಿಣಾಮವನ್ನುಂಟು ಮಾಡಲಾರದು" ಎಂದು ಹೇಳಲಾಗಿತ್ತು. ಇದೀಗ ಮುಸ್ಲಿಮರಲ್ಲಿ ಸಹನೆಯ ಅಭಾವವಿದ್ದುದೂ ಅವರ ಪೈಕಿ 
ಕೆಲವರಿಂದ ದೇವಭಯಕ್ಕೆ ವಿರುದ್ಧವಾದ ಕೆಲವು ತಪ್ಪುಗಳು ಸಂಭವಿಸಿ ಹೋದುದೂ ಉಹುದ್‌ ಯುದ್ಧದಲ್ಲಿ ಅವರಿಗೆ 
ಸೋಲುಂಟಾಗಲು ಕಾರಣವಾಯಿತು. ಆದುದರಿಂದ ಆ ದೌರ್ಬಲ್ಯಗಳ ಬಗ್ಗೆ ಎಚ್ಚರಿಕೆ ನೀಡುವ ವಾಕ್ಕಗಳು ಮೇಲಿನ ಮಾತುಗಳ 
ನಂತರಬೇ ಸೇರಿಸಲ್ಪಟ್ಟವು. 

ಉಹುದ್‌ ಯುದ್ಧದಲ್ಲಿ ಸಂಭವಿಸಿದ ಎಲ್ಲ ಪ್ರಮುಖ ಘಟನೆಗಳನ್ನು ಈ ಉಪನ್ಮಾಸದಲ್ಲಿ ಒಂದೊಂದಾಗಿ ಎತ್ತಿಕೊಂಡು 
ಕೆಲವು ಯೋಗ್ಯ ಪದಗಳನ್ನು ಬಳಸಿ ಅದರ ಬಗ್ಗೆ ಬೋಧಪ್ರದವಾದ ವಿಮರ್ಶೆ ನಡೆಸಲಾಗಿರುತ್ತದೆ. ಇದನ್ನು ತಿಳಿದುಕೊಳ್ಳಲು 
ಆ ಘಟನೆಗಳ ಹಿನ್ನೆಲೆಯನ್ನು ಮುಂದಿಟ್ಟುಕೊಳ್ಳಬೇಕಾದುದು ಅಗತ್ಯ. 

ಹಿಜರಿ ಶಕ 3ರ ಶವ್ಸಾಲ್‌ ತಿಂಗಳ ಆರಂಭದಲ್ಲಿ ಕುರೈಶ್‌ ಗೋತ್ರದ ಸತ್ಯನಿಷೇಧಿಗಳು ಮೂರು ಸಾವಿರ ಸೈನಿಕರನ್ನು 
ತೆಗೆದುಕೊಂಡು ಬಂದು ಮದೀನಾದ ಮೇಲೆ ಆಕ್ರಮಣ ನಡೆಸಿದರು. ಅವರಲ್ಲಿ ಸೇನಾ ಬಲದೊಂದಿಗೆ ಯುದ್ಧ ಸಾಮಗ್ರಿಗಳೂ 
ಮುಸ್ಲಿಮರಿಗಿಂತ' ಬಹಳ ಹೆಚ್ಚಿದ್ದುವು ಮಾತ್ರವಲ್ಲದೆ ಬದ್ರ್‌ ಯುದ್ಧದ ಪ್ರಶೀಕಾರದ ಉದ್ವೇಗವೂ ಅತ್ಮಧಿಕವಾಗಿತ್ತು. 
ಪ್ರವಾದಿವರ್ಯರು(ಸ) . ಮತ್ತು ಅವರ ಅನುಭವಶಾಲಿ ಸಂಗಾತಿಗಳು(ರ) ಮದೀನಾದಲ್ಲೇ ಇದ್ದುಕೊಂಡು ರಕ್ಷಣಾ ಹೋರಾಟ 
ನಡೆಸಬೇಕೆಂದು ಅಭಿಪ್ರಾಯಪಟ್ಟಿದ್ದರು. ಆದರೆ ಹುತಾತ್ಮರಾಗಬೇಕೆಂಬ ಉತ್ಸಾಹ ತುಂಬಿ ತುಳುಕುತ್ತಿದ್ದ ಹಾಗೂ ಬಬ್ಸ್‌ 
ಯುದ್ಧದಲ್ಲಿ ಭಾಗವಹಿಸಲು ಅವಕಾಶ ಸಿಗದಿದ್ದ ಕೆಲವು ತರುಣರು ಮದೀನಾದಿಂದ ಹೊರಗೆ ಹೋಗಿ ಎದುರಿಸಬೇಕೆಂದು ಆಗ್ರಹ 
ಪಟ್ಟರು. ಕೊನೆಗೆ ಪ್ರವಾದಿವರ್ಯರು(ಸ) ಅವರ ಒತ್ತಾಯಕ್ಕೆ ಮಣಿದು ಹೊರ ಹೋಗುವ ನಿರ್ಧಾರವನ್ನೇ ಕೈಗೊಂಡರು. 
ಅವರೊಂದಿಗೆ ಒಂದು ಸಾವಿರ ಮಂದಿ ಹೊರಟಿದ್ದರು. ಅದರೆ 'ಶೌತ್‌' ಎಂಬಲ್ಲಿಗೆ ತಲಪಿದಾಗ ಅಬ್ದುಲ್ಲಾ ಬನ್‌ ಉಬೆ ತನ್ನ 
ಮುನ್ನೂರು ಮಂದಿ ಸಂಗಡಿಗರೊಂದಿಗೆ ಬೇರ್ಪಟ್ಟನು. ಈ ಸಂದಿಗ್ಗು ಕಾಲಘಟ್ಟದಲ್ಲಿ ಅವನ ಈ ವರ್ತನೆ ಮುಸ್ಲಿಮರ ಸೇನೆಯಲ್ಲಿ 
ತುಂಬಾ ಗೊಂದಲ ಉಂಟು ಮಾಡಿತು. ಬನೂ ಸಲ್ಮ ಮತ್ತು ಬನೂಗಿಹಾರಿಸಾ ಗೋತ್ರದವರು ಕೂಡಾ ಹಿಂದಿರುಗುವ ಯೋಚನೆ 
ಮಾಡಿಬಿಟ್ಟರು. ಆದರೆ ಅತ್ಯಂತ ಸ್ಥಿರಚಿತ್ತರಾದ ಸಹಾಬಿಗಳ(ರ) ಪರಿಶ್ರಮದಿಂದ ಈ ಗೊಂದಲ ನೀಗಿತು. ಹೀಗೆ ಪ್ರವಾದಿವರ್ಯರು(ಸ) 
ಉಳಿದ ಏಳ್ನೊರು ಮಂದಿಯೊಂದಿಗೆ ಮುಂದುವರಿದು ಉಹುದ್‌ ಪರ್ವತದ ತಟದಲ್ಲಿ (ಮದೀನಾದಿಂದ ಸುಮಾರು 4 ಮೈಲು 
ದೂರದಲ್ಲಿ) ಪರ್ವತವು ತಮ್ಮ ಹಿಂಬದಿಯಲ್ಲಿ ಮತ್ತು ಕುರೈಶರ ಸೇನೆಯು ತಮ್ಮ ಮುಂದೆ ಇರುವಂತೆ ಯುದ್ಧಕ್ಕೆ ಸಜ್ಞಾಗಿ ನಿಂತರು. 
ಕುರೈಶ್‌' ಸೇನೆಯ ಮುಂದೆ ಒಂದು ಬದಿಯಲ್ಲಿ ಒಂದೇ ಒಂದು ಗಿರಿಕಣಿವೆಯಿದ್ದು, ಅಲ್ಲಿಂದ ಕುರೈಶ್‌ ಶತ್ರುಗಳು ಹಠಾತ್ತನೆ 
ದಾಳಿ ಮಾಡುವ ಅಪಾಯವಿತ್ತು. ಅಲ್ಲಿ ಪ್ರವಾದಿವರ್ಯರು(ಸ) ಹೆ. ಅಬ್ದುಲ್ಲಾ ಬಿನ್‌ ಜುಬೈರ್‌(ರ) ನೇತೃತ್ವದಲ್ಲಿ 50 ಮಂದಿ 
ಬಿಲ್ಲಾಳುಗಳನ್ನು ನೇಮಿಸಿ, "ಯಾರನ್ನೂ ನಮ್ಮ ಬಳಿಗೆ ಬರಲು ಬಿಡಬಾರದು. ಪರಿಸ್ಥಿತಿ ಎಷ್ಟು ಹದಗೆಟ್ಟರೂ ನೀವು ಇಲ್ಲಿಂದ 
ಕದಲಬಾರದು. ನಮ್ಮ ಮಾಂಸವನ್ನು ಪಕ್ಷಿಗಳು ಕುಕ್ಕುತ್ತಿರುವುದನ್ನು ನೀವು ಕಣ್ಣಾರೆ ಕಂಡರೂ ನಿಮ್ಮ ಸ್ಥಾನ ಬಿಟ್ಟು ಕದಲಬಾರದು" 
ಎಂದು ತಾಕೀತು ಮಾಡಿದರು. ಇದಾದ ಬಳಿಕ ಯುದ್ಧ ಆರಂಭವಾಯಿತು. ಪ್ರಾರಂಭದಲ್ಲಿ ಮುಸ್ಲಿಮರ ಕೈ ಮೇಲಾಗಿ ಶತ್ರು 
ಸೇನೆಯಲ್ಲಿ ಸೋಲಿನ ಲಕ್ಷಣಗಳು ತಲೆದೋರಲಾರಂಭಿಸಿದುವು, ಆದರೆ ಮುಸ್ಲಿಮರು ತಮ್ಮ ಈ ಆರಂಭದ ವಿಜಯವನ್ನು 
ಪರಿಪೂರ್ಣತೆಗೆ ಮುಟ್ಟಿಸುವುದನ್ನು ಬಿಟ್ಟು ಸಮರಾರ್ಜಿತ ವಸ್ತುಗಳ ದುರಾಶೆಯಲ್ಲಿ ಸಿಲುಕಿ ಶತ್ರು ಸೇನೆಯನ್ನು ದೋಚಲಾರಂಭಿಸಿದರು. 
ಅತ್ತ ಹಿಂಬದಿಯಿಂದ ರಕ್ಷಣೆಗಾಗಿ ಪ್ರವಾದಿವರ್ಯರಿಂದ(ಸ) ನೇಮಿಸಲ್ಪಟ್ಟಿದ್ದವರು ಶತ್ರುಗಳು ಕಾಲಿಗೆ ಬುದ್ದಿ ಹೇಳುತ್ತಿರುವುದನ್ನು 
ಸಮರಾರ್ಜಿತ ವಸ್ತುಗಳು ದೋಚಲ್ಪಡುತ್ತಿರುವುದನ್ನೂ ಕಂಡಾಗ ತಮ್ಮ ಸ್ಥಾನ ಬಿಟ್ಟು ಸಮರಾರ್ಜಿತದ ಕಡೆಗೆ ಧಾವಿಸಿದರು. ಹ. 
ಅಬ್ದುಲ್ಲಾ ಬಿನ್‌ ಜುಬೈರ್‌ರು(ರ) ಅವರಿಗೆ ಪ್ರವಾದಿವರ್ಯರು(ಸ) ನೀಡಿದ್ದ ಆದೇಶವನ್ನು ನೆನಪಿಸಿ ಅವರನ್ನು ಎಷ್ಟು ತಡೆದರೂ 
ಕೆಲವೇ ಮಂದಿಯ ವಿನಾ ಯಾರೂ ನಿಲ್ಲಲಿಲ್ಲ. ಆಗ ಸತ್ಕನಿಪೇಧಿಗಳ ಸೇನಾನಾಯಕರಾಗಿದ್ದ ಖಾಲಿದ್‌ ಬಿನ್‌ ವಲೀದ್‌ರು ಈ 
ಸಂದರ್ಭದಿಂದ ಸಂಪೂರ್ಣ ಪ್ರಯೋಜನ ಪಡೆದರು. ಅವರು ಆ ಪರ್ವತವನ್ನು ಸುತ್ತುವರಿದು ಅದೇ ಗಿರಿಕಣಿವೆಯ ಮಾರ್ಗವಾಗಿ 
ಬಂದು ಹಿಂದಿನಿಂದ ಮುತ್ತಿಗೆ ಹಾಕಿ ಬಿಟ್ಟರು. ಹ. ಅಬ್ದುಲ್ಲಾ ಬಿನ್‌ ಜುಬೈರ್‌ರು(ರ) ತಮ್ಮ ಜೊತೆ ಇದ್ದ ಕೆಲವೇ ಮಂದಿ 
ಸೈನಿಕರ ಸಹಾಯದಿಂದ ಈ ಆಕ್ರಮಣವನ್ನು ತಡೆಯಲು ಯತ್ನಿಸಿದರು. ಆದರೆ ಸಾಧ್ಯವಾಗಲಿಲ್ಲ. ಈ ಪ್ರವಾಹವು ಒಮ್ಮೆಲೆ 
ಮುಸ್ಲಿಮರ ಮೇಲೆರಗಿತು. ಇನ್ನೊಂದು ದಿಕ್ಕಿನಲ್ಲಿ, ಪಲಾಯನ ಮಾಡುತ್ತಿದ್ದ ಶತ್ರು ಸೈನ್ಯದವರೂ ಹಿಂದಿರುಗಿ ಬಿಟ್ಟರು. ಹೀಗೆ 
ಯುದ್ದದ ಗತಿಯು ಒಮ್ಮೆಲೆ ಬದಲಾಗಿ ಹೋಯಿತು. ಈ ಅನಿರೀಕ್ಷಿತ ಘಟನೆಯಿಂದ ಮುಸ್ಲಿಮರ ಒಂದು ದೊಡ್ಡ ವಿಭಾಗವು 
ದಿಕ್ಕು ಕಾಣದೆ ಓಟಕ್ಕಿತ್ತಿತ್ತು. ಆದರೂ ಕೆಲವು'ಶೂರ ಸಿಪಾಯಿಗಳು ರಣರಂಗದಲ್ಲಿ ಖಾಡಾಖಾಡಿಯಾಗಿ ಯುದ್ಧ ಮಾಡಿದರು. 


ಕಾಂಡ -4 


220 ಕುರ್‌ಆನ್‌ ವ್ಯಾಖ್ಮಾನ 


7 


تق AS‏ حت 
by ie [0:07‏ 


2 


12 يک 080" 


p 


EE 


ನಿಮ್ಮ ಮನೆಯಿಂದ ಹೊರಟಿದ್ದಿರಿ ಮತ್ತು (ಉಹುದ್‌ ಬಯಲಿನಲ್ಲಿ), ಮುಸ್ಲಿಮರನ್ನು ಯುದ್ಧಕ್ಕಾಗಿ ಅಲ್ಲಲ್ಲಿ 
ನೇಮಕ ಮಾಡುತ್ತಿದ್ದಿರಿ. ಅಲ್ಲಾಹ್‌ ಸರ್ವಶ್ರುತನಾಗಿರುತ್ತಾನೆ ಮತ್ತು ಎಲ್ಲವನ್ನೂ ಬಲ್ಲವನಾಗಿರುತ್ತಾನೆ. 
(122-123) ನಿಮ್ಮಲ್ಲಿ ಎರಡು ತಂಡಗಳು ಹೇಡಿತನ ತೋರಿಸಲುದ್ಭುಕ್ತರಾಗಿ ಬಿಟ್ಟಿದ್ದ ಸಂದರ್ಭವನ್ನು 
ಸ್ಮರಿಸಿರಿ. ಅವರ ಸಹಾಯಕ್ಕೆ ಅಲ್ಲಾಹ್‌ ಉಪಸ್ಥಿತನಿದ್ದನು ಮತ್ತು ಸತ್ಕವಿಶ್ವಾಸಿಗಳು ಅಲ್ಲಾಹನ ಮೇಲೆಯೇ 
ಭರವಸೆಯನ್ನಿಡಬೇಕು. ಇದಕ್ಕೆ ಮುಂಚೆ 'ಬದ್ರ್‌' ಯುದ್ದದಲ್ಲಿ ನೀವು ದುರ್ಬಲರಾಗಿದ್ದರೂ ಅಲ್ಲಾಹನು ನಿಮಗೆ 
ಸಹಾಯ ಮಾಡಿದ್ದನು. ಆದುದರಿಂದ ನೀವು ಅಲ್ಲಾಹನ ಕೃತಪ್ಲುತೆಯಿಂದ ದೂರವಿರಬೇಕು. ಮುಂದೆ ನೀವು 


ಕೃತಜ್ಞರಾಗುವಿರೆಂದು ಆಶಿಸಲಾಗಿದೆ. 

(124-127) (ಓ ಪೈಗಂಬರರೇ,) "ಅಲ್ಲಾಹ್‌ ಮೂರು ಸಾವಿರ ದೇವಚರರನ್ನು ಇಳಿಸಿ ಸಹಾಯ ಮಾಡಿದರೆ 
ನಿಮಗೆ ಸಾಲದೇ?" ಎಂದು ನೀವು ಸತ್ಯವಿಶ್ವಾಸಿಗಳೊಡನೆ ಹೇಳುತ್ತಿದ್ದುದನ್ನು ಸ್ಮರಿಸಿರಿ. ನೀವು ಸಹನೆ ತಾಳಿದರೆ 
ಮತ್ತು ಅಲ್ಲಾಹನನ್ನು ಭಯಪಟ್ಟು ವರ್ತಿಸಿದರೆ, ಶತ್ರುಗಳು ನಿಮ್ಮ ಮೇಲೇರಿ ಬಂದೊಡನೆ ನಿಸ್ಸಂದೇಹವಾಗಿಯೂ 


ಅಷ್ಟರಲ್ಲಿ ಹ. ಮುಹಮ್ಮದ್‌ರು(ಸ) ಹುತಾಶ್ಮರಾದರೆಂಬ ವದಂತಿ ಎಲ್ಲಿಂದಲೋ ಎದ್ದು ಹರಡಿತು. ಈ ಗಾಳಿಸುದ್ದಿಯಿಂದ 
ಸಹಾಬಿಗಳು(ರ) ಇನ್ನಷ್ಟು ಹತಾಶರಾಗಿ ಧೈರ್ಯಗೆಟ್ಟರು. ಆಗ ಪ್ರವಾದಿವರ್ಯರ(ಸ) ಸುತ್ತಮುತ್ತ ಬರೇ ಹತ್ತು ಹನ್ನೆರಡು ಮಂದಿ 
ಪ್ರಾಣ ಸಂಗಾತಿಗಳು ಮಾತ್ರ ಉಳಿದಿದ್ದರು. ಸೋಲು ಸಂಪೂರ್ಣಗೊಳ್ಳುವುದರಲ್ಲೇನೂ ತಡವಿರಲಿಲ್ಲ, ಅದೇ ಸಮಯದಲ್ಲಿ 
ಪ್ರವಾದಿವರ್ಯರು(ಸ) ಜೀವಂತರಿದ್ದಾರೆಂದು ಸಹಾಬಿಗಳಿಗೆ(ರ) ತಿಳಿದು ಹೋಯಿತು. ಕೂಡಲೇ ಅವರು ನಾಲ್ಕೂ ದಿಕ್ಕುಗಳಿಂದ 
ಧಾವಿಸಿ ಬಂದು ಪ್ರವಾದಿವರ್ಯರ(ಸ) ಸುತ್ತಲೂ ಒಟ್ಟು ಸೇರಿ ಅವರನ್ನು ಪರ್ವತದ ಕಡೆಗೆ ಸುರಕ್ಷಿತವಾಗಿ ಕರೆದೊಯ್ದರು. ಆದರೆ 
ಅದೇ ವೇಳೆ ಮಕ್ಕಾದ ಸತ್ಯನಿಷೇಧಿಗಳು ತಾವಾಗಿಯೇ ಯುದ್ಧರಂಗವನ್ನು ಯಾಕಾಗಿ ಬಿಟ್ಟು ಹೋದರೆಂಬುದು ಬಿಡಿಸಲಾಗದೊಂದು 
ಕಗ್ಗಂಟಾಗಿದೆ. ಇನ್ನೊಮ್ಮೆ ಒಟ್ಟು ಸೇರಿ ಯುದ್ದ ಮಾಡುವುದು ಅಸಾಧ್ಯವೆಂಬಪ್ಪರ ಮಟ್ಟಿಗೆ ಮುಸ್ಲಿಮರು ಛಿದ್ರಗೊಂಡಿದ್ದರು. 
ಸತ್ಯನಿಷೇಧಿಗಳು ತಮ್ಮ ಗೆಲುವನ್ನು ಪೂರ್ಣಗೊಳಿಸಲು ಪಣ ತೊಟ್ಟಿದ್ದರೆ ಅವರು ಯಶಸ್ವಿಯಾಗುವುದು ಕಷ್ಟಕರವಾಗಿರಲಿಲ್ಲ. ಆದರೆ 
ಹೇಗೋ ಅವರು ತಾವಾಗಿಯೇ ರಣರಂಗವನ್ನು ಬಿಟ್ಟು ಹಿಂತೆರಳಿದರು. 

95. ಇದು ಅಬ್ದುಲ್ಲಾ ಬಿನ್‌ ಉಬೈ ಮತ್ತು ಅವರ ಸಂಗಡಿಗರ ಮರಳುವಿಕೆಯಿಂದ ಧೈರ್ಯಗುಂದಿದ್ದ ಬನೂ ಸಲ್ಮ ಮತ್ತು 
ಬನೂ ಹಾರಿಸಾ ಗೋತ್ರಗಳ ಕಡೆಗೆ ಸೂಚನೆ. - ' 

96. ಮುಸ್ಲಿಮರು ಶತ್ರು ಸೇನೆಯಲ್ಲಿ ಮೂರು ಸಾವಿರ ಸೈನಿಕರನ್ನು ಕಂಡಾಗ ಮತ್ತು ತಮ್ಮ ಸೇನೆಯಲ್ಲಿ ಒಂದು 
ಸಾವಿರದಿಂದಲೂ ಮುನ್ನೂರು ಮಂದಿ ಹಿಂದಿರುಗಿ ಬಿಟ್ಟುದನ್ನು ಕಂಡಾಗ ನಿರಾಶರಾದರು. ಆ ಸಂದರ್ಭದಲ್ಲಿ ಪ್ರವಾದಿವರ್ಯರು(ಸ) 
ಈ ಮಾತು ಹೇಳಿದ್ದರು. 


ಕಾಂಡ -4 


3. ಆಲಿ ಇಮ್‌ರಾನ್‌ 221 


NT 1 اکنا‎ dr سا سی و ہر یا وڑے۔‎ Fi) 
EE TET 


ಬ 
00200 00-007 NG PA وَمَاالأمْر‎ 
3 EL اك ھی الانرگزہ ا‎ ol AES A 


ods Ss) "0" ಭಿ 
RON ee 
bln سکلائزننڈ وڈ‎ (AAR: 


ಮ್ಮ ಪ್ರಭುವು (ಮೂರು ಸಾವಿರವಲ್ಲ) ಐದು ಸಾವಿರ ಗುರಿತಪ್ಪದ ದೇವಚರರ ಮೂಲಕ ನಿಮಗೆ ಸಹಾಯ 
ಮಾಡುವನು. ನೀವು ಸಂತಸ ಪಡಲಿಕ್ಕಾಗಿಯೂ ನಿಮ್ಮ ಮನಶ್ಯಾಂತಿಗಾಗಿಯೂ ಅಲ್ಲಾಹನು ನಿಮಗೆ ಈ 
ವಿಷಯವನ್ನು ತಿಳಿಸಿದನು. ವಿಜಯವಾದರೋ ಪ್ರಬಲನೂ ಯುಕ್ತಿಪೂರ್ಣನೂ ಆಗಿರುವ ಅಲ್ಲಾಹನ ವತಿಯಿಂದಲೇ 
ಆಗಿರುತ್ತದೆ. ಸತ್ಯನಿಷೇಧ ಮಾರ್ಗದಲ್ಲಿ ನಡೆಯುವವರ ಒಂದು ಭಾಗವನ್ನು ಕತ್ತರಿಸಲಿಕ್ಕಾಗಿ ಅಥವಾ ಅವರು 


ಆಶಾಭಗ್ಗತೆಯೊಂದಿಗೆ ಹಿಮ್ಮೆಟ್ಟಲಿಕ್ಕಾಗಿ (ಈ ಸಹಾಯವನ್ನು ಅವನು ನಿಮಗೆ ಒದಗಿಸುವನು.) 
(128-129) (ಓ ಪೈಗಂಬರರೇ) ತೀರ್ಮಾನದ ಅಧಿಕಾರದಲ್ಲಿ ನಿಮ್ಮ ಪಾಲೇನೂ ಇಲ್ಲ. ಅವರು 
ಅಕ್ರಮಿಗಳಾಗಿರುವುದರಿಂದ ತನಗೆ ಇಷ್ಟಬಂದವರನ್ನು ಕ್ಷಮಿಸುವ ಮತ್ತು ಇಷ್ಟಬಂದವರನ್ನು ಶಿಕ್ಷಿಸುವ 
ಅಧಿಕಾರ ಅಲ್ಲಾಹನಿಗಿದೆ. ಭೂಮಿ-ಆಕಾಶಗಳಲ್ಲಿ ಏನೆಲ್ಲ ಇರುವುದೋ ಅವುಗಳ ಮಾಲಕನು ಅಲ್ಲಾಹನು. 
ಅವನು, ಇಷ್ಟಬಂದವರನ್ನು ಕ್ಲಮಿಸಬಲ್ಲನು, ಇಷ್ಟಬಂದವರನ್ನು ಶಿಕ್ಷಿಸಬಲ್ಲನು. ಅವನು ಕ್ಷಮಾಶೀಲನೂ 
ಕರುಣಾಮಯಿಯೂ ಆಗಿರುತ್ತಾನೆ.” 
(130-138) ಓ ಸತ್ಯವಿಶ್ವಾಸಿಗಳ ಬಡ್ಡಿ-ಮಾರ್ಬಡ್ಲಿ ತಿನ್ನುವುದನ್ನು ಬಿಟ್ಟು ಬಿಡಿರ್‌ ಮತ್ತು 


97. ಪ್ರವಾದಿವರ್ಯರು(ಸ) ಉಹುದ್‌ ಯುದ್ದದಲ್ಲಿ ಗಾಯಗೊಂಜಾಗ ಅವರ ಬಾಯಿಯಿಂದ ಸತ್ಯ ೈನಿಷೇಧಿಗಳ ವಿರುದ್ಧ, 
"ತನ್ನ ಪ್ರವಾದಿಯನ್ನು ಗಾಯಗೊಳಿಸಿದ ಜನಾಂಗ ಸಾರ್ಥಕ್ಕ ಹೊಂದುವುದಾದರೂ ಹೇಗೆ?" ಎಂಬ ಶಪಿಸುವ ಮಾತುಗಳು ಹೊರಟು 

ಬಿಟ್ಟವು ಈ ಸೂಕ್ತಗಳು ಅದಕ್ಕೆ ಉತ್ತರವಾಗಿ ಬಂದುವು. 

98. ಮುಸ್ಲಿಮರು ವಿಜಯದತ್ತ ಮುನ್ನಡೆಯುತ್ತಿದ್ದಾಗಲೇ ಸಂಪತ್ತಿನ ದುರಾಸೆಗೆ ಮರುಳಾದರು. ಅವರು ತಮ್ಮ ಕಾರ್ಯವನ್ನು 
ಪರಿಪೂರ್ಣಗೊಳಿಸುವುದನ್ನು ಬಿಟ್ಟು ಸಮರಾರ್ಜಿತವನ್ನು ದೋಚಿಕೊಳ್ಳುವುದರಲ್ಲಿ ತಲ್ಲೀನರಾದರು. ಆದುದರಿಂದ ಮಹಾ ಧೀಮಂತನಾದ 
ಅಲ್ಲಾಹನು ಇದರ ಪರಿಷ್ಕರಣೆಗಾಗಿ ಧನಾರಾಧನೆಯ ಪ್ರವಾಹಕ್ಕೆ ತಡೆಹಾಕುವುದು ಅಗತ್ಯವೆಂದು ಬಗೆದನು. ಬಡ್ಡಿಯ ವ್ಯವಹಾರವನ್ನು 
ಬಿಟ್ಟು ಬಿಡುವ ಆದೇಶ ನೀಡಿದನು. ಏಕೆಂದರೆ, ಅದು ಆಹೋರಾತ್ರಿ ತನ್ನ ಸ್ವಾರ್ಥ ಮತ್ತು ಲಾಭದ ಲೆಕ್ಕಾಚಾರವನ್ನೇ ಮಾಡುತ್ತಿರುವ 
ಮನೋವೃತ್ತಿಯನ್ನುಂಟು ಮಾಡುತ್ತದೆ. ಅದು ಜನರ ಮನಸ್ಸಿನಲ್ಲಿ ಸಂಪತ್ತಿನ ದುರಾಶೆಯನ್ನು ಮಿತಿ ಮೊರಿ ಹೆಚ್ಚಿಸುತ್ತ 
ಹೋಗುತ್ತದೆ. 


ಕಾಂಡ -4 


222 ಕುರ್‌ಆನ್‌ ವ್ಯಾಖ್ಯಾನ 


لا ج ہے اجھ - ہو > «EP‏ 
لف ಹಹ ٥‏ الله دَالژمُزل لَعَلتْمَْ تُرَعَمُوْنَ8 5 


us ss 214256164‏ لاوق ۃدھ ور ےا 
MS NSPE PL!‏ بس ڑا لی 


w 
£4 دہ ئ3‎ +2 


wu a ٠ 32, ROW‏ وی ہیں 
310 يَعْلونَ 0 أوليگ چڑا HERES NI‏ 


ಅಲ್ಲಾಹನನ್ನು ಭಯಪಡಿರಿ. (ಆಗ) ನೀವು ಕೃಪೆಗೆ ಅರ್ಹರಾಗುವಿರೆಂದು ಆಶಿಸಬಹುದು. 7 728 
ಸಿದ್ಧಗೊಳಿಸಿಟ್ಟಿರುವ ಆ ನರಕಾಗ್ನಿಗೆ ಅಂಜಿರಿ ಮತ್ತು ಅಲ್ಲಾಹನ ಹಾಗೂ ಸಂದೇಶವಾಹಕರ ಆಜ್ಞೆಯನ್ನು 
ಪಾಲಿಸಿರಿ. ನೀವು ಕೃಪೆಗೆ ಅರ್ಹರಾಗುವಿರೆಂದು ನಿರೀಕ್ಷಿಸಬಹುದು. ನಿಮ್ಮ ಪ್ರಭುವಿನ ಕ್ಷಮೆಯ ಕಡೆಗೆ ಮತ್ತು 
| ಭೂಮಿ-ಆಕಾಶಗಳಷ್ಟು ವಿಶಾಲವಾಗಿರುವ ಸ್ವರ್ಗದ ಕಡೆಗೆ ಧಾವಿಸಿರಿ. ಅದನ್ನು ದೇವಭಯವುಳ್ಳವರಿಗಾಗಿ 
ಸಿದ್ದಗೊಳಿಸಲಾಗಿರುತ್ತದೆ. ಅವರು ಸ್ಥಿತಿವಂತರಾಗಿರುವಾಗಲೂ ದುಸ್ಲಿತಿಯಲ್ಲಿರುವಾಗಲೂ ತಮ್ಮ ಸಂಪತ್ತನ್ನು 
ಖರ್ಚು ಮಾಡುತ್ತಾರೆ, ಕೋಪವನ್ನು ನುಂಗಿಕೊಳ್ಳುತ್ತಾರೆ ಮತ್ತು ಇತರರ ಅಪರಾಧಗಳನ್ನು ಕ್ಲಮಿಸುತ್ತಾರೆ.- 
ಇಂತಹ ಸಜ್ಜನರು ಅಲ್ಲಾಹನಿಗೆ ಅತ್ಯಂತ ಮೆಚ್ಚುಗೆಯವರು.” ಅವರಿಂದ ಎಂದಾದರೂ ಯಾವುದೇ ಅಶ್ಲೀಲ 
ಕಾರ್ಯಗಳು ಸಂಭವಿಸಿ ಹೋದಾಗ ಅಥವಾ ಅವರು ಯಾವುದಾದರೂ ಪಾಪಕಾರ್ಯ ಮಾಡಿ ತಮ್ಮ ಮೇಲೆ 
ತಾವೇ ಅನ್ಯಾಯವೆಸಗಿಕೊಂಡಾಗ ಅವರಿಗೆ: ತಕ್ಸಣವೇ ಅಲ್ಲಾಹನ ನೆನಪಾಗಿ ಬಿಡುತ್ತದೆ ಮತ್ತು ಅವರು 
ಅವನೊಡನೆ ತಮ್ಮ ಅಪರಾಧಗಳಿಗೆ ಕ್ಷಮೆ ಯಾಚಿಸುತ್ತಾರೆ. - ಅಲ್ಲಾಹನ ಹೊರತು ಪಾಪಗಳನ್ನು 
ಕ್ಷಮಿಸುವವರು ಇನ್ನಾರಿದ್ದಾರೆ? - ಮತ್ತು. ಅವರು ತಿಳಿದೂ ತಿಳಿದೂ ತಾವು ಮಾಡಿದ ಅಪರಾಧದ ಬಗ್ಗೆ ಪಟ್ಟು 


99. ಬಡ್ಡಿಯ ವ್ಯವಹಾರ ಜಾರಿಯಲ್ಲಿರುವ ಸಮಾಜದಲ್ಲಿ ಬಡ್ಡಿ ತಿನ್ನುವುದರ ಪರಿಣಾಮವಾಗಿ ಎರಡು ವಿಧದ ಕೆಡುಕುಗಳು 
ಉಂಟಾಗುತ್ತಿವೆ. ಬಡ್ಡಿ ತಿನ್ನುವವರಲ್ಲಿ ಅತ್ಕಾಸೆ ಲೋಲುಪ್ತಿ, ಜಿಪುಣತೆ, ಸ್ವಾರ್ಥಗಳು ಮತ್ತು ಬಡ್ಡಿ ಕೊಡುವವರಲ್ಲಿ ತಿರಸ್ಕಾರ, 
ಕ್ರೋಧ, ಪ್ರತೀಕಾರ ಭಾವನೆ ಮತ್ತು ಮತ್ಸರಗಳು - ಇವೇ ಆ ಕೆಡುಕುಗಳು ಉಹುದ್‌ ಯುದ್ಧದ ಸೋಲಿನಲ್ಲಿ ಈ ಎರಡೂ 
ವಿಧದ ಕೆಡುಕುಗಳ ಅಲ್ಪಸ್ವಲ್ಪ ಅಂಶಗಳು ಸೇರಿಕೊಂಡಿದ್ದವು. ಬಡ್ಡಿಯ ವ್ಯವಹಾರದಿಂದ ಉಭಯ ಕಡೆಯವರಲ್ಲಿ ಉಂಟಾಗುವ 
ನೈತಿಕ ದುರ್ಗತಿಗಳಿಗೆ ತೀರಾ ತದ್ವಿರುದ್ಧವಾಗಿ ದೇವ ಮಾರ್ಗದಲ್ಲಿ ಖರ್ಚು ಮಾಡುವುದರಿಂದ ಈ ಎರಡನೆಯ ವಿಧದ ಸದ್ಗುಣಗಳು 
ಲಭಿಸುತ್ತವೆ. ಎಂದು ಅಲ್ಲಾಹನು ಮುಸ್ಲಿಮರಿಗೆ ತಿಳಿಸಿರುವನು. ಅಲ್ಲಾಹನ ಕ್ಷಮೆ ಹಾಗೂ ಅವನ ಸ್ವರ್ಗ ಈ ಎರಡನೇ ವಿಧದ 
ಗುಣಗಳಿಂದ ಲಭಿಸಿತೇ ವಿನಾ ಮೊದಲನೇ ವಿಧದ ಗುಣಗಳಿಂದಲ್ಲ (ಇನ್ನಷ್ಟು ವಿವರಣೆಗೆ ಅಲ್‌" ಬಕರಃ ಅಧ್ಯಾಯದ 320ನೆಯ 
ಟಿಪ್ಪಣಿ ನೋಡಿರಿ.) 


ಕಾಂಡ -4 


3. ಆಲಿ ಇಮ್‌ರಾನ್‌ 223 


ips TE LL 297 \ 2 | 

ಭೊಮ BOIS CY IGE 

$Y 9,4 ೪0 ಪಿ VANE LN درغ‎ 1 

كَہجْتذا EG AIG‏ کی گ کان eI GE‏ هًٰا بَيَاك لناں 
ار 2 


೨4೪ EAT 58. ₹೨ 7و 2 ہجت ہج‎ PE 
Ru) یَحرَنوا اسم الاغلؤ‎ SEY OO AEs $363 


> 


ؤ2 یدھے و دے دوخ Cro‏ ڑپ ص رھ س۶8 ٤۷ط‏ 41 ೨G»,‏ 
dos‏ قش فک مس الوم کرش هو زنک ال یئم 


7 


>4 0 راوگ دہ‎ AE ہے ہر‎ 2 
SNES ps SL 5 A AN YS NEN A 
RIAN ھ2 کم‎ LN shy دے لئے ۶صسے‎ Mg 9s ۔‎ 

ORES SAN MM aS OE Ss 


ಹಿಡಿಯುವುದಿಲ್ಲ. ಅಂಥವರಿಗೆ ಅವರ ಪ್ರಭುವಿನ ಬಳಿ ಇರುವ ಪ್ರತಿಫಲವು ಕ್ಷಮೆ ಮತ್ತು ತಳಭಾಗದಲ್ಲಿ 
ಕಾಲುವೆಗಳು ಹರಿಯುತ್ತಿರುವ ಉದ್ಯಾನಗಳಾಗಿವೆ. ಅಲ್ಲಿ ಅವರು ಸದಾಕಾಲವೂ ವಾಸಿಸುವರು. ಸತ್ಸರ್ಮ 
ಮಾಡುವವರಿಗೆ ಇರುವ ಪ್ರತಿಫಲವು ಎಷ್ಟೊಂದು ಉತ್ತಮ! ನಿಮಗಿಂತ ಮುಂಚೆ ಅನೇಕ ಯುಗಗಳು 
ಕಳೆದುಹೋಗಿವೆ. ಅಂದು (ಅಲ್ಲಾಹನ ಆದೇಶಗಳನ್ನು) ಸುಳ್ಳಾಗಿಸಿದ ಜನರ ಪರಿಣಾಮವೇನಾಯಿತೆಂಬುದನ್ನು 
ಭೂಮಿಯಲ್ಲಿ ಸುತ್ತಾಡಿ ಕಂಡುಕೊಳ್ಳಿರಿ ಇದು ಜನರಿಗೊಂದು ಸುವ್ಯಕ್ತ ಎಚ್ಚರಿಕೆ ಮತ್ತು ಅಲ್ಲಾಹನನ್ನು 
ಭಯಪಡುವವರಿಗೆ ಸನ್ಮಾರ್ಗದರ್ಶನ ಹಾಗೂ ಉಪದೇಶವಾಗಿದೆ. 

(139-143) ನೀವು ದೈರ್ಯಗುಂದಬೇಡಿರಿ, لے‎ ಪಡಲೂಬೇಡಿರಿ, ನೀವು ವಿಶ್ವಾಸಿಗಳಾಗಿದ್ದರೆ ನೀವೇ 
ವಿಜಯಿಗಳಾಗುವಿರಿ. ಈಗ ನಿಮಗೆ ಅಘಾತವಾಗಿದ್ದರೆ ಇದಕ್ಕಿಂತ ಮುಂಚೆ ಇಂತಹದೇ ಆಘಾಶ ನಿಮ್ಮ ವಿರೋಧಿ 
ತಂಡಕ್ಕೂ ಉಂಟಾಗಿದೆ.! ಜನರ ಮಧ್ಯೆ ನಾವು ತಿರುಗಿಸುತ್ತಲೇ ಇರುವ ಕಾಲಚಕ್ರವಿದು. ನಿಮ್ಮಲ್ಲಿ ನಿಜವಾದ 
ವಿಶ್ವಾಸಿಗಳು ಯಾರೆಂಬುದನ್ನು ನೋಡುವ ಸಲುವಾಗಿಯೇ ಅಲ್ಲಾಹನು ಈ ಸಂದರ್ಭವನ್ನು ನಿಮ್ಮ ಮುಂದೆ 
ತಂದಿದ್ದನು ಮತ್ತು ನಿಜಕ್ಕೂ ಅವನು (ಸತ್ಕದ) ಸಾಕ್ಸ್ಯ ವಹಿಸುವವರನ್ನು ಆಯ್ಕೆ ಮಾಡಿಕೊಳ್ಳಲು 
ಬಯಸುತ್ತಿದ್ದನು."'- ಏಕೆಂದರೆ ಅಲ್ಲಾಹನು ಅಕ್ರಮಿಗಳನ್ನು ಮೆಚ್ಚುವುದಿಲ್ಲ. ಅವನು ಈ ಸ ಶ್ವೈಪರೀಕ್ಸೆಯ 
ಮೂಲಕ ಸತ್ಯವಿಶ್ವಾಸಿಗಳನ್ನು ಬೇರ್ಪಡಿಸಿ ಸತ್ಯನಿಷೇಧಿಗಳನ್ನು ನಿಸ್ತೇಜಗೊಳಿಸಲಿಚ್ಛಿಸುತ್ತಿದ್ದನು. ನೀವು ನಿರಾಯಾಸವಾಗಿ 
| ಸರ್ಗವನ್ನು ಪ್ರವೇಶಿಸುವಿರೆಂದು ಭಾವಿಸಿರುವಿರಾ? ವಸ್ತುತಃ ನಿಮ್ಮಲ್ಲಿ ಯಾರೆಲ್ಲ ಅಲ್ಲಾಹನ ಮಾರ್ಗದಲ್ಲಿ 


100. رہد‎ ಯುದ್ದದ ಕಡೆಗೆ ಸೂಚನೆಯಿದು. ಆ ಹೊಡೆತ ಶಿಂದು ಸತ್ಮನಿಷೇಧಿಗಳು ಧೈರ್ಯಗುಂದಿಲ್ಲ. ಹಾಗಿರುವಾಗ 
ಈ ಆಘಾತದಿಂದ ನೀವೇಕೆ ಎದೆಗುಂದುತ್ತೀರಿ? 

101. ಮೂಲದಲ್ಲಿ 'ವ ಯತ್ತಖಿದ ಮಿನ್‌ಕುಮ್‌ ಶುಹದಾಲ್‌' ಎಂದಿದೆ. ಇದರ ಒಂದರ್ಥ- 'ನಿಮ್ಮಿಂದ ಕೆಲವು ಶಹೀದರನ್ನು 
ಪಡೆಯಬೇಕಿತ್ತು" ಎಂದಾಗಿರುತ್ತದೆ. ಅರ್ಥಾತ್‌- ಕೆಲವರಿಗೆ ರಕ್ತ ಸಾಕ್ಸ್ಯದ ಗೌರವ ಪ್ರಧಾನ ಮಾಡಲು ಅಲ್ಲಾಹನು ಬಯಸಿದ್ದನು. 
ಅದರ ಇನ್ನೊಂದರ್ಥ- ಸತ್ಯವಿಶ್ವಾಸಿಗಳು ಮತ್ತು ಕಪಟವಿಶ್ವಾಸಿಗಳು ಬೆರೆತುಕೊಂಡಿರುವ ನಿಮ್ಮ ಪ್ರಸಕ್ತ ಸಮೂಹದಿಂದ ಅಲ್ಲಾಹನು 
'ಶುಹದಾ ಅಲನ್ನಾಸ್‌' (ಜನರ ಮೇಲೆ ہچ‎ ನಿಲ್ಲುವವುರನ್ನು ಅಂದರೆ- ಮುಸ್ಲಿಮ್‌ ಸಮುದಾಯಕ್ಕೆ ದಯಪಾಲಿಸಲಾಗಿರುವ ಈ 
ಮಹೋನ್ನತ ಪದವಿಗೆ ಅರ್ಹರಾಗಿರುವವರನ್ನು ಪ್ರತ್ಯೇಕಿಸಿ ತೆಗೆಯಲಿಚ್ಛಿಸಿದ್ದನು. 


ಕಾಂಡ-4 


224 : ಕುರ್‌ಆನ್‌ ವ್ಯಾಖ್ಯಾನ 


hs +د 5 0۷ وی‎ 6 ಪಿತ" HINT 0 Saf 


بی 7ئ کر و ہے۳ 
7 ۱ 4 3 تھی 1 1 0 
ELS‏ الله CS MS ESS IEE 5 OSH‏ 
ಹೋರಾಟ ನಡೆಸುವವರೂ ಅದಕ್ಕಾಗಿ ಸಹನೆ ಪಡುವವರೂ ಇದ್ದಾರೆಂದು ಅವನು ಇನ್ನೂ ಕಾಣಲೇ ಇಲ್ಲ,‏ 
ಆದರೆ, ಅದು ಮರಣವು ಪ್ರತ್ಯಕ್ಸವಾಗಿ ಬಾರದಿದ್ದ ಸಮಯವಾಗಿತ್ತು,‏ 5ھ ನೀವಂತು ಮರಣವನ್ನು ಅಪೇಕ್ಟಿಸುತ್ತಿ‏ 
ಇದೋ ಈಗ ಅದು ನಿಮ್ಮ ಮುಂದೆ ಬಂದಿತ್ತು ಮತ್ತು ನೀವು ಅದನ್ನು ಕಣ್ಣಾರೆ ಕಂಡುಕೊಂಡಿರಿ.'"‏ 
ಮುಹಮ್ಮದ್‌ರು ಓರ್ವ ಸಂದೇಶವಾಹಕರೇ ವಿನಾ ಇನ್ನೇನೂ ಆಗಿರುವುದಿಲ್ಲ. ಅವರಿಗಿಂತ‏ )144( 
ಮುಂಚೆ ಇತರ ಸಂದೇಶವಾಹಕರೂ ಗತಿಸಿ ಹೋಗಿದ್ದಾರೆ. ಹಾಗಿರುವಾಗ ಅವರು ಮರಣ ಹೊಂದಿದರೆ ಅಥವಾ‏ 
ವಧಿಸಲ್ಪಟ್ಟರೆ ನೀವು ಮರಳಿ ಹೋಗುವಿರಾ?' ನೆನಪಿಡಿರಿ! ಹಿಂದಕ್ಕೆ ಮರಳುವವನು ಅಲ್ಲಾಹನಿಗೇನೂ‏ 
ನಷ್ಟವುಂಟು ಮಾಡಲಾರ. ಅಲ್ಲಾಹನ ಕೃತಜ್ಞದಾಸರಾಗಿರುವವರಿಗೆ ಅವನು ಅದರ ಪ್ರತಿಫಲ ನೀಡುವನು.‏ 


(145-148) ಯಾವ ಜೀವಿಯೂ ಅಲ್ಲಾಹನ ಅನುಮತಿ ಹೊಂದದೆ ಸಾಯಲಾರದು. ಮರಣದ 
ಸಮಯವಂತು ಬರೆದಿಡಲ್ಪಟ್ಟಿದೆ.' ಐಹಿಕ ಪ್ರತಿಫಲಾಪೇಕ್ಲೆಯಿಂದ ಕೆಲಸ ಮಾಡುವವನಿಗೆ ನಾವು ಇಹದಲ್ಲಿಯೇ 


102. ಇದು, ಯಾರ ಆಗ್ರಹದಿಂದ ಪ್ರವಾದಿವರ್ಯರು(ಸ) ಮದೀನಾದಿಂದ ಹೊರ ನಡೆದು ಹೋರಾಟ ನಡೆಸಬೇಕೆಂಬ 
ತೀರ್ಮಾನ ಕೈಗೊಂಡಿದ್ದರೋ ಆ ರಕ್ತ ہڑھ‎ ಬಯಸುತ್ತಿದ್ದವರ ಕಡೆಗೆ ಸೂಚನೆ 

103. ಪ್ರವಾದಿವರ್ಯರು(ಸ) ಹುತಾತ್ಮರಾದರೆಂಬ ಸುದ್ದಿ ಹಬ್ಬಿದೊಡನೆ ಅನೇಕ ಸಹಾಬಿಗಳ(ರ) ಧೈರ್ಯ ಕುಂದಿ ಹೋಯಿತು. 
ಈ ಪರಿಸ್ಥಿಶಿಯಲ್ಲಿ (ಮುಸ್ಲಿಮರೊಂದಿಗೆ ಸೇರಿಕೊಂಡಿದ್ದ) ಕಪಟವಿಶ್ವಾಸಿಗಳು, "ಬನ್ನಿರಿ ಅಬ್ದುಲ್ಲಾ ಬಿನ್‌ ಉಬೈನ ಬಳಿಗೆ 
ಹೋಗೋಣ. ಅವನು ನಮಗೆ ಅಬೂ ಸುಫಿಯಾನನಿಂದ ಅಭಯ ಗಳಿಸಿ ಕೊಡುವನು" ಎನ್ನ ತೊಡಗಿದರು. ಇನ್ನು ಕೆಲವರು, 
"ಮುಹಮ್ಮುದ್‌(ಸ) ದೇವಸಂದೇಶವಾಹಕರಾಗಿರುತ್ತಿದ್ದರೆ ಕೊಲ್ಲಲ್ಪಡುತ್ತಿದ್ದುದು ಹೇಗೆ? ಬನ್ನಿರಿ ನಾವಿನ್ನು ನಮ್ಮ ಪೂರ್ವಿಕರ 
ಮತಕ್ಕೇ ಮರಳೋಣ." ಎಂದೂ, ಹೇಳಿಬಿಟ್ಟರು. ಈ ಮಾತುಗಳಿಗೇ ಉತ್ತರ ನೀಡುತ್ತ, "ನಿಮ್ಮ ಸತ್ಯನಿಷ್ಠೆಯು ಕೇವಲ 
ಮುಹಮ್ಮದ್‌ರ(ಸ) ವ್ಯಕ್ತಿತ್ಸವನ್ನಾಧರಿಸಿದ್ದರೆ ಹಾಗೂ ಅದರ ತಳಹದಿಯು-ಮುಹಮ್ಮದ್‌ರು(ಸ) ಇಹಲೋಕವನ್ನು ಬಿಟ್ಟಗಲಿದೊಡನೆ 
ನೀವು ಬಿಟ್ಟು ಬಂದಿದ್ದ ಆ ಕುಘ್ರ್‌(ಸತ್ಮನಿಷೇದ)ನ ಕಡೆಗೆ ಮರಳಿ ಬಿಡುವಷ್ಟು ದುರ್ಬಲವಾಗಿದ್ದರೆ, ಅಲ್ಲಾಪನ ಧರ್ಮಕ್ಕೆ ನಿಮ್ಮ 
ಅಗತ್ಯವಿಲ್ಲ" ಎಂದು ಸಾರಲಾಗಿದೆ. 

104. ಮರಣದ ಭೀತಿಯಿಂದ ನೀವು ಪಲಾಯನ ಮಾಡುವುದರಿಂದೇನೂ ಪ್ರಯೋಜನವಿಲ್ಲವೆಂದು ಮುಸ್ಲಿಮರಿಗೆ ಮನವರಿಕೆ 
ಮಾಡುವುದು ಇದರ ಉದ್ದೇಶ. ನಿಗದಿತ ಸಮಯಕ್ಕಿಂತ ಮುಂಚೆ ಯಾರೂ ಸಾಯಲಾರ. ಆ ಸಮಯ ಬಂದ ಬಳಿಕ ಅವನು 
ಬದುಕಿರಲಾರ. ಆದುದರಿಂದ ನಿಮಗೆ ಚಿಂತೆ ಇರಬೇಕಾದುದು ನಿಮಗೆ ಒದಗಿಸುವ ಕಾಲಾವಕಾಶದಲ್ಲಿ ನಿಮ್ಮ ಪರಿಶ್ರಮಗಳೆಲ್ಲಾ 
ಯಾವ ಕಡೆಗಿತ್ತು. ಇಹದ ಕಡೆಗೋ ಪರದ ಕಡೆಗೋ ಎಂಬ ಬಗ್ಗೆಯೇ ಹೊರತು ಮರಣದಿಂದ ಪಾರಾಗುವ ಬಗ್ಗೆ ಅಲ್ಲ. 


ಕಾಂಡ -4 


3. ಆಲಿ ಇಮ್‌ರಾನ್‌ 225 


ಬೆಂ 45 ಅಟ್ಟಿ 

ಕೊಡುವೆವು ಮತ್ತು ಪಾರಲೌಕಿಕ" ಪ್ರತಿಫಲಾಪೇಕ್ಸೆಯಿಂದ ಕೆಲಸ ಮಾಡುವವನು ಅದನ್ನು ಪರಲೋಕದಲ್ಲಿ 
ಪಡೆಯುವನು ಮತ್ತು ಕೃತಜ್ಞರಿಗೆ*" ನಾವು ಅದರ ಪ್ರತಿಫಲವನ್ನು ಖಂಡಿತವಾಗಿಯೂ ದಯಪಾಲಿಸುವೆವು. 
ಇದಕ್ಕಿಂತ ಮುಂಚೆ ಇಂತಹ ಅನೇಕ ಪ್ರವಾದಿಗಳು ಗತಿಸಿ ಹೋಗಿದ್ದಾರೆ. ಅವರೊಂದಿಗೆ ಸೇರಿ ಅನೇಕ 
ದೇವಭಕ್ಕರು ಯುದ್ದ ಮಾಡಿದ್ದರು. ಅಲ್ಲಾಹನ ಮಾರ್ಗದಲ್ಲಿ ಅವರ ಮೇಲೆ ಬಿದ್ದ ಕಷ್ಟಗಳಿಂದ ಅವರು ಭಗ್ನ 
ಹೃದಯಿಗಳಾಗಲಿಲ್ಲ, ಅವರು ದೌರ್ಬಲ್ಯ ತೋರಲಿಲ್ಲ, (ಮಿಥ್ಯದ ಮುಂದೆ) ಶರಣಾಗತರಾಗಲಿಲ್ಲ.? 
ಅಲ್ಲಾಹನು ಇಂತಹ ಸಹನಶೀಲರನ್ನೇ ಪ್ರೀತಿಸುತ್ತಾನೆ. ಅವರ ಪ್ರಾರ್ಥನೆ ಇದೇ ಆಗಿದ್ದಿತು, "ಓ ನಮ್ಮ ಪ್ರಭೂ, 
ನಮ್ಮ ಅಪರಾಧಗಳನ್ನೂ ಲೋಪದೋಷಗಳನ್ನೂ ಕ್ಷಮಿಸು. ನಮ್ಮ ಕೆಲಸ ಕಾರ್ಯಗಳಲ್ಲಿ ಸಂಭವಿಸಿ ಬಿಟ್ಟ 


105. 'ಸವಾಬ್‌' ಎಂದರೆ ಕರ್ಮಫಲ. 'ಲೌಕಿಕ ಸವಾಬ್‌' ಎಂದರೆ 'ಮಾನವನು ಮಾಡಿದ ಪರಿಶ್ರಮ ಮತ್ತು ಗಳಿಕೆಗೆ 
ಇಹಲೋಕದಲ್ಲೇ ಸಿಗುವ ಪ್ರಶಿಫಲ. ಪಾರಲೌಕಿಕ ಸವಾಬ್‌ ಎಂದರೆ ಇದೇ ಪರಿಶ್ರಮ ಮತ್ತು ಗಳಿಕೆಯ ಪ್ರತಿಫಲವು ಪರಲೋಕದ 
ಅನಂತ ಜೀವನದಲ್ಲಿ ಸಿಗುವುದು. ಮಾನವನು ಜೀವನದ ಸಂಗ್ರಾಮದಲ್ಲಿ ತಾನು ನಡೆಸುತ್ತಿರುವ ಹೋರಾಟವನ್ನು ಲೌಕಿಕ 
ಪರಿಣಾಮಗಳ ಮೇಲೆ ದೃಷ್ಟಿಯನ್ನಿಟ್ಟು ನಡೆಸುತ್ತಿರುವನೋ ಅಥವಾ ಪಾರಲೌಕಿಕ ಪರಿಣಾಮಗಳ ಮೇಲೋ ಎಂಬುದೇ ಇಸ್ಲಾಮಿನ 
ದೃಷ್ಟಿಯಲ್ಲಿ ಮಾನವನ ನೈತಿಕತೆಯ ಬಗ್ಗೆ ನಿರ್ಣಾಯಕ ಪ್ರಶ್ನೆಯಾಗಿರುತ್ತದೆ. 

106, 'ಕೃತಜ್ಞರು' ಎಂದರೆ- ಅಲ್ಲಾಹನು ತನ್ನ ಧರ್ಮದ ಸರಿಯಾದ ಜ್ಞಾನಕೊಟ್ಟು ತಮಗೆ ಇಹಲೋಕದ ಪರಿಮಿತ 
ಜೀವನಕ್ಕಿಂತ ಹೆಚ್ಚು ವಿಸ್ತಾರವಾದ ಅಸಂತ ಲೋಕವೊಂದರ ಸಮಾಚಾರ ಕಿಳಿಸುವ ಮೂಲಕ ಹಾಗೂ ಮಾನವನ ಪರಿಶ್ರಮ ಮತ್ತು 
ಕರ್ಮದ ಪ್ರತಿಫಲವು ಕೇವಲ ಇಹಜೀವನದ ಅಲ್ಪಕಾಲದ ಬಾಳುವೆಯವರೆಗೆ ಪರಿಮಿತವಾಗಿರುವುದಲ್ಲ, ಈ ಜೀವಮಾನದ ಅನಂತರ 
ಇನ್ನೊ೦ದು ಲೋಕದವರೆಗೂ ಅದರ ಪರಂಪರೆ ದೀರ್ಪುಗೊಳ್ಳುತ್ತದೆ. ಈ ದೃಷ್ಟಿವೈಶಾಲ್ಕ, ದೂರದರ್ಶಿತ್ವ, ವಿವೇಕಾದಿಗಳು ಲಭಿಸಿದ 
ಬಳಿಕ ತನ್ನ ಯತ್ನ, ಪರಿಶ್ರಮಗಳು ಈ ಐಹಿಕ ಜೀವನದ ಆರಂಭ ಘಟ್ಟದಲ್ಲಿ ಫಲಕಾರಿಯಾಗುತ್ತಿರುವುದು ಕಾಣದಿದ್ದಾಗಲೂ ಅಥವಾ 
ಅವುಗಳ ಫಲ ಪ್ರತಿಕೂಲವಾಗಿ ಸಿಗುತ್ತಿರುವುದನ್ನು ಕೆಂಡಾಗಲೂ ಪರಲೋಕದಲ್ಲಿ ಇದರ ಪ್ರತಿಫಲ ಅತ್ಕುತ್ತಮವಾಗಿಯೇ 
ಸಿಗುವುದೆಂದು ಅಲ್ಲಾಹನ ವಾಗ್ದಾನದ ಮೇಲೆ ಭರವಸೆಯಿಟ್ಟು ತನ್ನ ಕೆಲಸ ಮಾಡುತ್ತಲೇ ಇರುವಾತನು ಕೃತಜ್ಞನು. ಕೃತಪ್ಲುನ ಸಂಗತಿ 
ಇದಕ್ಕೆ ವ್ಯತಿರಿಕ್ತವಾದುದು. ಅವನು ಪ್ರಸ್ತುತ ಜ್ಞಾನವನ್ನು 'ಹೊಂದಿದ್ದ ರೂ ಲೋಕಾರಾಧನೆಯ ಸಂಕುಚಿತ ದೃಷ್ಟಿ ಹೊಂದಿರುತ್ತಾನೆ. 
ತಾನು ಲೋಕದಲ್ಲಿ ಮಾಡಿದ ದುಷ್ಟುತ್ಯಗಳಿಗೆ ಉತ್ತಮ ಫಲ ಬರುತ್ತಿರುವುದನ್ನು ಕಂಡಾಗ, ಪರಲೋಕದಲ್ಲಿ ಅದರ ಫಲ 
ಕಹಿಯಾಗಿರುವುದೆಂಬುದನ್ನು ಗಣನೆಗೆ ತಾರದೇ ಆ ಕಡೆ ಬಾಲುವನು. ಇಹಜೀವನದಲ್ಲಿ ' ಫಲ ಕೊಡದ ಅಥಮಾ ಇಲ್ಲಿ 
ನಷ್ಟವನ್ನುಂಟುಮಾಡಬಹುದೆಂಬ ಆಶಂಕೆ ಇರುವ ಕಾರ್ಯಗಳಲ್ಲಿ ಅವನು, ಕೇವಲ ಪರಲೋಕದ ಸತ್ಸಲದ ಆಶೆಯನ್ನಿಟ್ಟು ಶನ್ನ 
ಸಂಪತ್ತನ್ನೂ ಶಕ್ತಿ ಸಾಮರ್ಥ್ಯಗಳನ್ನೂ ವ್ಯಯಿಸಲು ಸಿದ್ದವಿರುವುದಿಲ್ಲ. ಇಂತಹವನು ಕೃತಪ್ಣುನೂ ಅಲ್ಲಾಹನು ಅವನಿಗೆ ದಯಪಾಲಿಸಿರುವ 
ದಿವ್ಮಜ್ಞಾನಕ್ಕೆ ಅಗೌರವ ತೋರುವವನೂ ಆಗಿರುತ್ತಾನೆ. 

107. ಅರ್ಥಾತ್‌- ಅವರು ತಮ್ಮ ಜನಬಲದ ಅಭಾವ, ಸಾಮಾನು ಸಾಮಗ್ರಿಗಳ ಕೊರತೆ ಮತ್ತು ಸತ್ಮನಿಷೇಧಿಗಳ ಜನಬಲ 
ಹಾಗೂ ಪ್ರಾಬಲ್ಕಗಳನ್ನು ಕಂಡು ಮಿಥ್ಮಾರಾಧಕರ ಮುಂದೆ ಶರಣಾಗತರಾಗಲಿಲ್ಲ. 


ಕಾಂಡ -4 


226 


ಕುರ್‌ಆನ್‌ ವ್ಯಾಖ್ಯಾನ 


dA SB DE 6 ES 


2 


pia 3 239 


32 ed 72 و‎ 8 99S 4 
ANGE OAS ತ್‌್‌ ks 


۱ 37 س۳‎ 
کہہے اد۱ $4 دے‎ ಹಡ } 2 ಕ, 2 
Os NT NET Diy زا‎ 


4 y 4.227 Pe ہے‎ 7 
FE SESS) القّلِيثَھ لقن صَدَقلمْ الله ود‎ 
ಅತಿಕ್ರಮಗಳನ್ನು ಕ್ಷಮಿಸು. ನಮ್ಮ ಪಾದಗಳನ್ನು ಸ್ಲಿರಗೊಳಿಸು ಮತ್ತು ಸಕ್ಕನಿಷೇಧಿಗಳ ಎದುರು ನಮಗೆ 
ಸಹಾಯ ಮಾಡು." ಕೊನೆಗೆ ಅಲ್ಲಾಹನು ಅವರಿಗೆ ಐಹಿಕ ಪ್ರತಿಫಲವನ್ನೂ ಕೊಟ್ಟಿನು ಮತ್ತು ಅದಕ್ಕಿಂತಲೂ 
ಶ್ರೇಷ್ಠವಾದ ಪಾರಲೌಕಿಕ ಪ್ರಶಿಫಲವನ್ನೂ ದಯಪಾಲಿಸಿದನು. ಅಲ್ಲಾಹನಿಗೆ ಇಂತಹ ಸತ್ಯರ್ಮಿಗಳೇ ಪ್ರಿಯರು. 

(149-151) ಓ ಸತ್ಯವಿಶ್ವಾಸಿಗಳೇ, `ನೀವು ಸತ್ಕನಿಷೇಧಿಗಳನ್ನು ಅನುಸರಿಸಿದರೆ ಅವರು ನಿಮ್ಮನ್ನು 
ಪೂರ್ವಸ್ಥಿತಿಗೆ ಮರಳಿಸುವರು.'* ಆಗ ನೀವು ಹತಾಶರಾಗಿ ಮರಳುವಿರಿ. (ಅವರ ಮಾತುಗಳು ಸರಿಯಲ್ಲ) 
ಅಲ್ಲಾಹನು ನಿಮ್ಮ میا‎ ಸೆಹಾಯಕನೂ ಆಗಿರುತ್ತಾನೆಂಬುದೇ ಪರಮಾರ್ಥವಾಗಿದೆ ಮತ್ತು ಅವನು 
ಸಹಾಯಕರಲ್ಲಿ ಅತ್ಕುತ್ತಮನು. ಸಾವು ಸತ್ಯನಿಷೇಧಿಗಳ ಹೃದಯಗಳಲ್ಲಿ ಶೀಘ್ರದಲ್ಲೇ ಭೀತಿ ಹುಟ್ಟಿಸಲಿರುವೆವು. 
ಏಕೆಂದರೆ ತನ್ನ ಭಾಗೀದಾರರೆಂಬ ಬಗ್ಗೆ ಅಲ್ಲಾಹನೇನೂ ಸಾಕ್ಸ್ಯಾಧಾರ ನೀಡಿರದಂತಹವರನ್ನು ಅವರು ಆತನ 
ದೇವತ್ವದಲ್ಲಿ ಭಾಗೀದಾರರಾಗಿ ಮಾಡಿದ್ದಾರೆ. ಅವರ ಅಂತಿಮ ನಿವಾಸವು ನರಕಾಗ್ನಿಯಾಗಿದೆ. ಅಕ್ರಮಿಗಳಿಗೆ 
ಲಭಿಸಲಿರುವ ವಾಸೆಸ್ತಾನವು ಅತ್ಯಂತ ನಿಕೃಷ್ಟವಾದುದು. 

152) ಅಲ್ಲಾಹನು ನಿಮ್ಮೊಡನೆ ಮಾಡಿದ್ದೆ (ಬೆಂಬಲ ಮತ್ತು ಸಹಾಯದ) ವಾಗ್ದಾನವನ್ನಲತು 
ನೆರವೇರಿಸಿದನು. ಆರಂಭದಲ್ಲಿ ಅವನ ಅಪ್ಪಣೆಯಿಂದ ನೀವೇ ಅವರನ್ನು ವಧಿಸುಪ್ತಿದ್ದಿರಿ ಆದರೆ, ನೀವು 
| ದೌರ್ಬಲ್ಯ ತೋರಿದಾಗ ಮತ್ತು ನಿಮ್ಮ ಕಾರ್ಯದಲ್ಲಿ ಪರಸ್ಪರ ಮತಭೇದ ತಾಳಿದಾಗ ಮತ್ತು ನೀವು 
ಮೋಹಿತರಾಗಿದ್ದ ಆ ವಸ್ತುವನ್ನು (ಅರ್ಥಾತ್‌ ಸಮರಾರ್ಜಿತ ಸೊತ್ತನ್ನು) ಅಲ್ಲಾಹ್‌ ನಿಮಗೆ ಹಠಾತ್ತನೆ 


108. ಅರ್ಥಾತ್‌- ಇವರು ನಿಮ್ಮನ್ನು ನೀವು ತೈಜಿಸಿ ಬಂದಿದ್ದ ಅದೇ ಧರ್ಮದ ಕಡೆಗೆ ಮರಳಿ ಕೊಂಡೊಯ್ಕುವರು. ಉಹುದ್‌ 
ಯುದ್ದದ ಸೋಲಿನ ಬಳಿಕ ಕಪಟವಿಶ್ವಾಸಿಗಳೂ ಯಹೂದಿಯರೂ, "ಮುಹಮ್ಮದರು(ಸ) ನಿಜವಾಗಿಯೂ ಪ್ರವಾದಿಯಾಗಿರುತ್ತಿದ್ದರೆ 
ಅವರಿಗೆ ಸೋಲುಂಟಾಗುವುದು ಹೇಗೆ? ಇವರಂತು ಓರ್ವ ಸಾಮಾನ್ಮ ಮನುಷ್ಕ. ಇವರ ಸಂಗತಿಯು ಇತರರಂತೆಯೇ ಇದೆ. ಇಂದು 
ಜಯ ಪ್ರಾಪ್ರವಾದರೆ ನಾಳೆ ಸೋಲು. ಇವರು ನಮಗೆ ಕೊಟ್ಟಿದ್ದ ದೇವ ಸಹಾಯ ಮತ್ತು ವಿಜಯದ ವಾರ್ತೆಗಳೆಲ್ಲ ಒಂದು 
ಕಪಟ ನಾಟಕವಾಗಿತ್ತು” ಎಂಬಿತ್ಕಾದಿ ಭಾವನೆಗಳನ್ನು ಮುಸ್ಲಿಮರಲ್ಲುಂಟು ಮಾಡಲು ಯತ್ನಿಸುತ್ತಿದ್ದರು. 


ಕಾಂಡ -4 


3. ಆಲಿ ಇಮ್‌ರಾನ್‌ - 227 


مس 
& وط 3 7د 


رف رہ 

deer sts DE ps 
32; ےو ڑھ‎ 2೫2 ೨ 931 ہے کا ہے چنا‎ > ಕಿ 
Bs ಸಿ 5 


سو فط او ಸ,‏ 


೫ 7‏ )2 ۱د ہے یکا ہے 
Os 35 ಖಿ‏ اذ POISONS‏ 
ہے eA %% ಬಟ % 4 642 9 00 Blu‏ 
ನೂತ ಮಯ ತ್ರ NY sd‏ 
bd 2 ۳‏ > دو د77 wo 3 ra‏ 

HSI انل‎ Po we ಬ " اصاَكم‎ 
ತೋರಿಸಿದಾಗ ನೀವು ನಿಮ್ಮ ನಾಯಕನ ಅಪ್ಪಣೆಯನ್ನು ಉಲ್ಲಂಘಸಿ ನಡೆದುಬಿಟ್ಟಿರಿ. - ಏಕೆಂದರೆ ನಿಮ್ಮಲ್ಲಿ 
ಕೆಲವರು ಇಹಲೋಕಾಕಾಂಕ್ಷಿಗಳಿದ್ದರು ಮತ್ತೆ ಕೆಲವರು ಪರಲೋಕಾಕಾಂಕ್ಸೆಯನ್ನಿರಿಸಿಕೊಂಡಿದ್ದರು. ಆಗ 
ಅಲ್ಲಾಹನು ಪರೀಕ್ಷಾರ್ಥವಾಗಿ ಸತ್ಮನಿಷೇಧಿಗಳೆದುರು ನಿಮ್ಮನ್ನು ಹಿಮ್ಮೆಟ್ಟಿಸಿ ಬಿಟ್ಟನು. ಆದರೂ ನಿಜವಾಗಿ 
ಅಲ್ಲಾಹನು ನಿಮ್ಮನ್ನು ಕ್ಲೆಮಿಸಿದನು.'? ಏಕೆಂದರೆ ಅಲ್ಲಾಹ್‌ ಸತ್ಮವಿಶ್ವಾಸಿಗಳ ಮೇಲೆ ಬಹಳ 
ಕೃಪಾಕಟಾಕ್ಷವನ್ನಿರಿಸುವವನಾಗಿರುತ್ತಾನೆ. 

(153) ಸ್ಮರಿಸಿರಿ- ನೀವು ಓಟಕಿತ್ತಿದ್ದಿರಿ. ನಿಮಗೆ ಯಾರ ಕಡೆಗೂ ತಿರುಗಿ ನೋಡುವ ಜಬೋಧವಿರಲಿಲ್ಲ 
ಮತ್ತು ಸಂದೇಶವಾಹಕರು ನಿಮ್ಮ ಹಿಂಭಾಗದಿಂದ ನಿಮ್ಮನ್ನು ಕೂಗಿ ಕರೆಯುತ್ತಿದ್ದರು.'" ಮುಂದೆ. 
ನೀವೇನಾದರೂ ಕಳೆದುಕೊಂಡಾಗ ಅಥವಾ ನಿಮ್ಮ ಮೇಲೇನಾದರೂ ವಿಪತ್ತು ಎರಗಿದಾಗ ನೀವು ವ್ಯೃಸನಪಡಬಾರದೆಂಬ 


ಪಾಠ ಕಲಿಸಲಿಕ್ಕಾಗಿ ಅಲ್ಲಾಹನು ನಿಮ್ಮ ಈ ವರ್ತನೆಯ ಪ್ರತಿಫಲ ರೂಪದಲ್ಲಿ ಆಗ ನಿಮಗೆ ದುಃಖದ ಮೇಲೆ 
ದುಃಖ ಕೊಟ್ಟನು.''' ಅಲ್ಲಾಹನು ನಿಮ್ಮ ಎಲ್ಲ ಕರ್ಮಗಳನ್ನೂ ಅರಿತಿರುವವನಾಗಿದ್ದಾನೆ. 


+ 


\o 


ಇಸ ٠ 


109. ಅಲ್ಲಾಹನು ನಿಮ್ಮನ್ನು ಕ್ಷಮಿಸದಿರುತ್ತಿದ್ದರೆ ಆಗಲೇ ನಿಮ್ಮ ನಿರ್ಮೂಲನವಾಗಿ ಹೋಗುತ್ತಿತ್ತು. ನೀವು ಅಂತಹ 
ಅಪರಾಧವನ್ನೆಸಗಿದ್ದೀರಿ. ಅವನ ಬೆಂಬಲ ಮತ್ತು ಅನುಗ್ರಹ ಇದ್ದುದರಿಂದಲೇ ನಿಮ್ಮ ಶತ್ರುಗಳು ನಿಮ್ಮನ್ನು ಗೆದ್ದ ಬಳಿಕೆವು ಎಚ್ಚರ 
ಕಳೆದುಕೊಂಡು ನಿಷ್ಕಾರಣವಾಗಿ ಸ್ವತಃ ಸೋತು ಹೊರಟು ಹೋದರು. 

110. ಉಹುದ್‌ ಯುದ್ಧದಲ್ಲಿ ಮುಸ್ಲಿಮರ ಮೇಲೆ ಹಠಾತ್ತನೆ ಇಕ್ಕಡೆಗಳಿಂದಲೂ ಏಕ ಕಾಲದಲ್ಲಿ ಆಕ್ರಮಣ ನಡೆದಾಗ 
ಮತ್ತು ಅವರಲ್ಲಿ ಅವ್ಯವಸ್ಥೆಯುಂಟಾದಾಗ ಕೆಲವರು ಮದೀನಾದ ಕಡೆ ಪಲಾಯನ ಮಾಡಿದರು. ಇನ್ನು ಕೆಲವರು ಉಹುದ್‌ 
ಪರ್ವತವನ್ನು ಏರಿದರು. ಆದರೆ ಪ್ರವಾದಿಯವರು(ಸ) ತಮ್ಮ ಸ್ಥಾನದಿಂದ ಕಿಂಚಿತ್ತೂ ಕದಲಲಿಲ್ಲ. ನಾಲ್ಕೂ ದಿಕ್ಕುಗಳಲ್ಲಿ ಶತ್ರು 
ಸಮೂಹಗಳಿದ್ದುವು. ಆದರೆ ಇವರ ಬಳಿಯಲ್ಲಿ ಕೇವಲ ಹೆತ್ತು ಹನ್ನೆರಡು ಮಂದಿ ಮಾತ್ರವಿದ್ದರು. ಅಲ್ಲಾಹನ ಪ್ರವಾದಿಯವರು(ಸ) 
ಇಂತಹ ಗಂಭೀರ ಪರಿಸ್ಥಿತಿಯಲ್ಲೂ ಪರ್ವತದಂತೆ ಅಚಲರಾಗಿದ್ದರು. ಓಡಿ ಹೋಗುತ್ತಿರುವವರನ್ನು ಕುರಿತು "ಇಲಯ್ಕ 
ಇಬಾದಲ್ಲಾಹ್‌ ಇಲಯ ಇಬಾದಲ್ಲಾಹ್‌" (ಅಲ್ಲಾಹನ ಬಾಸರೇ ನನ್ನ ಕಡೆ ಬನ್ನಿರಿ, ಅಲ್ಲಾಹನ ಬಾಸರೇ ನನ್ನ ಕಡೆ ಬನ್ನಿರಿ) ಎಂದು 
ಕರೆಯುತ್ತಿದ್ದರು. - 

111. ಸೋಲಿನ ವ್ಯಥೆ, ಪ್ರವಾದಿಯವರು(ಸ) ಹುತಾತ್ಮರಾದರೆಂಬ ಶೋಕ, ತಮ್ಮವರು ಅಧಿಕ ಸಂಖ್ಯೆಯಲ್ಲಿ ಕೊಲ್ಲಲ್ಪಟ್ಟರು 
ಹಾಗೂ ಗಾಯಗೊಂಡರೆಂಬ ದುಃಖ, ಇನ್ನು ತಮ್ಮ ಮನೆಯವರ ಕಥೆಯೂ ಮುಗಿದಂತೆ ಎಂಬ ವ್ಯಸನ ಮತ್ತು ಶತ್ರುಗಳ 3000 
ಸಂಖ್ಯೆಯು ಮದೀನಾದ ಒಟ್ಟು ಜನಸಂಖ್ಯೆಗಿಂತಲೂ ಅಧಿಕವಿದೆ. ಅವರು ಸೋತ ಸೈನ್ಯವನ್ನು ತುಳಿಯುತ್ತ ಊರೊಳಗೆ ನುಗ್ಗಿ 
ಎಲ್ಲರನ್ನೂ ಸಂಹರಿಸುವರೆಂಬ ಚಿಂತೆ. 


ಕಾಂಡ -4 


US EN I ANC 
ನ ನೆಭಿತಿ NE 
ಡಿಜೆ ازم‎ ES mii) SE 
AAS NS aN eso Es 


pA 


CN Ls ENG 


pd 


Se) کُوْثزا كَالَزَِ 3045 165 ل‎ 6 jy MAES & 8 


pa 


vw 


(154) ಈ ದುಃಖದ ಬಳಿಕ ಅಲ್ಲಾಹನು ನಿಮ್ಮಲ್ಲಿ ಕೆಲವರಿಗೆ ಅದೆಂತಹ ಮನಶ್ಮಾಂತಿ ನೀಡಿದನೆಂದರೆ 
ಅವರು ತೂಕಡಿಸತೊಡಗಿದರು.!!? ಆದರೆ ತಮ್ಮ ಸ್ವಾರ್ಥಕ್ಕೇ ಆದೃತೆ ಕೊಟ್ಟಿದ್ದ ಇನ್ನೊಂದು ಪಂಗಡವು 
ಅಲ್ಲಾಹನ ಬಗ್ಗೆ ಸತ್ಕಕ್ಕೆ ವಿರುದ್ಧವಾದ ತರತರದ ಅಜ್ಞಾನಜನ್ಮ ಸಂದೇಹಗಳನ್ನು ಮಾಡತೊಡಗಿತು. ಈ 
ಕಾರ್ಯವೆಸಗುವುದರಲ್ಲಿ ನಮ್ಮ ಪಾಲೇನಾದರೂ ಇದೆಯೇ? ಎಂದು ಈಗ ಅವರು ಕೇಳುತ್ತಾರೆ. ಅವರೊಡನೆ, 
"(ಯಾರದೂ ಯಾವ ಪಾಲೂ ಇಲ್ಲ) ಈ ಕಾರ್ಯ ಸಂಪೂರ್ಣವಾಗಿ ಅಲ್ಲಾಹನ ಅಧೀನವಿದೆ" ಎಂದು ಹೇಳಿರಿ. 
ವಾಸ್ತವದಲ್ಲಿ ಇವರು ತಮ್ಮ ಮನಸ್ಸಿನೊಳಗೆ ಬಚ್ಚಿಟ್ಟ ವಿಷಯಗಳನ್ನು ನಿಮ್ಮ ಮುಂದೆ ಪ್ರಕಟಿಸುವುದಿಲ್ಲ. 
"(ನಾಯಕತ್ವದ) ಅಧಿಕಾರಗಳಲ್ಲಿ ನಮ್ಮ ಪಾಲೂ ಇರುತ್ತಿದ್ದರೆ ಇಲ್ಲಿ ನಾವು ಕೊಲ್ಲಲ್ಪಡುತ್ತಿರಲಿಲ್ಲ" ಎಂಬುದೇ 
ಇವರ ನಿಜವಾದ ಮನದಿಂಗಿತವಾಗಿದೆ. ಅವರೊಡನೆ ಹೇಳಿಬಿಡಿರಿ - "ನೀವು ನಿಮ್ಮ ಮನೆಗಳೊಳಗೆ ಇರುತ್ತಿದ್ದರೊ 
ಯಾರ ಮರಣ ಲಿಖಿತವಾಗಿತ್ತೋ ಅವರು ಸ್ಪತಃ ತಮ್ಮ ವಧಾಸ್ಥಾನಗಳ ಕಡೆಗೆ ಹೊರಟು ಬರುತ್ತಿದ್ದರು. ಇದೀಗ 
ಸಂಭವಿಸಿದ ಘಟನೆಯು ನಿಮ್ಮ ಹೃದಯದೊಳಗೆ ಅಡಗಿದ್ದುದನ್ನು ಅಲ್ಲಾಹನು ಪರೀಕ್ಷಿಸಿಕೊಳ್ಳಲಿಕ್ಕಾಗಿ ಮತ್ತು 
ನಿಮ್ಮ ಮನಸ್ಸಿನಲ್ಲಿರುವ ಕೇಡನ್ನು ತೊಡೆದು ಹಾಕಲಿಕ್ಕಾಗಿ ಸಂಭವಿಸಿದೆ. ಅಲ್ಲಾಹನು ಹೃದಯಗಳೊಳಗಿ 
ರುವುದನ್ನು ಚೆನ್ನಾಗಿ ಅರಿತಿರುತ್ತಾನೆ. 

(155) ಹೋರಾಟದ ದಿನ ನಿಮ್ಮಲ್ಲಿ ಬೆನ್ನು ತೋರಿಸಿದದರ ಈ ದೋಷಕ್ಕೆ ಕಾರಣವೇನೆಂದರೆ,- ಅವರ 
ಕೆಲವು ದೌರ್ಬಲ್ಯಗಳ ನಿಮಿತ್ತ ಶೈತಾನನು ಅವರ ಪಾದಗಳನ್ನು ಅಸ್ಲಿರ ಗೊಳಿಸಿಬಿಟ್ಟಿದ್ದನು. ಅಲ್ಲಾಹನು 
ಅವರನ್ನು ಕ್ಲಮಿಸಿದನು. ಅಲ್ಲಾಹ್‌ ಮಹಾ ಕ್ಲಮಾಶೀಲನೂ ಸಹನಶೀಲನೂ ಆಗಿರುತ್ತಾನೆ. 


112. ಇಸ್ಲಾಮೊ ಸೈನ್ಯದಲ್ಲಿದ್ದ ಕೆಲವರಿಗೆ ವಿಚಿತ್ರವಾದ ಒಂದು ಅನುಭವವಾಯಿತು. ಈ ಯುದ್ದದಲ್ಲಿ ಭಾಗವಹಿಸಿದ 
ಹರ್ರುತ್‌ ಅಬೂತಲ್ಪಃರ) ಎಂಬವರು, "ಈ ಸ್ಥಿತಿಯಲ್ಲಿ ನಮಗುಂಟಾದ ತೂಕಡಿಕೆಯ ಪ್ರಭಾವದಿಂದ ನಮ್ಮ ಕೈಯಲ್ಲಿದ್ದ 


ಖಡ್ಗಗಳು" ಕೆಳೆಗೆ ಬೀಳುತ್ತಿದ್ದವು" ಎಂದು ಹೇಳುತ್ತಾರೆ. 


3. ಆಲಿ ಇಮ್‌ರಾನ್‌ 229 


243 ہےر 2۶ 


4216 AEA LE کو‎ ಹಟ ہے کے مت‎ 
NEES AEE SIS MILEY 


ಒಕ 

(156-158) ಓ ಸತ್ಯವಿಶ್ವಾಸಿಗಳೊ. ಸತ್ಯನಿಷೇಧಿಗಳಂತೆ ಮಾತಾಡಬೇಡಿರಿ.- ಅವರ ಬಂಧು ಬಳಗದವರು 
ಪ್ರಯಾಣ ಹೋದಾಗ ಅಥವಾ ಯುದ್ದದಲ್ಲಿ ಪಾಲ್ಗೊಂಡಿದ್ದಾಗ (ಅಲ್ಲೇನಾದರೂ ಅಪಘಾತಕ್ಕೀಡಾದರೆ) ಅವರು 
| ನಮ್ಮ 'ಬಳಿಯಲ್ಲಿರುತ್ತಿ ದ್ದರೆ ಸಾಯುತ್ತಿರಲೂ ಇಲ್ಲ ವಧಿಸಲ್ಪಡುತ್ತಿರಲೂ ಇಲ್ಲವೆನ್ನುತ್ತಾರೆ. ಅಲ್ಲಾಹನು ಇಂತಹ 
ಮಾತುಗಳನ್ನು ಅವರ ಮನಸ್ಸಿನಲ್ಲಿ ಶೋಕತಪ್ತತೆಗೆ ಕಾರಣವನ್ನಾಗಿ ಮಾಡಿಬಿಡುತ್ತಾನೆ. ಅನ್ಮಥಾ ವಾಸ್ತವದಲ್ಲಿ 
ಜೀವದಾನ ಮಾಡುವವನೂ ಮರಣ ಕೊಡುವವನೂ ಅಲ್ಲಾಹನೇ ಮತ್ತು ನಿಮ್ಮ ಎಲ್ಲ ಚಲನವಲನಗಳ 
ಮೇಲ್ವಿಚಾರಕನೂ ಅವನೇ. ನೀವು ಅಲ್ಲಾಹನ ಮಾರ್ಗದಲ್ಲಿ ವಧಿಸಲ್ಪಟ್ಟರೆ ಅಥವಾ ಮರಣ ಹೊಂದಿದರೆ 
ಆಗ ನಿಮ್ಮ ಪಾಲಿಗೆ ಬರುವ ಅಲ್ಲಾಹನ تو‎ ಮತ್ತು ಕೃಪೆಯು ಇವರು ಸಂಗ್ರಹಿಸುವ ಸಕಲ 
ವಸ್ತುಗಳಿಗಿಂತಲೂ ಶ್ರೇಷ್ಮವಾಗಿರುತ್ತದೆ. ನೀವು ಮರಣ ಹೊಂದಿದರೂ ವಧಿಸಲ್ಪಟ್ಟರೂ ನಿಮಗೆಲ್ಲರಿಗೂ 
ಒಟ್ಟಾಗಿ ಅಲ್ಲಾಹನೆಡೆಗೇ ಹೋಗಿ ಸೇರಬೇಕಾಗಿದೆ. 

(159-160) (ಓ ಪೈಗಂಬರರ) ನೀವು ಇವರ ಪಾಲಿಗೆ ಅತ್ಯಂತ ಸೌಮ್ಮ ಸ್ವಭಾವಿಯಾಗಿರುವುದು 
ಅಲ್ಲಾಹನ ಮಹಾ ಕೃಪೆಯಾಗಿದೆ. ನೀವು ಕಠಿಣ ಸ್ವಭಾವಿ ಮತ್ತು ಕಲ್ಲೆದೆಯವರಾಗಿರುತ್ತಿದ್ದರೆ ಇವರೆಲ್ಲರೂ ನಿಮ್ಮ 
ಸುತ್ತಮುತ್ತಲಿನಿಂದ ಚದುರಿ ಹೋಗುತ್ತಿದ್ದರು. ಇವರ ಪ್ರಮಾದಗಳನ್ನು ಕ್ಷಮಿಸಿರಿ ಇವರ ಪಾಪ! 
ವಿಮೋಚನೆಗಾಗಿ ಪ್ರಾರ್ಥಿಸಿರಿ ಮತ್ತು .ಧರ್ಮದ ಕೆಲಸಗಳಲ್ಲಿ ಇವರೊಡನೆ ಸಮಾಲೋಚಿಸಿರಿ. ಆ ಬಳಿಕ, 
ಯಾವುದಾದರೊಂದು ವಿಷಯದಲ್ಲಿ ನೀವು ದೃಢ ನಿರ್ಧಾರ ತಾಳಿದರೆ ಅಲ್ಲಾಹನ ಮೇಲೆ ಭರವಸೆಯಿದಡಿರಿ. 
ಅಲ್ಲಾಹನ ಮೇಲೆಯೇ ಭರವಸೆಯಿಟ್ಟು ಕಾರ್ಯವೆಸಗುವವರನ್ನು ಅವನು ಪ್ರೀತಿಸುತ್ತಾನೆ. ಅಲ್ಲಾಹನು ನಿಮ್ಮ 


113. ಅರ್ಥಾತ್‌- ಇವೆಲ್ಲಾ ವಾಸ್ತವಿಕತೆಗಳಲ್ಲ. ದೇವ ವಿಧಿಯನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲವೆಂಬುದು ಸತ್ಯ. 
ಆದರೆ, ಅಲ್ಲಾಹನ ಮೇಲೆ ವಿಶ್ವಾಸವಿರಿಸದೆ ಎಲ್ಲವೂ ತಮ್ಮ ಪ್ರಯತ್ನವನ್ನು ಹೊಂದಿಕೊಂಡಿರುತ್ತದೆಂದು ಹೇಳುವವರಿಗೆ ಇಂತಹ 
ಭಾವನೆಗಳು ಕೇವಲ ಪರಿತಾಪವಾಗಿ' ಪರಿಣಮಿಸುತ್ತವೆ. ಅಂತಹವರು ಅಕಟ! ಹೀಗಾಗುತ್ತಿದ್ದರೆ ಹಾಗಾಗುತ್ತಿತ್ತೆಂದು ಗೋಳಾಡುತ್ತಲೇ 
ಇರುತ್ತಾರೆ. 


ಕಾಂಡ -4 


230 


ಕುರ್‌ಆನ್‌ ವ್ಯಾಖ್ಕಾನ 


eC |- 094 ಹಿ پ2 سرد - ل‎ 3೨ pa 
MATS: NSS MSS yy ಹಬ ಸವ 


ISL ES MOL ST oS 5S 


OA TAS MEL Ho LS EELS 
ಸಹಾಯಕ್ಕಿದ್ದರೆ ಯಾವ ಶಕ್ತಿಯಿಂದಲೂ ನಿಮ್ಮನ್ನು ಜಯಿಸಲು ಸಾಧ್ಯವಾಗದು ಮತ್ತು ಅವನು ನಿಮ್ಮನ್ನು 
ಕೈಬಿಟ್ಟರೆ, ಆಮೇಲೆ ನಿಮಗೆ ಸಹಾಯ ಮಾಡುವವರು ಯಾರಿದ್ದಾರೆ? ಅದುದರಿಂದ ಅಪ್ಪಟ ಸತ್ಯವಿಶ್ವಾಸಿಗಳು 
ಅಲ್ಲಾಹನ ಮೇಲೆಯೇ ಭರವಸೆಯನ್ನಿರಿಸಬೇಕು. 

(161-164) ವಂಚನೆಯು ಒಬ್ಬ ಪ್ರವಾದಿಗೆ ಶೋಭಿಸುವಂತಹದಲ್ಲ''" ಮತ್ತು ವಂಚಕನು ತನ್ನ 
ವಂಚನೆಯೊಂದಿಗೆ ಪುನರುತ್ನಾನ ದಿನದಂದು ಹಾಜರಾಗುವನು. ಆ ಬಳಿಕ ಪ್ರತಿಯೊಂದು ಜೀವಿಗೂ ಅದರ 
ಗಳಿಕೆಯ ಸಂಪೂರ್ಣ ಪ್ರತಿಫಲ ಸಿಗುವುದು ಮತ್ತು ಯಾರ ಮೇಲೂ ಅನ್ಯಾಯವಾಗದು. ಸದಾಕಾಲವೂ 
ಅಲ್ಲಾಹನ ಸಂಪ್ರೀತಿಯಂತೆ ನಡೆಯುವ ವ್ಯಕ್ತಿಯು, ಅಲ್ಲಾಹನ ಕ್ರೋಧಕ್ಕೆ ಪಾತ್ರನಾದ ಹಾಗೂ ಅತಿ ನಿಕೃಷ್ಟ 
ಸ್ಥಾನವಾದ ನರಕವೇ ಅಂತಿಮ ನೆಲೆಯಾಗಿರುವ ವ್ಯಕ್ತಿಯು ಮಾಡುವಂತಹ ಕಾರ್ಯಗಳನ್ನು ಮಾಡಲು ಹೇಗೆ 
ಸಾಧ್ಯ? ಅಲ್ಲಾಹನ ಬಳಿ ಈ ಎರಡೂ ವಿಧದ ಜನರೊಳಗೆ ಅತ್ಮಧಿಕ ಅಂತರವಿದೆ. ಅಲ್ಲಾಹನು ಎಲ್ಲರ 


114. ಪ್ರವಾದಿಯವರು(ಸ) ತಮ್ಮ ಸೇನೆಯ ಹಿಂಭಾಗದ ರಕ್ಷಣೆಗಾಗಿ ಕೆಲವು ಮಂದಿ ಬಿಲ್ಲಾಳುಗಳನ್ನು ನೇಮಿಸಿದ್ದರಪ್ಟೆ. 
ಆ ಬಿಲ್ಲಾಳುಗಳು ಶತ್ರುಸೇನೆ ದೋಚಲ್ಬಡುತ್ತಿರುವುದನ್ನು ಕಂಡಾಗ ಅವರಿಗೆ ಸಮರಾರ್ಜಿತ ಸೊತ್ತು ಸಂಪೂರ್ಣವಾಗಿ ದೋಚುವವರ 
ಪಾಲಿಗೇ ಹೋಗಿ ಬಿಡಬಹುದೆಂದೂ ನಾವೆಲ್ಲ ವಂಚಿತರಾಗಿ ಬಿಡುವೆವೆಂದೂ ಸಂದೇಹವುಂಟಾಯಿತು. ಆದುದರಿಂದಲೇ ಅವರು 
ತಮ್ಮ ಸ್ಥಾನವನ್ನು ಬಿಟ್ಟು ಬಿಟ್ಟಿದ್ದರು. ಯುದ್ಧ ಮುಗಿದು ಮದೀನಾಕ್ಕೆ ಬಂದನಂತರ ಪ್ರವಾದಿವರ್ಯರು(ಸ) ಆ ಜನರನ್ನು ಕರೆದು 
1 ಅವರ ಅಜ್ಞೋಲ್ಲಂಘನೆಗೆ ಕಾರಣವೇನೆಂದು ವಿಚಾರಿಸಿದರು. ಅದಕ್ಕುತ್ತರವಾಗಿ ಅವರು ಒಡ್ಡಿದ ನೆಪಗಳು ಶೀರಾ ದುರ್ಬಲವಾಗಿದ್ದವು. 
ಆಗ ಪ್ರವಾದಿವರ್ಯರು(ಸ) ಅವರೊಡನೆ, "ವಾಸ್ತವದಲ್ಲಿ ನಿಮಗೆ “ನಮ್ಮ ಮೇಲೆ ನಂಬಿಕೆ ಇರಲಿಲ್ಲ. ನಾವು ನಿಮ್ಮನ್ನು 
ವಂಚಿಸುವೆವೆಂದೂ, ನಿಮಗೆ ಪಾಲುಕೊಡಲಿಕ್ಕಿಲ್ಲವೆ೦ದೂ ತಿಳಿದು ಕೊಂಡಿರಿ” ಎಂದು ಹೇಳಿದರು. ಈ ಸೂಕ್ತದಲ್ಲಿ ಆ ಘಟನೆಯ 
ಕಡೆಗೇ ಸೂಚಿಸಲಾಗಿದೆ. ದೇವಾದೇಶದ ಇಂಗಿತವೇನೆಂದರೆ- ಅಲ್ಲಾಹನ ಪ್ರವಾದಿಯೇ ನಿಮ್ಮ ಸೇನಾ ನಾಯಕರಾಗಿರುವಾಗ, ಎಲ್ಲ 
ವ್ಯವಹಾರಗಳೂ ಅವರ ವಶದಲ್ಲಿದ್ದಾಗ, ಪ್ರವಾದಿಯ ಕೈಯಲ್ಲಿ ನಿಮ್ಮ ಹಿತವು ಸುರಕ್ಷಿತವಾಗಿರಲಾರದೆಂಬ ಸಂದೇಹವು ನಿಮ್ಮ 
ಮನಸ್ಸಿನಲ್ಲಿ ಬಂದುದಾದರೂ ಹೇಗೆ? ಪ್ರವಾದಿಯ ವಶದಲ್ಲಿರುವ ಸೊತ್ತುಗಳು ನ್ಯಾಯ, ವಿಶ್ವಾಸ ಮತ್ತು ಪ್ರಾಮಾಣಿಕತೆಗಳಿಗೆ 
ವ್ಯತಿರಿಕ್ತವಾಗಿ ವಿತರಣೆಯಾಗಬಹುದೆಂದು ನೀವು ಭಾವಿಸುತ್ತೀರಾ? 


ರೈಲ: 


ಕಾಂಡ -4 


3. ಆಲಿ ಇಮ್‌ರಾನ್‌ 231 


ಷಿ ೨ 2೨ مہ یھ‎ 


ಗರಜ ps LAS EEE 
وت‎ ಸತಿ 0 5k js رت رت‎ 


یھو 


Mors‏ رق مو ا سم ای لی 


ಕರ್ಮಗಳನ್ನು ವೀಕ್ಷಿಸುವವನಾಗಿರುತ್ತಾನೆ. ವಾಸ್ತವದಲ್ಲಿ ಅಲ್ಲಾಹನು ಸತ್ಯವಿಶ್ವಾಸಿಗಳ ನಡುವೆ ಅವರೊಳ 
ಗಿಂದಲೇ - ಅವರಿಗೆ ಅವನ (ಅಲ್ಲಾಹನ) ಸೂಕ್ತಗಳನ್ನು ಓದಿ ಹೇಳುವ, ಅವರ ಜೀವನವನ್ನು ಸಂಸ್ಕರಿಸುವ 
ಮತ್ತು ಅವರಿಗೆ ಗ್ರಂಥ ಮತ್ತು ವಿವೇಕದ ಶಿಕ್ಷಣ ನೀಡುವ ಓರ್ವ ಸಂದೇಶವಾಹಕನನ್ನು ನಿಯೋಜಿಸಿ, ಅವರ 
ಮೇಲೆ ಬಹುದೊಡ್ಡ ಉಪಕಾರ ಮಾಡಿದ್ದಾನೆ. ವಸ್ತುತಃ ಅವರು ಈ ಮುಂಚೆ ವ್ಯಕ್ತವಾದ ಮಾರ್ಗಭ್ರಷ್ಟತೆಯಲ್ಲಿ 
ಬಿದ್ದಿದ್ದರು. 

(165-168) ನಿಮಗೆ ವಿಪತ್ತು ಬಂದೆರಗಿದಾಗ ನೀವು, "ಇದೆಲ್ಲಿಂದ ಬಂತು?" ಎನ್ನತೊಡಗಿದಿರಾ?'' 
ವಸ್ತುತಃ (ಬದ್ರ್‌ ಯುದ್ಧದಲ್ಲಿ) ನಿಮ್ಮ ಕೈಗಳಿಂದ (ವಿರೋಧಿಗಳ ಮೇಲೆ) ಇಮ್ಮಡಿ ವಿಪತ್ತು ಉಂಟಾಗಿತ್ತು.''$ 
ಪ್ರವಾದಿಯವರೇ ಅವರೊಡನೆ ಹೇಳಿರಿ ಇದು ನೀವು ಸ್ವತಃ ತಂದುಕೊಂಡ ವಿಪತ್ತು.''' ಅಲ್ಲಾಹನು ಸಕಲ 


115. ಪ್ರಮುಖ ಸಹಾಬಿಗಳಿಗಂತೂ(ರ) ಪರಮಾರ್ಥದ ಅರಿವಿದ್ದುದರಿಂದ ಅವರು ಯಾವುದೇ ತಪ್ಪುಕಲ್ಪನೆಗೆ ಬಲಿಯಾಗುವ 
ಸಂಭವವಿರಲಿಲ್ಲ. ಆದರೆ ಸಾಮಾನ್ಯ ಮುಸ್ಲಿಮರು ಅಲ್ಲಾಹನ ಪ್ರವಾದಿಯೇ ತಮ್ಮ ನಡುವಿನಲ್ಲಿರುವಾಗ ಹಾಗೂ ಅಲ್ಲಾಹನ ರಕ್ಸಣೆ 
ಮತ್ತು ಸಹಾಯಗಳು ತಮ್ಮೊಂದಿಗೆ ಇರುವಾಗ ಸತ್ಮನಿಷೇಧಿಗಳು ತಮ್ಮನ್ನು ಗೆಲ್ಲಲು ಯಾವ ರೀತಿಯಿಂದಲೂ ಸಾಧ್ಯವಿಲ್ಲವೆಂದು 
ತಿಳಿದುಕೊಂಡಿದ್ದರು. 'ಅದುದರಿಂದ ಉಹುದ್‌ನಲ್ಲಿ ಅವರಿಗೆ ಸೋಲುಂಟಾದಾಗ ಅವರ ಈ ನಿರೀಕ್ಷೆಗೆ ಆಫಾತವುಂಟಾಯಿತು. ಅವರು 
ದಿಗ್ರ್ರಮೆಗೊಂಡು "ನಾವು ಅಲ್ಲಾಹನ ಧರ್ಮಕ್ಕಾಗಿ ಹೋರಾಡಲು ಹೋಗಿದ್ದೆವು ಅವನ ಸಹಾಯದ ವಾಗ್ದಾನವೂ ನಮಗಿತ್ತು. 
ಅವನ ಸಂದೇಶವಾಹಕರು ಸ್ವತಃ ನಮ್ಮ ಸಂಗಡ ಯುದ್ದರಂಗದಲ್ಲಿದ್ದರು. ಇಷ್ಟಾಗಿಯೂ ನಾವು ಸೋಲುವುದೇ? ಈ ಸೋಲು 
ಕೂಡಾ ಯಾರಿಂದ? ಅಲ್ಲಾಹನ ಧರ್ಮವನ್ನು ನಾಶಗೊಳಿಸಲು ಬಂದವರಿಂದಲೇ?"” ಎಂದು ಕೇಳತೊಡಗಿದರು. ಈ ಸೂಕ್ತಗಳು 
ಅವರ ಈ ತಳಮಳವನ್ನು ದೂರೀಕರಿಸಲಿಕ್ಕಾಗಿ ನಿರ್ದೇಶಿಸಲ್ಪಟ್ಟುವು. 

116. ಉಹುದ್‌ ಯುದ್ಧದಲ್ಲಿ ಮುಸ್ಲಿಮರ 70 ಮಂದಿ ಹುತಾತ್ಮರಾದರು. ಇದಕ್ಕೆ ವ್ಯತಿರಿಕ್ತವಾಗಿ ಬದ್ರ್‌ ಯುದ್ಧದಲ್ಲಿ 
70 ಮಂದಿ ಸತ್ಯನಿಷೇಧಿಗಳು ಮುಸ್ಲಿಮರ ಕೈಗಳಿಂದ ಹತರಾಗಿದ್ದರು ಮತ್ತು 70 ಮಂದಿ ಸೆರೆ ಸಿಕ್ಕಿದ್ದರು. 

117. ಅರ್ಥಾತ್‌- ಇದು ನಿಮ್ಮ ಸ್ವಂತ ದೌರ್ಬಲ್ಯ ಮತ್ತು ತಪ್ಪುಗಳ ಫಲವಾಗಿದೆ. ನೀವು ಸಹನೆಯನ್ನು ಕೈ ಬಿಟ್ಟಿರಿ. 
'ತಕ್ಟಾ(ಧರ್ಮನಿಷೈಕ್ಕೆ ವಿರೋಧವಾದ ಕೆಲವು ಕಾರ್ಯಗಳನ್ನು ಮಾಡಿದಿರಿ. ಆಜ್ಞೋಲ್ಲಂಘನೆ ಮಾಡಿದಿರಿ ಧನಮೋಹದಲ್ಲಿ 
ಸಿಲುಕಿದಿರಿ. ಪರಸ್ಪರ ವಿವಾದ ಮತ್ತು ಭಿನ್ನಾಭಿಪ್ರಾಯ ತಾಳಿದಿರಿ. ಹೀಗಿರುವಾಗ ಈ ವಿಪತ್ತು ಎಲ್ಲಿಂದ ಬಂತೆಂದು ಏಕೆ 
ಕೇಳುತ್ತಿರುವಿರಿ? 


ಕಾಂಡ -4 


232 : ۱ ಕುರ್‌ಆನ್‌ ವ್ಯಾಖ್ಯಾನ 


ಕಾರ್ಯಗಳೆ ಸಾಮರ್ಥ್ಯವುಳ್ಳವನು.'? ಯುದ್ದದ ದಿವಸ ನಿಮಗೊದಗಿದ ನಷ್ಟ ಅಲ್ಲಾಹನ ಅಪ್ಪಣೆ 
ಯಿಂದಾಗಿತ್ತು. ಅದು ನಿಮ್ಮಲ್ಲಿ ಯಾರು ಸತ್ಕವಿಶ್ವಾಸಿ ಮತ್ತು ಯಾರು ಕಪಟವಿಶ್ವಾಸಿಯೆಂದು ಅಲ್ಲಾಹನು 
ನೋಡಿಕೊಳ್ಳಲಿಕ್ಕಾಗಿತ್ತು. "'ಬನ್ನಿರಿ ಅಲ್ಲಾಹನ ಮಾರ್ಗದಲ್ಲಿ ಯುದ್ಧ ಮಾಡಿರಿ, ಇಲ್ಲವೆ ಕನಿಷ್ಠಪಕ್ಸ (ನಿಮ್ಮ 
ಪಟ್ಟಣದ) ರಕ್ಷಣೆ ಮಾಡಿರಿ" ಎಂದು ಕಪಟವಿಶ್ವಾಸಿಗಳೊಡನೆ ಹೇಳಿದಾಗ. ಅವರು, "ಇಂದು ಯುದ್ಧ 
ನಡೆಯಲಿರುವುದೆಂದು ನಮಗೆ ತಿಳಿದಿರುತ್ತಿದ್ದರೆ ನಾವು ಖಂಡಿತವಾಗಿಯೂ ನಿಮ್ಮ ಜೊತೆ ಬರುತ್ತಿದ್ದೆವು"'!” 
ಎನ್ನತೊಡಗಿದರು. ಹೀಗೆ ಹೇಳುತ್ತಿರುವಾಗ ಅವರು ವಿಶ್ವಾಸಕ್ಕಿಂತ ಅವಿಶ್ವಾಸಕ್ಕೆ ಹೆಚ್ಚು ಸಮೊಪವಾಗಿದ್ದರು: 
ಅವರು ತಮ್ಮ ಹೃದಯಗಳಲ್ಲಿ ಇಲ್ಲದ ಮಾತನ್ನು ತಮ್ಮ ಬಾಯಿಗಳಿಂದ ಹೇಳುತ್ತಾರೆ. ಅವರು ಹೃದಯಗಳಲ್ಲಿ 
ಬಚ್ಚಿಡುವುದೆಲ್ಲವನ್ನೂ ಅಲ್ಲಾಹನು ಚೆನ್ನಾಗಿ ಬಲ್ಲವನಾಗಿರುತ್ತಾನೆ. ಇವರು ಸ್ವತಃ ಕುಳಿತುಕೊಂಡಿದ್ದು, ಯುದ್ಧಕ್ಕೆ 
ಹೋಗಿ ವಧಿಸಲ್ಪಟ್ಟಿ ಇವರ ಸಹೋದರರ ಬಗ್ಗೆ, "ಅವರು ನಮ್ಮ ಮಾತು ಕೇಳುತ್ತಿದ್ದರೆ ಕೊಲ್ಲಲ್ಪಡುತ್ತಿರಲಿಲ್ಲ.' 
ಎಂದು ಬಿಟ್ಟರು. "ನೀವು ನಿಮ್ಮ ಮಾತಿನಲ್ಲಿ ಸತ್ಯವಂತರಾಗಿದ್ದರೆ ಸ್ವತಃ ನಿಮಗೆ ಮರಣ ಬಂದಾಗ ಅದನ್ನು 
ಮುಂದೂಡಿ ತೋರಿಸಬೇಕು" ಎಂದು ಅವರೊಡನೆ ಹೇಳಿರಿ. - 
(169-171) ಅಲ್ಲಾಹನ ಮಾರ್ಗದಲ್ಲಿ ವಧಿಸಲ್ಪಟ್ಟವರನ್ನು ಮೃತರೆನ್ನಬೇಡಿರಿ. ಅವರು ಯಥಾರ್ಥವಾಗಿ 


118. ಅರ್ಥಾತ್‌- ಅಲ್ಲಾಹನು ನಿಮಗೆ ಗೆಲುವನ್ನು ಕೊಡಲು ಶಕ್ತನಾಗಿರುವನಾದರೆ ಅವನು ಸೋಲನ್ನು ಕೊಡಲೂ 
ಶಕ್ತನಿದ್ದಾನೆ. 

115. ಅಬ್ದುಲ್ಲಾ ಬಿನ್‌ ಉಬೆ ಮುನ್ನೂರು ಮಂದಿ ಕಪಟವಿಶ್ವಾಸಿಗಳೊಂದಿಗೆ ಅರ್ಧದಾರಿಯಿಂದಲೇ ಹಿಂದಿರುಗಲು 
ಯತ್ನಿಸಿದಾಗ ಕೆಲವು ಮುಸ್ಲಿಮರು ಅವನಿಗೆ ಮನವರಿಕೆ ಮಾಡಿಕೊಟ್ಟು ಜೊತೆಗೆ ಬರುವಂತೆ ಒತ್ತಾಯಿಸಿದರು. ಆದರೆ ಅವನು 
"ಇಂದು ಯುದ್ದ ನಡೆಯಲಾರದೆಂದು ನನಗೆ ಖಾತ್ರಿಯಾಗಿ ಗೊತ್ತಿದೆ. ಆದುದರಿಂದಲೇ ನಾವು ಹೋಗುತ್ತಿದ್ದೇವೆ. ಇಂದು'ಯುದ್ಧ 
ನಡೆಯುವಂತಿದ್ದರೆ ನಾವು ಖಂಡಿತವಾಗಿಯೂ ನಿಮ್ಮೊಂದಿಗೆ ಬರುತ್ತಿದ್ದೆವು” ಎಂದು ಉತ್ತರ ಕೊಟ್ಟನು. 


ಕಾಂಡ -4 


3. ಆಲಿ ಇಮ್‌ರಾನ್‌ ۱ 233 


3p ودب٦ھ‎ ೨45 
انقوا اجڑ عظیم‎ 


ಜೀವಂತವಿದ್ದಾರೆ.'೫ ತಮ್ಮ ಪ್ರಭುವಿನ ಬಳಿ ಅನ್ನಾಹಾರ ಪಡೆಯುತ್ತಿದ್ದಾರೆ. ಅಲ್ಲಾಹನು ತನ್ನ ಅನುಗ್ರಹದಿಂದ 
ಅವರಿಗೆ ನೀಡಿದುದರಲ್ಲಿ ಆನಂದ ತುಂದಿಲರಾಗಿದ್ದಾರೆ.!?' ತಮ್ಮ ಹಿಂದೆ ಭೂಲೋಕದಲ್ಲಿ ಉಳಿದಿರುವ ಮತ್ತು 
ಇನ್ನೂ ಅಲ್ಲಿಗೆ ತಲಪಿರದ ಸತ್ಯ್ಕವಿಶ್ವಾಸಿಗಳಿಗೂ ಯಾವುದೇ ಭಯ ಮತ್ತು ವ್ಯಥೆಗಳ ಸಂಭವವಿಲ್ಲವೆಂದು 
ನಿಶ್ಚಿಂತೆರಾಗಿದ್ದಾರೆ. ಅವರು ಅಲ್ಲಾಹನ ಬಹುಮಾನ ಮತ್ತು ಅವನ ಅನುಗ್ರಹದಿಂಬಾಗಿ 
ಹರ್ಷಾನಂದಭರಿತರಾಗಿದ್ದಾರೆ. , ಅಲ್ಲಾಹನು ಸತ್ಯವಿಶ್ವಾಸಿಗಳ ಪ್ರತಿಫಲವನ್ನು ವ್ಯರ್ಥ ಮಾಡುವುದಿಲ್ಲವೆಂದು 
ಅವರಿಗೆ ತಿಳಿದಿದೆ. 

(172-175) ಗಾಯಗೊಂಡ ಬಳಿಕವೂ ಅಲ್ಲಾಹ್‌ ಮತ್ತು ಸಂದೇಶವಾಹಕರ ಕರೆಗೆ ಓಗೊಟ್ಟವರ ಪೈಕಿ” 


ಸಜ್ಜನರೂ ನಿಷ್ಠರೂ ಆಗಿರುವ ವ್ಯಕ್ತಿಗಳಿಗೆ ಅತ್ಕುತ್ಪಷ್ಟ ಪ್ರತಿಫಲವಿದೆ (ಇಂತಹ-ಸತ್ಯವಶ್ವಾಸಿಗಳ ಪ್ರತಿಫಲವನ್ನು 


120. ವಿವರಣೆಗೆ ಅಲ್‌ ಬಕರಃ ಅಧ್ಯಾಯದ 155ನೆಯ ಟಿಪ್ಪಣಿ ನೋಡಿರಿ, 

121. ಮುಸ್ನದ್‌ ಅಹ್ಮದ್‌ನಲ್ಲಿ ಪ್ರವಾದಿಯವರ(ಸ) ಒಂದು ಹದೀಸ್‌ ಉಲ್ಲೇಖವಾಗಿದೆ- ہمد‎ ಕಾರ್ಯಗಳನ್ನು ಮಾಡಿ 
ಇಹಲೋಕದಿಂದ ಹೋಗುವಾತನಿಗೆ ಅಲ್ಲಾಹನಲ್ಲಿ ಅದೆಂತಹ ಆತ್ಮಾನಂದ ಮತ್ತು ಉನ್ನತ ಮಟ್ಟದ ಜೀವನ ಲಭಿಸುವುದೆಂದರೆ, 
'ಅನಂತರ ಅವನು ಎಂದೆಂದಿಗೂ ಇಹಲೋಕಕ್ಕೆ ಹಿಂದಿರುಗಿ ಬರಲು ಆಶಿಸಲಿಕ್ಕಿಲ್ಲ. ಆದರೆ ಶಹೀದ್‌(ಹುತಾತ್ಮ) ಇದರಿಂದ 
ವಿರಹಿತನಾಗಿದ್ದಾನೆ. ಅವನು ಇಹಲೋಕಕ್ಕೆ ಪುನಃ ಕಳುಹಿಸಲ್ಪಡಬೇಕೆಂದೂ ದೇವಮಾರ್ಗದಲ್ಲಿ ಪ್ರಾಣ ಕೊಡುತ್ತಿರುವಾಗ ಸಿಗುವ 
ಮಹದಾನಂದ, ಉನ್ಮತ್ತ್ವತ್ತೆಗಳ ಸವಿಯನ್ನನುಭವಿಸುವಂತಾಗಬೇಕೆಂದೂ ಬಯಸುತ್ತಾನೆ. 

122. ಸತ್ಯನಿಷೇಧಿಗಳು ಉಹುದ್‌ ಯುದ್ಧದಿಂದ ಮರಳಿ ಅನೇಕ ಮೈಲಿ ದೂರ ತಲಪಿದಾಗ ಅವರಿಗೆ ಪಕ್ಕನೆ 
ಪ್ರಜ್ಞೆಯುಂಟಾಯಿತು. ಆಗ ಅವರು ತಮ್ಮೊಳಗೆ, "ನಾವೆಂತಹ ಹೆಡ್ಡತನ ಮಾಡಿಬಿಟ್ಟೆವು! ಮುಹಮ್ಮದ್‌ರ(ಸು) ಶಕ್ತಿಯನ್ನು ಸಂಪೂರ್ಣ 
ಮುರಿಯುವ ಸುವರ್ಣಾವಕಾಶ ನಮಗೆ ಲಭಿಸಿತ್ತಲ್ಲಾ? ನಾವದನ್ನು ಕಳೆದುಕೊಂಡೆವಲ್ಲಾ" ಎನ್ನ ತೊಡಗಿದರು. ಆ ಪ್ರಕಾರ ಅವರು 
ಒಂದು ಕಡೆ ಸೇರಿ ಮದೀನಾದ ಮೇಲೆ ಕೂಡಲೇ ಪುನಃ ಆಕ್ರಮಣ ನಡೆಸಬೇಕೆಂದು ತಮ್ಮೊಳಗೆ ವಿಚಾರ ವಿನಿಮಯ ನಡೆಸಿದರು. 
ಆದರೆ ಕೊನೆಗೆ, ಧೈರ್ಯ ಸಾಲದೆ ಮಕ್ಕಾಕ್ಕೆ ಹಿಂದಿರುಗಿದರು. ಅತ್ತ ಪ್ರವಾದಿವರ್ಯರಿಗೂ(ಸ) ಇವರೆಲ್ಲಾದರೊ ಹಿಂದಿರುಗಿ ಬಂದು 
ಬಿಡಲೂ ಬಹುದೆಂಬ ಸಂದೇಹವಿತ್ತು. ಆದುದರಿಂದ ಉಹುದ್‌ ಯುದ್ಧವಾದ ಮರುದಿನವೇ ಪ್ರವಾದಿಯವರು(ಸ) ಮುಸ್ಲಿಮರನ್ನು 
ಒಟ್ಟು ಸೇರಿಸಿ ಸತ್ಯನಿಷೇಧಿಗಳನ್ನು ಬೆನ್ನಟ್ಟಿ ಹೋಗಬೇಕೆಂದರು. ಇದೊಂದು ಅತ್ಯಂತ ಸಂದಿಗ್ದ ಕಾಲಘಟ್ಟವಾಗಿತ್ತು. ಆದರೂ 
ನೈಜ ಸತ್ಮವಿಶ್ವಾಸಿಗಳು ಪ್ರಾಣವನ್ನೇ ಪಣ ತೊಡಲು ಸಿದ್ಧರಾಗಿ ಪ್ರವಾದಿವರ್ಯರೊಂದಿಗೆ(ಸ) ಮದೀನಾದಿಂದ 8 ಮೈಲು 
ದೂರವಿರುವ "ಹಮ್ರಾಉಲ್‌ ಅಸದ್‌' ವರೆಗೆ ಹೋದರು. ಈ ಸೂಕ್ತದಲ್ಲಿ ಆ ನಿಷ್ಕಾವಂತರ ಕಡೆಗೇ ಸೂಚನೆ 
ನೀಡಲಾಗಿದೆ. | 


ಕಾಂಡ -4 


234 ಕುರ್‌ಆನ್‌ ವ್ಯಾಖ್ಯಾನ 


KY 2 ಸಿನ 
2೨ ೨ ٤ - 
ہت‎ 
ہے‎ pT 
ನೆಪ 


ವೃರ್ಥಗೊಳಿಸಲಾಗುವುದಿಲ್ಲ.) "ನಿಮ್ಮ' ವಿರುದ್ಧ ದೊಡ್ಡ ಸೈನ್ಯವೊಂದು ಜಮೆಯಾಗಿದೆ, ಅದನ್ನು ಭಯಪಡಿರಿ" 
ಎಂದು ಜನರು ಅವರೊಡನೆ ಹೇಳಿದರು. ಇದನ್ನು ಕೇಳಿದಾಗ ಅವರ ಸತ್ಕವಿಶ್ವಾಸ ಇನ್ನಷ್ಟು ವರ್ಧಿಸಿತು. "ನಮಗೆ 
ಅಲ್ಲಾಹ್‌ ಸಾಕು ಮತ್ತು ಅವನೇ ಅತ್ಕುತ್ತಮ ಕಾರ್ಯಸಾಧಕನು" ಎಂದು ಅವರು ಉತ್ತರವಿತ್ತರು. ಕೊನೆಗೆ 
ಅವರು ಅಲ್ಲಾಹನ ಕೊಡುಗೆ ಮತ್ತು ಅನುಗ್ರಹದೊಂದಿಗೆ ಹಿಂದಿರುಗಿದರು. ಅವರಿಗೆ ಏನೊಂದೂ 
ಆಘಾತವುಂಟಾಗಲಿಲ್ಲ ಮತ್ತು ಅಲ್ಲಾಹನ ಪ್ರಸನ್ನತೆಯ ಹಾದಿಯಲ್ಲಿ ಸಾಗಿದ ಹಿರಿತನವೂ ಅವರಿಗೆ ಪ್ರಾಪ್ತವಾಯಿತು. 
ಅಲ್ಲಾಹನು ಮಹಾ ಅನುಗ್ರಹದಾನಿಯಾಗಿರುತ್ತಾನೆ. ಸುಮ್ಮನೆ ತನ್ನ ಮಿತ್ರರ ಬಗ್ಗೆ ಹೆದರಿಸುತ್ತಿದ್ದವನು 
ಶೈತಾನನಲ್ಲದೆ ಬೇರಾರೂ ಅಲ್ಲವೆಂದು ನಿಮಗೀಗ ತಿಳಿಯಿತು. ಆದುದರಿಂದ ಇನ್ನು ಮುಂದೆ ನೀವು 
ಮಾನವರನ್ನು ಭಯಪಡಬಾರದು. ನೀವು ವಾಸ್ತವದಲ್ಲಿ ಸತ್ಯವಿಶ್ವಾಸಿಗಳಾಗಿದ್ದರೆ ನನ್ನ: ನ್ನೇ ಭಯಪಡಬೇಕು. '* 

(176-178) (ಓ ಪೈಗಂಬರರೇ) ಇಂದು 'ಕುಫ್ರ್‌'(ಅಧರ್ಮ) ಮಾರ್ಗದಲ್ಲಿ ಶ್ರಮಿಸುತ್ತಿರುವವರ 


123. ಈ ಕೆಲವು ಸೂಕ್ತಗಳು ಉಹುದ್‌ ಯುದ್ದದ ಒಂದು ವರ್ಷಾನಂತರ ಅವತೀರ್ಣಗೊಂಡಿದ್ದುವು. ಆದರೆ ಅವು ಉಹುದ್‌ 
ಘಟನೆಗಳಿಗೆ ಸಂಬಂಧಿಸಿದ್ದುದರಿಂದ ಅವುಗಳನ್ನೂ ಈ ಉಪನ್ಮಾಸದೊಂದಿಗೆ ಸೇರಿಸಲಾಗಿವೆ. 

124. ಮರು ವರ್ಷವೇ ಬದ್ಸ್‌ನಲ್ಲಿ ನಮ್ಮ ನಿಮ್ಮೊಳೆಗೆ ಪುನಃ ಹೋರಾಟ ನಡೆಯುವುದೆಂದು ಅಬೂ ಸುಫಿಯಾನನು 
ಉಹುದ್‌ನಿಂದ ಮರಳುತ್ತಿರುವಾಗ ಮುಸ್ಲಿಮರಿಗೆ ಪಂಥಾಹ್ವಾನ ನೀಡಿದ್ದನು. ಆದರೆ ಆ ಸಮಯ ಬಂದಾಗ ಅವನ ಧೈರ್ಯ ಕುಂದಿ 
ಹೋಯಿತು. ಏಕೆಂದರೆ ಆ ವರ್ಷ ಮಕ್ಕಾದಲ್ಲಿ ಬರಗಾಲ ಬಂದಿತ್ತು. ಆದುದರಿಂದ ಅವನು ತಪ್ಪಿಸಿ ಕೊಳ್ಳೆಲಿಕ್ಕಾಗಿ ರಹಸ್ಯವಾಗಿ 
ಒಬ್ಬನನ್ನು ಕಳುಹಿಸುವ ಹಂಚಿಕೆ ಹೂಡಿದನು. ಅವನು ಮದೀನಾ ತಲಪಿ, ಈ ವರ್ಷ ಕುರೈಶರು ಪ್ರಚಂಡ ಯುದ್ಧದ ಸಿದ್ಧತೆ 
ಮಾಡಿರುವರೆಂದೂ ಇಡೀ ಅರಬ್‌ ದೇಶದಲ್ಲಿ ಯಾರೂ ಅಷ್ಟು ದೊಡ್ಡ ಸೇನೆಯನ್ನು ಎದುರಿಸಲಾರರೆಂದೂ ಮುಸ್ಲಿಮರ ಮುಂದೆ 
ಪ್ರಚಾರ ಮಾಡಿದನು. ಇದರಿಂದ ಮುಸ್ಲಿಮರು ಭೀತರಾಗಿ ಇದ್ದಲ್ಲೇ ಇದ್ದು ಬಿಟ್ಟರೆ ಆಗ ಯುದ್ದಕ್ಕಾಗಿ ಬಾರದ ಹೊಣೆ ಅವರೆ 
ಮೇಲೆಯೇ ಇರುವುದು ಎಂಬುದು ಇದರ ಉದ್ದೇಶವಾಗಿತ್ತು. ಅಬೂ ಸುಫಿಯಾನನ ಈ ಹಂಚಿಕೆಯಿಂದಾಗಿ, ಪ್ರವಾದಿವರ್ಯರು(ಸ) 
ಮುಸ್ಲಿಮರೊಡನೆ ಬದ್ಸ್‌ನ ಕೆಜೆಗೆ ಹೋಗಲು ಹೇಳಿದಾಗ ಅನುಕೂಲ ಪ್ರತಿಕ್ರಿಯೆ ಕಂಡು ಬರಲಿಲ್ಲ. ಕೊನೆಗೆ ಪ್ರವಾದಿವರ್ಯರು(ಸು) 
ಯಾರೂ ಬರದಿದ್ದರೆ ನಾನೊಬ್ಬನೇ ಹೋಗುವೆನೆಂದು ತುಂಬಿದ ಜನ ಸಮೂಹದಲ್ಲಿ ಘೋಷಿಸಿದರು. ಇದರ ಪರಿಣಾಮವಾಗಿ 
1500 ಮಂದಿ ನಿಷ್ಠಾವಂತರು ಹೊರಡಲು ಸಿದ್ಧರಾದರು. ಅವರನ್ನೇ ಕರೆದುಕೊಂಡು ಪ್ರವಾದಿವರ್ಯರು(ಸ) ಬದ್ವ್‌ಗೆ ಹೋದರು. 
ಅತ್ತ ಅಬೂ ಸುಫಿಯಾನನು 2000 ಸೈನಿಕರೊಂದಿಗೆ ಹೊರಟು ಬಂದನು. ಆದರೆ ಎರಡು ದಿನಗಳ ಪ್ರಯಾಣದ ಬಳಿಕ "ಈ 
ವರ್ಷ ಯುದ್ಧ ಮಾಡುವುದು ಸಮಂಜಸವೆಂದು ತೋರುವುದಿಲ್ಲ: ಬರುವ ವರ್ಷ ಬರೋಣ" ಎಂದು ಸಂಗಡಿಗರೊಡನೆ 
ಹೇಳಿದನು." ಆ ಪ್ರಕಾರ ಅವನೂ ಅವನ ಸಂಗಡಿಗರೂ ಹಿಂದಿರುಗಿದರು. ಪ್ರವಾದಿವರ್ಯರು(ಸ) 8 ದಿನಗಳ ತನಕ ಬದ್ಸ್‌ನಲ್ಲಿ 
ಅವನನ್ನು ಕಾದು ನಿಂತರು. ಈ ಮಧ್ಯೆ ಅವರ ಸಂಗಾತಿಗಳು ಒಂದು ವ್ಯಾಪಾರಿ ತಲಡದೊಂದಿಗೆ ವ್ಯವಹಾರ ನಡೆಸಿ ತುಂಬಾ 
ಸಂಪಾದಿಸಿಕೊಂಡರು. ಸತ್ಕನಿಷೇಧಿಗಳು ಹಿಂದಿರುಗಿದರೆಂಬ ವರ್ತಮಾನ ಕೇಳಿದ ತರುವಾಯ ಇವರೂ ಮದೀನಾಕ್ಕೆ 
ಮರಳಿದರು. ' 


ಕಾಂಡ -4 


3. ಆಲಿ ಇಮ್‌ರಾನ್‌ 235 


2 


NE NO ORES IS YSIS 
SE 5o UOTE SEAT 


ು 
9೨ 6 ೨9/2 MiG bs تر و وج‎ 
ಎಹಿಟೆಪಿ لہ 2راب‎ NY HE cp YE تملْلَتُمْ‎ 


ಠಂ pe 


ESS STAAL NIE 


34 220 ڑھ ج۱ ں5 ہ_‎ FR ೨9 
ER دھ اوک‎ PhS ENG ے7 دخ نج اور ا د‎ 
لم‎ i روا الله سیا‎ NE) NING OY ىا‎ 
7 
w 
ಛ 


> 


ಬೌ ಔನ ೨4 حدی6) د > و‎ ೨4ಸಿ de py 94 2 py 

ا س ಹ‏ سیپس ಟಖ‏ 

ಹಿ 73 و‎ $೨ 921 ಕ ೨೩862 ನಿ 2 مو 99 کے‎ ۶ 
5لا‎ ಎಟಿ SISO) Ss 


po 


ಚಟುವಟಿಕೆಗಳು ನಿಮ್ಮನ್ನು ಖಿನ್ನಗೊಳಿಸದಿರಲಿ. ಅವರು ಅಲ್ಲಾಹನಿಗೆ ಏನೂ ಹಾನಿಯನ್ನುಂಟುಮಾಡಲಾರರು. 
ಅವರಿಗೆ ಪರಲೋಕದಲ್ಲಿ ಯಾವ ಪಾಲನ್ನೂ ಇರಿಸಬಾರವೆಂಬುದು ಅಲ್ಲಾಹನ ಇರಾದೆಯಾಗಿದೆ. ಕೊನೆಗೆ 
ಅವರಿಗೆ ಕಠಿಣ ಶಿಕ್ಷೆ ಸಿಗಲಿದೆ. ಸತ್ಯವಿಶ್ವಾಸವನ್ನು ಬಿಟ್ಟು ಸತ್ಯನಿಷೇಧದ ಗ್ರಾಹಕರಾದವರು ಖಂಡಿತವಾಗಿಯೂ 
ಅಲ್ಲಾಹನಿಗೆ ಏನೇನೂ ನಷ್ಟವನ್ನುಂಟು. ಮಾಡುತ್ತಿಲ್ಲ. ಅವರಿಗೆ ವೇದನಾಯುಕ್ತ ಯಾತನೆ ಸಿದ್ಧವಿದೆ. ನಾವು 
ಸತ್ಯನಿಷೇಧಿಗಳಿಗೆ ಸಡಿಲು ಬಿಡುತ್ತ ಹೋಗುತ್ತಿರುವುದನ್ನು ಅವರು ತಮಗೆ ಹಿತಕರವೆಂದು ತಿಳಿಯದಿರಲಿ. ಅವರು 
ಪಾಪಗಳ ಮೂಟೆಯನ್ನು ಆದಷ್ಟು ಸಂಗ್ರಹಿಸಿಕೊಳ್ಳಲೆಂದೇ ನಾವು ಅವರಿಗೆ ಸಡಿಲು ಬಿಡುತ್ತಿದ್ದೇವೆ. ಮಂದೆ 
ಅವರಿಗಾಗಿ ಅವಮಾನಕರ وذ‎ ಕಾದಿದೆ. 

(179) ಅಲ್ಲಾಹ್‌ ಸತ್ಯವಿಶ್ವಾಸಿಗಳನ್ನು ಈಗ ನೀವು ಇರುವ ಸ್ಥಿಶಿಯಲ್ಲಿ ಎಷ್ಟು ಮಾತ್ರಕ್ಕೂ 
ಇರಗೊಡಲಾರನು.'* ಅವನು ಶುದ್ಧರನ್ನು ಅಶುದ್ಧರಿಂದ ಬೇರ್ಪಡಿಸಿಯೇ ತೀರುವನು. ಆದರೆ ನಿಮಗೆ 
ಅಗೋಚರವನ್ನು ತಿಳಿಯಪಡಿಸುವುದು ಅಲ್ಲಾಹನ ಪದ್ಧತಿಯಲ್ಲ.5 (ಪರೋಕ್ಸ ಜ್ಞಾನ ನೀಡುವುದಕ್ಕಾಗಿ) 
ಅಲ್ಲಾಹನು ತನ್ನ ಸಂದೇಶವಾಹಕರಲ್ಲಿ ಇಷ್ಟ ಬಂದವರನ್ನು ಆಯ್ದುಕೊಳ್ಳುತ್ತಾನೆ. ಆದುದರಿಂದ (ಪರೋಕ್ಸ 
ವಿಷಯಗಳ ಕುರಿತು) ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರ ಮೇಲೆ ವಿಶ್ವಾಸವಿರಿಸಿರಿ, ನೀವು ಸತ್ಯವಿಶ್ವಾಸ 
ಮತ್ತು ದೇವನಿಷ್ಠೆಯಲ್ಲಿ ನಡೆದರೆ, ನಿಮಗೆ ಹಿರಿದಾದ ಪ್ರತಿಫಲ ಸಿಗುವುದು. 

(180) ಅಲ್ಲಾಹನು ತನ್ನ ಅನುಗ್ರಹ ಪ್ರದಾನಮಾಡಿದ ಅನಂತರವೂ ಜಿಪುಣತೆ ತೋರಿಸುವವರು- ಈ 
125. ಅರ್ಥಾತ್‌- ನಿಜವಾದ ವಿಶ್ವಾಸಿಗಳೂ ಮುನಾಫಿಕರೂ(ಕಪಟವಿಶ್ವಾಸಿಗಳೂ) ಮುಸ್ಲಿಮರ ಕೂಟದಲ್ಲಿ ಬೆರೆತಿರುವುದನ್ನು 
ಕಾಣಲು ಅಲ್ಲಾಹ್‌ ಇಚ್ಛಿಸುವುದಿಲ್ಲ. 

126. ಅರ್ಥಾತ್‌- ಸತ್ಯವಿಶ್ವಾಸಿ ಮತ್ತು ಕಪಔವಿಶ್ವಾಸಿಗಳೊಳಗಿನ-ಭೇದವನ್ನು ಸ್ಪಷ್ಟವಾಗಿ ತೋರಿಸಿಕೊಡಲಿಕ್ಕಾಗಿ ಅಲ್ಲಾಹನು 


ಕಾಂಡ -4 


ಲೋಭವು ತಮ್ಮ ಪಾಲಿಗೆ ಶುಭಕರವೆಂದೆಣಿಸದಿರಲಿ. ಇದು ಅವರ ಮಟ್ಟಿಗೆ ಅತ್ಯಂತ ಅಶುಭಕರವಾಗಿರುವುದು. 
ಅವರು ತಮ್ಮ ಜಿಪುಣತೆಯಿಂದ ಸಂಗ್ರಹಿಸಿಡುವ ವಸ್ತುವೇ ಪುನರುತ್ನಾನ ದಿನದಂದು ಅವರ ಕಂಠ 
ಕಡಗವಾಗುವುದು. ಭೂಮಿ-ಆಕಾಶಗಳ ಅಂತಿಮ ಒಡೆತನ ಅಲ್ಲಾಹನಿಗಾಗಿಯೇ ಇದೆ."?' ನೀವು ಮಾಡುವುದನ್ನೆಲ್ಲ 
ಅಲ್ಲಾಹನು ಬಲ್ಲವನಾಗಿರುತ್ತಾನೆ' - 


(181-182) ಅಲ್ಲಾಹ್‌ ದರಿದ್ರನೆಂದೂ ನಾವು ಧನಿಕರೆಂದೂ ಹೇಳುವವರ ನುಡಿಯನ್ನು ಅಲ್ಲಾಹ್‌ 
ಆಲಿಸಿದನು."* ನಾವು ಅವರ ಈ ಮಾತುಗಳನ್ನೂ ಬರೆದುಕೊಳ್ಳುವೆವು ಮತ್ತು ಇದಕ್ಕಿಂತ ಮುಂಚೆ ಅವರು 
ಪ್ರವಾದಿಗಳನ್ನು ನಿಷ್ಕಾರಣವಾಗಿ ವಧಿಸುತ್ತಿದ್ದುದೊ ಅವರ ಕರ್ಮಪತ್ರದಲ್ಲಿ ಉಲ್ಲೇಖಿತವಿದೆ. (ತೀರ್ಪಿನ ಸಮಯ 
ಬಂದಾಗ) ನಾವು ಅವರೊಡನೆ, "ಇದೋ ಈಗ ನರಕಯಾತನೆಯ ರುಚಿಯನ್ನು ಸವಿಯಿರಿ. ಇದು ನಿಮ್ಮ ಸ್ವಂತ 
ಕೈಗಳ ಗಳಿಕೆಯಾಗಿದೆ" ಎಂದು ಹೇಳುವೆವು, ಅಲ್ಲಾಹ್‌ ತನ್ನ ದಾಸರ ಬಗ್ಗೆ ಅಕ್ರಮಿಯಲ್ಲ. 


ಇಂತಹವನು ಮುಸ್ಲಿಮನೆಂದೂ ಇಂತಹವನು ಕಪಟವಿಶ್ವಾಸಿಯೆಂದೂ ಮುಸ್ಲಿಮರಿಗೆ ಪರೋಕ್ಷ ವಿಧಾನದಿಂದ ತಿಳಿಸುವ 
ಕ್ರಮವನ್ನಿರಿಸಿಕೊಳ್ಳುವುದಿಲ್ಲ. ಸತ್ಯವಿಶ್ವಾಸಿ ಮತ್ತು ಕಪಟವಿಶ್ವಾಸಿಗಳ ಅವಸ್ಥೆಯನ್ನು ಅನುಭವದಿಂದಲೇ ಅರಿತುಕೊಳ್ಳುವ೦ತಾಗಲು 
ಅಂತಹ ಪರೀಕ್ಷಾ ಸಂದರ್ಭಗಳು ಅಲ್ಲಾಹನ ಆಜ್ಞೆಯಿಂದ ಬರುತ್ತಿರುವುವು. 

127. ಸೃಷ್ಟಿಗಳು ಉಪಯೋಗಿಸುತ್ತಿರುವ ಭೂಮಿ-ಆಕಾಶಗಳಲ್ಲಿ, ರುವ ಎಲ್ಲ ವಸ್ತುಗಳೊ ನಿಜವಾಗಿ ಅಲ್ಲಾಹನ ಸೊತ್ತುಗಳಾಗಿವೆ. 
ಅವು ದೇವೇತರರ ವಶವಿರುವುದು ತಾತ್ಕಾಲಿಕವಾಗಿ ಮಾತ್ರ. ಪ್ರತಿಯೊಬ್ಬನೂ ತನ್ನ ಸ್ವಾಧೀನದಲ್ಲಿ'ರುವುದನ್ನೆಲ್ಲಾ ಕಳೆದುಕೊಳ್ಳಲಿಕ್ಕಿದೆ. 
ಕಟ್ಟ ಕಡೆಗೆ ಎಲ್ಲವೂ ಅಲ್ಲಾಹನ ವಶಕ್ಕೇ ಹೋಗಲಿದೆ. ಆದುದರಿಂದ ಈ ತಾತ್ಕಾಲಿಕ ಸ್ವಾಧೀನತೆಯ ಅವಧಿಯಲ್ಲಿ ` ಅಲ್ಲಾಹನ 
ಸೊತ್ತನ್ನು ಅಲ್ಲಾಹನ ಮಾರ್ಗದಲ್ಲಿ ಮನಬಿಚ್ಚಿ ಖರ್ಚು ಮಾಡುವವನೇ ಜಾಣ. ಅದನ್ನು ಉಳಿಸಿಡಲು ಪ್ರಯತ್ನಿಸುವವನೇ ಮಹಾ 
ಮೂರ್ಪ. : | 

128. ಇದು ಯಹೂದಿಯರ ಮಾತಾಗಿತ್ತು. 'ಅಲ್ಲಾಹನಿಗೆ ಉತ್ತಮ. ಸಾಲ ನೀಡುವವನು ಯಾರಿದ್ದಾನೆ?' ಎಂಬ ಸೂಕ್ತ 
ಅವತೀರ್ಣಗೊಂ೦ಡಾಗ ಯಹೂದಿಯರು ಅಣಕಿಸುತ್ತ, "ಹೌದು, ಅಲ್ಲಾಹನು ಬಡವನಾಗಿ ಬಿಟ್ಟಿದ್ದಾನೆ. ಈಗ ಅವನು ತನ್ನ ದಾಸರಿಂದ 
ಸಾಲ ಕೇಳುತ್ತಿದ್ದಾನೆ" ಎನ್ನತೊಡಗಿದರು. 7 


ಕಾಂಡ -4 


27 pe 3» 


Pada 


(183-185) "ನಮ್ಮ ಮುಂದೆ ಒಂದು ಬಲಿಯನ್ನರ್ಪಿಸಿ, ಅದನ್ನು ಅಗ್ನಿಯು (ಪರೋಕ್ಷದಿಂದ ಬಂದು) 
ತಿನ್ನುವುದನ್ನು ತೋರಿಸಿ ಕೊಡದೆ ನಾವು ಯಾವನೇ ಸಂದೇಶವಾಹಕನ ಮೇಲೂ ವಿಶ್ವಾಸವಿಡಬಾರದೆಂದು 
ಅಲ್ಲಾಹನು ನಮಗೆ ನಿರ್ದೇಶಿಸುತ್ತಾನೆ' ಎಂದು ಹೇಳುತ್ತಿರುವವ ರೊಡನೆ ಹೇಳಿರಿ, "ನಿಮ್ಮ ಬಳಿಗೆ ನನಗಿಂತ | 
ಮೊದಲು ಅನೇಕ ಸಂದೇಶವಾಹಕರು ಹಲವು ಪ್ರತ್ಯಕ್ಷ ಪ್ರಮಾಣಗಳನ್ನು ತಂದಿದ್ದರು ಮತ್ತು ನೀವೀಗ 
ಪ್ರಸ್ತಾಪಿಸುತ್ತಿರುವ ಪ್ರತ್ಯಕ್ಷ ಪ್ರಮಾಣವನ್ನೂ ತಂದಿದ್ದರು. (ವಿಶ್ವಾಸವಿಡಲಿಕ್ಕಾಗಿ ಈ ಶರತ್ತನ್ನು ಮುಂದಿರಿಸುವುದರಲ್ಲಿ) 
ನೀವು ಸತ್ಯವಾದಿಗಳಾಗಿದ್ದರೆ ಆ ಸಂದೇಶವಾಹಕರನ್ನೇಕೆ ವಧಿಸಿದಿರಿ?” ಈಗ ಒ ಪೈಗಂಬರರೇ, ಇವರು 


129, ಪರೋಕ್ಸದಿಂದ ಅಗ್ನಿ ಗೋಚರಿಸಿ, ಅದು ಬಲಿಕೊಟ್ಟ ಪ್ರಾಣಿಯನ್ನು ಭಸ್ಮ ಮಾಡಿ ಬಿಟ್ಟರೆ, ಅದು ಆ ಬಲಿದಾನವು 
ಅಲ್ಲಾಹನ ಬಳಿ ಸ್ವೀಕೃತವಾಗಿದೆ ಎಂಬುದರ ಕುರುಹಾಗುತ್ತಿತ್ತೆಂದು ಬೈಬಲಿನಲ್ಲಿ ಅನೇಕ ಕಡೆ ಬಂದಿದೆ. (ನ್ಯಾಯ ಸ್ಥಾಪಕರು 
2:20-21, 13:19-20) ಕೆಲವು ವೇಳೆ ಪ್ರವಾದಿ ದಹನದ ಬಲಿದಾನ ಮಾಡುತ್ತಿದ್ದರು ಮತ್ತು ಒಂದು ಪರೋಕ್ಸ ಅಗ್ನಿ ಬಂದು 
ಅದನ್ನು ತಿಂದು ಬಿಡುತ್ತಿತ್ತೆಂದೂ ಬೈಬಲಿನಲ್ಲಿದೆ. (ಯಾಜಕ ಕಾಂಡ 9:24-2, ಪೂರ್ವ' ಕಾಲ ವೃತ್ತಾಂತ 7:1 -2) ಆದರೆ, ಇಂತಹ 
ಬಲಿದಾನವು ಪ್ರವಾದಿತೃಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರುವ ಪ್ರಮಾಣವೆಂದೋ ಅಥವಾ ಈ ಪವಾಡವನ್ನು ಹೊಂದದಾತನು 
ಪ್ರವಾದಿಯಾಗಲಾರನೆಂದೋ ಎಲ್ಲಿಯೂ ಬರೆದಿಲ್ಲ. ಇದು ಹ. ಮುಹಮ್ಮದ್‌ರ(ಸ) ಪ್ರವಾದಿತ್ಯವನ್ನು ಅಲ್ಲಗಳೆಯಲು ಯಹೂದಿಯರು 
ಸೃಷ್ಟಿಸಿದ ಸುಳ್ಳಾಗಿತ್ತು. ಆದರೆ, ಅವರ ಇದಕ್ಕಿಂತಲೂ ಹೆಚ್ಚಿನ ಸತ್ಯ ವೈರುಧ್ಯದ ದಾಖಲೆ ಯಾವುದೆಂದರೆ- ಬನೀಇಸ್ರಾಈಲರ 
ಪ್ರವಾದಿಗಳಲ್ಲೇ ಕೆಲವರು ಪ್ರಸ್ತುತ ದಹನದ ಬಲಿದಾನದ ಪವಾಡವನ್ನು ತೋರಿಸಿದವರಿದ್ದರು. ಆದರೆ, ಅಪರಾಧಗಳನ್ನೇ 
ಶೀಲವನ್ನಾಗಿ ಮಾಡಿಕೊಂಡಿದ್ದ, ಇವರು ಅವರನ್ನೂ ಕೊಲೆ ಮಾಡಲು ಹಿಂಜರಿಯಲಿಲ್ಲ. ಉದಾ:- ಬೈಬಲಿನಲ್ಲಿ ಹ. ಇಲ್ಯಾಸ್‌(ಅ) 
(ಏಲಿಯಾತಿಷ್ಟೀ)ರ ಕುರಿತಾಗಿ ಹೀಗೆ ಬರೆದಿದೆ:- ಅವರು 'ಬಅಲ್‌'ನ ಪೂಜಕರೊಡನೆ, "ನೀವು ಜನಸಾಮಾನ್ಮ್ಕರ ಮುಂದೆ ಒಂದು 
ಬಸವನ ಬಲಿದಾನ ಮಾಡಿರಿ, ಒಂದರ ಬಲಿದಾನ ನಾನು ಮಾಡುತ್ತೇನೆ. ಯಾರ ಬಲಿದಾನವನ್ನು ಪರೋಕ್ಷ ಅಗ್ನಿಯು ಕೆಬಳಿಸುವುದೋ 
ಅವರು ಸತ್ಯದಲ್ಲಿರುವರು” ಎಂದು ಪಂಥಾಹ್ವಾನ ನೀಡಿದರು. ಆ ಪ್ರಕಾರ ಒಂದು ದೊಡ್ಡ ಜನ ಸಮೂಹದ ಮುಂಜೆ ಈ ಸ್ಪರ್ಧೆ 
ನಡೆಯಿತು. ಪರೋಕ್ಷ ಅಗ್ಗಿಯು ಹ. ಇಲ್ಮಾಸ್‌ರ(ಅ) ಬಲಿದಾನವನ್ನು ತಿಂದು ಬಿಟ್ಟಿತು. ಆದರೆ, ಇದರ 
ಪರಿಣಾಮವೇನಾಯಿತು? ಇಸ್ರಾಈಲ್‌ರ ಅರಸನ 'ಬಅಲ್‌' ಆರಾಧಕಳಾದ ಮಹಾರಾಣಿಯು ಹ. ಇಲ್ಯಾಸ್‌ರ(ಅ) ಪರಮ 
ಶತ್ರುವಾದಳು. ಆ ಸ್ತ್ರೀಯಾರಾಧಕ ಅರಸನು ತನ್ನ ರಾಣಿಗಾಗಿ ಅವರ ಕೊಲೆ ಮಾಡಲುದ್ಯುಕ್ತನಾದನು. ಅವರು ಬೇರೆ ದಾರಿ ತೋರದೆ 
ಊರು ಬಿಟ್ಟು ಸಿನಾಯಿ ಪರ್ಯಾಯ ದ್ವೀಪದ ಪರ್ವತಗಳಲ್ಲಿ ಆಶ್ರಯ ಪಡೆದುಕೊಂಡಿರಬೇಕಾಯಿತು. (1. ಅರಸುಗಳು 
ಅಧ್ಯಾಯ 18, 19) ಇಂತಹ ಕಾರಣಗಳಿಂದಾಗಿಯೇ ಇಲ್ಲಿ- "ಓ ಸತ್ಯವಿರೋಧಿಗಳೇ, ನೀವು ದಾಹ್ಮ ಬಲಿದಾನದ ಪವಾಡವನ್ನೇಕೆ 
ಕೇಳುತ್ತೀರಿ? ನೀವು ಅಂತಹ ಪವಾಡಗಳನ್ನು ತೋರಿಸಿದ ಪ್ರವಾದಿಗಳನ್ನು ಕೊಲೆ ಮಾಡದೆ ಬಿಟ್ಟಿದ್ದೀರಾ” ಎಂದು 
ಹೇಳಲಾಗಿದೆ. 


ಕಾಂಡ -4 


236 : ಕುರ್‌ಆನ್‌ تیصیہ‎ 


ے 7 
“GY‏ رود 6ھ 


ES 


5°56. 


SEO 


ನಿಮ್ಮನ್ನು ಸುಳ್ಳಾಗಿಸುತ್ತಿರುವರಾದರೆ, ನಿಮಗಿಂತ ಮೊದಲು ಸುಸ್ಪಷ್ಟ ಪ್ರಮಾಣಗಳನ್ನೂ ಕಿರುಗ್ರಂಥಗಳನ್ನೂ 
ಪ್ರಕಾಶ ನೀಡುವ ಗ್ರಂಥಗಳನ್ನೂ ತಂದಿದ್ದ ಹಲವಾರು ಸಂದೇಶವಾಹಕರನ್ನು ಸುಳ್ಳಾಗಿಸಲಾಗಿದೆ. ಕಟ್ಟಕಡೆಗೆ 
ಪ್ರತಿಯೊಬ್ಬನಿಗೂ ಮರಣ ಹೊಂದಬೇಕಾಗಿದೆ ಮತ್ತು ನೀವೆಲ್ಲರೂ ನಿಮ್ಮ ನಿಮ್ಮ ಪ್ರತಿಫಲವನ್ನು ಪುನರುತ್ಥಾನ 
ದಿನದಂದು ಪಡೆಯುವವರಿದ್ದೀರಿ. ಅಲ್ಲಿ ನರಕಾಗ್ನಿಯಿಂದ ರಕ್ಷೆ ಹೊಂದುವವನೂ ಸ್ವರ್ಗದಲ್ಲಿ ಪ್ರವೇಶ 
ಪಡೆಯುವವನೂ ನಿಜವಾದ ಕೃತಾರ್ಥನು. ಈ ಲೋಕದ ಜೀವನವಂತೂ ಕೇವಲ ಭ್ರಾಮಕ ಸಂಪತ್ತಾಗಿದೆ. 

(186-189) ಮುಸ್ಲಿಮರೇ, ನಿಮಗೆ ಸಂಪತ್ತು ಮತ್ತು ಪ್ರಾಣ ಇವೆರಡರ ಪರೀಕ್ಷೆಗಳೂ ಮುಂದೆ ಬಂದೇ 
ತೀರುವುವು ಮತ್ತು ನೀವು ಗ್ರಂಥದವರಿಂದಲೂ ಬಹುದೇವ ವಿಶ್ವಾಸಿಗಳಿಂದಲೂ ಹಲವು ನೋಯುವ 
ಮಾತುಗಳನ್ನು ಕೇಳುವಿರಿ. ಈ ಸಂದರ್ಭಗಳಲ್ಲೆಲ್ಲ ನೀವು ಸಹನೆ ಮತ್ತು ಧರ್ಮನಿಷ್ಠೆಯ ಮಾರ್ಗದಲ್ಲಿ 
ಸ್ಥಿರವಾಗಿ ನಿಂತರೆ" ಇದೊಂದು ಮಹಾ ಸಾಹಸಕಾರ್ಯವಾಗುವುದು. ಅಲ್ಲಾಹನು ಗ್ರಂಥದವರಿಂದ, "ನೀವು 
ಗ್ರಂಥದ ಬೋಧನೆಯನ್ನು ಜನರಿಗೆ ಪ್ರಸಾರಮಾಡಬೇಕಾದೀತು ಮತ್ತು ಅವುಗಳನ್ನು ಅಡಗಿಸಬಾರದು ಎಂಬ 


130. ಅರ್ಥಾತ್‌- ಈ ಐಹಿಕ ಜೀವನದಲ್ಲಿ ಕಾಣುವ ಫಲಿತಾಂಶಗಳನ್ನೇ ಸಹಜ ಹಾಗೂ ಅಂತಿಮ ಫಲಿತಾಂಶಗಳೆಂದು 
ತಿಳಿದುಕೊಂಡು ಅವುಗಳನ್ನೇ ಸತ್ಯ - ಮಿಥ್ಯಗಳ ಮತ್ತು ಸೌಭಾಗ್ಯ- ದೌರ್ಭಾಗೃಗಳ ತೀರ್ಮಾನಕ್ಕೆ ಆಧಾರವೆಂದು ತಿಳಿದವನು 
ನಿಶ್ಚಯವಾಗಿಯೂ ಮಹಾ ಮೋಸಕ್ಕೊಳಗಾಗುವನು. ಇಲ್ಲಿ ಯಾರ ಮೇಲಾದರೂ ಸೌಭಾಗ್ಕಗಳ ಸುರಿಮಳೆಗರೆಯುತ್ತಿದ್ದರೆ, ಅದು 
ಅವನು ಸತ್ಯಮಾರ್ಗದಲ್ಲಿರುವನೆಂಬುದಕ್ಕೂ, ದೇವ ಸನ್ನಿಧಿಯಲ್ಲಿ ಅವನಿಗೆ ಮೆಚ್ಚುಗೆ ಪ್ರಾಪ್ರವಿದೆಯೆಂಬುದಕ್ಕೂ دہ‎ 
ಪ್ರಮಾಣವಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ಯಾರಾದರೂ ಕಷ್ಟ ಪರಂಪರೆಗಳಲ್ಲಿ ಸಿಲುಕಿದ್ದರೆ ಅದರ ಅರ್ಥ ಅವನು 
ಮಿಥ್ಮದಲ್ಲಿರುವನೆಂದೂ ದೇವ ಸನ್ನಿಧಿಯಲ್ಲಿ ಧಿಕ್ಕರಿಸಲ್ಬಟ್ಟವನೆಂದೂ ಅಲ್ಲ. ಅನೇಕ ವೇಳೆ ಈ ಆರಂಭ ಘಟ್ಟದ ಪರಿಣಾಮಗಳು |. 
ಆ ಆನಂತ ಹಾಗೂ ಅಂತಿಮ ಘಟ್ಟದ ಪರಿಣಾಮಗಳಿಗೆ ವ್ಯಶಿರಿಕ್ತವಾಗುತ್ತವೆ. ವಾಸ್ತವದಲ್ಲಿ ನಿಜವಾದ ಮಹತ್ವವು ಆ 
ಪರಿಣಾಮಗಳಿಗೇ ಇರುತ್ತವೆ. 

131. ಅರ್ಡ್ಥಾತ್‌- ನೀವು ಅವರ ವ್ಯಂಗ್ಯ ಮೂದಲಿಕೆಗಳಿಂದಲೂ ಅವರ ದೋಹಷಾರೋಪಣೆಗಳಿಂದಲೂ ತಾಳ್ಮೆಗೆಟ್ಟು رک‎ 
ನ್ಯಾಯ, ಶಿಷ್ಟಾಚಾರ ಮತ್ತು ನೈಶಿಕತೆಗಳಿಗೆ ವೃತಿರಿಕ್ತವಾದ ಮಟ್ಟಕ್ಕೆ ಇಳಿದು ಬಿಡಬೇಡಿರಿ. 


ಕಾಂಡ -4 


3. ಆಲಿ ಇಮ್‌ರಾನ್‌ : 239. 


Me ESS ATS‏ ۱ اث1 KS foe‏ مك 
UEP) ml ع٤ ed‏ 
3 


el CE 63೨ L Nosh eG 
3 ISS pm Ye) pe OW IID md! & 
ಕರಾರನ್ನು ಪಡೆದ ಸಂದರ್ಭವನ್ನು ಅವರಿಗೆ ನೆನಪಿಸಿಕೊಡಿರಿ.”? ಆದರೆ ಅವರು ಗ್ರಂಥವನ್ನು ಕಡೆಗಣಿಸಿದರು 
ಮತ್ತು ಅದನ್ನು ಅಲ್ಪ ಬೆಲೆಗೆ ಮಾರಿದರು. ಇವರೆಂತಹ ಕೆಟ್ಟ ವ್ಯವಹಾರ ಮಾಡುತ್ತಿದ್ದಾರೆ! ತಮ್ಮ ಕೃತ್ಮಗಳಿಂದ 
ಸೆಂತುಷ್ಪರಾಗಿದ್ದು ನಿಜವಾಗಿ ತಾವು ಮಾಡದಿರುವ ಕಾರ್ಯಗಳ ಪ್ರಶಂಸೆ ತಮಗೆ ಸಲ್ಲಬೇಕೆಂದು ಬಯಸುವವರು 
ಯಾತನೆಯಿಂದ ಸುರಕ್ಷಿತರೆಂದು ನೀವೆಣಿಸಬೇಡಿರಿ.33 ವಾಸ್ತವದಲ್ಲಿ ಅವರಿಗೆ ವೇದನಾಯುಕ್ತ ಶಿಕ್ಷೆ ಸಿದ್ಧವಿದೆ. 
ಅಲ್ಲಾಹನು ಭೂಮಿ-ಆಕಾಶಗಳೆ ಮಾಲಕನು ಮತ್ತು ಅವನ ಅಧಿಕಾರವು ಸರ್ವಸ್ವವನ್ನೂ ವ್ಯಾಪಿಸಿದೆ. 
(190-194) ಭೂಮಿ-ಆಕಾಶಗಳ! ಸೃಷ್ಟಿಯಲ್ಲಿಯೂ ರಾತ್ರಿ ಹಗಲುಗಳು ಅನುಕ್ರಮವಾಗಿ ಬರುತ್ತಿರುವುದ 
132. ಅರ್ಥಾತ್‌- ಕೆಲವು ಪ್ರವಾದಿಗಳಿಗೆ ದಹನದ ಬಲಿದಾನಗಳ ಪವಾಡವನ್ನು ಆಧಾರ ಪ್ರಮಾಣಗಳ ರೂಪದಲ್ಲಿ 
ಕೊಡಲಾಗಿತ್ತೆಂಬ ವಿಷಯವನ್ನು ಅವರು ನೆನಪಿಟ್ಟುಕೊ೦ಡರು. ಆದರೆ ಅಲ್ಲಾಹನು ತನ್ನ ಗ್ರಂಥವನ್ನು ಅವರ ವಶಕ್ಕೆ ಒಪ್ಪಿಸುವಾಗ 
ಅವರಿಂದ ಯಾವ ಕರಾರನ್ನು ಪಡೆಯಲಾಗಿತ್ತು ಮತ್ತು ಅವರ ಮೇಲೆ ಯಾವ ಮಹಾ ಸೇವೆಯ ಹೊಣೆ ಹೊರಿಸಲಾಗಿತ್ತೆ ೦ಬುದನ್ನು 
ಅವರು ಮರೆತೇ ಬಿಟ್ಟರು. 
ಇಲ್ಲಿ ಸೂಚಿಸಲಾಗಿರುವ ಕರಾರಿನ ಪ್ರಸ್ತಾಪ ಬೈಬಲಿನಲ್ಲಿಯೂ ಅಲ್ಲಲ್ಲಿ ಬಂದಿರುತ್ತದೆ. ಮುಖ್ಯವಾಗಿ ಧರ್ಮೋಪದೇಶ 
ಕಾಂಡದಲ್ಲಿ ಉಲ್ಲೇಖಿಸಲಾಗಿರುವ ಹ. ಮೂಸಾರ(ಅ) ಕೊನೆಯ ಉಪನ್ಯಾಸದಲ್ಲಿ ಅವರು ಪದೇ ಪದೇ ಬನೀಣಸ್ರಾಈಲರೊಡನೆ, 
"ನಾನು ನಿಮಗೆ ಕೊಟ್ಟಿರುವ ಆದೇಶಗಳನ್ನು ನಿಮ್ಮ ಮನಸ್ಸಿನೊಳಗೆ ಚಿತ್ರಿಸಿಕೊಳ್ಳಬೇಕು. ನಿಮ್ಮ ಮುಂದಿನ ಪೀಳಿಗೆಗೆ ಬೋಧಿಸಬೇಕು. 
ಮನೆಯಲ್ಲಿ ಇರುವಾಗಲೂ ಬಾರಿಯಲ್ಲಿ ನಡೆಯುತ್ತಿರುವಾಗಲೂ ಮಲಗುವಾಗಲೂ ಏಳುವಾಗಲೂ ಸದಾಕಾಲವೂ ಅವುಗಳ ಕುರಿತು 
ಚರ್ಚಿಸುತ್ತಿರಬೇಕು. ನಿಮ್ಮ ಮನೆಗಳ ದ್ವಾರಗಳ ಚೌಕಟ್ಟುಗಳಲ್ಲಿಯೂ ಮಹಾದ್ವಾರಗಳಲ್ಲಿಯೂ ಅವುಗಳನ್ನು ಬರೆದಿಡಬೇಕು "ಎಂಬ 
ಕರಾರನ್ನು ಪಡೆಯುತ್ತಾರೆ. (6:4-9) ಅನಂತರ ತಮ್ಮ ಕೊನೆಯ ಉಪದೇಶದಲ್ಲಿ, "ಫೆಲೆಸ್ತೀನಿನ ಗಡಿಯೊಳಗೆ ಪ್ರವೇಶಿಸಿದ ಬಳಿಕ 
ನೀವು ಮಾಡಬೇಕಾದ ಆರಂಭದ ಕಾರ್ಯವೆಂದರೆ - ಐಬಾಲ್‌ ಪರ್ವತದ ಮೇಲೆ ದೊಡ್ಡ ದೊಡ್ಡ ಶಿಲೆಗಳನ್ನು ಹುಗಿದು ಅವುಗಳ 
ಮೇಲೆ ತೌರಾತಿನ ಆದೇಶಗಳನ್ನು ಕೆತ್ತಿಸಬೇಕು." (27 : 2- 4) ಎಂದು ತಾಕೀತು ಮಾಡಿದರು. ಇಷ್ಟು ಮಾತ್ರವಲ್ಲದೆ ಬನೀ ಲಾವೀಗೆ 
ತೌರಾತಿನ ಒಂದು ಪ್ರತಿಯನ್ನು ಕೊಟ್ಟು ಪ್ರತಿ ಏಳನೆಯ ವರ್ಷ 'ಖಿಯಾಮ್‌' ಹಬ್ಬದ ಸಂದರ್ಭದಲ್ಲಿ ಜನಾಂಗದ ಸ್ತ್ರೀ ಪುರುಷರನ್ನೂ 
ಮಕ್ಕಳನ್ನೂ ಅಲ್ಲಲ್ಲಿ ಒಟ್ಟುಗೂಡಿಸಿ ಈ ಗ್ರಂಥದ ಪ್ರತಿಯೊಂದು ಶಬ್ದವನ್ನೂ ಅವರಿಗೆ ಓದಿ ಹೇಳಬೇಕೆಂದು ಆದೇಶಿಸಿದ್ದರು. 
ಅದರೆ ಇಷ್ಟಾದರೂ ದೇವ ಗ್ರಂಥದ ಬಗ್ಗೆ ಬನೀಇಸ್ರಾಈಲರ ಅನಾದರವು ಕ್ರಮೇಣ ಹೆಚ್ಚುತ್ತ ಹೋಗಿ ಕೊನೆಗೆ ಹ. ಮೂಸಾರ(ಅ) 
ಕಾಲದ ಏಳ್ನೂರು ವರ್ಷಗಳಾನಂತರ ತಮ್ಮ ಬಳಿ ತೌರಾತ್‌ ಎಂಬ ಹೆಸರಿನ ಗ್ರಂಥವೊಂದಿದೆಯೆಂಬುದು ಹೈಕಲ್‌ ಸುಲೈಮಾನಿಯ 
ಪೀಠಾಧಿಪತಿಗಳಿಗೂ ಜೆರುಸಲೇಮಿನ ಆಳರಸರಿಗೂ ತಿಳಿದಿರಲಿಲ್ಲ. a. ಅರಸುಗಳು 22: 8-13) 
133. ಉದಾ:- ಅವರು ತಮ್ಮ ಬಗ್ಗೆ, ಈ ಮಹಾಶಯರು ಮಹಾ ನಿಷ್ಠಾವಂತರು, ಧಾರ್ಮಿಕರು, ಸದಾಚಾರಿಗಳು, ಧರ್ಮ 
ಸೇವಾನಿರತರು, ಧರ್ಮಶಾಸ್ತ್ರಧಾರರು, ಧರ್ಮಸುಧಾರಕರು, ಸಂಸ್ಕರಿಸುವವರು ಎಂಬಿತ್ಯಾದಿ ಹೊಗಳಿಕೆಯ ಮಾತುಗಳನ್ನು ಕೇಳಲಿಚ್ಛಿಸುತ್ತಾರೆ. 
ವಾಸ್ತವದಲ್ಲಿ ಅವರು ಏನೂ ಆಗಿರುವುದಿಲ್ಲ ಅಥವಾ ತಮ್ಮ ಕುರಿತಾಗಿ- ಇವರು ಮಹಾ ತ್ಯಾಗಿ, ನಿಷ್ಮಾವಂತ, ಪ್ರಾಮಾಣಿಕ ಮತ್ತು 
ಮಾರ್ಗದರ್ಶಕರೆಂದೂ, ಇವರು ಸಮುದಾಯಕ್ಕೆ ತುಂಬಾ ಸೇವೆ ಸಲ್ಲಿಸಿದವರೆಂದೂ ಡಂಗುರ ಸಾರಿಸ ಬಯಸುತ್ತಾರೆ. ನಿಜವಾಗಿ 
ವಸ್ತುಸ್ಥಿತಿ ಇದಕ್ಕೆ ವ್ಯ ತಿರಿಕ್ತವಾಗಿರುತ್ತದೆ. 
134. ಇದು ಉಪಸಂಹಾರ. ಇದರ ಸಂಬಂಧವು ಕೇವಲ ಸಮೊೂಪದ ಸೂಕ ಕ್ರಗಳೊಂದಿಗೆ ಇರುವುದಲ್ಲ. ಅದನ್ನು ಸಂಪೂರ್ಣ 
ಅಧ್ಯಾ ಯದಲ್ಲಿ ಹುಡುಕಬೇಕು. ಇದನ್ನು ತಿಳಿದುಕೊಳ್ಳಲು ಮುಖ್ಮಿವಾಗಿ ಅಧ್ಯಾಯದ ಪರಿಚಯವನ್ನು ಮುಂದಿರಿಸುವುದು ಅಗತ್ಯ. 


ಕಾಂಡ -4 


240 ಕುರ್‌ಆನ್‌ ವ್ಯಾಖ್ಯಾನ 


Zl vd ےت‎ ೨ -.7 : 7٦ pa" PR 
ANAT AT SAS الف الیل‎ 
رض "ما‎ ಮಿರಿ EIS 


5 


4s رھ ہے کک کے‎ 2 2 PT 
SEMEL op NEB ALLS SNL ما كت‎ 


$V گے پاچ کے 26( کا‎ 2 1 46 
Es KS SEG EGG OLY BE 


sib ss تک 5 اتنام وڈ لگا کل‎ Bp اتا و وکا مم‎ 
ರಲ್ಲಿಯೂ ಬುದ್ಧಿಜೀವಿಗಳಿಗೆ ಸಾಕಷ್ಟು ನಿದರ್ಶನಗಳಿವೆ. ಅವರು ಎದ್ದಾಗಲೂ ಕುಳಿತಾಗಲೂ ಮಲಗಿದಾಗಲೂ 
ಎಲ್ಲ ಸ್ಥಿತಿಗಳಲ್ಲೂ ಅಲ್ಲಾಹನನ್ನು ٭‎ ೈರಿಸುತ್ತಾರೆ ಮತ್ತು ಭೂಮಿ-ಆಕಾಶಗಳ ನಿರ್ಮಾಣದ ಬಗ್ಗೆ 
ಪರ್ಯಾಲೋಚಿಸುತ್ತಾರೆ. 9" (ಅವರು ಪರವಶರಾಗಿ ಹೀಗೆನ್ನುತ್ತಾರೆ) "ಪ್ರಭೂ, ನೀನು ಇವುಗಳನ್ನೆಲ್ಲ ವ್ಯರ್ಥ 
ಹಾಗೂ ಉದ್ದೇಶರಹಿತವಾಗಿ ಸೃಷ್ಟಿಸಲಿಲ್ಲ. ನೀನು (ನಿರರ್ಥಕ ಕಾರ್ಯಗಳನ್ನೆಸಗುವುದರಿಂದ) ಪರಿಶುದ್ಧನು. 
ಆದುದರಿಂದ ಓ ನಮ್ಮ ಪ್ರಭೂ, ನಮ್ಮನ್ನು ನರಕಾಗ್ನಿಯಿಂದ ರಕ್ಷಿಸು. ನೀನು ಯಾರನ್ನು ನರಕದಲ್ಲಿ 
ಹಾಕಿದೆಯೋ ಅವನನ್ನು ಅತಿ ಅಪಮಾನಕಾರಕ ದುರ್ಗತಿಯಲ್ಲಿ ಹಾಕಿದೆ. ಇಂತಹ ಅಕ್ರಮಿಗಳಿಗೆ ಯಾರೂ 
ಸಹಾಯಕರಿರಲಾರರು. ಓ ನಮ್ಮ ಪ್ರಭೂ, ನಾವು ಸತ್ಕವಿಶ್ವಾಸದ ಕಡೆಗೆ ಆಹ್ವಾನಿಸುತ್ತಿದ್ದ ಮತ್ತು ನಿಮ್ಮ 
ಪ್ರಭುವನ್ನು ನಂಬಿರೆಂದು ಹೇಳುತ್ತಿದ್ದ ಓರ್ವ ಕರೆ ಕೊಡುವಾತನನ್ನು ಆಲಿಸಿದೆವು. ನಾವು ಅವನ ಆಹ್ವಾನವನ್ನು 
ಸ್ವೀಕರಿಸಿದೆವು.7 ಆದುದರಿಂದ ಓ ನಮ್ಮೊಡೆಯಾ, ನಮ್ಮಿಂದ ಸಂಭವಿಸಿ ಹೋದ ಅಪರಾಧಗಳನ್ನು ಕ್ಷಮಿಸು. 
ನಮ್ಮಲ್ಲಿರುವ ಕೆಡುಕುಗಳನ್ನು ದೂರೀಕರಿಸು ಮತ್ತು ನಮ್ಮ ಅವಸಾನವನ್ನು ಸಜ್ಞ್ಜನರೊಂದಿಗೆ ಮಾಡು. 


135. ಅರ್ಥಾತ್‌- ಅಲ್ಲಾಹನ ಬಗ್ಗೆ ಬೋಧರಹಿತನಾಗಿರದಿದ್ದರೆ ಮತ್ತು ವಿಶ್ವ ಸಂಕೇತಗಳನ್ನು ಪಶುಗಳಂತೆ ನೋಡುತ್ತಿರದೆ 
ಆಳವಾಗಿ ಚಿಂತಿಸಿ ವೀಕ್ಷಿಸಿದರೆ, ಪ್ರತಿಯೊಬ್ಬನೂ ವಸ್ತುಸ್ಥಿತಿಯ ಅಂತರಾಳದ ವರೆಗೆ ತಲಪಬಲ್ಲನು. 
| 136. ಅವರು ವಿಶ್ವ ವ್ಯವಸ್ಥೆಯನ್ನು ಈ ರೀತಿ ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಇದೊಂದು ಅಮೂಲಾಗ್ರ ಯುಕ್ತಿಪೂರ್ಣ 
ವ್ಯವಸ್ಥೆಯೆಂಬ ವಾಸ್ತವಿಕತೆ ಅವರಿಗೆ ಮನವರಿಕೆಯಾಗುತ್ತದೆ. ಹಾಗೆಯೇ ಅಲ್ಲಾಹನು ನೈತಿಕ ಪ್ರಜ್ಞೆಯನ್ನೂ ಬಳಕೆಯ ಅಧಿಕಾರವನ್ನೂ 
ಬುದ್ಧಿ ವಿವೇಕಗಳನ್ನೂ ದಯಪಾಲಿಸಿರುವಂತಹ ಮಾನವನೆಂಬ ಜೀವಿಯನ್ನು ಅವನ ಲೌಕಿಕ ಕರ್ಮಗಳ ಬಗ್ಗೆ 
ವಿಚಾರಣೆಗೊಳಪಡಿಸದಿರುವುದು ಮತ್ತು ಅವನ ಸತ್ಕರ್ಮಗಳಿಗೆ ಸತ್ಸಲವನ್ನೂ ದುಷ್ಕರ್ಮಗಳಿಗೆ ಶಿಕ್ಷೆಯನ್ನೂ ಕೊಡದಿರುವುದು 
ಅಲ್ಲಾಹನ ದಿವ್ಮ ಯುಕ್ತಿಗೆ ಶೀರಾ ವ್ಯಕಿರಿಕ್ತವಾಗಿದೆಯೆಂದೂ ತಿಳಿಯುತ್ತದೆ. ಈ ವಿಧವಾಗಿ ವಿಶ್ವ ಸಂಸ್ಥಾಪನೆಯನ್ನು ವಿವೇಚಿಸುವುದರಿಂದ 
ಅವರಿಗೆ ಪರಲೋಕದ ಬಗ್ಗೆ ಖಾತರಿಯಾದ ನಂಬಿಕೆಯುಂಟಾಗುತ್ತದೆ ಮತ್ತು ಅವರು ಅಲ್ಲಾಹನ ಶಿಕ್ಷೆಯಿಂದ ಅಭಯ 
ಯಾಚಿಸಲಾರಂಭಿಸುತ್ತಾರೆ. 

137. ಇದೇ ರೀತಿಯಲ್ಲಿ ಇದೇ ವಿವೇಚನೆಯು ವಿಶ್ವ ಮತ್ತು ಅದರ ಆದಿ-ಅಂತ್ಮಗಳ ಬಗ್ಗೆ ಪ್ರವಾದಿಗಳು ನೀಡುವ 
ದೃಷ್ಟಿಕೋನವೂ, ಜೀವನ ಮಾರ್ಗವೂ ಸತ್ಯವಾದವುಗಳೆಂಬ ಆತ್ಮ ಸಮಾಧಾನವನ್ನೂ ಉಂಟು ಮಾಡಿ ಬಿಡುತ್ತದೆ. 


ಕಾಂಡ -4 


3. ಆಲಿ ಇಮ್‌ರಾನ್‌ 241 


32 


7 “a 7+4 - - - - ATE سرادم‎ 6 
೨೨೪7, EPO IIHS S51 3s GSI Spy 
7 <5 0 
جنپ بجری دنر‎ 


SR LE SSS IES NES s 
ಓ ನಮ್ಮ ಪ್ರಭೂ, ನೀನು ನಿನ್ನ ಸಂದೇಶವಾಹಕರ ಮೂಲಕ ಮಾಡಿರುವ ವಾಗ್ದಾನಗಳನ್ನು ನಮಗೆ 
ನೆರವೇರಿಸಿಕೊಡು ಮತ್ತು ಪುನರುತ್ನಾನ ದಿನದಂದು ನಮ್ಮನ್ನು ಅವಮಾನಕ್ಕೊಳಪಡಿಸಬೇಡ. ನಿಶ್ಚಯವಾಗಿಯೂ 
ನೀನು ನಿನ್ನ ವಾಗ್ದಾನಕ್ಕೆ ವ್ಯತಿರಿಕ್ತವಾಗಿ ನಡೆಯುವವನಲ್ಲ. "39 | 

(195) ಉತ್ತರವಾಗಿ ಅವರ ಪ್ರಭು ಹೇಳಿದನು, "ನಾನು ನಿಮ್ಮಲ್ಲಿ ಯಾರೊಬ್ಬನ ಕರ್ಮವನ್ನೂ 
ನಿಷ್ಪಲಗೊಳಿಸುವವನಲ್ಲ. ಪುರುಷರಾಗಲಿ ಸ್ತ್ರೀಯರಾಗಲಿ ನೀವೆಲ್ಲ ಒಂದೇ ವರ್ಗದವರು. ಆದುದರಿಂದ 
ಯಾರು ನನಗಾಗಿ ತಮ್ಮ ದೇಶ ತ್ಯಾಗ ಮಾಡಿದರೋ ನನ್ನ ಮಾರ್ಗದಲ್ಲಿ ಮನೆ-ಮಾರುಗಳಿಂದ ಹೊರಕ್ಕಟ್ಟಲ್ಬಟ್ಟಿರೋ, 
ಸತಾಯಿಸಲ್ಪಟ್ಟರೋ, ನನಗಾಗಿ ಹೋರಾಟ ನಡೆಸಿದರೋ ಮತ್ತು ವಧಿಸಲ್ಪಟ್ಟರೋ ಅವರೆಲ್ಲರ ಅಪರಾಧಗಳನ್ನು 
ನಾನು ಕ್ಲಮಿಸಿಬಿಡುಬೆನು ಮತ್ತು ಅವರಿಗೆ ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಉದ್ಮಾನಗಳಲ್ಲಿ 
ಪ್ರವೇಶ ಕೊಡುವೆನು. ಇದು ಅವರಿಗೆ ಅಲ್ಲಾಹನ ಬಳಿ ಇರುವ ಪ್ರತಿಫಲ ಮತ್ತು ಅತ್ಕುತ್ತಮ ಪ್ರತಿಫಲ 
ಅಲ್ಲಾಹನ ಬಳಿಯಲ್ಲೇ ಇದೆ. 


138. ಅರ್ಥಾತ್‌- ಅಲ್ಲಾಹನು ತನ್ನ ವಾಗ್ದಾನವನ್ನು ನೆರವೇರಿಸುವನೋ ಇಲ್ಲವೋ ಎಂಬ ಬಗ್ಗೆ ಅವರಿಗೆ ಸಂಶಯವಿರುವುದಲ್ಲ. 
ಬದಲಾಗಿ, ನಾವು ಆ ವಾಗ್ದಾನಗಳಿಗೆ ಅರ್ಹರಾಗುತ್ತೆ (ವೋ ಇಲ್ಲವೋ ಎಂಬ ಬಗ್ಗೆ ಕಾಳಜಿ ಅವರಿಗೆ ಇರುತ್ತದೆ. ಆದುದರಿಂದ 
ಅಲ್ಲಾಹನೊಡನೆ, ನಮ್ಮನ್ನು ಆ ಪ್ರಮಾಣಗಳಿಗೆ ಅನುಸಾರವಾಗಿ ಮಾಡಿಬಿಡು ಮತ್ತು ನಮ್ಮ ಪಾಲಿಗೆ ಅವನ್ನು ಪೂರ್ಣಗೊಳಿಸು. 
ಇಹಲೋಕದಲ್ಲಂತೂ ನಾವು ನಿನ್ನ ಸಂದೇಶವಾಹಕರ ಮೇಲೆ ವಿಶ್ವಾಸವಿಟ್ಟು, ಸತ್ಯನಿಷೇಧಿಗಳ ನಿಂದೆಗೂ ವ್ಯಂಗ್ಯ ಮೂದಲಿಕೆಗಳಿಗೂ 
ಬಲಿಯಾಗಿಯೇ ಇದ್ದೆವು. ಪುನರುತ್ನಾನ ದಿನದಂದೂ ಆ ಸತ್ಮನಿಷೇಧಿಗಳು, 'ಇವರು ವಿಶ್ವಾಸವಿಟ್ಟು ಇವರಿಗೇನೂ ಶುಭವಾಗಲಿಲ್ಲ: 
ಎಂದು ನಮ್ಮನ್ನು ಅಪಮಾನಗೊಳಿಸುವಂತೆಯೂ ಹಿಯ್ಕಾಳಿಸುವಂತೆಯೂ ಮಾಡಬೇಡವೆಂದು ಅಲ್ಲಾಹನೊಡನೆ ಪ್ರಾರ್ಥಿಸುತ್ತಾರೆ. 

139. ಅರ್ಥಾತ್‌- ನೀವೆಲ್ಲರೂ ಮಾನವರು ಮತ್ತು ನನ್ನ ದೃಷ್ಟಿಯಲ್ಲಿ ಸಮಾನರು. ನನ್ನಲ್ಲಿ ಸ್ತ್ರೀ-ಪುರುಷ, ಮಾಲಕ- 
ಗುಲಾಮ, ಕರಿಯ -ಬಿಳಿಯ, ಮೇಲು -ಕೀಳು ಎಂಬ ಭೇದಭಾವವಿಲ್ಲ. ಇವರೆಲ್ಲರ ಬಗ್ಗೆ ನನ್ನ ಬಳಿ ನ್ಯಾಯ ಮತ್ತು ತೀರ್ಮಾನಗಳ 
ಮಾನದಂಡಗಳು ಬೇರೆ ಬೇರೆಯಾಗಿರುವುದಿಲ್ಲ. 

140. ಕೆಲವು ಮುಸ್ಲಿಮೇತರರು ಪ್ರವಾದಿವರ್ಯರ(ಸು ಬಳಿಗೆ ಬಂದು, "ಹ. ಮೂಸಾರು(ಅ) ಲಾಠಿ' ಮತ್ತು ಬೆಳಗು.ಹಸ್ತ 
ತಂದಿದ್ದರು. ಹ. ಈಸಾರು(ಅ) ಅಂಧರಿಗೆ ದೃಷ್ಟಿ, ಕುಷ್ಟರೋಗಿಗಳಿಗೆ ಆರೋಗ್ಯ ನೀಡುತ್ತಿದ್ದರು. ಇತರ ಪ್ರವಾದಿಗಳೂ 
ಒಂದಲ್ಲೊಂದು ಪವಾಡ ತಂದಿದ್ದರು. ನೀವೇನನ್ನು ತಂದಿದ್ದೀರೆಂದು ಹೇಳಿರಿ”.ಎಂದರು. ಆಗ ಪ್ರವಾದಿವರ್ಯರು(ಸ),ಈ ರುಕೂಲ್‌ನೆ 
ಆರಂಭದಿಂದ ಇಲ್ಲಿಯ ತನಕ ಪಠಿಸಿ, "ನಾನು ಇದನ್ನು ತಂದಿದ್ದೇನೆ" ಎಂದು ಅವರೊಡನೆ ಹೇಳಿದರೆಂದು ಒಂದು 'ಹದೀಸಿನಲ್ಲಿದೆ. 


ಕಾಂಡ -4 


242 ಕುರ್‌ಆನ್‌ ವ್ಯಾಖ್ಯಾನ 


Hi 
ಕಂಪಿನ i125 ರ 


(196-199) ಓ ಪೈಗಂಬರರೇ, ನಾಡುಗಳಲ್ಲಿ ಅಲ್ಲಾಹನ ಅವಿಧೇಯ ದಾಸರ ಮೆರೆದಾಟವು ನಿಮ್ಮನ್ನು 
ವಂಚಿಸದಿರಲಿ. ಇದು ಕೇವಲ ಕೆಲವೇ ದಿನಗಳ ಬಾಳುವೆಯ ಕಿಂಚಿತ್‌ ಸುಖಭೋಗ. ಅನಂತರ ಇವರೆಲ್ಲರೂ 
ಅತಿ ನಿಕೃಷ್ಟ ವಾಸಸ್ಥಾನವಾಗಿರುವ ನರಕಾಗ್ನಿಯನ್ನು ಸೇರುವರು. ಇದಕ್ಕೆ ವ್ಯತಿರಿಕ್ತವಾಗಿ ತಮ್ಮ ಪ್ರಭುವನ್ನು 
ಭಯಪಡುತ್ತ ಜೀವನ ನಡೆಸುವವರಿಗಾಗಿ ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಉದ್ಯಾನಗಳಿದ್ದು 
ಅವುಗಳಲ್ಲಿ ಅವರು ಸದಾಕಾಲ ವಾಸಿಸುವರು. ಅವರಿಗೆ ಅಲ್ಲಾಹನ ವತಿಯಿಂದ ಅತಿಥ್ಯವಿದು ಮತ್ತು ಯಾವುದು 
ಅಲ್ಲಾಹನ ಬಳಿ ಇದೆಯೋ ಅದುವೇ ಸಜ್ಜನರಿಗೆ ಅತ್ಯುತ್ತಮ. ಗ್ರಂಥದವರಲ್ಲಿ ಕೆಲವರು ಅಲ್ಲಾಹನ ಮೇಲೆ 


ವಿಶ್ವಾಸವಿಡುತ್ತಾರೆ. ನಿಮ್ಮ ಕಡೆಗೆ ಕಳುಹಿಸಿದ ಗ್ರಂಥದ ಮೇಲೂ ಇದಕ್ಕಿಂತ ಮುಂಚೆ ಸ್ವತಃ ಅವರ ಕಡೆಗೆ 
ಕಳುಹಿಸಲ್ಪಟ್ಟ ಗ್ರಂಥದ ಮೇಲೂ ವಿಶ್ವಾಸವಿಡುತ್ತಾರೆ. ಅಲ್ಲಾಹನ ಮುಂದೆ ಬಾಗಿರುತ್ತಾರೆ ಮತ್ತು ಅಲ್ಲಾಹನ 
ಸೂಕ್ತಗಳನ್ನು ಅವರು ಅಲ್ಪ ಬೆಲೆಗೆ ಮಾರಿಬಿಡುವುದಿಲ್ಲ. ಅವರ ಪ್ರತಿಫಲ ಅವರ ಪ್ರಭುವಿನ ಬಳಿ ಇದೆ 
ಮತ್ತು ಅಲ್ಲಾಹನು ಲೆಕ್ಕ ತೀರಿಸುವುದರಲ್ಲಿ ಅತಿ ಶೀಘ್ರನು. 

(200) ಓ ಸತ್ಯವಿಶ್ವಾಸಿಗಳೇ, ಸಹನೆಯಿಂದ ವರ್ತಿಸಿರಿ. ಮಿಥ್ಯಾರಾಧಕರ ಎದುರು ಸ್ಕೈರ್ಯ ತೋರಿಸಿರಿ. '' 
ಸತ್ಸದ ಸೇವೆಗಾಗಿ ಟೊಂಕ ಕಟ್ಟಿಕೊಂಡಿರಿ ಮತ್ತು ಅಲ್ಲಾಹನನ್ನು ಭಯಪಡುತ್ತಲಿರಿ. ನೀವು ವಿಜಯಿಗಳಾಗುವಿರೆಂದು 
ನಿರೀಕ್ಷಿಸಬಹುದು. 


141. ಅರಬೀ ಮೂಲದಲ್ಲಿ 'ಸಾಬಿರೂ' ಎಂಬ ಪದ ಬಂದಿದೆ. ಇದಕ್ಕೆ ಎರಡು ಅರ್ಥಗಳಿವೆ. ಸತ್ಯನಿಷೇಧಿಗಳು ತಮ್ಮ 
ಸತ್ಮನಿಷೇಧದಲ್ಲಿ ತೋರಿಸುವ ಶಕ್ತಿ ಮತ್ತು ಅದರ ಉಚ್ಛ್ರಾಯಕ್ಕಾಗಿ ಅವರು ಪಡುವ ಪರಿಶ್ರಮಗಳ ವಿರುದ್ಧ ಅವರಿಗಿಂತಲೂ 
ಅಧಿಕ ಸ್ಟೈರ್ಯ ತೋರಿಸಬೇಕೆಂಬುದು ಒಂದರ್ಥ. ಅವರನ್ನು و ید وت‎ ಒಬ್ಬರಿಂಡೊಬ್ಬರು ಹೆಚ್ಚು ಹೆಚ್ಚಾಗಿ 
ಸ್ಟೈರ್ಯವನ್ನು ತೋರ್ಪಡಿಸಿರಿ ಎಂಬುದು ಇನ್ನೊ೦ದರ್ಥ. 


4. ಅನ್ನಿಸಾ 243 


ಪರಿಚಿಯ 


ಅವತೀರ್ಣ ಕಾಲ ಮತ್ತು ವಿಷಯಗಳು: | 

ಈ ಅಧ್ಯಾಯವು ಹೆಚ್ಚಿನಂಶ ಹಿಜರಿ ಶಕ 3ರ ಕೊನೆಯಿರದ ಹಿ.ಶ. 4ರ ಅಂತ್ಮ ಅಥವಾ ಹಿ.ಶ. 5ರ ಆರಂಭದ 
ವರೆಗೆ ಬೇರೆ ಬೇರೆ ಕಾಲಗಳಲ್ಲಿ ಅವಶೀರ್ಣಗೊಂಡ ಅನೇಕ ಉಪನ್ಮಾಸಗಳನ್ನೊಳಗೊಂಡಿದೆ. ಎಲ್ಲಿಂದ ಎಲ್ಲಿವರೆಗಿನ 
ಸೂಕ್ತಗಳು ಉಪನ್ಯಾಸದ ಒಂದು ಸರಣಿಯಲ್ಲಿ ಅವತೀರ್ಣಗೊಂಡಿದ್ದುವೆಂಬುದನ್ನೂ, ಅವುಗಳ ಸರಿಯಾದ ಅವತೀರ್ಣ 
ಕಾಲ ಯಾವುದೆಂಬುದನ್ನೂ ಕರಾರುವಾಕ್ಕಾಗಿ ನಿರ್ಧರಿಸುವುದು ಕಷ್ಟ. ಆದರೂ ಇದರಲ್ಲಿ ಕೆಲವು ಆದೇಶಗಳ ಮತ್ತು ಘಟನೆಗಳ 
ಕಡೆಗೆ ಕೆಲವು ಸೂಚನೆಗಳಿದ್ದು, ಅವುಗಳ ಅವತೀರ್ಣ ಕಾಲವು ನಮಗೆ ಹದೀಸ್‌ ಉಲ್ಲೇಖಗಳಿಂದ ತಿಳಿದು ಬರುತ್ತದೆ. 
ಅವುಗಳ ಸಹಾಯದಿಂದ ಈ ಆದೇಶಗಳನ್ನೂ ಸೂಚನೆಗಳನ್ನೂ ಒಳಗೊಂಡಿರುವ ಬೇರೆ ಬೇರೆ ಉಪನ್ಮಾಸಗಳ ಸ್ಥೂಲವಾದ 
ಮೇರೆಗಳನ್ನು ತಿಳಿದುಕೊಳ್ಳಲು ಸಾಧ್ಯವಿದೆ. 

ಉದಾ: ನಮಗೆ ತಿಳಿದಿರುವಂತೆ ಪಿತ್ರಾರ್ಜಿತ ಸೊತ್ತು ಮತ್ತು ಅನಾಥರ ಹಕ್ಕುಗಳೆ ಬಗೆಗಿನ ಆದೇಶಗಳು ಉಹುದ್‌ 
ಯುದ್ಧಾನಂತರ ಅವತೀರ್ಣಗೊಂಡವು. ಆ ಯುದ್ಧದಲ್ಲಿ 70 ಮಂದಿ ಮುಸ್ಲಿಮರು ಹುತಾತ್ಮರಾಗಿದ್ದರು. ಇದರ ಆಧಾರದಲ್ಲಿ 
ಆರಂಭದ ನಾಲ್ಕು ರುಕೂಲ್‌ಗಳೂ, ಐದನೆಯ ರುಕೂಲ್‌ನ ಆರಂಭದ ಮೂರು ಸೂಕ್ತಗಳೂ ಆ ಕಾಲದಲ್ಲೇ 
ಅವತೀರ್ಣಗೊಂಡಿರಬಹುದೆಂದು ಊಹಿಸಿಕೊಳ್ಳಬಹುದು. 

ಹದೀಸ್‌ಗಳಲ್ಲಿ 'ಸಲಾತುಲ್‌ ಖೌಫ್‌'(ಯುದ್ಧವಾಗುತ್ತಿರುವಾಗ ಮಾಡುವ ನಮಾರು್‌)ನ ಪ್ರಸ್ತಾಪವು ಹಿ. ಶ. 4ರಲ್ಲಿ 
ನಡೆದ 'ರಾತು್ರಿಕಾಆ್‌' ಯುದ್ಧದಲ್ಲಿ ನಮಗೆ ಸಿಗುತ್ತದೆ. ಆದುದರಿಂದ ಈ ನಮಾರಿನ ಕ್ರಮವನ್ನು ವಿವರಿಸುವ ಉಪನ್ಯಾಸವು 
ಸುಮಾರು ಅಬೇ ಕಾಲದಲ್ಲಿ ಅವತೀರ್ಣಗೊಂಡಿರಬಹುದೆಂದು ಊಹಿಸಬಹುದು. (ರುಕೂಆ್‌ 15) 

ಮದೀನಃದಿಂದ ಬನೀ ನಮೀರ್‌ ಗೋತ್ರದ ಉಚ್ಚಾಟನೆಯು ಹಿ.ಶ. 4ರ ರಬೀಉಲ್‌ ಅವ್ವಲ್‌ ತಿಂಗಳಲ್ಲಿ ನಡೆಯಿತು. 
ಅದುದರಿಂದ "ನಾವು ಮುಖಗಳನ್ನು ಕೆಡಿಸಿ ಹಿಂದಕ್ಕೆ ತಿರುಗಿಸುವುದಕ್ಕಿಂತ ಮುಂಚೆಯೇ ವಿಶ್ವಾಸವಿಟ್ಟು ಕೊಳ್ಳಿರಿ" ಎಂದು 
ಯಹೂದಿಯರಿಗೆ ಕೊನೆಯ ವಿಚ್ಚರಿಕೆಯನ್ನೊಳೆಗೊಂಡ ಉಪನ್ಯಾಸವು ಆ ಕಾಲಕ್ಕಿರತ ಸ್ವಲ್ಪ ಮುಂಚೆ 
ಅವತೀರ್ಣಗೊಂಡಿರಬಹುದೆಂದು ಊಹಿಸಬಹುದು. 

ನೀರು ಸಿಗದಿರುವಾಗ ತಯಮ್ಮುಮ್‌ ಮಾಡಿಕೊಳ್ಳುವ ಸೌಲಭ್ಯವನ್ನು ಹಿ.ಶ. 5ರಲ್ಲಿ ಬನೀ ಮುಸ್ತಲಿಕ್‌ ಯುದ್ದದ 
ಸಂದರ್ಭದಲ್ಲಿ ನೀಡಲಾಗಿತ್ತು. ಆದುದರಿಂದ ತಯಮ್ಮುಮ್‌ನ ಪ್ರಸ್ತಾಪವು ಅದಕ್ಕಿಂತ ಸ್ವಲ್ಪ ಮುಂಚಿತವಾಗಿ 
ಅವತೀರ್ಣಗೊಂಡಿರಬೇಕೆಂದು ತಿಳಿಯಬೇಕಾಗಿದೆ. (ರುಕುಲ್‌ 7) 


ಅವತೀರ್ಣದ ಹಿನ್ನೆಲೆ: 

ಹೀಗೆ ಸಾಮಾನ್ಯ ನೆಲೆಯಲ್ಲಿ ಈ ಅಧ್ಯಾಯದ ಅವತೀರ್ಣ ಕಾಲವನ್ನು ತಿಳಿದುಕೊಂಡ ಬಳಿಕ ಇದರಲ್ಲಿ ಅಡಕವಾಗಿರುವ 
ವಿಷಯವನ್ನು ತಿಳಿಯುವಲ್ಲಿ ನೆರವಾಗಲಿಕ್ಕಾಗಿ ಆ ಕಾಲದ ಇತಿಹಾಸವನ್ನು ಅವಲೋಕಿಸಬೇಕು. 

ಆಗ ಪ್ರವಾದಿವರ್ಯರ(ಸ) ಮುಂದಿದ್ದ ಹೊಣೆಗಾರಿಕೆಗಳನ್ನು ಮುಖ್ಯವಾಗಿ ಮೂರು ವಿಭಾಗಗಳಾಗಿ ವಿಂಗಡಿಸಬಹುದು. 
1) 'ಹಚ್ರತ್‌'ನೊಂದಿಗೇ ಮದೀನಾ ಮತ್ತು ಅದರ ಸುತ್ತಮುತ್ತಲು ಸ್ಥಾಪನೆಗೊಂಡ ನೂತನ ಮುಸ್ಲಿಮ್‌ ಸಮಾಜ ಸುಧಾರಣಾ 


ಕಾಂಡ -4 


244 } ' ಕುರ್‌ಆನ್‌ ವ್ಯಾಖ್ಯಾನ 
( ಕಾರ್ಯ. 2) ನವಸುಧಾರಣೆಯನ್ನು ನಖಶಿಖಾಂತ ವಿರೋಧಿಸುತ್ತಿದ್ದ ಅರಬ್‌ ಮುಶ್ರಿಕರು. ಯಹೂದಿ ಗೋತ್ರಗಳು ಮತ್ತು | 
ಮುನಾಫಿಕ(ಕಪಟವಿಶ್ವಾಸಿ)ರೊಂದಿಗೆ ಹೋರಾಟ. 3) ಈ ವಿರೋಧಿ ಶಕ್ತಿಗಳಿದ್ದಾಗ್ಮೂ ಇಸ್ಲಾಮೊ ಸಂದೇಶದ ಪ್ರಸಾರ 
ಮಾಡುವುದು. ಈ ಸಂದರ್ಭದಲ್ಲಿ ಅಲ್ಲಾಹನ ಕಡೆಯಿಂದ ಅವತರಿಸಿದ ಉಪನ್ಮಾಸಗಳೆಲ್ಲ ಈ ಮೂರು ವಿಷಯ ಬಾಗಗಳಿಗೆ 
ಸಂಬಂಧಿಸಿರುತ್ತವೆ. 
ಇಸ್ಲಾಮೊ ಸಮಾಜದ ಸಂಘಟನೆಗಾಗಿ ಅಲ್‌ ಬಕರಃ ಅಧ್ಯಾಯದಲ್ಲಿ ನೀಡಿರುವ ಆದೇಶಗಳಿಗಿಂತಲೂ ಹೆಚ್ಚಿನ 
ಆದೇಶಗಳನ್ನು ಈಗ ಸಮಾಜವು ಅಪೇಕ್ಲಿಸುತ್ತಿತ್ತು. ಆದುದರಿಂದ ہہ‎ ಅಧ್ಯಾಯದ ಈ ಉಪನ್ಮಾಸಗಳಲ್ಲಿ ಮುಸ್ಲಿಮರು 
ತಮ್ಮ ಸಾಮೂಹಿಕ ಜೀವನವನ್ನು ಇಸ್ಲಾಮೊ ಪದ್ಧತಿ ಪ್ರಕಾರ ಹೇಗೆ ಸರಿಪಡಿಸಿಕೊಳ್ಳಬೇಕೆಂದು ಇನ್ನಷ್ಟು ವಿವರವಾಗಿ 
ತೋರಿಸಿಕೊಡಲಾಯಿತು. ಗ್ರಂಥದವರ ನೈತಿಕ ಮತ್ತು ಧಾರ್ಮಿಕ ರೀತಿ ನೀತಿಗಳ ಸಮೂಕ್ಲೆ ನಡೆಸಿ ಗತೆ ಸಮುದಾಯಗಳು 
ನಡೆದ ಮಾರ್ಗದಲ್ಲಿ ನಡೆಯಬಾರದೆಂದು ಎಚ್ಚರಿಕೆ ನೀಡಲಾಯಿತು. ಮುನಾಫಿಕರ(ಕಪಟವಿಶ್ವಾಸಿಗಳ) ವರ್ತನೆಯನ್ನು 
ವಿಮರ್ಶಿಸಿ, ಪ್ರಾಮಾಣಿಕತೆಯ ಅವಶ್ಯಕತೆಯನ್ನು ವಿವರಿಸಲಾಯಿತು. 
ಪರಿಷ್ಕರಣವನ್ನು ವಿರೋಧಿಸುವ ಶಕ್ತಿಗಳೊಂದಿಗೆ ಸೆಣಸಾಟವು ಉಹುದ್‌ ಯುದ್ಧಾನಂತರ ಇನ್ನಷ್ಟು ಗಂಭೀರ ರೂಪ 
ತಾಳಿತು. ಇಂತಹ ಪರಿಸ್ಥಿತಿಯಲ್ಲಿ ಅಲ್ಲಾಹನು ಒಂದು ಕಡೆ ಆವೇಶಪೂರ್ಣ ಉಪನ್ಯಾಸಗಳ ಮೂಲಕ ಮುಸ್ಲಿಮರನ್ನು 
ಹೋರಾಟಕ್ಕೆ ಹುರಿದುಂಬಿಸಿದರೆ, ಇನ್ನೊಂದು ಕಡೆ ಅವರಿಗೆ ಯುದ್ಧ ಕಾಲದಲ್ಲಿ ಕಾರ್ಯವೆಸಗಲು ಬೇಕಾದ ವಿವಿಧ 
ನಿರ್ದೇಶನಗಳನ್ನು ನೀಡಿದನು/ ಮುಸ್ಲಿಮರಿಗೆ ಪ್ರವಾದಿ ಮುಹಮ್ಮದ್‌ರೊಂದಿಗೂ(ಸ) ಅವರ ಹೊರತಾಗಿಯೂ ಯುದ್ಧಗಳಿಗೆ 
ಹೋಗಬೇಕಾಗಿ ಬರುತ್ತಿತ್ತು. ಆಗ ನೀರು ಸಿಗದಂತಹ ಪ್ರದೇಶಗಳನ್ನು ಹಾದು ಹೋಗಬೇಕಾಗಿ ಬರುತ್ತಿತ್ತು. ಅವರಿಗೆ 
ನೀರು ಸಿಗದಾಗ ಸ್ನಾನ ಮತ್ತು 'ವುರೂ'(ಅಂಗಸ್ನಾನ)ುಗಳ ಬದಲಿಗೆ ತಯಮ್ಮುಮ್‌ ಮಾಡಿಕೊಳ್ಳಬಹುದೆಂಬ ಅನುಮತಿ 
ನೀಡಲಾಯಿತು. ಅಪಾಯದ ಪರಿಸ್ತಿತಿಯಲ್ಲಿ 'ಸಲಾತುಲ್‌ ಖೌಫ್‌' ಮಾಡುವ ಕ್ರಮವನ್ನು ತೋರಿಸಿಕೊಡಲಾಯಿತು. ಇಂತಹ 
ಸಂದರ್ಭಗಳಲ್ಲಿ ನಮಾರುನ್ನು ಸಂಕ್ಷಿಪ್ರಗೊಳಿಸಿಕೊಳ್ಳುವ ವಿನಾಯಿತಿಯನ್ನೂ ನೀಡಲಾಯಿತು. ದೇಶದ ನಾನಾ ಕಾಫಿರ್‌ 
ಗೋತ್ರಗಳಲ್ಲಿ ಚದುರಿ ಹೋಗಿದ್ದ ಮುಸ್ಲಿಮರ ಕುರಿತು ವಿವರವಾದ ಆದೇಶಗಳನ್ನು ಕೊಡಲಾಯಿತು. 
ಯಹೂದಿಯರ ಅತ್ಮಂತ ದ್ವೇಷಪೂರಿತ ಕುತಂತ್ರ ನೀತಿ ಮತ್ತು ವಚನಭ್ರಷ್ಟತೆಯ ನಿಲುಮೆಗಾಗಿ ಅವರನ್ನು ತರಾಟೆಗೆ |, 
ತೆಗೆದುಕೊಳ್ಳೆಲಾಯಿತು. ಅವರಿಗೆ ಸ್ಪಷ್ಟ ಮಾತುಗಳಲ್ಲಿ ಎಚ್ಚರಿಕೆ ನೀಡಲಾಯಿತು. oo 
ಮುನಾಫಿಕರ ವಿವಿಧ ಪಂಗಡಗಳು ವಿವಿಧ ರೀತಿಯಲ್ಲಿ ವರ್ತಿಸುತ್ತಿ ದ್ಲುವು. ಇವರನ್ನೆಲ್ಲ ಬೇರೆ ಬೇರೆ ವರ್ಗಗಳಾಗಿ 
ವಿಂಗಡಿಸಿ, ಪ್ರತಿಯೊಂದು ವರ್ಗದ ಮುನಾಫಿಕರೊಡನೆ ವರ್ತಿಸಬೇಕಾದ ರೀತಿಯನ್ನು ತೋರಿಸಿಕೊಡಲಾಯಿತು. 
ತಟಸ್ಥವಾಗಿದ್ದ ಒಪ್ಪಂದಬದ್ದ ಗೋತ್ರಗಳೊಂದಿಗೆ ಮುಸ್ಲಿಮರ ವರ್ತನೆ ಹೇಗಿರಬೇಕೆಂಬುದನ್ನು ವಿವರಿಸಲಾಯಿತು. 
ಮುಸ್ಲಿಮರ ಸ್ವಂತ ಚಾರಿತ್ಯ್ಯವು ನಿಷ್ಕಳೆಂಕವಾಗಿರಬೇಕಾದುದು ಅತಿ ಪ್ರಮುಖ ವಿಷಯವಾಗಿತ್ತು. ಏಕೆಂದರೆ, ಈ 
ಹೋರಾಟದಲ್ಲಿ ಬೆರಳೆಣಿಕೆಯಲ್ಲಿರುವ ಮುಸ್ಲಿಮರ ಈ ಸಂಘಟನೆಯು ತನ್ನ ನೈಶಿಕ ಬಲದಿಂದ'ಮಾತ್ರ ಗೆಲ್ಲಲು ಸಾಧ್ಯನಿತ್ತು. 
ಆದುದರಿಂದ ಮುಸ್ಲಿಮರಿಗೆ ಅತ್ಯುನ್ನತ ಮಟ್ಟದ ನೈತಿಕ ಶಿಕ್ಷಣ ಕೊಡಲಾಯಿತು. ಅವರಲ್ಲಿ ಯಾವ ದೌರ್ಬಲ್ಯ ಕಂಡು 
ಬಂದರೂ ಅದನ್ನು ತೀವ್ರವಾಗಿ ಆಕ್ಸೇಪಿಸಲಾಯಿತು. ಇಸ್ಲಾಮಿನ ಸುಧಾರಣಾತ್ಮಕ ಸಂದೇಶವನ್ನು ವಿವರಿಸುವುದರೊಂದಿಗೆ 
ಯಹೂದಿ ಕ್ರೈಸ್ತ ಮತ್ತು ಮುಶ್ರಿಕ್‌- ಈ ಮೂರು ಪಂಗಡಗಳ ಧಾರ್ಮಿಕ ಮಿಥ್ಯ ಭಾವನೆಗಳನ್ನೂ ದುರ್ಗುಣ, 
ದುರಾಚಾರಗಳನ್ನೂ ಈ ಅಧ್ಯಾಯದಲ್ಲಿ ವಿಮರ್ಶಿಸಿ, ಅವರನ್ನು ಸತ್ಯಧರ್ಮದ ಕಡೆಗೆ ಅಹ್ವಾನಿಸಲಾಗಿದೆ. 


ಕಾಂಡ -4 


ور ڑم چس" 
۳ وک .0ی 


224 Gere Bas بے اگوہ کہ‎ AEN 
3) 0220 
ನಳ چ٦‎ ۲ 22-4 24 8“ 
PUTTS EACH 
ESI ಕ) لکش کا ط ای لہ 6 یر‎ 


مار 


ٔ6 
ಹ‏ 
تج 
یم 
٦‏ 
چیا 
٦‏ 
چس 


4. ت٥‎ 


ಅವತೀರ್ಣ : ಮದೀನಾದಲ್ಲಿ . 
ಸೂಕ್ತಗಳು:176 ರುಕೂಲ್‌ಗಳು:24 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
| 1. ಜನರೇ, ನೀವು ನಿಮ್ಮ ಪಾಲಕ ಪ್ರಭುವನ್ನು ಭಯಪಡಿರಿ. ಅವನು ನಿಮ್ಮನ್ನು ಒಂದು ಜೀವದಿಂದ 
ಸೃಷ್ಟಿಸಿದನು. ಅದೇ ಜೀವದಿಂದ ಅದರ ಜೋಡಿಯನ್ನು ಉಂಟು ಮಾಡಿದನು ಮತ್ತು ಅವೆರಡರಿಂದ 
ಅನೇಕಾನೇಕ ಸ್ರೀ-ಪುರುಷರನ್ನು ಲೋಕದಲ್ಲಿ ಹಬ್ಬಿಸಿದನು.' ನೀವು. ಯಾರ ಹೆಸರನ್ನೆತ್ತಿ ಪರಸ್ಪರ ಹಕ್ಕು 
ಬಾಧ್ಯತೆಗಳನ್ನು ಕೇಳುತ್ತೀರೋ ಆ ಅಲ್ಲಾಹನನ್ನು ಭಯಪದಡಿರಿ. ಕುಟುಂಬ ಸಂಬಂಧಗಳನ್ನು ಕೆಡಿಸಬೇಡಿರಿ. 
ಅಲ್ಲಾಹನು ನಿಮ್ಮ ಮೇಲೆ ಮೇಲ್ಲೋಟವನ್ನಿರಿಸಿಕೊಂಡಿರುವನೆಂಬುದನ್ನು ಚೆನ್ನಾಗಿ ಅರಿತುಕೊಳ್ಳಿರಿ. 


, ಮುಂದೆ ಮಾನವರ ಪರಸ್ಪರ ಹಕ್ಕುಗಳನ್ನು ವಿವರಿಸಲಿಕ್ಕಿದೆ. ಮುಖ್ಯವಾಗಿ ಕುಟುಂಬದ ಹಿತ ಮತ್ತು ಉಸ್ತುವಾರಿಯ 
ಬಗ್ಗೆ ಅಗ ಕಾನೂನುಗ್ಗಳನ್ನು ಕೊಡಲಿಕ್ಕಿದೆ. ಆದ್ದರಿಂದ ಪೀಠಿಕೆಯಲ್ಲಿ ಒಂದು ಕಡೆ ದೇವಭಯವನ್ನಿರಿಸಲಿಕ್ಕೂ ಅಲ್ಲಾಹನ 
ಕ್ರೋಧದಿಂದ್ಲೆ ತಪ್ಪಿಸಿಕೊಳ್ಳಲಿಕ್ಕೂ ತಾಕೀತು ಮಾಡಿದ್ದರೆ ಇನ್ನೊಂದು ಕಡೆ ಸಕಲ ಮಾನವರು ಒಂದೇ ಮೂಲದವರು ಮತ್ತು 
ಪರಸ್ಪರ ರಕ್ತ 'ಸಂಬಂಧವಿರುವವರೆಂದು ತಿಳಿಯಪಡಸಲಾಗಿದೆ. 

"ನಿಮ್ಮನ್ನು ಒಂದೇ ಜೀವದಿಂದ ಸೃಷ್ಟಿಸಿದವು" ಎಂದರೆ ಮಾನವ ಜಾತಿಯ ಉಗಮವನ್ನು ಆರಂಭದಲ್ಲಿ ಒಬ್ಬ ವ್ಯಕ್ತಿಯಿಂದ 
ಮಾಡಲ್ಲಾಯಿತು ಎಂದರ್ಥ. ಇನ್ನೊ೦ದು ಕಡೆ ಆ ಪ್ರಥಮ ಮಾನವ ಹರ್ರ್ರತ್‌ ಅದಮ್‌(ಅ) ಆಗಿದ್ದರೆಂದೂ, ಅವರಿಂದ ಮಾನವ 
ಸಂತತಿಯು ಜಗತ್ತಿನಲ್ಲಿ ಹಬ್ಬಿತೆಂದೂ ಸ್ವತಃ ಕುರ್‌ಆನ್‌ ಸ್ಪಷ್ಟೀಕರಿಸುತ್ತದೆ. 

"ಅಡ ಜೀವದಿಂದ ಅದರ ಜೋಡಿಯನ್ನುಂಟು ಮಾಡಿದನು" ಎಂಬುದರ ಸಂಪೂರ್ಣವಾದ ಸ್ವರೂಪವು ನಮಗೆ ತಿಳಿದಿಲ್ಲ. 
ವ್ಯಾಖ್ಯಾನಕಾರರು ವಿವರಿಸುವ ಮತ್ತು ಬೈಬಲಿನಲ್ಲಿ ವಿವರಿಸಿರುವ ಪ್ರಕಾರ ಹ. ಆದಮ್‌ರ(ಅ) ಪಕ್ಕೆಲುಬಿನಿಂದ 'ಹವ್ಪಾ'ರನ್ನು 
ಸೃಷ್ಟಿಸಲಾಯಿತು. (ತಲ್ಮೂದಿನಲ್ಲಿ ಇದರ ಇನ್ನಷ್ಟು ವಿವರ ದೊರೆಯುತ್ತದೆ. ಅದರ ಪ್ರಕಾರ" ಹ.' ಹವ್ವಾರನ್ನು ಹ. ಆದಮ್‌ರ(ಅ) 
ಬಲಬದಿಯ 13ನೆಯ ಪಕ್ಕೆಲುಬಿನಿಂದ ಸೃಷ್ಟಿಸಲಾಯಿತು ಎಂದಿದೆ) ಆದರೆ ದೇವಗ್ರಂಥವು ಆ ಕುರಿತು ಮೌನವಾಗಿದೆ. ಇದನ್ನು 
ಸಮರ್ಥಿಸಲು ಮುಂದಿಡಲಾಗುವ ಹದೀಸಿನ ತಾತ್ಚರ್ಯವನ್ನೂ ಜನರು ಶಿಳಿದುಕೊಂಡಂತಿಲ್ಲ. ಆದುದರಿಂದ ಈ ವಿಷಯವನ್ನು 
ಅಲ್ಲಾಹನು ಸಂಕ್ಲೇಪವಾಗಿರಗೊಟ್ಟಿಂತೆಯೇ ನಾವೂ ಇರಗೊಟ್ಟು ಅದರ ವಿವರಗಳ ಶೋಧನೆಯಲ್ಲಿ ಕಾಲಹರಣ ಮಾಡದಿರುವುದೇ 


ಲೇಸು. 


ಕಾಂಡ -4 


246 | ಕುರ್‌ಆನ್‌ ವ್ಯಾಖ್ಯಾನ ' 


234, Pa ES AT رس مشروئے‎ wk $೨4] 
ORS 02 OES ANTES 5 LE 


ಫಿ 24 ೨‏ 5 ک ,4 2/4 us‏ پر ر۶ 
LDS SELLE ALES 58)‏ 


(2) ಅನಾಥರ ಸೊತ್ತುಗಳನ್ನು ಅವರಿಗೆ ಹಿಂದಿರುಗಿಸಿರಿ? ಒಳ್ಳೆಯ ಸೊತ್ತಿನ ಸ್ಥಾನದಲ್ಲಿ ಕೆಟ್ಟದನ್ನು 
ಬದಲಿಸಿಡಬೇಡಿರಿ.? ಅವರ ಸೊತ್ತನ್ನು ನಿಮ್ಮದರೊಂದಿಗೆ ಸೇರಿಸಿ ಕಬಳಿಸಲೂ ಬೇಡಿರಿ. ಇದು ಅತ್ಮಂತ ಘೋರ 
ಪಾತಕ. 

(3) ಅನಾಥರೊಂದಿಗೆ ನ್ಯಾಯವಾಗಿ ನಡೆದುಕೊಳ್ಳಲು ಸಾಧ್ಯವಾಗದೆಂಬ ಆಶಂಕೆ ನಿಮಗುಂಟಾದರೆ 
ಪ್ರೀಯರಲ್ಲಿ ನಿಮಗೆ ಮೆಚ್ಚದ ಇಬ್ಬರನ್ನೋ ಮೂವರನ್ನೋ ನಾಲ್ವರನ್ನೋ ವಿವಾಹ ಮಾಡಿಕೊಳ್ಳಿರಿ" ಆದರೆ 


2. ಅವರು ಚಿಕ್ಕವರಾಗಿರುವಾಗ ಅವರ ಸೊತ್ತನ್ನು ಅವರ ಹಿತಕ್ಕಾಗಿಯೇ ಖರ್ಚು ಮಾಡಿರಿ, ಅವರು ದೊಡ್ಡವರಾದೊಡನೆ 
ಅವರ ಹಕ್ಕನ್ನು ಅವರಿಗೆ ಮರಳಿಸಿಬಿಡಿರಿ. . 1 

3. ಸಮಗ್ರ ಮಾತಿದು. 'ಹಲಾಲ್‌'(ಧರ್ಮಸಮ್ಮತ) ಸಂಪಾದನೆಯ ಬದಲಿಗೆ 'ಹರಾಮ್‌'(ನಿಷಿದ್ಧ) ಉಣ್ಣಲು ಆರಂಭಿಸಬೇಡಿರಿ 
ಎಂಬುದು ಒಂದರ್ಥ. ಅನಾಥರ ಒಳ್ಳೆಯ ಸೊತ್ತಿನ ಸ್ಥಾನದಲ್ಲಿ ನಿಮ್ಮ ಕೆಟ್ಟ ಸೊತ್ತನ್ನಿಟ್ಟು ಬದಲಿಸಬೇಡಿರಿ ಎಂಬುದು 
ಇನ್ನೊಂದರ್ಥ. ٤ 

4. ವ್ಯಾಖ್ಯಾನಕಾರರು ಇದಕ್ಕೆ ಮೂರು ಅರ್ಥಕೊಟ್ಟಿದ್ದಾರೆ: 1) ಅಜ್ಞಾನ ಕಾಲದಲ್ಲಿ ಜನರು ತಮ್ಮ, ಪೋಷಣೆಯಲ್ಲಿದ್ದ ಅನಾಥ 
ಹೆಣ್ಣು ಮಕ್ಕಳ ಸೊತ್ತು ಮತ್ತು ಅವರ ಸೌಂದರ್ಯದ ಕಾರಣದಿಂದ ಅಥವಾ ಅವರನ್ನು ಯಾರೂ ಕೇಳುವವರಿಲ್ಲವೆಂಬ ಕಾರಣದಿಂದ 
ತಮಗಿಷ್ಟ ಬಂದಂತೆ ಒತ್ತಡ ಹೇರಬಹುದೆಂದು ತಿಳಿದು ಅವರೊಂದಿಗೆ ವಿವಾಹ ಮಾಡಿಕೊಳ್ಳುತ್ತಿದ್ದರು ಮತ್ತು ಅವರ ಮೇಲೆ 
ಅನ್ಯಾಯ ಮಾಡುತ್ತಿದ್ದರು. ಇದಕ್ಕಾಗಿ ಅನಾಥ ಬಾಲಿಕೆಯರೊಂದಿಗೆ ನೀವು ನ್ಯಾಯದಿಂದ ವರ್ಶಿಸಲಾರಿರೆಂಬ ಸಂದೇಹವಿದ್ದರೆ 
ಲೋಕದಲ್ಲಿ ಇತರ ಸ್ತ್ರೀಯರಿದ್ದಾರೆ. ಅವರ ಪೈಕಿ ನಿಮಗೆ ಮೆಚ್ಚುಗೆಯಾದವರೊಂದಿಗೆ ವಿವಾಹ ಮಾಡಿಕೊಳ್ಳಿರಿ ಎಂಬ ಆದೇಶ 
ನೀಡಲಾಯಿತೆಂದು ಹರ್ರ್ರುತ್‌ ಆಯಿಶಾರು(ರ) ಈ ಸೂಕ್ತದ ವ್ಯಾಖ್ಯಾನದಲ್ಲಿ ಹೇಳುತ್ತಾರೆ. ಇದೇ ಅಧ್ಯಾಯದ ಹತ್ತೊಂಬತ್ತನೆಯ 
ರುಕೂಲ್‌ನ ಪ್ರಥಮ ಸೂಕ್ತವು ಈ ವ್ಯಾಖ್ಯಾನವನ್ನು ಸಮರ್ಥಿಸುತ್ತದೆ. 

2) ಅಜ್ಞಾನ ಕಾಲದಲ್ಲಿ ವಿವಾಹಗಳಿಗೆ ನಿರ್ಬಂಧವಿರಲಿಲ್ಲ. ಒಬ್ಬೊಬ್ಬನು ಹತ್ತಾರು ಪತ್ನಿಯರನ್ನಿರಿಸಿಕೊಳ್ಳುತ್ತಿದ್ದನು. ಹಲವು 
ಪಶ್ಲಿಯರಿಂದಾಗಿ ಖರ್ಚು ಹೆಚ್ಚಿದಾಗ ನಿರ್ವಾಹವಲ್ಲದೆ ತನ್ನ ಅನಾಥ ಬ್ರಾತ್ಯಜೆ, ಸೋದರಿ ಪುತ್ರಿ ಮತ್ತಿತರ ಅಸಹಾಯಕ ಸಂಬಂಧಿಕರ 
ಹಕ್ಕುಗಳನ್ನು ಕಳಿಸುತ್ತಿದ್ದನು. ಇದಕ್ಕಾಗಿ ಅಲ್ಲಾಹನು ವಿವಾಹಕ್ಕೆ ನಾಲ್ಕರ ಮಿತಿಯನ್ನು ನಿಶ್ಚಯಿಸಿ ಈ ಮಿತಿಯೊಳಗೂ 
ಪತ್ನಿಯರೊಂದಿಗೆ ಸಂಪೂರ್ಣ ನಾಯ ಪಾಲಿಸಲಿಕ್ಕೆ ಸಾಧ್ಯವಿರುವಷ್ಟು ಸಂಖ್ಯೆಯಲ್ಲಿ ಮಾತ್ರ ವಿವಾಹ ಮಾಡಿಕೊಳ್ಳಿರೆಂದು 
ವಿಧಿಸಿದನೆಂದು ಹರ್ರುತ್‌ ಇಬ್ನ್‌ ಅಬ್ಬಾಸ್‌ ಮತ್ತು ಅವರ بعد‎ ಇಕ್ರಿಮರು(ರ) ತಮ್ಮ ವ್ಯಾಖ್ಯಾನದಲ್ಲಿ ಹೇಳಿರುತ್ತಾರೆ. 

3) ಅನಾಥರ ಬಗ್ಗೆ ಅನ್ಯಾಯದ ವರ್ತನೆಯನ್ನು ಅಜ್ಞಾನಕಾಲದ ಜನರೂ ಮೆಚ್ಚುತ್ತಿರಲಿಲ್ಲ. ಆದರೆ. ಸ್ತ್ರೀಯರೊಂದಿಗೆ 
ನ್ಯಾಯದಿಂದ ವರ್ತಿಸಬೇಕೆಂಬ ಭಾವನೆ ಅವರಲ್ಲಿರಲಿಲ್ಲ. ಬೇಕಾದಪ್ಟು ಸಂಖ್ಯೆಯಲ್ಲಿ ಮದುವೆಯಾಗಿ ಅವರಿಗೆ ಹಿಂಸೆ ಕೊಡುತ್ತಿದ್ದರು. 
ಇದಕ್ಕಾಗಿ "ನೀವು ಅನಾಥರ ಮೇಲಾಗುವ ಅನ್ಕಾಯದ ಬಗ್ಗೆ ಭಯಪಡುತ್ತೀರಾದರೆ ಸ್ತ್ರೀಯರೊಂದಿಗೆ ಅನ್ಮಾಯವಾಗುವುದರ 
ಬಗ್ಗೆಯೂ ಭಯಪದಡಿರಿ. ಮುಖ್ಯವಾಗಿ ನಾಲ್ಯಕ್ಕಿಂತ ಹೆಚ್ಚು ವಿವಾಹ ಮಾಡಿಕೊಳ್ಳಬೇಡಿರಿ. ಈ ನಾಲ್ಕರ ಮಿತಿಯೊಳಗೂ ಸಂಪೂರ್ಣ 
ನ್ಯಾಯಪಾಲನೆ ಮಾಡಲು ಸಾಧ್ಯವಿರುವಷ್ಟು ಸಂಖ್ಯೆಯಲ್ಲಿ ಮಾತ್ರ ಮದುವೆಯಾಗಿರಿ" ಎಂದು ಆಜ್ಞಾಪಿಸಲಾಯಿತೆಂದು ಸಈದ್‌ 
ಬಿನ್‌ ಜುಬೈರ್‌, ಕತಾದಃ(ರ) ಮತ್ತು ಇತರ ಕೆಲವು ವ್ಯಾಖ್ಯಾನಕಾರರು ಹೇಳುತ್ತಾರೆ. - 

ಸೂಕ್ತದಲ್ಲಿರುವ ಮಾತುಗಳಲ್ಲಿ ಈ ಮೂರು ವ್ಯಾಖ್ಯಾನಗಳಿಗೆ ಅವಕಾಶವದೆ. ಅದಕ್ಕೆ ಈ ಮೂರು ಅರ್ಥಗಳು 
ಅನ್ವಯಿಸಬಹುದು. ಅನಾಥರೊಡನೆ ನ್ಯಾಯದೊಂದಿಗೆ ವರ್ತಿಸಲು ಸಾಧ್ಯವಿಲ್ಲದೆ ಹೋದರೆ ಅನಾಥ ಮಕ್ಕಳಿರುವ ಸ್ತ್ರೀಯರೊಂದಿಗೆ 
ವಿವಾಹ ಮಾಡಿಕೊಳ್ಳಿರೆಂದೂ ಅರ್ಥೈಸಿಕೊಳ್ಳಬಹುದು. 


ಕಾಂಡ 4 


247 


೨೬೬ 7 4 و۴‎ 1 


ಪಃ "ನ دِمَامَلَتْ‎ us TLE 
) ಬಿ 

ಹಬೆಯ I TSS لزا‎ i 357 
ಯೂ E55 052 HELE BALL 


ಅವರೊಂದಿಗೆ ನ್ಯಾಯ ಪಾಲಿಸಲಾರಿರೆಂಬ ಆಶಂಕೆ ನಿಮಗಿದ್ದರೆ ಒಬ್ಬ ಸ್ತ್ರೀಯನ್ನು ಮಾತ್ರ್‌ (ವಿವಾಹವಾಗಿರಿ) 
ಅಥವಾ ನಿಮ್ಮ ವಶಕ್ಕೆ ಬಂದ ಸ್ತ್ರೀಯರನ್ನು ಸ್ವೀಕರಿಪಿಕೊಳ್ಳಿರಿ.” ಅನ್ಯಾಯದಿಂದ ತಪ್ಪಿಸಿಕೊಳ್ಳಲು ಇದು ಹೆಚ್ಚು 
ಉತ್ತಮ. 

(4) ಸ್ತ್ರೀಯರಿಗೆ 'ಮಹ್ವ್‌'(ವಿವಾಹಧನ)ನ್ನು ಆತ್ಮಸಂತೋಷದಿಂದ (ಕಡ್ಲಾ: ಯವೆಂದರಿತುಕೊಂಡು) ಪಾವತಿ 
ಮಾಡಿರಿ. ಅವರು ತಮ್ಮಿಷ್ಟದಿಂದ ವಿವಾಹಧನದ ಒಂದಂಶವನ್ನು ನಿಮಗೆ ಬಿಟ್ಟು ಕೊಟ್ಟರೆ, ನೀವು ಅದನ್ನು 
ಸಂತೋಷದಿಂದ ಅನುಭೋಗಿಸಿಕೊಳ್ಳಬಹುದು.' . 


(ವಿ. ಸೂ: ಗ್ರಂಥಕರ್ತರು ತಮ್ಮ “ತರ್ಜುಮಯೆ ಕುರ್‌ಆನ್‌ ಮಲ ಮುಖ್ತಸರ್‌ ಹವಾಶೀ”ಯಲ್ಲಿ ಈ ಸ್ಥಾ ನದಲ್ಲಿ ಈ 
ರೀತಿ ಟಿಪ್ಪಣಿ ಬರೆದಿರುವರು: ಈ ಸೂಕ್ತವು ಬಹುಪತಶ್ಲಿತ್ವದ ಅನುಮತಿ ನೀಡಲು ಅವತೀರ್ಣಗೊಂಡಿಲ್ಲವೆಂಬುದು ಸ್ಪಷ್ಟ. ಏಕೆಂದರೆ 
ಇದು ಅವಶೀರ್ಣವಾಗುವ ಮುಂಚೆಯೇ ಬಹುಪತ್ನಿತ್ವ ಪದ್ಧತಿ ಜಾರಿಯಲ್ಲಿತ್ತು. ಸ್ವತಃ ಪ್ರವಾದಿವರ್ಯರಿಗೆ(ಸ) ಒಂದಕ್ಕಿಂತ ಹೆಚ್ಚು 
ಪತ್ನಿಯರಿದ್ವರು. ನಿಜವಾಗಿ ಇದು ಅವಶೀರ್ಣವಾಗಿರುವುದು- ಯುದ್ದಗಳಲ್ಲಿ ಹುತಾತ್ಮರಾದವರ ಅನಾಥ ಮಕ್ಕಳೆ ಸಮಸ್ಯೆಯನ್ನು 
ಬಗೆಹರಿಸುವ ಸಲುವಾಗಿ, ಒಂದು ವೇಳೆ ನೀವು ಅವರ ಹಕ್ಕು ಬಾಧ್ಯತೆಗಳನ್ನು ನೇರವಾಗಿ ಪೂರೈಸಲಾರಿರೆರದಾದರೆ ಅಂತಹ ಅನಾಥ 
ಮಕ್ಕಳಿರುವ ಸ್ತ್ರೀಯರನ್ನು ವಿವಾಹವಾಗಿರಿ ಎಂದು ತಿಳಿಸುವುದಕ್ಕಾಗಿ] 

5. ಈ ಸೂಕ್ತದ ಮೂಲಕ ಪಶ್ಲಿಯರ ಸಂಖ್ಯೆಯನ್ನು ಮಿತಿಗೊಳಿಸಲಾಗಿದೆ ಮತ್ತು ಏಕಕಾಲದಲ್ಲಿ ನಾಲ್ವರು ಪಶ್ಚಿಯರಿಗಿಂತ 
ಹೆಚ್ಚು ಇರಿಸಿಕೊಳ್ಳುವುದನ್ನು ನಿಷೇಧಿಸಲಾಗಿದೆಯೆಂಬ ಬಗ್ಗೆ ಕರ್ಮಶಾಸ್ತ್ರಜ್ಞರ ಒಮ್ಮತವಿದೆ. ಹದೀಸ್‌ಗಳಿಂದಲೂ ಇದು ದೃಢಪಡುತ್ತದೆ. 

ಇದಲ್ಲದೆ ಈ ಸೂಕ್ತ ಬಹುಪತ್ನಿತ್ವವನ್ನು 'ಅದ್ದ್‌'(ನ್ಯಾಯ ಪಾಲನೆ)ನ ಶರತ್ತನ್ನಿರಿಸಿ ಧರ್ಮಬದ್ದೆಗೊಳಿಸುತ್ತದೆ. 'ಅದ್ದ್‌'ನ 
ಶರತ್ತನ್ನು ಪೂರ್ತಿಗೊಳಿಸದೆ ಬಹುಪತ್ನಿತ್ಸದ ಅನುಮತಿಯಿಂದ ಪ್ರಯೋಜನ ಪಡೆಯುವಾತನು ಆ ಮೂಲಕ ಅಲ್ಲಾಹನನ್ನು 
ವಂಚಿಸುತ್ತಾನೆ. ہہ‎ ದೊರೆಯದ ಪತ್ನಿ ಅಥವಾ ಪಶಿಯರಿಗೆ ನ್ಯಾಯವನ್ನೊದಗಿಸುವ ಹಕ್ಕು ಇಸ್ಲಾಮ ದಷ್ಟ ದ ನ್ಯಾಯಾಲಯಕ್ಕಿದೆ. 

ಪಾಶ್ಚಾತ್ಮ ಚಿಂತನೆಯಿಂದ ಪ್ರಭಾವಿತರಾದ ಕೆಲವರು (ಪಾಶ್ಚಾತ್ಯರ ದೃಷ್ಟಿಯಲ್ಲಿ ದುಷ್ಟ ಪದ್ಧಶಿಯೆನಿಸಿರುವು) ಬಹುಪತ್ಲಿತ್ವವನ್ನು 
ಅಳಿಸುವುದೇ ಕುರ್‌ಆನಿನ ಉದ್ದೇಶವೆಂದು ಸಾಬೀತು ಪಡಿಸಲು ಯತ್ನಿ; ಸಿದ್ದಾರೆ. ಆದರೆ ಇದೆಲ್ಲ ಕೇವಲ ವೈಚಾರಿಕ ದಾಸ್ಕದ ಫಲ. 
ಬಹುಪತ್ನಿತ್ವವು ಒಂದು ಕೆಡುಕೆಂಬ ವಿಷಯ ಒಪ್ಪತಕ್ಕದ್ದಲ್ಲ. ಏಕೆಂದರೆ ಕೆಲವು ಸಂದರ್ಭಗಳಲ್ಲಿ ಇದೊಂದು ನಾಗರಿಕ ಹಾಗೂ 
ನೈತಿಕ ಅವಶ್ಯಕತೆಯಾಗಿ ಬಿಡುತ್ತದೆ. ಕುರ್‌ಆನ್‌ ಸುಸ್ಪಷ್ಟ ಮಾತುಗಳೊಂದಿಗೆ ಅದಕ್ಕೆ ಅನುಮತಿ ಕೊಟ್ಟಿದೆ. ವಾಸ್ತವದಲ್ಲಿ ಕುರ್‌ಆನ್‌ 
ಅದನ್ನು ರದ್ದುಪಡಿಸಲಿಕ್ಕೇ ಬಯಸಿತ್ತೆಂದು ಹೇಳೆಬೇಕಾದರೆ ಅದನ್ನು ತೆಗಳುವಂತಹ ಒಂದು ಶಬ್ದವನ್ನಾದರೂ ಬರೇ ಸಂಜ್ಞೆ: 
ಸಂಕೇತಗಳ ರೂಪದಲ್ಲಾದರೂ ಹೇಳಬೇಕಿತ್ತಲ್ಲವೇ? ಆದರೆ ಅದು ಹೇಳಿಲ್ಲ. 

6. ಇಲ್ಲಿ ಸ್ತ್ರೀ ಎಂದರೆ ದಾಸಿಯರು ಅರ್ಥಾತ್‌ ಯುದ್ಧದಲ್ಲಿ ಸೆರೆ ಹಿಡಿಯಲ್ಪಟ್ಟು ಸರಕಾರದಿಂದ ಜನರಿಗೆ ವಿತರಣೆಯಾದವರು. 
ತಾತ್ಸರ್ಯವೇನೆಂದರೆ ಮುಂದೆ ನಾಲ್ಕನೆಯ ರುಕೂಲ್‌ನಲ್ಲಿರುವಂತೆ ಓರ್ವ ಸ್ವತಂತ್ರ ಕುಲೀನ ಪತ್ನಿಯ ಜೀವನ ವೆಚ್ಚವನ್ನು ವಹಿಸಲು 
ನಿಮಗೆ ಅಸಾಧ್ಯವೆಂಬಾದರೆ ಓರ್ವ ದಾಸಿಯೊಂದಿಗೆ ವಿವಾಹ ಮಾಡಿಕೊಳ್ಳಿರಿ. ಅಥವಾ ಒಬ್ಬಳಿಗಿಂತ ಅಧಿಕ ಸಂಖೈಯಲ್ಲಿ ಪಶ್ನಿಯ 
ಅಗತ್ಯ ಬಿದ್ದರೆ ಮತ್ತು ಸ್ವತಂತ್ರ "ಕುಲೀನ ಪತ್ನಿಯರೊಳಗೆ ನ್ಯಾಯ ಪಾಲಿಸಲು ,ನಿಮಗೆ ಕಷ್ಟವಾಗುವುದಿದ್ದರೆ ದಾಸಿಯರನ್ನು 
ವಿವಾಹವಾಗಿರಿ. ಇದರಿಂದ ನಿಮ್ಮ ಮೇಲೆ ಬೀಳುವ ಹೊಣೆಗಾರಿಕೆಯ ಭಾರವು ತುಲನಾತ್ಮಕವಾಗಿ ಕಡಿಮೆಯಾಗಿರುವುದು. 

7. ಒಬ್ಬ ಸ್ತ್ರೀಯು ತನ್ನ ಪತಿಗೆ ಸಂಪೂರ್ಣ ಅಥವಾ ಭಾಗಶಃ ವಿವಾಹಧನವನ್ನು ಮನ್ನಾ ಮಾಡಿ ಅನಂತರ ಪುನಃ ಅದರ 
ತಗಾದೆ ಮಾಡಿದರೂ, ಅದನ್ನು ಕೊಡಲು ಪತಿಯನ್ನು ಒತ್ತಾಯಿಸಲಾಗುವುದು. ಏಕೆಂದರೆ ಇದರಿಂದ ಅವಳು ತನ್ನಿಚ್ಛೆಯಿಂದ ಮಪ್ರನ್ನು 


ಕಾಂಡ -4 


248 ಕುರ್‌ಆನ್‌ ವ್ಯಾಖ್ಯಾನ 


موہ چس NS‏ 


sobs 


34 ೨ 354» NEE ೨ಫೆ೨ಇ 
ji 0 au ಸಿ 


3% 


(i ಸ್ರ ನಚ ೨ಫಿ೨% sy 


(5) ಅಲ್ಲಾಹನು ನಿಮಗೆ ಜೀವನ ಸಾಧನವನ್ನಾಗಿ ನಿಶ್ಚಯಿಸಿರುವ ಸಂಪತ್ತನ್ನು ತಿಳಿಗೇಡಿಗಳ ವಶಕ್ಕೆ 
ಒಪ್ಪಿಸಬೇಡಿರಿ. ಆದರೆ ಅವರಿಗೆ ಉಣ್ಣಲಿಕ್ಕೂ, ಉಡಲಿಕ್ಕೂ ಕೊಡಿರಿ ಮತ್ತು ಅವರಿಗೆ ಸ ಸದ್ಫೋಧನೆ ಮಾಡಿರಿ. 
(6) ಅನಾಥರನ್ನು ಅವರು ವಿವಾಹಯೋಗ್ಯ ವಯಸ್ಸಿನವರಾಗುವವರೆಗೂ ಪರಿಶೀಲಿಸುತ್ತಲೇ ಇರಿ. 
ಅನಂತರ ಅವರಲ್ಲಿ ಯೋಗೃತಾರ್ಹತೆಗಳನ್ನು ಕಂಡೊಡನೆ ಅವರ ಸಂಪತ್ತನ್ನು ಅವರ ವಶಕ್ಕೊಪ್ಪಸಿರಿ.'? ಅವರು 
ದೊಡ್ಡವರಾಗಿ ತಮ್ಮ ಹಕ್ಕನ್ನು ಕೇಳುವರೆಂದು ಹೆದರಿ, ನ್ಯಾಯದ ಮೇರೆಯನ್ನು ಮೂರ, ಅವರ ಸಂಪತ್ತನ್ನು 


ಅಥವಾ ಅದರ ಅಂಶವನ್ನು ಮನ್ನಾ ಮಾಡಿರಲಿಲ್ಲವೆಂದು ಶಿಳಿಯಲಾಗುವುದೆಂಬುದು ಹ. ಉಮರ್‌(ರ) ಮತ್ತು ಖಾರ ಶುರೈಹ್‌ರ 
ತೀರ್ಪು. 

8. ಈ ಸೂಕ್ತವು ಅತಿ ವಿಶಾಲ ಅರ್ಥವನ್ನೊಳಗೊಂಡಿದೆ. ಸಂಪತ್ತು ಜೀವನಾಧಾರ ಸಾಧನವಾಗಿರುತ್ತದೆ. ಅದು, ಅದನ್ನು 
ತಪ್ಪು ದಾರಿಯಲ್ಲಿ ವೃಯಿಸುವಂತಹ ತಿಳಿಗೇಡಿಗಳ ಸ್ವಾಧೀನದಲ್ಲಿರೆಬಾರದು. ಇದಕ್ಲೊದ ನಾಗರಿಕ ಮತ್ತು ಆರ್ಥಿಕ ಮಾತ್ರವಲ್ಲ, 
ಕೊನೆಗೆ ನೈತಿಕ ವ್ಯವಸ್ಥೆಯೂ ಕೆಟ್ಟು ಹೋಗುವುದು. ಸಂಪತ್ತಿನ ಮಾಲಕತ್ವದ ಹಕ್ಕು ಅಪರಿಮಿತವಾದುದೇನೂ ಅಲ್ಲ. ಒಬ್ಬನು 
ಆ' لاہ‎ ಸರಿಯಾಗಿ ಉಪಯೋಗಿಸುವ ಅರ್ಹತೆ ಹೊಂದಿರದಿದ್ದರೂ, ಅದರ ಉಪಯೋಗದಿಂದ ಗೊಂದಲಗಳುಂಟಾಗುವ 
ಸಂದರ್ಭದಲ್ಲೂ ಅಜನ ಅ ಹಕ್ಕನ್ನು ಕಸಿದುಕೊಳ್ಳಬಾರದೆಂದೇನೂ ಇಲ್ಲ. ಈ ಆದೇಶದ ಪ್ರಕಾರ ಸ ಸಣ್ಣ ಮಟ್ಟದಲ್ಲಿ ಪ್ರತಿಯೊಬ್ಬನು 
ತಾನು ಯಾರ ವಶಕ್ಕಾದರೂ ಸಂಪತ್ತನ್ನು ಒಪ್ಲಿಸುವಾಗ ಅವನು ಅದನ್ನು ಉಪಯೋಗಿಸುವ ದಕ್ಷತೆಯನ್ನು ಹೊಂದಿದ್ದಾನೆಯೇ 
ಎಂಬುದನ್ನು ಮೊದಲಾಗಿ ಗಮನಿಸಬೇಕು. ದೊಡ್ಡ ಮಟ್ಟದಲ್ಲಿ- ಇಸ್ಲಾಮೊ ರಾಷ್ಟ್ರವು ಸೊತ್ತಿನ 'ಮಾಲಕತ್ವವನ್ನು ಹೊಂದಲು ಅರ್ಹತೆ 
ಇಲ್ಲದವರಿಂದ ಅಥವಾ ತಮ್ಮ ಸೊತ್ತನ್ನು ದುರುಪಯೋಗ ಪಡಿಸುವವರಿಂದ ಅದನ್ನು ವಶಪಡಿಸಿಕೊಂಡು ಅವರ ಜೀವನಕ್ಕೆ 
ಬೇಕಾದ ಅವಶ್ಯಕ ವ್ಯವಸ್ಥೆಯನ್ನು ಮಾಡಬೇಕು. 

9. ಅವರು ಪ್ರಾಪ್ತ ವಯಸ್ಕರಾಗುತ್ತಾ ಬರುವಾಗ, ಅವರ ಬುದ್ಧಿಯ ಬೆಳವಣಿಗೆಯನ್ನೂ," ತಮ್ಮ ವ್ಯವಹಾರಗಳನ್ನು ಸ್ವಂತ 
ಜವಾಬ್ದಾರಿಕೆಯಿಂದ ನಡೆಸುವಂತಹ ಸಾಮರ್ಥ್ಯ ಅವರಲ್ಲಿ ಎಷ್ಟರ ಮಟ್ಟಿಗೆ ಉಂಟಾಗುತ್ತಿದೆಯೆಂಬುದನ್ನೂ ಪರಿಶೀಲಿಸುತ್ತಿರಬೇಕು. 

10. ಸೊತ್ತನ್ನು ಅವರ ವಶಕ್ಕೆ ಒಪ್ಪಿಸಲು ಎರಡು ಶರತ್ತುಗಳನ್ನಿರಿಸಲಾಗಿದೆ. ಒಂದು ಫ್ರೌಢತೆ ಇನ್ನೊಂದು] ಪ್ರಬುದ್ಧತೆ. 
ಅರ್ಥಾತ್‌- ಸಂಪತ್ತನ್ನು ಸದುಪಯೋಗ ಪಡಿಸುವ ಪ್ರಜ್ಞೆ ಮೊದಲನೆಯ ಶರತ್ತಿನ ಬಗ್ಗೆ ಕರ್ಮಶಾಸ್ತ್ರಜ್ನರ ಸಹಮತವಿದೆ. ಎರಡನೆಯ 
ಶರಶ್ತಿನ ಬಗ್ಗೆ ಇಮಾಮ್‌ ಅಬೂಹನೀಫಾರ(ರ) ಅಭಿಪ್ರಾಯ ಪ್ರಕಾರ ಅನಾಥನು ಪ್ರೌಢಾವಸ್ಥೆಗೆ ತಲಪಿದರೂ ಅವನಲ್ಲಿ ಪ್ರಬುದ್ಧತೆ 
ಕಂಡು ಬಾರದಿದ್ದರೆ, ಪಾಲಕನು ಹೆಚ್ಚೆಂದರೆ ಏಳು ವರ್ಷಗಳ ವರೆಗೆ ಇನ್ನೂ ಕಾದು ನೋಡಬೇಕು. ಅನಂತರ ಪ್ರಬುದ್ಧತೆ 
ತೋರಿದರೂ ತೋರದಿದ್ದರೂ ಸೊತ್ತನ್ನು ಅವನಿಗೆ ಕೊಟ್ಟು ಬಿಡಬೇಕು. ಇಮಾಮ್‌ ಅಬೂಯೂಸುಫ್‌, ಇಮಾಮ್‌ ಮುಹಮ್ಮದ್‌ 
ಮತ್ತು ಇಮಾಮ್‌ ಶಾಫಿಈಯವರ(ರ) ಅಭಿಪ್ರಾಯ ಪ್ರಕಾರ, ಸೊತ್ತನ್ನು ವಶಕ್ಕೆ ಕೊಡಲು ಪ್ರಬುದ್ಧತೆ ಅನಿವಾರ್ಯ, ಬಹುಶಃ 
ಇವಿ ಅಭಿಪ್ರಾಯದಂತೆ ಈ ವಿಷಯವನ್ನು ಧಾರ್ಮಿಕ ನ್ಯಾಯಾಧೀಶರ ತೀರ್ಮಾನಕ್ಕೆ ಬಿಡುವುದು ಸೂಕ್ತವೆನಿಸುವುದು. ಅವನಲ್ಲಿ 
ಪ್ರಬುದ್ಧತೆ ತೋರುವುದಿಲ್ಲವೆಂದು ನ್ಯಾಯಾಧೀಶರಿಗೆ ಮನವರಿಕೆಯಾದರೆ ಈ ವ್ಯವಹಾರದ ಮೇಲ್ನೋಟಕ್ಕೆ ಸೂಕ್ತ ಏರ್ಪಾಡು 
ಮಾಡಬೇಕು. 


ಕಾಂಡ -4 


1 ಲಗುಬಗೆಯಿಂದ ಕಬಳಿಸಬಾರದು. ಅನಾಥರ ರಕ್ಷಕನು ಧನಿಕನಾಗಿದ್ದರೆ ಅವನು ಸಂಯಮದಿಂದ ۵ 
ಮತ್ತು ಅವನು ಬಡವನಾಗಿದ್ದರೆ ನ್ಯಾಯೋಚಿತ ರೀತಿಯಿಂದ ತಿನ್ನಲಿ.'' ಅನಂತರ ಅವರ ಸಂಪತ್ತನ್ನು ಅವರಿಗೆ |. 
ಒಪ್ಪಿಸುವಾಗ ಜನರನ್ನು ಸಾಕ್ಟಿಯಾಗಿರಿಸಿಕೊಳ್ಳಿರಿ. ಲೆಕ್ಕ ಪರಿಶೋಧನೆ ನಡೆಸಲು ಅಲ್ಲಾಹನು ಸಾಕು. 

(7) ಮಾತಾಪಿತರೂ ಆಪ್ತ ಬಂಧುಗಳೂ ಬಿಟ್ಟು ಹೋದ ಸಂಪತ್ತಿನಲ್ಲಿ ಪುರುಷರಿಗೆ ಪಾಲಿದೆ. 
ಮಾತಾಪಿತರೂ ಆಪ್ತ ಬಂಧುಗಳೂ ಬಿಟ್ಟು ಹೋದ ಸಂಪತ್ತಿನಲ್ಲಿ ಸ್ತ್ರೀಯರಿಗೂ ಪಾಲಿದೆ. ಕಡಿಮೆ ಇರಲಿ 
ಅಥವಾ ಹೆಚ್ಚಿರಲಿ” ಈ ಪಾಲು (ಅಲ್ಲಾಹನ ಕಡೆಯಿಂದ) ನಿಶ್ಚಿತವಾಗಿದೆ. ۱ 

(8) ಪಾಲಾಗುವ ಸಂದರ್ಭದಲ್ಲಿ (ಹಕ್ಕುದಾರರಲ್ಲದ) ಸಂಬಂಧಿಕರು, ಅನಾಥರು ಮತ್ತು ನಿರ್ಗತಿಕರು 
ಬಂದರೆ ಅವರಿಗೂ ಏನಾದರೂ ಕೊಡಿರಿ. ಅವರೊಡನೆ ಸೌಜನ್ಯದ ಮಾತುಗಳನ್ನಾಡರಿ.' 


(9-10) ತಾವು ಸ್ವತಃ ಅಸಹಾಯಕ ಮಕ್ಕಳನ್ನು ಬಿಟ್ಟು ಮರಣ ಹೊಂದುತ್ತಿದ್ದರೆ ಆಗ ತಮ್ಮ ಮಕ್ಕಳ 
ಬಗ್ಗೆ ತಮಗೆಷ್ಟು ಕಾಳಔಿಯುರಟಾಗುತ್ತಿತೆ, ೦ಬುದನ್ನು ಸ್ಮರಿಸಿಕೊಂಡು ಜನರು ಭಯಪಡಬೇಕು. ಆದುದರಿಂದ 


11. ಅರ್ಥಾತ್‌- ಪ್ರತಿಯೊಬ್ಬ ಯೋಗ್ಯ ವ್ಯಕ್ತಿ ಸಮ್ಮತಿಸಬಹುದಾದಷ್ಟು ಮೊಬಲಗನ್ನು ಅವನು ತನ್ನ ಸೇನೆಗೆ ಪ್ರತಿಫಲವಾಗಿ 
ಪಡೆದುಕೊಳ್ಳಬಹುದು. ಆದರೆ ಅವನು ಅದನ್ನು ಗುಪ್ತವಾಗಿ ಪಡೆಯಬಾರದು. ಅದನ್ನು ಬಹಿರಂಗವಾಗಿ ನಿಶ್ಚಯಿಸಿಕೊಂಡು 
ಪಡೆಯುತ್ತಲಿದ್ದು ಅದರ ಲೆಕ್ಕ ಪತ್ರಗಳನ್ನು ಬರೆದಿಟ್ಟುಕೊಳ್ಳೆಬೇಕು. 

12. ಈ ಸೂಕ್ತದಲ್ಲಿ ಕಾನೂನು ಸಂಬಂಧವಾದ ಐದು ವಿಧಿಗಳನ್ನು ಸ್ಪಷ್ಟವಾಗಿ ಕೊಡಲಾಗಿದೆ. 1) ವಾರೀಸು ಹಕ್ಕಿನಲ್ಲಿ 
ಪುರುಷರಿಗೆ ಮಾತ್ರವಲ್ಲ ಸ್ತ್ರೀಯರಿಗೂ ಪಾಲಿದೆ. 2) ಮೃತನು ಬಿಟ್ಟು ಹೋಗುವ ಸೊತ್ತು ಎಷ್ಟು ಕಡಿಮೆಯಿದ್ದರೂ ಅದು |. 
ಪಾಲಾಗಲೇ ಬೇಕು. ಮೃತನು ಒಂದು ಗಜ ಬಟ್ಟೆ ಬಿಟ್ಟಿದ್ದರೆ, ಅದಕ್ಕೆ ಹತ್ತು ಮಂದಿ ವಾರೀಸುದಾರರಿದ್ದರೆ ಅದನ್ನು ಹತ್ತು 
ತುಂಡುಗಳಾಗಿ ವಿಂಗಡಿಸಲ್ಪಡಬೇಕು. ಒಬ್ಬನು ಇನ್ನೊಬ್ಬನ ಹಕ್ಕನ್ನು ಖರೀದಿಸಿಕೊಳ್ಳಬಹುದೆಂಬ ಮಾತು ಬೇರೆ. 3) ಮರೀಸು ಹಕ್ಕಿನ 
ಕಾನೂನು ಎಲ್ಲಾ ವಿಧದ ಸ್ಥಿರ ಮತ್ತು ಚರ, ಕೃಷಿ ಮತ್ತು ಕೃಷಿಯೇತರ, ಪಿತ್ರಾರ್ಜಿತ ಮತ್ತು ವಿತ್ರಾರ್ಜಿತವಲ್ಲದ ಅಥವಾ ಇನ್ನಿತರ 
ಎಲ್ಲ ಸೊತ್ತು -ಸಂಪತ್ತುಗಳೆ ಮೇಲೂ ಜಾರಿಗೊಳ್ಳುವುದೆಂದು ಈ ಸೂಕ್ತದಿಂದ ಸುಟವಾಗುತ್ತದೆ. 4) ಒಬ್ಬನು ತನ್ನ ಸೊತ್ತನ್ನು 
ಬಿಟ್ಟು ಸತ್ತಾಗ ಮಾತ್ರ ಉತ್ತರಾಧಿಕಾರಿಗಳಿಗೆ ಹಕ್ಕು 'ಬರುವುದೆಂದು ಇದರಿಂದ ತಿಳಿಯುತ್ತದೆ. 5) ಹತ್ತಿರದ ಸಂಬಂಧಿಕರಿರುವಾಗ 
ದೂರದ ಸಂಬಂಧಿಕರು ಮೃತನ ಸೊತ್ತನ್ನು ಪಡೆಯಲಾರರೆಂಬ ನಿಯಮವೂ ಈ ಸೂಕ್ತದಿಂದ ವ್ಯಕ್ತವಾಗುತ್ತದೆ. ಇದೇ ನಿಯಮದ 
ವಿವರಣೆಯು ಮುಂದೆ 11ನೆಯ ಸೂಕ್ತದಲ್ಲಿಯೂ 33ನೆಯ ಸೂಕ್ತದ ಕೊನೆಯಲ್ಲೂ ಬರಲಿದೆ. 

13. ಇದು ಮೃತನ ವಾರೀಸುದಾರರನ್ನುದ್ದೇಶಿಸಿ ಹೇಳಿರುವ ಮಾತು. ಮೃತನು ಬಿಟ್ಟಿಗಲಿದ ಸೊತ್ತನ್ನು ಪಾಲು ಮಾಡುತ್ತಿರುವಾಗೆ 
ದೂರದ ಅಥವಾ ಸಮೊಪದ ಬಂಧುಗಳೂ ಕುಟುಂಬದ ದೀನದಲಿತರೂ ಅನಾಥ ಮಕ್ಕಳೂ ಬಂದುಬಿಟ್ಟರೆ ಅವರೊಡನೆ ಸಂಕುಚಿತ 
ಮನಸ್ಸಿನಿಂದ ವರ್ತಿಸಬಾರದು. ಧರ್ಮಶಾಸ್ತ್ರ ಪ್ರಕಾರ ಅವರಿಗೆ ಪಾಲಿಲ್ಲದಿದ್ದರೂ ಉದಾರ ಮನಸ್ಸಿನಿಂದ ಅವರಿಗೂ ಏನಾದರೂ 
ಕೊಟ್ಟು ಬಿಡಿರಿ. ಸಾಧಾರಣವಾಗಿ ಸಂಕೋಚ ಮನಸ್ಸಿನವರೂ ತಿಳಿಗೇಡಿಗಳೂ ಅವರೊಡನೆ ಮನ ನೋಯುವ ಮಾತುಗಳನ್ನಾಡುಪಂತೆ 
ನೀವು ಆಡಬೇಡಿರೆಂದು ಇಲ್ಲಿ ಬೋದಧಿಸಲಾಗಿದೆ. 


ಕಾಂಡ -4 


250 | - ಕುರ್‌ಆನ್‌ ವ್ಯಾಖ್ಯಾನ 


ಹಂ “ದ 
ಜಿ 


SAO ONS Ss ME EE 
دی ع ۶ھ دج‎ ನ ےچ‎ ವ ? 4 ٦۹ ہدےں‎ 
co OOS NESS BLS ET & 


ಅವರು ಅಲ್ಲಾಹನನ್ನು ಭಯಪಟ್ಟು ಸರಿಯಾದ ಮಾತನ್ನೇ ಆಡಲಿ. ಅನಾಥರ ಸೊತ್ತನ್ನು ಅನ್ಯಾಯವಾಗಿ 
ಕಬಳಿಸುವವರು ವಾಸ್ತವದಲ್ಲಿ ತಮ್ಮ ಹೊಟ್ಟೆಯನ್ನು ನರಕಾಗ್ನಿಯಿಂದ ತುಂಬುತ್ತಾರೆ ಮತ್ತು ನಿಶ್ಚಯವಾಗಿಯೂ 
ಅವರು ಜ್ಯಲಿಸುವ ನರಕುಗ್ನಿಗೆ ತಳ್ಳಲ್ಪಡುವರು.'" 

(11) ಅಲ್ಲಾಹನು ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಹೀಗೆ ಆದೇಶಿಸುತ್ತಾನೆ; ಪುರುಷನಿಗೆ, ಇಬ್ಬರು ಸ್ತ್ರೀಯರಿಗೆ 
ಸಮಾನವಾದ ಪಾಲಿದೆ. (ಮೃತನ ಉತ್ತರಾಧಿಕಾರಿಗಳಾಗಿ) ಇಬ್ಬರಿಗಿಂತ ಹೆಚ್ಚು ಮಂದಿ ಪುಶ್ರಿಯರಿದ್ದರೆ ಅವರಿಗೆ 
ಉತ್ತರಾಧಿಕಾರದ" ಸೊತ್ತಿನಿಂದ ಮೂರನೆಯ ಎರಡಂಶ ಕೊಡಲಾಗುವುದು'" ಮತ್ತು ಒಬ್ಬಳೇ ಮಗಳಿದ್ದರೆ 
ಅವಳಿಗೆ ಅರ್ಧಾಂಶ. ಮೃತನು ಮಕ್ಕಳಿದ್ದವನಾಗಿದ್ದರೆ ಅವನ ಮಾತಾಪಿತರಲ್ಲಿ ಪ್ರತಿಯೊಬ್ಬರಿಗೂ ಸೊತ್ತಿನ 


14. ಉಹುದ್‌ ಯುದ್ಧಾನಂತರ ಹೆ. ಸಅದ್‌ ಬಿನ್‌ ರಬೀಲ್‌ರ(ರ) ಪತ್ನಿಯು ಇಬ್ಬರು ಮಕ್ಕಳೊಂದಿಗೆ ಪ್ರವಾದಿಯವರ(ಸ) 
ಬಳಿಗೆ ಬಂದು, "ಓ ಸಂದೇಶವಾಹಕರೇ! ತಮ್ಮೊಂದಿಗೆ ಉಹುದ್‌ ಯುದ್ಧಕ್ಕೆ ಹೋಗಿ ಅಲ್ಲಿ ಹುತಾತ್ಮರಾದ ಸಲದ್‌ರ(ರ) 
ಬಾಲಿಕೆಯರು ಇವರು. ಇವರ ಚಿಕ್ಕಪ್ಪನು ಇವರ ಸಂಪೂರ್ಣ ಸೊತ್ತನ್ನು ವಶಪಡಿಸಿಕೊಂಡಿದ್ದಾನೆ. ಇವರಿಗಾಗಿ ಚಿಕ್ಕಾಸನ್ನೂ ಬಿಡಲಿಲ್ಲ. 
ಇನ್ನು ಈ ಬಾಲಿಕೆಯರೊಂದಿಗೆ ಯಾರು ತಾನೆ ವಿವಾಹ ಮಾಡಿಕೊಳ್ಳುವರು?” ಎಂದು ಕೇಳಿದ ಸಂದರ್ಭದಲ್ಲಿ ಈ ಸೂಕ್ತ] 
ಅವತೀರ್ಣಗೊಂಡಿತೆಂದು ಹದೀಸಿನಲ್ಲಿದೆ. 

15. ಉತ್ತರಾಧಿಕಾರದ ವಿಷಯದಲ್ಲಿ ಪುರುಪನಿಗೆ ಸ್ತ್ರೀಯ ಪಾಲಿಗಿಂತ ಇಮ್ಮಡಿಯೆ೦ಬುದು ಮೂಲ ನಿಯಮ. ಧರ್ಮಶಾಸ್ತ್ರವು 
ಪುರುಷನ ಮೇಲೆ. ಕುಟುಲಿಬದ ಜೀವನ ವೆಚ್ಚ ಭರಿಸಬೇಕಾದ ಹೆಚ್ಚಿನ ಜವಾಬ್ದಾರಿಯನ್ನು ಹೇರಿದೆ ಮತ್ತು ಸ್ತ್ರೀಯರನ್ನು ಅನೇಕ 
ಆರ್ಥಿಕ ಹೊಣೆಗಾರಿಕೆಗಳಿಂದ ಮುಕ್ತಗೊಳಿಸಿದೆ. ಆದುದರಿಂದ ಸ್ರೀಗೆ ಪುರುಷನಿಗಿಂತ ಕಡಿಮೆ ಪಾಲಿರಬೇಕಾದುದು ನ್ಯಾಯಸಮ್ಮತವೇ 
ಸರಿ. 


16. ಇಬ್ಬರು ಹೆಣ್ಣು ಮಕ್ಕಳಿದ್ದರೂ ಇದೇ ವಿಧಿ. ತಾತ್ಸರ್ಯವೇನೆಂದರೆ- ವಾರೀಸುಬಾರನಾಗಿ ಮಗನಿಲ್ಲದಿದ್ದೂ ಬರೇ ಹೆಣ್ಣು 
ಮಕ್ಕಳು ಇಬ್ಬರಿರಲಿ ಅಥವಾ ಹೆಚ್ಚಿರಲಿ ಒಟ್ಟು ಸೊತ್ತಿನ 2/3 ಅಂಶವನ್ನು ಅವರೊಳಗೆ ಹಂಚಲಾಗುವುದು. ಉಳಿದ 1/3 ಅಂಶವನ್ನು 
ಇತರ ಹಕ್ಕುಬಾರರಿಗೆ ಕೊಡಲಾಗುವುದು. ಆದರೆ ಮೃತನಿಗೆ ಒಬ್ಬನೇ ಮಗನಿದ್ದರೆ ಇತರ ವಾರೀಸುದಾರರಿಲ್ಲದಿರುವಾಗ ಅವನೊಬ್ಬನೇ 
ಇಡೀ ಸೊತ್ತಿನ ವರೇಸುದಾರನಾಗುವನು. ಇತರ ವಾರೀಸುದಾರರೂ ಇದ್ದರೆ, ಅವರ ಪಾಲನ್ನು ಕೊಟ್ಟಿ ಬಳಿಕ ಉಳಿದ ಸೊತ್ತೆಲ್ಲ 
ಅವನಿಗೆ ಸಿಗುವುದು. 


ಕಾಂಡ -4 


ಆರನೆಯ ಒಂದಂಶ ಸಿಗಬೇಕು.!' ಅವನು ಮಕ್ಕಳಿಲ್ಲದವನಾಗಿದ್ದು ಮಾತಾಪಿತರೇ ಅವನ ವಾರೀಸುದಾರರಾಗಿರುವಾಗ 
ತಾಯಿಗೆ ಮೂರನೆಯ ಒಂದಂಶ ಕೊಡಬೇಕು. '* ಮೃತನಿಗೆ ಸಹೋದರ ಸಹೋದರಿಯರೂ ಇದ್ದರೆ, ತಾಯಿಯು 
ಆರನೆಯ ಒಂದಂಶಕ್ಕೆ ಹಕ್ಕುದಾರಳಾಗುವಳು.” ಮೃತನು ಮಾಡಿದ 'ವಸಿಯ್ಯತನ್ನು'(ಉಯಿಲು) ಪೂರ್ತಿಗೊಳಿಸಿದ 
ಮತ್ತು ಅವನ ಮೇಲಿರುವ ಸಾಲಗಳ ಸಂದಾಯ ಆದ ನಂತರವೇ" (ಈ ಪಾಲುಗಳನ್ನು ಹಂಚಲಾಗುವುದು). 
ನಿಮ್ಮ ಮಾತಾಪಿತರ ಮತ್ತು ಮಕ್ಕಳ ಪೈಕಿ ನಿಮಗೆ ಪ್ರಯೋಜನದ ದೃಷ್ಟಿಯಿಂದ ಯಾರು ಸಮೊಪದವರೆಂಬುದು 


17. ಮೃತನಿಗೆ ಮಕ್ಕಳಿದ್ದರೆ, ಮೃತನ ಮಾತಾಪಿತರ ಪೈಕಿ ಪ್ರತಿಯೊಬ್ಬರೂ 1/6 ಪಾಲಿಗೆ ಹಕ್ಕುದಾರರಾಗುವರು. ಮೃತನಿಗೆ 
ಬರೇ ಹೆಣ್ಣು ಮಕ್ಕಳೇ ಇದ್ದರೂ ಅಥವಾ ಗಂಡು ಮಕ್ಕಳೇ ಇದ್ದರೆ ಅಥವಾ ಹೆಣ್ಣೂ ಗಂಡೂ ಮಕ್ಕಳಿದ್ದರೆ ಅಥವಾ ಒಬ್ಬ 
ಮಗನೂ ಒಬ್ಬ ಮಗಳೂ ಇದ್ದರೂ ಸರಿಯೇ. ಉಳಿದ 2 ಅಂಶದಲ್ಲಿ ಇತರ ವಾರೀಸುದಾರರು ಭಾಗಿಗಳಾಗುವರು. 

18. ಮಾತಾಪಿತರ ಹೊರತು ಬೇರೆ ವಾರೀಸುದಾರರು ಇಲ್ಲದಿದ್ದರೆ, ಉಳಿದ 2/3 ಅಂಶ ತಂದೆಗೆ ಸಿಗುವುದು. ಅನ್ಮಥಾ 
23ರಲ್ಲಿ ತಂದೆ ಮತ್ತು ಇತರ ವಾರೀಸುದಾರರು ಭಾಗಿಗಳಾಗುವರು. 

19. ಸೋದರ ಸೋದರಿಯರಿರುವಾಗ ತಾಯಿಯ ಪಾಲು 1/3ರ ಬದಲಿಗೆ ۱۸۵۷ ಮಾಡಲಾಗಿದೆ. ಈ ರೀತಿಯಲ್ಲಿ ತಾಯಿಯ 
ಪಾಲಿನಿಂದ ಪಡೆದ ۱۸۸ ಅಂಶವನ್ನು ತಂದೆಯ ಪಾಲಿಗೆ ಸೇರಿಸಲಾಗುವುದು. ಏಕೆಂದರೆ ಇಂತಹ ಸಂದರ್ಭದಲ್ಲಿ ತಂದೆಯ ಹೊಣೆಗಾರಿಕೆ 
ಹೆಚ್ಚುತ್ತದೆ. ಮೃತನ ಮಾತಾಪಿತರು ಜೀವಂತವಿರುವಾಗ ಅವನ ಸೋದರ ಸೋದರಿಯರಿಗೆ ಪಾಲಿರುವುದಿಲ್ಲವೆಂಬುದನ್ನು 
ಗಮನಿಸಬೇಕು. ۱ 

20. ಪ್ರತಿಯೊಬ್ಬ ಮೃತನು ಸಾಲಗಾರನಾಗಿರಬೇಕೆಂದೇನೂ ಇಲ್ಲ ಮತ್ತು ವಸಿಯ್ಕತನ್ನಂತು ಅವನು ಮಾಡಲೇಬೇಕಾಗಿದೆ. 
ಆದುದರಿಂದ ವಸಿಯ್ಕತ್‌ನ ಪ್ರಸ್ತಾಪವನ್ನು ಇಲ್ಲಿ ಸಾಲಕ್ಕಿಂತ ಮುಂಚೆ ಎತ್ತಲಾಗಿದೆ. ಆದರೆ, ನಿಯಮ. ಪ್ರಕಾರ ಸಾಲಕ್ಕೆ 
ವಸಿಯ್ಯತ್‌ಗಿಂತ ಹೆಚ್ಚಿನ ಆದ್ಯತೆ ಇರಬೇಕೆಂಬುದರಲ್ಲಿ ಒಮ್ಮತವಿದೆ. ಮೃತನಿಗೆ ಸಾಲವಿದ್ದರೆ, ಅವನು ಬಿಟ್ಟಗಲಿದ ಸೊತ್ತಿ: ನಿಂದ 
ಮೊತ್ತ ಮೊದಲು ಸಾಲವನ್ನು ತೀರಿಸಬೇಕು. ಅನಂತರ ವಸಿಯ್ಕತನ್ನು ಪೂರೈಸಲಾಗುವುದು. ಇದಾದ ಬಳಿಕ ಉಳಿದ ಸೊತ್ತನ್ನು 
ಪಾಲು ಮಾಡಲಾಗುವುದು. ಅಲ್‌ಬಕೆರಃ ಅಧ್ಯಾಯದ 182ನೆಯ ಟಿಪ್ಪಣಿಯಲ್ಲಿ ಪ್ರಶಿಯೊಬ್ಬನಿಗೆ ಅವನ ಟ್ಟು ಸೊತ್ತಿನ 1/3 
ಅಂಶದವರೆಗೆ ವಸಿಯ್ಕತ್‌ ಮಾಡುವ ಅಧಿಕಾರವಿದೆ ಎಂದು ಹೇಳಿಯಾಗಿದೆ. ವಸಿಯ್ಕತ್‌ನ ನಿಯಮವನ್ನು ನಿಶ್ಚಯಿಸಿ, ಸೊತ್ತು 
ವಿತರಣೆಯ ಕಾನೂನು ಪ್ರಕಾರ ಸೊತ್ತಿನಲ್ಲಿ ಪಾಲು ಸಿಗದೆ ಹೋಗುವವರ ಪೈಕಿ ಯಾರಾದರೂ ಸಹಾಯಕ್ಕೆ ಅರ್ಹರಾದವರಿದ್ದರೆ, 
ತನಗೆ ಯುಕ್ತ ಕಂಡಂತೆ" ಅವರ ಪಾಲನ್ನು ನಿಶ್ಚಯಿಸಿ ಕೊಡುವಂತಾಗಲಿಕ್ಕಾಗಿ ವಸಿಯ್ಯತ್‌ನ ಪದ್ದತಿಯನ್ನು ಇರಿಸಲಾಗಿದೆ. ಉದಾಃ 
ಅನಾಥ ಮೊಮ್ಮಗ ಅಥವಾ ಮೊಮ್ಮಗಳಿದ್ದಾಳೆ. ಅಥವಾ ಸೊಸೆ ವಿಧವಾವಸ್ಥೆಯಲ್ಲಿ ಬಹಳ ಕಷ್ಟದಿಂದ ಜೀವಿಸುತ್ತಿದ್ದಾಳೆ. ಅಥವಾ 
ಸೋದರ, ಸೋದರಿ, ಅತ್ತಿಗೆ, سکروب‎ ಸೋದರೀ ಪುತ್ರ ಮೊದಲಾದ ಇನ್ನಿತರ ಬಂಧುಗಳ ಪೈಕಿ ಯಾರಾದರೂ ಸಹಾಯಕ್ಕೆ 
ಅರ್ಹರಾದವರು ಇದ್ದರೆ ಅಂಥವರಿಗೆ ವಸಿಯ್ಕತ್‌ನ ಮೂಲಕ ಪಾಲು ನಿಶ್ಚಯಿಸಿ ಕೊಡಬಹುದು. ಸಂಬಂಧಿಕರಾರೂ ಇಲ್ಲವಾದರೆ, 
ಇತರರಿಗೆ ಅಥವಾ ಸಾರ್ವಜನಿಕ ಸೇವಾಕಾರ್ಯಗಳಿಗೆ ವಸಿಯ್ಯತ್‌ ಮಾಡಬಹುದು. ಅಂತೂ ಒಬ್ಬನ ಪೂರ್ಣ ಸೊತ್ತಿನ 2/3 ಅಥವಾ 
ಅದಕ್ಕಿಂತ ಸ್ವಲ್ಪ 'ಅಧಿಕಾಂಶದ ವಿಷಯದಲ್ಲಿ ಧರ್ಮಶಾಸ್ತ್ರವು ಉತ್ತರಾಧಿಕಾರದ ಕಾನೂನನ್ನು ಮಾಡಿಕೊಟ್ಟಿರುತ್ತದೆ. ಇದರಲ್ಲಿ 
ಧರ್ಮಶಾಸ್ರೋಕ್ತ ವಾರೀಸುಬಾರರಿಗೆ ನಿಶ್ಚಿತ ಪಾಲು ಸಿಗುವುದು. ಉಳಿದ 1/3 ಅಂಶ ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಪಾಲನ್ನು 
ವಿತರಿಸುವ ಹಕ್ಕನ್ನು ಅವನಿಗೇ ಬಿಡಲಾಗಿದ್ದು, ಅವನು ತನ್ನ ಕುಟುಂಬದ ವಿಶಿಷ್ಟ ಸ್ಥಿತಿಗಳಿಗೆ ಅನುಸಾರ (ಇದು ಪ್ರತಿಯೊಬ್ಬನ 
ವಿಷಯದಲ್ಲಿ ಭಿನ್ನವಾಗಿರುತ್ತದೆ) ತನಗೆ ಯುಕ್ತ ಕಂಡಂತೆ ವಿತರಣೆ ಮಾಡಲಿಕ್ಕಾಗಿ ವಸಿಯ್ಯತ್‌ ಮಾಡಬಹುದು. ವಸಿಯ್ಕತ್‌ನಲ್ಲಿ 
ಯಾರಾದರೂ ಅಶಿರೇಕವೆಸಗಿದ್ದರೆ ಅಥವಾ ನ್ಯಾಯವಾದೆ ಹಕ್ಕುದಾರನು ವಂಚಿತನಾಗುವಂತೆ ತನಗೊದಗಿದ ಪರಿಮಿತ ಸ್ವಾತಂತ್ರ್ಯವನ್ನು 
ದುರುಪಯೋಗ ಪಡಿಸಿದ್ದರೆ, ಕುಟುಂಬದವರು ಪರಸ್ಪರ "ಒಪ್ಪಿಗೆಯಿಂದ ಸರಿಪಡಿಸಿಕೊಳ್ಳುವ ಅಥವಾ ಭಾರ್ಮಿಕ ನ್ಯಾಯಾಧೀಶರಿಗೆ 
ದೂರು ಕೊಟ್ಟು ವಸಿಯ್ಯತನ್ನು ಸರಿಪಡಿಸಿಕೊಳ್ಳುವ ಪರ್ಯಾಯ ವ್ಯವಸ್ಥೆಯೂ ಇದೆ. 


ಕಾಂಡ -4 


252 | ಕುರ್‌ಆನ್‌ ವ್ಯಾಖ್ಯಾನ 


pa 


7 
seo 


0 سب 


ನಿಮಗೆ ತಿಳಿಯದು. ಅಲ್ಲಾಹನು ನಿಶ್ಚಯಿಸಿದ ಪಾಲುಗಳಿವು. ನಿಶ್ಚಯವಾಗಿಯೂ ಅಲ್ಲಾಹನು ಸಕಲವನ್ನು 
ಬಲ್ಲವನೂ ಮಹಾ ಯುಕ್ತಿಪೂರ್ಣನೂ ಆಗಿರುತ್ತಾನೆ.” 

(12) ನಿಮ್ಮ ಪತ್ನಿಯರು ಮಕ್ಕಳಿಲ್ಲದವರಾಗಿದ್ದರೆ ಅವರು ಬಿಟ್ಟು ಹೋದುದರಲ್ಲಿ ಅರ್ಧಾಂಶ ನಿಮಗೆ 
ಸಿಗುವುದು. ಮಕ್ಕಳಿದ್ದರೆ ಅವರು ಮಾಡಿದ್ದ ವಸಿಯ್ಯತನ್ನು ಈಡೇರಿಸಿದ ಮತ್ತು ಸಾಲಗಳನ್ನು ಪಾವತಿ ಮಾಡಿ 
ಬಳಿಕ ಉಳಿಯುವ ಸೊತ್ತಿನ ನಾಲ್ಕನೆಯ ಒಂದಂಶ ನಿಮ್ಮದು. ನೀವು ಮಕ್ಕಳಿಲ್ಲದವರಾಗಿದ್ದರೆ ನೀವು 
ಬಿಟ್ಟುಹೋದ ಸೊತ್ತಿನ ಕಾಲಂಶಕ್ಕೆ ಅವರು ಹಕ್ಕುದಾರರಾಗುವರು. ಮಕ್ಕಳಿದ್ದರೆ ನೀವು ಮಾಡಿದ್ದ ವಸಿಯ್ಯತ್‌ 
ಮತ್ತು ಸಾಲಗಳ ಪಾವಶಿಯಾದ ಬಳಿಕ ಉಳಿಯುವ ಸೊತ್ತಿನ ಎಂಟನೆಯ ಒಂದಂಶ ಅವರದಾಗುವುದು.” 

(12) (ವಾರೀಸುದಾರರೊಳಗೆ ಪಾಲಾಗತಕ್ಕ ಸೊತ್ತನ್ನು ಬಿಟ್ಟುಹೋದ) ಪುರುಷನಾಗಲಿ, ಸ್ತ್ರೀಯಾಗಲಿ 
ಮಕ್ಕಳಿಲ್ಲದವರಾಗಿದ್ದು ಅವರ ಮಾತಾಪಿತರೂ ಜೀವಂತರಾಗಿಲ್ಲದಿದ್ದು ಅವರಿಗೆ ಒಬ್ಬ ಸಹೋದರ ಅಥವಾ 
ಒಬ್ಬ ಸಹೋದರಿ ಇದ್ದರೆ, ಅವರಲ್ಲಿ ಪ್ರತಿಯೊಬ್ಬರಿಗೆ ಆರನೆಯ ಒಂದಂಶ ಸಿಗುವುದು ಮತ್ತು ಸಹೋದರ 
ಸಹೋದರಿಯರು ಒಬ್ಬರಿಗಿಂತ ಅಧಿಕ ಸಂಖೈಯಲ್ಲಿದ್ದರೆ, ಮೃತರು ಮಾಡಿದ್ದ ಹಾನಿಕಾರಕವಲ್ಲದ? ವಸಿಯ್ಯತನ್ನು 


21. ಮೃತರ ಸೊತ್ತನ್ನು ಹಂಚುವ ಈ ದೇವನಿರ್ಮಿತ ಕಾನೂನನ್ನು ಅರ್ಥ ಮಾಡಿಕೊಳ್ಳದೆ ಹಾಗೂ ದೇವನಿರ್ಮಿತ ಕಾನೂನಿನಲ್ಲಿ 
ಕೊರತೆಯಿದೆಯೆಂದು ಭ್ರಮಿಸಿ ತಮ್ಮ ಅಪೂರ್ಣ ಬುದ್ಧಿಶಕ್ತಿಯ ಮೂಲಕ ಅದನ್ನು ನೀಗಿಸಲು ಯತ್ನಿಸುತ್ತಿರುವ ಎಲ್ಲ ಶಿಳಿಗೇಡಿಗಳಿಗೆ 
ಇದು ಉತ್ತರವಾಗಿದೆ. " 

22. ಅರ್ಥಾತ್‌- ಒಬ್ಬಳೇ ಪತ್ನಿಯಿರಲಿ 'ಅಥವಾ ಹೆಚ್ಚು ಮಂದಿ ಪತ್ನಿಯರಿರಲಿ-ಮಕ್ಕಳಿದ್ದರೆ ಅವರಿಗೆ 1/8 ಅಂಶ ಮತ್ತು 
ಮಕ್ಕಳಿಲ್ಲದಿದ್ದೆರೆ 1/4ಅಂಶ ಸಿಗುವುದು. ಈ 1/4ಅಂಶ ಅಥವಾ 1/8 ಅಂಶ ಎಲ್ಲ ಪತ್ಲಿಯರೊಳಗೆ "ಸರಿಸಮಾನವಾಗಿ ಹಂಚಲಾಗುವುದು. 

23. ಹಕ್ಕುದಾರರಾಗಿರುವ ಸಂಬಂಧಿಕರ ಹಕ್ಕುಚ್ಛುತಿಯಾಗಬಹುದಾದಂತಹ ವಸಿಯ್ಕತನ್ನು” ಮಾಡಿದಾಗೆ 'ಅದು ಹಾನಿಕಾರಕ 
ವಸಿಯ್ಯತ್ಸ್‌ ಆಗುವುದು. ಹಕ್ಕುದಾರರನ್ನು ಅವರ ಹಕ್ಕಿನಿಂದ ವಂಚಿಸಲಿಕ್ಕಾಗಿ ನಿಜವಾಗಿ ಸಾಲವಿಲ್ಲದಿದ್ದರೂ ಬೇಕುಬೇಕೆಂದೇ ತನಗೆ 
ಸಾಲವಿದೆಯೆಂದು ಹೇಳಿದ್ದರೆ ಅಥವಾ ಹಕ್ಕುದಾರರು ಹಕ್ಕಿನಿಂದ ವಂಚಿತರಾಗಬೇಕೆಂದು ಇನ್ನಾವುದಾದರೂ ಕುತಂತ್ರ ನಡೆಸಿದ್ದರೆ 
ಅದು ಹಾನಿಕಾರಕ ಸಾಲವೆನಿಸುವುದು. ಇಂತಹ ಹಾನಿಕಾರಕ ವಸಿಯ್ಯತ್‌ಗಳನ್ನು ಹದೀಸಿನಲ್ಲಿ ಮಹಾಪಾತಕವೆನ್ನಲಾಗಿದೆ. ಒಬ್ಬನು 
ತನ್ನ ಬಾಳಿನುದ್ದಕ್ಕೂ ಸ್ವೈರ್ಗವಾಸಿಯಾಗತಕ್ಕ ಕರ್ಮಗಳನ್ನೇ ಮಾಡುತ್ತಿದ್ದು ಸಾಯುವಾಗ ಹಾನಿಕಾರಕ ವಸಿಯೃತ್ತನ್ನು ಮಾಡಿ ತನ್ನ 
ಜೀವನ ಗ್ರಂಥವನ್ನು, ನರಕಕ್ಕೆ ಅರ್ಹ ಮಾಡ ತಕ್ಕ ಕರ್ಮದೊಂದಿಗೆ ಮುಕ್ತಾಯಗೊಳಿಸುತ್ತಾನೆಂದು ಪ್ರವಾದಿಯವರು(ಸ) ಇನ್ನೊಂದು 
ಹದೀಸಿನಲ್ಲಿ ಹೇಳಿದ್ದಾರೆ. ಈ ಹಾನಿ ಮತ್ತು ಹಕ್ಕುಚ್ಛುತಿಗಳು ಎಲ್ಲ ಸ್ಲಿತಿಗಳಲ್ಲೂ ಪಾಪವೇ. ಆದರೆ ಕಲಾಲದ ವಿಷಯದಲ್ಲಿ 


ಕಾಂಡ -4 


253 کرات .4 


دمتد “لا ک درو پ٣‏ ےر Op,‏ ط 
دن OPES MIS NLR‏ 


4 ہہ ویک ود رثوصي پیدیےە د۶۱۶ إ دہرئے لے 
24 ہچ رج FS‏ یم وو یس رر دےم $l‏ 
غ تع اس یت ہت تر kay ES‏ 3 


pa 2 د‎ ٦ 2 4 Ps ’ 
3 مِن‎ LD Ck 3 OM ANE I ks & 
ಈಡೇರಿಸಿದ ಮತ್ತು ಸಾಲಗಳನ್ನು ಪಾವತಿ ಮಾಡಿದ ಬಳಿಕ ಉಳಿಯುವ ಒಟ್ಟು ಸೊತ್ತಿನ ಮೂರನೆಯ 
ಒಂದಂಶದಲ್ಲಿ ಅವರೆಲ್ಲರೂ ಭಾಗಿಗಳಾಗುವರು.* ಇವು ಅಲ್ಲಾಹನ ಅಪ್ಪಣೆಗಳು ಮತ್ತು ಅಲ್ಲಾಹನು 
ಸರ್ವಜ್ಞನೂ ಸಹನಶೀಲನೂ ಆಗಿರುತ್ತಾನೆ. * 

(13-14) ಇವು ಅಲ್ಲಾಹನು ನಿಶ್ಚಯಿಸಿದ ಮೇರೆಗಳು. ಅಲ್ಲಾಹನ ಮತ್ತು ಅವನ ಸಂದೇಶವಾಹಕನ 
ಅನುಸರಣೆ ಮಾಡುವವನಿಗೆ ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಸ್ಪರ್ಗೋದ್ಯಾನಗಳಲ್ಲಿ ಅಲ್ಲಾಹ್‌ 
ಪ್ರವೇಶ ಕೊಡುವನು. ಅವನು ಆ ಸ್ವರ್ಗೋದ್ಮಾನಗಳಲ್ಲಿ ಸದಾ ವಾಸಿಸುತ್ತಿರುವನು ಮತ್ತು ಇದೇ ಅಮೋಘ 
ವಿಜಯವಾಗಿದೆ. ಅಲ್ಲಾಹನ ಹಾಗೂ ಅವನ ಸಂದೇಶವಾಹಕನ ಆಜ್ಞೋಲ್ಲಂಘನೆ ಮಾಡುವವನನ್ನು ಮತ್ತು 
ಅವನು ನಿರ್ಣಯಿಸಿ ಕೊಟ್ಟ ಮೇರೆಗಳನ್ನು ಮೊರುವವನನ್ನು ಅಲ್ಲಾಹನು ನರಕಾಗ್ನಿಗೆ ತಳ್ಳುವನು. ಅದರಲ್ಲಿ 
ಅವನು ಸದಾಕಾಲವಿರುವನು ಮತ್ತು ಅವನಿಗೆ ನಿಂದನಾತ್ಮಕ ಶಿಕ್ಷೆ ಇದೆ.*೮ 


ಇದನ್ನು ಮುಖ್ಯವಾಗಿ ಪ್ರಸ್ತಾಪಿಸಲು ಕಾರಣವೇನೆಂದರೆ ಸಾಮಾನ್ಯವಾಗಿ ಮಕ್ಕಳಾಗಲಿ, ಮಾತಾಪಿತರಾಗಲಿ ಇಲ್ಲದವನು ದೂರದ 
ಸಂಬಂಧಿಕರು ತನ್ನ ಸೊತ್ತಿನ ಹಾಲಿನಿಂದ ವಂಚತರಾಗಬೇಕೆಂದು ಅದನ್ನು ಹೇಗಾದರೂ ಮಾಡಿ ಹಾಳುಗೆಡಹಿ ಬಿಡುವುದಿದೆ. 

24, ಉಳಿದ 5/6 ಅಥವಾ 2/3 ಅಂಶವು ಅವರಲ್ಲಿ ಇನ್ನಾರಾದರೂ ವಾರೀಸುದಾರರಿದ್ದರೆ ಅವರಿಗೆ ಸಿಗುವುದು. ಇಲ್ಲವಾದರೆ 
ಈ ಉಳಿದ ಸಂಪೂರ್ಣ ಸೊತ್ತಿನ ಬಗ್ಗೆ ಉಯಿಲು ಮಾಡುವ ಹಕ್ಕು ಅವನಿಗೆ ಇರುವುದು. 

ಈ ಸೂಕ್ತದಲ್ಲಿ ಸೋದರ ಸೋದರಿಯರೆಂದರೆ ತಂದೆ ಬೇರೆಯಾಗಿದ್ದು ಒಂದೇ ತಾಯಿಯ ಗರ್ಭದಿಂದ ಜನಿಸಿದ ಸೋದರ 
ಸೋದರಿಯರೆಂಬುದರ ಬಗ್ಗೆ ವ್ಯಾಖ್ಯಾನಕಾರರ ಏಕಾಭಿಪ್ರಾಯವಿದೆ. ತಾಯಿಯ ಮೂಲಕೆ ಮೃತರಿಗೆ ಸಂಬಂಧವಿರುವವರು ಮತ್ತು 
ತಂದೆಯ ಮೂಲಕ ಮೃತರೊಂದಿಗೆ ಸಂಬಂಧವಿರುವ ಮಲ ಸೋದರರ ಬಗ್ಗೆ ಎಧಿಯು ಇದೇ ಅಧ್ಯಾಯದ ಕೊನೆಯ ಸೂಕ್ತದಲ್ಲಿ 
ಬಂದಿದೆ. 

25. ಇಲ್ಲಿ ಅಲ್ಲಾಹನ ಗುಣವಿಶೇಷತೆಗಳಲ್ಲೊಂದಾದ ಸಹನಶೀಲತೆಯನ್ನು ಎರಡು ಕಾರಣಗಳಿಗೆ ಪ್ರಕಟಿಸಲಾಗಿದೆ. 
ಮೊದಲನೆಯದಾಗಿ ಈ ಕಾನೂನನ್ನು ಉಲ್ಲಂಘಿಸಿ.ನಡೆದು ಮಾನವನು ಅಲ್ಲಾಹನ ಹಿಡಿತದಿಂದ ತಪ್ಪಸಿಕೊಳ್ಳಲಾರನು. ಎರಡನೆಯದಾಗಿ 
'ಅಲ್ಲಾಹನು ನಿಶ್ಚಯಿಸಿದ ಪಾಲುಗಳು ಯಾವ ರೀತಿಯಲ್ಲಿವೆಯೋ ಅವು ಸರಿಯಾಗಿಯೇ ಇವೆ. ತನ್ನ ದಾಸರಿಗೆ ಯಾವುದರಲ್ಲಿ 
ಹಿತವಿದೆಯೆಂಬುದನ್ನು ಅವರಿಗಿಂತಲೂ ಅವನೇ ಚೆನ್ನಾಗಿ ಬಲ್ಲನು. ಇನ್ನು ಅಲ್ಲಾಹನು ಈ ಕಾನೂನುಗಳನ್ನು ವಿಧಿಸುವಾಗ ಕಾಠಿಣ್ಮ 
ತೋರಿಲ್ಲವಾದ್ದರಿಂದ ಮತ್ತು ತನ್ನ ದಾಸರು ಕಷ್ಟದಲ್ಲಿಯೂ ಪೇಚಿನಲ್ಲಿಯೂ ಬಿದ್ದು ಬಿಡಬಾರದೆಂದು ಬಯಸಿ ಅವರಿಗೆ ಅತ್ಯಧಿಕ 
ಸುಲಭವಾದ ಕಾಯಿದೆಗಳನ್ನೇ ಏಧಿಸಿರುವುದರಿಂದ ಇಲ್ಲಿ ಅಲ್ಲಾಹನ ಸಹನಶೀಲತೆಯ ಅರ್ಥಾತ್‌ ಸೌಮ್ಮ ಸ್ವಭಾವದ ಗುಣವಿಶೇಷತೆಯನ್ನು 
ಪ್ರಸ್ತಾಪಿಸಲಾಗಿದೆ. 

25(ಅ). ಇದೊಂದು ಭೀಕರ ಎಚ್ಚರಿಕೆಯ ಸೂಕ್ತವಾಗಿದ್ದು ಅಲ್ಲಾಹನು ವಿಧಿಸಿರುವ ಮೃತರ ಸೊತ್ತು ವಿತರಣೆಯ ಕಾನೂನನ್ನು 
ಬದಲಾಯಿಸುವವರಿಗೆ ಅಥವಾ ಅಲ್ಲಾಹನು ತನ್ನ ಗ್ರಂಥದಲ್ಲಿ ಸುಸ್ಪಷ್ಟವಾಗಿ ವಿಧಿಸಿಕೊಟ್ಟಿರುವ ಇತರ ಕಾನೂನುಗಳ ಮೇರೆಗಳನ್ನು 


ಕಾಂಡ -4 


254 ಕುರ್‌ಆನ್‌ ವ್ಯಾಖ್ಯಾನ 


p و ٭ جوھ‎ 4. Kad ೨೪ مض ےب ہو عے ہہ‎ » ಕಿಮ ೨4 
ಸ Ks ERSTE 4 ANN 6 ٠ یی فان سیا‎ <x! CA by 3 
ار ضر سے 2 ب2 2 3 وص‎ NM 

۴ ر 2 ۱م کم‎ ٍِ 15s OM 4 A 37 


pS 


aot ed توایا‎ OF NO ELEC LSE 


(15-16) ನಿಮ್ಮ ಸ್ತ್ರೀಯರಲ್ಲಿ ಯಾರಾದರೂ ನೀಚವೃತ್ತಿ(ವ್ಯಭಿಚಾರ) ಎಸಗಿದರೆ ಅವರ ಬಗ್ಗೆ ನಿಮ್ಮಲ್ಲಿನ 
ನಾಲ್ವರ ಸಾಕ್ಸ್ಯ ಪಡೆಯಿರಿ. ನಾಲ್ವರು ಸಾಕ್ಸ್ಮ ಕೊಟ್ಟರೆ ಆ ಸ್ತ್ರೀಯರನ್ನು ಅವರ ಜೀವನ ಪರ್ಯಂತ ಅಥವಾ 
ಅಲ್ಲಾಹನು ಅವರಿಗೆ ಬೇರಾವುದಾದರೂ ದಾರಿ ತೆರೆಯುವ ತನಕ ಗೃಹ ಬಂಧನದಲ್ಲಿರಿಸಿರಿ. ನಿಮ್ಮ ಪೈಕಿ ಈ 
ಪಾಪಕಾರ್ಯವೆಸಗುವ ಈರ್ವರಿಗೂ ವೇದನೆ ಕೊಡಿರಿ. ಅವರು ಪಶ್ನಾತ್ತಾಪ ಪಟ್ಟು ತಮ್ಮನ್ನು ಸುಧಾರಿಸಿಕೊಂಡರೆ 
ಅವರನ್ನು ಬಿಟ್ಟುಬಿಡಿರಿ. ಅಲ್ಲಾಹನು ಪಶ್ಚಾತ್ತಾಪವನ್ನು ಬಹಳವಾಗಿ ಸ್ಟೀಕರಿಸುವವನೂ, ಕರುಣಾನಿಧಿಯೂ 
ಆಗಿರುತ್ತಾನೆ. 


ಮೊರುವವರಿಗೆ ಇದರಲ್ಲಿ ಅನಂ೦ತಕಾಲದ ಶಿಕ್ಷೆಯ ಬೆದರಿಕೆ ನೀಡಲಾಗಿದೆ. ಆದರೆ ಇಷ್ಟು ಕಠಿಣ ಬೆದರಿಕೆ ಇದ್ದಾಗ್ಮೂ ಮುಸ್ಲಿಮರು 
ಯಹೂದಿಯರಂತೆ ಅಲ್ಲಾಹನ ಕಾಯಿದೆಗಳನ್ನು ಮೂರುವ ಸಾಹಸ ಮಾಡಿದರು. ಮೃತರ ಸೊತ್ತು ವಿತರಣೆಯ ಕಾನೂನಿನ ವಿಷಯದಲ್ಲಿ 
ಅವರ ಉಲ್ಲಂಘನೆಯು ಅಲ್ಲಾಹನ ವಿರುದ್ಧ ಬಂಡಾಯವೆನ್ನಬಹುದಾದ ಮಟ್ಟಕ್ಕೆ ತಲಪಿದೆ. ಕೆಲವೆಡೆ ಸ್ತ್ರೀಯರನ್ನು ಸಂಪೂರ್ಣವಾಗಿ 
ವಾರೀಸು ಹಕ್ಕಿನಿಂದ ವಂಚಸಲಾಯಿತು. ಇನ್ನು ಕೆಲವೆಡೆ ಹಿರಿಯ ಮಗನನ್ನು ವಾರೀಸು ಹಕ್ಕುದಾರನನ್ನಾಗಿ ಮಾಡಲಾಯಿತು. ಮತ್ತೆ 
ಕೆಲವೆಡೆ ವಾರೀಸು ಹಕ್ಕು ವಿತರಣೆಯ ಪದ್ಧತಿಯನ್ನೇ ತ್ಯಜಿಸಿ 'ಅವಿಭಕ್ತ ಕುಟುಂಬ' ಪದ್ಧತಿಯನ್ನು ಸ್ವೀಕರಿಸಿಕೊಳ್ಳಲಾಯಿತು. ಬೇರೆ 
ಕೆಲವೆಡೆ ಸ್ತ್ರೀ ಪುರುಷರ ಪಾಲುಗಳನ್ನು ಸರಿಸಮಾನಗೊಳಿಸಲಾಯಿತು. ಈ ಹಳೆಯ ಬಂಡಾಯ ನೀತಿಗಳೊಂದಿಗೆ ಈಗ ಕೆಲವು 
ಮುಸ್ಲಿಮ್‌ ರಾಷ್ಟ್ರಗಳಲ್ಲಿ ಪಾಶ್ಚಾತ್ಮರ ಅಂಧಾನುಕರಣೆಯಲ್ಲಿ 'ಮರಣ ಕರ'(Death T೩x)ವನ್ನು ಜಾರಿಗೊಳಿಸಿ ಹೊಸ ಮಾದರಿಯ 
ಬಂಡಾಯವನ್ನೆಬ್ಬಿಸಿದ್ದಾರೆ. ಈ ಮೂಲಕೆ ಮೃತನ ವಾರೀಸುದಾರರಲ್ಲಿ ಸರಕಾರವೂ ಸೇರಿಕೊಂಡಿದೆ. ಅದರ ಹಕ್ಕನ್ನು ನಿಶ್ಚಯಿಸಲು 
ಅಲ್ಲಾಹನಿಗೆ ಮರೆತು ಹೋಯಿತು ಎಂದಲ್ಲವೆ ಇದರ ಅರ್ಥ? ವಸ್ತುತಃ ಮೃತನಿಗೆ ಸಮಿಪದ ಅಥವಾ ಮೂರದ ಸಂಬಂಧಿಕರಾರೂ 
ಇಲ್ಲದೆ ಹೋಗಿ ಅವನು ಬಿಟ್ಟಗಳಿದ ಸೊತ್ತನ್ನು ಕೇಳುವವರಿಲ್ಲದ ಸ್ಥಿತಿಯಲ್ಲಿ ಅದನ್ನು ಸರಕಾರದ ಖಚಾನೆಗೆ ಸೇರಿಸಿಕೊಳ್ಳಲು 
ಅಥವಾ ಒಂದಂಶವನ್ನು ಸರಕಾರಕ್ಕೆ ಕೊಡುವಂತೆ ಉಯಿಲು ಮಾಡಿದ್ದರೆ, ಆಗ ಅದನ್ನು ಸರಕಾರ ಪಡೆದುಕೊಳ್ಳಲಿಕ್ಕೆ ಮಾತ್ರ 
ಇಸ್ಲಾಮಿನ ವಿಧಿಯಲ್ಲಿ ಅವಕಾಶವಿದೆ. 

26. ಈ ಎರಡೂ ಸೂಕ್ತಗಳಲ್ಲಿ ವ್ಯಭಿಚಾರದ ಶಿಕ್ಷೆಯನ್ನು ವಿವರಿಸಲಾಗಿದೆ. ಮೊದಲ ಸೂಕ್ತವು ಕೇವಲ ವ್ಯಭಿಚಾರಿಣಿ ಸ್ತ್ರೀಯರ 
ಕುರಿತಾಗಿದೆ. ಮುಂದಿನ ಆಜ್ಞೆಯವರೆಗೆ ಅವರನ್ನು ಗೃಹಬಂಧನದಲ್ಲಿರಿಸಬೇಕೆಂದು ಹೇಳಲಾಗಿದೆ. ಎರಡನೆಯ ಸೂಕ್ತ ವ್ಯಭಿಚಾರವೆಸಗಿದ 
ಸ್ತೀ ಪುರುಷರಿಬ್ಬರಿಗೂ ಸಂಬಂಧಿಸಿದ್ದು, ಇಬ್ಬರಿಗೂ ವೇದನೆ ಕೊಡಬೇಕೆಂದಿದೆ. ಅರ್ಥಾತ್‌- ಹೊಡೆಯುವುದು, ಗದರಿಸುವುದು, 
ಮೂದಲಿಸುವುದು, ಅಪಮುನ ಮಾಡುವುದು ಇತ್ಕಾದಿ. ಇದು ವ್ಯಭಿಚಾರದ ಕುರಿತು ಬಂದ ಅರಂಭದ ಆದೇಶ. ಅನಂತರ 
ಅನ್ನೊರ್‌ ಅಧ್ಯಾಯದಲ್ಲಿ ಸ್ತೀ ಪುರುಷರಿಬ್ಬರಿಗು ತೆಲಾ ನೂರು ಛಡಿಯೇಟುಗಳನ್ನು ಕೊಡಬೇಕೆಂಬ ವಿಧಿಯು ಅವಶೀರ್ಣಗೊಂಡಿತು. 
ಅಷ್ಟರವರೆಗೆ ಅರಬರು ಯಾವುದಾದರೊಂದು ಕ್ರಮಬದ್ಧ ಸರಕಾರದ ಕೈಕೆಳಗೆ ಕಾನೂನು ಮತ್ತು ನ್ಯಾಯಾಲಯಗಳಿಗೆ ವಿಧೇಯರಾಗಿರುವ 
ಅಭ್ಯಾಸವುಳ್ಳವರಾಗಿರಲಿಲ್ಲ. ಆದುದರಿಂದ ಇಸ್ಲಾಮ ಸರಕಾರ ಸ್ಥಾಪನೆಯಾದ ಕೂಡಲೆ ಒಂದು ದಂಡ ಸಂಹಿತೆಯನ್ನು ರಚಿಸಿ 
| ಅದನ್ನು ಒಮ್ಮೆಲೆ ಅವರ ಮೇಲೆ ಜಾರಿಗೊಳಿಸುವುದು ಯುಕ್ತವಾಗಿರಲಿಲ್ಲ. ಅಲ್ಲಾಹನು ಅವರನ್ನು ನಿಧಾನವಾಗಿ ದಂಡ ಸಂಹಿತೆಗೆ 
ಹೊಂದಿಕೊಳ್ಳುವಂತೆ ಮಾಡಲಿಕ್ಕಾಗಿ ಮೊದಲು ವ್ಯಭಿಚಾರಕ್ಕೆ ಈ ಶಿಕ್ಷೆಯನ್ನು ನಿರ್ಣಯಿಸಿದನು. ಅನಂತರ ಹಂತಹಂತವಾಗಿ 


ಕಾಂಡ -4 


ಮೊ‏ سے رود 
Oy‏ 

(17-18) ಅವಿವೇಕದಿಂದ ಕೆಟ್ಟ ಕಾರ್ಯವೇನಾದರೂ ಎಸಗಿ ಅನಂತರ ಶೀಘ್ರವೇ ಪಶ್ನಾತ್ತಾಪ ಪಟ್ಟು 

ಮರಳುವವರ ಪಶ್ಚಾತ್ತಾಪವನ್ನು ಮಾತ್ರ ಅಲ್ಲಾಹನು ಸ್ವೀಕರಿಸುವನೆಂಬುದನ್ನು ತಿಳಿದಿರಬೇಕು. ಅಲ್ಲಾಹನು 

ಇಂತಹವರ ಮೇಲೆ ಪುನಃ ತನ್ನ ಕೈಪಾಕಟಾಕ್ಟ ಬೀರುತ್ತಾನೆ. ಅಲ್ಲಾಹನು ಸರ್ವಜ್ಞನೂ ಯುಕ್ತಿಪೂರ್ಣನೂ 

ಆಗಿರುತ್ತಾನೆ. ಆದರೆ, ಪಾಪಕಾರ್ಯಗಳನ್ನು ಮಾಡುತ್ತಲೇ ಇದ್ದು ಕೊನೆಗೆ ಮರಣವು ಆಸನ್ನವಾದಾಗ, ಈಗ 

ನಾನು ಪಶ್ಚಾತ್ತಾಪ ಪಟ್ಟೆ ಎನ್ನುವವನಿಗೆ 'ಪಶ್ಚಾತ್ತಾಪ' ಇಲ್ಲ. ಅದೇ ರೀತಿಯಲ್ಲಿ ಕೊನೆಯುಸಿರಿನ ತನಕವೂ 

'ಸತ್ಯನಿಷೇಧಿ'ಯಾಗಿರುವವರಿಗೂ 'ಪಶ್ಚಾತ್ತಾಪ' ಇಲ್ಲ. ಇಂತಹವರಿಗೆ ನಾವು ವೇದನಾಯುಕ್ತ ಶಿಕ್ಷೆಯನ್ನು 
ಸಿದ್ಧಗೊಳಿಸಿಟ್ಟಿರುವೆವು.*' 


ವ್ಯಭಿಚಾರ ಮತ್ತು ಕಳ್ಳತನಕ್ಕೆ ಶಿಕ್ಷ ವಿಧಾನವನ್ನು ನಿಶ್ಚಯಿಸಲಾಯಿತು. ಈ ರೀತಿ ಪ್ರವಾದಿಯವರ(ಸ) ಮತ್ತು ಖುಲಫಾಉರ್ರಾಶಿದೀನ್‌ರ 


ಆಡಳಿತ ಕಾಲದಲ್ಲಿ ಜಾರಿಯಲ್ಲಿದ್ದ ಸಂಪೂರ್ಣ ದಂಡಸಂಹಿತೆಯ ರಚನೆಯಾಯಿತು. 

ವ್ಯಾಖ್ಯಾನಕಾರರಾದ 'ಸುದ್ದೀ'ರಿಗೆ ಈ ಎರಡು ಸೂಕ್ತಗಳ ಪ್ರತ್ಯಕ್ಷವಾದ ವೃತ್ಕಾಸದಿಂದ ಅಪಗ್ರಹಿಕೆಯುಂಟಾಗಿದೆ. ಮೊದಲಿನ 
ಸೂಕ್ತ ವಿವಾಹಿತ ಸ್ತ್ರೀಯರಿಗಾಗಿಯೂ ಎರಡನೆಯ ಸೂಕ್ತ ಅವಿವಾಹಿತ ಸ್ತ್ರೀ ಪುರುಷರಿಗಾಗಿಯೂ ಇದೆಯೆಂದು ಅವರು 
ತಿಳಿದುಕೊಂಡಿದ್ದಾರೆ. ಆದರೆ ಇದೊಂದು ದುರ್ಬಲ ವ್ಯಾಖ್ಯಾನವಾಗಿದ್ದು ಇದರ ಸಮರ್ಥಣೆಗೆ ಬಲವಾದ ಆಧಾರವಿಲ್ಲ. 
ಅಬೂ ಮುಸ್ಲಿಮ್‌ ಇಸ್ಪಹಾನಿಯವರು ಬರೆದಿರುವುದು ಇದಕ್ಕಿಂತಲೂ ಹೆಚ್ಚು ದುರ್ಬಲವಾಗಿದೆ. ಪ್ರಥಮ ಸೂಕ್ತ ಸ್ತ್ರೀ ಮತ್ತು 
ಸ್ತ್ರೀಯ ನಡುವಿನ ಅನುಚಿತ ಸಂಬಂಧದ ಕುರಿತೆಂದೂ ಎರಡನೆಯ ಸೂಕ್ತ ಪುರುಷ ಮತ್ತು ಪುರುಷರ ನಡುವಿನ ದುಥುಚಾರ 

ಸಂಬಂಧದ ಕುರಿತೆಂದೂ ಅವರು ಹೇಳುತ್ತಾರೆ. ಕುರ್‌ಆನ್‌ ಮಾನವ ಜೀವನದ ನಾಯ ಮತ್ತು ನೀತಿಗಳಿಗೆ ರಾಜಮಾರ್ಗವನ್ನು 
j ಸಿದ್ಧಪಡಿಸಿ, ಅದರಲ್ಲಿ ಮುಂದಾಗುವ ಸಮಸ್ಯೆಗಳ ಕುರಿತು ಮಾತ್ರ ಚರ್ಚಿಸುತ್ತದೆ. ಇನ್ನಿರುವ ಕವಲು ದಾರಿಗಳ ಮತ್ತು ಓಣಿಗಳ 
ಕಡೆ ಲಕ್ಸ್ಯವಿರಿಸುವುದೂ ಅವುಗಳಲ್ಲಿ ಮುಂದಾಗುವ ಕ್ಷುಲ್ಲಕ ಸಮಸ್ಯೆಗಳನ್ನು ಚರ್ಚಿಸುವುದೂ ಉನ್ನತ ಮಟ್ಟದ ಈ ಗ್ರಂಥಕ್ಕೆ 
ಶೋಭಿಸುವುದಿಲ್ಲವೆಂಬ ವಾಸ್ತವಿಕತೆಯ ಕಡೆಗೆ ಅಬೂ ಮುಸ್ಲಿಮ್‌ರಂತಹ ಮೇಧಾವಿ ವಿದ್ವಾಂಸರ ಗಮನ ಹರಿಯಲಿಲ್ಲವೆಂಬುದು 
ಆಶ್ಚರ್ಯಕರ. ಕುರ್‌ಆನ್‌ ಇಂತಹ ವಿಷಯಗಳನ್ನು ಇಜ್ಜಿಹಾದ್‌(ಅನ್ಟೇಷಣೆ)ಗೆ ಬಿಟ್ಟಿದೆ. ಆದುದರಿಂದಲೇ ಪ್ರವಾದಿ(ಸ) ಕಾಲಾನಂತರ 
ಸಲಿಂಗರತಿಯ ಸಂಬಂಧಕ್ಕೆ ಯಾವ ಶಿಕ್ಸೆ ಕೊಡಬೇಕೆಂಬ ಪ್ರಶ್ನೆಯುಂಟಾದಾಗ, ಅನ್ನಿಸಾ ಅಧ್ಯಾಯದ ಈ ಸೂಕ್ತದಲ್ಲಿ ಅದಕ್ಕೆ 
ವಿಧಿ ಇದೆಯೆಂದು ಸಹಾಬಿಗಳ(ರ) ಪೈಕಿ ಯಾರೊಬ್ಬರೂ ಹೇಳಿರಲಿಲ್ಲ. 

27. ಶೌಬಾ(ಪಶ್ನಾತ್ತಾಪುದ ಅರ್ಥ ಮರಳುವುದು ಮತ್ತು ಮಣಿಯುವುದು. ಪಾಪ ಕಾರ್ಯವೆಸಗಿದ ಬಳಿಕ ತೌಬಾ 
ಮಾಡುವುದೆಂದರೆ ತನ್ನ ಮಾಲಕನಿಂದ ಮುಖ ತಿರುಗಿ ನಡೆದಿದ್ದ ಒಬ್ಬ ಗುಲಾಮನು ಈಗ ತನ್ನ ಕೃತ್ಯದ ಬಗ್ಗೆ ಪಶ್ಚಾತ್ತಾಪ ಪಟ್ಟು 
ವಿಧೇಯತೆ ಮತ್ತು ಆಜ್ಞಾಪಾಲನೆಯ ಕಡೆಗೆ ಮರಳುವುದಾಗಿದೆ. ಅಲ್ಲಾಹನ ಕಡೆಯಿಂದ ದಾಸನ ತೌಬಾ ಸ್ವೀಕಾರ ಎಂದರೆ, ದಾಸನ 
ಕಡೆಯಿಂದ ಸರಿದುಹೋಗಿದ್ದ ಮಾಲಕನ ಕೃಪಾಕಟಾಕ್ಸವು ಪುನಃ ಅವನ ಮೇಲೆ ಬೀಳುವುಬಾಗಿದೆ. ನನ್ನ ಕ್ಷಮೆಯು ಉದ್ದೇಶಪೂರ್ವಕ 
ಅಪರಾಧ ಮಾಡಿದವನಿಗಿಲ್ಲ. ಅರಿವಿಲ್ಲದೆ ಅಪರಾಧವೆಸಗಿದ್ದು ಆ ಬಳಿಕ ಅಜ್ಞಾನದ ಪರದೆಯು ಕಣ್ಣ ಮುಂದಿನಿಂದ ಸರಿಬಾಗ 
ಲಜ್ಜಿತನಾಗಿ ತನ್ನಿಂದ ಸಂಭವಿಸಿ ಹೋದ ಅಪರಾಧಕ್ಕಾಗಿ ಕ್ಷಮೆ ಕೇಳುವವರಿಗೆ ಮಾತ್ರ ನನ್ನಲ್ಲಿ ಕ್ಷಮೆ ಇದೆಯೆಂದು ಅಲ್ಲಾಹನು 
ಈ ಸೂಕ್ತದಲ್ಲಿ ಹೇಳುತ್ತಾನೆ. ತಮ್ಮ ಅಪರಾಧಕ್ಕಾಗಿ ನಾಚಿಕೆಪಟ್ಟು ತಮ್ಮ ಮಾಲಕನ ಕಡೆಗೆ ಮರಳುವವರು ಅವನ ಕೃಪಾದ್ವಾರವು 
ಸದಾ ತೆರೆದಿರುವುದನ್ನು ಕಾಣುವರು. 


ಕಾಂಡ -4 


26 A ಕುರ್‌ಆನ್‌ ವ್ಯಾಖ್ಯಾನ 


le ಕ‏ 53543 وا ما 


[4 
hiss” PUG PLE 


A‏ مہو 


> 72 گی دے‎ ೨% 4ھ‎ 2% et 
مت‎ Heads 


(19-21) ಓ ಸತ್ಯವಿಶ್ವಾಸಿಗಳೇ, ನೀವು ಬಲಾತ್ಕಾರವಾಗಿ ಸ್ತ್ರೀಯರ ವಾರೀಸುದಾರರಾಗುವುದು ನಿಮಗೆ 
ಧರ್ಮಬದ್ಧವಲ್ಲ.* ಅವರನ್ನು ಸತಾಯಿಸಿ, ನೀವು ಅವರಿಗೆ ಕೊಟ್ಟಿದ್ದ. . ವಿವಾಹಧನದ ಒಂದಂಶವನ್ನು 
ದಕ್ಕಿಸಿಕೊಳ್ಳಲು ಪ್ರಯತ್ನಿಸುವುದೂ ನಿಮಗೆ ಧರ್ಮಬದ್ಧವಲ್ಲ. ಆದರೆ, ಅವರು ಪ್ರತ್ಯಕ್ಷ ನೀಚಕಾರ್ಯ 
ವೆಸಗಿದಾಗ (ಅದರ ಹಕ್ಕು ನಿಮಗೆ ಇದ್ದೇ ಇದೆ.) ನೀವು ಅವರೊಂದಿಗೆ ಉತ್ತಮ ರೀತಿಯಿಂದ ಜೀವನ 
ನಡೆಸಿರಿ. ಅವರು ನಿಮಗೆ ಅಪ್ರಿಯರಾಗಿದ್ದರೆ ಒಂದು ವಸ್ತುವು ನಿಮಗೆ ಅಪ್ರಿಯವಾಗಿದ್ದರೂ ಅಲ್ಲಾಹನು 
ಅದರಲ್ಲೇ ಅತಿ ಹೆಚ್ಚು ಒಳಿತನ್ನಿರಿಸಿರಲೂಬಹುದು.* ಮತ್ತು ನೀವು ಓರ್ವ ಪತ್ನಿಯ ಸ್ಥಾನದಲ್ಲಿ ಇನ್ನೋರ್ವ 


ಆದರೆ ತಮ್ಮ ಪ್ರಭುವಿನಿಂದ ನಿರ್ಭೀತರಾಗಿ ಅಜಾಗರೂಕವಾಗಿ ಜೀವಮಾನವಿಡೀ ಪಾಪಗಳ ಮೇಲೆ ಪಾಪಗಳನ್ನೆಸಗುತ್ತ 
ಹೋಗಿ, ಮೃತ್ಯು ದೇವಚರನು ತಮ್ಮ ಮುಂದೆ ಬಂದು ನಿಂತು ಆ ಕ್ಷಣದಲ್ಲಿ ಕ್ಷಮೆ ಕೇಳಲಾರಂಭಿಸುವವರಿಗೆ ತೌಬಾ ಇಲ್ಲ. 
ಇದನ್ನು ಪ್ರವಾದಿಯವರು(ಸ) "ಅಲ್ಲಾಹನು ಮೃತ್ಕುಚಿಷ್ನೆಗಳು ತಲೆದೋರಲಾರಂಭಿಸುವವರೆಗೆ ಮಾತ್ರ (ತನ್ನ ದಾಸನಿಂದ) ತೌಬಾ 
ಸ್ವೀಕಾರ ಮಾಡುತ್ತಾನೆ" ಎಂದು ಹೇಳಿರುತ್ತಾರೆ. ಏಕೆಂದರೆ ಪರೀಕ್ಷಾ ಕಾಲಾವಧಿ ಮುಗಿದು ಜೀವನ ಗ್ರಂಥವು ಸಮಾಪ್ತಿಗೊಂಡ 
ಬಳಿಕ ಮರಳಲು ಅವಕಾಶವೆಲ್ಲಿದೆ? ಇದೇ ರೀತಿಯಲ್ಲಿ ಒಬ್ಬನು 'ಕುಫ್ರ್‌'(ನಿಷೇಧ) ಸ್ಥಿತಿಯಲ್ಲಿ ಇಹಲೋಕವನ್ನು ಬಿಟ್ಟಿಗಲಿ, 
ಪರಲೋಕ ಜೀವನದ ಗಡಿಯೊಳಗೆ ಪ್ರವೇಶಿಸಿ ವಸ್ತುಸ್ಥಿತಿಯು, ಇಹಜೀವನದಲ್ಲಿ ತಿಳಿದಿದ್ದುದಕ್ಕಿಂತ ಭಿನ್ನವಾಗಿದೆಯೆಂದು ಅವನು 
ಕಣ್ಣಾರೆ ಕಂಡ ಬಳಿಕ ಕ್ಷಮಾಯಾಚನೆಯ ಅವಕಾಶವೇ ಉಳ್ಳಿಯುವುದಿಲ್ಲ. 

28. ಅರ್ಥಾತ್‌- ಪತಿಯ ಮರಣಾನಂತರ ಅವನ ಕುಟಂಬದವರು ಅವನ ವಿಧವೆಯನ್ನು ಮೃತನ ಸೊತ್ತೆಂದು ಬಗೆದು 
ಅವಳ ಉತ್ತರಾಧಿಕಾರಿಗಳಾಗಿ ಬಿಡಬಾರದು. ಪಶಿಯು ಮರಣ ಹೊಂದಿದೊಡನೆ ಪತ್ನಿಯು ಸ್ನ ಸ್ವತಂತ್ರಳು. ಅವಳು 'ಇದ್ದತ್‌' ಅವಧಿ 
ಕಳೆದ ಬಳಿಕ ಎಲ್ಲೂ ಹೋಗಬಹುದು; ಯಾರೊಂದಿಗೂ ವಿವಾಹವಾಗಬಹುದು. 

29, ಇದು ಸಂಪತ್ತನ್ನು ದಕ್ಕಿಸಿಕೊಳ್ಳಬೇಕೆಂಬ ಉದ್ದೇಶದಿಲದಲ್ಲ, ಬದಲಾಗಿ ಅವಳ ನೀಚಕೃತ್ಯಕ್ಕೆ ಶಿಕ್ಷೆಯ ರೂಪದಲ್ಲಿ. 

30. ಅರ್ಥಾತ್‌- ಸ್ತ್ರೀಯು ರೂಪವತಿಯಾಗಿಲ್ಲದಿದ್ದರೆ ಅಥವಾ ಅವಳಲ್ಲಿರುವ ಯಾವುದಾದರೊಂದು ನ್ಯೂನತೆಯಿಂಬಾಗಿ 
ಪತಿಗೆ ಅವಳ ಮೇಲೆ ಇಷ್ಟವಿಲ್ಲದಿದ್ದರೆ ಅವನು ಕೂಡಲೇ ಬೇಸರಗೊಂಡು ಅವಳನ್ನು ಬಿಟ್ಟುಬಿಡಲು ಮುಂದಾಗಬಾರದು. ಅವನು 
ಸಾಧ್ಯವಿದ್ದಷ್ಟು ಸಹನೆಯಿಂದ ವರ್ತಿಸಬೇಕು. ಹೆಚ್ಚಾಗಿ ಒಬ್ಬ ಸ್ತ್ರೀಯು ರೂಪವತಿಯಾಗಿರದಿದ್ದರೊ ಅವಳಲ್ಲಿ ದಾಂಪತ್ಯ ಜೀವನಕ್ಕೆ 
ಸೌಂದರ್ಯ ೦ತಲೂ ಹೆಚ್ಚು ಮಹತ್ವವುಳ್ಳ ಕೆಲವು ಗುಣವಿಶೇಷಗಳಿರುತ್ತವೆ. ಅವಳಿಗೆ ತನ್ನಲ್ಲಿರುವ ಆ ವಿಶೇಷತೆಗಳನ್ನು ಪ್ರಕಟಿಸುವ 
ಅವಕಾಶ ದೊರೆತರೆ, ಅವಳು ರೂಪವಶಿಯಾಗಿಲ್ಲವೆಂದು ಬೇಸರಿಸುತ್ತಿದ್ದ ಆ ಪತಿಯೇ ಅವಳ ಚಾರಿತ್ರ್ಯಕ್ಕೆ ಮರುಳಾಗಿ ಬಿಡುತ್ತಾನೆ. 
ಇದೇ ರೀತಿಯಲ್ಲಿ ಅನೇಕ ವೇಳೆ ದಾಂಪತ್ಯ ಜೀವನದ ಆರಂಭದಲ್ಲಿ ಸ್ತ್ರೀಯ ಕೆಲವು ವಿಷಯಗಳು ಪತಿಗೆ ಅಪ್ರಿಯವೆನಿಸುತ್ತದೆ. 
ಇದರಿಂದ ಅವನು ತಳಮಳಗೊಳ್ಳುತ್ತಾನೆ. ಆದರೆ ಅವನು ಸಹನೆಯಿಂದಿದ್ದು ಸ್ತ್ರೀಯ ಎಲ್ಲಾ ಅರ್ಹತೆಗಳು ಕಾರ್ಯರೂಪಕ್ಕೆ ಬರಲು 
ಅವಕಾಶಕೊಟ್ಟಾಗ, ಅವನ ಪತ್ನಿಯು ದೋಷಗಳಿಗಿಂತಲೂ ಹೆಚ್ಚು ಉತ್ತಮ ಗುಣಗಳನ್ನು ಹೊಂದಿರುತ್ತಾಳೆಂಬುದು ಸಾಬೀತಾಗುತ್ತದೆ. 
ಅದುದರಿಂದ ವಿವಾಹ ಸಂಬಂಧವನ್ನು ಮುರಿದು ಬಿಡುವುದರಲ್ಲಿ ಅವಸರ ಪಡುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ತಲಾಕ್‌ 
ಎಂಬುದು ಅತ್ಯಂತ ಕೊನೆಯ ಪರಿಹಾರವಾಗಿದ್ದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರ ಅದನ್ನು ಉಪಯೋಗಿಸಬೇಕು. ತಲಾಕ್‌ 
ಧರ್ಮಸಮ್ಮತವಾಗಿರುವುದಾದರೂ ಎಲ್ಲಾ ಧರ್ಮಸಮ್ಮತ ಕಾರ್ಯಗಳ ಪೈಕಿ ಅಲ್ಲಾಹನಿಗೆ ಅತ್ಯಂತ ಅಪ್ರಿಯವಾದುದೊಂದಿದ್ದರೆ 
ಅದು ತಲಾಕ್‌ ಮಾತ್ರ ಎಂದು ಪ್ರವಾದಿಯವರು(ಸ) ಹೇಳಿರುತ್ತಾರೆ. 


ಕಾಂಡ -4 


4. ಅನ್ನಿಸಾ - 257 


i> ان‎ 


kA‏ سط 


بے 


EZ LAL CO LC ಳಿ vu 3 
SLs EL SL GES LSS es SY & 


۳ 


3 
A 


ಪತ್ನಿಯನ್ನು ತರುವ ನಿರ್ಧಾರವನ್ನೇ ಮಾಡಿಕೊಂಡರೆ ಅವಳಿಗೆ (ಮೊದಲ ಪತ್ನಿಗೆ) ನೀವು ಸಂಪತ್ತಿನ ರಾಶಿಯನ್ನೇ 
ಕೊಟ್ಟಿದ್ದರೂ ಅದರಿಂದ ಸ್ವಲ್ಪವೂ ಹಿಂದಕ್ಕೆ ಪಡೆಯಬಾರದು. ನೀವು ಸುಳ್ಳಾರೋಪ ಹೊರಿಸಿ ಮತ್ತು ಪ್ರತ್ಯಕ್ಷ 
ಅತಿರೇಕವೆಸಗಿ ಅದನ್ನು ಹಿಂದಕ್ಕೆ ಪಡೆಯುವಿರಾ? ನೀವು ಪರಸ್ಪರ ರಸಾನಂದವನ್ನು ಸವಿದ ಬಳಿಕ ಹಾಗೂ 
ಅವರು ನಿಮ್ಮಿಂದ ಒಂದು ಪ್ರಬಲ ಕರಾರನ್ನು ಪಡೆದುಕೊಂಡ ಬಳಿಕ ನೀವು ಅದನ್ನು ಹಿಂದಕ್ಕೆ 
ಪಡೆಯುವುದಾದರೂ ಹೇಗೆ?! 

(22) ನಿಮ್ಮ. ಪಿತರು ವಿವಾಹ ಮಾಡಿಕೊಂಡಿದ್ದ ಸ್ತ್ರೀಯರನ್ನು ನೀವು ಎಂದೆಂದಿಗೂ ವಿವಾಹವಾಗಬೇಡಿರಿ. 
ಆದರೆ ಹಿಂದೆ ಆದುದು ಆಗಿಹೋಯಿತು. ವಾಸ್ತ: ವದಲ್ಲಿ ಇದೊಂದು ಅಶ್ಲೀಲ ಕಾರ್ಯ, ಅಪ್ರಿಯ ಕಾರ್ಯ 


ಮತ್ತು ದುಷ್ಟ ಸೆಂಪ್ರದಾಯವಾಗಿದೆ.3 


31. ಪ್ರಬಲ ಕರಾರೆಂದರೆ ನಿಕಾಹ್‌. ಏಕೆಂದರೆ ವಾಸ್ತವದಲ್ಲಿ ಅದೊಂದು ಬಲವಾದ, ನಿಷ್ಕಳಂಕ ಕರಾರು, ಅದನ್ನು ನಂಬಿ 
ಒರ್ವ ಸ್ತ್ರೀಯು ತನ್ನನ್ನು ತಾನೇ ಒಬ್ಬ ಪುರುಷನ ವಶಕ್ಕೆ ಒಪ್ಪಿಸಿಬಿಡುತ್ತಾಳೆ. ಹೀಗಿರುತ್ತ ಪುರುಷನು ತನ್ನಿಚ್ಛೆಯಂತೆ ಅದನ್ನು ಮುರಿದರೆ 
ಕರಾರು ಮಾಡಿದಾಗ ಕೊಟ್ಟ ಪ್ರತಿಫಲವನ್ನು ಮರಳಿ ಪಡೆಯುವ ಹಕ್ಕು ಅವನಿಗಿಲ್ಲ. (ಅಲ್‌ ಬಕರಃ ಅಧ್ಯಾಯದ ಟಿಪ್ಪಣಿ 251 
ನೋಡಿರಿ) 

32. ಅಜ್ಞಾನ ಕಾಲದಲ್ಲಿ ಮಲತಾಯಿಯೊಂದಿಗೆ ವಿವಾಹ ಮಾಡಿಕೊಂಡಿದ್ದೆವನು ಈ ಆಜ್ಞೆ ಬಂದ ಬಳಿಕವೂ ಅವಳನ್ನು 
ತೆನ್ನ ಪತ್ನಿಯಾಗಿ ಇಟ್ಟು ಕೊಳ್ಳಬಹುದೆಂದು ಇದರ ಅರ್ಥವಲ್ಲ. ಹಿಂದೆ ಆಗಿ ಹೋಗಿದ್ದ ಇಂತಹ ವಿವಾಹಗಳಿಂದಾಗಿ ಜನಿಸಿದ 
ಮಕ್ಕಳು ಈಗ ಚಾರ ಸಂತತಿಗಳಾಗಿ ಹೋಗಲಾರರೆಂದೂ ಅವರು ತಮ್ಮ ಪಿತರ ಸೊತ್ತಿನಿಂದ ವಾರೀಸು ಹಕ್ಕನ್ನು ಕಳೆದುಕೊಳ್ಳಲಾರರೆಂದೂ 
ಇದರ ಅರ್ಥ. ಅಜ್ಞಾನ ಕಾಲದಲ್ಲಿದ್ದ ಕೆಲವು ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ವಿಷಯಗಳನ್ನು ನಿಷೇಧಿಸುವಾಗ ಸಾಮಾನ್ಯವಾಗಿ 
'ಅದುದು ಆಗಿ ಹೋಯಿತು' ಎಂಬ ಮಾತನ್ನು ಕುರ್‌ಆನ್‌ ಉಪಯೋಗಿಸಿರುತ್ತದೆ. ಇದಕ್ಕೆ ಎರಡು ಅರ್ಥಗಳಿವೆ: 1) ಅಜ್ಞಾನ 
ಕಾಲದಲ್ಲಿ ನೀವು ತಿಳಿಯದೆ ಮಾಡುತ್ತಿದ್ದ ಅಪರಾಧಗಳಿಗಾಗಿ ನಿಮ್ಮನ್ನು ಶಿಕ್ಷಿಸಲಾಗದು. ಆದರೆ ಈಗ ಈ ಆಜ್ಞೆ ಬಂದ ಬಳಿಕ 
ನಿಮ್ಮ ನೀತಿಯನ್ನು ಬದಲಾಯಿಸಿಕೊಳ್ಳೆಬೇಕು ಮತ್ತು ಆ ತಪ್ಪನ್ನು ಪುನಃ ಮಾಡಬಾರದು. 2) ಹಿಂದಿನ ಯಾವುದಾದರೊಂದು 
ಪದ್ದತಿಯನ್ನು ನಿಷಿದ್ದಗೊಳಿಸುವುದೆಂದರೆ, ಗತ ಕಾನೂನು ಅಥವಾ ಸಂಪ್ರದಾಯ ಪ್ರಕಾರ ಆಗಿ ಹೋದ ಎಲ್ಲ ಕಾರ್ಯಗಳನ್ನು 
ಅನೂರ್ಜಿತಗೊಳಿಸಿ ಬಿಡಲಾಗಿದೆಯೆಂದೋ ಅದರಿಂದುಂಟಾದ ಪರಿಣಾಮಗಳನ್ನು ನಿಯಮಬಾಹಿರಗೊಳಿಸಲಾಗಿದೆಯೆಂದೋ 
ಅದರಿಂದುಂಟಾಗುವ ಹೊಣೆಗಾರಿಕೆಯನ್ನು ವಜಾಗೊಳಿಸಿ ಬಿಡಲಾಗಿದೆಯೆಂದೋ ತಿಳಿಯುವುದು ಸರಿಯಲ್ಲ. 

33. ಇದು ಇಸ್ಲಾಮೊ ಕಾನೂನಿನ ಪ್ರಕಾರ ಪೋಲೀಸರು ಹಸ್ತಕ್ಟೇಪ ನಡೆಸತಕ್ಕ ಕ್ರಿಮಿನಲ್‌ ಅಪರಾಧವಾಗಿರುತ್ತದೆ. 
ಪ್ರವಾದಿಯವರು(ಸ) ಈ ಅಪರಾಧ ಮಾಡಿದವರಿಗೆ ಮರಣದಂಡನೆ ವಧಿಸಿ ಅವರ ಸೊತ್ತನ್ನು ಸ್ವಾಧೀನ ಪಡಿಸಿಕೊಂಡರೆಂಬ 
ವರದಿಗಳು ಅಬೂದಾವೂದ್‌,ನಸಾಈ ಮತ್ತು ಮುಸ್ನದ್‌ ಅಹ್ಮದ್‌ಗಳಲ್ಲಿ ಸಿಗುತ್ತವೆ. "ಯಾನಾದರೂ ಮಹ್‌ರಮಾತ್‌" (ವಿವಾಹ 
ನಿಷಿದ್ಧ ಸ್ತೀ)ಗಳ ಪೈಕಿ ಯಾರೊಂದಿಗಾದರೂ ವ್ಯಭಿಚಾರ ನಡೆಸಿದರೆ ಅವರನ್ನು ವಧಿಸಿಬಿಡಿರಿ" ಎಂಬ ಸಾಮಾನ್ಮ ಕಾಯಿದೆಯನ್ನು 


ಕಾಂಡ -4 


258 ಕುರ್‌ಆನ್‌ ವ್ಯಾಖ್ಯಾನ 


2 27 2, د۶ی اوھ‎ Vr 
5ರ ಮಹದ 
(23-24) ನಿಮಗೆ ಈ ಸ್ತ್ರೀಯರು ವಿವಾಹಕ್ಕೆ ನಿಷಿದ್ಧರು:- ನಿನ್ನೆ ಮಾತೆಯರು. ರು 
ಸಹೋದರಿಯರು,  ಸೋದರತ್ತೆಯರು, ತಾಯಿಯ ಸೋದರಿಯರು, ಸೋದರ ಪುತ್ರಿಯರು, ಸೋದರಿ 
ಪುಶ್ರಿಯರು*', ನಿಮಗೆ ಮೊಲೆಹಾಲುಣಿಸಿದ ಸಾಕು: ತಾಯಂದಿರು, ನಿಮ್ಮೊಂದಿಗೆ ಸ್ತನಪಾನ ಸಂಬಂಧವಿರುವ 
ಸೋದರಿಯರು,3 ನಿಮ್ಮ ಪತ್ನಿಯರ ತಾಯಂದಿರು ನಿಮ್ಮ ಮಡಿಲಲ್ಲಿ ಪೋಷಣೆ ಪಡೆದಿರುವ ನಿಮ್ಮ ಪತ್ನಿಯ 
ಪ್ರವಾದಿಯವರು(ಸ) ವಿಧಿಸಿರುವರೆಂದು ಇಬ್ದುಮಾಜಃರು ಇಬ್ಲ್‌ ಅಬ್ಬಾಸ್‌ರ(ರ) ವರದಿಯನ್ನು ಉಲ್ಲೇಖಿಸಿರುತ್ತಾರೆ. ಈ ಸಮಸ್ಕೆಯ 
ಬಗ್ಗೆ ಕರ್ಮಶಾಸ್ತ್ರಜ್ಞರೊಳಗೆ ಭಿನ್ನಾಭಿಪ್ರಾಯವಿದೆ. ಇಮಾಮ್‌ ಅಹ್ಮದ್‌ರು(ರು ಅಂತಹವರನ್ನು ವಧಿಸಿ ಅವನ ಸೊತ್ತನ್ನೆಲ್ಲಾ 
ವಶಪಡಿಸಿಕೊಳ್ಳಬೇಕೆಂಬ ಅಭಿಪ್ರಾಯವನ್ನೇ ಸ್ವೀಕರಿಸುತ್ತಾರೆ. [ಇತರ ಮೂವರು ಇಮಾಮರ ಅಭಿಪ್ರಾಯ ಪ್ರಕಾರ ಇಂತಹವನಿಗೆ] 
ವ್ಯಭಿಚಾರಕ್ಕೆ ಕೊಡುವ ಶಿಕ್ಷೆ ವಿಧಿಸಲಾಗುವುದು. 

34. 'ಮಾತೆ' ಎಂಬುದು ಸ್ವಂತ ತಾಯಿಗೂ ಮಲತಾಯಿಗೂ ಅನ್ವಯವಾಗುತ್ತದೆ. ಆದುದರಿಂದ ಇಬ್ಬರೂ ನಿಷಿದ್ದರು. 
ಇದರಲ್ಲಿ ತಂದೆಯ ತಾಯಿ ಮತ್ತು ತಾಯಿಯ ತಾಯಿಯೂ ಸೇರುತ್ತಾರೆ. 

ತಂಬೆ ಅನೈತಿಕ ಸಂಬಂಧವಿರಿಸಿಕೊಂಡಿದ್ದ ಅಥವಾ ಕಾಮಾಸಕ್ತಿಯೊಂದಿಗೆ ಸ್ಪರ್ಶಿಸಿದ ಸ್ತ್ರೀಯು ಮಗನಿಗೆ ಹರಾಮ್‌ ಆಗುವಳೇ 
ಇಲ್ಲವೇ ಎಂಬ ಬಗ್ಗೆ ಭಿನ್ನಾಭಿಪ್ರಾಯವಿದೆ. ಅದೇ ರೀತಿಯಲ್ಲಿ ಮಗನು ಅನೈತಿಕ ಸಂಬಂಧವಿರಿಸಿಕೊಂಡಿದ್ದ ಸ್ತ್ರೀಯು ತಂದೆಗೆ 
ಹರಾಮ್‌ ಆಗುತ್ತಾಳೋ ಇಲ್ಲವೋ ಎಂಬ ಬಗೆಗೂ, ತಾಯಿ ಅಥವಾ ಮಗಳು ಅನೈತಿಕ ಸಂಬಂಧವಿರಿಸಿದ್ದ ಅಥವಾ ಅನಂತರ 
ಸಂಬಂಧವುಂಟಾದ ಪುರುಷರೊಂದಿಗೆ ನಿಕಾಹ್‌ ಮಾಡಿಕೊಳ್ಳುವುದು ತಾಯಿ ಮತ್ತು ಮಗಳು ಇಬ್ಬರಿಗೂ ಹರಾಮ್‌ ಆಗಿರುತ್ತದೋ 
ಇಲ್ಲವೋ ಎಂಬ ಬಗೆಗೂ ಭಿನ್ನಾಭಿಪ್ರಾಯಗಳಿವೆ. ಆದರೆ ವಾಸ್ತವದಲ್ಲಿ ದೇವ ಧರ್ಮವು ಈ ವಿಷಯದಲ್ಲಿ ವಿವಾಹ, ವಿವಾಹರಹಿತ, 
ವಿವಾಹಪೂರ್ವ ಮತ್ತು ವಿವಾಹೋತ್ತರ ವಿಷಯಗಳಲ್ಲಿರುವ ವೃತ್ಕಾಸಗಳನ್ನು ಕಾನೂನುಪರ ಕುತರ್ಕಗಳ ತಳಹದಿಯಲ್ಲಿ ಸ್ವೀಕರಿಸುವುದಿಲ್ಲ. 
ನೇರವಾಗಿ ಹೇಳುವುದಿದ್ದರೆ ಕುಟುಂಬ ಜೀವನದಲ್ಲಿ ಒಬ್ಬ ಸ್ತ್ರೀಯೊಂದಿಗೆ ತಂದೆಯೂ ಮಗನೂ ಕಾಮಾಪೇಕ್ಟೆಯೊಂದಿಗೆ ಇರುವುದು 
ಅಥವಾ ಒಬ್ಬನೇ ಪುರುಷನೊಂದಿಗೆ ತಾಯಿ ಮತ್ತು ಮಗಳು ಇಬ್ಬರೂ ಕಾಮಾಸಕ್ತಿಯೊಂದಿಗೆ ಇಡುವ ಸಂಬಂಧವು ಘೋರ 
ಅನಾಹುತಗಳಿಗೆ ಕಾರಣವಾಗಿರುವುದರಿಂದ ಧರ್ಮಶಾಸ್ವ್ರವು ಅದನ್ನು ಸಹಿಸಲಾರದು. ಇದು ಪ್ರವಾದಿವರ್ಯರ(ಸ) ಅನೇಕ ಆದೇಶಗಳಿಂದ 
ವ್ಯಕ್ತವಾಗುತ್ತದೆ. 

35. ಪುತ್ರಿಯರು ಎಂಬುದರಲ್ಲಿ ಮಗನ ಮಗಳೂ ಮಗಳ ಮಗಳೂ ಸೇರುತ್ತಾರೆ. ಆದರೆ ಅನೈತಿಕ ಸಂಬಂಧದ ಪರಿಣಾಮವಾಗಿ 
ಜನಿಸಿದ ಹುಡುಗಿಯೂ ಹರಾಮ್‌ ಆಗಿರುತ್ತಾಳೋ ಇಲ್ಲವೋ ಎಂಬ ಬಗ್ಗೆ [ಕರ್ಮಶಾಸ್ತ್ರಜ್ಞರೊಳಗೆ] ಭಿನ್ನಾಭಿಪ್ರಾಯವಿದೆ. 

36. ಸ್ವಂತ ಸಹೋದರಿಯೂ ಮಾತೃ ಸಂಬಂಧ ಸಹೋದರಿಯೂ ಪಿತೃ ಸಂಬಂಧ ಸಹೋದರಿಯೂ ಈ ವಿಧಿಯಲ್ಲಿ ಸೇರುತ್ತಾರೆ. 

37. ಈ ಎಲ್ಲಾ ಸಂಬಂಧಗಳೆಲ್ಲಿ ಖಾಸಾ ಮತ್ತು ಮಲ ಸಂಬಂಧಗಳೊಳಗೆ ವ್ಯತ್ಕಾಸವಿಲ್ಲ. 

38. ಒಂದು ಮಗುವು (ಗಂಡಾಗಿರಲಿ ಹೆಣ್ಣಾಗಿರಲಿ) ಯಾವ ಸ್ತ್ರೀಯ ಮೊಲೆಹಾಲು ಕುಡಿದಿದೆಯೋ ಆ ಸ್ತ್ರೀಯು ಆ ಮಗುವಿಗೆ 
ಹೆತ್ತತಾಯಿಯಂತೆ ಮತ್ತು ಆಕೆಯ ಪತಿ ತಂದೆಯಂತೆ ಎಂಬ ಬಗೆಗೂ, ಖಾಸಾ ತಂದೆ ಮತ್ತು ತಾಯಿಯ ಯಾವ ಸಂಬಂಧಗಳೆಲ್ಲ 
ನಿಷಿದ್ದವೋ ಅವೆಲ್ಲ ಸ್ತನಪಾನ ಸಂಬಂಧಗಳಲ್ಲೂ ನಿಷಿದ್ಧವಾಗಿರುತ್ತದೆ ಎಂಬ ಬಗೆಗೂ ಎಲ್ಲರ ಒಮ್ಮತವಿದೆ. ಕುಲ ಸಂಬಂಧವಾಗಿ 
ಹರಾಮ್‌ ಆಗಿರುವ ಸಂಬಂಧಗಳೆಲ್ಲ ಸ್ತನಪಾನ ಸಂಬಂಧದಲ್ಲ್ಲ-ಹಥಾಮ್‌ ಆಗಿ ಬಿಡುತ್ತವೆ. ಆ ಮಗುವಿಗೆ ಕೇವಲ ಅವನ ಜೊತೆ 
ಹಾಲುಂಡ, ಆ ಸ್ತನಪಾನ ಮಾಡಿಸಿದ ತಾಯಿಯ ಮಗು ಮಾತ್ರ ಹರಾಮ್‌ ಆಗಿರುವುದಲ್ಲ. ಅವಳ ಎಲ್ಲ ಮಕ್ಕಳೂ ಅವನ ಖಾಸಾ 
ಸಹೋದರ ಸಹೋದರಿಯರು ಹಾಗೆಯೇ ಆಗಿರುತ್ತಾರೆ. ಅವರೆ ಮಕ್ಕಳು ಅವನಿಗೆ ಸ್ವಂತ ಸಹೋದರಪುತ್ರ-ಪುಶ್ರಿಯರಂತೆಯೂ 
ಸೋದರಿಪುತ್ರ-ಪುಶ್ರಿಯರಂತೆಯೂ ಆಗಿರುತ್ತಾರೆ. ಸಂತಾನ ದೃಷ್ಟಿಯಿಂದ ಹರಾಮ್‌ ಆಗಿರುವ ಸಂಬಂಧಗಳೆಲ್ಲ ಸ್ತನಪಾನದ 
ಸಂಬಂಧದಿಂದಲೂ ಹರಾಮ್‌ ಎಂಬ ಪ್ರವಾದಿವರ್ಯರ(ಸ) ಹದೀಸ್‌ ಇದಕ್ಕೆ ಆಧಾರ. 

39. ಬರೇ ನಿಕಾಹ್‌ ಮಾತ್ರ ಆಗಿರುವಂತಹ ಸ್ತ್ರೀಯ ತಾಯಿಯು ಹರಾಮ್‌ ಆಗಿರುವಳೋ ಇಲ್ಲವೋ ಎಂಬ ಬಗ್ಗೆ 
ಭಿನ್ನಾಭಿಪ್ರಾಯವಿದೆ. ಇಮಾಮ್‌ ಅಬೂಹನೀಫಾ, ಮಾಲಿಕ್‌, ಅಹ್ಮದ್‌ ಮತ್ತು ಶಾಫಿಈಯವರು(ರ) ಅವಳು ಹರಾಮ್‌ ಎನ್ನುತ್ತಾರೆ. 
ಹ. ಅಲೀಯವರ(ರ) ಅಭಿಪ್ರಾಯ ಪ್ರಕಾರ ನಿಕಾಹ್‌ ಆದ ಸ್ತ್ರೀಯೊಂದಿಗೆ 'ಸಹವಾಸ' ಆಗುವ ವರೆಗೆ ಅವಳ ತಾಯಿ ಹರಾಮ್‌ 
ಆಗುವುದಿಲ್ಲ. 


ಕಾಂಡ -4 


RA 
ےت‎ 


تا 


EV ل‎ 
ಸುಳಿ ತಿ 
میحیدؤد‎ ೨% دے ا‎ i ೨ 
yea) Ae AP bs َال‎ 


bw 2% ہو‎ 


OS pmo RG GL! ROC US ಸ‏ بَعي الغریصة9 


ಪುತ್ರಿಯರು," ಯಾವ ಪತ್ನಿಯರೊಂದಿಗೆ ನೀವು ದೈಹಿಕ ಸಂಪರ್ಕ ಮಾಡಿರುವಿರೋ ಅವರ ಪುತ್ರಿಯರು, ಆದರೆ 
(ಬರೇ ನಿಕಾಹ್‌ ಆಗಿದ್ದು)ನೀವು ದೈಹಿಕ ಸಂಪರ್ಕ ಮಾಡಿರದಿದ್ದರೆ (ಅವರನ್ನು ಬಿಟ್ಟು ಅವರ ಪುತ್ರಿಯರನ್ನು 
ವಿವಾಹ ಮಾಡಿಕೊಳ್ಳುವುದರಲ್ಲಿ) ದೋಷವಲ್ಲ. ನಿಮ್ಮ ಸ್ವಂತ"' ಪುತ್ರರ ಪತ್ನಿಯರೂ ನಿಮಗೆ ನಿಷಿದ್ದ. ಒಂದು 
ವಿವಾಹ ಬಂಧನದಲ್ಲಿ ಇಬ್ಬರು ಸಹೋದರಿಯನ್ನಿರಿಸಿಕೊಳ್ಳುವುದೂ ನಿಷಿದ್ಧವಾಗಿದೆ." ಆದರೆ ಹಿಂದೆ ಆದುದು 
ಆಗಿ ಹೋಯಿತು. ನಿಶ್ಚಯವಾಗಿಯೂ ಅಲ್ಲಾಹನು ಕ್ಷಮಿಸುವವನೂ ಕೃಪೆದೋರುವವನೂ ಆಗಿರುತ್ತಾನೆ.“ 
ಇತರರ ವಿವಾಹ ಬಂಧನದಲ್ಲಿರುವ ಸ್ತ್ರೀಯರೂ (ಮುಹ್ಸನಾತ್‌) ನಿಮಗೆ ನಿಷಿದ್ಧರಾಗಿದ್ದಾರೆ. ಆದರೆ 


40. ಹುಡುಗಿಯು ಮಲ ತಂದೆಯ ಮನೆಯಲ್ಲಿ ಪೋಷಿಸಲ್ಪಟ್ಟರೆ ಮಾತ್ರ ನಿಷಿದ್ಧಳೆಂಬ ಶರತ್ತೇನೂ ಇಲ್ಲ, ಅವಳು ಮಲ 
ತಂದೆಯ ಮನೆಯಲ್ಲಿ ಸಾಕಲ್ಪಡಲಿ ಅಥವಾ ಬೇರೆಲ್ಲಾದರೂ ಸಾಕಲ್ಪಡಲಿ- ಹೇಗಿದ್ದರೂ ಮಲ ಮಗಳೊಂದಿಗೆ ವಿವಾಹ 
ನಿಷಿದ್ದವಾಗಿರುವ ಬಗ್ಗೆ ಕರ್ಮಶಾಸ್ತ್ರಜ್ನರ ಸಹಮತವಿದೆ. 

41. ದತ್ತುಪುತ್ರನ ವಿಧವೆ ಅಥವಾ ಅವನಿಂದ ವಿವಾಹೆ ವಿಚ್ಛೇದನಗೊಂಡ ಪತ್ನಿಯೊಂದಿಗೆ ವಿವಾಹವು ನಿಪಿದ್ಧವಲ್ಲ. ನಿಮ್ಮ 
ಖಾಸಾ ಮಗನ ಪತ್ನಿಯೊಂದಿಗೆ ವಿವಾಹ ಮಾಡಿಕೊಳ್ಳುವುದು ಮಾತ್ರ ನಿಪಿದ್ಧವೆಂದು ತೋರಿಸಲಿಕ್ಕಾಗಿ ಈ ಶರತ್ತನ್ನು "ಹೆಚ್ಚಿಸಲಾಗಿದೆ. 
ಪುತ್ರನಂತೆಯೇ ಮೊಮ್ಮಕ್ಕಳ ಪುತ್ರಿಯರೂ ಅಜ್ಜನಿಗೆ ನಿಷಿದ್ಧ. 

42. ತಾಯಿಯ ಸೋದರಿ ಮತ್ತು ಸೋದರಿ ಪುತ್ರಿ, ಸೋದರತ್ತೆ ಮತ್ತು ಸೋದರ ಪುತ್ರಿಯರನ್ನು ಏಕಕಾಲದಲ್ಲಿ ಒಬ್ಬನ 
ವಿವಾಹ ಬಂಧನದಲ್ಲಿರಿಸುವುದು ನಿಷಿದ್ದ. ಇಬ್ಬರು ಸ್ತ್ರೀಯರ ಪೈಕಿ ಒಬ್ಬಳು ಗಂಡಾಗುತ್ತಿದ್ದರೆ ಅವರ ಪೈಕಿ ಒಬ್ಬನ ವಿವಾಹವು 

ನ್ನೊಬ್ಬಳೊಂದಿಗೆ ನಿಪಿದ್ಧವಿರುವುದೆಂದಾದರೆ ಅಂತಹವರಿಬ್ಬರನ್ನು ಒಟ್ಟಾಗಿ ಒಬ್ಬನ ವಿವಾಹ ಬಂಧನದಲ್ಲಿ ಇರಿಸುವುದೂ 
ನಿಷಿದ್ದವೆಂಬ ಮೂಲ ಸಿದ್ದಾಂತವನ್ನು ನೆನಪಿಟ್ಟುಕೊಳ್ಳಬೇಕು. 

43. ನೀವು ಅಜ್ಞಾನ ಕಾಲದಲ್ಲಿ ಇಬ್ಬರು ಸಹೋದರಿಯರನ್ನು ಒಟ್ಟಿಗೆ ವಿವಾಹವಾಗುವಂತಹ ಅನ್ಯಾಯವನ್ನೆಸಗುತ್ತಿದ್ದಿರಿ. 
ಈಗ ನೀವು ಅದರಿಂದ ದೂರವಿದ್ದರೆ ಆ ಬಗ್ಗೆ ವಿಚಾರಣೆಯಾಗದು. (32ನೇ روہ‎ (ಿಯನ್ನೂ ನೋಡಿರಿ) ಈ ಕಾರಣದಿಂದಲೇ 
ಕುಫ್ರ್‌ನಲ್ಲಿದ್ದಾಗ ಇಬ್ಬರು ಸಹೋದರಿಯರನ್ನು 'ಮದುವೆಯಾಗಿರಿಸಿಕೊಂಡಿದ್ದರೆ, ಇಸ್ಲಾಮ್‌ ಸ್ವೀಕರಿಸಿದ ಬಳಿಕ ಒಬ್ಬಳನ್ನು 
ಇರಿಸಿಕೊಂಡು ಇನ್ನೊಬ್ಬಳನ್ನು ಬಿಟ್ಟು ಬಿಡಬೇಕಾಗುವುದು. 


ಕಾಂಡ -5 


260 ಕುರ್‌ಆನ್‌ ವ್ಯಾಖ್ಯಾನ 


ಸಿಹಿ ಸನ್‌ ESE) 
es LES ال تی نما ملک‎ 


$4725 3೨ 


“ FAY aNd 
3 VY ಹನ 


ಲಿಯ AGU) 


pS 


7 ೨3 2 44 ہد‎ 


BN SACLE 


(ಯುದ್ಧ ದಲ್ಲಿ) ನಿಮ್ಮ ವಶಕ್ಕೆ ಬಂದ ಸ್ತ್ರೀಯರು ಇದಕ್ಕೆ ಹೊರತಾಗಿರುತ್ತಾರೆ.* ಇದು ನಿಮ್ಮ ಮೇಲೆ ಅಲ್ಲಾಹನು 


(-24-25) ಇವರ ಹೊರತಾಗಿರುವ ಸ್ತ್ರೀಯರನ್ನು ನೀವು ನಿಮ್ಮ ಸಂಪತ್ತಿನ ಮೂಲಕ ಗಳಿಸುವುದನ್ನು 
ಧರ್ಮಬದ್ಧಗೊಳಿಸಲಾಗಿದೆ. ಆದರೆ ಅವರನ್ನು ವಿವಾಹ ಬಂಧನದಲ್ಲಿಡಬೇಕು. ಸ್ವಚ್ಛಂದ ಲೈಂಗಿಕತೆ ಸಲ್ಲದು. 
ಇನ್ನು ನೀವು ಅವರೊಂದಿಗೆ ದಾಂಪತ್ಯ ಜೀವನದ ಸವಿಯನ್ನುಣ್ಣುವುದರ ಪ್ರತಿಫಲವಾಗಿ ಅವರ ವಿವಾಹಧನವನ್ನು 
ಕಡ್ಡಾಯವಾಗಿ ಅವರಿಗೆ ಕೊಡಿರಿ. ಆದರೆ, ವಿವಾಹಧನ ನಿಶ್ಚಯಿಸಿಕೊಂಡ ಅನಂತರ ಪರಸ್ಪರ ಒಮ್ಮತದ 


44. ಅರ್ಥಾತ್‌- ಯುದ್ಧದಲ್ಲಿ ಸೆರೆಸಿಕ್ಸಿ ಬಂದ ಸ್ತ್ರೀಯರ ಸತ್ಯನಿಷೇಧಿ ಗಂಡಂದಿರು ಶತ್ರು ರಾಷ್ಟ್ರದಲ್ಲಿದ್ದರೆ ಈ ಸ್ತ್ರೀಯರು 
ನಿಪಿದ್ದರಲ್ಲ. ಏಕೆಂದರೆ 'ದಾರುಲ್‌ ಹರಬ್‌'(ಇಸ್ಲಾಮಿನೊಂದಿಗೆ ಯುದ್ಧಕ್ಕಿಳಿದ ಶತ್ರು ರಾಷ್ಟ್ರುನಿಂದ 'ದಾರುಲ್‌ ಇಸ್ಲಾಮ್‌" 
(ಇಸ್ಲಾಮೊ ರಾಷ್ಟ್ರ)ನಲ್ಲಿ ಬಂದ ಬಳಿಕ ಅವರ ವಿವಾಹ ಬಂಧನಗಳು ಮುರಿದು ಹೋಗುತ್ತವೆ. ಇಂತಹ ಸ್ತ್ರೀಯರೊಂದಿಗೆ ವಿವಾಹ 
ಮಾಡಿಕೊಳ್ಳಬಹುದು. ಸರಕಾರದ ಮೂಲಕ ಯಾರ ಹಕ್ಕಿನಲ್ಲಿ ಅವಳು ಸೇರುತ್ತಾಳೋ ಅವನು ಅವಳೊಂದಿಗೆ ದೈಹಿಕ ಸಂಪರ್ಕ 
ಮಾಡಲೂಬಹುದು. ಆದರೆ ದಂಪತಿಗಳಿಬ್ಬರೂ ಸೆರೆ ಸಿಕ್ಕಿದ್ದರೆ ಅವರ ವಿಷಯದಲ್ಲಿ ವಿಧಿ ಏನೆಂಬುದರ ಬಗ್ಗೆ ಕರ್ಮಶಾಸ್ತ್ರಜ್ಛರೊಳೆಗೆ 
ಭಿನ್ನಾಭಿಪ್ರಾಯಗಳಿವೆ. ಇಮಾಮ್‌ ಅಬೂ ಹನೀಫಾರು(ರ) ಅವರ ವಿವಾಹ ಬಂಧನ ಸಿಂಧುವಾಗಿಯೇ ಉಳಿದಿರುತ್ತದೆನ್ನುತ್ತಾರೆ. 
ಇಮಾಮ್‌ ಮಾಲಿಕ್‌ ಮತ್ತು ಶಾಫಿಕಯವರ(ರ) ಅಭಿಪ್ರಾಯ ಪ್ರಕಾರ ಅವರ ವಿವಾಹವು ವಿಚ್ಛೇದನಗೊಳ್ಳುತ್ತದೆ. 

ದಾಸಿಯರೊಂದಿಗೆ ದೈಹಿಕ ಸಂಪರ್ಕದ ವಿಷಯದಲ್ಲಿ ಅನೇಕ ತಪ್ಪು ಅಭಿಪ್ರಾಯಗಳು ಜನರಲ್ಲಿವೆ. ಆದುದರಿಂದ ಕೆಳಗೆ 
ಕಾಣಿಸಿದ ವಿಷಯಗಳನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು: 

1) ಯುದ್ಧದಲ್ಲಿ ಸೆರೆ ಸಿಕ್ಕಿದ ಸ್ತ್ರೀಯರನ್ನು ಹಿಡಿದೊಡನೆ ಪ್ರಶಿಯೊಬ್ಬ ಸೈನಿಕನು ಅವರೊಂದಿಗೆ ದೈಹಿಕ ಸಂಪರ್ಕ 
ನಡೆಸುವಂತಿಲ್ಲ. ಇಸ್ಲಾಮೊ ಕಾನೂನಿನ ಪ್ರಕಾರ ಇಂತಹ ಸ್ತ್ರೀಯರನ್ನು ಸರಕಾರದ ವಶಕ್ಕೆ ಒಪ್ಪಿಸಬೇಕು. ಸರಕಾರ ಅವರನ್ನು ಬಿಡುಗಡೆ 
ಮಾಡಬಹುದು. ಅವರಿಂದ ಪರಿಹಾರಧನ ಪಡೆಯಬಹುದು, ಶತ್ರು ವಶವಿರುವ ಮುಸ್ಲಿಮ್‌ ಕೈದಿಗಳಿಗೆ ವಿನಿಮಯ ಮಾಡಿಕೊಳ್ಳಬಹುದು. 
ಅವರನ್ನು ತಮ್ಮ ಸೈನಿಕರೊಳಗೆ ಹಂಚಿ ಕೊಡಬಹುದು. ಒಬ್ಬ ಸೈನಿಕನು ತನಗೆ ಸರಕಾರದಿಂದ ತನ್ನ ಸೊತ್ತಾಗಿಸಿ ಕೊಡಲ್ಪಟ್ಟ 
ಸ್ತ್ರೀಯೊಂದಿಗೆ ಮಾತ್ರ ದೈಹಿಕ ಸಂಪರ್ಕ ನಡೆಸಲು ಅಧಿಕಾರ ಹೊಂದಿರುತ್ತಾನೆ. 

2) ಈ ರೀತಿ ವಶಕ್ಕೆ ಕೊಡಲ್ಪಟ್ಟ ಸ್ತ್ರೀಯೊಂದಿಗೂ ಅವಳಿಗೆ ಒಮ್ಮೆ ಯತುಸ್ರಾವವಾಗಿ ಅವಳು, ಗರ್ಭಿಣಿಯಲ್ಲವೆಂದು 
ಖಾತ್ರಿಯಾಗಿ ತಿಳಿಯುವ ತನಕವೂ ದೈಹಿಕ ಸಂಪರ್ಕ ನಡೆಸುವಂತಿಲ್ಲ, ಅದಕ್ಕಿಂತ ಮುಂಚೆ ದೈಹಿಕ ಸಂಪರ್ಕ ಹರಾಮ್‌ ಆಗಿರುತ್ತದೆ. 
ಅವಳು ಗರ್ಭಿಣಿಯಾಗಿದ್ದರೆ, ಪ್ರಸವದವರೆಗೂ ದೈಹಿಕ ಸಂಪರ್ಕ ನಿಷಿದ್ಧವಾಗಿರುತ್ತದೆ. 

3) ಯುದ್ಧದಲ್ಲಿ ಸೆರೆಸಿಕ್ಕಿದ ಸ್ತ್ರೀಯರೊಂದಿಗೆ ರಮಿಸಲು ಅವರು ಗ್ರಂಥದವರೇ ಆಗಿರಬೇಕೆಂಬ ವಿಧಿಯೇನೂ ಇಲ್ಲ. 
ಅವರು ಯಾವ ಮತದವರೇ ಆಗಿರಲಿ, ಹಂಚಲ್ಪಟ್ಟಾಗ ತಮ್ಮ ಪಾಲಿಗೆ ಬಂದವರೊಂದಿಗೆ ರಮಿಸಬಹುದು. 

4) ಯಾರ ಪಾಲಿಗೆ ಯಾವ ಸ್ತೀ ಕೊಡಲ್ಪಡುತ್ತಾಳೋ ಅವಳೊಂದಿಗೆ ಮಾತ್ರ ಅವನು ರಮಿಸಬಹುದು. ಇನ್ನೊಬ್ಬನಿಗೆ 
ಅವಳನ್ನು ಮುಟ್ಟುವ ಹಕ್ಕಿಲ್ಲ. ಆ ಸ್ತ್ರೀಯಲ್ಲಿ ಜನಿಸಿದ ಮಕ್ಕಳು ಅವನ ಮಕ್ಕಳೇ ಆಗುವರು. ಆ ಮಕ್ಕಳಿಗಿರುವ ಕಾನೂನುಪರ 
ಹಕ್ಕು, ಸ್ವಂತ ವಂಶಜರಿಗಿರುವ ಹಕ್ಕಿನಂತೆಯೇ ಇರುವುದು. ಮಕ್ಕಳಾದ ಬಳಿಕ ಆ ಸ್ತ್ರೀಯನ್ನು ಮಾರಲಾಗದು. ಮಾಲಕನು 
ಮೃತನಾದೊಡನೆ ಅವಳು ತಾನಾಗಿಯೇ ಬಿಡುಗಡೆ ಹೊಂದುವಳು. 


ಕಾಂಡ -5 


4. ಅನ್ನಿಸಾ ۱ ' 261 


Hn پردسیوے پا ک‎ EEE, 
4 سو یع‎ RGA bey! 


ISLE GE NN dbs LL 
ಒಪ್ಪಂದವೇನಾದರೂ ಆಗಿದ್ದರೆ, ಅದರಲ್ಲೇನೂ ದೋಷವಿಲ್ಲ. ನಿಶ್ಚಯವಾಗಿಯೂ ಅಲ್ಲಾಹನು ಸರ್ವಜ್ಞನೂ 
ಮಹಾ ಧೀಮಂತನೂ ಆಗಿರುತ್ತಾನೆ. ನಿಮ್ಮಲ್ಲಾರಾದರೂ ಕುಲೀನ ಮುಸ್ಲಿಮ್‌ ಸ್ತ್ರೀ(ಮುಪ್ಸನಾತ್‌) ಯರೊಂದಿಗೆ 
ವಿವಾಹ ಮಾಡಿಕೊಳ್ಳುವಷ್ಟು ಸ್ಥಿತಿವಂತನಾಗಿರದಿದ್ದರೆ, ನಿಮ್ಮ ಸ್ವಾಧೀನದಲ್ಲಿರುವ ವಿಶ್ವಾಸಿನಿಯರಾದ ದಾಸಿಯರ 
ಪೈಕಿ ಯಾರೊಂದಿಗಾದರೂ ವಿವಾಹ ಮಾಡಿಕೊಳ್ಳಲಿ. ಅಲ್ಲಾಹನು ನಿಮ್ಮ ವಿಶ್ವಾಸಗಳನ್ನು ಚೆನ್ನಾಗಿ 
ಬಲ್ಲವನಾಗಿರುತ್ತಾನೆ. ನೀವೆಲ್ಲರೂ ಒಂದೇ ವರ್ಗಕ್ಕೆ ಸೇರಿದವರು. ಆದುದರಿಂದ ನೀವು ಅವರ ಪೋಷಕರ 
ಅನುಮತಿಯಿಂದ ಅವರೊಂದಿಗೆ ವಿವಾಹ ಮಾಡಿಕೊಳ್ಳಿರಿ ಮತ್ತು ಅವರು ವಿವಾಹ ಬಂಧನದಲ್ಲಿ ಸುರಕ್ಸಿತೆ 
(ಮುಹ್ಸನಾತ್‌)ಯರಾಗಿರುವಂತೆಯೂ ಮುಕ್ತ ಲೈಂಗಿಕ ಸಂಬಂಧ ಹೊಂದಿರದಂತೆಯೂ ರಹಸ ಕಾಮುಕರನ್ನು 
ಅರಸದಂತೆಯೂ ಉತ್ತಮ ರೀತಿಯಲ್ಲಿ ಅವರ ವಿವಾಹ ಧನವನ್ನು ಅವರಿಗೆ ಸಲ್ಲಿಸಿರಿ. ಅನೆರು ವಿವಾಹ 


5) ಈ ರೀತಿಯಲ್ಲಿ ಒಬ್ಬನ ವಶಕ್ಕೆ ಬಂದ ಸ್ತ್ರೀಯರನ್ನು ಅವಳ ಮಾಲಕನು ಇನ್ನೊಬ್ಬನಿಗೆ ವಿವಾಹ ಮಾಡಿಕೊಟ್ಟರೆ, ಅವಳಿಂದ 
ಇತರ ಎಲ್ಲಾ ಸೇವೆಗಳನ್ನು ಪಡೆಯುವ ಹಕ್ಕು ಮಾಲಕನಿಗೆ ಇದೆ. ಆದರೆ ಕಾಮಾಪೇಕ್ಲೆಯನ್ನು ಅವಳೊಂದಿಗೆ ನೀಗಿಸುವ ಹಕ್ಕು 
ಅವನಿಗೆ ಇರುವುದಿಲ್ಲ. | 

6) ಧರ್ಮಶಾಸ್ತ್ರವು ಪತ್ನಿಯರ ಬಗ್ಗೆ ನಾಲ್ಕರ ಮಿತಿಯನ್ನಿರಿಸಿದಂತೆ ಈ ದಾಸಿಯರ ಸಂಖ್ಯೆಗೆ ಮಿತಿಯನ್ನಿರಿಸಲಿಲ್ಲ. ಇದರ 
ಉದ್ದೇಶವು ಧನಿಕರು ಬೇಕಾದಷ್ಟು ಸಂಖ್ಯೆಯಲ್ಲಿ ದಾಸಿಯರನ್ನು ಖರೀದಿಸಿಟ್ಟು ತಮ್ಮ ಮನೆಗಳನ್ನು ಭೋಗ ವಿಲಾಸಗೃಹಗಳನ್ನಾಗಿ 
ಮಾಡಿಕೊಳ್ಳಬಹುದೆಂದಲ್ಲ. ಯುದ್ದ ಪರಿಸ್ಲಿತಿಯು ಅನಿಶ್ಚಿತವಾಗಿರುವುದೇ ಈ ಸಂಖ್ಯೆ ಅನಿಶ್ಚಿತವಾಗಿರಲು ಕಾರಣ. 

7) ಸರಕಾರವು ಕಾನೂನು ಪ್ರಕಾರ ಯಾರಿಗಾದರೂ ಯುದ್ಧ ಕೈದಿಗಳನ್ನು ನೀಡಿದ್ದರೆ, ಅವರ ಮೇಲಿನ ಹಕ್ಕು ಸಹ ಇತರ 
ಎಲ್ಲಾ ಹಕ್ಕುಗಳಂತೆಯೇ ವರ್ಗಾವಣೆಗೊಳಿಸತಕ್ಕದ್ದಾಗಿದೆ. 

8) ವಿವಾಹವು ಒಂದು ಕಾನೂನು ಪರ ಕ್ರಿಯೆಯಾಗಿರುವಂತೆಯೇ ಸರಕಾರದಿಂದ ಯುದ್ದ ಕೈದಿಗಳನ್ನು ಕ್ರಮವಾಗಿ 
ಕೊಡುವುದೂ ಕಾನೂನುಪರ ಕ್ರಿಯೆಯೇ ಆಗಿರುತ್ತದೆ. ಆದುದರಿಂದ ವಿವಾಹದ ಬಗ್ಗೆ ಅಸಹ್ಮ ಪಡದವರು ದಾಸಿಯರೊಂದಿಗೆ 
ರಮಿಸುವ ವಿಷಯದಲ್ಲಿ ವೃಥಾ ಅಸಹ್ಮಪಡಲು ಯಾವ ನ್ಯಾಯಬದ್ಧ ಕಾರಣವೂ ಇಲ್ಲ. 

9) ಒಬ್ಬ ವಲೀ(ಪೋಷಕನು) ಓರ್ವ ಸ್ತ್ರೀಯನ್ನು ಒಬ್ಬನಿಗೆ ನಿಕಾಹ್‌ ಮಾಡಿಕೊಟ್ಟ ಬಳಿಕ ಅವನಿಗೆ ಅವಳನ್ನು ಹಿಂದಕ್ಕೆ 
ಪಡೆಯುವ ಹಕ್ಕು ಹೇಗೆ ಇರುವುದಿಲ್ಲವೋ ಹಾಗೆಯೇ ಸರಕಾರವು ಸೆರೆಯಾಳುಗಳ ಪೈಕಿ ಒಬ್ಬ ಸ್ತ್ರೀಯನ್ನು ಒಬ್ಬನಿಗೆ ಕೊಟ್ಟ ಬಳಿಕ 
ಆಕೆಯನ್ನು ಮರಳಿ ಪಡೆಯುವ ಹಕ್ಕೂ ಸರಕಾರಕ್ಕಿಲ್ಲ. 

10) ಒಬ್ಬ ಸೇನಾಪತಿಯು ತನ್ನ ಸೈನಿಕರಿಗೆ ಸೆರೆಯಲ್ಲಿರುವ ಸ್ತ್ರೀಯರನ್ನು ತಾತ್ಕಾಲಿಕವಾಗಿ ಕಾಮಪಿಪಾಸೆಯನ್ನು ನೀಗಿಸಿಕೊಳ್ಳಲು 
ಅನುಮತಿ ಕೊಟ್ಟರೆ ಇದು ಇಸ್ಲಾಮೊ ಕಾನೂನಿನ ಪ್ರಕಾರ ಅಪರಾಧವಾಗುವುದು. ಇದರಲ್ಲಿ ಮತ್ತು ವ್ಯಭಿಚಾರದಲ್ಲಿ ಏನೂ 
ವ್ಯತ್ಯಾಸವಿಲ್ಲ. ವ್ಯಭಿಚಾರವು ಇಸ್ಲಾಮೊ ಕಾನೂನಿನ ಪ್ರಕಾರ ಮಹಾ ಅಪರಾಧ. 

45. ಅರ್ಥಾತ್‌- ಸಮಾಜದಲ್ಲಿ ಜನರ ನಡುವೆ ಇರುವ ಸ್ಥಾನಮಾನಗಳ ವೃತ್ಕಾಸಗಳು ಕೇವಲ ಪರಿಚಯ ಸೂಚಕವಾಗಿರುತ್ತವೆ. 
ವಾಸ್ತವದಲ್ಲಿ ಎಲ್ಲ ಮುಸ್ಲಿಮರೂ ಸರಿಸಮಾನರಾಗಿರುತ್ತಾರೆ. ಅವರೊಳಗೆ ನಿಜವಾದ ಶ್ರೇಷ್ಠತೆ ಒಂದು ವೇಳೆ ಇದ್ದರೆ, ಅದು 
'ಈಮಾನ್‌'(ಸತ್ಯವಿಶ್ವಾಸುನದ್ದಾಗಿರುತ್ತದೆ. ಇದು ಕೇವಲ ದೊಡ್ಡ ಮನೆತನಗಳಿಗೆ ಕಾದಿಟ್ಟ ಸೊತ್ತಾಗಿರಲು ಸಾಧ್ಯವೇ ಇಲ್ಲ. ಒಬ್ಬ 
ದಾಸಿಯು ಈಮಾನ್‌ ಮತ್ತು ಸಜ್ಜಾರಿತ್ಯ್ಯಗಳ ದೃಷ್ಟಿಯಿಂದ ಓರ್ವ ಕುಲೀನ ಸ್ತ್ರೀಗಿಂತ ಉನ್ನತ ಮಟ್ಟದಲ್ಲಿರಲು ಸಾಧ್ಯವಿದೆ. 


ಕಾಂಡ -5 


262 ಕುರ್‌ಆನ್‌ ವ್ಯಾಖ್ಯಾನ 


py) ೨ 


ES ೬‏ ائلہ غقوی ಹುಬ ರೂಂ‏ لثم 2 میں 
ಬಂಧನದಲ್ಲಿ ಸುರಕ್ಷಿತರಾದ ಬಳಿಕ ವ್ಯಭಿಚಾರಕ್ಕಿಳಿದರೆ, ಅವರಿಗೆ ಕುಲೀನ ಸ್ತೀ(ಮುಷ್ಸನಾತ್‌)ಯರಿಗೆ‏ 
ನಿಶ್ಚಯಿಸಿರುವ ಶಿಕ್ಷೆಯ ಅರ್ಧಾಂಶ ಶಿಕ್ಷೆಯ ವಿಧಿ ಇದೆ. ನಿಮ್ಮ ಪೈಕಿ, ವಿವಾಹವಾಗದಿರುವ ಕಾರಣ‏ 
ಸಂಯಮ ಮುರಿದು ಹೋಗಬಹುದೆಂಬ ಅತಂಕವಿರುವವರಿಗಾಗಿ ಈ ಸೌಲಭ್ಯವನ್ನು ಒದಗಿಸಲಾಗಿದೆ. ಆದರೆ‏ 
ನೀವು ತಾಳ್ಮೆ ವಹಿಸಿದರೆ ಇದು ನಿಮಗೆ ಇನ್ನಷ್ಟು ಉತ್ತಮ. ಅಲ್ಲಾಹ್‌ ಕ್ಷಮಿಸುವಾತನೂ ಕರುಣಾನಿಧಿಯೂ‏ 
ಆಗಿರುತ್ತಾನೆ,‏ 

(26-28) ಅಲ್ಲಾಹನು ನಿಮಗಿಂತ ಮುಂಚೆ ಗತಿಸಿಹೋದ ಸಜ್ಜನರು ಅನುಸರಿಸುತ್ತಿದ್ದ ವಿಧಾನಗಳನ್ನು 
ನಿಮಗೆ ತೋರಿಸಿಕೊಡಲಿಕ್ಕೂ ಅವುಗಳಂತೆ ನಿಮ್ಮನ್ನು ನಡೆಸಲಿಕ್ಕೂ ಇಚ್ಛಿಸುತ್ತಾನೆ. ಅವನು ತನ್ನ ಕೃಷೆಯೊಂದಿಗೆ 


46. ಸ್ಥೂಲ ದೃಷ್ಟಿಗೆ ಇಲ್ಲೊಂದು ತೊಡಕಿದ್ದಂತೆ ತೋರುತ್ತದೆ. 'ರಜ್ಮ್‌'(ಬಹಿರಂಗವಾಗಿ ಕಲ್ಲೆಸೆದು ಕೊಲ್ಲುವ ಶಿಕ್ಲೆ)ನ್ನು 
ವಿರೋಧಿಸುವ ಖಾರಿಜೀಗಳೂ ಣನ್ನಿತರರೂ ಇದನ್ನೇ ಆಧಾರವಾಗಿರಿಸಿರುತ್ತಾರೆ. ಇಸ್ಲಾಮೂ ಧರ್ಮಶಾಸ್ತ್ರವು ವಿವಾಹಿತ ಸ್ವತಂತ್ರ 
ಸ್ವೀಗೆ, ಆಕೆ ವ್ಯಭಿಚಾರವೆಸಗಿದ ಅಪರಾಧಕ್ಕಾಗಿ ರಜ್ಮ್‌ ಶಿಕ್ಸೆ ವಿಧಿಸಿದ್ದರೆ, ದಾಸಿಗೆ ಕೊಡಲಾಗುವ ಅದರ ಅರ್ಧಾಂಶ ಶಿಕ್ಸೆ ಯಾವುದು? 
ಇಸ್ಲಾಮಿನಲ್ಲಿ 'ರಜ್ಮ್‌'ನ ಶಿಕ್ಷೆಯು ಖಂಡಿತವಾಗಿಯೂ ಇಲ್ಲವೆಂಬುದಕ್ಕೆ ಇದು ಆಧಾರವೆಂದು ಅವರು ಹೇಳುತ್ತಾರೆ. ಆದರೆ ಅವರು 
ಕುರ್‌ಆನಿನ ವಾಕ್ಕಗಳ ಬಗ್ಗೆ ವಿನೇಚನೆಯನ್ನೇ "ನಡೆಸಿಲ್ಲ. ಈ ರುಕೂಲ್‌ನಲ್ಲಿ 'ಮುಹೃನಾತ್‌' ಎಂಬ ಪದವು ಎರಡು ವಿಭಿನ್ನ 
ಅಥ್ಯಗಳಲ್ಲಿ ಉಪಯೋಗವಾಗಿದೆ. ಗಂಡಂದಿರ ರಕ್ಸಣೆ ಪಡೆದಿರುವ ವಿವಾಹಿತ ಸ್ತ್ರೀಯರು ಎಂಬುದೊಂದು. ವಿವಾಹವಾಗದಿದ್ದರೂ 
ಕುಟುಂಬದ ರಕ್ಷಣೆ ಪಡೆದಿರುವ ಕುಲೀನ ಸ್ತ್ರೀಯರು ಎಂಬುದು ಇನ್ನೊಂದು. ಪ್ರಸ್ತುತ ಸೂಕ್ತದಲ್ಲಿ 'ಮುಹ್ಸನಾತ್‌' ಎಂಬ ಪದ 
ಬಾಸಿ' ಎಂಬುದರ ವಿರುದ್ಧವಾಗಿ ಕುಲೀನ ಸ್ತ್ರೀಯರ ಬಗ್ಗೆ ಎರಡನೆಯ ಅರ್ಥದಲ್ಲಿ ಉಪಯೋಗಿಸಲಾಗಿದೆಯೇ ವಿನಾ ಮೊದಲನೆಯ 
ಅರ್ಥದಲ್ಲಲ್ಲ. ಇದು ಸೂಕ್ತದಲ್ಲಿ ಅಡಕವಾಗಿರುವ ವಿಷಯದಿಂದಲೇ ತಿಳಿಯುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ದಾಸಿಯರಿಗೆ 
'ಮುಷ್ಸನಾತ್‌' ಎಂಬ ಪದವನ್ನು ಒಂದನೆಯ ಅರ್ಥದಲ್ಲಿ ಉಪಯೋಗಿಸಲಾಗಿದ್ದು ಅವರಿಗೆ ವಿವಾಹದ ರಕ್ಸಣೆ ಪ್ರಾಪ್ರವಾದಾಗ 
(ಫಯಿದಾ ಉಹ್ಟಿನ್ನ) ಅವರಿಗೆ ವ್ಯಭಿಚಾರವೆಸಗಿದ ಅಪರಾಧಕ್ಕೆ ಇಲ್ಲಿ ಹೇಳಿರುವ ಶಿಕ್ಷೆಯನ್ನು ಕೊಡಲಾಗುವುದು. ಇನ್ನೂ ಆಳವಾಗಿ 
ಅವಲೋಕಿಸಿದಾಗ ಕುಲೀನ ಸ್ತ್ರೀಗೆ ಇಮ್ಮಡಿ ರಕ್ಟಣೆಗಳಿರುವುದು ಸರಿಯಾಗಿ ಕಂಡುಬರುತ್ತದೆ. ಒಂದನೆಯದು ಕುಟುಂಬದ 
ರಕ್ಷೆಣೆಯಾಗಿದ್ದು ಅದರಿಂದಾಗಿ ವಿವಾಹದ ಹೊರತೂ ಅವಳು ಮುಹ್ಸನಃ ಆಗಿರುತ್ತಾಳೆ. ಇನ್ನೊಂದು, ಪತಿಯ ರಕ್ಷಣೆಯಾಗಿದ್ದು 
ಕುಟುಂಬದ ರಕ್ಷಣೆಯ ಮೇಲೆ ಇಜೊಂದು ಹೆಚ್ಚಿನ ರಕ್ಸಣೆಯಾಗಿರುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ಒಬ್ಬ ದಾಸಿಯು ಅವಳು 
ದಾಸಿಯಾಗಿರುವವರೆಗೂ ಮುಹೃನಃ ಆಗಿರುವುದಿಲ್ಲ. ಏಕೆಂಧರೆ ಅವಳಿಗೆ ಕುಟುಂಬದ ರಕ್ಷಣೆ ಪ್ರಾಪ್ತವಿಲ್ಲ. ಆದರೆ 
ವಿವಾಹವಾಬಾಗಲೇನೋ ಪತಿಯ ರಕ್ಷಣೆ ಸಿಗುವುದಾದರೂ ಅದೂ ಅಪೂರ್ಣ. ಹೇಗೆಂದರೆ ಪಶಿಯ ರಕ್ಸಣೆಯಲ್ಲಿ ಬಂದ ಬಳಿಕವೂ 
ಅವಳು ಯಜಮಾನನ ದಾಸ್ಯದಿಂದ ಮುಕ್ತಳಾಗಿರುವುದಿಲ್ಲ. ಸಮಾಜದಲ್ಲಿ ಕುಲೀಸ ಸ್ರೀಗಿರುವ ಸ್ಥಾನಮಾನಗಳೂ ಅವಳಿಗೆ 
ಲಭಿಸುವುದಿಲ್ಲ. ಆದುದರಿಂದ ಅವಳಿಗೆ ಕೊಡಲಾಗುವ ون‎ ಅವಿವಾಹಿತ ಕುಲೀನ ಸ್ತ್ರೀಗೆ ಕೊಡುವ ಶಿಕ್ಷೆಯ ಅರ್ಧಾಂಶವಾಗಿರುವುದೇ 
ವಿನಾ ವಿವಾಹಿತ ಕುಲೀನ ಸ್ತ್ರೀಗೆ ಕೊಡುವ ಶಿಕ್ಷೆಯ ಅರ್ಧಾಂಶವಲ್ಲ. 'ಅನ್ನೂರ್‌' ಅಧ್ಯಾಯದ ಎರಡನೆಯ ಸೂಕ್ತದಲ್ಲಿ 
ಪ್ರಸ್ತಾಪಿಸಿರುವ ವ್ಯಭಿಚಾರದ ಶಿಕ್ಷೆಯು ಅವಿವಾಹಿತ ಕುಲೀನ ಸ್ತೀಯರಿಗಾಗಿದ್ದು (ನೂರು ಛಡಿಯೇಟುಗಳ ಶಿಕ್ಲೆ) ಇಲ್ಲಿ ಅವರ 
ವಿರುದ್ಧ ವಿವಾಹಿತ ದಾಸಿಯರ ಶಿಕ್ಷೆಯು ಅರ್ಧಾಂಶ (ಐವತ್ತು ಛಡಿಯೇಟು ಶಿಕ್ಸೆ) ವಿರುವುದೆಂದೂ ಇದರಿಂದಲೇ ತಿಳಿದುಬರುತ್ತದೆ. 
ವಿವಾಹಿತ ಕುಲೀನ ಸ್ತ್ರೀಯರು ಇಮ್ಮಡಿ ರಕ್ಸೆಣೆಯನ್ನು ಮುರಿಯುವುದರಿಂದ ಅವರು ಅವಿವಾಹಿತ 'ಮುಹ್ಸನಾತ್‌'ರಿಗಿಂತ ಅಧಿಕ 
ಶಿಕ್ಷೆಗೆ ಅರ್ಹರಾಗಿರುತ್ತಾರೆ. ಕುರ್‌ಆನ್‌ ಅವರಿಗೆ 'ರಜ್ಮ್‌'ನ ಶಿಕ್ಷೆಯನ್ನು ಸೃ್ಪಷ್ಟೋಕ್ತಿಗಳಿಂದ ಸಾರದಿದ್ದರೂ ಅದು ಅತ್ಯಂತ ಲಘುವಾಗಿ 
ಅದರ ಕಡೆಗೇ ಸೂಚನೆ ನೀಡಿರುತ್ತದೆ. ಇದು ಮಂದ ಬುದ್ದಿಗಳಿಗೆ ಎಟುಕದಿರಬಹುದು. ಆದರೆ ಪ್ರವಾದಿಯ يد‎ ಬುದ್ದಿಯಿಂದ 
ಮರೆಯಾಗಿರಲು ಸಾಧ್ಯವೇ ಇಲ್ಲ. 

47. ಅರ್ಥಾತ್‌- ಕುಲೀನ ಸ್ತ್ರೀಯೊಂದಿಗೆ ವಿವಾಹ ಮಾಡಿಕೊಳ್ಳಲು ಅಶಕ್ತನಾಗಿದ್ದರೆ, ದಾಸಿಯ 'ಮಾಲಕನೊಡನೆ ಅನುಮತಿ 
ಪಡೆದು ಅವಳೊಂದಿಗೆ ವಿವಾಹ ಮಾಡಿಕೊಳ್ಳಲಿಕ್ಕಿರುವ ಸೌಲಭ್ಯ, 


ಕಾಂಡ -5 


4. ಅನ್ನಿಸಾ 263 


SE LE 
ಮತ ರಿಯ Get 


PA 
[CO مرو‎ 
ین سے و مد دھ - دے ھا وپ‎ : 


ನಿಮ್ಮ ಕಡೆಗೆ ಲಕ್ಸ್ಯವಿಡಲು ಉದ್ದೇಶಿಸುತ್ತಾನೆ. ಅಲ್ಲಾಹನು ಸರ್ವಜ್ಜನೂ ಮಹಾ ಧೀಮಂತನೂ ಆಗಿರುತ್ತಾನೆ. * 
ಅಲ್ಲಾಹನಂತೂ ತನ್ನ ಕೃಪೆಯೊಂದಿಗೆ ನಿಮ್ಮ ಕಡೆ ಲಕ್ಸ್ಕವಿಡಲು ಬಯಸುತ್ತಾನೆ. ಅದರೆ, ತನ್ನ 
ದೇಹೇಚ್ಛೆಗಳನ್ನನುಸರಿಸುವವರು, ನೀವು ಸನ್ಮಾರ್ಗವನ್ನು ಬಿಟ್ಟು ಬಹುದೂರ ತೊಲಗಬೇಕೆಂದು ಇಚ್ಛಿಸುತ್ತಾರೆ." 
ಅಲ್ಲಾಹನು ನಿಮ್ಮ ಮೇಲಿನ ಬಾಧ್ಯತೆಗಳನ್ನು ಹಗುರಗೊಳಿಸ ಬೇಕೆಂದಿಚ್ಛಿಸುತ್ತಾನೆ. ಏಕೆಂದರೆ ಮನುಷ್ಮನನ್ನು 
ದುರ್ಬಲನಾಗಿ ಸೃಷ್ಟಿಸಲಾಗಿದೆ. 


48. ಅಧ್ಯಾಯದ ಆರಂಭದಿಂದ ಇಲ್ಲಿಯ ವರೆಗೆ ಕೊಡಲಾಗಿರುವ ನಿರ್ದೇಶನಗಳು ಮತ್ತು ಈ ಅಧ್ಯಾಯದ ಅವಶೀರ್ಣಕ್ಕಿಂತ 
ಮುಂಚೆ ಅಲ್‌ಬಕರಃ ಅಧ್ಯಾಯದಲ್ಲಿ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ನೀಡಲಾಗಿದ್ದ ನಿರ್ದೇಶನಗಳ ಕಡೆಗೆ ಒಟ್ಟಾಗಿ 
ಸೂಚನೆ ನೀಡುತ್ತ ಇವು ಎಲ್ಲ ಕಾಲಘಟ್ಟದಲ್ಲಿ ಬಂದ ಪ್ರವಾದಿಗಳ ಹಾಗೂ ಪುಣ್ಮ ಪುರುಷರ ಅನುಯಾಯಿಗಳು ಅನುಸರಿಸುತ್ತ 
ಬಂದಿರುವಂತಹ ಸಾಮಾಜಿಕ ನೈತಿಕ ಮತ್ತು ಸಾಂಸ್ಕೃತಿಕ ನಿಯಮಗಳಿಂದೂ ಈ ರೀತಿ ನಿಮ್ಮನ್ನು ಅಜ್ಞಾನಾವಸ್ಥೆಯಿಂಡ ಹೊರತೆಗೆದು 
ಸಜ್ಜನರ ಜೀವನ ಪದ್ಧತಿಯ ಕಡೆಗೆ ಮಾರ್ಗದರ್ಶನ ಮಾಡುತ್ತಿರುವುದು ಅಲ್ಲಾಹನ ಮಹತ್ತಾದ ಕೃಪೆ ಎಂದೂ ಇಲ್ಲಿ ಹೇಳಲಾಗುತ್ತಿದೆ. 

49. ಇದು ಕಪಟವಿಶ್ವಾಸಿಗಳೆ, ಸಂಪ್ರದಾಯವಾದಿ ಅಜ್ಞಾನಿಗಳ ಮತ್ತು ಸುತ್ತಮುತ್ತಲಿನ ಯಹೂದಿಯರ ಕಡೆಗೆ ಸೂಚನೆ. ಹಲವು 
ಶತಮಾನಗಳಿಂದ ಬೇರೂರಿ ನೆಲೆಸಿದ್ದ ಭ್ರಾಮಕ ಕಂದಾಚಾರಗಳ ವಿರುದ್ದ ಕೈಗೊಂಡ ಸುಧಾರಣಾ ಕಾರ್ಯವು ಕಪಟವಿಶ್ವಾಸಿಗಳಿಗೂ 
ಸಂಪ್ರದಾಯವಾದಿಗಳಿಗೂ ಅತ್ಯಂತ ಅಸಹನೀಯವಾಗಿತ್ತು. ಮೃತನು ಬಿಟ್ಟು ಹೋದ ಸೊತ್ತಿನಲ್ಲಿ ಹೆಣ್ಣು ಮಕ್ಕಳಿಗೆ ಪಾಲು, ವಿಧವೆಯರಿಗೆ 
ಪತಿಗೃಹದ ಬಂಧನದಿಂದ ವಿಮೋಚನೆ ಮತ್ತು ಇದ್ದತ್‌ ಅವಧಿ ಮುಗಿದ ಬಳಿಕ ತನಗೆ ಇಷ್ಟ ಬಂದವನೊಂದಿಗೆ ವಿವಾಹ ಮಾಡಿಕೊಳ್ಳುವ 
ಸ್ವಾತಂತ್ರ್ಯ, ಮಲತಾಯಿಯೊಂದಿಗೆ ವಿವಾಹ ನಿಷೇಧ, ಇಬ್ಬರು ಸಹೋದರಿಯರನ್ನು ಏಕಕಾಲದಲ್ಲಿ ಒಬ್ಬನೆ ವಿವಾಹ ಬಂಧನದಲ್ಲಿ ರಿಸುವುದರ 
ನಿಷೇಧ, ದತ್ತುಪುತ್ರನಿಗೆ ಸೊತ್ತಿನಲ್ಲಿ ಹಕ್ಕಿಲ್ಲದಿರುವುದು, ದತ್ತು ಸ್ವೀಕರಿಸಿದಾತನು ತನ್ನ ದತ್ತುಪುತ್ರನ ವಿಧವೆ ಅಥವಾ ವಿಚ್ಛೇದಿತೆಯನ್ನು 
ವಿವಾಹ ಮಾಡಿಕೊಳ್ಳುವುದರ ಬಗ್ಗೆ ಧರ್ಮಸಮ್ಮಶಿ, ಇವೇ ಮೊದಲಾದ ಇತರ ಸುಧಾರಣೆಗಳ ಬಗ್ಗೆ ಪ್ರಾಯಸ್ಥರೂ ಪೂರ್ವಿಕರ 
ಕಂದಾಚಾರ ಪ್ರಿಯರೂ ಸಿಡಿದೇಳುತ್ತಿದ್ದರು. ಈ ಆಜ್ಞೆಗಳ ಕುರಿತು ಬಹುಕಾಲದ ವರೆಗೂ ಪಿಸುಮಾತುಗಳು ನಡೆಯುತ್ತಲೇ ಇದ್ದುವು. 
ಕಿಡಿಗೇಡಿಗಳು ಇಂತಹ ವಿಷಯಗಳನ್ನು ಎತ್ತಿಕೊಂಡು ಪ್ರವಾದಿ(ಸ) ಮತ್ತು ಅವರ ಸುಧಾರಣಾ ಆಂಜೋಲನದ ವಿರುದ್ಧ ಜನರನ್ನು 
ಕೆರಳಿಸುತ್ತಲೇ ಇದ್ದರು. ಉದಾ- ಈಗ ನಿಪಿದ್ದವೆಂದು ಸಾರಿರುವ ಕ್ರಮ ಪ್ರಕಾರ ಹಿಂದೆ ನಡೆದಿದ್ದ ವಿವಾಹಗಳಲ್ಲಿ ಜನಿಸಿದ ಮಕ್ಕೆಳೆ 
ಮುಂದೆ, "ಇದೋ ಇಂದು ಜಾರಿಗೆ ಬಂದಿರುವ ಹೊಸ ಮಾದರಿಯ ಕಾನೂನು ಪ್ರಕಾರ ನಿನ್ನ ಮಾತಾಪಿತರ ಸಂಬಂಧವು 
ಧರ್ಮಬಾಹಿರವೆಂದು ಸಾರಲಾಗಿದೆ" ಎಂಬಿತ್ಯಾದಿ ಹೇಳಿ ಕೆರಳಿಸುತ್ತಿದ್ದರು. ಹೀಗೆ ದೇವಾದೇಶದ ಮೂಲಕ ಮಾಡಲಾಗುತ್ತಿದ್ದ ಸುಧಾರಣಾ 
ಕಾರ್ಯಗಳಿಗೆ ಕಿಡಿಗೇಡಿಗಳು ತಡೆಯನ್ನುಂಟು ಮಾಡುತ್ತಿದ್ದರು. 

ಇನ್ನೊಂದೆಡೆ ಯಹೂದಿಯರು ದೇವನಿರ್ಮಿತವಾಗಿದ್ದ ಮೂಲ ಧರ್ಮಶಾಸ್ತ್ರದ ಮೇಲೆ, ತಮ್ಮ ಹಸ್ತಕ್ಸೇಪಗಳಿಂದ ಅನೇಕ 
ಸ್ವಯಂ ಕಲ್ಪಿತ ವಿಧಿ ಮತ್ತು ಆಚಾರಗಳ ದಟ್ಟವಾದ ಹೊದಿಕೆ ಹೊದಿಸಿಟ್ಟಿದ್ದರು. ಅವರು ಧರ್ಮಶಾಸ್ತ್ರದಲ್ಲಿ ಅನೇಕಾನೇಕ 
ಪ್ರತಿಬಂಧಗಳನ್ನೂ ಸಂಕೀರ್ಣತೆಗಳನ್ನೂ ಕಾಠಿಣ್ಯಗಳನ್ನೂ ಹೆಚ್ಚಿಸಿಕೊಂಡಿದ್ದರು. ಅನೇಕ ಹಲಾಲ್‌ ವಸ್ತುಗಳನ್ನು ತಮ್ಮ ಮೇಲೆ | 
ಹರಾಮ್‌ ಮಾಡಿಕೊಂಡಿದ್ದರು. ಹಲವು ಕಾಲ್ಪನಿಕ ವಿಷಯಗಳನ್ನು ಅವರು ದೇವ ಶಾಸನದಲ್ಲಿ ಸೇರಿಸಿಕೊಂಡಿದ್ದರು. ಈಗ ಕುರ್‌ಆನ್‌ 
ಮುಂದಿಡುತ್ತಿದ್ದ ಅತ್ಯಂತ ಸರಳವಾದ ಧರ್ಮಶಾಸ್ತ್ರದ ಮಹತ್ವವನ್ನರಿಯುವುದು ಅವರ ವಿದ್ವಾಂಸರ ಹಾಗೂ ಜನಸಾಮಾನ್ಯರ" 
ಅಭಿರುಚಿಗೆ ವ್ಯತಿರಿಕ್ತವಾಗಿತ್ತು. ಅವರು ಕುರ್‌ಆನಿನ ಆದೇಶಗಳನ್ನು ಕೇಳಿ ಚಡಪಡಿಸುತ್ತಿದ್ದರು. ಒಂದೊಂದು ವಿಷಯಕ್ಕೆ ಸಂಬಂಧಿಸಿ 
ನೂರಾರು فا مہوت‎ ಎತ್ತುತ್ರಿದ್ದರು. ಕುರ್‌ಆನ್‌ ತಮ್ಮ ಕರ್ಮಶಾಸ್ತ್ರಜ್ಞರ ಸಮಸ್ತ ಅನ್ವೇಷಣೆಗಳಿಗೂ ಪೂರ್ವಿಕರ ಎಲ್ಲ 


ಕಾಂಡ -5 


24 ಕುರ್‌ಆನ್‌ ವ್ಯಾಖ್ಯಾನ 


ESAS Hs dinzets 
ಕ ಮ ಸಂಟ) its و ہم‎ 


(29-31) ಓ ಸತ್ಯವಿಶ್ವಾಸಿಗಳೇ, ನೀವು ಪರಸ್ಪರರ ಸಂಪತ್ತನ್ನು ಅನುಚಿತ ರೀತಿಯಿಲದ ಕಬಳಿಸಬೇಡಿರಿ. 
ಲೇವಾದೇವಿಗಳು ಪರಸ್ಪರ ಒಪ್ಪಿಗೆಯಿಂದಾಗಬೇಕು. ನಿಮ್ಮನ್ನು ನೀವೇ ವಧಿಸಿಕೊಳ್ಳಬೇಡಿರಿ.5! ಅಲ್ಲಾಹನು 
ನಿಮ್ಮ ಮೇಲೆ ಕೃಪೆಯುಳ್ಳವನೆಂಬುದನ್ನು ಖಾತ್ರಿಯಾಗಿ ನಂಬಿರಿ. ಯಾರಾದರೂ ಅನ್ಯಾಯ ಅತಿರೇಕಗಳೊಂದಿಗೆ 


ಕಂದಾಚಾರಗಳಿಗೂ ಅಸಂಬದ್ಧ ಮಾತುಗಳಿಗೂ ದೇವ ಧರ್ಮಶಾಸ್ತವೆಂಬ ಮಾನ್ಮತೆ ನೀಡಬೇಕು. ಅನ್ಯಥಾ ಅದು ದೇವಗ್ರಂಥವಲ್ಲವೆಂಬ 
ವಾದ ಅವರದ್ದಾಗಿತ್ತು. ಉದಾ:- ಯಹೂದಿಯರಲ್ಲಿ ಮುಟ್ಟಾದ ಸ್ತ್ರೀಯನ್ನು ಸಂಪೂರ್ಣ ಹೊಲಸೆಂದು ತಿಳಿಯಲಾಗುತ್ತಿತ್ತು. ಅವಳು 
ಮಾಡಿದ ಅಡುಗೆಯನ್ನು ಉಣ್ಣುತ್ತಿರಲಿಲ್ಲ. ಅವಳು ಕೊಟ್ಟ ನೀರನ್ನು ಕುಡಿಯುತ್ತಿರಲಿಲ್ಲ. ಅವಳೊಟ್ಟಿಗೆ ಒಂದೇ ಚಾಪೆಯಲ್ಲಿ 
ಕೂರುತ್ತಿರಲಿಲ್ಲ. ಹೆಚ್ಚೇಕೆ ಅವಳ ಕೈಗೆ ಕೈ ತಾಗುವುದನ್ನೂ ಅಸಹ್ಮವೆಂದು ಭಾವಿಸುತ್ತಿದ್ದರು. ಆ ಅವಧಿಯಲ್ಲಿ ಸ್ತ್ರೀಯು ತನ್ನ 
ಮನೆಯಲ್ಲೇ ಶಾನು ಅಸ್ಪೃಶ್ಮಳಾಗುತ್ತಿದ್ದಳು. ಯಹೂದಿಯರ ಸಂಪರ್ಕದಿಂದಾಗಿ ಈ ಪದ್ಧತಿಯ ಸೋಂಕು ಮದೀನಾ ಪಟ್ಟಣದ 
ಅನ್ಸಾರಿಗಳಿಗೂ ತಗಲಿತ್ತು. ಪ್ರವಾದಿವರ್ಯರು(ಸ) ಮದೀನಾಕ್ಕೆ ಆಗಮಿಸಿದಾಗ ಅವರೊಡನೆ ಈ ಕುರಿತು ವಿಚಾರಿಸಲಾಯಿತು. ಅದಕ್ಕೆ 
ಉತ್ತರ ರೂಪದಲ್ಲಿ ಅಲ್‌ಬಕರಃ ಅಧ್ಮಾಯದ 28ನೇ ರುಕೂಆಲ್‌ನ ಆರಂಭದಲ್ಲಿರುವ ಸೂಕ್ತ ಅವತೀರ್ಣಗೊಂಡಿತು. ಅದರ ಪ್ರಕಾರ, 
ಮುಟ್ಟಾದ ವೇಳೆ ದೈಹಿಕ ಸಂಪರ್ಕ ಮಾತ್ರ ನಿಷಿದ್ಧ. ಇತರ ಎಲ್ಲ ಸಂಬಂಧಗಳನ್ನೂ ಬೇರೆ ದಿನಗಳಲ್ಲಿ ಇದ್ದಂತೆಯೇ 
ಇರಿಸಿಕೊಳ್ಳಬೇಕು. ಈ ಕಾರಣದಿಂದಾಗಿ ಯಹೂದಿಯರಲ್ಲಿ ಕೋಲಾಹಲ ಉಂಟಾಯಿತು. ಈ ವ್ಯಕ್ತಿಯು ನಮ್ಮಲ್ಲಿರುವ 
ಹರಾಮ್‌ಗಳನ್ನೆಲ್ಲ ಹಲಾಲ್‌ ಮಾಡುವ ಹಾಗೂ ನಾವು ಮಲಿನವೆನ್ನುವುದನ್ನೆಲ್ಲ ಶುದ್ಧವೆನ್ನುವ ಪ್ರತಿಜ್ಞೆಯನ್ನೇ ಮಾಡಿಕೊಂಡಂಶಿದೆ 
ಎಂದು ಹೇಳಲಾರಂಭಿಸಿದರು. 

50. "ಅನುಚಿತ ರೀತಿಯಲ್ಲಿ" ಎಂದರೆ ಸತ್ಯಕ್ಕೆ ದೂರವಾದ ಹಾಗೂ ಧಾರ್ಮಿಕವಾಗಿಯೂ ನೈಶಿಕವಾಗಿಯೂ ಅನುಚಿತವಾದವುಗಳು. 
'ಲೇವಾದೇವಿ'ಗಳೆಂದರೆ ವ್ಯಾಪಾರ ಮತ್ತು ಉದ್ಯಮಗಳಲ್ಲಿ ಒಬ್ಬನು ಇನ್ನೊಬ್ಬನ ಅವಶ್ಯಕತೆಗಳನ್ನು ಪೂರೈಸಲಿಕ್ಕಾಗಿ ದುಡಿದಾಗ ಅವನು 
ಅದರ ಪ್ರಶಿಫಲ ಕೊಡುತ್ತಾನೆ. ಅದೇ ರೀತಿಯಲ್ಲಿ ಪ್ರತಿಫಲ ಮತ್ತು ಲಾಭಗಳೂ ಪರಸ್ಸರ ವಿನಿಮಯವಾಗಬೇಕೆಂದು ಇದರ ಅರ್ಥ. 
'ಪರಸ್ಪರ ಒಪ್ಪ್ಬಿಗೆಯಿಂದ' ಎಂದರೆ ಲೇವಾದೇವಿಯು ಅನುಚಿತ ಒತ್ತಡ, ಮೋಸ ಮತ್ತು ವಂಚನೆಗಳಿಂದ ಆಗಬಾರದು. ಲಂಚ 
ಮತ್ತು ಬಡ್ಡಿ ವ್ಯವಹಾರದಲ್ಲಿ ತೋರಿಕೆಗೆ ಒಪ್ಪಿಗೆ ಇರುವಂತೆ ಕಂಡರೂ ಈ ಒಪ್ಬಿಗೆಯು ವಾಸ್ತವದಲ್ಲಿ ಒತ್ತಾಯ ಪೂರ್ವಕವಾಗಿರುತ್ತದೆ. 
ಜೂಜಿನಲ್ಲಿಯೂ ಬಾಹ್ಮ ದೃಷ್ಟಿಯಲ್ಲಿ ಒಪ್ಪಿಗೆ ಇರುವಂತೆಯೇ ತೋರುತ್ತದೆ. ಆದರೆ ಅದರಲ್ಲಿ ಭಾಗವಹಿಸುವವನು ಗೆಲುವು ತನ್ನದೇ 
ಆಗಬಹುದೆಂಬ ಅಪನಂಬಿಕೆಗೊಳಪಟ್ಟಿರುತ್ತಾನೆ. ಸೋಲುವ ಇರಾದೆಯಿಂದ ಯಾರೂ ಭಾಗವಹಿಸುವುದಿಲ್ಲ, ಕಪಟ ಹಾಗೂ ಕುತಂತ್ರ 
ವ್ಯವಹಾರಗಳಲ್ಲೂ ಬಾಹ್ಮ ದೃಷ್ಟಿಯಿಂದ ಒಪ್ಪಿಗೆಯೇ ಇರುತ್ತದೆ. ಆದರೆ ಈ ವ್ಯವಹಾರಗಳು ಕಪಟ ಹಾಗೂ ಕುತಂತ್ರರಹಿತವಾಗಿದೆಯೆಂಬ 
ತಪ್ಪುಕಲ್ಪನೆಯ ಆಧಾರದಲ್ಲಿ ಅವು ನಡೆಯುತ್ತವೆ. ನೀವು ಅವನೊಂದಿಗೆ ಕಪಟ ಹಾಗೂ ಕುತಂತ್ರದೊಂದಿಗೆ ವರ್ತಿಸುತ್ತಿರುವಿರೆಂದು 
it Nl ಅವನೆಂದೂ ಅದಕ್ಕೆ ಒಪ್ಪಿಕೊಳ್ಳಲಾರ. 

. ಈ ಮಾತು ಗತ ವಿಷಯದ ಅನುಬಂಧವಾಗಿರಬಹುದು. ಅಥವಾ ಸ್ವತಂತ್ರ ವಾಕ್ಕವಾಗಿರಲೂಬಹುದು. ಹಿಂದಿನ 
-- ಅನುಬಂಧವೆಂದು ತಿಳಿದುಕೊಂಡರೆ, ಇತರರ ಸಂಪತ್ತನ್ನು ಅನುಚಿತವಾಗಿ ಕಬಳಿಸುವುದು ತನ್ನನ್ನು ತಾನೇ ವಿನಾಶಕ್ಕೊಡ್ಡುವುದಕ್ಕೆ 
ಸಮಾನವೆಂದು ಅರ್ಥವಾಗುತ್ತದೆ. ಇದರಿಂದ ಜಗತ್ತಿನಲ್ಲಿ ನಾಗರಿಕ ವ್ಯವಸ್ಥೆ ಕೆಡುತ್ತದೆ. ಇದರ ದುಷ್ಪರಿಣಾಮದಿಂದ ಸ್ಪತಃ ಹರಾಮ್‌ 
ತಿಂದವನೂ ತಪ್ಪಿಸಿಕೊಳ್ಳಲಾರ. ಪರಲೋಕದಲ್ಲಿ ಅವನು ಇದರಿಂದಾಗಿ ಘೋರ ಯಾತನೆಗೆ ಅರ್ಹನಾಗುತ್ತಾನೆ. ಇದೊಂದು ಸ್ವತಂತ್ರ 
ವಾಕ್ಕವೆಂದು ತಿಳಿದುಕೊಂಡಾಗ ಇದಕ್ಕೆ ಎರಡು ಅರ್ಥಗಳು ಬರುತ್ತವೆ: 1) ಒಬ್ಬನು ಇನ್ನೊಬ್ಬನನ್ನು ವಧಿಸಬಾರದು. 2) ಆತ್ಮಹತ್ಯೆ 
ಮಾಡಿಕೊಳ್ಳಬಾರದು: ಈ ರೀತಿ ಇದರಿಂದ ಮೂರು ಅರ್ಥಗಳು ಬರುವಂತೆ ಅಲ್ಲಾಹನು ಇಲ್ಲಿ ಯೋಗ್ಯ ಸಮಗ್ರ ಪದಗಳನ್ನೂ 
ವಾಕ್ಸರಣಿಯನ್ನೂ ಬಳಸಿದ್ದು, ಮೂರು ಸಮರ್ಪಕವಾಗಿವೆ. 

52. ಅರ್ಥಾತ್‌- ಅಲ್ಲಾಹನು ನಿಮ್ಮ ಹಿತಚಿಂತಕನು. ನಿಮ್ಮ ಒಳಿತನ್ನು ಬಯಸುವವನು. ನಿಮ್ಮ ವಿನಾಶಕ್ಕೆ ಕಾರಣವಾಗುವಂತಹ 
ಕಾರ್ಯಗಳಿಂದ ನಿಮ್ಮನ್ನು ತಡೆಯುವುದು ಅವನ ಮಹಾ ಕೃಪೆಯೇ ಆಗಿರುತ್ತದೆ. 


ಕಾಂಡ -5‏ پ7 


Pa 622 


ES Oi ME OES NaS SESS 
گریٹاہ‎ Ki Nos Sb As 5 py ٤ 3 i UAE 

Su 9೨> و زط‎ 2೪4೨೧ [id $4 pa ೨44 ಗ 
SUEY Sy مکی بعیں‎ NSE لا‎ 


ಹಾಗೆ ಮಾಡಿದರೆ ಅವನನ್ನು ನಾವು ಖಂಡಿತವಾಗಿಯೂ 8۸ ತಳ್ಳಿ ಬಿಡುವೆವು. ಇದು ಅಲ್ಲಾಹನಿಗೆ 
ಕಷ್ಟ ಸಾಧ್ಯವಾದುದಲ್ಲ. ನಿಮಗೆ ನಿಷಿದ್ಧಗೊಳಿಸಲಾಗುತ್ತಿರುವ ಆ ಘೋರ ಪಾಪಗಳನ್ನು ನೀವು ವರ್ಜಿಸುತ್ತಲಿದ್ದರೆ, 
ನಿಮ್ಮ ಚಿಕ್ಕ ಪುಟ್ಟ ಅಪರಾಧಗಳನ್ನು ನಾವು ನಿಮ್ಮ ಲೆಕ್ಕ ಪತ್ರದಿಂದ ನೀಗಿಸಿಬಿಡುವೆವು? ಮತ್ತು ನಿಮ್ಮನ್ನು 
ಗೌರವಪೂರ್ಣ ಸ್ಥಾನದೊಳಗೆ ಸೇರಿಸುವೆವು. 

(32) ಅಲ್ಲಾಹನು ನಿಮ್ಮಲ್ಲಿ ಕೆಲವರಿಗೆ ಇನ್ನು ಕೆಲವರಿಗಿಂತ ಅಧಿಕವಾಗಿ ನೀಡಿದ್ದರೆ ಅದಕ್ಕಾಗಿ ಆಶೆ 
ಪಡಬೇಡಿರಿ. ಪುರುಷರು ಗಳಿಸಿದುದಕ್ಕನುಸಾರವಾದ ಪಾಲು ಅವರಿಗಿದೆ, ಸ್ತ್ರೀಯರು ಗಳಿಸಿದುದಕ್ಕನುಸಾರವಾದ 


53. ಅರ್ಥಾತ್‌. ನಮ್ಮ ದಾಸರನ್ನು ಚಿಕ್ಕಪುಟ್ಟ ಅಪರಾಧಗಳಿಗಾಗಿ ಹಿಡಿದು ಶಿಕ್ಷಿಸಲು ನಾವೇನೂ ಸಂಕುಚಿತ 
ಮನೋವೃತ್ತಿಯವರಲ್ಲ. ನಿಮ್ಮ ಕರ್ಮಪತ್ರವು ದೊಡ್ಡ ದೊಡ್ಡ ಅಪರಾಧಗಳಿಂದ ವಿರಹಿತವಾಗಿದ್ದರೆ, ಚಿಕ್ಕಪುಟ್ಟ ತಪ್ಪುಗಳನ್ನು 
ಕಡೆಗಣಿಸಲಾಗುವುದು. ಆದರೆ ದೊಡ್ಡ ದೊಡ್ಡ ಅಪರಾಧಗಳನ್ನೆಸಗಿಕೊಂಡು ಬಂದಲ್ಲಿ ನಿಮ್ಮ ಮೇಲೆ ಮೊಕದ್ದಮೆ ಹೂಡಲಾಗುವುದು. 
ಅದರಲ್ಲಿ ಚಿಕ್ಕಪುಟ್ಟ ಅಪರಾಧಗಳೂ ಸೇರಿ ಹೋಗುವುವು. 

ದೊಡ್ಡ ಮತ್ತು ಸಣ್ಣ ಅಪರಾಧಗಳ ನಡುವೆ ಇರುವ ಮೂಲ ವ್ಮತ್ಕಾಸವನ್ನು ತಿಳಿದುಕೊಳ್ಳುವುದು ಇಲ್ಲಿ ಸೂಕ್ತವೆನಿಸುತ್ತದೆ. 
ನಾನು ಕುರ್‌ಆನ್‌ ಮತ್ತು ಪ್ರವಾದಿಚರ್ಯೆಗಳಲ್ಲಿ ಚಿಂತನೆ ನಡೆಸಿದಾಗ, ಒಂದು ಕಾರ್ಯವನ್ನು ದೊಡ್ಡ ಅಪರಾಧವನ್ನಾಗಿ ಮಾಡತಕ್ಕ 
ವಿಷಯಗಳು ಮೂರು ಇವೆಯೆಂದು ನನಗೆ ತಿಳಿದು ಬಂದಿತು. (ಸರಿಯಾದುದನ್ನು ಅಲ್ಲಾಹನೇ ಬಲ್ಲ.) 

1) ಹಕ್ಕುಚ್ಛುತಿ. ಈ ಹಕ್ಕುಚ್ಛುಶಿಯು ಅಲ್ಲಾಹನದ್ದಾಗಿರಲಿ ಮಾತಾಪಿತರದ್ದಾಗಿರಲಿ ಇತರ ಮಾನವರದ್ದಾಗಿರಲಿ ಅಥವಾ 
ತನ್ನದೇ ಆಗಿರಲಿ ಈ ಪೈಕಿ ಯಾರ ಹಕ್ಕು ಎಷ್ಟು ಗುರುತರವಾಗಿರುವುದೋ ಹಕ್ಕುಚ್ಛುತಿಯ ಪಾಪವೂ ಅಪ್ಟೇ ಗುರುತರವಾಗಿರುವುದು. 
ಈ ದೃಷ್ಟಿಯಿಂದ ಪಾಪವನ್ನು ಅನ್ಕಾಯ ಎಂದೂ ಹೇಳಲಾಗುತ್ತದೆ. ಆದುದರಿಂದಲೇ ಶಿರ್ಕನ್ನು ಕುರ್‌ಆನ್‌ ಘೋರ ಅನ್ಯಾಯವೆಂದಿದೆ. 

2) ಅಲ್ಲಾಹನಿಂದ ನಿರ್ಭಯತೆ. ಇದರಿಂದಾಗಿ ಅಲ್ಲಾಹನಿಗೆ ವಿರುದ್ಧ ದುರಹಂಕಾರ ಪಟ್ಟು ಅವನ ಆಜ್ಞೆ ಮತ್ತು ನಿಷೇಧಗಳನ್ನು 
ನಿರ್ಲಕ್ಷಿಸುವುದು. ಆಜ್ಲೋಲ್ಲಂಘನೆಯ ಉದ್ದೇಶದಿಂದ ಅವನು ನಿಷಿದ್ದಗೊಳಿಸಿದ ಕಾರ್ಯಗಳನ್ನು ಬುದ್ಧಿಪೂರ್ವಕವಾಗಿ ಮಾಡುವುದು. 
ಈ ಅವಿಧೇಯತೆಯು ಎಷ್ಟು ಅಧಿಕ ಮೊಂಡುತನ, ಎದೆಗಾರಿಕೆ ಮತ್ತು ನಿರ್ಭೀತಿಯಿಂದ ಕೂಡಿರುವುದೋ ಅಷ್ಟೇ ಮಟ್ಟದಲ್ಲಿ 
ಪಾಪದ ತೀವ್ರತೆಯೂ ಇರುವುದು. ಈ ಅರ್ಥದ ದೃಷ್ಟಿಯಿಂದ ಪಾಪಕ್ಕೆ 'ಫಿಸ್ಕ್‌(ಧರ್ಮಬ್ರಷ್ಟತೆ) ಮತ್ತು 'ಮಲ್‌ಸಿಯ್ಕತ್‌' 
(ಪಾಪಕೃತ್ಯ) ಎಂಬ ಪದಗಳನ್ನು ಬಳಸಲಾಗಿದೆ. 

3) ಮಾನವ ಜೀವನದ ಶಾಂತಿಗೆ ಆಧಾರವಾಗಿರುವ೦ತಹ ಸಂಬಂಧಗಳನ್ನು ಮುರಿಯುವುದು ಮತ್ತು ಶಾಂತಿಯ ಸ್ಥಿರತೆಯನ್ನು 
ಕೆಡಿಸುವುದು. ಈ ಸಂಬಂಧಗಳು ದೇವ ಮತ್ತು ದಾಸರ ನಡುವೆ ಇರುವುದಾಗಿರಲಿ ಅಥವಾ ಮಾನವ ಮಾನವರೊಳಗಿರುವುದಾಗಿರಲಿ 
ಈ ಸಂಬಂಧಗಳು ಎಷ್ಟು ಹೆಚ್ಚು ಮಹತ್ವಪೂರ್ಣವೂ ಶಾಂತಿಪೂರ್ಣವೂ ಆಗಿರುವುವೋ ಅವುಗಳನ್ನು ಮುರಿಯುವ ಹಾಗೂ ಕೆಡಿಸುವ 
ಪಾಪವೂ ಅಷ್ಟೇ ಗುರುತರವಾಗಿರುವುದು. ಉದಾಹರಣೆಗೆ ವ್ಯಭಿಚಾರ ಮತ್ತು ಅದರ ನಾನಾ ಹಂತಗಳ ಬಗ್ಗೆ ವಿವೇಚಿಸಿರಿ. ಈ 
ಕೃತ್ಯವು ಸ್ವಯಂ ನಾಗರಿಕ ಅಶಾಂತಿಯನ್ನುಂಟು ಮಾಡುವುದರಿಂದ ಅದೊಂದು ಘೋರ ಪಾಪವೇ ಆಗಿದೆ. ಆದರೆ, ಅದರ ವಿವಿಧ 
ರೂಪಗಳು ಒಂದಕ್ಕಿಂತ ಇನ್ನೊಂದು ಹೆಚ್ಚು ಉಗ್ರವಾಗಿವೆ. ವಿವಾಹಿತನು ಮಾಡುವ ವೃಭಿಚಾರವು ಅವಿವಾಹಿತನ ವೃಭಿಚಾರಕ್ಕಿಂತ 
ಗುರುತರ. ವಿವಾಹಿತ ಸ್ರ್ರೀಯೊಂದಿಗಿನ ವ್ಯಭಿಚಾರವು ಅವಿವಾಹಿತೆಯೊಂದಿಗೆ ಮಾಡುವ ವ್ಯಭಿಚಾರಕ್ಕಿಂತ ಹೇಯವಾಗಿದೆ. 
ನೆರೆಹೊರೆಯವರೊಂದಿಗೆ ಮಾಡುವ ವ್ಯಭಿಚಾರವು ನೆರೆಹೊರೆಯಲ್ಲದವರೊಂದಿಗೆ ಮಾಡುವ ವ್ಯಭಿಚಾರಕ್ಕಿಂತ ನೀಚ. 'ಮುಹರ್ರಿಮಾತ್‌' 
(ವಿವಾಹ ಸಂಬಂಧ ನಿಷಿದ್ಧವಾದ ಸಂಬಂಧಿಕರು) ಉದಾ:- ಸಹೋದರಿ, ಪುತ್ರಿ ಅಥವಾ ತಾಯಿಯೊಂದಿಗೆ ಮಾಡುವ ವ್ಯಭಿಚಾರವು 


ಮಿ ಕಾಂಡ-5 


جا اہ ಕುರ್‌ಆನ್‌‏ 26 


ಬ 7 6 3 کس تے رد7275‎ ಬ 324 TN, 
BLESS AE bs SAG SS 5 


سر سے مر چم ٭ 


PRT AES, A 47 ut )7 7 ٰ 
3 OST NMDIS Us IS UL ED EE 
ಪಾಲು ಅವರಿಗಿದೆ. ಅಲ್ಲಾಹನೊಡನೆ ಅವನ ಅನುಗ್ರಹವನ್ನು ಯಾಚಿಸುತ್ತಲಿರಿ. ನಿಶ್ಚಯವಾಗಿಯೂ ಅಲ್ಲಾಹನು 


ಎಲ್ಲಾ ಸಂಗಶಿಗಳ ಅರಿವುಳ್ಳವನಾಗಿರುತ್ತಾನೆ.5" 
(33) ಮಾತಾಪಿತರೂ ಸಮೊಪದ ಬಂಧುಗಳೂ ಬಿಟ್ಟಗಲಿದ ಪ್ರತಿಯೊಂದು ವಸ್ತುವಿಗೂ ವಾರೀಸು 


ಸ್ತ್ರೀಯೊಂದಿಗೆ ಮಾಡುವ ವ್ಯಭಿಚಾರಕ್ಕಿಂತ ಹೀನವಾಗಿದೆ. ಮಸೀದಿಯೊಳಗೆ ವ್ಯಭಿಚಾರವೆಸಗುವುದು ಇತರ ಕಡೆಗಳಲ್ಲಿ‏ ہلت 
ವೈಭಿಚಾರವೆಸಗುವುದಕ್ಕಿಂತ ಹೇಯವಾಗಿದೆ. ಒಂದೇ ಕೃತ್ಯದ ವಿವಿಧ ರೂಪಗಳೊಳೆಗೆ ಪಾಪದ ತೀವ್ರತೆಗನುಸಾರ ವ್ಯತ್ಕಾಸವಿರುತ್ತದೆಂದು‏ 
ಮೇಲಿನ ಉದಾಹರಣೆಗಳಿಂದ ತಿಳಿಯುತ್ತದೆ. ಶಾಂತಿ ನೆಮ್ಮದಿಗಳ ನಿರೀಕ್ಷಣೆ ಎಲ್ಲಿ ಹೆಚ್ಚಿರುವುದೋ, ಮಾನವ ಸಂಬಂಧಗಳ‏ 
ಮಾನೃತೆಯು ಎಲ್ಲಿ ಅಧಿಕವಾಗಿರುವುದೋ ಈ ಸಂಬಂಧಗಳನ್ನು ಮುರಿಯುವುದು ಎಲ್ಲಿ ಹೆಚ್ಚು ಶಾಂತಿಭಂಗಕ್ಕೆ ಕಾರಣವಾಗುತ್ತದೋ‏ 
ಅಲ್ಲಿ ವೈಭಿಚಾರವು ಅಷ್ಟೇ ಮಟ್ಟದ ಘೋರ ಪಾಪವಾಗುವುದು, ಈ ಅರ್ಥದ ಪ್ರಕಾರವೇ ಪಾಪಕ್ಕೆ 'ಫುಜೂರ್‌'(ಭ್ರಷ್ಟಾಚಾರ)‏ 
ಎಂಬ ಪಾರಿಭಾಷಿಕವನ್ನು ಬಳಸಲಾಗುತ್ತದೆ. 1‏ 

54. ಈ ಸೂಕ್ತದಲ್ಲಿ ಒಂದು ಮುಖ್ಮಿ ನೈಕಿಕ ನಿರ್ದೇಶನವನ್ನು ಕೊಡಲಾಗಿದೆ. ಇದನ್ನು ಪಾಲಿಸಿದರೆ, ಮಾನವನಿಗೆ ಸಾಮೂಹಿಕ 
ಜೀವನದಲ್ಲಿ ಪ್ರಶಾಂತಿ ಒದಗಲು ಸಾಧ್ಯವಿದೆ. ಅಲ್ಲಾಹನು ಎಲ್ಲ ಮಾನವರನ್ನು ಒಂದೇ ರೀತಿಯಾಗಿ ಸೃಪ್ಟಿಸಲಿಲ್ಲ. ಅವರೊಳಗೆ 
ಹಲವಾರು ತಾರತಮ್ಮಗಳನ್ನು ಇರಿಸಿದ್ದಾನೆ. ಒಬ್ಬ ಸುರೂಪಿಯಾಗಿದ್ದರೆ ಇನ್ನೊಬ್ಬ ಕುರೂಪಿ. ಒಬ್ಬನು ಮಧುರ ಕಂಠವನ್ನು 
ಪಡೆದಿದ್ದರೆ ಇನ್ನೊಬ್ಬನ ಸ್ವರ ಕರ್ಕಶ. ಬಲಶಾಲಿಯೊಬ್ಬನಿದ್ದೆರೆ ಇನ್ನೊಬ್ಬ ದುರ್ಬಲ. ಒಬ್ಬನು ಸರ್ವಾಂಗ ಸ್ವಸ್ಥನಾಗಿದ್ದರೆ 
ಇನ್ನೊಬ್ಬನು ಹುಟ್ಟುವಾಗಲೇ ದೈಹಿಕ ಊನಗಳನ್ನು ಹೊಂದಿರುತ್ತಾನೆ. ಒಬ್ಬನು ದೈಹಿಕ ಶಕ್ತಿಯನ್ನು ಹೆಚ್ಚಾಗಿ ಪಡೆದಿದ್ದರೆ ಇನ್ನೊಬ್ಬನು 
ಮಾನಸಿಕ ಶಕ್ತಿಯನ್ನು ಹೆಚ್ಚು ಹೊಂದಿರುತ್ತಾನೆ. ಉತ್ತಮ ಸ್ಥಿತಿಗತಿಗಳಲ್ಲಿ ಒಬ್ಬನ ಜನನವಾಗಿದ್ದರೆ ಇನ್ನೊಬ್ಬನ ) ಜನನ 
ದುಸ್ಲಿತಿಯಲ್ಲಾಗಿರುತ್ತದೆ. ಒಬ್ಬನಿಗೆ ಹೆಚ್ಚು ಸಾಧನಾನುಕೂಲತೆಗಳನ್ನು ಕೊಟ್ಟಿದ್ದರೆ ಇನ್ನೊಬ್ಬನಿಗೆ ಕಡಿಮೆ ಕೊಡಲಾಗುತ್ತದೆ. ಈ 
ವ್ಯತ್ಕಾಸ ಮತ್ತು ತಾರತಮ್ಮಗಳಲ್ಲೇ ಮಾನವ ನಾಗರಿಕತೆಯ ವೈವಿಧ್ಯತೆ ನೆಲೆಸಿದೆ. ಇದು ಯುಕ್ತಿಪೂರ್ಣವೂ ಆಗಿದೆ. ಮಾನವನು 
ಈ ತಾರತಮ್ಮಗಳನ್ನು ಅವುಗಳ ಸಹಜ ಮೇರೆಗಳಿಂದ ಹೊರ ತಂದು ಅದರಲ್ಲಿ ತನ್ನ ಕೃತಕ ವೈಶಿಷ್ಟ್ಯಗಳನ್ನು ಸೇರಿಸಿದಾಗ ಅಲ್ಲಿ 
ಒಂದು ವಿಧದ ಗೊಂದಲ ತಲೆದೋರುತ್ತದೆ. ಈ ತಾರತಮ್ಮಗಳನ್ನು ಸಂಪೂರ್ಣವಾಗಿ ಅಳಿಸಿ ಬಿಡಲಿಕ್ಕಾಗಿ ಪ್ರಕೃತಿಯ ವಿರುದ್ಧ 
ಹೋರಾಟ ನಡೆಸಲು ಯತ್ನಿಸಿದಾಗ, ಅಲ್ಲಿ ಇನ್ನೊ೦ದು ತರದ ಕ್ಷೋಭೆಯುಂಟಾಗುತ್ತದೆ. ಒಬ್ಬನು ಯಾವುದಾದರೊಂದು ವಿಧದಲ್ಲಿ 
ತನಗಿಂತ ಮೇಲಾಗಿರುವುದನ್ನು ಕಂಡಾಗ ಮಾನವನಲ್ಲುಂಟಾಗುವ ಮನೋವ್ಕಾಕುಲವೇ ಸಾಮೂಹಿಕ ಜೀವನದಲ್ಲಿ ಹೊಟ್ಟೆಕಿಚ್ಚು, 
ಮಾತ್ಸರ್ಯ, ಹಗೆತನ, ಪ್ರತಿಭಟನೆ ಮತ್ತು ಘರ್ಷಣೆಗಳ ಮೂಲವಾಗಿರುತ್ತದೆ. ಇದರಿಂದಾಗಿ ನೇರ ಮಾರ್ಗದಲ್ಲಿ ಸಿಗಲಾರದ 
ಅನುಗ್ರಹಗಳನ್ನು ' ಅನುಚಿತ ಹಂಚಿಕೆಗಳಲ್ಲಿ ಪಡೆಯಲು ಪ್ರಯತ್ನಿಸಬೇಕಾಗಿ ಬರುತ್ತದೆ. ಈ ಸೂಕ್ತದಲ್ಲಿ ಅಲ್ಲಾಹನು ಈ ನೀಚ 
ಮನೋವೃತ್ತಿಯಿಂದ ದೂರವಿರಲು ಆದೇಶಿಸುತ್ತಾನೆ. ಅಲ್ಲಾಹನು ಇತರರಿಗೆ ದಯಪಾಲಿಸಿದ ಅನುಗ್ರಹವನ್ನು ನೀವು ಆಶಿಸಬೇಡಿರಿ. 
ಬದಲಾಗಿ ಅವನ ಅನುಗ್ರಹಕ್ಕಾಗಿ ಅವನನ್ನು ಪ್ರಾರ್ಥಿಸಿರಿ. ಅವನು ತನ್ನ ದಿವ್ಮ ಜ್ಞಾನ ಹಾಗೂ ಯುಕ್ತಿಯಿಂದ, ನಿಮಗೆ ಯುಕ್ತವೆಂದು 
ಕಂಡರೆ ಅದನ್ನು ನಿಮಗೆ ನೀಡುವನೆಂದು ಈ ಆದೇಶದ ಅರ್ಥ. "ಪುರುಷರು ಗಳಿಸಿದುದಕ್ಕನುಸಾರವಾದ ಪಾಲು ಅವರಿಗಿದೆ, 
ಸ್ತ್ರೀಯರು ಗಳಿಸಿದುದಕ್ಕನುಸಾರವಾದ ಪಾಲು ಅವರಿಗಿದೆ" ಎಂದು ಹೇಳಿದುದರ ಅರ್ಥವು ನಾನು ತಿಳಿದುಕೊಂಡ ಪ್ರಕಾರ- 
ಪುರುಷರಿಗೂ ಸ್ತ್ರೀಯರಿಗೂ ಅಲ್ಲಾಹನು ಏನೇನನ್ನು ದಯಪಾಲಿಸಿರುವನೋ ಅದನ್ನೆಲ್ಲ ಉಪಯೋಗಿಸಿಕೊಂಡು ಯಾರು ಎಷ್ಟು ಮತ್ತು 
ಯಾವ ವಿಧದ ಕೆಡುಕನ್ನು ಅಥವಾ ಒಳಿತನ್ನು ಗಳಿಸುವರೋ ಅದಕ್ಕನುಸಾರವಾದ ಫಲವನ್ನು ಅಲ್ಲಾಹನಲ್ಲಿ ಅವರು ಪಡೆಯುವರು 
ಎಂದಾಗಿರುತ್ತದೆ. 


ಕಾಂಡ -5 


4. ಅನ್ನಿಸಾ 267 


೨೪ ۱‏ ل سے س2 2೨‏ 
Poa ೨43 9) 932 4‏ طے 2a‏ مر لے 7ط 
“les! “eee & uw ٠‏ ۰ اچ سو ۹ 3 ٭ اي کے دم ಟು‏ 
Chalk‏ قیثت Rove ಭಿ‏ پہا ھ5 AO ۴ ಖಿ!‏ 


3 و 


ನಿವ Hr یرد‎ FE , 4A 51-2 
ತ 5 Ld نی‎ Has Hs 


ಹಕ್ಕುದಾರರನ್ನು ನಾವು ನಿಶ್ವ್ಚಯಿಸಿರುತ್ತೇವೆ. ಇನ್ನು ನೀವು ವಚನ ಕೊಟ್ಟವರಿದ್ದರೆ ಅವರ ಪಾಲನ್ನು ಅವರಿಗೆ 
ಕೊಡಿರಿ. ನಿಶ್ಚಯವಾಗಿಯೂ ಅಲ್ಲಾಹನು ಸಕಲ ವಸ್ತುಗಳ ಬಗ್ಗೆ ಸಾಕ್ಟಿಯಾಗಿರುತ್ತಾನೆ.ನ 

(34-35) ಪುರುಷರು ಸ್ತ್ರೀಯರ ಮೇಲೆ 'ಕವ್ವಾಮ್‌'(ಮೇಲ್ವಿಚಾರಕ)್‌ ಆಗಿರುತ್ತಾರೆ. ಇದು ಅಲ್ಲಾಹನು 
ಕೆಲವರಿಗೆ ಕೆಲವರ ಮೇಲೆ ಶ್ರೇಷ್ಠತೆ" ಪ್ರದಾನ ಮಾಡಿದುದರಿಂದ ಮತ್ತು ಪುರುಷರು ತಮ್ಮ ಸಂಪತ್ತನ್ನು ಖರ್ಚು 
ಮಾಡುವುದರಿಂದ. ಸುಶೀಲೆಯರಾದ ಸ್ತ್ರೀಯರು ಅನುಸರಣಶೀಲರಾಗಿರುತ್ತಾರೆ ಮತ್ತು ಅವರು ಪುರುಷರ 
ಅನುಪಸ್ಥಿತಿಯಲ್ಲಿ ಅಲ್ಲಾಹನ ರಕ್ಸಣೆಯಲ್ಲಿ ಅವರ ಹಕ್ಕುಬಾಧ್ಯತೆಗಳ ರಕ್ಸಣೆ ಮಾಡುತ್ತಾರೆ ನಿಮ್ಮ 


55. ಯಾರಾದರೂ ಪರಸ್ಸರ ಗೆಳೆತನ ಹಾಗೂ ಸೋದರ ಸಂಬಂಧದ ಕರಾರು ಮಾಡಿಕೊಂಡರೆ ಆ ಬಳಿಕ ಅವರು ಪರಸ್ಪರ 
ವಾರೀಸು ಹಕ್ಕುದಾರರಾಗುತ್ತಾರೆ ಎಂಬ ರೂಢಿ ಅರಬರಲ್ಲಿತ್ತು. ಇದೇ ರೀತಿಯಲ್ಲಿ ದತ್ತುಪುತ್ರನೂ ವಾರೀಸು ಹಕ್ಕುದಾರನಾಗುತ್ತಿದ್ದನು. 
ಈ ಸೂಕ್ತದಲ್ಲಿ ಅಜ್ಞಾನ ಕಾಲದ ಈ ರೂಢಿಯನ್ನು ತೊಡೆದು ಹಾಕುತ್ತ ಮೃತನು ಬಿಟ್ಟು ಹೋಗುವ ಸೊತ್ತಂತು ನಾವು ನಿಶ್ಚಯಿಸಿದ 
ವಾರೀಸು ಹಕ್ಕುದಾರರಿಗೆ ಮಾತ್ರ ವಿತರಣೆಯಾಗಬೇಕು. ಆದರೆ ನೀವು ವಚನ ಕೊಟ್ಟವರಿಗೆ ನಿಮ್ಮ ಜೀವಮಾನದಲ್ಲಿ ಇಷ್ಟ 
ಬಂದುದನ್ನು ಕೊಡಬಹುದು ಎಂದು ಆದೇಶಿಸಲಾಗಿದೆ. 5 

56. ಯಾವನಾದರೊಬ್ಬ ವ್ಯಕ್ತಿಯ ಅಥವಾ ಯಾವುದಾದರೊಂದು ಸಂಸ್ಥೆ ಅಥವಾ ವೈವಸ್ಥೆ. ಯ ವ್ಯವಹಾರಗಳನ್ನು 
ನೋಡಿಕೊಳ್ಳುತ್ತಲೂ ರಕ್ಸಣೆ ಹಾಗೂ ಮೇಲ್ವಿಚಾರಣೆ ಮಾಡುತ್ತಲೂ ಅವಶ್ಯಕತೆಗಳನ್ನು ಪೂರೈಸಿ ಕೊಡುತ್ತಲೂ ಇರುವ ಹೊಣೆಗಾರ 
ವ್ಯಕ್ತಿಯನ್ನು 'ಕವ್ವಾಮ್‌' ಅಥವಾ 'ಕಯ್ಕಿಮ್‌'(ಮೇಲ್ವಿಚಾರಕ) ಎನ್ನುತ್ತಾರೆ. ' 

57. ಇಲ್ಲಿ 'ಶ್ರೇಷ್ಮತೆ' ಎಂಬುದಕ್ಕೆ ಹಿರಿತನ, ಗೌರವ ಮತ್ತು ಮನ್ನಣೆ ಎಂಬ ಅರ್ಥವಲ್ಲ. ಅಲ್ಲಾಹನು ಇವರ ಸೈಕಿ ಒಂದು 
ವರ್ಗಕ್ಕೆ, (ಅರ್ಥಾತ್‌ ಪುರುಷ ವರ್ಗಕ್ಕೆ) ಇನ್ನೊಂದು ವರ್ಗಕ್ಕೆ (ಅರ್ಥಾತ್‌ ಸ್ತ್ರೀ ವರ್ಗಕ್ಕೆ) ಕೊಟ್ಟಿರದಂತಹ ಅಥವಾ ಅವರಿಗಿಂತ 
ಕಡಿಮೆ ಪ್ರಮಾಣದಲ್ಲಿ ಕೊಟ್ಟಿರುವ೦ತಹ ನೈಸರ್ಗಿಕವಾದ ಕೆಲವು ವೈಶಿಷ್ಟ್ಯಗಳನ್ನು ಮತ್ತು ಸಾಮರ್ಥ್ಯಗಳನ್ನು ದೆಯಪಾಲಿಸಿರುವನು ಎಂದು 
ಇದರ ಅರ್ಥ. ಈ ದೃಷ್ಟಿಯಿಂದ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಪುರುಷನೇ 'ಕವ್ವಾಮ್‌' ಆಗುವ ಅರ್ಹತೆ ಹೊಂದಿರುತ್ತಾನೆ. ಈ ಆಧಾರದಲ್ಲಿ 
ಸ್ತ್ರೀಯನ್ನು ಸ್ವಾಭಾವಿಕವಾಗಿಯೇ ಕೌಟುಂಬಿಕ ಜೀವನದಲ್ಲಿ ಪುರುಷನ ರಕ್ಸಣೆ ಮತ್ತು ಮೇಲ್ವಿಚಾರಣೆಗೆ ಅಧೀನಳಾಗಿ ಮಾಡಲಾಗಿದೆ. 

58. "ನೀವು ಅವಳನ್ನು ಕಂಡಾಗ ಆನಂದ ತುಂದಿಲರಾಗುವಿರಿ, ನೀವು ಅವಳಿಗೆ ಏನಾದರೂ ಅಪ್ಪಣೆ ಕೊಟ್ಟರೆ ಅವಳು ಅದರಂತೆ 
ಅನುಸರಿಸುವಳು, ನೀವು ಮನೆಯಲ್ಲಿ” ಇಲ್ಲದಿರುವಾಗ ಅವಳು ನಿಮ್ಮ ಸೊತ್ತಿನ ಹಾಗೂ ತನ್ನ ಮಾನದ ರಕ್ಷಣೆ ಮಾಡುವಳು. 
ಇಂಥವಳೇ ನಿಮ್ಮ ಅತ್ಯುತ್ತಮ ಪತ್ನಿ" ಎಂಬ ಪ್ರವಾದಿ ವಚನವು ಈ ಸೂಕ್ತಕ್ಕೆ ಅತುತ್ತಮ ವ್ಯಾಖ್ಯಾನ ನೀಡುತ್ತದೆ. ಆದರೆ 
ಇಲ್ಲಿ ಪತ್ನಿಯ ಮೇಲೆ ಪಶಿಯ ಅನುಸರಣೆಯ ಹೊಣೆಗಿಂತಲೂ ತನ್ನ ಸೃಷ್ಟಿಕರ್ತನ ಅನುಸರಣೆ ಅತಿ ಮುಖ್ಯ ಮತ್ತು ಆದ್ಯತೆ 
ಪಡೆದಿರುತ್ತದೆ ಎಂಬುದನ್ನು ಚೆನ್ನಾಗಿ ಅರಿತಿರಬೇಕು. ಆದುದರಿಂದ ಪಶಿಯು ಆಲ್ಲಾಹನ ಆಜ್ಜೋಲ್ಲಂಘನೆಯ ಅಪ್ಪಣೆ ಕೊಟ್ಟರೆ 
ಅಥವಾ ಆಕೆ, ಅಲ್ಲಾಹನು ನಿಶ್ಚಯಿಸಿರುವ ಯಾವುದಾದರೊಂದು ಕಡ್ಡಾಯ ವಿಧಿಯಿಂದ ವಿಮುಖಳಾಗಬೇಕೆಂದು ಪತಿಯು 
ಪ್ರಯತ್ನಿಸಿದರೆ, ಅವನ ಅನುಸರಣೆಯನ್ನು ನಿರಾಕರಿಸಬೇಕಾದುದು ಪತ್ನಿಯ ಮೇಲೆ ಕಡ್ಡಾಯವಾಗಿರುತ್ತದೆ. ಆಗಲೂ ಪತಿಯನ್ನು 
ಅನುಸರಿಸಿದರೆ ಅವಳು ಪಾತಕಿಯಾಗುವಳು. ಇದಕ್ಕೆ ವ್ಯತಿರಿಕ್ತವಾಗಿ ಪತಿಯು 'ನಫಿಲ್‌' (ಕಡ್ಡಾಯವಲ್ಲದ ಅಥವಾ ಐಚ್ಛಿಕ) ನಮಾರು್‌ 


ಕಾಂಡ -5 


268 ಕುರ್‌ಆನ್‌ ವ್ಯಾಖ್ಮಾನ 


ಯ‏ وڈ 
4 
ت32 


رر اہ ےج سو رےد ےید ےر یں دیو ےا $n‏ 
bn‏ ان الله OAS NE OE‏ و ان AU SES HL‏ 


pr Ky ای‎ 


ಫಿ ۱ 


کر اہر ے رو با >> د پر اد لہ #444 کے گگا ٤‏ اھ ےج 
SSS SANE OLE OE AO)‏ شیا و بِالَالَئن 


> 2 


جا 


ಸ್ತ್ರೀಯರಿಂದ ಆಜ್ಜೋಲ್ಲಂಘನೆಯ ಆಶಂಕೆ ನಿಮಗಿದ್ದರೆ ಅವರಿಗೆ ನೀವು ಉಪದೇಶ ನೀಡಿರಿ. ಮಲಗುವಲ್ಲಿಂದ 
ಅವರಿಂದ ದೂರವಿರಿ ಮತ್ತು ಅವರಿಗೆ ಹೊಡೆಯಿರಿ. ಅನಂತರ ಅವರು ನಿಮಗೆ ವಿಧೇಯರಾಗಿ ನಡೆದರೆ, 
ಅವರ ಮೇಲೆ ಕೈಯೆತ್ತಲು ಬೇಕುಬೇಕೆಂದೇ ನೆಪ ಹುಡುಕಬೇಡಿರಿ. ನಿಶ್ಚಯವಾಗಿಯೂ ಅಲ್ಲಾಹನು ಅತ್ಕುನ್ನತನೂ 
ಮಹಾನನೂ ಆಗಿರುತ್ತಾನೆ. ಪತಿ-ಪತ್ನಿಯರ ಸಂಬಂಧ ಕೆಡುವುದೆಂಬುದು ನಿಮಗೆ ಆತಂಕ ವಾದಾಗ ಒಬ್ಬ 
ಮಧ್ಯಸ್ತನನ್ನು ಪುರುಷನ ಕಡೆಯವರಿಂದಲೂ ಒಬ್ಬನನ್ನು ಸ್ತ್ರೀಯ ಕಡೆಯವರಿಂದಲೂ ನೇಮಿಸಿರಿ. ಅವರಿಬ್ಬರೂ? 
ಸುಧಾರಿಸಲು ಬಯಸಿದರೆ, ಅಲ್ಲಾಹನು ಅವರ ನಡುವೆ ಸಾಮರಸ್ಕದ ಹಾದಿಯನ್ನು ತೆರೆಯುವನು. ನಿಶ್ಚಯವಾಗಿಯೂ 
ಅಲ್ಲಾಹನು ಸರ್ವಜ್ಞನೂ ವಿವರಪೂರ್ಣನೂ ಆಗಿರುತ್ತಾನೆ." 


ಅಥವಾ ನಫಿಲ್‌ ಉಪವಾಸ ವ್ರತಗಳನ್ನು ಬಿಟ್ಟು ಬಿಡಬೇಕೆಂದು ಹೇಳಿದರೆ ಅದನ್ನು ಅನುಸರಿಸಲೇಬೇಕು. ಆಗ ಅವಳು 
'ನಫಿಲ್‌'ಗಳನ್ನು ಪಾಲಿಸಿದರೆ ಅವು ಸ್ವೀಕೃತವಾಗಲಾರವು. 

59. ಈ ಮೂರನ್ನು ಏಕಕಾಲದಲ್ಲಿ ಮಾಡಿಬಿಡಬೇಕೆಂದು ಅರ್ಥವಲ್ಲ. ವೈಮನಸ್ಸುಂಟಾದಾಗ ಈ ಮೂರು ಯತ್ನಗಳ 
ಅನುಮತಿ ಇದೆ. ಇನ್ನುಳಿದಿರುವುದು ಅವುಗಳ ಪ್ರಕಾರ ಕಾರ್ಯಾಚರಣೆ. ಇದರಲ್ಲಂತು ಅಪರಾಧ ಮತ್ತು ಶಿಕ್ಸೆಗಳೆ ನಡುವೆ 
ಸಾಮ್ಮವಿರಬೇಕಾದುದು ಅಗತ್ಮ. ಲಘು ಕಾರ್ಯಾಚರಣೆಯಿಂದ ಸುಧಾರಣೆಯಾಗುವಂತಿದ್ದರೆ ಬಿಗು ಕಾರ್ಯಾಚರಣೆ ಮಾಡಬಾರದು. 
ಪ್ರವಾದಿವರ್ಯರು(ಸ) ಪತ್ನಿಗೆ ಹೊಡೆಯಬಹುದೆಂಬ ಅನುಮತಿ ನೀಡಿದ್ದರೂ ಅದು ಒಲ್ಲದ ಮನಸ್ಸಿನಿಂದಾಗಿತ್ತು. ಅವರು ಅದನ್ನು 
ಹಿತಕರವಲ್ಲವೆಂದೇ ಭಾವಿಸಿದ್ದರು. ಇಂತಹ ಸ್ಥಿ, ತಿಯಲ್ಲಿ ಮುಖಕ್ಕೆ ಹೊಡೆಯಬಾರದೆಲದೂ, ನಿರ್ದಯೆಯಿಂದ ಹೊಡೆಯಬಾರದೆಂದೂ 
ದೇಹದ ಮೇಲೆ ಕಲೆಗಳನ್ನು ಉಂಟುಮಾಡಬಹುದಾದಂತಹ ವಸ್ತುವಿನಿಂದ ಹೊಡೆಯಬಾರದೆಂದೂ ಬೋಧಿಸಿದ್ದಾರೆ. 

60. 'ಅವರಿಬ್ಬರೂ' ಎಂದರೆ ಮಧ್ಯಸ್ತಿಕೆಯವರು ಮತ್ತು ದಂಪತಿಗಳು. ಉಭಯತ್ರರೂ ಸಂಧಾನಪ್ರಿಯರಾಗಿದ್ದರೆ ಮತ್ತು 
ಹೇಗಾದರೂ ಅವರೊಳಗೆ ಸಂಧಾನವಾಗಬೇಕೆಂದು ಮಧ್ಯಸ್ತಿಕೆಯವರೂ ಹಾರ್ದಿಕವಾಗಿ ಇಚ್ಛಿಸಿದರೆ ಪ್ರತಿಯೊಂದು ಕಲಹದಲ್ಲಿ 
ಸಂಧಾನವಾಗುವ ಸಾಧ್ಯತೆ ಇದ್ದೇ ಇದೆ. 

61. ಪತಿ ಮತ್ತು ಪತ್ನಿಯ ನಡುವೆ ವಿರಸವುಂಟಾದಲ್ಲಿ ವಿವಾಹವು ವಿಚ್ಛೇದನದ ವರೆಗೆ ತಲಪುವ ಮುಂಚೆ ಅಥವಾ ಪ್ರಕರಣವು 
ನ್ಯಾಯಾಲಯಕ್ಕೆ ತಲಪುವುದಕ್ಕೆ ಮುಂಚೆ ಮನೆಯೊಳಗೇ ಇತ್ಯರ್ಥಪಡಿಸಿಕೊಳ್ಳಲು ಪ್ರಯತ್ನಿಸಬೇಕೆಂದು ಈ ಸೂಕ್ತದಲ್ಲಿ 
ಆದೇಶಿಸಲಾಗಿರುತ್ತದೆ. ಇದು ಹೇಗೆಂದರೆ - ಪಿ ಮತ್ತು ಪತ್ನಿಯ ಕುಟುಂಬಗಳಿಂದ ಒಬ್ಬೊಬ್ಬನನ್ನು ಆಯ್ದುಕೊಂಡು ಅವರಿಬ್ಬರೂ 
ಕೊಡಿ ವಿವಾದದ ಕಾರಣಗಳ ಶೋಧನೆ ನಡೆಸಬೇಕು. ಒಟ್ಟಿಗೆ ಕುಳಿತು ಸಂಧಾನದ ಯಾವುದಾದರೂ ದಾರಿಯನ್ನು ಹುಡುಕಬೇಕು. 
ಈ ಮಧ್ಯಸ್ತಿಕೆಯವರನ್ನು ನಿಶ್ಚಯಿಸುವವರು ಯಾರು? ಅಲ್ಲಾಹನು ಈ ಪ್ರಶ್ನೆಯನ್ನು ಅಸ್ಪಷ್ಟವಾಗಿಯೇ ಇರಿಸಿರುವನು. ದಂಪತಿಯರು 
ತಮ್ಮ ವಿವಾದದ ಇತ್ಯರ್ಥಕ್ಕಾಗಿ ತಮ್ಮ ತಮ್ಮ ಸಂಬಂಧಿಕರೊಳಗಿಂದಲೇ ಒಬ್ಬೊಬ್ಬನನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೂ, 
ಹಾಗಲ್ಲದಿದ್ದರೆ, ಕುಟುಂಬದ ಹಿರಿಯರು ಮಧ ಪ್ರವೇಶಿಸಿ ಮಧ್ಯಸಿಕೆಯವರನ್ನು ನೇಮಿಸಲಿಕ್ಕೂ ವಿವಾದವು ನ್ಯಾಯಾಲಯವನ್ನು 
ತಲಪಿದ್ದರೆ, ಕೋರ್ಟು ಸ್ವತಃ ಕಾರ್ಯಾಚರಣೆ ನಡೆಸುವುದಕ್ಕಿಂತ ಮುಂಚೆ ಉಭಯ ಕುಟುಂಬಗಳಿಂದ ಮಧ್ಯಸ್ತಿಕೆಯವರನ್ನು ನೇಮಿಸಿ 
ಇತ್ಯರ್ಥ ಪಡಿಸಿಕೊಳ್ಳಲಿಕ್ಕೂ ಅನುಕೂಲವಾಗಲು ಹೀಗೆ ಮಾಡಲಾಗಿದೆ. 

ಮಧ್ಯಸ್ಪಿಕೆಯವರಿಗೆ ಯಾವ ಯಾವ ಅಧಿಕಾರಗಳಿವೆ? ಈ ಬಗ್ಗೆ ಕರ್ಮಶಾಸ್ತ್ರಜ್ನರ ನಡುವೆ ಭಿನ್ನಾಭಿಪ್ರಾಯಗಳಿವೆ. ಈ 
ಮಧ್ಯಸ್ತಿಕೆಯವರು ವಿವಾದವನ್ನು ತೀರ್ಮಾನ ಮಾಡಲು ಅಧಿಕೃತರಲ್ಲ. ಆದರೆ, ಅವರು ತಮಗೆ ಸರಿದೋರುವಂತಹ ತೀರ್ಮಾನದ 


ಕಾಂಡ-5 


ws یمن بد‎ 
SE EP Ld ಗ 


U ہہ‎ A ೨ - رو 2% ہےے‎ pl 
نما امم این‎ ೫ bis 


ಪಿಯ ME 


سو 4 ط7 


(36-42) ನೀವೆಲ್ಲರೂ ಅಲ್ಲಾಹನ ದಾಸ್ಕ-ಆರಾಧನೆ ಮಾಡಿರಿ. ಅವನೊಂದಿಗೆ ಯಾರನ್ನೂ ಸಹಭಾಗಿಯನ್ನಾಗಿ 
ಮಾಡಬೇಡಿರಿ. ಮಾತಾಪಿತರೊಂದಿಗೆ ಸೌಜನ್ಮದಿಂದ ವರ್ತಿಸಿರಿ. ಸಂಬಂಧಿಕರೊಂದಿಗೂ ಅನಾಥರೊಂದಿಗೂ 
ನಿರ್ಗತಿಕರೊಂದಿಗೂ ಆಪ್ತರಾದ ನೆರೆಹೊರೆಯವರೊಂದಿಗೂ ಅಪರಿಚಿತ ನೆರೆಹೊರೆಯವರೊಂದಿಗೂ 
ಅನುಚರರೊಂದಿಗೂ* ಪ್ರಯಾಣಿಕರೊಂದಿಗೂ ನಿಮ್ಮ ಅಧೀನದಲ್ಲಿರುವ ದಾಸ ದಾಸಿಯರೊಂದಿಗೂ ಉತ್ತಮ 
ರೀತಿಯಿಂದ ವರ್ತಿಸಿರಿ. ದುರಹಂಕಾರ ಹೊಂದಿರುವ ಗರ್ನಿಷ್ಠನನ್ನೂ ಆತ್ಮಸ್ತುತಿಗೈಯ್ಕುವವನನ್ನೂ ಅಲ್ಲಾಹನು 


ಶಿಫಾರಸು ಮಾಡಬಹುದು ಅದನ್ನು ಒಪ್ಬಕೊಳ್ಳಲಿಕ್ಕೂ ನಿರಾಕರಿಸಲಿಕ್ಕೂ ದಂಪತಿಗಳಿಗೆ ಅಧಿಕಾರವಿರುತ್ತದೆಂದೂ, ದಂಪತಿಗಳು 
'ತಲಾಕ್‌' ಅಥವಾ 'ಖುಲಾ' ಅಥವಾ ಇನ್ನಿತರ ವಿಷಯದ ತೀರ್ಪು ಕೊಡಲಿಕ್ಕಾಗಿ ಯಾರನ್ನಾದರೂ ತಮ್ಮ ವಕೀಲರನ್ನಾಗಿ ನೇಮಿಸಿದಾಗ 
ಮಾತ್ರ ಅವರ ಶೀರ್ಪನ್ನು . ಸ್ವೀಕರಿಸುವುದು ದಂಪತಿಗಳ ಮೇಲೆ ಕಜ್ಡಾಯವಾಗುವುದೆಂದೂ ಕರ್ಮಶಾಸ್ತ್ರಜ್ಞರ ಒಂದು ವರ್ಗ 
ಹೇಳುತ್ತದೆ. ಇದು ಹನಫೀ ಮತ್ತು ಶಾಫಿಈ ವಿದ್ವಾಂಸರ ಅಭಿಪ್ರಾಯ. ಉಭಯ ಕಡೆಗಳ ಮಧ್ಯಸ್ತಿಕೆಯವರಿಗೆ ದಂಪತಿಗಳನ್ನು 
ಸೇರಿಸುವ ತೀರ್ಪು ನೀಡುವ ಅಧಿಕಾರವಿದೆ. ಆದರೆ ಬೇರ್ಪಡಿಸುವ ತೀರ್ಪು ನೀಡುವ ಅಧಿಕಾರವಿಲ್ಲವೆಂದು ಇನ್ನೊಂದು ವರ್ಗದ 
ಅಭಿಪ್ರಾಯ. ಇದು ಹಸನ್‌ ಬಸರೀ, ಕತಾದಃ ಮತ್ತಿತರ ಕೆಲವು ಕರ್ಮಶಾಸ್ತ್ರಜ್ಜರ ಮತ. ಮಧ್ಯಸ್ತಿಕೆಯವರಿಗೆ ಒಟ್ಟುಗೂಡಿಸುವ 
ಮತ್ತು ಬೇರ್ಪಡಿಸಿ ಬಿಡುವ ಸಂಪೂರ್ಣ ಅಧಿಕಾರವಿದೆಯೆಂದು ಬೇರೊಂದು ವರ್ಗದ ಅಭಿಪ್ರಾಯ. ಇಬ್ಲು ಅಬ್ಬಾಸ್‌, ಸಈದ್‌ ಬಿನ್‌ 
ರುುಬೈರ್‌, ಇಬ್‌ರಾಹೀಮ್‌ ನಖ, ಶಲಅಬೀ, ಮುಹಮ್ಮದ್‌ 7 ಸೀರೀನ್‌ ಮತ್ತು ಇತರ ಕೆಲವರು ಈ ಅಭಿಪ್ರಾಯವುಳ್ಳವರು, 

ನಮ್ಮಲ್ಲಿಯವರೆಗೆ ತಲಪಿರುವ ಹ. ಉಸ್ಮಾನ್‌ ಮತ್ತು ಹ. ಅಲೀಯವರ(ರ) ತೀರ್ಪುಗಳ ಮಾದರಿಗಳಿಂದ ನಮಗೆ ತಿಳಿದು 
ಬರುವುದೇನೆಂದರೆ, ಈ ಮಹಾನುಭಾವರಿಬ್ಬರೂ ಮಧ್ಯಸ್ಥಿಕೆ ಕೆಯವರ ನೇಮಕ ಮಾಡುವಾಗಲೇ ನ್ಯಾಯಾಲಯದ ಕಡೆಯಿಂದ ಅವರಿಗೆ 
ತೀರ್ಪು ಕೊಡುವ ಅಧಿಕಾರವನ್ನೂ ಕೊಟ್ಟು ಬಿಡುತ್ತಿದ್ದರು. ಅಂತೆಯೇ ಹ. ಅಕೀಲ್‌ ಬಿನ್‌ ಅಬೀ ತಾಲಿಬ್‌ ಮತ್ತು ಅವರ 
ಪತ್ನಿ ಫಾತಿಮ رجات‎ ಉತ್ಸಾ ಬಿನ್‌ ರಬೀಅರ ಮೊಕದ್ದಮೆಯು ಹ. ಉಸ್ಮಾನ್‌ರ(ರ) ನ್ಯಾಯಾಲಯದ ಮುಂದೆ ಬಂದಾಗ ಅವರು 
ಪತಿಯ ಕುಟುಂಬದಿಂದ ಹ. ಇಬ್ದು ಅಬ್ಬಾಸ್‌ರನ್ನು(ರ) ಮತ್ತು ಪಶ್ಲಿಯ ಕುಟುಂಬದಿಂದ ಹ. ಮುಅವಿಯಾ ಬಿನ್‌ ಅಬೂ 
ಸುಫಿಯಾನ್‌ರನ್ನು(ರ) ಮಧ್ಯಸ್ತಿಕೆಯವರನ್ನಾಗಿ ನೇಮಿಸಿ, "ನಿಮ್ಮಿಬ್ಬರ ಅಭಿಪ್ರಾಯ ಪ್ರಕಾರ ಇವರೊಳಗೆ ವಿಚ್ಛೇದನವೇ ಸೂಕ್ತವೆಂದು 
ಕಂಡುಬಂದರೆ, ಹಾಗೆಯೇ ಮಾಡಿಬಿಡಿರಿ" ಎಂದು ಹೇಳಿದರು. ಇದೇ ರೀತಿಯಲ್ಲಿ ಹ. ಅಲೀಯವರು(ರ) ಒಂದು ಮೊಕದ್ದಮೆಯಲ್ಲಿ 
ಮಧ್ಯಸ್ತಿಕೆಯವರ ನೇಮಕ ಮಾಡಿ ಅವರಿಗೆ ಇಷ್ಟಬಂದರೆ ಅವರನ್ನು ಪುನರ್ಮಿಲನಗೊಳಿಸುವ ಇಲ್ಲವೆ ಪ್ರತ್ಯೇಕಿಸಿ ಬಿಡುವ ಅಧಿಕಾರ 
ಕೊಟ್ಟರು. ಮಧ್ಯಸ್ತಿಕೆಯವರು ಸ್ವಯಂ ನ್ಯಾಯ ತೀರ್ಮಾನ ಅಧಿಕಾರ ಹೊಂದಿರುವುದಿಲ್ಲವೆಂದೂ ಅವರನ್ನು ನೇಮಿಸುವಾಗ 
ನ್ಯಾಯಾಲಯವು ತೀರ್ಪು ಕೊಡುವ ಅಧಿಕಾರವನ್ನೂ ಅವರಿಗೆ ಕೊಟ್ಟರೆ ಮಾತ್ರ ಅವರು ಕೊಟ್ಟ ತೀರ್ಪು ಸಿಂಧುವಾಗುವುದೆಂದೂ 
ಇದರಿಂದ ತಿಳಿದು ಬರುತ್ತದೆ. 

62. ಮೂಲದಲ್ಲಿ 'ಅಸ್ಸಾಹಿಬಿ ಬಿಲ್‌ ಜಂಬಿ' ಎಂದಿದೆ. ಇದರ ಅರ್ಥ ಒಡನಾಟದಲ್ಲಿರುವ ಗೆಳೆಯನೂ, ಎಲ್ಲಾದರೂ 
ಎಂದಾದರೂ ಜತೆಗೆ ಸಿಕ್ಕಿದವನೂ ಆಗಬಹುದು. 'ಉದಾ:- ನೀವು ಪೇಟೆಗೆ ಹೋಗುತ್ತಿರುವಾಗ ಯಾರಾದರೊಬ್ಬನು ನಿಮ್ಮ ಜತೆಯಲ್ಲೇ 
ನಡೆಯುತ್ತಿದ್ದನು ಅಥವಾ ಒಂದು ಅಂಗಡಿಯಿಂದ ನೀವು ಸಾಮಾನು ಖರೀದಿಸುತ್ತಿರುವಾಗ ಅಲ್ಲೇ ಪಕ್ಕದಲ್ಲೇ ಇನ್ನೊಬ್ಬ ಗಿರಾಕಿ 
ಕುಳಿತಿರಬಹುದು- ಇಂತಹ ತಾತ್ಕಾಲಿಕ ಸಹವಾಸವೂ ಓರ್ವ ಸಜ್ಜನನ ಮೇಲೆ ಒಂದು ಹಕ್ಕು ಸ್ಥಾಪನೆ ಮಾಡುತ್ತದೆ. ಆ ಪ್ರಕಾರ 
ಅವನು ಅವನೊಂದಿಗೂ ತನ್ನಿಂದಾದಷ್ಟು ಉತ್ತಮ ರೀತಿಯಿಂದ ವರ್ತಿಸಬೇಕು ಮತ್ತು ಅವನಿಗೆ ತೊಂದರೆ ಕೊಡಬಾರದು. 


ಕಾಂಡ -5 


اجے' 04 و 
دنن 
7 ہیں ۶ 


E 


3 pe 4೨ ک ود۶‎ 6೨48೨9 
کک ادا تنَا‎ Seb Gi \ 


ky 


ಮೆಚ್ಚುವುದಿಲ್ಲ. ಸ್ವತಃ ಜಿಪುಣತೆ ತೋರುವವರನ್ನೂ ಇತರರನ್ನು ಜಿಪುಣತೆಗೆ ಪ್ರೇರೇಪಿಸುವವರನ್ನೂ ಅಲ್ಲಾಹನು |' 
ತನ್ನ ಅನುಗ್ರಹದಿಂದ ತಮಗೆ ದಯಪಾಲಿಸಿದುದನ್ನು ಬಚ್ಚಿಡುವವರನ್ನೂ ಅಲ್ಲಾಹನು ಮೆಚ್ಚುವುದಿಲ್ಲ. 
ಅಂತಹ ಕೃತಪ್ಲುರಿಗಾಗಿ ನಾವು ಅಪಮಾನಕರ ಶಿಕ್ಷೆಯನ್ನು ಸಿದ್ಧಗೊಳಿಸಿಟ್ಟಿರುತ್ತೇವೆ. ಜನರಿಗೆ ತೋರಿಸುವ 
ಸಲುವಾಗಿ ಮಾತ್ರ ತಮ್ಮ ಸಂಪತ್ತನ್ನು ಖರ್ಚು ಮಾಡುವವರೂ ಅಲ್ಲಾಹನಿಗೆ ಮೆಚ್ಚುಗೆಯವರಲ್ಲ. ವಾಸ್ತವದಲ್ಲಿ 


ಅವರು ಅಲ್ಲಾಹನ ಮೇಲಾಗಲಿ ಅಂತಿಮ ದಿವಸದ ಮೇಲಾಗಲಿ ವಿಶ್ವಾಸವಿರಿಸುವುದಿಲ್ಲ. ಶೈತಾನನು ಯಾರ 
ಗೆಳೆಯನಾಗಿ ಬಿಟ್ಟನೋ ಅವನಿಗೆ ಅತಿ ನಿಕೃಷ್ಟ ಗೆಳೆತನ ಪ್ರಾಪ್ರವಾದಂತೆಯೇ ಸರಿ. ಇವರು ಅಲ್ಲಾಹ್‌ ಮತ್ತು 
ಅಂತಿಮ ದಿವಸದ ಮೇಲೆ ವಿಶ್ವಾಸವಿಡುತ್ತಿದ್ದರೆ ಹಾಗೂ ಅಲ್ಲಾಹನು ಇವರಿಗೆ ನೀಡಿದುದರಿಂದ ಖರ್ಚು 
ಮಾಡುತ್ತಿದ್ದರೆ ಇವರಿಗೇನಾಗುತ್ತಿತ್ತು? ಇವರು ಹೀಗೆ ಮಾಡುತ್ತಿದ್ದರೆ ಇವರ ಪುಣ್ಯ ಕಾರ್ಯವು ಅಲ್ಲಾಹನಿಗೆ 
ತಿಳಿಯದಿರುತ್ತಿರಲಿಲ್ಲ. ವಾಸ್ತವದಲ್ಲಿ ಅಲ್ಲಾಹನು ಯಾರ ಮೇಲೂ ಕಿಂಚಿತ್ತೂ ಅನ್ಮಾಯವೆಸಗುವುದಿಲ್ಲ. 
ಯಾರಾದರೂ ಒಂದು ಪುಣ್ಯ ಕಾರ್ಯ ಮಾಡಿದರೆ ಅದನ್ನು ಅಲ್ಲಾಹನು, ಹಲವು ಪಟ್ಟು ವರ್ಧಿಸುತ್ತಾನೆ ಮತ್ತು 
ತನ್ನ ಕಡೆಯಿಂದಲೂ ಹೇರಳ ಪ್ರತಿಫಲ ಪ್ರದಾನ ಮಾಡುತ್ತಾನೆ. ನಾವು ಪ್ರತಿಯೊಂದು ಸಮುದಾಯದಿಂದ 
ಒಬ್ಬೊಬ್ಬ ಸಾಕ್ಷಿಯನ್ನು ತರುವಾಗಲೂ ಇವರ ಮೇಲೆ ನಿಮ್ಮನ್ನು[ಮುಹಮ್ಮದ್‌ರನ್ನು(ಸ)] ಸಾಕ್ಟಿಯಾಗಿ 


63. ಅಲ್ಲಾಹನ ಅನುಗ್ರಹವನ್ನು ಬಚ್ಚಿಡುವುದೆಂದರೆ ಅಲ್ಲಾಹನು ಅವನ ಮೇಲೆ ಅನುಗ್ರಹ ತೋರಲೇ ಇಲ್ಲವೋ ಎಂಬಂತೆ 
ಇರುವುದು. ಉದಾ:- ಅಲ್ಲಾಹನು ಸಂಪತ್ತನ್ನು ದಯಪಾಲಿಸಿದ್ದರೂ ತನ್ನ ಸ್ಥಿತಿಗತಿಗಳಿಗಿಂತ ಕೀಳು ಮಟ್ಟದಲ್ಲಿರುವುದು, ತನಗಾಗಲಿ 
ತನ್ನ ಕುಟುಂಬದವರಿಗಾಗಲಿ ಹಣ ಖರ್ಚು ಮಾಡದಿರುವುದು. ಇತರರಿಗೆ ಸಹಾಯ ನೀಡದಿರುವುದು. ಸತ್ಕಾರ್ಯಗಳಲ್ಲಿ 
ಭಾಗವಹಿಸದಿರುವುದು. ಅವನನ್ನು ಯಾರಾದರೂ ಕಂಡಾಗ, ಅಯ್ಕೋ ಪಾಪ! ಇವನು ಕಡು ಬಡವನಾಗಿದ್ದಾನೆ ಎನ್ನುವಂತೆ ಇರುವುದು. 
ಇದು ವಾಸ್ತವದಲ್ಲಿ ಅಲ್ಲಾಹನಿಗೆ ತೋರುವ ಕೃತಪ್ಲುತೆಯಾಗಿರುತ್ತದೆ. ಅಲ್ಲಾಹನು ತನ್ನ ದಾಸನೊಬ್ಬನಿಗೆ ಸಂಪನ್ನತೆ ಪ್ರದಾನ 
ಮಾಡಿದಾಗ ಆ ಸಂಪನ್ನತೆಯು ಅವನಲ್ಲಿ ತೋರಿ ಬರಬೇಕು. ಅರ್ಥಾತ್‌ ಆಹಾರ, ವಾಸಸ್ಥಾನ, ಉಡುಗೆ ತೊಡುಗೆ, ದಾನಧರ್ಮ 
ಇವೆಲ್ಲವುಗಳಿಂದಲೂ ಸಂಪನ್ನತೆಯ ತೋರಿ ಬರುವಂತಿರಬೇಕು ಎಂದು ಪ್ರವಾದಿವರ್ಯರು(ಸ) ನುಡಿದಿರುವರೆಂದು ಹದೀಷಿನಲ್ಲಿದೆ. 


ಕಾಂಡ -5 


2 2 7 


8 ہے ہیر پر می سے aCe‏ ور وی4 dh‏ 
ESS AAT ONES ES 3‏ 


فبید 2 RET LE Ch‏ 6ے 
SANSA NEL OBS MOP SS NS &‏ 


ನಿಲ್ಲಿಸುವಾಗಲೂ ಇವರೇನು ಮಾಡುವರೆಂದು ಯೋಚಿಸಿರಿ. ಆಗ ಧಿಕ್ಕರಿಸಿ ನಡೆದವರು ಹಾಗೂ ಸಂದೇಶವಾಹಕರ 
ಆಜ್ಞೋಲ್ಲಂಘನೆ ಮಾಡಿದವರು, "ಅಕಟ! ಭೂಮಿ ಬಿರುಕು ಬಿಡುತ್ತಿದ್ದರೆ! ಮತ್ತು ನಾವು ಅದರೊಳಗೆ ಸೇರಿ 
ಹೋಗುತ್ತಿದ್ದರೆ!" ಎಂದು ಇಚ್ಛೆ ಪಡುವರು. ಅವರು ಇಲ್ಲಿ ಯಾವುದನ್ನೂ ಅಲ್ಲಾಹನಿಂದ ಅಡಗಿಸಲಾರರು. 

(43) ಓ ಸತ್ಮವಿಶ್ವಾಸಿಗಳೇ, ನೀವು ಅಮಲಿನಲ್ಲಿರುವಾಗ ನಮಾರುನ್ನು ಸಮೊಪಿಸಬೇಡಿರಿ. ನೀವು 
ಹೇಳುತ್ತಿರುವುದೇನೆಂಬ ಪ್ರಜ್ಞೆ ಇರುವಾಗ ನಮಾರಖ್‌ ಮಾಡಬೇಕು. ಅದೇ ರೀತಿಯಲ್ಲಿ ಜನಾಬತ್‌ಳ'ನ 


ہی 


: 


64. ಅರ್ಥಾತ್‌- ಎಲ್ಲ ಕಾಲದ ಸಂದೇಶವಾಹಕರು ತಮ್ಮ ಕಾಲದ ಜನರ ಬಗ್ಗೆ ಅಲ್ಲಾಹನ ನ್ಯಾಯಾಲಯದ ಮುಂದೆ 
ود‎ ಹೇಳುವರು. "ನೀನು ನನಗೆ ನೀಡಿದ ಆಚಾರ-ವಿಚಾರಗಳ ಶಿಕ್ಷಣವನ್ನು ನಾನು ನನ್ನ ಜನರಿಗೆ ತಲಪಿಸಿಬಿಟ್ಟಿದ್ದೇನೆ' ಎನ್ನುವರು. 
ಇದೇ ಸಾಕ್ಷ್ಯವನ್ನು ಹ. ಮುಹಮ್ಮದ್‌ರು(ಸ) ತಮ್ಮ ಕಾಲದ ಜನರ ಬಗ್ಗೆ ನೀಡುವರು. ಇವರ ಕಾಲಾವಧಿಯು ಇವರು 
ಪ್ರವಾದಿಯಾದಂದಿನಿಂದ ಲೋಕಾಂತ್ಮ ಕಾಲದವರೆಗೂ ಆಗಿರುತ್ತದೆಂದು ಕುರ್‌ಆನಿನಿಂದ ತಿಳಿದು ಬರುತ್ತದೆ. (ನೋಡಿರಿ, ಆಲಿ 
ಇಮ್ರಾನ್‌ ಟಿಪ್ಪಣಿ - 69) 

65. ಇದು ಮದ್ಯಪಾನದ ಕುರಿತಾಗಿ ಬಂದ ಎರಡನೆಯ ಆಜ್ಞೆ ಪ್ರಥಮ ಆಜ್ಞೆಯು ಅಲ್‌ಬಕರಃ(ಸೂಕ್ತ 219) ಅಧ್ಯಾಯದಲ್ಲಿ 
ಬಂದಿದೆ. ಅದರಲ್ಲಿ ಮದ್ಯಪಾನವು ಬಹುಕೆಟ್ಟದೆಂದು ಮತ್ತು ಅದನ್ನು ಅಲ್ಲಾಹನು ಮೆಚ್ಚುವುದಿಲ್ಲವೆಂದು ಮಾತ್ರ ಹೇಳಿ ಬಿಡಲಾಗಿದೆ. 
ಆ ಪ್ರಕಾರ ಮುಸ್ಲಿಮರ ಒಂದು ಪಂಗಡವು ಇದನ್ನು ಕೇಳಿಯೇ ಮದ್ಯಪಾನದಿಂದ ದೂರ ಸರಿದಿತ್ತು. ಆದರೂ ಅನೇಕ ಮಂದಿ 
ಅದನ್ನು ಸೇವಿಸುತ್ತಲೇ ಇದ್ದರು. ಕೆಲವೊಮ್ಮೆ ಅದರ ಅಮಲಿರುವಾಗಲೇ ನಮಾಯುಗೆ ನಿಂತು ಏನೇನೋ ಹೇಳುತ್ತಿದ್ದರು. ಬಹುಶಃ 
ಹಿಜರಿ ಶಕ 4ರ ಆರಂಭದಲ್ಲಿ ಈ ದ್ವಿತೀಯ ಆಜ್ಞೆ ಬಂದು, ಮತ್ತಿನಲ್ಲಿರುವಾಗ امھ‎ ಮಾಡುವುದನ್ನು ನಿಷೇಧಿಸಿತು. 
ತತ್ನರಿಣಾಮವಾಗಿ ಜನರು ಮದ್ಯಪಾನದ ಸಮಯವನ್ನು ಬದಲಾಯಿಸಿಕೊಂಡರು. ಅಮಲಿನ ಸ್ಥಿತಿಯಲ್ಲಿ ನಮಾಯುನ ಸಮಯ 
ಬರಬಹುದಾದಂತಹ ವೇಳೆ ಮದ್ಮಪಾನ ಮಾಡುವುದನ್ನು ಬಿಟ್ಟು ಬಿಟ್ಟರು. ಇದಾದ ಕೆಲವು ಕಾಲದ ಅನಂತರ ಮದ್ಮಪಾನವು 
ಸಂಪೂರ್ಣ ನಿಷೇಧಿಸಿದ ಆಜ್ಞೆ ಬಂತು. ಈ ಆಜ್ಞೆ ಅಲ್‌ ಮಾಇದಃ ಅಧ್ಯಾಯದ 90-91ನೆಯ ಸೂಕ್ತದಲ್ಲಿದೆ. ಈ ಸೂಕ್ತದಲ್ಲಿ 
'ಸುಕರ್‌' ಅರ್ಥಾತ್‌- 'ಅಮಲು' ಎಂಬ ಪದವಿದೆ. ಆದುದರಿಂದ ಈ ಆಜ್ಞೆಯು ಬರೇ ಮದ್ಯಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. 
ಇದು ಪ್ರತಿಯೊಂದು ಅಮಲು ಪದಾರ್ಥಕ್ಕೆ ಸಂಬಂಧಿಸಿದೆ. ಈಗಲೂ ಅದರ ಈ ವಿಧಿಯು ಶಾಶ್ವತವಾಗಿ ಉಳಿದಿದೆ. ಅಮಲು 
ಪದಾರ್ಥಗಳ ಸೇವನೆಯು ನಿಷಿದ್ದವಾಗಿಯೇ ಇದೆ. ಅಮಲಿನ ವೇಳೆ ನಮಾರು್‌ ಮಾಡುವುದು ಮಹಾ ಪಾತಕವಾಗಿರುತ್ತದೆ. 

66. ಈ ಕಾರಣದಿಂದಾಗಿಯೇ ನಿದ್ರೆಯು ಜೋರಾಗಿ ಕಾಡುತ್ತಿದ್ದರೆ ಮತ್ತು ನಮಾರು್‌ ಮಾಡುತ್ತಿರುವಾಗ ಪದೇ ಪದೇ 
ತೂಕಡಿಕೆ ಬರುತ್ತಿದ್ದರೆ ನಮಾರುನ್ನು ಬಿಟ್ಟು ಮಲಗಿಬಿಡಬೇಕೆಂದು ಪ್ರವಾದಿವರ್ಯರು(ಸ) ಆದೇಶಿಸಿದ್ದಾರೆ. ನಮಾಯುನಲ್ಲಿ ಅರಬೀ 
ವಾಕ್ಕಗಳ ಅರ್ಥ ತಿಳಿಯದವರ ನಮಾರು್‌ ಆಗುವುದಿಲ್ಲವೆಂದು ಕೆಲವರು ಈ ಸೂಕ್ತದಿಂದ ಸಿದ್ಧಪಡಿಸುತ್ತಾರೆ. ಆದರೆ ಇದೊಂದು 
ಅತಿರೇಕದ ಮಾತು ಮಾತ್ರವಲ್ಲ ಸ್ವತಃ ಕುರ್‌ಆನಿನ ವಾಕ್ಕವೂ ಈ ಅಭಿಪ್ರಾಯವನ್ನು ಅನುಮೋದಿಸುವುದಿಲ್ಲ. ಇಲ್ಲಿ, ನಮಾರು್‌ 
ಮಾಡುವವನಿಗೆ ತಾನು ಏನನ್ನು ಹೇಳುತ್ತಿರುವೆನೆಂಬ ಪ್ರಜ್ಞೆಯಾದರೂ ಇರಲೇಬೇಕೆಂದು ಅರ್ಥ. ಅವನು ನಿಂತಿರುವುದು 
ನಮಾಮಿಗಾಗಿದ್ದು ಹೇಳುತ್ತಿರುವುದು ಯಾವುದಾದರೊಂದು ಹಾಡಾಗಿರಬಾರದು. 

67. 'ಜನಾಬತ್‌'ನ ಮೂಲಾರ್ಥ ದೂರವಿರುವಿಕೆ ಮತ್ತು ಅಪರಿಚಿತತೆ. ಇದರಿಂದಲೇ 'ಅಜ್‌ನಬಿ' (ಅಪರಿಚಿತ) ಎಂಬ ಪದ 
ಹುಟ್ಟಿದೆ. ಧರ್ಮಶಾಸ್ತ್ರದ ಪಾರಿಭಾಷಿಕದಲ್ಲಿ ಸಂಭೋಗದಿಂದ ಅಥವಾ ಸ್ವಪ್ನ ಸ್ಪಲನದಿಂದ ವೀರ್ಯ ಹೊರಬರುವುದರಿಂದ 
ಉಂಟಾಗುವ ಮಾಲಿನ್ಯಕ್ಕೆ 'ಜನಾಬತ್‌' ಎನ್ನುತ್ತಾರೆ. 


ಕಾಂಡ -5 


272 ಕುರ್‌ಆನ್‌ ವ್ಯಾಖ್ಯಾನ 


೨ 


ಮ Esso Su ಸ 
bps ال“‎ 3S تد‎ EES SE 
“Ded 1 سم 2 لیوات پر 00 اط‎ 
ಲಷ A sR STONE 


Pd 1 


SL Moise dds Pio 0: 


ಸ್ಲಿತಿಯಲ್ಲಿಯೂ ಸ್ನಾನ ಮಾಡಿಕೊಳ್ಳದೆ ನಮಾರುನ್ನು ಸಮೊಪಿಸಬೇಡಿರಿ, ನೀವು ದಾರಿಗರಾಗಿರುವಾಗಳ ಹೊರತು. 
ನೀವು ಅನಾರೋಗ್ಯದಿಂದಿದ್ದಾಗ ಅಥವಾ ಪ್ರಯಾಣದಲ್ಲಿದ್ದಾಗ ಅಥವಾ ನಿಮ್ಮಲ್ಲಾರಾದರೂ ಶೌಚ್ಯಕ್ಕೆ ಹೋಗಿ 
ಬಂದಾಗ ಅಥವಾ ನೀವು ಸ್ತ್ರೀಯರನ್ನು ಸ್ಪರ್ಶಿಸಿರುವಾಗ” ನಿಮಗೆ ನೀರು ಸಿಗದೆ ಹೋದರೆ, ಶುದ್ಧ ಮಣ್ಣನ್ನು 
ಉಪಯೋಗಿಸಿಕೊಳ್ಳಿರಿ ಮತ್ತು ಅದರಿಂದ ಮುಖಗಳನ್ನೂ ಕೈಗಳನ್ನೂ ಸವರಿಕೊಳ್ಳಿರಿ. ನಿಶ್ಚಯವಾಗಿಯೂ 
ಅಲ್ಲಾಹನು ಮೃದುನೀತಿಯನ್ನನುಸರಿಸುವವನೂ ಅತ್ಯಂತ ಕ್ಷಮಾಶೀಲನೂ ಆಗಿರುತ್ತಾನೆ. 


68. ಈ ಸೂಕ್ತದ ಆಧಾರದಲ್ಲಿ 'ಜನಾಬತ್‌'ನ ಸ್ಥಿತಿಯಲ್ಲಿ ಯಾವುದಾದರೊಂದು ಅನಿವಾರ್ಯ ಕಾರ್ಯಕ್ಕಾಗಿ ಮಸೀದಿಯಿಂದ 
ಹಾದು ಹೋಗುವ ಹೊರತು ಸಾಮಾನ್ಮವಾಗಿ ಮಸೀದಿಯೊಳಗೆ ಪ್ರವೇಶಿಸಬಾರದೆಂದು ಕರ್ಮಶಾಸ್ತ್ರಜ್ಞರ ಒಂದು ವಿಭಾಗ 
ಅಭಿಪ್ರಾಯಪಡುತ್ತದೆ. ಅಬ್ದುಲ್ಲಾ ಬಿನ್‌ ಮಸ್‌ಊದ್‌, ಅನಸ್‌ ಬಿನ್‌ ಮಾಲಿಕ್‌, ಹಸನ್‌ ಬಸರೀ, ಇಬ್‌ರಾಹೀಮ್‌ ನಖಕಃ(ರ) 
ಮೊದಲಾದವರು ಈ ಅಭಿಪ್ರಾಯವುಳ್ಳವರಾಗಿದ್ದಾರೆ. ಇನ್ನೊ೦ದು ವಿಭಾಗವು ಇದು ಪ್ರಯಾಣದ ಕುರಿತೆಂದು ಸಾರಿದೆ. ಅರ್ಥಾತ್‌ 
ಪ್ರಯಾಣದಲ್ಲಿದ್ದು ಈ ಮಧ್ಯೆ ಜನಾಬತ್‌ ಉಂಟಾದರೆ ತಯಮ್ಮುಮ್‌ ಮಾಡಬಹುದು. ಇನ್ನು ಮಸೀದಿಯ ವಿಷಯದಲ್ಲಿ 
ಹೇಳುವುದಾದರೆ, 'ಜುನಬೀ'ಯು (ಜನಾಬತ್‌ ಉಳ್ಳವನು) 'ವುರಖೂ' ಮಾಡಿ ಮಸೀದಿಯಲ್ಲಿ ಕುಳಿತುಕೊಳ್ಳಬಹುದೆಂದು ಅವರ 
ಅಭಿಪ್ರಾಯ. ಇದನ್ನು ಹ. ಅಲೀ, ಇಬ್ಲ್‌ ಅಬ್ಬಾಸ್‌, ಸಈದ್‌ ಬಿನ್‌ ರುಬೈರ್‌(ರ) ಇನ್ನಿತರರೂ ಹೊಂದಿದ್ದಾರೆ. ಪ್ರವಾಸದಲ್ಲಿದ್ದಾಗ 
ಜನಾಬತ್‌ ಉಂಟಾಗಿ ಸ್ನಾನ ಮಾಡಲು ಅಸಾಧ್ಯವಾದರೆ, ತಯಮ್ಮುಮ್‌ ಮಾಡಿ ನಮಾರು್‌ ಮಾಡಬಹುದೆಂಬ ಬಗ್ಗೆ ಸಾಮಾನ್ಯವಾಗಿ 
ಎಲ್ಲರ ಸಹಮತವಿರುವುದಾದರೂ ಈ ಅಭಿಪ್ರಾಯವನ್ನು ಮೇಲಿನ ಪ್ರಥಮ ವರ್ಗವು ಹದೀಸಿನಿಂದ ಪಡೆಯುತ್ತದೆ ಮತ್ತು 
ಎರಡನೆಯ ವರ್ಗವು ಈ ರಿಯಾಯಿತಿಗೆ ಮೇಲಿನ ಸೂಕ್ತದಿಂದ ಆಧಾರ ಪಡೆದಿದೆ. 

69. 'ಅಮಸ್‌ (ಸ್ಪರ್ಶಿಸುವುದು) ಎಂದರೇನು? ಎಂಬುದರ ಬಗ್ಗೆ ಭಿನ್ನಾಭಿಪ್ರಾಯವಿದೆ. ಹ. ಅಲೀ, ಇಬ್ನ್‌ ಅಬ್ಬಾಸ್‌, ಅಬೂ 
ಮೂಸಾ. ಅಶ್‌ಅರೀ, ಉಬೈೆ ಬಿನ್‌ ಕಅಬ್‌, ಸಈದ್‌ ಬಿನ್‌ ರುುಬೈರ್‌, ಹಸನ್‌ ಬಸರೀ(ರ) ಮತ್ತಿತರ ಅನೇಕ ಇಮಾಮರ 
ಅಭಿಪ್ರಾಯ ಪ್ರಕಾರ ಅದರ ಅರ್ಥ ದೈಹಿಕ ಸಂಪರ್ಕ ಆಗಿರುತ್ತದೆ. ಇದನ್ನೇ ಹ. ಇಮಾಮ್‌ ಅಬೂ ಹನೀಫಾ(ರ) ಮತ್ತು ಅವರ 
ಸಂಗಡಿಗರೂ ಸುಫಿಯಾನ್‌ ಸೂರಿಯವರೂ(ರ) ಒಪ್ಪಿದ್ದಾರೆ. ಇದಕ್ಕೆ ವ್ಯತಿರಿಕ್ತವಾಗಿ ಇದರ ಅರ್ಥ ಸ್ಪರ್ಶಿಸುವುದು ಅಥವಾ ಕೈಯಿಂದ 

ಟ್ಟುವುದು ಎಂದು ಹ. ಅಬ್ದುಲ್ಲಾ ಬಿನ್‌ ಮಸ್‌ಊದ್‌ ಮತ್ತು ಹ. ಅಬ್ದುಲ್ಲಾ ಬಿನ್‌ ಉಮರ್‌(ರ) ಅಭಿಪ್ರಾಯ. ಕೆಲವು 
ವರದಿಗಳ ಪ್ರಕಾರ ಹ. ಉಮರ್‌ರೂ(ರ) ಇದೇ ಅಭಿಪ್ರಾಯ ಹೊಂದಿದ್ದರೆಂದು ತಿಳಿದು ಬರುತ್ತದೆ. ಇದನ್ನೇ ಇಮಾಮ್‌ ಶಾಫಿಕಃ(ರ) 
ಸ್ವೀಕರಿಸುತ್ತಾರೆ. ಇನ್ನು ಕೆಲವು ಇಮಾಮರು ಇವೆರಡರ ನಡುವಿನ ಅಭಿಪ್ರಾಯ ಹೊಂದಿದ್ದಾರೆ. ಉದಾ: ಸ್ತ್ರೀ ಮತ್ತು ಪುರುಷನು 
ಪರಸ್ಪರ ಕಾಮೋದ್ರೇಕ ಸಹಿತ ಮುಟ್ಟಿದರೆ ಪುರುಖೂ ಮುರಿಯುತ್ತದೆಂದೂ ನಮಾಯುಗೆ ಬೇರೆಯೇ ವುರುೂ ಮಾಡಬೇಕಾಗುವುದೆಂದೂ 
ಇಮಾಮ್‌ ಮಾಲಿಕ್‌(ರ) ಅಭಿಪ್ರಾಯ ಪಡುತ್ತಾರೆ. 

70. ಈ ಆಜ್ಞೆಯ ಸಂಪೂರ್ಣ ವಿವರಣೆ ಹೀಗಿದೆ- ಒಬ್ಬನು ವುರುೂ ಕಳೆದುಕೊಂಡಾಗ ಅಥವಾ ಅವನಿಗೆ ಸ್ನಾನ 
ಕಡ್ಡಾಯವಾಗಿದ್ದಾಗ ನೀರು ಸಿಗದೆ ಹೋದಲ್ಲಿ ತಯಮ್ಮುಮ್‌ ಮಾಡಿ ನಮಾರಖ್‌ ಮಾಡಬಹುದು. ರೋಗಿಯಾಗಿದ್ದು ಸ್ನಾನ ಅಥವಾ 
ವುರುಖೂ (ಅಂಗಸ್ನಾನ) ಮಾಡುವುದರಿಂದ ಹಾನಿಯುಂಟಾಗುವ ಭಯವಿದ್ದರೆ ನೀರು ಒದಗಿದರೂ ತಯಮ್ಮುಮ್‌ ಸೌಲಭ್ಯವನ್ನು 
ಬಳಸಬಹುದು. 'ತಯಮ್ಮುಮ್‌' ಎಂದರೆ ಸಂಕಲ್ಪ ಎಂದರ್ಥ. ಇದರ ತಾತ್ಸರ್ಯವು ನೀರು ಸಿಗದಿದ್ದಾಗ ಅಥವಾ ನೀರಿದ್ದರೂ 
ಅದರ ಉಪಯೋಗ ಅಸಾಧ್ಯವಾದಾಗ ಶುದ್ಧ ಮಣ್ಣಿನಿಂದ ಸಂಕಲ್ಪ ಮಾಡಿರಿ ಎಂದಾಗಿರುತ್ತದೆ. 


ಕಾಂಡ -5 


5 Jp babe مرو صو ےی‎ ١ 
5 نو 2% ۱ ط حم‎ 
ಖ3 YS bp) 


وس ے7 7 ہس 


- کے وہ‎ 4೨ 
4b SpA فؤن‎ 


412 

(44-46) ಯಾರಿಗೆ ಗ್ರಂಥ ಜ್ಞಾನದ ಒಂದಂಶ ನೀಡಲಾಗಿದೆಯೋ ಅವರನ್ನೂ ನೀವು ನೋಡಿದಿರಾ? 
ಅವರು ಸೃತಃ ಪಥಭ್ರಷ್ಟತೆಯನ್ನು ಖರೀದಿಸಿಕೊಳ್ಳುವವರಾಗಿದ್ದಾರೆ ಮತ್ತು ನೀವೂ ಪಥಬ್ರಷ್ಟರಾಗಬೇಕೆಂದು 
ಬಯಸುತ್ತಾರೆ. ಅಲ್ಲಾಹನು ನಿಮ್ಮ ಶತ್ರುಗಳನ್ನು ಚೆನ್ನಾಗಿ ಅರಿತಿರುವನು ಮತ್ತು ನಿಮ್ಮ ಸೆಂರಕ್ಸಣೆ ಹಾಗೂ 
ಸಹಾಯಕ್ಕೆ ಅಲ್ಲಾಹನೇ ಸಾಕು. ಯಹೂದಿಯರಾದವರಲ್ಲಿ" ಕೆಲವರು ಮಾತುಗಳನ್ನು ಅವುಗಳ ಸ್ಥಾನದಿಂದ 


ತೆಯಮ್ಮುಮ್‌ ಮಾಡುವ ಕ್ರಮದ ಬಗ್ಗೆ ಕರ್ಮಶಾಸ್ತ್ರಜ್ಞರೊಳಗೆ ಭಿನ್ನಾಭಿಪ್ರಾಯವಿದೆ. ಒಂದು ಪಂಗಡವು- ಒಮ್ಮೆ ಮಣ್ಣಿನ 
ಮೇಲೆ ಹಸ್ತಗಳನ್ನು ಬಡಿದು ಮುಖಕ್ಕೆ ಸವರಿಕೊಳ್ಳಬೇಕು. ಇನ್ನೊಮ್ಮೆ ಬಡಿದು ಮೊಣಕ್ಕೆ ಗಂಟುಗಳವರೆಗೆ ಸವರಿಕೊಳ್ಳಬೇಕು 
ಎನ್ನುತ್ತದೆ. ಇದು ಇಮಾಮ್‌ ಅಬೂ: ಹನೀಫಾ, ಇಮಾಮ್‌ ಶಾಫಿಕ, ಇಮಾಮ್‌ ಮಾಲಿಕ್‌(ರು ಮತ್ತು ಇನ್ನೂ ಅನೇಕ 
ಕರ್ಮಶಾಸ್ತ್ರಜ್ಞರ ಮತ, ಇದನ್ನೇ ಸಹಾಬಿಗಳ ಮತ್ತು ತಾಬಕಗಳ ಪೈಕಿ ಹ. ಅಲೀ, ಅಬ್ದುಲ್ಲಾ ಬಿನ್‌ ಉಮರ್‌, ಹಸನ್‌ ಬಸರೀ, 
ಶಅಬೀ ಮತ್ತು ಸಾಲಿಮ್‌ ಬಿನ್‌ ಅಬ್ದುಲ್ಲಾ(ರ) ಮೊದಲಾದವರು ಸ್ಟೀಕರಿಸಿಕೊಂಡಿದ್ದರು. ಇನ್ನೊ೦ದು ಪಂಗಡವು ಒಮ್ಮೆ ಮಾತ್ರ 
ಕೈಗಳನ್ನು ಬಡಿದರೆ ಸಾಕೆನ್ನುತ್ತದೆ. ಅದನ್ನೇ ಮುಖಕ್ಕೂ ಮಣಿಕಟ್ಟಿನವರೆಗೆ ಕೈಗಳ ಮೇಲೂ ಸವರಿಕೊಳ್ಳಬೇಕು. ಮೊಣಕ್ಕೆ ಗಂಟಿನವರೆಗೆ 
ಸವರುವ ಅಗತ್ಯವಿಲ್ಲ; ವೆನ್ನುತ್ತದೆ: ಇದು ಅತ್ಯಾ ಮಕ್‌ಹೂಲ್‌, ಔರಭಾಕಈ ಮತ್ತು ಅಹ್ಮದ್‌ ಬಿನ್‌ ಹಂಬಲ್‌ರ(ರ) ಮತವಾಗಿರುತ್ತದೆ. 
وت‎ ಹದೀಸ್‌ಗಳು ಸಾಧಾರಣವಾಗಿ ಇದನ್ನೇ ಮಾನ್ಮ ಮಾಡುತ್ತಾರೆ. 

ತಯಮ್ಮುಮ್‌ಗಾಗಿ ನೆಲದ ಮೇಲೆಯೇ ಕೈಗಳನ್ನು ಬಡಿಯಬೇಕೆಂದಿಲ್ಲ. ಇದಕ್ಕಾಗಿ ಧೂಳು ಮುಸುಕಿದ ಹಾಗೂ ಮಣ್ಣಿನ 
ಒಣಕಣಗಳಿಂದ ವಸ್ತುಗಳು ಸಾಕಾಗುತ್ತವೆ. 

ಹೀಗೆ ಮಣ್ಣಿನ ಮೇಲೆ ಹಸ್ತಗಳನ್ನು ಬಡಿದು ಮುಖ ಮತ್ತು ಕೈಗಳ ಮೇಲೆ ಸವರಿಕೊಳ್ಳುವುದರಿಂದ ನೈರ್ಮಲ್ಕ 
ಉಂಟಾಗುವುದು ಹೇಗೆಂದು ಕೆಲವರು ಆಕ್ಲೇಪಿಸುತ್ತಾರೆ. ವಾಸ್ತವದಲ್ಲಿ ಇದು ಶುಚಿತ್ತದ ಮನೋಭಾವ ಮತ್ತು ನಮಾಯುನ 
ಗೌರವವನ್ನು ಕಾಪಾಡಿಕೊಂಡಿರಲಿಕ್ಕಾಗಿ ಇರುವ ಒಂದು ಮನೋವೈಜ್ಞಾನಿಕ ಉಪಾಯವಾಗಿರುತ್ತದೆ. ಇದರಿಂದ ಪ್ರಯೋಜನವೇನೆಂದರೆ 
ಒಬ್ಬನಿಗೆ ನೀರನ್ನು ಉಪಯೋಗಿಸಲಾಗದ ಪ್ರಸಂಗವು ಎಷ್ಟು ದೀರ್ಫು ಕಾಲದ ವರೆಗೆ ಬಂದೊದಗಿದರೂ ಅವನಲ್ಲಿ ಶುಚಿತ್ವದ 
ಭಾವನೆಯು ಹಸಿರಾಗಿಯೇ ಉಳಿದಿರುತ್ತದೆ. ಅವನು ಧರ್ಮಶಾಸ್ತ್ರವು ನಿಶ್ಚಯಿಸಿರುವ ಶುದ್ಧಾಚಾರಗಳನ್ನು ಸದಾ ಪಾಲಿಸುತ್ತಲೇ 
ಇರುವನು, ನಮಾರು್‌ ಮಾಡಲು ಅರ್ಹ ಮತ್ತು ಅನರ್ಹವಾಗಿರುವ ಸ್ಥಿತಿಗಳೊಳೆಗಿನ ವ್ಯತ್ಯಾಸ ಅವನ ಮನಸ್ಸಿನಿಂದ ಎಂದೆಂದಿಗೂ 
ಮಾಸಿಹೋಗಲಾರದು. 

71. ಅವರಿಗೆ ಗ್ರಂಥದ ಒಂದಂಶವನ್ನು 'ನೀಡಲಾಗಿತ್ತೆಂಬ ಮಾತನ್ನು ಗ್ರಂಥದವರ ವಿದ್ವಾಂಸರ ಬಗ್ಗೆ ಕುರ್‌ಆನ್‌ ಹೆಚ್ಚಾಗಿ 
ಉಪಯೋಗಿಸಿದೆ. ಇದಕ್ಕೆ ಕಾರಣವೇನೆಂದರೆ- ಒಂದನೆಯದಾಗಿ ಅವರು ದೇವ ಗ್ರಂಥದ ಒಂದಂಶವನ್ನು ಕಳೆದುಕೊಂಡಿದ್ದರು. 
ಅವರ ಬಳಿ ಇದ್ದ ದೇವ ಗ್ರಂಥದ ಅಳಿದುಳಿದ ಭಾಗದಲ್ಲೂ ಅದರ ತಿರುಳು ಮತ್ತು ಅದರ ಧ್ಯೇಯೋದ್ದೇಶಗಳಿಂದ ಅವರು 
ದೂರ ಸರಿದಿದ್ದರು. ಅವರ ಅಭಿರುಚಿಗಳೆಲ್ಲ ಕೇವಲ ಶಬ್ದಗಳ ಬಗ್ಗೆ ನಿರರ್ಥಕವಾದ ಪ್ರಶಿವಾದಗಳು, ಆಜ್ಞೆಗಳ ಆಂಶಿಕ ವಿವರಗಳು 
ಮತ್ತು ವಿಶ್ವಾಸಗಳ ತಾತ್ವಿಕ ತೊಡಕುಗಳವರೆಗೆ ಮಾತ್ರ ಸೀಮಿತಗೊಂಡಿತ್ತು. ಆದುದರಿಂದಲೇ kh ಧಾರ್ಮಿಕ ಪಂಡಿತರೂ 
ನೇತಾರರೂ ಅನಿಸಿಕೊಂಡಿದ್ದರೂ ಸತ್ಕಧರ್ಮದ ಪರಿಚಯವಿಲ್ಲದವರೂ ಧರ್ಮದ ಸಾರ ಸರ್ವಸ್ಯದಿಂದ ಶೂನ್ಕರೂ ಆಗಿದ್ದರು. 

72. ಇಲ್ಲಿ 'ಯಹೂದಿಯರು' ಎನ್ನಲಿಲ್ಲ. 'ಯಹೂದಿಯರಾದವರು' ಎನ್ನಲಾಗಿದೆ. ಏಕೆಂದರೆ ಪ್ರತಿಯೊಬ್ಬ ಪ್ರವಾದಿಯ 
ಸಮುದಾಯವು ಮೂಲತಃ ಮುಸ್ಲಿಮ್‌ ಆಗಿರುವಂತೆಯೇ ಅವರೂ ಆರಂಭದಲ್ಲಿ ಮುಸ್ಲಿಮರೇ ಆಗಿದ್ದರು. ಅದರೆ ಆ ಬಳಿಕ 
ಅವರು ಕೇವಲ ಯಹೂದಿಗಳಾಗಿಬಿಟ್ಟರು. 


ಕಾಂಡ-5 


18 


274 ಕುರ್‌ಆನ್‌ ವ್ಯಾಖ್ಯಾನ 


ہ2۶29 ہے وھ MENG AIAG LSI‏ یم دے سوچ 
PG 5 2 ೨೨ -‏ 3 
و یعولون سہسا و ಳೂ‏ واسہع 3A SY 3 es TB‏ 
81 دھ 


NST AMET SSS SS Ss 
ಬದಲಾಯಿಸಿ ಬಿಡುವವರೂ ಇದ್ದಾರೆ. ಸತ್ಯಧರ್ಮದ ವಿರುದ್ಧ ಕೇಡುಂಟುಮಾಡಲು ತಮ್ಮ ನಾಲಗೆಗಳನ್ನು 
ತಿರುಚಿ, 'ಸಮಿಲ್‌ನಾ ವ میرکت‎ 'ಇಸ್ಮಲ್‌ ಗೈರ ಮುಸ್ಮಇನ್‌'್‌ ಮತ್ತು 'ರಾಇನಾ" ಎಂದು ಹೇಳುತ್ತಾರೆ. 
ಇಷ್ಟಾಗಿ ಅವರು, 'ಸಮಿಲ್‌ನಾ ವ ಅತಲ್‌ನಾ' (ನಾವು ಆಲಿಸಿದೆವು ಮತ್ತು ಅನುಸರಿಸಿದೆವು) 'ಇಸ್ಮಲ್‌' (ಆಲಿಸು) 
'ಮತ್ತು 'ಉನ್‌ರುಖುದ್ದಾ' (ನಮ್ಮ ಕಡೆ ಗಮನಿಸಿರಿ) ಎಂದು ಹೇಳುತ್ತಿದ್ದರೆ ಅದು ಅವರಿಗೇ ಉತ್ತಮವೂ ನೇರ 
| ಮಾರ್ಗವೂ ಆಗಿತ್ತು. ಆದರೆ, ಅವರ ಮಿಥ್ಕಾರಾಧನೆಯ ಕಾರಣದಿಂದ ಅವರ ಮೇಲೆ ಅಲ್ಲಾಹನ ಶಾಪ 
ಬಿದ್ದಿರುತ್ತದೆ. ಆದುದರಿಂದ ಅವರು ಸ್ವಲ್ಪ ಮಾತ್ರವೇ ವಿಶ್ವಾಸವಿಡುತ್ತಾರೆ. 

(47-48) نا‎ ಗ್ರಂಥದವರೇ, ನಾವೀಗ ಅವತೀರ್ಣಗೊಳಿಸಿರುವ ಹಾಗೂ ನಿಮ್ಮ ಬಳಿ ಮೊದಲೇ ಇದ್ದ 
ಗ್ರಂಥವನ್ನು ಸಮರ್ಥಿಸುವ ಈ ಗ್ರಂಥವನ್ನು ಮಾನ್ಯ ಮಾಡಿರಿ. ನಾವು ಮುಖಗಳನ್ನು ವಿರೂಪಗೊಳಿಸಿ 


73. ಇದಕ್ಕೆ ಮೂರು ಅರ್ಥಗಳಿವೆ: 1) ದೇವ ಗ್ರಂಥದ ಶಬ್ದಗಳನ್ನೇ ಬದಲಾಯಿಸಿ ಬಿಡುತ್ತಾರೆ. 2) ದಿವ್ಯ ಗ್ರಂಥದ 
ಅರ್ಥವನ್ನು ತಮ್ಮ ಕೃತಕ ವ್ಯಾಖ್ಯಾನಗಳಿಂದ ಕೆಡಿಸಿ ಬಿಡುತ್ತಾರೆ. 3) ಪ್ರವಾದಿ(ಸ) ಮತ್ತು ಅವರ ಅನುಯಾಯಿಗಳೆ ಬಳಿಗೆ ಬಂದು 
ಅವರ ಮಾತುಗಳನ್ನು ಕೇಳುತ್ತಾರೆ. ಅಲ್ಲಿಂದ ಹಿಂದಿರುಗಿ ಹೋಗಿ ಬೇರೆಯವರ ಎದುರು ಅದನ್ನು ತಪ್ಪು ತಪ್ಪಾಗಿ ವಿವರಿಸಿ 
ಹೇಳುತ್ತಾರೆ. ತಾವು ಕೇಳಿದುದೇನೋ ಬೇರೆಯಾಗಿದ್ದರೂ ಅವರು ಅದನ್ನು ತಮ್ಮ ಕಿಡಿಗೇಡಿತನದಿಂದ ಬೇರೆಯೇ ರೂಪದಲ್ಲಿ 
ಜನರೊಳಗೆ ಪ್ರಚಾರ ಮಾಡುತ್ತಾರೆ. ಈ ರೀತಿ ಅಪಕೀರ್ತಿಯುಂಟು ಮಾಡಿ ಅವರ ಬಗ್ಗೆ ತಪ್ಪು ತಿಳುವಳಿಕೆಗಳನ್ನು ಹರಡುವ ಮೂಲಕ 
ಜನರನ್ನು ಇಸ್ಲಾಮೊ ಸಂಘಟನೆಯ ಕಡೆಗೆ ಬರದಂತೆ ತಡೆಯುವುದೇ ಅವರ ಉದ್ದೇಶ. 

74. ಅರ್ಥಾತ್‌- ಅವರಿಗೆ ದೇವಾಜ್ಞೆಗಳನ್ನು ಹೇಳಿ ಶಿಳಿಸಿದಾಗ ಅವರು ಉಚ್ಚ ಸ್ವರದಿಂದ, 'ಸಮಿಲ್‌ನಾ' (ನಾವು ಕೇಳಿದೆವು) 
ಎನ್ನುತ್ತಾರೆ ಮತ್ತು ಮೆಲುದನಿಯಲ್ಲಿ 'ಅಸೈನಾ' (ನಾವು ಸ್ವೀಕರಿಸಲಿಲ್ಲ) ಎಂದು ಅಥವಾ 'ಅತಲ್‌ನಾ' (ನಾವು ಸ್ವೀಕರಿಸಿದೆವು) ಎಂಬ 
ಪದವನ್ನು ಉಚ್ಚರಿಸುವಾಗ ನಾಲಗೆಯನ್ನು ಸ್ವಲ್ಪ ತಿರುಚಿ 'ಅಸೈನಾ' ಆಗುವಂತೆ ಹೇಳುತ್ತಾರೆ. 

75. ಅರ್ಥಾತ್‌- ಮಾತಾಡುತ್ತಿ ರುವಾಗ ಹ. ಮುಹಮ್ಮದ್‌ರೊಡಸನೆ(ಸ) ಅವರೇನಾದರೂ ಹೇಳಲಿಚ್ಛಿಸಿದಾಗ 'ಇಸ್ಮೇಲ್‌' (ಇತ್ತ 
ಕೇಳಿರಿ) ಎಂದು ಹೇಳಿ ಅದರೊಂದಿಗೇ 'ಗೈರ ಮುಸ್ಮಣನ್‌' ಎಂಬ ಡ್ವಂದ್ರಾರ್ಥವುಳ್ಳ ನುಡಿಯನ್ನು ಹೇಳಿ ಬಿಡುತ್ತಾರೆ. ಅದರ ಒಂದು 
ಅರ್ಥ "ನೀವೆಷ್ಟು ಶ್ರೇಷ್ಠರೆಂದರೆ ನಿಮ್ಮ ಇಚ್ಛೆಗೆ ವಿರುದ್ಧವಾದುದನ್ನು ನಿಮಗೆ ಕೇಳಿಸಬಾರದು" ಎಂದಾಗುತ್ತದೆ. ಆದರೆ 
ಇನ್ನೊ೦ದರ್ಥ "ನಿಮಗೆ ಯಾರಾದರೂ ಏನಾದರೂ ತಿಳಿಯ ಹೇಳಬೇಕಾದರೆ ನೀವು ಅಷ್ಟಕ್ಕೆ ಯೋಗ್ಕರಲ್ಲ' ಎಂದಾಗುತ್ತದೆ. 'ದೇವನು 
ನಿನ್ನನ್ನು ಕಿವುಡನನ್ನಾಗಿ ಮಾಡಲಿ' ಎಂಬ ಮತ್ತೊಂದು ಅರ್ಥವೂ ಇದೆ. 

76. ಇದರ ವಿವರಣೆಗೆ ಅಲ್‌ ಬಕರಃ ಅಧ್ಯಾಯದ 108ನೆಯ ಟಿಪ್ಪಣಿ ನೋಡಿರಿ. 
71. ಇದರ ವಿವರಣೆಗೆ ಅಲಿ ಇಮ್ರಾನ್‌ ಅಧ್ಯಾಯದ 2ನೆಯ ಟಿಪ್ಪಣಿ ನೋಡಿರಿ. 


ಕಾಂಡ -5 


“| ಸಃ PR STAN NIG ೨2 
ET تل‎ CSE SSNS ILA اولزا بَا‎ 


CCC » اھ‎ Ez PU PN) Fo ےو ڑئےے۔‎ 
Joep سپ ہیں‎ sos 29 pe 4” ೩ 
SNE DAES NON ON UNS NS 
wg او ےلاو سو‎ bs »ಕಿ 4೨ ہے‎ 54 pT AE 
NE ERR AOS REIL HOSEL) 
5 365 PSC CNN کر و سس رو سی‎ 
OU SS OMAP OS انف کیک‎ ONTO ولا‎ & 


ಹಿಂದಕ್ಕೆ ತಿರುಗಿಸಿ ಬಿಡುವ ಅಥವಾ 'ಸಬ್ಸ್‌'ನವರನ್ನು ಶಪಿಸಿದಂತೆಯೇ ಅವರನ್ನೂ ಶಪಿಸಿ ಬಿಡುವ ಮುಂಚೆಯೇ 
ವಿಶ್ವಾಸವಿಡಿರಿ'? ಅಲ್ಲಾಹನ ಆಜ್ಞೆಯು ಅನುಷ್ಠಾನಕ್ಕೆ ಬಂದೇ ತೀರುವುದೆಂಬುದನ್ನು ನೆನಪಿಡಿರಿ. ಅಲ್ಲಾಹನು 
ತನ್ನೊಂದಿಗೆ ಇತರರನ್ನು ಸಹಭಾಗಿಗಳೆನ್ನಾಗಿ ಮಾಡುವುದನ್ನು ಮಾತ್ರ ಎಂದೆಂದಿಗೂ ಕ್ಷಮಿಸುವುದಿಲ್ಲ. ಅದರ 
ಹೊರತು ಅವನು ಕೃಮಿಸಲಿಚ್ಛಿಸುವ ಇತರ ಎಲ್ಲವನ್ನೂ ಕ್ಸಮಿಸುವನು.* ಅಲ್ಲಾಹನೊಂದಿಗೆ ಇತರ 
ಯಾರನ್ನಾದರೂ ಸಹಭಾಗಿಯನ್ನಾಗಿ ಮಾಡಿದವನು ಅತಿ ದೊಡ್ಡ ಸುಳ್ಳನ್ನು ಸೃಷ್ಟಿಸಿದನು ಮತ್ತು ಅತ್ಯಂತ ಘೋರ 
ಪಾಪವೆಸಗಿದನು. 


(49-50) ತಮ್ಮ ಪಾವಿತ್ರ್ಯದ ಕುರಿತು ಅತಿಯಾಗಿ ಹಿಗ್ಗುವವರನ್ನೂ ನೀವು ನೋಡಿದಿರಾ? ವಸ್ತುತಃ | 


ಪಾವಿತ್ರ್ಯವನ್ನು ಅಲ್ಲಾಹನೇ ತಾನಿಚ್ಛಿಸಿದವರಿಗೆ ದಯಪಾಲಿಸುತ್ತಾನೆ ಮತ್ತು (ಇವರಿಗೆ ಪಾವಿತ್ರ್ಯ ಒದಗುತ್ತಿಲ್ಲವಾದರೆ 
ವಾಸ್ತವದಲ್ಲಿ) ಇವರ ಮೇಲೆ ಕಿಂಚಿತ್ತೂ ಅನ್ಯಾಯವಾಗುತ್ತಿಲ್ಲ. ಇವರು ಅಲ್ಲಾಹನ ಮೇಲೂ ಮಿಥ್ಮಾಪಾದನೆ 


78. ಅಲ್‌ಬಕರಃ ಅಧ್ಯಾಯದ 82ನೆಯ ಮತ್ತು 83ನೇ ಟಿಪ್ಪಣಿಗಳನ್ನು ನೋಡಿರಿ. 

79. ಗ್ರಂಥದವರು ತಾವು ಪ್ರವಾದಿಗಳನ್ನು ಮತ್ತು ದಿವ್ಮ ಗ್ರಂಥಗಳನ್ನು ಅನುಸರಿಸುವವರೆಂದು ಹೇಳುತ್ತಿದ್ದರೂ ಅವರು 
ಶಿರ್ಕ್‌(ಅಲ್ಲಾಹನೊಂದಿಗೆ ಸಹಬಾಗಿತ್ವ)ನಲ್ಲಿ ಸಿಲುಕಿ ಬಿದ್ದುದರಿಂದ ಇಲ್ಲಿ ಹೀಗೆ ಹೇಳಲಾಗಿದೆ. 

80. 'ಶಿರ್ಕ್‌' ಮಾತ್ರ ಮಾಡಬಾರದು. ಇತರ ಪಾಪ ಕಾರ್ಯಗಳನ್ನೆಲ್ಲ ಮನಸಾರೆ ಮಾಡುತ್ತಿರಬಹುದೆಂದು ಇದರ ಅರ್ಥವಲ್ಲ. 
ಇಲ್ಲಿ ಅವರಿಗೆ ಮನದಟ್ಟು ಮಾಡಿ ಕೊಡಲು ಬಯಸಿರುವ ವಿಷಯ ಯಾವುದೆಂದರೆ, ಅವರು ಬರಿಯ ಸಣ್ಣ ವಿಷಯವೆಂದು 
ತಿಳಿದುಕೊಂಡಿದ್ದ 'ಶಿಕ್ಸ್‌' ಎಂಬುದು ಸಕಲ ಪಾಪಗಳಿಗಿಂತಲೂ ಘೋರ ಪಾಪ. ಇತರ ಪಾಪಗಳು ಕ್ಷಮಿಸಲ್ಪಡುವ ಸಾಧ್ಯತೆ 
ಇದ್ದರೂ, ಇದು ಎಂದೆಂದಿಗೂ ಕ್ಷಮಿಸಲಾಗದ ಪಾಪ ಕಾರ್ಯವೆಂಬ ವಿಷಯ. ಯಹೂದಿ ವಿದ್ವಾಂಸರು ಧರ್ಮಶಾಸ್ತ್ರದ ಚಿಕ್ಕ 
ಪುಟ್ಟ ವಿಧಿಗಳ ಬಗ್ಗೆ ತುಂಬಾ ಜಾಗ್ರತೆ ವಹಿಸುತ್ತಿದ್ದರು. ಮಾತ್ರವಲ್ಲ, ಅವರ ಕರ್ಮಶಾಸ್ತ್ರಜ್ಞರು ಭಾರೀ ಸಂಶೋಧನೆಗಳನ್ನು ನಡೆಸಿ 
ತೀರ್ಪು ಕೊಟ್ಟಿದ್ದಂತಹ: ಸೂಕ್ಷ್ಮಾತಿಸೂಕ್ಸ್ಮ ಆಂಶಿಕ ವಿಷಯಗಳನ್ನು ತೂಕ ಮಾಡುವುದರಲ್ಲಿಯೇ ತಮ್ಮ ಸಂಪೂರ್ಣ ಸಮಯವನ್ನು 
ಕಳೆಯುತ್ತಿದ್ದರು. ಆದರೆ ಅವರ ದೃಷ್ಟಿಯಲ್ಲಿ 'ಶಿರ್ಕ್‌' ಒಂದು ಅತಿ ಲಘುವಾದ ಕಾರ್ಯವಾಗಿತ್ತು. ಆದುದರಿಂದ ಅವರು ಅದರಿಂದ 
ದೂರವಿರಲಿಕ್ಕೆ ಪ್ರಯತ್ನಿಸುತ್ತಿರಲಿಲ್ಲ. ತಮ್ಮ ಜನಾಂಗವನ್ನು ಶಿರ್ಕ್‌ ಪರ ಆಚಾರ-ವಿಜಾರಗಳಿಂದ ರಕ್ಷಿಸಲೂ ಪ್ರಯತ್ನಿಸುತ್ತಿರಲಿಲ್ಲ. 
ಮುಪ್ರಿಕರ ಸ್ನೇಹ ಮತ್ತು ಬೆಂಬಲದಿಂದ ತಮಗೆ ಹಾನಿ ಇದೆಯೆಂದೂ ಅವರು ಭಾವಿಸುತ್ತಿರಲಿಲ್ಲ. 7 


ಕಾಂಡ -5 


امو عدووو 


ಟನ‏ ریذن الا کل ما 


ನಾ NNN LE اللہ وِن‎ 


7 


ಸಹ ರ ಲ bs‏ ا بد 


ಹೊರಿಸಲು MU ನೋಡಿಕೊಳ್ಳಿರಿ. ಇವರು ಸ್ಥ ಸ್ಪಷ್ಟವಾದ ಪ ಪಾಪಿಗಳಾಗಿರುತ್ತಾ ಕೆಂಬುದಕ್ಕೆ ಈ ಒಂದು 
ಪಾಪವೇ ಸಾಕು. 

(51-57) ಯಾರಿಗೆ ಗ್ರಂಥ ಜ್ಞಾನದಿಂದ ಒಂದಂಶ ನೀಡಲಾಗಿದೆಯೋ ಅವರನ್ನು ನೀವು ನೋಡಲಿಲ್ಲವೇ? 
ಅವರು 'ಜಿಬ್ಹ್‌* ಮತ್ತು 'ತಾಗೂತ್‌"ಗಳನ್ನು ನಂಬುತ್ತಾರೆ. ಅವರು ಸತ್ಯನಿಷೇಧಿಗಳ ಕುರಿತು ಸತ್ಯವಿಶ್ವಾಸಿಗಳಿಗಿಂತ 
ಇವರೇ ಹೆಚ್ಚು ನೇರಮಾರ್ಗದಲ್ಲಿದ್ದಾರೆಂದು ಹೇಳುತ್ತಾರೆ. ೫ ಅಲ್ಲಾಹನು ಶಪಿಸಿರುವುದು ಇಂತಹವರನ್ನೇ. 
ಅಲ್ಲಾಹನು ಯಾರನ್ನಾದರೂ ಶಪಿಸಿಬಿಟ್ಟರೆ ನೀವು ಅವನಿಗೆ ಯಾವ ಸಹಾಯಕನನ್ನೂ ಕಾಣಲಾರಿರಿ. ಅಧಿಕಾರದಲ್ಲಿ 
ಇವರಿಗೇನಾದರೂ ಪಾಲು ಇದೆಯೇ? ಹಾಗಿರುತ್ತಿದ್ದರೆ ಇವರು ಇತರರಿಗೆ ಚಿಕ್ಕಾಸನ್ನೂ ಕೊಡುತ್ತಿರಲಿಲ್ಲ. 


81. 'ಜಿಬ್ದ್‌'ನ ನಿಜವಾದ ಅರ್ಥ ಕ್ಷುದ್ರ, ನಿರಾಧಾರ ಮತ್ತು ನಿರರ್ಥಕ ವಿಷಯಗಳು. ಇಸ್ತಾಮೊ ಭಾಷೆಯಲ್ಲಿ ಮಾಟ, 
ಜ್ಯೋತಿಷ್ಯ, ಭವಿಷ್ಠ ಕಥನ, ಇಂದ್ರಜಾಲ, ಶಕುನ, ಮುಹೂರ್ತ ಇನ್ನಿತರ ಎಲ್ಲ ವಿಧದ ಭ್ರಾಮಕ ಹಾಗೂ ಕಾಲ್ಪನಿಕ ವಿಷಯಗಳನ್ನು 
'ಜಿಬ್‌' ಎಂದು ಕರೆಯಲಾಗಿದೆ. 'ಪ್ರಾಣಿಗಳ ಕೂಗಿನಿಂದ 'ಭವಿಷ್ಠ ತಿಳಿಯುವುದು, ಪ್ರಾಣಿಗಳ ಹೆಜ್ಜೆಗಳ ಗುರುತುಗಳಿಂದ ಶಕುನ 
ತಿಳಿಯುವುದು ಮತ್ತು ಭವಿಷ್ಯ ತಿಳಿಯಲಿಕ್ಕಾಗಿ ಉಪಯೋಗಿಸುವ ಇನ್ನಿತರ ಎಲ್ಲ ಕ್ರಮಗಳೂ 'ಜಿಬ್‌'ನ ವರ್ಗದವುಗಳು" ಎಂದು 
ಹದೀಸಿನಲ್ಲಿದೆ. ನಾವು ಮೌಢ್ಯಗಳೆನ್ನುವ ಹಾಗೂ دہ‎ ಭಾಷೆಯಲ್ಲಿ SUPERSTITIONS ಎಂದು ಹೇಳುವ ಎಲ್ಲ ವಿಷಯಗಳೂ 
'ಜಿಬ್ಬ್‌'ನ ಅರ್ಥವ್ಯಾಪ್ಲಿಯೊಳಗೆ ಸೇರುತ್ತವೆ. 

82. ವಿವರಣೆಗಾಗಿ ಅಲ್‌ ಬಕರಃ ಅಧ್ಯಾಯದ 286 ಮತ್ತು 288ನೆಯ ಟಿಪ್ಪಣಿಗಳನ್ನು ಓದಿರಿ. 

83. ಇಲ್ಲಿ ಸತ್ಯನಿಷೇಧಿಗಳೆಂದರೆ, ಅರಬ್‌ ಬಹುದೇವ ವಿಶ್ವಾಸಿಗಳು, ಯಹೂದಿ ವಿದ್ವಾಂಸರ ಹಟಮಾರಿತನವು ಯಾವ 
ಮಟ್ಟಕ್ಕೆ ಏರಿತ್ತೆಂದರೆ ಅವರು ಪ್ರವಾದಿ ಮುಹಮ್ಮದ್‌ರ(ಸ) ಮೇಲೆ ವಿಶ್ವಾಸವಿರಿಸಿದವರನ್ನು ಅರಬ್‌ ದೇಶದ 
ಮುಶ್ರಿಕ(ಬಹುದೇವಾರಾಧಕೆರಿಗಿಂತಲೂ ಅಧಿಕ ಪಥಭ್ರಷ್ಟರೆಂದು ಸಾರುತ್ತ, ಇವರಿಗಿಂತ ಮುಶ್ರಿಕರು ಹೆಚ್ಚು ನೇರ ಮಾರ್ಗದಲ್ಲಿದ್ದಾರೆ 
ಎನ್ನುತ್ತಿದ್ದರು. ವಸ್ತುತಃ ಒಂದು ಕಡೆ ದೇವ ಸಹಭಾಗಿತ್ವದ ಸೋಂಕೂ ಇಲ್ಲದ ನಿಷ್ಕಳಂಕ ಏಕದೇವವಿಶ್ನಾ ಿಸವನ್ನೂ ಇನ್ನೊಂದು 
ಕಡೆ ಇಡೀ ಬೈಬಲಿನಲ್ಲಿ ನಿಂದನೆಗೆ ಗುರಿಯಾದ ವಿಗ್ರಹಾರಾಧನೆಯನ್ನೂ ಅವರು ಸ್ಪಷ್ಟವಾಗಿ ಕಾಣುತ್ತಿದ್ದರು. 

84. ಅರ್ಥಾತ್‌- ಇವರು ಯಾರು ಸನ್ಮಾರ್ಗದಲ್ಲಿದ್ದಾರೆ ಮತ್ತು ಯಾರು ಸನ್ಮಾರ್ಗದಲ್ಲಿಲ್ಲವೆಂಬ ತೀರ್ಮಾನ ಮಾಡಲು 
ಹೊರಡಬೇಕಾದರೆ ದೇವಾಧಿಕಾರದ ಯಾವುದಾದರೂ' ಒಂದು ಅಂಶವು ಇವರ ವಶಕ್ಕೆ ಬಂದಿರುವುದೇ? ಒಂದು ವೇಳೆ ಹಾಗಿರುತ್ತಿದ್ದರೆ 
ಇವರ ಕೈಯಿಂದ ಒಂದು ಚಿಕ್ಕಾಸೂ ಇತರರಿಗೆ ಸಿಗುತ್ತರಲಿಲ್ಲ. ಏಕೆಂದರೆ ಇವರ ಮನಸ್ಸು ಸತ್ಯವನ್ನು ಸತ್ಯವೆಂದು ಒಪ್ಪಿಕೊಳ್ಳುವಷ್ಟು 


ಕಾಂಡ -5 


4. ಅನ್ನಿಸಾ | 277 


AIS SUSE LEA ANE ERE 3 
ಇ {33 


ass CONSE SEG ನಲಂ ال‎ 
SE > (4% 3 33:401 
Ade UNIS 3 ಸ ab) oh ون‎ 


ಮತ್ತೇನು ಅಲ್ಲಾಹನು ಇತರರಿಗೆ ತನ್ನ ಅನುಗ್ರಹ ದಯಪಾಲಿಸಿದುದಕ್ಕಾಗಿ ಇವರು ಅವರ ಬಗ್ಗೆ ಅಸೂಯೆ 
ಪಡುತ್ತಾರೆಯೇ?್‌ ಹಾಗಿದ್ದರೆ ಇವರು ತಿಳಿದಿರಲಿ, ನಾವು ಇಬ್‌ರಾಹೀಮರ ಸಂತತಿಗೆ ಗ್ರಂಥ ಮತ್ತು 
ದಿವ್ಯಯುಕ್ತಿಯನ್ನು' ದಯಪಾಲಿಸಿದ್ದೆವು ಮತ್ತು ಅವರಿಗೆ ಮಹಾ ಸಾಮ್ರಾಜ್ಯವನ್ನು ಕರುಣಿಸಿದ್ದೆವು.* ಆದರೆ 
ಅವರಲ್ಲಿ ಕೆಲವರು ಅವರ ಮೇಲೆ ವಿಶ್ವಾಸವಿರಿಸಿದರು ಇನ್ನು ಕೆಲವರು ವಿಮುಖರಾದರು.* ವಿಮುಖರಾದವರಿಗಂತು 
ಧಗಧಗಿಸುವ. ನರಕಾಗ್ನಿಯೇ ಸಾಕು. ನಮ್ಮ ನಿದರ್ಶನಗಳನ್ನು ನಿಷೇಧಿಸಿದವರನ್ನು ನಾವು ನಿಶ್ಚಯವಾಗಿಯೂ 
ನರಕಾಗ್ಗಿಗೆ ತಳ್ಳಿಬಿಡುವೆವು. ಅವರ ಮೈಚರ್ಮ ಕರಟಿ ಹೋದಾಗಲೆಲ್ಲ ಅವರು ಶಿಕ್ಷೆಯನ್ನು ಚೆನ್ನಾಗಿ, ಸವಿಯು 
ವಂತಾಗಲು ನಾವು ಅದರ ಸ್ಥಾನದಲ್ಲಿ ಬೇರೆ ಚರ್ಮವನ್ನು ಸೃಷ್ಟಿಸುತ್ತ ಹೋಗುವೆವು. ಅಲ್ಲಾಹನು ಮಹಾ 
ಪ್ರತಾಪಿಯಾಗಿದ್ದು ತನ್ನ ತೀರ್ಮಾನಗಳನ್ನು ಕಾರ್ಯಾಚರಣೆಗೆ ತರುವ ಯುಕ್ತಿಯನ್ನು ಚೆನ್ನಾಗಿ ಬಲ್ಲವನಾಗಿರುಪ್ಪನೆ. 
ನಮ್ಮ ನಿದರ್ಶನಗಳನ್ನು ಮಾನ್ಯ ಮಾಡಿಕೊಂಡು ಸತ್ಯರ್ಮ ಮಾಡಿದವರಿಗೆ ನಾವು ತಳಭಾಗದಲ್ಲಿ ಕಾಲುವೆಗಳು 
ಹರಿಯುತ್ತಿರುವ ಸ್ವರ್ಗೋದ್ಯಾನಗಳಲ್ಲಿ ಪ್ರವೇಶ ಕೊಡುವೆವು, ಅಲ್ಲಿ ಅವರು ಅನಂತ ಕಾಲ ನೆಲೆಸುವರು. 
ಆಲ್ಲಿ ಅವರಿಗೆ ಪರಿಶುದ್ಧ ಜೊತೆಗಾರರು ಸಿಗುವರು ಮತ್ತು ನಾವು ಅವರನ್ನು ದಟ್ಟವಾದ ನೆರಳಲ್ಲಿ ರಿಸುವೆವು. 


ಸೈಳಾವಕಾಶವಿಲ್ಲದಷ್ಟೂ ಚಿಕ್ಕದಾಗಿದೆ. ಇದರ ಇನ್ನೊಂದು ಅರ್ಥ ಹೀಗೂ ಆಗಬಹುದು- "ಇವರ ವಶದಲ್ಲಿ ಯಾವುದಾದರೊಂದು 
ಸಾಮ್ರಾಜ್ಯದ ಅಧಿಕಾರವಿಬೆಯೇ? ಅದರಲ್ಲಿ ಇತರರು ಪಾಲು ಪಡೆಯಲು ಬಯಸಿದಾಗ ಇವರು ಅದರಿಂದ ಏನನ್ನೂ ಕೊಡದಿರಲು 
ಬಯಸುತ್ತಿರುವರೇ? ಇಲ್ಲಿಯಂತು ಕೇವಲ ಸತ್ಕವನ್ನು ಒಪ್ಪಿಕೊಳ್ಳುವ ಪ್ರಶ್ನೆ ಮುಂದಿದೆ. ಅದರಲ್ಲೂ ಇವರು ಜಿಪುಣತೆ ತೋರುತ್ತಿದ್ದಾರೆ.” 
85. ಅರ್ಥಾತ್‌- ಅಲ್ಲಾಹನ ಅನುಗ್ರಹಕ್ಕೆ ಪಾತ್ರರಾಗಲು ಅರ್ಹರಾಗಿದ್ದರೂ ಇವರು ಆಶೆ ಇರಿಸಿಕೊಂಡಿದ್ದ ಅಲ್ಲಾಹನ ಆ 
ಅನುಗ್ರಹವು ಇತರರಿಗೆ ದೊರಕಿತು. ಅರೇಬಿಯಾದ ನಿರಕ್ಟರಿಗಳಲ್ಲಿ ಓರ್ವ ಮಹಾ ಪ್ರವಾದಿ ಎದ್ದು ಅವರಲ್ಲಿ ಆಧ್ಯಾತ್ಮಿಕ, ನೈಶಿಕ 
ಮತ್ತು ಪ್ರಾಯೋಗಿಕ ಸದಾಚಾರಗಳನ್ನೊಳೆಗೊಂಡ ಜೀವನ ಪ್ರಾರಂಭವಾಯಿತು. ಇದರ ಫಲವಾಗಿ ಸ್ವಾಭಾವಿಕವಾಗಿಯೇ ಪ್ರಗತಿ 
ಮತ್ತು 'ಉತ್ಸಾನ ಆಗಲೇಬೇಕಿತ್ತು. ಇದರಿಂದಾಗಿ ಇವರೀಗ ಮತ್ಸರಾಗ್ನಿಯಲ್ಲಿ ಬೇಯುತ್ತಿದ್ದಾರೆ. ಈ ಮಾತ್ಸರ್ಯದಿಂದಾಗಿಯೇ 
ಇವರ ಬಾಯಿಯಿಂದ ಈ ಮಾತುಗಳು ಹೊರಡುತ್ತಿವೆ. 
86. ಮಹಾ ಸಾಮ್ರಾಜ್ಯವೆಂದರೆ - ದೇವ ಗ್ರಂಥ ಜ್ಞಾನವನ್ನು ಹೊಂದಿ ಆ ಜ್ಞಾನ ಮತ್ತು ಯುಕ್ತಿಯ ಪ್ರಕಾರ ನಡೆಯುವುದರಿಂದ 
ಖಂಡಿತವಾಗಿ ಲಭಿಸುವ ಲೋಕನಾಯಕತ್ವ ಮತ್ತು ಜಗತ್ತಿನ ಇತರ ಜನಾಂಗಗಳ ಮೇಲೆ ನಾಯಕತ್ವದ ಅಧಿಕಾರ. 
87. ಇಲ್ಲಿ ಬನೀಇಸ್ರಾಈಲರ ಮತ್ಸರ ತುಂಬಿದ ಮಾತುಗಳಿಗೆ ಉತ್ತರ ಕೊಡಲಾಗುತ್ತಿದೆ ಎಂಬುದನ್ನು ನೆನಪಿಡಬೇಕು. 
ಈ ಉತ್ತರದ ಅರ್ಥವೇನೆಂದರೆ- ನೀವಿಷ್ಟು ಉರಿ ಕಾರುವುದೇತಕ್ಕೆ? ನೀವು ಹ. ಇಬ್‌ರಾಹೀಮ್‌ರ(ಅ) ಸಂತತಿಯವರು. ಬನೀ 
ಇಸ್ಮಾಈಲರೂ(ಹ.  ಇಸ್ಮಾಈಲರ(ಅ) ಸಂತತಿ) ಹ. ಇಬ್‌ರಾಹೀಮರ(ಅ) ಸಂತತಿಯವರೇ ಆಗಿರುತ್ತಾರೆ. ನಾವು 
ಹ. ಇಬ್‌ರಾಹೀಮರಿಗೆ(ಅ) ಜಗನ್ನಾಯಕತ್ವದ ವಾಗ್ಗಾನವಿತ್ತಿದ್ದರೆ ಅದು ಅವರ ಸಂತತಿಯ ಪೈಕಿ ಗ್ರಂಥ ಮತ್ತು ಸದ್ದಿವೇಕಗಳನ್ನು 


ಕಾಂಡ -5 


278 ಕುರ್‌ಆನ್‌ ವ್ಯಾಖ್ಯಾನ 


31 2 AEN £1 ೨ ೯3 5> > 2 مد رہم‎ ۳ ‫َ 
©) 4 بالکڈل“ ما‎ CT LS $3 


شر PA‏ دے سر کے 2 ಇ c 17 2) FRO‏ 
0 یئا الَيئَ امَنُرَا اطِعُوا SEER‏ 


Ka 


(58) ಮುಸ್ಲಿಮರೇ, ಅಮಾನತ್ತುಗಳನ್ನು ಅವುಗಳ ಹಕ್ಕುದಾರರಿಗೆ ಒಪ್ಪಿಸಿ ಕೊಡಿರೆಂದೂ ಜನರೊಳಗೆ 
ತೀರ್ಪು ನೀಡುವಾಗ ನ್ಯಾಯದೊಂದಿಗೆ ತೀರ್ಪು ನೀಡಿರೆಂದೂ* ಅಲ್ಲಾಹನು ನಿಮಗೆ ಆಜ್ಞೆ ವಿಧಿಸುತ್ತಾನೆ. 
ಅಲ್ಲಾಹನು ನಿಮಗೆ ಅತ್ಕುತ್ತಮ ಉಪದೇಶವನ್ನೀಯುತ್ತಾನೆ. ನಿಶ್ಚಯವಾಗಿಯೂ ಅಲ್ಲಾಹನು ಸರ್ವಶ್ರುತನೂ 
ಸರ್ವವೀಕ್ಸಕನೂ ಆಗಿರುತ್ತಾನೆ. 

(59) ಓ ಸತ್ಮವಿಶ್ವಾಸಿಗಳ ಅಲ್ಲಾಹನ ಆಜ್ಞಾಪಾಲನೆ ಮಾಡಿರಿ, ಸಂದೇಶವಾಹಕರ ಮತ್ತು ನಿಮ್ಮೊಳಗಿನ 
'ಉಲುಲ್‌ ಅಮ್‌'ರ(ಆಜ್ಞಾಧಿಕಾರ ಹೊಂದಿದವರ) ಆಜ್ಞಾಪಾಲನೆ ಮಾಡಿರಿ. ಅನಂತರ ನಿಮ್ಮೊಳಗೆ 
ಯಾವುದಾದರೊಂದು ವಿಷಯದಲ್ಲಿ ವಿವಾದವುಂಟಾದರೆ ನೀವು ನಿಜಕ್ಕೂ ಅಲ್ಲಾಹನ ಮತ್ತು ಅಂತಿಮ ದಿವಸದ 
ಮೇಲೆ ವಿಶ್ವಾಸವಿರಿಸುತ್ತೀರಾದರೆ ಆ ವಿವಾದವನ್ನು ಅಲ್ಲಾಹ್‌ ಮತ್ತು ಸಂದೇಶವಾಹಕರ ಕಡೆಗೆ ತಿರುಗಿಸಿರಿ.* 


ಅನುಸರಿಸಿದವರಿಗೆ ಮಾತ್ರಮಗಿತ್ತು. ನಾವು ಈ ಗ್ರಂಥ ಮತ್ತು ಸದ್ಧಿವೇಕಗಳನ್ನು ಮೊದಲು ನಿಮಗೆ ಕಳುಹಿಸಿದ್ದೆವು. ಆದರೆ, ನೀವು 
ನಿಮ್ಮ ಅನರ್ಹತೆಯಿಂದ ಅದನ್ನು ವರ್ಜಿಸಿದಿರಿ. ಈಗ ನಾವು ಅದನ್ನೇ ಬನೀಣಸ್ಮಾ ಈಲರಿಗೆ ನೀಡಿದ್ದೇವೆ. ಅವರು ಅದರ ಮೇಲೆ 
ವಿಶ್ವಾಸ ಇಟ್ಟಿರುವುದು ಅವರ ಸೌಭಾಗ್ಯ. 

88. ಅರ್ಥಾತ್‌- ನೀವು ಬನೀಇಸ್ರಾಈಲರು ಸಿಲುಕಿ ಹೋದ ಆ ಕೆಡುಕುಗಳಿಂದ ದೂರವಿರಬೇಕು. ಬನೀಇಸ್ರಾಈಲರು ತಮ್ಮ 
ಅಧೋಗತಿಯ ಕಾಲದಲ್ಲಿ ಅಮಾನತ್‌ಗಳನ್ನು ಅರ್ಥಾತ್‌ ಹೊಣೆಗಾರಿಕೆಯ ಉನ್ನತ ಹುದ್ದೆಗಳನ್ನೂ ಧಾರ್ಮಿಕ ಮುಖಂಡತ್ವವನ್ನೂ 
ರಾಷ್ಟ್ರ ನಾಯಕತ್ವಗಳನ್ನೂ (POSITION OF TRUST) ಅಯೋಗ್ಯ, ಕಿಡಿಗೇಡಿ, ನೀತಿಬಾಹಿರ ಅಪ್ರಾಮಾಣಿಕ ಮತ್ತು 
ದುಷ್ಕರ್ಮಿಗಳಿಗೆ ವಹಿಸಿಕೊಡಲಾರಂಭಿಸಿದುದು ಅವರ ಅತಿ ಮುಖ ಅಪರಾಧಗಳಲ್ಲೊಂದು. ಇದರ ಪರಿಣಾಮವಾಗಿ مج‎ 
ಮುಂದಾಳುತನದಲ್ಲಿ ಇಡೀ ಜನಾಂಗವೇ ಕೆಟ್ಟು ಹೋಗಲಾರಂಭಿಸಿತು. ಇಲ್ಲಿ, ನೀವು ಹಾಗೆ ಮಾಡಬಾರದೆಂದೂ ಅಮಾನತ್‌ಗಳನ್ನು 
ಅವುಗಳಿಗೆ ಅರ್ಹತೆ ಪಡೆದವರ ವಶಕ್ಕೆ (ಅರ್ಥಾತ್‌ ಅಮಾನತ್‌ಗಳ ಭಾರವನ್ನು ಹೊರುವ ಯೋಗ್ಯತೆ ಪಡೆದವರಿಗೆ) ಒಪ್ಪಿಸಬೇಕೆಂದೂ 
ಮುಸ್ಲಿಮರಿಗೆ ಬೋಧಿಸಲಾಗುತ್ತಿದೆ. ಬನೀಣಸ್ರಾಈಲರ ಇನ್ನೊಂದು ಅಪರಾಧವೆಂದರೆ- ಅವರು ನ್ಯಾಯಶೀಲತೆಯನ್ನು 
ಕಳೆದುಕೊಂಡಿದ್ದರು. ಅವರು ವೈಯಕ್ತಿಕ ಹಾಗೂ ರಾಜಕೀಯ ಉದ್ದೇಶಗಳಿಗಾಗಿ ಈಮಾನನ್ನು ಬಲಿಕೊಡುತ್ತಿದ್ದರು. ಹಟಮಾರಿತನವನ್ನು 
ಪ್ರದರ್ಶಿಸುತ್ತಿದ್ದರು. ನ್ಯಾಯ ನೀತಿಗಳ ಕೊಲೆ ಮಾಡಲು ಕೊಂಚವೂ ಹೇಸುತ್ತಿರಲಿಲ್ಲ. ಅವರ ಅನ್ಯಾಯದ ಅತ್ಮಂತ ಕಹಿ ಅನುಭವ 
ಆ ಕಾಲದಲ್ಲಿ ಸ್ಪತಃ ಮುಸ್ಲಿಮರಿಗೆ ಆಗುತ್ತಲಿತ್ತು. ಒಂದು ಕಡೆ ಅವರ ಮುಂದೆ ಹ. ಮುಹಮ್ಮದ್‌(ಸ) ಮತ್ತು ಅವರ ಮೇಲೆ 

ಶ್ವಾಸವಿಟ್ಟಿದ್ದವರ ನಿರ್ಮಲ ಜೀವನವಿತ್ತು. 

ಇನ್ನೊಂದು ಕಡೆ ವಿಗ್ರಹಾರಾಧಕರೂ ಹೆಣ್ಣು ಮಕ್ಕಳನ್ನು ಜೀವಂತ ಹುಗಿದು ಬಿಡುವವರೂ ಮಲತಾಯಿಯೊಂದಿಗೆ ವಿವಾಹ 
ಮಾಡಿಕೊಳ್ಳುವವರೂ ಕಅಬಾದ ಸುತ್ತಲೂ ಬೆತ್ತಲೆಯಾಗಿ ಪ್ರದಕ್ಷಿಣೆ ಮಾಡುವವರೂ ಇದ್ದರು. ಈ ನಾಮಧಾರಿ ಗ್ರಂಥದವರು 
ಪ್ರಸ್ತುತ ಎರಡನೆಯ ವರ್ಗದವರನ್ನು ಮೊದಲನೆಯ ವರ್ಗದವರಿಗಿಂತ ಮೇಲೆಂದು ಭಾವಿಸುತ್ತಿದ್ದರು. ಎರಡನೆಯ ವರ್ಗದವರು 
ಒಂದನೆಯ ವರ್ಗದವರಿಗಿಂತ ಹೆಚ್ಚು ಸರಿದಾರಿಯಲ್ಲಿದ್ದಾರೆನ್ನಲು ಅವರು ಕಿಂಚಿತ್ತೂ ನಾಚಿಕೆ ಪಡುತ್ತಿರಲಿಲ್ಲ. ಅಲ್ಲಾಹನು ಅವರ 
ಈ ಅನ್ಯಾಯದ ಬಗ್ಗೆ ಎಚ್ಚರಿಕೆ ಕೊಟ್ಟ ಬಳಿಕ ಮುಸ್ಲಿಮರಿಗೆ, "ನೀವೆಂದೂ ಅನ್ಮಾಯಿಗಳಾಗಬಾರದು. ನಿಮಗೆ ಯಾರೊಂದಿಗಾದರೂ 
ಹಗೆಶನವಿರಲಿ ಅಥವಾ ಗೆಳೆತನವಿರಲಿ - ಯಾವ ಸಂದರ್ಭದಲ್ಲೂ ಮಾತಾಡುವಾಗ ನ್ಯಾಯ ನೀತಿಯ ಮಾತುಗಳನ್ನೇ ಆಡಿರಿ, ಶೀರ್ಪು 
ನೀಡುವಾಗ ನಿಷ್ಪಕ್ಷಪಾತ ನೀತಿಯ ತೀರ್ಪನ್ನೇ ನೀಡಿರಿ" ಎಂದು ಅಲ್ಲಾಹನು ಬೋಧಿಸುತ್ತಾನೆ. 

89. ಈ ಸೂಕ್ತವು ಇಸ್ಲಾಮಿನ ಸಂಪೂರ್ಣ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಪದ್ಧತಿಗಳ ಬುನಾದಿ ಮತ್ತು ಇಸ್ಲಾಮೊ 


ಕಾಂಡ-5 


ಇದೇ ಅತ್ಯಂತ ಸರಿಯಾದ ಕರ್ಮ ವಿಧಾನ ಇದು ಪರಿಣಾಮದ ದೃಷ್ಟಿಯಿಂದಲೂ ಉತ್ತಮವಾಗಿದೆ.” 


ರಾಷ್ಟ್ರದ ಸಂವಿಧಾನದ ಪ್ರಥಮ ನಿಬಂಧನೆಯಾಗಿದೆ. ಇದರಲ್ಲಿ ಕೆಳಗೆ ಕಾಣಿಸಿದ ನಾಲ್ಕು ಮೂಲ ಸಿದ್ಧಾಂತಗಳನ್ನು ಸ್ತಾಯಿಯಾಗಿ 
ಪ್ರಸ್ತಾಪಿಸಲಾಗಿದೆ: 

1) ಇಸ್ಲಾಮ ಪದ್ಧತಿಯಲ್ಲಿ ನೈಜ 'ಮುತಾಲ್‌'(ಅನುಸರಣಾರ್ಹ) ಅಲ್ಲಾಹನಾಗಿರುತ್ತಾನೆ. ಒಬ್ಬ ಮುಸ್ಲಿಮನು ಎಲ್ಲಕ್ಕಿಂತಲೂ 
ಮೊದಲು ದೇವನ ದಾಸ, ಬೇರೇನಿದ್ದರೂ ಅನಂತರ. 

2) ಇಸ್ಲಾಮ ಪದ್ಧತಿಯ ಎರಡನೆಯ ಮೂಲ ಸಿದ್ದಾಂತವು ಸಂದೇಶವಾಹಕರ ಅನುಸರಣೆ. ಇದು ಸ್ಥಾಯಿಯಾದ ವೈಯಕ್ತಿಕ 
ಅನುಸರಣೆಯೇನೂ ಅಲ್ಲ. ಇದು ಅಲ್ಲಾಹನ ಆಜ್ಞಾನುಸರಣೆಯ ಪ್ರಾಯೋಗಿಕ ರೂಪ ಮಾತ್ರ. ರಸೂಲರ ಅನುಸರಣೆ ಮಾಡುವುದರ 
ಮೂಲಕ ನಾವು ಅಲ್ಲಾಹನ ಬಾಸ್ಕ-ಆರಾಧನೆ ಮಾಡಬಲ್ಲೆವು. ದೇವಾನುಸರಣೆಯು ರಸೂಲರ ಆದರ್ಶ ಪ್ರಮಾಣವಿಲ್ಲದೆ ಸಿಂಧುವಲ್ಲ. 
ರಸೂಲರ ಅನುಸರಣೆಯನ್ನು ಶಿರಸ್ಕರಿಸುವುದೆಂದರೆ ಅಲ್ಲಾಹನಿಗೆ ವಿರುದ್ಧ ಬಂಡಾಯವೆದ್ದಂತೆಯೇ ಸರಿ. 

3) ಮೇಲಿನ ಎರಡು ಅನುಸರಣೆಗಳ ಅನಂತರ ಅವೆರಡರ ಅಧೀನದಲ್ಲಿರುವ ಹಾಗೂ ಇಸ್ಲಾಮೊ ವ್ಯವಸ್ಥೆಯಲ್ಲಿ ಮುಸ್ಲಿಮರ 
ಮೇಲೆ ವಾಜಿಬ್‌(ಕಡ್ಡಾಯ) ಆಗಿರುವ ಮೂರನೆಯದು, ಮುಸ್ಲಿಮರೇ ಆಗಿರುವ 'ಉಲುಲ್‌ ಅಮ್ರ್‌'ರ ಅನುಸರಣೆ. 'ಉಲುಲ್‌ 
ಅಮ್ರ್‌' ಎಂಬುದರ ಅರ್ಥ ವ್ಯಾಪ್ತಿಯೊಳಗೆ ವಿದ್ವಾಂಸರು, ರಾಜಕೀಯ ಧುರೀಣರು, ದೇಶದ ಆಡಳಿತಾಧಿಕಾರಿಗಳು, ನ್ಯಾಯಾಧೀಶರು, 
ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ವ್ಯವಹಾರಗಳಲ್ಲಿ ಗೋತ್ರ, ವಠಾರ ಮತ್ತು ಗ್ರಾಮಗಳ ನೇತೃತ್ವ ವಹಿಸುವ ಸರಪಂಚರು, ಶೇಖರು, 
ಸರದಾರರು ಮೊದಲಾದವರೆಲ್ಲರೂ ಸೇರುತ್ತಾರೆ. 

4) ಇಸ್ಲಾಮೊ ವ್ಯವಸ್ಥೆಯಲ್ಲಿ ದೇವಾಜ್ಞೆ ಮತ್ತು ರಸೂಲರ ಚರ್ಯೆ ಇವುಗಳು ಮೂಲ ಕಾನೂನು ಮತ್ತು ಅಂತಿಮ. ಪ್ರಮಾಣ 
(FINAL AUTHORITY)nಗಳಾಗಿರುತ್ತವೆ. ಮುಸ್ಲಿಮರೊಳಗೆ ಅಥವಾ ಸರಕಾರ ಮತ್ತು ಪ್ರಜೆಗಳೆ ನಡುವೆ ಘರ್ಷಣೆಯುಂಟಾಗತಕ್ಕ 
ಸಮಸ್ಯೆಗಳ ತೀರ್ಮಾನವನ್ನು ಕುರ್‌ಆನ್‌ ಮತ್ತು ಸುನ್ನತ್‌ಗಳಿಂದ ಪಡೆಯಲಾಗುವುದು. ಅಲ್ಲಿಂದ ದೊರೆತ ತೀರ್ಪಿನ ಮುಂದೆ 
ಎಲ್ಲರೂ ಶಿರಬಾಗುವರು. ಹೀಗೆ ಜೀವನದ ಸಕಲ ಸಮಸ್ಯೆಗಳಲ್ಲಿ ದೇವಗ್ರಂಥ ಮತ್ತು ರಸೂಲರ ಸುನ್ನತ್‌ಗಳಿಗೆ ಅಂತಿಮ 
ಪ್ರಮಾಣವೆಂಬ ಸ್ಥಾನ ಕೊಡುವುದೂ ಇಸ್ಲಾಮೊ ವ್ಯವಸ್ಥೆಯ ಅನಿವಾರ್ಯ ವೈಶಿಷ್ಟ್ಯವಾಗಿದ್ದು ಇದು ಇಸ್ಲಾಮಾ ವ್ಯವಸ್ಥೆಯನ್ನು 
ಇಸ್ಲಾಮೇತರ ಜೀವನ ವ್ಯವಸ್ಥೆಗಳಿಂದ ಪ್ರತ್ಯೇಕಿಸುತ್ತದೆ. ಇದಿಲ್ಲದ ವ್ಯವಸ್ಥೆಯು ವಾಸ್ತವದಲ್ಲಿ ಇಸ್ಲಾಮೇತರ 
ವ್ಯವಸ್ಥೆಯಾಗಿರುತ್ತದೆ. 

90. ಪವಿತ್ರ ಕುರ್‌ಆನ್‌ ಕೇವಲ ಕಾನೂನಿನ ಗ್ರಂಥವಲ್ಲ. ಅದು ಬೋಧನೆ, ಶಿಕ್ಷಣ ಮತ್ತು ಧರ್ಮೋಪದೇಶವೂ ಆಗಿದೆ. 
ಆದುದರಿಂದ ಮೊದಲಿನ ವಾಕ್ಕದಲ್ಲಿ ವಿವರಿಸಿದ ಕಾನೂನಿನ ಮೂಲ ಸಿದ್ಧಾಂತದ ಮರ್ಮ ಮತ್ತು ಔಚತ್ಯಗಳನ್ನು ಎರಡನೆಯ 
ವಾಕ್ಯದಲ್ಲಿ ಮನವರಿಕೆ ಮಾಡಿ ಕೊಡಲಾಗುತ್ತಿದೆ. ಇದರಲ್ಲಿ ಎರಡು ವಿವರಣೆಗಳಿವೆ: 1) ಮೇಲೆ ಹೇಳಿದ ನಾಲ್ಕೂ ಮೂಲ ವಿಧಿಗಳ 
ಅನುಸರಣೆಯು ಈಮಾನಿನ ಅತಿ ಮುಖ್ಯ ಅವಶ್ಯಕತೆಯಾಗಿದೆ. ಮುಸ್ಲಿಮನೆಂದು ಹೇಳಿಕೊಳ್ಳುವುದು ಮತ್ತು ಈ ಮೂಲ ವಿಧಿಗಳನ್ನು 
ನಿರಾಕರಿಸುವುದು ಇವೆರಡೂ ಒಂದು ಕಡೆ ಸೇರಿಕೊಂಡಿರಲು ಸಾಧ್ಯವಿಲ್ಲ. 2) ಈ ಮೂಲ ವಿಧಿಗಳ ಆಧಾರದಲ್ಲಿ ತಮ್ಮ ಜೀವನ 
ವೃವಸ್ಥೆಯ ನಿರ್ಮಾಣ ಮಾಡುವುದರಲ್ಲಿಯೇ ಮುಸ್ಲಿಮರಿಗೆ ಒಳಿತಿದೆ. ಇದೊಂದೇ ಅವರನ್ನು ಇಹದಲ್ಲಿ ನೇರ ಮಾರ್ಗದಲ್ಲಿರಿಸಬಲ್ಲುದು. 
ಇದರಿಂದಲೇ ಅವರ ಪರಲೋಕ ಜೀವನವೂ ಸುಗಮವಾಗುವುದು. ಈ ಉಪದೇಶವನ್ನು, ಯಹೂದಿಯರ ನೈತಿಕ ಮತ್ತು ಧಾರ್ಮಿಕ 
ಸ್ಥಿತಿಗತಿಗಳ ವಿಮರ್ಶೆ ನಡೆಸುತ್ತಿದ್ದ ಉಪನ್ಯಾಸವು ಕೊನೆಗೊಳ್ಳುವಲ್ಲೇ ಮಾಡಲಾಗಿದೆ ಹೀಗೆ ನಿಮಗಿಂತ ಮುಂಚಿನ ಸಮುದಾಯವು 
ಧರ್ಮದ ಈ ಮೂಲ ವಿಧಿಗಳನ್ನು ಕಡೆಗಣಿಸಿ ಆ ಮೂಲಕ ತಮ್ಮ ಮೇಲೆ ತಂದುಕೊಂಡ ಅಧೋಗತಿಯಿಂದ ನೀವು ಪಾಠ 
ಕಲಿಯರಿ, ಯಾವುದಾದರೊಂದು ಜನಕೂಟವು ಅಲ್ಲಾಹನ ಗ್ರಂಥ ಮತ್ತು ಅವನ ರಸೂಲರ ಮಾರ್ಗದರ್ಶನವನ್ನು ಕಡೆಗಣಿಸಿ 


ಕಾಂಡ -5 


PA 


227 459 و رر دج‎ 
ON LS pe OT! 


9b 
3 اي‎ 


ದ 
[4 


(60-70) ಓ ಪೈಗಂಬರರೇ, ನಿಮ್ಮ ಮೇಲೆ ಅವತರಿಸಿದ ಗ್ರಂಥದ ಮೇಲೂ ನಿಮಗಿಂತ ಮೊದಲು 
ಅವತರಿಸಿದ ಗ್ರಂಥಗಳ ಮೇಲೂ ನಾವು ವಿಶ್ವಾಸವಿಟ್ಟೆವೆಂದು ಕಂಠೋಕ್ಷವಾಗಿ ವಾದಿಸುವವರನ್ನು ನೀವು 
ನೋಡಿಲ್ಲವೇ? ಆದರೆ ಅವರು ತಮ್ಮ ವ್ಯವಹಾರಗಳ ತೀರ್ಮಾನ ಮಾಡಿಸಲು 'ತಾಗೂತನ್ನು ಸಮೂಕಿಸುತ್ತಾರೆ. 
ವಸ್ತುತಃ ಅವರಿಗೆ ತಾಗೂತನ್ನು ನಿರಾಕರಿಸಲು ಆಜ್ಞಾಪಿಸಲಾಗಿತ್ತು.' ಶೈತಾನನು ಅವರನ್ನು ದಾರಿತಪ್ಪಿಸಿ ನೇರ 
ಮಾರ್ಗದಿಂದ ಬಹುದೂರ ಕೊಂಡೊಯ್ಯಲಿಚ್ಛಿಸುತ್ತಾ ನೆ. ಅಲ್ಲಾಹನು ಅವಶೀರ್ಣಗೊಳಿಸಿದುದರ ಕಡೆಗೆ ಬನ್ನಿರಿ 
ಮತ್ತು ಸಂದೇಶವಾಹಕರ ಕಡೆಗೆ ಬನ್ನಿರಿ ಎಂದು ಅವರೊಡನೆ ಹೇಳಿದಾಗ ಈ ಕಪಟವಿಶ್ವಾಸಿಗಳು ನಿಮ್ಮ ಬಳಿಗೆ 
ಬರುವುದರಿಂದ ಜಾರಿಕೊಳ್ಳುತ್ತಿರುವುದನ್ನು ನೀವು ನೋಡುತ್ತೀರಿ.” ಇವರು ತಮ್ಮ ಸ್ವಹಸ್ತಗಳಿಂದ ತಂದ 
ವಿಪತ್ತು ಇವರ ಮೇಲೆರಗಿದಾಗ ಏನಾಗುತ್ತದೆ? ಆಗ ಇವರು ನಿಮ್ಮ ಬಳಿ ಪ್ರಮಾಣ್‌ ಮಾಡುತ್ತ ಬಂದು, 


ದೇವಾಜ್ಞೆಗಳನ್ನು ಧಿಕ್ಕರಿಸುವ ಮುಖಂಡರನ್ನೂ ಮುಂದಾಳುಗಳನ್ನೂ ಅನುಸರಿಸ ತೊಡಗಿದಾಗ ಹಾಗೂ ತಮ್ಮ ಧಾರ್ಮಿಕ 
ಮುಖಂಡರೊಡನೆಯೂ ರಾಜಕೀಯ ಧುರೀಣರೊಡನೆಯೂ ದೇವ ಗ್ರಂಥ ಮತ್ತು ಪ್ರವಾದಿ ಚರ್ಯೆಗಳ ಸಾಕ್ಸ ಪ್ರಮಾಣಗಳನ್ನು 
ಕೇಳದೆ ಅವರ ಅಂಧಾನುಸರಣೆ ಮಾಡತೊಡಗಿದಾಗ ಬನೀಣಸ್ರಾಈಲರು ಸಿಕ್ಕಿ ಬಿದ್ದಂತಹ ಕೆಡುಕುಗಳಿಂದ ಯಾವ ವಿಧದಿಂದಲೂ 
ಪಾರಾಗಲು ಅದಕ್ಕೆ ಸಾಧ್ಯವಾಗದೆಂದು ಮುಸ್ಲಿಮರನ್ನು ಲಘುವಾಗಿ ಎಚ್ಚರಿಸಲಾಗಿರುತ್ತದೆ. 

91. ಇಲ್ಲಿ 'ತಾಗೂತ್‌' ಎಂದರೆ' ಅಲ್ಲಾಹನ ಕಾನೂನಿನ ಹೊರತು ಇತರ ಕಾನೂನುಗಳ ಪ್ರಕಾರ ತೀರ್ಪು ನೀಡುವ ನ್ಯಾಯಾಧೀಶ 
ಮತ್ತು ಅಲ್ಲಾಹನ ಸಾರ್ವಭೌಮತೆ ಹಾಗೂ ಅಲ್ಲಾಹನ ಅಂತಿಮ ಗ್ರಂಥಕ್ಕೆ ಅಧೀನವಾಗಿರುವ ನ್ಯಾಯಾಲಯ ಎಂಬುದು 
ಸ್ಪಷ್ಟವಾಗಿದೆ. ಅದುದರಿಂದ 'ತಾಗೂಶಿ' ಸ್ಥಾನದಲ್ಲಿರುವ ನ್ಯಾಯಾಲಯಕ್ಕೆ ತಮ್ಮ ವ್ಯವಹಾರಗಳನ್ನು ತೀರ್ಮಾನಕ್ಕಾಗಿ ಒಯ್ಯುವುದೂ 
ಇಂತಹ ನ್ಯಾಯಾಲಯವನ್ನು ಧರ್ಮಸಮ್ಮತ ನ್ಯಾಯಾಲಯವೆಂದು ಒಪ್ಪಿಕೊಳ್ಳುವುದು ಈಮಾನಿಗೆ ವ್ಯತಿರಿಕ್ತವಾಗಿದೆಯೆಂದು ಈ 
ಸೂಕ್ತವು ಸ್ಪಷ್ಟವಾಗಿ ತಿಳಿಸುತ್ತದೆ. ಕುರ್‌ಆನಿನ ಪ್ರಕಾರ ಅಲ್ಲಾಹನ ಮೇಲೆ ವಿಶ್ವಾಸ ಹಾಗೂ ತಾಗೂಶಿನ ಬಗ್ಗೆ ನಿರಾಕರಣೆ ಇವೆರಡೂ 
ಅನಿವಾರ್ಯ. ಅಲ್ಲಾಹ್‌ ಮತ್ತು ತಾಗೂತ್‌ ಇವರೆಡರ ಮುಂದೆಯೂ ಏಕಕಾಲದಲ್ಲಿ ಬಾಗುವುದು ಮುನಾಫಿಕತ್‌(ಕಾಪಟ್ಕ) 
ಆಗಿರುತ್ತದೆ. E 

92. ತೀರ್ಪು ತಮ್ಮ ಪರವಾಗಿದ್ದೀತೆಂಬ' ನಿರೀಕ್ಷೆ ಇದ್ದಂತಹ ವ್ಯಾಜ್ಯಗಳನ್ನು ಪ್ರವಾದಿವರ್ಯರ(ಸ) ಮುಂದೆ ತರುವುದೂ 
ತೀರ್ಪು ತಮಗೆ ವಿರುದ್ಧವಾಗಬಹುದೆಂಬ ಆಶಂಕೆ ಇರುವಂತಹ ವ್ಯಾಜ್ಯಗಳನ್ನು ಅವರ ಮುಂದೆ ತರಲು ನಿರಾಕರಿಸುವುದೂ 
ಮುನಾಫಿಕರ ಸಾಮಾನ್ಯ ರೂಢಿಯಾಗಿತ್ತೆಂದು ಇದರಿಂದ ತಿಳಿದು ಬರುತ್ತದೆ. ಈಗಲೂ ಅನೇಕ ಮುನಾಫಿಕರ ಅವಸ್ಥೆ ಇದೇ ಆಗಿದೆ. 
ಅವರೂ ಧರ್ಮಶಾಸ್ತ್ರದ ತೀರ್ಪು ಅವರ ಪರವಾಗಿರುವುದೆಂದಾರೆ ಅದನ್ನು ಮನಸಾರೆ ಸ್ವೀಕಾರ ಮಾಡುವರು. ಹಾಗಲ್ಲದಿದ್ದಾಗ 
ತಮ್ಮಿಚ್ಛೆಯಂತೆ ತೀರ್ಪನ್ನು ಪಡೆಯಬಹುದಾದ ಯಾವುದಾದರೂ ನಿಯಮ, ಕಂದಾಚಾರ ಹಾಗೂ ಇನ್ನಿತರ ನ್ಯಾಯಾಲಯಗಳ ಅಶ್ರಯ 
ಪಡೆಯಲು ಸಿದ್ಧರಾಗುತ್ತಾರೆ. 

93. ಇವರ ಈ ಕಪಟ ನೀತಿಯ ಅರಿವು ಮುಸ್ಲಿಮರಿಗೆ ಆಗಿ ಬಿಟ್ಟೊಡನೆ ಇನ್ನು ಅದರ ವಿಚಾರಣೆ ನಡೆಯುವುದೆಂದು 
ತಿಳಿದು, ಆಣೆ ಹಾಕಿ ತಮ್ಮ ಈಮಾನಿನ ಮೇಲೆ ನಂಬಿಕೆ ಹುಟ್ಟುವಂತೆ ಮಾಡಲು ತೊಡಗುತ್ತಾರೆಂಬುದೇ ಬಹುಶಃ ಇದರ ಅರ್ಥ. 


ಕಾಂಡ -5 


"ನಾವಂತು ದೇವನಾಣೆಗೂ ಒಳಿತನ್ನೇ ಬಯಸುತ್ತಿದ್ದೆವು ಮತ್ತು ನಮ್ಮ ಉದ್ದೇಶವು ಉಭಯತ್ರರೊಳಗೆ 
ಹೇಗಾದರೂ - ಸಾಮರಸ್ಕವೇರ್ಪಡಿಸುವುದೇ ಆಗಿತ್ತು" ಎಂದು ಹೇಳುತ್ತಾರೆ. ಅವರ ಮನಸ್ಸಿನಲ್ಲಿರುವುದೆಲ್ಲಾ 
ಅಲ್ಲಾಹನಿಗೆ ತಿಳಿದಿದೆ. ಅವರೊಂದಿಗೆ ಪ್ರತಿರೋಧಿಸಬೇಡಿರಿ. ಅವರಿಗೆ ತಿಳಿಯ ಹೇಳಿರಿ ಮತ್ತು ಅವರ ಮನಸ್ಸಿಗೆ 
ನಾಟುವಂತಹ ಉಪದೇಶ ಕೊಡಿರಿ. ನಾವು ಪ್ರತಿಯೊಬ್ಬ ಸಂದೇಶವಾಹಕನನ್ನೂ ಅಲ್ಲಾಹನ ಆಜ್ಞೆ ಪ್ರಕಾರ 
ಅನುಸರಿಸಲ್ಪಡಲಿಕ್ಕಾಗಿಯೇ ಕಳುಹಿಸಿರುತ್ತೇವೌ* (ಎಂದು ಅವರಿಗೆ ತಿಳಿಯಹೇಳಿರಿ) ಅವರು ತಮ್ಮ ಮೇಲೆ 
ತಾವೇ ಅನ್ಮಾಯವೆಸಗಿದಾಗ ನಿಮ್ಮ ಬಳಿಗೆ ಬಂದು ಅಲ್ಲಾಹನೊಡನೆ ಕ್ಷಮಾಯಾಚನೆ ಮಾಡುತ್ತಿದ್ದರೆ ಮತ್ತು 


ಸಂದೇಶವಾಹಕರೂ ಅವರಿಗಾಗಿ ಕೃಮೆ ಬೇಡುತ್ತಿದ್ದರೆ, ಖಂಡಿತವಾಗಿಯೂ ಅಲ್ಲಾಹನು ಪಶ್ಚಾತ್ತಾಪ ಸ್ವೀಕರಿಸುವವನೂ 
ಕರುಣಾನಿಧಿಯೂ ಆಗಿರುವುದನ್ನು ..ಅವರು. ಕಾಣುತ್ತಿದ್ದರು. ಓ ಮುಹಮ್ಮದರೇ! ನಿಮ್ಮ ಪ್ರಭುವಿನಾಣೆ, ಇವರು 
ತಮ್ಮೊಳಗಿನ ಭಿನ್ನಾಭಿಪ್ರಾಯಗಳಲ್ಲಿ 'ನಿಮ್ಮನ್ನು ತೀರ್ಪು ನೀಡುವವರೆಂದು ಒಪ್ಪಿಕೊಂಡು ಆ ಬಳಿಕ ನೀವು 
ಕೊಟ್ಟ ತೀರ್ಪಿನ ಬಗ್ಗೆ ತಮ್ಮ ಮನಸ್ಸಿನಲ್ಲೂ ಯಾವುದೇ ಸಂಕೋಚ ಪಡದೆ ಅದನ್ನು ಸರ್ವ ಸಂಪೂರ್ಣವಾಗಿ 
ಒಪ್ಪಿಕೊಳ್ಳುವವರೆಗೂ ಅವರು ಖರಔತ ಸತ್ಕವಿಶ್ವಾಸಿಗಳಾಗಲಾರರು. ನೀವು ಪ್ರಾಣಾರ್ಪಣೆ ಮಾಡಿಕೊಳ್ಳಿರಿ 


94. ಅರ್ಥಾತ್‌- ದೇವ ವತಿಯಿಂದ ರಸೂಲರು ಬರುವುದು, ಜನರು ಅವರ 'ರಿಸಾಲತ್‌'(ದೌತ್ಮ)ನ ಮೇಲೆ ವಿಶ್ವಾಸವನ್ನು 
ಮಾತ್ರ ಇರಿಸಿಕೊಂಡು, ಅನಂತರ ಇಷ್ಟ ಬಂದವರ ಅನುಸರಣೆ ಮಾಡಲಿಕ್ಕಾಗಿ ಅಲ್ಲ.. ಜನರು ಇತರ ಎಲ್ಲ ವಿಧದ ಕಾನೂನುಗಳ 
ಪಾಲನೆಯನ್ನು ಬಿಟ್ಟು ಕೇವಲ ರಸೂಲ್‌ ತಂದಂತಹ ಜೀವನ ಕ್ರಮವನ್ನೇ ಅನುಸರಿಸಬೇಕೆಂಬುದೂ ಇತರ ಎಲ್ಲ ಆದೇಶಗಳನ್ನು 
ಬಿಟ್ಟು ಕೇವಲ ದೇವಾದೇಶಗಳಂತೆ ನಡೆಯಬೇಕೆಂಬುದೂ ರಸೂಲರು ಬರುವುದರ ಉದ್ದೇಶವಾಗಿರುತ್ತದೆ. ಇಷ್ಟನ್ನು ಮಾಡದಿದ್ದರೆ 
ಬರೇ ರಸೂಲರನ್ನು ರಸೂಲ್‌ ಎಂದು ಒಪ್ಪಿಕೊಳ್ಳುವುದಕ್ಕೆ ಯಾವ ಅರ್ಥವೂ ಇಲ್ಲ. | 

95. ಈ ಸೂಕ್ತದ ವಿಧಿಯು ಪ್ರವಾದಿಯವರು(ಸ) ಜೀವಿಸಿದ್ದ ಕಾಲಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅದು ಲೋಕಾಂತ್ಯ ಕಾಲದ 
ವರೆಗೂ ಇದೆ. ಪ್ರವಾದಿವರ್ಯರು(ಸ) ಅಲ್ಲಾಹನ ಕಡೆಯಿಂದ ತಂದಿರುವ, ವಿಧಿಗಳು ಹಾಗೂ ಅಲ್ಲಾಹನ ಮಾರ್ಗದರ್ಶನದ 
ಆಧಾರದಲ್ಲಿ ಅವರು ಮಾಡಿದ ಕಾರ್ಯಗಳು ಮುಸ್ಲಿಮರಿಗೆ ನಿರ್ಣಾಯಕ ಆಧಾರ ಪ್ರಮಾಣಗಳಾಗಿರುತ್ತವೆ. ಒಬ್ಬನು ವಿಶ್ವಾಸಿಯಾಗಿರುವುದೂ 
ಅವಿಶ್ಚಾಸಿಯಾಗಿರುವುದೂ ಅವನು ಈ ಪ್ರಮಾಣವನ್ನು ಸ್ವೀಕರಿಸುವ ಅಥವಾ ನಿರಾಕರಿಸುವ ತೀರ್ಮಾನ ಕೈಗೊಳ್ಳುವುದನ್ನು 
ಅವಲಂಚಿಸಿರುತ್ತದೆ: "ನಿಮ್ಮಲ್ಲೊಬ್ಬನು ತನ್ನ ಇಚ್ಛೆಯನ್ನು ನಾನು ತಂದಿರುವುದಕ್ಕೆ ಅಧೀನವಾಗಿರುವ ತನಕ ಸತ್ಯವಿಶ್ವಾಸಿಯಾಗಲಾರನು" 
ಎಂಬ ಹದೀಸಿನಲ್ಲಿ ಪ್ರವಾದಿವರ್ಯರು(ಸ) ಇದನ್ನೇ ಹೇಳಿರುವುದು. 


ಕಾಂಡ-5 


282 ಕುರ್‌ಆನ್‌ ವ್ಯಾಖ್ಯಾನ 


pd 
acd 


5S V3 3% © ہہت جو‎ 1 ಸ 


ಸರಕರ ನಭ 


9 


¢ 
[A 


TS Bg کے ہے‎ 
lS 


(§ PN 
0 ise! ಹೂ 


ಅಥವಾ ನಿಮ್ಮ ಮನೆಗಳನ್ನು ಬಿಟ್ಟು ಹೊರ ನಡೆಯಿರಿ ಎಂದು ನಾವು ಅವರಿಗೆ ಆಜ್ಞಾಪಿಸಿರುತ್ತಿದ್ದರೆ, ಅವರಲ್ಲಿ 
ಕೆಲವೇ ಮಂದಿ ಹಾಗೆ ಮಾಡುತ್ತಿದ್ದರು. ವಸ್ತುತಃ ಅವರಿಗೆ ಉಪದೇಶಿಸಲಾದಂತೆ ಅವರು ನಡೆಯುತ್ತಿದ್ದರೆ” 
ಅದು ಅವರ ಮಟ್ಟಿಗೆ ಅತ್ಯುತ್ತಮವೂ ಹೆಚ್ಚು ಸ್ಥಿರತೆಗೆ ಕಾರಣವೂ ಆಗುತ್ತಿತ್ತು.” ಅವರು ಹಾಗೆ ಮಾಡುತ್ತಿದ್ದರೆ 
ನಾವು ಅವರಿಗೆ ನಮ್ಮ ಕಡೆಯಿಂದ ಮಹಾ ಪ್ರತಿಫಲ ನೀಡುತ್ತಿದ್ದೆವು- ಮತ್ತು ನಾವು ಅವರಿಗೆ ನೇರ ಮಾರ್ಗ 
ತೋರಿಸುತ್ತಿದ್ದೆವು. ಅಲ್ಲಾಹ್‌ ಮತ್ತು ಸಂದೇಶವಾಹಕರನ್ನು ಅನುಸರಿಸುವವರು ಅಲ್ಲಾಹನಿಂದ ಸಕಲ, 
ಸೌಭಾಗ್ಯಗಳನ್ನು ಹೊಂದಿದ ಪ್ರವಾದಿಗಳ, 'ಸಿದ್ದೀಕ'ರ(ಸತ್ಯಸಂಧರ), 'ಶುಹದಾ'(ಹುತಾತ್ಮರ) ಮತ್ತು 


96. ಅರ್ಥಾತ್‌- ಧರ್ಮಶಾಸ್ತ್ರವನ್ನು ಅನುಸರಿಸಲಿಕ್ಕಾಗಿ ಒಂದಿಷ್ಟು ನಷ್ಟವನ್ನೋ ಕಿಂಚಿತ್‌ ಕಷ್ಟವನ್ನೋ ಸಹಿಸಿಕೊಳ್ಳಲು 
ಸಿದ್ಧರಿಲ್ಲದವರಿಂದ ಯಾವುದಾದರೂ ದೊಡ್ಡ ತ್ಕಾಗಮಯ ಕಾರ್ಯಗಳನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ. ಅಂತಹವರೊಡನೆ 
ಧರ್ಮಕ್ಕಾಗಿ ನೀವು ಜೀವಾರ್ಪಣೆ ಮಾಡಬೇಕಾದೀತು ಅಥವಾ ಮನೆಮಾರನ್ನು ಬಿಡಬೇಕಾದೀತು ಎಂದು ಹೇಳಿದರೆ ಅವರು ಅಲ್ಲಿಂದ 
ಓಟಕ್ಕೀಳುವರು ಮಾತ್ರವಲ್ಲ ಈಮಾನ್‌ ಹಾಗೂ ಅನುಸರಣೆಯ ಮಾರ್ಗವನ್ನು ಬಿಟ್ಟು ಕುಫ್ರ್‌ ಹಾಗೂ ನಿಷೇಧ ಮಾರ್ಗವನ್ನನುಸರಿಸುವರು. 

97. ಅರ್ಥಾತ್‌- ಇವರು ಸಂಶಯ, ಡೋಲಾಯಮಾನ ನೀತಿ ಮತ್ತು ವ್ಯಾಕುಲತೆಯನ್ನು ಬಿಟ್ಟು ಏಕನಿಷ್ಠೆಯಿಂದ ರಸೂಲರ 
ಅನುಸರಣೆಯಲ್ಲಿ ಸ್ಥಿರರಾಗಿರುತ್ತಿದ್ದರೆ ಅವರ ಜೀವನವು ಅನಿಶ್ಚಿತತೆಯಿಂದ ಮುಕ್ತವಾಗಿರುತ್ತಿತ್ತು. ಅವರ ವಿಚಾರ, ನೀತಿ, 
ವ್ಯವಹಾರಗಳು ಎಲ್ಲವೂ ಒಂದು ದೃಢವಾದ ತಳಹದಿಯ ಮೇಲೆ ಸ್ಥಿರವಾಗಿ ನಿಲ್ಲುತ್ತಿದ್ದುವು. ಆ ನೇರವಾದ ರಾಜಮಾರ್ಗದಲ್ಲಿ 
ಸ್ಥಿರಚಿತ್ತನಾಗಿ ನಡೆಯುವವನಿಗೆ ಸಿಗುವಂತಹ ಸೌಭಾಗೃಗಳನ್ನು ಅವರೂ ಪಡೆಯುತ್ತಿದ್ದರು. ಚಾಂಚಲ್ಮ ಹಾಗೂ ಚಿಂತೆಗೊಳಗಾಗಿ 
ಒಮ್ಮೆ ಆ ದಾರಿಯಲ್ಲಿ ಇನ್ನೊಮ್ಮೆ ಈ ದಾರಿಯಲ್ಲೂ ನಡೆಯುತ್ತಿದ್ದು ತಾನು ಸರಿದಾರಿಯಲ್ಲಿದ್ದೇನೆಂಬ ಆತ್ಮ ಸಮಾಧಾನವನ್ನು 
ಹೊಂದುವವನ ಸಂಪೂರ್ಣ ಜೀವನವು ನೀರ ಮೇಲೆಳೆದ ಗೆರೆಯಂತೆ ವ್ಯರ್ಥವಾಗಿ ಪರಿಣಮಿಸುವುದು. 

98. ಅರ್ಥಾತ್‌- ಅವರು ಸಂದೇಹವನ್ನು ಬಿಟ್ಟು ಈಮಾನ್‌ ಮತ್ತು ದೃಢ ನಿಶ್ಚಯದೊಂದಿಗೆ ರಸೂಲರ ಅನುಸರಣೆ ಮಾಡುವ 
ನಿರ್ಧಾರ ಮಾಡಿಕೊಳ್ಳುತ್ತಿದ್ದರೆ ಅವರಿಗೆ ಅಲ್ಲಾಹನ ಅನುಗ್ರಹದಿಂದ ನೇರವಾದ ಕರ್ಮ ಮಾರ್ಗವು ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. 
ತಮ್ಮ ಪ್ರತಿಯೊಂದು ಹೆಜ್ಜೆಯೂ ನೈಜ ಗುರಿಯತ್ತಲೇ ಬೀಳಬೇಕಾದರೆ ತಾಪು ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಯಾವ ಮಾರ್ಗದಲ್ಲಿ 
ವಿನಿಯೋಗಿಸಬೇಕೆಂಬುದು ಅವರಿಗೆ ವ್ಯಕ್ತವಾಗುತ್ತಿತ್ತು. 


ಕಾಂಡ -5 


2,9 


AL Hol 
SSE ANSEL وگ‎ sot 


\ ss 


\e\ 


[AE Sj گے‎ 
“Ad 4 
یں‎ 3 5h 


7 


'ಸ್ವಾಲಿಹೀನರ'(ಸಜ್ಜನರ)” ಸಹವಾಸದಲ್ಲಿರುವರು. ಅದೆಂತಹ ಉತ್ತಮ ಸಂಗಾತಿಗಳವರು!'" ಇದು ಅಲ್ಲಾಹನ 
ಕಡೆಯಿಂದ ಒದಗುವ ನೈಜ ಅನುಗ್ರಹವಾಗಿರುತ್ತದೆ. ನಿಜ ಸ್ಥಿತಿಯನ್ನರಿಯಲು ಅಲ್ಲಾಹನ ದಿವೃಜ್ಞಾನವೇ ಸಾಕು. 

(71-76) ಓ ಸತ್ಯವಿಶ್ವಾಸಿಗಳೇ, ಪ್ರತಿರೋಧಕ್ಕೆ ಸದಾ ಸಜ್ಞಾಗಿರಿ.'" ಅನಂತರ ಸಂದರ್ಭಕ್ಕನುಸಾರವಾಗಿ 
ಪ್ರತ್ಯಪ್ರತ್ಯೇಕ ಸೇನಾ ತುಕಡಿಗಳಾಗಿ ಅಥವಾ ಒಟ್ಟಾಗಿ ಹೊರಡಿರಿ. ನಿಶ್ಚಯವಾಗಿಯೂ ನಿಮ್ಮಲ್ಲಿ ಯುದ್ಧದಿಂದ 


99. ಅವರು ಪರಲೋಕದಲ್ಲಿ ಇವರ ಸಂಗಡ ಇರುವರೆಂದರ್ಥ. ಅವರಲ್ಲಿ ಯಾರಾದರೂ ತಮ್ಮ ಈ ಕರ್ಮದಿಂದಾಗಿ 
ಪ್ರವಾದಿಯೂ ಆಗಿ ಬಿಡುವನೆಂದು ಇದರ ಅರ್ಥವಲ್ಲ. 'ಸಿದ್ದೀಕ್‌' ಎಂದರೆ ಅತ್ಯಂತ ಸತ್ಯವಾದಿ. ಸತ್ಯಸಂಧತೆ, ಸತ್ಯನಿಷ್ಠೆಗಳು 
ಪರಿಪೂರ್ಣ ಮಟ್ಟದಲ್ಲಿದ್ದು ಕೇವಲ ಸತ್ಯ ಮತ್ತು ನ್ಯಾಯಗಳ ಪಕ್ಷಪಾಶಿಯಾಗಿರುವವನು. ಸತ್ಯಕ್ಕೆ ವಿರುದ್ಧವೆಂದು ಕಂಡವುಗಳ 
ವಿರುದ್ಧ ಕದಲದೆ ನಿಂತು ಅದರಲ್ಲಿ ಕಿಂಚಿತ್ತೂ ದೌರ್ಬಲ್ಯ ತೋರದವನು. 

ಶಹೀದ್‌- ಇದರ ಮೂಲ ಅರ್ಥ 'ಸಾಕ್ಸಿ' ಎಂದಾಗಿದೆ. ಅಂದರೆ ತನ್ನ ಈಮಾನಿನ ಸತ್ಯತೆಗೆ ತನ್ನ ಸಂಪೂರ್ಣ ಜೀವನವನ್ನೇ 
ಸಾಕ್ಟಿಯನ್ನಾಗಿ ಮಾಡುವ ವ್ಯಕ್ತಿ. ಅಲ್ಲಾಹನ ಮಾರ್ಗದಲ್ಲಿ ಹೋರಾಡಿ ಪ್ರಾಣಾರ್ಪಣೆ ಮಾಡಿಕೊಂಡವನನ್ನೂ ಶಹೀದ್‌ ಎನ್ನುತ್ತಾರೆ. 
ಏಕೆಂದರೆ ಅವನು ಯಾವುದರ ಮೇಲೆ ವಿಶ್ವಾಸವಿರಿಸಿದ್ದನೋ ಅದನ್ನು ನಿಶ್ಚಲ ಚಿತ್ತದಿಂದ ಸತ್ಯವೆಂದು ತಿಳಿದಿದ್ದನು. ಅವನು 
ಅದಕ್ಕಾಗಿ ತನ್ನ ಪ್ರಾಣಾರ್ಪಣೆ ಮಾಡಲಿಕ್ಕೂ ಹಿಂಜರಿಯದಪ್ಪರ ಮಟ್ಟದಲ್ಲಿ ಅದನ್ನು ಪ್ರೀಶಿಸುತ್ತಿದ್ದನೆಂದು ಆ ಮೂಲಕ 
ಸಾಬೀತುಪಡಿಸಿ ಬಿಟ್ಟನು. 

ಒಬ್ಬ ವ್ಯಕ್ತಿ ಯಾವುದರ ಬಗ್ಗೆ وہ‎ ಹೇಳಿದರೂ ಅದು ಸತ್ಯವೆಂದು ಖಾತ್ರಿಯಾಗಿ ನಂಬಬಹುದಾಗಿದ್ದರೆ ಅಂತಹ ವಿಶ್ವಾಸ 
ಯೋಗ್ಯ ವ್ಯಕ್ತಿಯನ್ನು ಶಹೀದ್‌ ಎನ್ನುತ್ತಾರೆ. ' 

ಸಾಲಿಹ್‌- ತನ್ನ ವಿಚಾರ ಮತ್ತು ವಿಶ್ವಾಸಗಳಲ್ಲಿ, ಸಂಕಲ್ಪ ಮತ್ತು ಇರಾಬೆಗಳಲ್ಲಿ, ಮಾತು ಮತ್ತು ಕೃಶಿಗಳಲ್ಲಿ 
ಸತ್ಯಮಾರ್ಗದಲ್ಲೇ ಸ್ಥಿರವಾಗಿದ್ದು ತನ್ನ ಸಂಪೂರ್ಣ ಜೀವನದಲ್ಲಿ ಸಜ್ಜನನಾಗಿರುವವನು. 

100. ಇಹಲೋಕದಲ್ಲಿ ಇಂತಹವರ ಸಹವಾಸಪೊದಗಿ ಕೊನೆಗೆ ಪರಲೋಕದಲ್ಲೂ ಇಂತಹವರೊಂದಿಗೇ ವಾಸಿಸುವಂತಹನು 
ಭಾಗ್ಮಶಾಲಿ. ಒಬ್ಬನ ಅಂತಃಕರಣವೇ ಸತ್ತು ಹೋಗಿದ್ದರೆ ಆ ಮಾತು ಬೇರೆ, ಹಾಗಲ್ಲದಿದ್ದರೆ ವಾಸ್ತವದಲ್ಲಿ ಇಹಲೋಕದಲ್ಲೇ 
ದುಶ್ಯೀಲ ಮತ್ತು ದುರಾಚಾರಿಗಳೊಂದಿಗೆ ಸಹಬಾಳುವೆ ನಡೆಸುವುದೆಂದರೆ ಒಂದು ಮಹಾ ಯಾತನೆಯೇ ಆಗಿರುತ್ತದೆ. ಹೀಗಿರುತ್ತಾ 
ಪರಲೋಕದಲ್ಲಿ ಅಂತಹ ಜನರಿಗೆ ಸಿಗಲಿರುವ ದುರ್ಗತಿಯೇ ತನಗೂ ಸಿಗುವುದನ್ನು ಯಾರು ತಾನೇ ಇಷ್ಟಪಡಬಲ್ಲರು? ಆದುದರಿಂದ 
ಸಜ್ಜನರ ಸಹವಾಸ ಸಿಗುವಂತಾಗಬೇಕೆಂದೂ ಮರಣಾನಂತರವೂ ತಮಗೆ ಸಜ್ಜನರೊಂದಿಗೇ ಜ್ಞಾನ ಸಿಗುವಂತಾಗಬೇಕೆಂದೂ ಅಲ್ಲಾಹನ 
ಸದ್ಭಕ್ತರು ಹಂಬಲಿಸುತ್ತಾರೆ. 

101. ಉಹುದ್‌ ಯುದ್ಧದಲ್ಲಿ ಸೋಲುಂಟಾಗಿದ್ದುದರಿಂದ ಸುತ್ತಮುತ್ತಲಿನ ಗೋತ್ರಗಳಿಗೆ ಧೈರ್ಯ ಬಂದಿತ್ತು. ಮುಸ್ಲಿಮರು 
ಎಲ್ಲ ದಿಕ್ಕುಗಳಿಂದಲೂ ಅಪಾಯಕ್ಕೆ ಸಿಕ್ಕಿಬಿದ್ದಿದ್ದರು. ಆ ಗೋತ್ರದನರು ಉದ್ರೇಕಗೊಂಡಿದ್ದಾರೆ, ಈ ಗೋತ್ರದವರು ಹಟ 
ಸಾಧನೆಯಲ್ಲಿದ್ದಾರೆ, ಇಂತಹ ಸ್ಥಳದಲ್ಲಿ ಆಕ್ರಮಣಕ್ಕೆ ಸಿದ್ಧತೆಗಳು ನಡೆಯುತ್ತಿವೆ ಎಂಬಿತ್ಕಾದಿ ವದಂತಿಗಳು ಆಗಾಗ ಕೇಳಿ 
ಬರುತ್ತಿದ್ದುವು, ಮುಸ್ಲಿಮರೊಂದಿಗೆ ನಿರಂತರೆ ವಿದ್ರೋಹವೆಸಲಾಗುತ್ತಿತ್ತು. ಅವರ ಧರ್ಮ ಪ್ರಚಾರಕರನ್ನು ಮೋಸದಿಂದ 
ಕರೆದೊಯ್ದು ವಧಿಸಿ ಬಿಡಲಾಗುತ್ತಿತ್ತು. ಮದೀನಾದ ಗಡಿಯಿಂದ ಹೊರಗೆ ಅವರ ಜೀವ, ಸೊತ್ತುಗಳಿಗೆ ಯಾವ ಭದ್ರತೆಯೂ 
ಇರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಇಸ್ಲಾಮೊ ಆಂದೋಲನವು ಅಪಾಯಗಳ ಸುಳಿಯಲ್ಲಿ ಸಿಲುಕಿ ನಾಶವಾಗಿ ಹೋಗದಂತೆ 
ನೋಡಿಕೊಳ್ಳಲು ಮುಸ್ಲಿಮರು ತೀವ್ರ ಪರಿಶ್ರಮ ಪಟ್ಟು ಹೆಣಗಾಡಬೇಕಿತ್ತು. ಈ ಉಪನ್ಯಾಸವು ಆ ಸಂದರ್ಭದಲ್ಲಿ 
ಅವಶೀರ್ಣಗೊಂಡಿತೆಂಬುದು ಗಮನಾರ್ಹ. 


ಕಾಂಡ -5 


284 ٤ 1 | ಕುರ್‌ಆನ್‌ ವ್ಯಾಖ್ಯಾನ 


, - سرک ٦٠م‏ 


ے لے اک موک د2 ہے سے و کت w wu?‏ 
MSL STE ONESIES‏ 
ین زع کازغ مع وبَ DES NSS‏ 


pe 
\ ت0‎ 
pa 


ಇ 
kA kA 


i 15 2 ایوہ‎ bees 2G 1-2 Fl NA : 
MSs MDE oS ddd 


پرو سو رر و کک ہیر و یڈ مر ہ9 NA)‏ ہےر عدودے ھ 1 
MSO NES Sus 0B LSP SS LNG‏ 


ಚ್‌ 2027 


ತಪ್ಪಿಸಿಕೊಳ್ಳುವವನೂ ಇದ್ದಾನೆ.'? ನಿಮ್ಮ ಮೇಲೆ ವಿಪತ್ತೇನಾದರೂ ಬಂದರೆ ಅವನು, "ನಾನು ಇವರ ಸಂಗಡ 
ಹೋಗದಿದ್ದುದು ನನ್ನ ಮೇಲೆ ಅಲ್ಲಾಹನ ಮಹಾ ಅನುಗ್ರಹಪಾಯಿತು' ಎಂದು ಹೇಳುತ್ತಾನೆ. ಅಲ್ಲಾಹನ 
ಕಡೆಯಿಂದ ನಿಮ್ಮ ಮೇಲೆ ಅನುಗ್ರಹವುಂಟಾದರೆ, ಈ ಮುಂಚೆ ನಿಮ್ಮ ಮತ್ತು ಅವನ ನಡುವೆ ಗೆಳೆತನದ 
ಸಂಬಂಧವೇ ಇರಲಿಲ್ಲವೋ ಎಂಬಂತೆ, "ಅಕಟ! ನಾನೂ ಅವರ ಜೊತೆ ಸೇರಿರುತ್ತಿದ್ದರೆ ನನಗೂ ಹಿರಿದಾದ 
ಯಶಸ್ಸು ಪ್ರಾಪ್ತವಾಗುತ್ತಿತ್ತು" ಎಂದು ಹೇಳುತ್ತಾನೆ. (ಇಂತಹವರು ತಿಳಿದಿರಬೇಕು) ಪರಲೋಕ ಜೀವನದ 
ಬದಲಿಗೆ ಇಹಜೀವನವನ್ನು ಮಾರಿದವರು ಅಲ್ಲಾಹನ ಮಾರ್ಗದಲ್ಲಿ ಹೋರಾಡಬೇಕು.'? ۰ ಅಲ್ಲಾಹನ 
ಮಾರ್ಗದಲ್ಲಿ ಹೋರಾಟ ನಡೆಸುವವನು ವಧಿಸಲ್ಪಡಲಿ ಅಥವಾ ವಿಜಯಗಳಿಸಲಿ - ಅವನಿಗೆ ನಾವು 
ಖಂಡಿತವಾಗಿಯೂ ಹಿರಿದಾದ ಪ್ರತಿಫಲ ನೀಡುವೆವು: 'ಓ ನಮ್ಮ ಪ್ರಭೂ, ಅಕ್ರಮಿಗಳು ವಾಸಿಸುವ ಈ 
ನಾಡಿನಿಂದ ನಮ್ಮನ್ನು ಹೊರ ತೆಗೆ. ನೀನು ನಿನ್ನ ಕಡೆಯಿಂದ ನಮಗೊಬ್ಬ ಮೇಲ್ವಿಚಾರಕನನ್ನು ಮತ್ತು ಒಬ್ಬ 
ಸಹಾಯಕನನ್ನು ನೇಮಿಸು" ಎಂದು ಮೊರೆಯಿಡುತ್ತಿರುವ ಶೋಷಣೆಗೊಳಗಾದ ಪುರುಷರು, ಸ್ತ್ರೀಯರು ಮತ್ತು 


-102. ہہ‎ ತಪ್ಪಿಸಿಕೊಳ್ಳುತ್ತಾನೆ. ಇತರರನ್ನೂ ಧೈರ್ಯಗುಂದಿಸುತ್ತಾನೆ. ಅವರನ್ನು 'ಜಿಹಾದ್‌'(ಭರ್ಮಯುದ್ದ)ನಿಂದ 
ತಡೆಯುತ್ತಾನೆ. 

103, ಅರ್ಥಾತ್‌- ಅಲ್ಲಾಹನ ಮಾರ್ಗದಲ್ಲಿ ಹೋರಾಡಲು ಐಹಿಕ ಫಲಾಷೇಕ್ಷಕರಿಗೆ ಸಾಧ್ಯವಾಗದು. ಕೇವಲ ಅಲ್ಲಾಹನ 
ಸಂಪ್ರೀತಿಯ ಪ್ರಾಪ್ತಿಯನ್ನೇ ತಮ್ಮ ಗುರಿಯನ್ನಾಗಿಸಿಕೊ೦ಡವರಿಂದ ಮಾತ್ರ ಇದು ಸಾಧ್ಯ, ಅರಥವರು ಅಲ್ಲಾಹ್‌ ಮತ್ತು ಪರಲೋಕ 
ವಾಸದ ಮೇಲೆ ದೃಢ ವಿಶ್ವಾಸವಿರಿಸುತ್ತಾರೆ. ಅವರು, ನಮ್ಮ ಪ್ರಭುವು ನಮ್ಮ ಬಗ್ಗೆ ಪ್ರಸನ್ನನಾಗುವನೆಂದೂ ಇಹಲೋಕದಲ್ಲಲ್ಲವಾದರೆ 
ಪರಲೋಕದಲ್ಲಲತು ಖಂಡಿತವಾಗಿಯೂ ನಮ್ಮ ತ್ಯಾಗ ಬಲಿದಾನಗಳು ಫಲಿಸದಿರಲಾರವೆಂದೂ ಖಾತ್ರಿಯಾಗಿ ತಿಳಿದುಕೊಂಡು ತಮ್ಮ 
ಇಹಜೀವನದ  ಸುಖಬೋಗಗಳನ್ನೂ ಲಾಭಗಳನ್ನೂ ಸಮರ್ಪಿಸಲು ಸಿದ್ಧರಾಗುತ್ತಾರೆ. ಈ ಲೋಕದ ಶ್ರೇಯಸ್ಸನ್ನೇ 
ಗುರಿಯನ್ನಾಗಿಟ್ಟುಕೊಂಡವರಿಗೆ ಈ ಮಾರ್ಗದಲ್ಲಿ ನಡೆಯಲು ಸಾಧ್ಯವಾಗದು. 

104. ಮಕ್ಕಾ ಪಟ್ಟಣದಲ್ಲಿ ಮತ್ತು ಅರಬ್‌ ದೇಶದ ಇತರ ಗೋತ್ರಗಳಲ್ಲಿ ಇಸ್ಲಾಮ್‌ ಸ್ವೀಕರಿಸಿದ್ದ ಕೆಲವು ಸ್ವೀಯರೂ 
ಪುರುಷರೂ ಮಕ್ಕಳೂ ಇದ್ದರು. ಅವರಿಗೆ ಅಲ್ಲಿಂದ ವಲಸೆ ಹೋಗಲಿಕ್ಕೆ ಅಥವಾ ತಮ್ಮನ್ನು ಮರ್ದನದಿಂದ ರಕ್ಷಿಸಿಕೊಳ್ಳಲಿಕ್ಕೆ 
ಸಾಧ್ಯವಿರಲಿಲ್ಲ?" ಈ ಬಔಪಾಯಿಗಳು ನಾನಾ ತರದ ಚತ್ರಹಿಂಸೆಗೊಳಗಾಗಿದ್ದು ತಮ್ಮ ರಕ್ಟಣೆಗಾಗಿ ಸದಾ ಪ್ರಾರ್ಥಿಸುತ್ತಿದ್ದರು. ಇದು 
ಅಂಥವರ ಕಡೆಗೆ ಸೂಚನೆ. 


ಕಾಂಡ -5 


4. ಅನ್ನಿಸಾ 285 


pew CoB LB NESE SEE & 


kd 


SIE EIS aS 


ಮಕ್ಕೆಳಿಗಾಗಿ, ನೀವು ಅಲ್ಲಾಹನ ಮಾರ್ಗದಲ್ಲಿ ಯುದ್ಧ ಮಾಡದಿರಲು ಕಾರಣವೇನು? ಸತ್ಯವಿಶ್ವಾಸ ಕೈಗೊಂಡವರು 
ಅಲ್ಲಾಹನ ಮಾರ್ಗದಲ್ಲಿ لہ‎ ' ಮಾಡುತ್ತಾರೆ'*' ಮತ್ತು ಸತ್ಯನಿಷೇಧವನ್ನು ಕೈಗೊಂಡವರು 
'ತಾಗೂತ್‌'ನ(ಬಂಡುಕೋರ) ಮಾರ್ಗದಲ್ಲಿ ಯುದ್ದ ಮಾಡುತ್ತಾರೆ. ಆದುದರಿಂದ ನೀವು ಶೈತಾನನ 
ಸಂಗಡಿಗರೊಡನೆ ಹೋರಾಡಿರಿ. ಶೈತಾನನ ಕುತಂತ್ರಗಳು ವಾಸ್ತವದಲ್ಲಿ ಬಹಳ دو‎ 
ಖಾತ್ರಿಯಾಗಿ ತಿಳಿದುಕೊಳ್ಳಿರಿ.'6 

(77-78-) "ನಿಮ್ಮ ಕೈಗಳನ್ನು ತಡೆಹಿಡಿದುಕೊಳ್ಳಿರಿ. ನಮಾರುನ್ನು ಸಂಸ್ಥಾಪಿಸಿರಿ ಮತ್ತು ರುಕಾತ್‌ 
ಕೊಡಿರಿ” ಎಂದು ಆದೇಶಿಸಲ್ಪಟ್ಟಿವರನ್ನು ನೀವು ಕಂಡಿರಾ? ಈಗ ಅವರಿಗೆ ಯುದ್ದದ ಆಜ್ಞೆ ಕೊಟ್ಟಾಗ 
ಅವರಲ್ಲೊಂದು ಪಂಗಡವು ಅಲ್ಲಾಹನನ್ನು ಭಯಪಡಬೇಕಾದ ರೀತಿಯಲ್ಲಿ ಅಥವಾ ಅದಕ್ಕಿಂತಲೂ ತುಸು ಹೆಚ್ಚೇ 
ಜನರನ್ನು ಭಯಪಡುತ್ತದೆ.'"? "ಪ್ರಭೂ, ನಮ್ಮ ಮೇಲೆ ನೀನೇಕೆ ಯುದ್ಧವನ್ನು ವಿಧಿಸಿದೆ? ನಮಗೆ ಇನ್ನೂ 


105. ಅಲ್ಲಾಹನ ಖಂಡ ತುಂಡ ತೀರ್ಮಾನವಿದು. ಭೂ ಮಂಡಲದಲ್ಲಿ ಅಲ್ಲಾಹನ ಧರ್ಮದ ಸಂಸ್ಥಾಪನೆಯಾಗಲಿಕ್ಕಾಗಿ 
ಅಲ್ಲಾಹನ ಮಾರ್ಗದಲ್ಲಿ ಹೋರಾಡುವುದು ಸತ್ಕವಿಶ್ವಾಸಿಯ ಕರ್ತವ್ಯ. ನಿಜವಾಗಿಯೂ ಸತ್ಯವಿಶ್ವಾಸಿಯಾಗಿರುವವನು ಈ ಕಾರ್ಯದಿಂದ 
ಹಿಂಜರಿಯಲಾರ. ಅಲ್ಲಾಹನ ಭೂಮಿಯಲ್ಲಿ ಅಲ್ಲಾಹನ ಬಂಡುಗಾರರ ಅಧಿಕಾರವಿರಬೇಕೆಂಬ ಉದ್ದೇಶದಿಂದ ಹೋರಾಟ 
ನಡೆಸುವುದು ಸತೃನಿಷೇಧಿಗಳ ಕೆಲಸ. ಈ ಕಾರ್ಯವನ್ನು ಯಾವ ಸತ್ಯವಿಶ್ವಾಸಿಯೂ ಎಷ್ಟು ಮಾತ್ರಕ್ಕೂ ಮಾಡಲಾರ. 

106. ಅರ್ಥಾತ್‌- ಬಾಹ್ಯ ದೃಷ್ಟಿಗೆ ಶೈತಾನನೂ ಅವನ ಸಂಗಡಿಗರೂ ಅತ್ಮಧಿಕ ಸಿದ್ಧತೆಯೊಂದಿಗೆ ಏಳುತ್ತಾರೆ. ದೊಡ್ಡ ದೊಡ್ಡ 
ಕುಯುಕ್ತಿಗಳನ್ನು ನಡೆಸುತ್ತಾರೆ. ಇವುಗಳಿಗೆಲ್ಲ ಸತ್ಯವಿಶ್ವಾಸಿಗಳು ಹೆದರಬೇಕಾಗಿಲ್ಲ. ಏಕೆಂದರೆ ಸೋಲೇ ಇವರ ಅಂತಿಮ ಗತಿ. 

107. ಈ ಸೂಕ್ತಕ್ಕೆ ಮೂರು ಅರ್ಥಗಳಿವೆ. ಅವು ಮೂರು ತಮ್ಮ ಸ್ಥಾನಗಳಲ್ಲಿ ಸರಿಹೊಂದುತ್ತವೆ. 

1) ಮೊದಲು ಇವರು ಯುದ್ದ ಮಾಡಲು ಸತಃ ಹಾತೊರೆಯುತ್ತಿದ್ದರು. "ನಮ್ಮ ಮೇಲೆ ಅನ್ಯಾಯ, ಅತ್ಕಾಚಾರಗಳಾಗುತ್ತಿವೆ, 
ನಮಗೆ ಹಿಂಸೆ ಕೊಡಲಾಗುತ್ತಿದೆ. ನಿಂದಿಸಲಾಗುತ್ತಿದೆ, ಹೊಡೆಯಲಾಗುತ್ತಿದೆ, ನಾವು ಇದನ್ನೆಲ್ಲ ಎಷ್ಟೆಂದು ತಾಳಿಕೊಂಡಿರಬಹುದು. 
ಅವರ ವಿರುದ್ದ ಹೋರಾಡಲು ನಮಗೆ ಅನುಮತಿ ನೀಡಬೇಕು” ಎಂದು ಆಗಾಗ ಹೇಳುತ್ತ; ದ್ದರು. ಆಗ ,5ت ند"‎ ಸಹನೆ ನಮಾರು್‌ 
ಮತ್ತು ರುಕಾತಿನ ಮೂಲಕ ನಿಮ್ಮ ಅಂತಚುದ್ದಿಯನ್ನು ಮಾಡುತ್ತಲಿರಿ" ಎಂದು ಹೇಳಲಾಗುತ್ತಿತ್ತು. ಆದರೆ ಅಂದು ಅವರಿಗೆ 
ತಾಳ್ಮೆ ಮತ್ತು ಸಹನೆಯ ಈ کہ‎ ಅಸಹೃವಾಗಿತ್ತು. ಆದರೆ ಈಗ ಯುದ್ಧದ ಆಜ್ಞೆ ಕೊಡಲಾಗಿರುವಾಗ ಹಿಂದೆ ಯುದ್ಧಕ್ಕಾಗಿ 
ಪಡುತ್ತಿದ್ದವರ ಪೈಕಿ ಒಂದು ಪಂಗಡವು ಶತ್ರುಗಳ ಸಮೂಹವನ್ನೂ ಯುದ್ಧದ ಅಪಾಯಗಳನ್ನೂ ಕಂಡು ಅಂಜುತ್ತಿದೆ. 


ಕಾಂಡ-5 


286 ಕುರ್‌ಆನ್‌ ವ್ಯಾಖ್ಯಾನ 


A Asya ہف‎ 2 [of 


4 SO) 
ಸ್ವಲ್ಪ ಕಾಲಾವಕಾಶವನ್ನೇಕೆ ನೀಡಲಿಲ್ಲ?" ಎಂದು ಕೇಳುತ್ತಾರೆ. ಅವರೊಡನೆ ಹೇಳಿರಿ "ಐಹಿಕ ಜೀವನದ 
ಬಂಡವಾಳವು ಅತ್ಕಲ್ಪವಾಗಿದೆ ಮತ್ತು ದೇವಭಯವುಳ್ಳವನಿಗೆ ಪರಲೋಕವು ಹೆಚ್ಚು ಉತ್ತಮವಾಗಿದೆ ಮತ್ತು 
ನಿಮ್ಮ ಮೇಲೆ ಕಿಂಚಿತ್ತೂ ಅನ್ಮಾಯ ನಡೆಯದು.'' ಇನ್ನು ಮರಣವಂತು ನೀವು ಎಂಥ ಭದ್ರ ಕೋಟೆಯೊಳಗಿದ್ದರೂ 
ನಿಮಗೆ ಬಂದೇ ತೀರುವುದು." 

(-78) ಅವರಿಗೇನಾದರೂ ಲಾಭವುಂಟಾದರೆ, "ಇದು ಅಲ್ಲಾಹನ ಕಡೆಯಿಂದ" ಎನ್ನುತ್ತಾರೆ. ನಷ್ಟವುಂಟಾ 
ದರೆ, "ಓ ಪೈಗಂಬರರೇ, ಇದು ನಿಮ್ಮಿಂದಾಗಿ ಉಂಟಾಗಿರುತ್ತದೆ" ಎನ್ನುತ್ತಾರೆ.” ಎಲ್ಲವೂ ಅಲ್ಲಾಹನ 


2. ನಮಾರು್‌, ರುಕಾತ್‌ ಮತ್ತಿತರ ನಿರಪಾಯಕಾರಿ ಕಾರ್ಯಗಳ ಅಪ್ಪಣೆ ಮಾತ್ರವಿದ್ಧಾಗ ಹಾಗೂ ಪ್ರಾಣಾರ್ಪಣೆಯ ಪ್ರಶ್ನೆಯು 
ನಡುವೆ ಬಾರದಿದ್ದಾಗ ಇವರು ಮಹಾ ಧರ್ಮನಿಷ್ಕರಾಗಿದ್ದರು. ಆದರೆ ಈಗ ಸತ್ಯಕ್ಕಾಗಿ ಪ್ರಾಣವನ್ನೇ ಅಪಾಯಕ್ಕೊಡ್ಡುವ ಕಾರ್ಯ 
ಆರಂಭವಾದಾಗ ಅವರಿಗೆ ನಡುಕವುಂಟಾಗ ತೊಡಗಿದೆ. 

3. ಮೊದಲು ಸುಲಿಗೆ, ದರೋಡೆ ಮತ್ತು ವಿಷಯಾಸಕ್ತ ಹೋರಾಟಗಳಿಗೆ ಅವರ ಖಡ್ಗಗಳು ಸದಾ ಒರೆಯಿಂದ ಹೊರಗೆ 
ಬರುತ್ತಿದ್ದುವು. ಆಗ ಯುದ್ಧ್ದಗಳೇ ಅವರ ಆಹೋ ರಾತ್ರಿಯ ಕಾಯಕಗಳಾಗಿದ್ದುವು. ಆ ಕಾಲದಲ್ಲಿ ಅವರನ್ನು ರಕ್ತಪಾತದಿಂದ 
ದೂರವಿರಲು ಹಾಗೂ ನಮಾರ್‌, ರುಕಾತ್‌ಗಳೆ ಮೂಲಕ ಆತ್ಮಶುದ್ದಿ ಮಾಡಿಕೊಳ್ಳಲು ಹೇಳಲಾಗುತ್ತಿತ್ತು. ಈಗ ದೇವಮಾರ್ಗದಲ್ಲಿ 
ಖಡ್ಗವನ್ನೆತ್ತುವ ಆಜ್ಞೆ ಕೊಟ್ಟಾಗ ಹಿಂದೆ ವಿಷಯಾಸಕ್ತಿಗಳಿಗಾಗಿ ಹೋರಾಡುವುದರಲ್ಲಿ ಶೂರ ಶಿಖಾಮಣಿಗಳಾಗಿದ್ದ ಇದೇ ಜನರು 
ದೇವಮಾರ್ಗದಲ್ಲಿ ಹೋರಾಡಲು ಹೇಡಿಗಳಾಗುತ್ತಿದ್ದಾರೆ. ತಮ್ಮ ಭ್ರಷ್ಟಚಿತ್ತದ ಹಾಗೂ ಶೈತಾನನ ಮಾರ್ಗದಲ್ಲಿ ಉತ್ಸಾಹ 
ತೋರುತ್ತಿದ್ದ ಅವರ ಕೈಗಳು ಇದೀಗ ಅಲ್ಲಾಹನ ಮಾರ್ಗದಲ್ಲಿ ಕರ್ತವ್ಮ ನಿರತವಾಗಿವೆ. 

ಈ ಮೂರು ಅರ್ಥಗಳು ವಿವಿಧ ರೀತಿಯ ಜನರಿಗೆ ಅನ್ವಯವಾಗುತ್ತವೆ. ಪ್ರಸ್ತುತ ಮೂರು ವಿಧದವರಿಗೆ ಏಕರೂಪದಲ್ಲಿ 
ಅಸ್ಯಯವಾಗುವಂತಹ ಸಮಗ್ರ ಪದಗಳು ಈ ಸೂಕ್ತದಲ್ಲಿ ಪ್ರಯೋಗವಾಗಿವೆ. 

108. ಅರ್ಥಾತ್‌- ನೀವು ದೇವ ಧರ್ಮದ ಸೇವೆ ಮಾಡಿದರೆ ಮತ್ತು ಆ ಮಾರ್ಗದಲ್ಲಿ ಪರಿಶ್ರಮಿಸಿದರೆ ಅಲ್ಲಾಹನ ಬಳಿ 
ಇದರ ಪ್ರತಿಫಲ ನಷ್ಟವಾಗಲು ಸಾಧ್ಯವೇ ಇಲ್ಲ. 

109. ಅರ್ಥಾತ್‌- ವಿಜಯ ಪ್ರಾಪ್ತಿಯಾದಾಗ ಅವರು ಅದನ್ನು ಅಲ್ಲಾಹನ ಅನುಗ್ರಹವೆಂದು ಹೇಳಿದರೂ ಆ ಅನುಗ್ರಹವನ್ನು 

| ಅಲ್ಲಾಹನು ತನ್ನ ಪ್ರವಾದಿಯ(ಸ) ಮುಖಾಂತರ ನೀಡಿದ್ದನೆಂಬುದನ್ನು ಮರೆತು ಬಿಡುತ್ತಾರೆ. ಆದರೆ ತಮ್ಮ ಸ್ಪಂತ ಅಪರಾಧ ಮತ್ತು 
ದೌರ್ಬಲ್ಯಗಳ ಕಾರಣದಿಂದ ಎಂದಾದರೂ ಸೋಲುಂಟಾದಾಗ ಹಾಗೂ ಮುಂದಡಿಯನ್ನಿಟ್ಟಿವರು ಹಿಮ್ಮೆಟ್ಟುವ೦ತಾದಾಗ ಸಂಪೂರ್ಣ 
ಅಪವಾದವನ್ನು ಪ್ರವಾದಿಯ(ಸ) ಮೇಲೆ ಹೊರಿಸಿ ತಾವು ಹೊಣೆ ಮುಕ್ತರಾಗಬಯಸುತ್ತಾರೆ. 


ಕಾಂಡ -5 


4. ಅನ್ನಿಸಾ ۱ 287 


ಪಿ ಹ್‌ 
ہے ہم‎ AT کے ےھ قب ھو ہے ےہ کے‎ ۷ p< $1 5 
2 7 


۳ 


$೨ ೨/4 77 ಜೋ ل پچ ہے رھ کت‎ 20 
AUIS SAS AEE لفن‎ pS EMI 
PO 2 


೫4 ಫಿ 4 4/48 ೫ ایم 4| ط‎ 
SEE ಹ ಹ 5 SG “5 OPE SOLS 


27 


٦ 

ಔನ್ಸ್‌ 2 >ہ ۷ھ‎ pa) و‎ “9 ೬ ೨% DP 
BS ಹಿತ ಯಿ 
We 


> 


pe مر‎ 

DLs eso BBs ILI AE 
ಕಡೆಯಿಂದಲೇ ಆಗಿದೆ ಎಂದು ಹೇಳಿರಿ. ಇವರಿಗೆ ಏನಾಗಿ ಬಿಟ್ಟಿದೆ? ಇವರಿಗೆ ಯಾವ ವಿಷಯವೂ 
ತಿಳಿಯುವುದಿಲ್ಲವಲ್ಲ! 

(79-80) ಓ ಮಾನವಾ, ನಿನಗೊದಗುವ ಪ್ರತಿಯೊಂದು ಒಳಿತೂ ಅಲ್ಲಾಹನ ಕೃಪೆಯಿಂದ 
ಒದಗುತ್ತದೆ ಮತ್ತು ನಿನಗೊದಗುವ ಪ್ರತಿಯೊಂದು ವಿಪತ್ತೂ ನಿನ್ನ ಕರ್ಮದಿಂದಾಗಿರುತ್ತದೆ. ಓ ಮುಹಮ್ಮದರೇ(ಸ), 
ನಾವು ನಿಮ್ಮನ್ನು ಮಾನವರಿಗಾಗಿ ಸಂದೇಶವಾಹಕರಾಗಿ ರವಾನಿಸಿರುತ್ತೇವೆ. ಇದರ ಬಗ್ಗೆ ಅಲ್ಲಾಹನ ಸಾಕ್ಸವೇ 
ಸಾಕು. ಸಂದೇಶವಾಹಕನನ್ನು ಅನುಸರಿಸಿದವನು ವಾಸ್ತವದಲ್ಲಿ ಅಲ್ಲಾಹನನ್ನು ಅನುಸರಿಸಿದನು. ಯಾವನಾದರೂ 
ವಿಮುಖನಾಗಿ ಬಿಟ್ಟರೆ, ನಾವು ನಿಮ್ಮನ್ನು ಅವರ ಮೇಲೆ ರಕ್ಷಕರನ್ನಾಗಿ ಮಾಡಿಯಂತು ಕಳುಹಿಸಿರುವುದಿಲ್ಲ."'* 

(81-82) ಅವರು ನಿಮ್ಮ ಮುಂದೆ, "ನಾವು ಆಜ್ಞಾಪಾಲಕರು" ಎನ್ನುತ್ತಾರೆ. ಆದರೆ ನಿಮ್ಮನ್ನು ಬಿಟ್ಟಗಲಿದಾಗ 
ಅವರಲ್ಲೊಂದು ಪಂಗಡವು ರಾತ್ರಿ ಕಾಲದಲ್ಲಿ ಒಟ್ಟು ಸೇರಿ ನಿಮ್ಮ ಮಾತುಗಳಿಗೆ ವಿರುದ್ಧ ಒಳಸಂಚು 
ನಡೆಸುತ್ತದೆ. ಅಲ್ಲಾಹನು ಅವರ ಈ ಎಲ್ಲಾ ಗುಪ್ತ ಮಾತುಗಳನ್ನು ಬರೆದಿಡುತ್ತಾನೆ. ನೀವು ಅವರನ್ನು 
مق مج‎ ಮತ್ತು ಅಲ್ಲಾಹನ ಮೇಲೆ ಭರವಸೆ ಇಡಿರಿ. ಭರವಸೆಗೆ ಅವನೇ ಸಾಕು. ಇವರೇನು ಕುರ್‌ಆನಿನ 
ಬಗ್ಗೆ ಚಿಂತನೆ ನಡೆಸುವುದಿಲ್ಲವೇ? ಇದು ಅಲ್ಲಾಹನ ಹೊರತು ಇನ್ನಾರ ಕಡೆಯಿಂದಾದರೂ ಆಗಿರುತ್ತಿದ್ದರೆ 
ಇದರಲ್ಲಿ ಅನೇಕ ವಿರೋಧಾಭಾಸಗಳು ಕಂಡು ಬರುತ್ತಿದ್ದುವು."' 


110. ಅರ್ಥಾತ್‌- ಇವರ ಕರ್ಮಕ್ಕೆ ಇವರೇ ಹೊಣೆಗಾರರು. ಇವರ ಕರ್ಮಗಳ ಬಗ್ಗೆ ನಿಮ್ಮೊಡನೆ ವಿಚಾರಣೆ ನಡೆಯಲಾರದು. 
ನಿಮ್ಮ ಮೇಲಂತು ಅಲ್ಲಾಹನ ಆಜ್ಞೆಗಳನ್ನೂ ನಿರ್ದೇಶನಗಳನ್ನೂ ಅವರಿಗೆ ತಲಪಿಸುವ ಹೊಣೆಗಾರಿಕೆ ಮಾತ್ರವಿದೆ. ಇದನ್ನು ನೀವು 
ಬಹಳ ಚೆನ್ನಾಗಿ ನೆರವೇರಿಸುತ್ತೀರಿ. ಇನ್ನು ಅವರ ಕೈಗಳನ್ನು ಹಿಡಿದು ಸನ್ಮಾರ್ಗದಲ್ಲಿ ನಡೆಸುವ ಕೆಲಸ ನಿಮ್ಮದಲ್ಲ. ಅವರು ನಿಮ್ಮ 
ಮೂಲಕ ತಮಗೆ ತಲಪುತ್ತಿರುವ ಅಲ್ಲಾಹನ ಮಾರ್ಗದರ್ಶನವನ್ನು" ಅನುಸರಿಸದಿದ್ದರೆ ಅದರ ಹೊಣೆ ನಿಮ್ಮ ಮೇಲಿಲ್ಲ. ಅವರೇಕೆ 
ಅವಿಧೇಯತೆಯನ್ನು ತೋರುತ್ತಿದ್ದಾರೆಂದು ನಿಮ್ಮೊಡನೆ ಪ್ರಶ್ನಿಸಲಾಗದು. 

111. ಮೇಲಿನ ಸೂಕ್ತಗಳಲ್ಲಿ ಮುನಾಫಿಕರಿಗೂ ದುರ್ಬಲ ಈಮಾನ್‌ ಹೊಂದಿದವರಿಗೂ ಎಚ್ಚರಿಸಲು ದೊಡ್ಡ ಹಾಗೂ 


ಕಾಂಡ -5 


288 ಕುರ್‌ಆನ್‌ ವ್ಯಾಖ್ಯಾನ 


9.3 


ಬಹಯ ಚಿೆ ಬರಿ IS 
ಸರ 5 HL LEMS 


(83) ಇವರು ಯಾವುದಾದರೂ ಶಾಂತಿ ಅಥವಾ ಬೀತಿಯ ವಾರ್ತೆ ಕೇಳಿದಾಗ ಅದನ್ನೆತ್ತಿಕೊಂಡು ಪ್ರಚಾರ 
ಮಾಡುತ್ತಾರೆ. ನಿಜವಾಗಿ ಇವರು, ಅದನ್ನು ಸಂದೇಶವಾಹಕರಿಗೆ ಅಥವಾ ತಮ್ಮ ಸಂಘಟನೆಯ ಹೊಣೆಗಾರ 
ವ್ಯಕ್ತಿಗಳಿಗೆ ತಲಪಿಸುತ್ತಿದ್ದರೆ, ಅದರ ಬಗ್ಗೆ ಸರಿಯಾದ ಫಲಿತಾಂಶ ಗ್ರಹಿಸುವ ಅರ್ಹತೆ ಹೊಂದಿದವರು ಅದನ್ನು 
ಗ್ರಹಿಸಿಕೊಳ್ಳುತ್ತಿದ್ದರು.'' ನಿಮ್ಮ ಮೇಲೆ ಅಲ್ಲಾಹನ ಅನುಗ್ರಹವೂ ಕೃಪೆಯೂ ಇಲ್ಲದಿರುತ್ತಿದ್ದರೆ ಕೇವಲ ಕೆಲವೇ 
ಮಂದಿಯ ಹೊರತು (ನಿಮ್ಮ ದೌರ್ಬಲ್ಯಗಳ ಕಾರಣದಿಂದ) ನೀವೆಲ್ಲ ಶೈತಾನನನ್ನು ಅನುಸರಿಸುತ್ತಿದ್ದಿರಿ. 

(84-85) ಆದುದರಿಂದ ಓ ಪೈಗಂಬರರೇ, ನೀವು ಅಲ್ಲಾಹನ ಮಾರ್ಗದಲ್ಲಿ ಸಮರ ನಡೆಸಿರಿ. ನೀವು 
ನಿಮ್ಮ ಸ್ವಂತದ ಹೊರೆತು ಇತರರ ಬಗ್ಗೆ ಹೊಣೆಗಾರರಲ್ಲ. ಸತ್ಯವಿಶ್ವಾಸಿಗಳನ್ನು ಯುದ್ಧ ಮಾಡಲು ಪ್ರೇರೇಪಿಸಿರಿ. 


ಮುಖ್ಯ ಕಾರಣವೇನೆಂದರೆ. ಕುರ್‌ಆನ್‌ ದೇವವತಿಯಿಂದಾಗಿರುವ ಬಗ್ಗೆ ಅವರಿಗೆ ಸಂಶಯವಿತ್ತು. ರಸೂಲರ ಮೇಲೆ ನಿಜಕ್ಕೂ 
ದಿವ್ಯವಾಣಿ ಅವತೀರ್ಣಗೊಳ್ಳುತ್ತದೆಂಬ ವಿಷಯದಲ್ಲಿಯೂ ಬರುತ್ತಿರುವ ನಿರ್ದೇಶನಗಳೆಲ್ಲ ನಿಜಕ್ಕೂ ಅಲ್ಲಾಹನ ಕಡೆಯಿಂದಲೇ 
ಬರುತ್ತಿವೆ ಎಂಬುದರಲ್ಲಿಯೂ ಅವರಿಗೆ ನಂಬಿಕೆ ಇರಲಿಲ್ಲ. ಆದುದರಿಂದ ಮೊದಲು ಅವರ ಕಪಟ ನೀತಿಗಾಗಿ ಛೀಮಾರಿ ಹಾಕಿ, 
ಅನಂತರ ಅವರು ಕುರ್‌ಆನಿನ ಬಗ್ಗೆ ವಿವೇಚಸುವುದಿಲ್ಲವೆಂದು ಹೇಳಲಾಗುತ್ತಿದೆ. ಏಕೆಂದರೆ ಅಲ್ಲಾಹನ ಹೊರತು ಇನ್ನಾರ ವಾಣಿಯೂ 
ಇದಲ್ಲವೆಂದು ಸ್ವತಃ ಈ' ವಾಣಿಯೇ ہچھ‎ ' ನುಡಿಯುತ್ತದೆ. ಅನೇಕ ವರ್ಷಗಳ ವರೆಗೆ ವಿವಿಧ ಪರಿಸರ, ಪರಿಸ್ಥಿತಿ, ನಾನಾ 
ಸಂದರ್ಭಗಳಲ್ಲಿ, ಬಗೆಬಗೆಯ ವಿಷಯಗಳಲ್ಲಿ ಉಪನ್ಯಾಸಗಳನ್ನು ನೀಡುತ್ತಲಿದ್ದರೂ ಆ ಎಲ್ಲ ಉಪನ್ಮಾಸಗಳಲ್ಲೂ ಆದಿಯಿಂದ 
ಅಂತ್ಯದವರೆಗೂ ಎಂತಹ ತಾದಾತ್ಮ್ಯ, ಸಾಮರಸ್ಮ ಮತ್ತು ಭಾವೈಕ್ಕವಿದೆಯೆಂದರೆ ಅವುಗಳ ಯಾವ ಭಾಗವೂ ಇನ್ನೊಂದು 
ಭಾಗದೊಂದಿಗೆ ಸಂಘರ್ಷಿಸುವುದಿಲ್ಲ. ಅವುಗಳಲ್ಲಿ ಅಭಿಪ್ರಾಯ ಬದಲಾವಣೆಯ ಸುಳಿವಿಲ್ಲ. ಅವುಗಳಲ್ಲಿ ಉಪನ್ಮಾಸಕನ 
ವೈವಿಧ್ಯಮಯ ಮನೋವೃತ್ತಿಗಳು ವೈವಿಧ್ಯಪೂರ್ಣ ಪ್ರಭಾವವನ್ನು ಬೀರುವುದಿಲ್ಲ. ಎಂದೂ ಮರುಪರಿಶೀಲನೆಯ ಅಗತ್ಮವೇ 
ಬೀಳುವುದಿಲ್ಲ. ಇಂತಹ ವೈಶಿಷ್ಟ್ಯವುಳ್ಳ ಕೃತಿಯನ್ನು ರಚಿಸುವ ಸಾಮರ್ಥ್ಯ ಮಾನವನಿಗೆ ಖಂಡಿತ ಇಲ್ಲ. 
112. ಅದು ಗೊಂದಲ ಕೋಲಾಹಲಗಳ ಕಾಲವಾಗಿತ್ತು. ಆದುದರಿಂದ ಎಲ್ಲೆಲ್ಲೂ ಹೊಸ ಹೊಸ ವದಂತಿಗಳು ಕೇಳಿ 
ಬರುತ್ತಿದ್ದುವು. ಕೆಲವೊಮ್ಮೆ ಅಪಾಯಕರ ಹಾಗೂ ಉತ್ಸೇಕ್ಲೆಗಳಿಂದ ಕೂಡಿದ ವಾರ್ತೆಗಳು ಬರುತ್ತಿದ್ದುವು, ಇದರಿಂದ ಮದೀನಾ 
ಮತ್ತು ಸುತ್ತಮುತ್ತಲೂ ತಲ್ಲಣದ ವಾತಾವರಣ ಹಬ್ಬುತ್ತಿತ್ತು. ಇನ್ನು ಕೆಲವೊಮ್ಮೆ ಧೂರ್ತರಾದ ಶತ್ರುಗಳು ಮುಂದೆ ನಿಜವಾಗಿಯೂ 
| ಎದುರಾಗಲಿಕ್ಕಿರುವ ಗಂಡಾಂತರಗಳನ್ನು ಅಡಗಿಸಲಿಕ್ಕಾಗಿ ಸಮಾಧಾನಕರ ವಾರ್ತೆಗಳನ್ನು ಕಳುಹಿಸುತ್ತಿದ್ದರು. ಜನರು ಇದನ್ನು ಕೇಳಿ 
ನಿಶ್ಚಿಂತರಾಗಿ ಬಿಡುತ್ತಿದ್ದರು. ಗೊಂದಲಪ್ರಿಯರು ಇಂತಹ ವದಂತಿಗಳಲ್ಲಿ ತುಂಬಾ ಆಸಕ್ತಿ ವಹಿಸುತ್ತಿದ್ದರು. ಇಸ್ಲಾಮ್‌ ಮತ್ತು 
ಅಜ್ಞಾನಗಳೊಳಗಿನ ಈ ಹೋರಾಟವು ಅವರ ದೃಷ್ಟಿಯಲ್ಲಿ ಗಂಭೀರವಾದುದೇನೂ ಆಗಿರಲಿಲ್ಲ. ಇಂತಹ ಹೊಣೆರಹಿತ ವದಂತಿಗಳನ್ನು 
|. ಹಬ್ಬಿಸುವುದರ ಪರಿಣಾಮವು ಎಷ್ಟು ದೂರಗಾಮಿಯೆಂದು ಅವರಿಗೆ ತಿಳಿದಿರಲಿಲ್ಲ. ಅವರ ಕಿವಿಯಲ್ಲೆಲ್ಲಾದರೂ ಒಂದು ಕಿರುದನಿ 
ಬಿದ್ದುಬಿಟ್ಟಿರಾಯಿತು. ಅವರು ಆ ಬಗ್ಗೆ ಕಂಡ ಕಂಡಲ್ಲೆಲ್ಲ ಕಿವಿಯೂದುತ್ತ ತಿರುಗುತ್ತಿದ್ದರು. ಇಂತಹವರನ್ನೇ ಈ ಸೂಕ್ತದಲ್ಲಿ 
ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ನಿರಾಧಾರ ಸುದ್ದಿಗಳನ್ನು ಹಬ್ಬಿಸಬಾರದೆಂದೂ ತಮಗೆ ದೊರೆತ ಸುದ್ದಿಯನ್ನು ಹೊಣೆಗಾರ ವ್ಯಕ್ತಿಗಳಿಗೆ 
ತಲಪಿಸಿ ಸುಮ್ಮನಿರಬೇಕೆಂದೂ ಅವರನ್ನು ಈ ಸೂಕ್ತದಲ್ಲಿ ಬಲವಾಗಿ ಎಚ್ಚರಿಸಲಾಗಿದೆ. 


, ಅನ್ನಿಸಾ - : 289 


ع حر rg, a 2 AN ES‏ بک در 
GN Slag Esau OMEN Ye‏ €“ 


Ne 

vu 
KN 
Ne 


4 ں؟ ےاج کی ںای سن کنل esd hu?‏ 
تصیب ھا EIS‏ لہ بقل ھا" کان ا لی 


7 6 را صوھ شی اط‎ 84 Cu ud 
PEE I LY Ls 0s 
} 


Casi 


೨4‏ ےہ وڈ Sih‏ رط صسد عم پا ١ ೨%‏ ہو ب۲ تگیڑے بھر صدےر پوھد 
SNL AS os‏ وہ“ ] 


p> 7م‎ ಗಿ po ہے ۓ ےہ کے‎ . 
ال انم کہ‎ ಸ نکی دی الو حَر با الع ن اق کین‎ 
ಅಲ್ಲಾಹನು ಸತ್ಯನಿಷೇಧಿಗಳ ಬಲವನ್ನು ಮುರಿಯುವ ಕಾಲ ದೂರವಿಲ್ಲ. ಅಲ್ಲಾಹನ ಬಲ ಅತಿ ಹೆಚ್ಚು ಮತ್ತು 
ಅವನ ಶಿಕ್ಲೆ ಅತ್ಯಂತ ಕಠಿಣ. ಒಳಿತಿನ ಶಿಫಾರಸು ಮಾಡುವವನು ಅದರಿಂದ ಪಾಲು ಪಡೆಯುವನು. ಕೆಡುಕಿನ 
ಶಿಫಾರಸು ಮಾಡುವವನು ಅದರಿಂದ ಪಾಲು ಪಡೆಯುವನು! ಮತ್ತು ಅಲ್ಲಾಹ್‌ ಪ್ರತಿಯೊಂದು ವಸ್ತುವಿನ 
ಮೇಲೆ ದೃಷ್ಟಿಯನ್ನಿಡುವವನಾಗಿರುತ್ತಾನೆ. 

(86-87) ನಿಮಗೆ ಯಾರಾದರೂ ಸಾದರದಿಂದ ಸಲಾಮ್‌ ಹೇಳಿದರೆ ಅದಕ್ಕಿಂತಲೂ ಉತ್ತಮ ರೀತಿಯಿಂದ 
ಅಥವಾ ಕನಿಷ್ಠಪಕ್ಸ ಅದೇ ರೀತಿಯಲ್ಲಿ ಪ್ರತಿ ಸಲಾಮ್‌ ಹೇಳಿರಿ.' ನಿಶ್ಚಯವಾಗಿಯೂ ಅಲ್ಲಾಹನು ಸಕಲ 
ವಿಷಯಗಳೆ ಲೆಕ್ಕ ಪರಿಶೋಧಿಸುವವನಾಗಿರುತ್ತಾನೆ. ಅಲ್ಲಾಹ್‌; ಆತನ ಹೊರತು ಇನ್ನಾವ ಆರಾಧ್ಯನೂ ಇಲ್ಲ. 
ನಿಸ್ಸಂದೇಹವಾಗಿ ಬಂದೇ ಶೀರಲಿರುವ ಪುನರುತ್ನಾನ ದಿನದಂದು ಅವನು ನಿಮ್ಮನ್ನೆಲ್ಲ ಒಟ್ಟುಗೂಡಿಸುವನು. 
ಅಲ್ಲಾಹನ ಮಾತಿಗಿಂತ ಅಧಿಕ ಸತ್ಯ ಮಾತು ಇನ್ನಾರದಾಗಿರಲು ಸಾಧ್ಮ?'' 


113. ದೇವ ಮಾರ್ಗದಲ್ಲಿ ಶ್ರಮ ಪಡುವುದು ಮತ್ತು ಸತ್ಕೋತ್ಸಾನಕ್ಕಾಗಿ ಜನರನ್ನು ಪ್ರೇರೇಪಿಸಿ ಸತ್ಸಲ ಹೊಂದುವುದು 
ಅಥವಾ ಅಲ್ಲಾಹನ ದಾಸರನ್ನು ತಪ್ಪುಕಲ್ಪನೆಯಲ್ಲಿ ಸಿಕ್ಕಿಸಿ ಹಾಕಿ ಅವರನ್ನು: ಧೈರ್ಯಗೆಡಿಸಿ ದೇವನಾಮೋತ್ಸಾನದಿಂದ ತಡೆಯುವ 
ಕಾರ್ಯಗಳಲ್ಲಿ ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ವ್ಯಯಿಸಿ ಅದಕ್ಕಾಗಿ ಶಿಕ್ಷಾರ್ಹರಾಗುವುದು ಇವೆಲ್ಲ ಅವರವರ ಇಷ್ಟ ಹಾಗೂ ಅವರವರ 
ಅದೃಷ್ಟವಾಗಿರುತ್ತದೆ ಎಂದು ತಾತ್ಸರ್ಯ. 

114. ಆ ಕಾಲದಲ್ಲಿ ಮುಸ್ಲಿಮ್‌ ಮತ್ತು ಮುಸ್ಲಿಮೇತರರ ಸಂಬಂಧ ಬಹಳ ವಿಷಮವಾಗಿತ್ತು. ಪರಸ್ಪರ ವೈಮನಸ್ಸು 
ಉಂಟಾದಾಗ ಸಾಮಾನೈವಾಗಿ ಆಗುವಂತೆ, ಮುಸ್ಲಿಮರೂ ಇತರರೊಂದಿಗೆ ಕೆಟ್ಟ ರೀತಿಯಿಂದ ವರ್ತಿಸಿಬಿಡಬಹುದೆ೦ಬ ಆಶಂಕೆಯಿತ್ತು. 
ಆದುದರಿಂದ ನಿಮ್ಮೊಂದಿಗೆ ಸೌಜನ್ಯದಿಂದ ವರ್ತಿಸುವವರೊಂದಿಗೆ ಅದಕ್ಕಿಂತಲೂ ಉನ್ನತ ಮಟ್ಟದ ಸೌಜನ್ಮದೊಂದಿಗೆ ವರ್ತಿಸಿರಿ. 
ಸಭ್ಯತೆಗೆ ಪ್ರತಿಯಾಗಿ ಸಭ್ಯತೆ ತೋರುವುದೇನೋ ಸರಿ. ಆದರೆ ಇಷ್ಟು ಮಾತ್ರವೇ ಸಾಲದು. ನಿಮ್ಮ ಸ್ಥಾನವು ಸಭ್ಯತೆಯಲ್ಲಿ ಬಹು 
ಮುಂದೆ ಸಾಗಿರಬೇಕು. ಜಗತ್ತನ್ನು ಸನ್ಮಾರ್ಗದ ಕಡೆಗೆ ತರಲಿಕ್ಕೂ ಸತ್ಯ ತತ್ವಾದರ್ಶಗಳ ಕಡೆಗೆ ಕರೆ ನೀಡಲಿಕ್ಕೂ ವೆದ್ದಿರುವ ಪ್ರಚಾರಕ 
ವರ್ಗವೆಂಬ ನೆಲೆಯಲ್ಲಿ, ವಕ್ರ ಸ್ವಭಾವ, ಒರಟುತನ ಬಿರುಸು ಮಾತುಗಳು ನಿಮಗೆ ಭೂಷಣವಲ್ಲ. ಇದರಿಂದ ಭ್ರಷ್ಟಚಿತ್ತಕ್ಕೇನೋ 
ಸಮಾಧಾನವಾಗಬಹುದು. ಆದರೆ ಯಾವ ಮಹೋದ್ದೇಶ ಸಾಧನೆಗಾಗಿ ನೀವು ಎದ್ದಿರುವಿರೋ ಅದಕ್ಕೆ ಧಕ್ಕೆಯುಂಟಾಗುತ್ತದೆಂದು 
ಉಪದೇಶಿಸಲಾಗಿದೆ. : 

115. ಅರ್ಥಾತ್‌- ಜನರು ಕಾಫಿರ್‌, ಮುಶ್ರಿಕ್‌, ನಾಸ್ತಿಕ ಭೌತಿಕವಾದಿ ಮೊದಲಾದ ಯಾವ ವಿಧದವರೇ ಇರಲಿ, ಇದರಿಂದ 
ಅಲ್ಲಾಹನ ಬದೇವತ್ವಕ್ಕೆ ಯಾವ ನಷ್ಟವೂ ಉಂಟಾಗುವಂಶಿಲ್ಲ. ಅವನು ಜಗದೇಕ ದೇವನೆಂಬ ಸತ್ಯವನ್ನು ಬದಲಾಯಿಸಲು 


ಕಾಂಡ -5 


290 : مر کے‎ ವ್ಯಾಖ್ಯಾನ 


- 


تا اتید pe PAA ESOS‏ کن اؤہ p‏ نل 
2 0 
PARA 71020 IE ey‏ گلا تل ام ೨೨‏ 


(88-91) 'ಮುನಾಫಿಕರ'(ಕಪಟವಿಶ್ವಾಸಿಗಳೆ) ವಿಷಯದಲ್ಲಿ ನಿಮ್ಮೊಳಗೆ ಎರಡಭಿಪ್ರಾಯಗಳು ಕಂಡುಬರಲು 
ಕಾರಣವಾದರೂ ಏನು?"' ವಸ್ತುತಃ ಅವರು ಗಳಿಸಿದ ಕೆಡುಕುಗಳ ಕಾರಣವಾಗಿ ಅಲ್ಲಾಹನು ಅವರನ್ನು ಹೊರಳಿಸಿ 


ಯಾರಿಂದಲೂ ಸಾಧ್ಯ ವಿಲ್ಲ. ಅವನು ಅದೊಂದು ದಿನ ಸಕಲ ಮಾನವರನ್ನು ಒಟ್ಟು; ಗೂಡಿಸಿ ಪ್ರತಿಯೊಬ್ಬನಿಗೂ ಅವನ ಕರ್ಮದ 
ಫಲವನ್ನು ತೋರಿಸಿಕೊಡುವನು. ಅವನ ಅಧಿಕಾರ ಮೇರೆಯಿಂದ ತಪ್ಪಿಸಿಕೊಂಡು ಯಾರೂ ಓಡಿ ಹೋಗಲಾರ. ಆದುದರಿಂದ 
ಅವರ ಪರವಾಗಿ ಯಾರಾದರೂ ಅವನ ಬಂಡುಕೋರರ ವಿರುದ್ಧ ಉರಿಕಾರಬೇಕೆಂದೂ ತನ್ನ ಹೃದಯ ಬೇಗುದಿಗಾಗಿ ಅನೀತಿಯಿಂದ 
ವರ್ತಿಸಬೇಕೆಂದೂ ನಿಷ್ಮರ ಮಾತುಗಳನ್ನಾಡಬೇಕೆಂದೂ ಅಲ್ಲಾಹನು ಇಚ್ಛಿಸುವುದಿಲ್ಲ. 

ಇದಿಷ್ಟು ಈ ಸೂಕ್ತಕ್ಕೆ ಮೇಲಿನ ಸೂಕ್ತದೊಂದಿಗೆ ಇರುವ ಸಂಬಂಧದ ಕುರಿತಾಯಿತು. ಆದರೆ ಇದೇ ಸೂಕ್ತವು' ಹಿಂದಿನ 
ಎರಡು ಮೂರು ರುಕೂಲ್‌ಗಳಿಂದ ಮುಂದುವರಿಯುತ್ತ ಬಂದ ಇಡೀ ವಾಕ್ಸರಣಿಯ ಉಪಸಂಹಾರವೂ ಆಗಿದೆ. ಈ ದೃಷ್ಟಿಯಿಂದ | 

ಸೂಕ್ತದ ತಾತ್ಸರ್ಯವೇನೆಂದರೆ, ಲೌಕಿಕ ಜೀವನದಲ್ಲಿ ಒಬ್ಬನು ಇಷ್ಟ ಬಂದಂತೆ ಮಾಡುತ್ತಿರಬಹುದು. ತನಗಿಷ್ಟ ಬಂದ 
ರ್ಗದಲ್ಲಿ ತನ್ನ ಶಕ್ತಿ ಸಾಮರ್ಥ್ಯಗಳನ್ನು ವಿನಿಯೋಗಿಸುತ್ತಿರಬಹುದು. ಆದರೆ ಕೊನೆಗೊಂದು ದಿನ ಅವನು ಆ ಏಕೈಕ ದೇವನ 
ಮುಂದೆ ಹಾಜರಾಗಲಿಕ್ಕಿದೆ ಆಗ ಪ್ರತಿಯೊಬ್ಬನು ತನ್ನ ಕರ್ಮಫಲವನ್ನು ಕಂಡೇ ಶೀರುವನು. 

116, ಮಕ್ಕಾ ಮತ್ತು ಅರೇಬಿಯಾದ ಇತರ ಭಾಗಗಳಲ್ಲಿ ಇಸ್ಲಾಮನ್ನು ಸ್ವೀಕರಿಸಿದ್ದರೂ 'ಹಿಜ್ರತ್‌'(ವಲಸೆ) ಮಾಡಿ ಇಸ್ಲಾಮೊ 
ರಾಷ್ಟ್ರದ ಕಡೆಗೆ ವಲಸೆ ಹೋಗುವ ಬದಲಿಗೆ ತಮ್ಮ ಕಾಫಿರ್‌ ಜನಾಂಗದೊಂದಿಗೇ ವಾಸಿಸುತ್ತಿದ್ದು, ಆ ಜನಾಂಗದವರು ಇಸ್ಲಾಮ್‌ 
ಮತ್ತು ಮುಸ್ಲಿಮರ ವಿರುದ್ಧ ನಡೆಸುತ್ತಿದ್ದ ಎಲ್ಲ ಚಟುವಟಿಕೆಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಂತಹ ಮುನಾಫಿಕ್‌ ಮುಸ್ಲಿಮರ 
ಸಮಸ್ಯೆಯ ಕುರಿತು ಇಲ್ಲಿ ಪ್ರಸ್ತಾಪಿಸಲಾಗಿದೆ. - ಮುಸ್ಲಿಮರಿಗೆ ಇದೊಂದು ಜಟಿಲ ಸಮಸ್ಯೆಯಾಗಿತ್ತು, ಅವರೊಂದಿಗೆ: ಹೇಗೆ 
ವೃವಹರಿಸಬೇಕೆಂದು ತಿಳಿಯುತ್ತಿರಲಿಲ್ಲ. "ಏನೇ ಇರಲಿ- ಅವರು ಮುಸ್ಲಿಮರಾಗಿರುತ್ತಾರೆ. 'ಕಲಿಮಃ(ಪವಿತ್ರ ವಾಕ್ಕ) ಪಠಿಸುತ್ತಾರೆ; 
ನಮಾರಖ್‌ ಮಾಡುತ್ತಾರೆ; ಉಪವಾಸ ವ್ರತಾನುಷ್ಮಾನ ಮಾಡುತ್ತಾರೆ; ಕುರ್‌ಆನ್‌ ಪಠಿಸುತ್ತಾರೆ. ಅವರೊಡನೆ ಸತ್ಯನಿಷೇಧಿಗಳಂತೆ 
ವ್ಯವಹರಿಸಲಾಗದು" ಎಂದು ಕೆಲವರು ಹೇಳುತ್ತಿದ್ದರು. ಈ ಸಮಸ್ಯೆಯನ್ನೇ ಅಲ್ಲಾಹನು ಈ ರುಕೂಲ್‌ನಲ್ಲಿ 
ಬಗೆಹರಿಸಿರುವನು. | 

ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ಸರಿಯಾಗಿ ತಿಳಿದುಕೊಳ್ಳದಿದ್ದರೆ ಇಲ್ಲಿ ಮಾತ್ರವಲ್ಲದೆ ಕುರ್‌ಆನಿನಲ್ಲಿ 'ಓಜ್ರತ್‌' 
(ವಲಸೆ ಹೋಗದ ಮುಸ್ಲಿಮರನ್ನು ಮುನಾಫಿಕರೊಂದಿಗೆ ಸೇರಿಸಲಾಗಿರುವಲ್ಲೆಲ್ಲ ಅದನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಎಡವಿ 
ಬೀಳಲು ಆಸ್ಪದವಿದೆ. ಪ್ರವಾದಿವರ್ಯರು(ಸ) ಮದೀನಾದ ಕಡೆಗೆ 'ಹಿಜ್ರತ್‌'(ವಲಸೆ) ಹೋದಾಗ ಸತ್ಯವಿಶ್ವಾಸಿಗಳು ತಮ್ಮ ಧರ್ಮ 
ಮತ್ತು ವಿಶ್ವಾಸಗಳ ಬೇಡಿಕೆಗಳನ್ನೆಲ್ಲ ಪೂರೈಸಿಕೊಳ್ಳಲ ಸಾಧ್ಯವಿರುವಂತಹ ಒಂದು ಚಿಕ್ಕ ಭೂಭಾಗ ಮುಸ್ಲಿಮರಿಗೆ ಅರಬ್‌ ದೇಶದಲ್ಲಿ 
ಪ್ರಾಪ್ತವಾಯಿತು. ಆಗ ಸತ್ಮನಿಷೇಧಿಗಳಿಂದ ಹಿಂಸೆಗೊಳಪಟ್ಟಿರುವ ಹಾಗೂ ಇಸ್ಲಾಮೊ ಜೀವನಕ್ರಮದಂತೆ ಬಾಳುವೆ ನಡೆಸಲು 
ಸ್ವಾತಂತ್ರ್ಯ ಹೊಂದಿರದ ವಿಶ್ವಾಸಿಗಳು ಎಲ್ಲೆಲ್ಲಾ ಯಾವ ಯಾವ ಗೋತ್ರಗಳಲ್ಲೆಲ್ಲ ಇರುವರೋ ಅವರೆಲ್ಲ ಅಲ್ಲಿಂದ ಇಸ್ಲಾಮೊ 
ರಾಷ್ಟ್ರವಾಗಿರುವ ಮದೀನಾ ಪಟ್ಟಣಕ್ಕೆ ಹಿಜ್ರತ್‌(ವಲಸೆ) ಬರಬೇಕೆಂದು ಸಾರ್ವತ್ರಿಕ ಅಪ್ಪಣೆ ಹೊರಡಿಸಲಾಗಿತ್ತು. ಆಗ ಹಿಜ್ರತ್‌ 
ಮಾಡಿ ಬರಲು ಶಕ್ತರಾಗಿದ್ದೂ ತಮ್ಮ ಮನೆಮಾರುಗಳನ್ನೂ : .ನೆಂಟರಿಷ್ಟರನ್ನೂ ಇಸ್ಲಾಮಿನ ಹಿತಕ್ಕಿಂತಲೂ ಹೆಚ್ಚು 

SON, ಮುನಾಫಿಕರೆಂದು ವಿಧಿಸಲ್ಪಟ್ಟರು. ಇನ್ನು ನಿಜವಾಗಿಯೂ ವಿವಶಾವಸ್ಥೆಯಲ್ಲಿದ್ದವರನ್ನು ಮುಂದೆ 
14ನೇ" ರುಕೂಲ್‌ನಲ್ಲಿ ಪ್ರಸ್ತಾಪಿಸಿರುವಂತೆ 'ಮುಸ್ತಳ್‌ಅಫೀನ್‌'(ಮರ್ದಿತರು) ಎಂದು ಪರಿಗಣಿಸಲಾಯಿತು. ' 

'ದಾರುಲ್‌ ಕುಫ್ರ್‌'(ಮುಸ್ಲಿಮೇತರ ರಾಷ್ಟ್ರ)ನಲ್ಲಿ ವಾಸಿಸುವ ಮುಸ್ಲಿಮರನ್ನು ಕೇವಲ ಹಿಟ್ರತ್‌(ವಲಸೆ) ಮಾಡಿ 'ಬಾರುಲ್‌ 
ಇಸ್ಲಾಮ್‌'ಗ(ಇಸ್ಲಾಮೊ ರಾಷ್ಟ್ರಕ್ಕೆ) ಬಾರದುದಕ್ಕಾಗಿ ಮುನಾಫಿಕ್‌ ಎನ್ನಬೇಕಾದರೆ, ದಾರುಲ್‌ ಇಸ್ಲಾಮ್‌ನ ಕಡೆಯಿಂದ ಸಕಲ 
ಮುಸ್ಲಿಮರಿಗೂ ಸಾರ್ವತ್ರಿಕ ಪ್ರವೇಶಾಹ್ವಾನವಿರಬೇಕ್ನು ಅಥವಾ ಕನಿಷ್ಠ ಪಕ್ಷ ಬರುವವರನ್ನು ತಡೆಯಬಾರದೆಂಬ ನಿಯಮವಾದರೂ 


ಕಾಂಡ -5 


ہدید aw ೨94೨7,‏ 14 کے 
ಎಬಿ 3‏ 
ہو 6+۶ اہو وه وط سب 0-7 > Hl‏ د6 
ey EEE Is SNE‏ بی 
VES ೨‏ » 205 )4 الک تا ಬಂ‏ 3 0ت 
کے اا٤ ಜವ‏ فُمَاجَعَلَ 


ಬಿಟ್ಟಿರುತ್ತಾನೆ.''' ಅಲ್ಲಾಹನು ಸನ್ಮಾರ್ಗ ನೀಡದಾತನಿಗೆ ನೀವು ಸನ್ಮಾರ್ಗ ನೀಡಬಯಸುತ್ತೀರಾ? ವಸ್ತುತಃ 
ಅಲ್ಲಾಹನು ಸನ್ಮಾರ್ಗದಿಂದ ತಖ್ಪಿಸಿದಾತನಿಗಾಗಿ ನೀವು ಯಾವ ದಾರಿಯನ್ನೂ ಕಾಣಲಾರಿರಿ. ನೀವೂ ಅವರೂ 
ಸಮಾನರಾಗಲೆಂದು ಅವರು ಸತ್ಮನಿಷೇಧಿಗಳಾದಂತೆಯೇ ನೀವೂ ಸತ್ಮನಿಷೇಧಿಗಳಾಗಬೇಕೆಂದು ಅವರಿಚ್ಛಸುತ್ತಾರೆ. 
ಆದುದರಿಂದ ಅವರು ಅಲ್ಲಾಹನ ಮಾರ್ಗದಲ್ಲಿ ವಲಸೆ ಬರುವವರೆಗೂ ನೀವು ಅವರಲ್ಲಿ ಯಾರನ್ನೂ ನಿಮ್ಮ 
ಮಿತ್ರರನ್ನಾಗಿ ಮಾಡಿಕೊಳ್ಳಬೇಡಿರಿ. ಅವರು ವಲಸೆಯಿಂದ ಹಿ೦ಜರಿದರೆ ಅವರನ್ನು ಸಿಕ್ಕಿದಲ್ಲೆಲ್ಲಾ ಹಿಡಿಯಿರಿ 
ಮತ್ತು ವಧಿಸಿರಿ.'' ಅವರಲ್ಲಿ ಯಾರನ್ನೂ ನಿಮ್ಮ ಮಿತ್ರ ಹಾಗೂ ಸಹಾಯಕನನ್ನಾಗಿ ಮಾಡಬೇಡಿರಿ. ಆದರೆ 
ನಿಮ್ಮೊಂದಿಗೆ ಒಪ್ಪಂದ ಮಾಡಿಕೊಂಡಿರುವ ಜನಾಂಗದೊಂದಿಗೆ ಹೋಗಿ ಸೇರಿಕೊಂಡ ಕಪಟವಿಶ್ವಾಸಿಗಳು ಈ 


ಇರಬೇಕು ಎಂಬುದು ವ್ಯಕ್ತ. ಇಂತಹ ಸಂದರ್ಭಗಳಲ್ಲಿ ದಾರುಲ್‌ ಕುಫ್ರ್‌ನಲ್ಲಿದ್ದುಕೊಂಡು ಅದನ್ನು ದಾರುಲ್‌ ಇಸ್ಲಾಮಾಗಿ 
ಪರಿವರ್ತಿಸಲು ಶ್ರಮಿಸದವರೂ ಅನುಕೂಲತೆ ಇದ್ದಾಗ್ಮೂ ಹಿಜ್ರತ್‌ ಮಾಡದವರೂ ಮುನಾಫಿಕ್‌ ಎಂದು ವಿಧಿಸೆಲ್ಪಡುವರು. ಆದರೆ 
ಬಾರುಲ್‌ ಇಸ್ಲಾಮ್‌ನ ಕಡೆಯಿಂದ ಆಹ್ವಾನವೂ ಇಲ್ಲ ಮತ್ತು ಅಲ್ಲಿ ವಲಸೆ ಬರುವವರಿಗೆ ಮುಕ್ತ ಪ್ರವೇಶಕ್ಕೆ ಆಸ್ಪದವೂ 
ಇಲ್ಲದಿರುವಾಗ ಹಿಜ್ರತ್‌ ಕೈಗೊಳ್ಳದವರು ಮುನಾಫಿಕ್‌ ಆಗಲಾರರು. ಅಂತಹವರು ನಿಜವಾಗಿಯೂ ಮುನಾಫಿಕ್‌ ಆಗ ತಕ್ಕ 
ಕಾರ್ಯವೆಸಗಿದಾಗ ಮಾತ್ರ ಮುನಾಫಿಕರಾಗುವರು. 

117, ಅರ್ಥಾತ್‌- ಅವರು ತಾಳಿದ ಆಷಾಢಭೂತಿತನ ಹಾಗೂ ಸಮಯ ಸಾಧಕ ನೀತಿಯಿಂದಾಗಿ ಮತ್ತು ಪರಲೋಕದ ಮೇಲೆ 
ಇಹಜೀವನಕ್ಕೆ ಪ್ರಾಶಸ್ತ್ಯ ಕೊಟ್ಟುದರಿಂಬಾಗಿ ಅಲ್ಲಾಹನು ಅವರನ್ನು ಅವರು ಬಂದಲ್ಲಿಗೇ ತಿರುಗಿಸಿಬಿಟ್ಟಿನು. ಅವರು ಕುಫ್ರ್‌ನಿಂದ 
ಇಸ್ಲಾಮಿನ ಕಡೆಗೆ ಮುಂದಡಿಯನ್ನೇನೂ ಇಟ್ಟಿದ್ದರು. ಆದರೆ ಈ ಸರಹದ್ದಿಗೆ ಬಂದು ಇಲ್ಲಿ ನಿಂತಿರಲಿಕ್ಕೆ ಏಕನಿಷ್ಠೆಯ ಅಗತ್ಕವಿತ್ತು. 
ಇಸ್ಲಾಮ್‌ ಮತ್ತು ಈಮಾನಿನ ಹಿತಾಸಕ್ತಿಯೊಡನೆ ಘರ್ಷಣೆಗೆ ನಿಲ್ಲುವ ಪ್ರತಿಯೊಂದು ಹಿತಾಸಕ್ತಿಯನ್ನೂ ಬಲಿಕೊಡಬೇಕಾಗಿತ್ತು. 
ಪರಲೋಕ ಜೀವನದ ಮೇಲೆ, ಅದಕ್ಕಾಗಿ ತನ್ನ ಇಹಜೀವನದ ಸುಖ ಸೌಲಭ್ಯಗಳನ್ನು ಮನಃಪೂರ್ವಕ ತ್ಯಾಗ ಮಾಡಿಬಿಡುವಷ್ಟು 
ಅಚಲ ವಿಶ್ವಾಸ ಬೇಕಿತ್ತು. ಇವೆಲ್ಲ ಅವರಿಗೆ ಅಸಹ್ಯವಾಗಿತ್ತು. ಆದುದರಿಂದ ಅವರು ಎಲ್ಲಿಂದ 'ಬಂದಿದ್ದೆರೋ ಅಲ್ಲಿಗೇ 
ಹಿಂದಿರುಗಿದರು. ಹೀಗಿರುತ್ತಾ ಅವರ ಬಗ್ಗೆ ಭಿನ್ನಾಭಿಪ್ರಾಯಕ್ಕೆ ಅವಕಾಶವೆಲ್ಲಿದೆ? 

118. ಈ ಆಜ್ಞೆಯು ಯುದ್ಧ ನಿರತ ಕಾಫಿರ್‌ ಜನಾಂಗದೊಂದಿಗೆ ಸಂಬಂಧವಿರಿಸಿಕೊಂಡು ಇಸ್ಲಾಮೊ ರಾಷ್ಟ್ರದ ವಿರುದ್ಧ 
ದ್ವೇಷ ಸಾಧಿಸುವ ಚಟುವಟಕೆಗಳಲ್ಲಿ ಸಕ್ರಿಯ ಬಾಗಿಗಳಾದ ಮುನಾಫಿಕ(ಕಪಟಿಮುಸ್ಲಿಮರ) ಕುರಿತಾಗಿದೆ. 


ಕಾಂಡ-5 


292 ಕುರ್‌ಆನ್‌ ವ್ಯಾಖ್ಯಾನ 


» ನಿ 5499 AT ںوہ دے ۶ھ دھویہے‎ 
UL Ss SEL ಸಯ 
೨ ೩ AS $2 رھ‎ py E> 
ISS ول‎ ANS NE 5ನೆ eye ان‎ es 
- ھو یے رو2 ہۓ‎ FNS 22ಎ ۶ K 
اکب‎ 30 ILL SL ls i ಹಿ غ‎ 


pd 


fd pc 28% (ಕ 94s 3 ಹಸಿದ ೨೬ 
LLL CS LEE MOO 


ಆಜ್ಞೆಗೆ ಹೊರತಾಗಿರುತ್ತಾರೆ.'' ಅದೇ ರೀತಿಯಲ್ಲಿ ಯುದ್ಧದಿಂದ ಜಿಗುಪ್ಸೆ ಹೊಂಧಿ ನಿಮ್ಮ ಬಳಿಗೆ ಬರುವ, 
ನಿಮ್ಮ ವಿರುದ್ಧವಾಗಲೀ ತಮ್ಮ ಜನಾಂಗದ ವಿರುದ್ಧವಾಗಲೀ ಯುದ್ಧ ಮಾಡಲು ಇಚ್ಛಿಸದಂತಹ ಕಪಟವಿಶ್ವಾಸಿಗಳೂ 
) ಆದೇಶದಿಂದ) ಹೊರತಾಗಿರುತ್ತಾರೆ. ಅಲ್ಲಾಹನು ಇಚ್ಛಿಸುತ್ತಿದ್ದರೆ “ದವರನ್ನು ನಿಮ್ಮ ಮೇಲೆ ಎರಗಿಸುತ್ತಿ 
ದ್ದನು ಮತ್ತು ಅವರೂ ನಿಮ್ಮ ವಿರುದ್ಧ ಹೋರಾಡುತ್ತಿದ್ದರು. ಆದುದರಿಂದ ಅವರು ನಿಮ್ಮ ವಿರುದ್ಧ ಯುದ್ಧ 
ಮಾಡದೆ ದೂರವುಳಿದು ಬಿಡುವುದಾದರೆ ಮತ್ತು ನಿಮ್ಮೆದುರು ಸಂಧಿ ಸಮಾಧಾನಗಳ ಹಸ್ತ ಚಾಚಿದರೆ ಅಲ್ಲಾಹನು 
ನಿಮಗೆ ಅವರ ಮೇಲೆ ಕೈ ಮಾಡುವ ಯಾವ ಮಾರ್ಗವನ್ನೂ ಇರಿಸಿರುವುದಿಲ್ಲ. ನಿಮ್ಮೊಂದಿಗೂ ಶಾಂತಿಯಿಂದಿರಲು 
ಮತ್ತು ತಮ್ಮ ಜನಾಂಗದೊಂದಿಗೂ ನೆಮ್ಮದಿಯಿಂದಿರಲು ಬಯಸುವ ಇನ್ನೊ೦ದು ತರದ ಕಪಟವಿಶ್ವಾಸಿಗಳು 
ನಿಮಗೆ ಸಿಗುವರು. ಆದರೆ ಎಂದಾದರೂ ಕ್ಷೋಭೆಯ ಸಂದರ್ಭವೊದಗಿದರೆ ಅವರು ಅದರಲ್ಲಿ ಧುಮುಕುವರು. 
ಇಂತಹವರು ನಿಮ್ಮೊಡನೆ ಹೋರಾಟ ನಡೆಸುವುದರಿಂದ ಹಿಂಜರಿಯದಿದ್ದರೆ ಮತ್ತು ಶಾಂತಿ ಸಂಧಾನಗಳನ್ನು 
ನಿಮ್ಮ ಮುಂದಿರಿಸದಿದ್ದರೆ ಮತ್ತು ತಮ್ಮ ಕೈಗಳನ್ನು ತಡೆದಿರಿಸಿಕೊಳ್ಳದಿದ್ದರೆ ಅವರನ್ನು ಕಂಡ ಕಂಡಲ್ಲಿ ಹಿಡಿಯಿರಿ: 
ಮತ್ತು ವಧಿಸಿರಿ. ಅವರ ಮೇಲೆ ಕೈ ಮಾಡಲು ನಾವು ನಿಮಗೆ ವ್ಯಕ್ತವಾದ ಆಧಾರವನ್ನು ನೀಡಿರುತ್ತೇವೆ. ' 

(92-93) ಸತ್ಯವಿಶ್ವಾಸಿಯೊಬ್ಬನು ಇನ್ನೊಬ್ಬ ಸತ್ಯವಿಶ್ವಾಸಿಯನ್ನು ಪ್ರಮಾದದಿಂದಾಗಿ ಹೊರತು ವಧಿಸುವುದು 
ಸರಿಯಲ್ಲ.'* ಯಾರಾದರೂ ಪ್ರಮಾದವಶಾತ್‌ ಸತ್ಕವಿಶ್ವಾಸಿಯೊಬ್ಬನನ್ನು ವಧಿಸಿಬಿಟ್ಟರೆ ಅದರ ಪ್ರಾಯಶ್ಚಿತ್ತವು 

119, "ಅವರನ್ನು ಮಿತ್ರ ಹಾಗೂ ಸಹಾಯಕರನ್ನಾಗಿ ಮಾಡಬೇಡಿರಿ” ಎಂಬ ಆದೇಶಕ್ಕೆ ಇದು ಅಪವಾದವಲ್ಲ. ಇದು ಅವರನ್ನು 
'ಹಿಡಿಯಿರಿ ಮತ್ತು ವಧಿಸಿರಿ' ಎಂಬುದಕ್ಕೆ ಅಪವಾದ. ತಾತ್ಸರ್ಯವೇನೆಂದರೆ ವಧಾರ್ಹರಾದ ಈ ಮುನಾಫಿಕರು ಇಸ್ತಾಮೊ 
ರಾಷ್ಟ್ರದೊಂದಿಗೆ ಒಪ್ಪಂದ ಬದ್ಧವಾಗಿರುವ ಕಾಫಿರ್‌ ಜನಾಂಗದ ಗಡಿಯೊಳಗೆ ಹೋಗಿ ಆಶ್ರಯ ಪಡೆದರೆ ಅದರೊಳಗೆ ಹೋಗಿ 
ಅವರನ್ನು ಬೆನ್ನಟ್ಟಿಲಾಗದು. ದಾರುಲ್‌ ಇಸ್ಲಾಮಿನ ಯಾರಾದರೊಬ್ಬ ಮುಸ್ಲಿಮನು ಅಲಿಪ್ತ ರಾಷ್ಟ್ರದೊಳಗೆ ಒಬ್ಬ ವಧಾರ್ಹ ಮುನಾಫಿಕನನ್ನು 
ಕಂಡಾಗಲೂ ಅವನನ್ನು ಅಲ್ಲಿ ಕೊಲ್ಲುವುದು ಸರಿಯಲ್ಲ. ಇಲ್ಲಿ ಗೌರವಿಸುವುದು ಒಪ್ಪಂದವನ್ನೇ ಹೊರತು ಮುನಾಫಿಕನನ್ನಲ್ಲ. 

120. ಇಲ್ಲಿ ಹೇಳಿರುವುದು ಈ ಹಿಂದೆ ವಧಿಸಲು ಅನುಮಶಿಸಲ್ಪಟ್ಟ ಮುನಾಫಿಕ್‌ ಮುಸ್ಲಿಮರ ವಿಷಯವಲ್ಲ. ಇಲ್ಲಿ ದಾರುಲ್‌ 
ಇಸ್ಲಾಮ್‌ನ ಪ್ರಜೆಗಳಾಗಿರುವ ಅಥವಾ ದಾರುಲ್‌ ಹರ್ಬ್‌ ಅಥವಾ ದಾರುಲ್‌ ಕುಫ್ರ್‌ನಲ್ಲಿದ್ದರೂ ಇಸ್ಲಾಮಿನ ಶತ್ರುಗಳ 
ಚಟುವಟಿಕೆಗಳಲ್ಲಿ ಸಹಭಾಗಿಯಾಗಿರುವರೆಂಬುದಕ್ಕೇನೂ ಆಧಾರವಿಲ್ಲದಂತಹ ವ್ಯಕ್ತಿಗಳೆ ಕುರಿತು ಹೇಳಲಾಗಿದೆ. ಆ ಕಾಲದಲ್ಲಿ 
ಅನೇಕಾರು ಮಂದಿ ಇಸ್ಲಾಮ್‌ ಸ್ಟೀಕರಿಸಿಕೊಂಡ ನಂತರ ನಿಜವಾದ ವಿವಶತೆಯಿಂದಾಗಿ ಇಸ್ಲಾಮಿನ ಶತ್ರು ಗೋತ್ರಗಳೊಂದಿಗೆ 
ವಾಸಿಸಿಕೊಂಡಿದ್ದರು. ಮುಸ್ಲಿಮರು ಶತ್ರು ಗೋತ್ರಗಳ ಮೇಲೆ ಆಕ್ರಮಣವೆಸಗಿದಾಗ ಕೆಲವೊಮ್ಮೆ ತಿಳಿಯದೆ ಇಂತಹ ಮುಸ್ಲಿಮರೂ 


ಕೊಲ್ಲಲ್ಪಡುತ್ತಿದ್ದರು. ಇದಕ್ಕಾಗಿ ಅಲ್ಲಾಹನು ಕೈ ತಟ್ಟಿ ಮುಸ್ಲಿಮರಿಂದಲೇ ಮುಸ್ಲಿಮರ ವಧೆ ನಡೆದು ಹೋಗುವಂತಹ ಸಂದರ್ಭಕ್ಕೆ 
ಬೇಕಾದ ವಿಧಿಯನ್ನು ಇಲ್ಲಿ ವಿವರಿಸಿರುತ್ತಾನೆ. 


ಕಾಂಡ -5 


4. ಅನ್ನಿಸಾ. . 293 


'ಒಬ್ಬ ಸತ್ಯವಿಶ್ವಾಸಿ ವ್ಯಕ್ತಿಯನ್ನು ದಾಸ್ಯದಿಂದ ಮುಕ್ತಗೊಳಿಸುವುದು"?! ಮತ್ತು ಹತ ವೃಕ್ತಿಯ ವಾರೀಸುದಾರರು 
ಪರಿಹಾರಧನವನ್ನು ಕ್ಷಮಿಸದಿದ್ದ: ರೆ ಅದನ್ನು ಅವರಿಗೆ ಕೊಡುವುದು." ಆದರೆ ಹತನಾದ ಈ ಮುಸ್ಲಿಮನು 
ನಿಮ್ಮ ಶತ್ರು ಜನಾಂಗದವನಾಗಿದ್ದರೆ, ಅದರ ಪ್ರಾಯಶ್ಚಿತ್ತವು ಓರ್ವ ಸತ್ಯವಿಶ್ವಾಸಿ ಗುಲಾಮನನ್ನು 
ಮುಕ್ತಗೊಳಿಸುವುದು. ಅವನು ನಿಮ್ಮೊಂದಿಗೆ ಒಪ್ಪಂದ ಮಾಡಿಕೊಂಡ ಮುಸ್ಲಿಮೇತರ ಜನಾಂಗದ ವ್ಯಕ್ತಿಯಾಗಿದ್ದರೆ 
ಅವನ ವಾರೀಸುದಾರರಿಗೆ ಪರಿಹಾರಧನ ಕೊಡಲಾಗುವುದು ಮತ್ತು ಒಬ್ಬ ಸತ್ಯವಿಶ್ವಾಸಿ ವೃಕ್ತಿಯನ್ನು ದಾಸ್ಕ 
ವಿಮೋಚನೆ ಗೊಳಿಸಬೇಕಾಗುವುದು.!3 ಗುಲಾಮನನ್ನು ಪಡೆಯಲಾಗದವನು ನಿರಂತರ ಎರಡು ತಿಂಗಳು 
ಉಪವಾಸವ್ರತವನ್ನಾಚರಿಸಬೇಕು. ಈ ಪಾಪಕ್ಕಾಗಿ ಅಲ್ಲಾಹನೊಡನೆ ಪಶ್ಚಾತ್ತಾಪ ಪಡುವ ಕ್ರಮವಿದು.'* 

121. ಹತೆನಾದವನು ಸತ್ಯವಿಶ್ವಾಸಿಯಾಗಿದ್ದುದರಿಂದ ಅವನ ವಧೆಯ ಪ್ರಾಯಶ್ಚಿತ್ತವು ಓರ್ವ ಸತ್ಯವಿಶ್ವಾಸಿ ಗುಲಾಮನನ್ನು 
ಮುಕ್ತ ಕ್ಷಗೊಳಿಸುವುದು .ಎಂದು ವಿಧಿಸಲಾಯಿತು. . 

122. ಪ್ರವಾದಿವರ್ಯರು(ಸ) ನೂರು ಒಂಟೆ, ಇನ್ನೂರು ಹಸು ಅಥವಾ ಎರಡು ಸಾವಿರ ಆಡುಗಳನ್ನು ರಕ್ತ ಪರಿಹಾರವನ್ನಾಗಿ 
ನಿಶ್ಚಯಿಸಿರುತ್ತಾರೆ. ಪರಿಹಾರವನ್ನು ಇತರ ರೂಪದಲ್ಲಿ ಕೊಡುವುದಿದ್ದರೆ ಇವೇ ಪ್ರಾಣಿಗಳಿಗೆ ಪೇಟೆಧಾರಣೆಯಲ್ಲಾಗುವಷ್ಟು ಬೆಲೆಯನ್ನು 
.] ನಿಶ್ಚಯಿಸಲಾಗುವುದು. - ಉದಾ:- ಪ್ರವಾದಿವರ್ಯರ(ಸ) ಕಾಲದಲ್ಲಿ ಪರಿಹಾರವನ್ನು ನಗಬಾಗಿ ಕೊಡುವವರಿಗೆ ಎಂಟ್ಲೂರು 

"ದೀನಾರ್‌(ಚಿನ್ನದ ನಾಣ್ಯ) ಅಥವಾ ಎಂಟು ಸಾವಿರ ದಿರ್ದಮ್‌(ಬೆಳ್ಳಿಯ' ನಾಣ್ಕ) ನಿಶ್ಚಯವಾಗಿತ್ತು. ಹ. ಉಮರ್‌ರ(ರ) ಕಾಲದಲ್ಲಿ 
ಒಂಟೆಗಳ ಕ್ರಯ ಏರಿದ್ದುದರಿಂದ ಈಗ ಒಂದು ಸಾವಿರ ದೀನಾರ್‌ ಮತ್ತು ಹನ್ನೆರಡು ಸಾವಿರ ದಿರ್ದಮ್‌ ಪರಿಹಾರ 
ಕೊಡಿಸಲಾಗುವುದೆಂದು ಅವರು ಹೇಳಿದ್ದರು. ಪರಿಹಾರ ಧನದ ಈ ಪರಿಮಾಣವು ಬೇಕು ಬೇಕೆಂದೇ ಮಾಡಿದ ವಧೆಗಲ್ಲ. ಅದು 
ಪ್ರಮಾದವಶಾತ್‌ ಸಂಭವಿಸಿಹೋದ ವಧೆಗೆ ಮಾತ್ರ ಎಂಬುದನ್ನು ತಿಳಿದಿರಬೇಕು. 

123. ಈ ಸೂಕ್ತದ ವಿಧಿಗಳು ಸಂಕ್ಷಿಪ್ತವಾಗಿ ಹೀಗಿವೆ:- ಹತನಾದವನು ಇಸ್ಲಾಮೊ ರಾಷ್ಟ್ರದ ಪ್ರಜೆಯಾಗಿದ್ದರೆ ಅವನ ಹಂತಕನು 
ಪರಿಹಾರ ಕೊಡಬೇಕು ಮತ್ತು ತನ್ನ ಅಪರಾಧಕ್ಕಾಗಿ ಅಲ್ಲಾಹನಿಂದ ಕ್ಷಮೆ ಪಡೆಯಲು ಒಬ್ಬ ಗುಲಾಮನನ್ನೂ ಬಿಡುಗಡೆ 
ಗೊಳಿಸಬೇಕು. ಅವನು ಶತ್ರು ರಾಷ್ಟ್ರದ ನಿವಾಸಿಯಾಗಿದ್ದರೆ, ಹಂತಕನು ಗುಲಾಮನನ್ನು ಮಾತ್ರ ಮುಕ್ತಗೊಳಿಸಬೇಕಾಗುವುದು. ಅದಕ್ಕೆ 
ಪರಿಹಾರವೇನೂ ಇಲ್ಲ. ಅವನು ಇಸ್ಲಾಮೊ ರಾಷ್ಟ್ರದೊಂದಿಗೆ ಒಪ್ಪಂದ ಮಾಡಿಕೊಂ೦ಡ೦ತಹ ಮುಸ್ಲಿಮೇತರ ರಾಷ್ಟ್ರದ ನಿವಾಸಿಯಾಗಿದ್ದರೆ, 
ಹಂತಕನು ಒಬ್ಬ ಗುಲಾಮನನ್ನು ಮುಕ್ತೆಗೊಳಿಸಬೇಕು ಮತ್ತು ಅದರೊಂದಿಗೆ ಪರಿಹಾರ ಧನವನ್ನೂ ಕೊಡಬೇಕು. ಆದರೆ, ಪರಿಹಾರ 
ಧನದ ಪರಿಮಾಣವು, ಒಪ್ಪಂದಬದ್ದ ಜನಾಂಗದ ಓರ್ವ ಮುಸ್ಲಿಮೇತರ ವ್ಯಕ್ತಿಯ ವಧೆಯಾದರೆ ಒಪ್ಪಂದದ ಶರತ್ತು ಪ್ರಕಾರ 
ಎಷ್ಟು ಕೊಡಬೇಕೆಂದಿದೆಯೋ ಅಷ್ಟು. 

124. ಅರ್ಥಾತ್‌- ಉಪವಾಸ ವ್ರತವನ್ನು ಎಡೆಬಿಡದೆ ಆಚರಿಸಬೇಕು. ನಡುವೆ ಬಿಟ್ಟು “ಬಿಡಬಾರದು. ಧರ್ಮಶಾಸ್ತ್ರ ಪ್ರಕಾರ 
ವಿನಾಯಿತಿ ಇರುವ ಕಾರಣಗಳ ಹೊರತು ಬೇರಾವ ಸ್ಥಿತಿಯಲ್ಲೂ ಮಧ್ಯದಲ್ಲಿ ಒಂದೇ ಒಂದು ದಿನದ ವ್ರತವನ್ನಾದರೂ ಬಿಟ್ಟುಬಿಟ್ಟರೆ 
ಪುನಃ ಹೊಸತಾಗಿ' ಉಪವಾಸ ವ್ರತದ ಪರಂಪರೆಯನ್ನು ಆರಂಭಿಸಬೇಕಾಗುವುದು. , 

125. ಅರ್ಥಾತ್‌- ಇದು 'ಜುಲ್ಮಾನೆಯಲ್ಲ. ಇದು 'ತೌಬಾ(ಪಶ್ಚಾತ್ತಾಪ) ಮತ್ತು 'ಕಫ್ಫಾರಾ(ಪ್ರಾಯಶ್ಚಿತ್ತ) ಆಗಿರುತ್ತದೆ. 
ಜುಲ್ಮಾನೆಯಲ್ಲಿ ವಿಷಾದ ಮತ್ತು ಚಿತ್ತ ಶುದ್ಧಿಯ ಪ್ರಶ್ನೆಯೇ ಇರುವುದಿಲ್ಲ. ಅದನ್ನು ಸಾಮಾನ್ಯ: ವಾಗಿ" ನಿರ್ವಾಹಎಲ್ಲದೆ ಅತ್ಯಂತ 


ಕಾಂಡ -5 


294 ಕುರ್‌ಆನ್‌ ವ್ಯಾಖ್ಯಾನ 


ss Uy ND LF ET 
APIS ey 3 PLE EA INGE 
ಅಲ್ಲಾಹನು ಸರ್ವಜ್ಞನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ. ಒಬ್ಬ ಸತ್ಯವಿಶ್ವಾಸಿಯನ್ನು ಉದ್ದೇಶಪೂರ್ವಕವಾಗಿ 


ವಧಿಸಿದವನಿಗೆ ಅದರ ಪ್ರತಿಫಲ ನರಕವೇ ಆಗಿದ್ದು ಅವನು ಅದರಲ್ಲಿ ಸದಾಕಾಲ ವಾಸಿಸುವನು. ಅವನ ಮೇಲೆ 
ಅಲ್ಲಾಹನ ಕ್ರೋಧ ಮತ್ತು ಶಾಪವಿದೆ. ಅಲ್ಲಾಹನು ಅವನಿಗಾಗಿ ಘೋರ ಶಿಕ್ಷೆಯನ್ನು ಸಿದ್ದ ಗೊಳಿಸಿಟ್ಟಿರುತ್ತಾನೆ. 

(94) ಓ ಸತ್ಯವಿಶ್ವಾಸಿಗಳೇ, ನೀವು ಅಲ್ಲಾಹನ ಮಾರ್ಗದಲ್ಲಿ ಜಿಹಾದ್‌ಗೆ ನಡೆದಾಗ ಮಿತ್ರ ಮತ್ತು 
ಶತ್ರುಗಳಲ್ಲಿ ಭೇದವರಿಯಿರಿ ಮತ್ತು ನಿಮ್ಮನ್ನು ಮುಂದಾಗಿ ಅಭಿವಂದಿಸಿದವನಿಗೆ ತಕ್ಸಣ, "ನೀನು 
ಸತ್ಯವಿಶ್ವಾಸಿಯಲ್ಲ' ಎನ್ನಬೇಡಿರಿ.' ನೀವು ಐಹಿಕ ಜೀವನ ಸಾಧನಗಳನ್ನು ಬಯಸುವಿರಾದರೆ, ಅಲ್ಲಾಹನ ಬಳಿ 


ಒಲ್ಲದ ಮನಸ್ಸಿನಿಂದ ಕೊಡಲಾಗುತ್ತದೆ. ಅದು ತನ್ನ ಹಿಂದೆ ವ್ಯಥೆ ಮತ್ತು ಕಹಿ ನೆನಪುಗಳನ್ನು ಬಿಟ್ಟು ಹೋಗುತ್ತದೆ. ಇದಕ್ಕೆ 
ವೃಶಿರಿಕ್ತವಾಗಿ ಅಲ್ಲಾಹನು ಅಪರಾಧಿಯು ಆರಾಧನೆ, ಸತ್ಕರ್ಮ ಮತ್ತು ಇತರರ ಹಕ್ಕನ್ನು ಕೊಡುವ ಮೂಲಕ ತನ್ನ ಅಂತಃಕರಣದಿಂದ 
ಅಪರಾಧದ ಕಲೆಯನ್ನು ತೊಳೆದು ಕೊಳ್ಳುವಂತೆಯೂ, ವಿಷಾದ ಮತ್ತು ಚಿತ್ತಶುದ್ದಿಯೊಂದಿಗೆ ಅಲ್ಲಾಹನ ಮುಂದೆ ಶರಣು ಹೋಗಿ, 
ತನ್ನಿಂದ ಸಂಭವಿಸಿ ಹೋದ ಅಪರಾಧದ ಪುಸರಾವರ್ತನೆಯಾಗದಂತೆಯೂ ಮಾಡಲಿಟ್ಛಿಸುತ್ತಾನೆ. ಕಫ್ಸಾರಾದ ಶಬ್ದಾರ್ಥ 'ಮರೆ 
ಮಾಡುವ ವಸ್ತು' ಎಂದಾಗಿದೆ. ಯಾವುದಾದರೊಂದು ಸಶ್ಯಾರ್ಯವನ್ನು ಪಾಪ ಕಾರ್ಯದ ಕಫ್ಸಾರಾವನ್ನಾಗಿಸುವುದೆಂದರೆ, ಈ ಪುಣ್ಯ 
ಕಾರ್ಯವನ್ನು ಆ ಪಾಪ ಕಾರ್ಯದ ಮೇಲೆ ಹೊದಿಸಿ ಅದನ್ನು ಮುಚ್ಚಿ ಬಿಡುವುದು. ಉಬಾ:- ಗೋಡೆಯ ಮೇಲೆ ಕಲೆಯಾದಾಗ 
ಅದರ ಮೇಲೆ ಸುಣ್ಣ ಬಳಿದು ಕಲೆಯನ್ನು ಅಳಿಸಿಬಿಡುವಂತೆ. 

126. ಇಸ್ಲಾಮಿನ ಆರಂಭದಲ್ಲಿ 'ಅಸ್ಸಲಾಮು ಅಲೈಕುಮ್‌' ಎಂಬ ಮಾತು ಮುಸ್ಲಿಮರ ಸಂಕೇತ ಮತ್ತು ಲಾಂಛನದಂತಿತ್ತು. 
ಒಬ್ಬ ಮುಸ್ಲಿಮನು ಇನ್ನೊಬ್ಬ ಮುಸ್ಲಿಮನನ್ನು ಕಂಡಾಗ, "ನಾನು ನಿನ್ನ ಕೂಟದವನು; ನಿನ್ನ ಮಿತ್ರ ಹಾಗೂ ಹಿತಚಿಂತಕನಾಗಿರುತ್ತೇನೆ. 
ನನ್ನಲ್ಲಿ ನಿನ್ನ ಬಗ್ಗೆ ಶಾಂತಿ ಮತ್ತು ಕ್ಷೇಮದ ಹೊರತು ಬೇರೇನೂ ಇಲ್ಲ. ಆದುದರಿಂದ ನೀನು ನನ್ನೊಡನೆ ಹಗೆತನದಿಂದಿರಬೇಡ. 
ನನ್ನ ಕಡೆಯಿಂದ ನಿನಗೆ ಯಾವುದೇ ಬಗೆಯ ದ್ವೇಷ ಅಥವಾ ಹಾನಿಯುಂಟಾಗಬಹುದೆಂಬ ಸಂದೇಹ ನಿನಗೆ ಬೇಡ" ಎಂಬ ಅರ್ಥದಲ್ಲಿ 
'ಅಸ್ಸಲಾಮು ಅಲೈಕುಮ್‌' ಎಂಬ ನುಡಿಯನ್ನು ಉಪಯೋಗಿಸುತ್ತಿದ್ದನು. ಸೈನ್ಯದಲ್ಲಿ ಸಂಕೇತ ನುಡಿ (P೩865 Word)ಗಳನ್ನು 
ಇರಿಸಿಕೊಳ್ಳೆಲಾಗುತ್ತದೆ. ರಾತ್ರಿ ವೇಳೆ ಒಂದು ಸೈನ್ಯದ, ಸಿಪಾಯಿಯು ಇನ್ನೊಬ್ಬನ ಬಳಿಯಿಂದ ಹಾದು ಹೋಗುತ್ತಿರುವಾಗ ತಾನು 
ಶತ್ರು ಸೇನೆಯವನಲ್ಲವೆಂದು ತಿಳಿಸಲಿಕ್ಕಾಗಿ ನಿಶ್ಚಿತ ಸಂಕೇತ ನುಡಿಯನ್ನು ಹೇಳುತ್ತಾನೆ. ಇದೇ ರೀತಿಯಲ್ಲಿ ಸಲಾಮ್‌ನ ನುಡಿಯನ್ನೂ 
ಮುಸ್ಲಿಮರಲ್ಲಿ ಸಂಕೇತ ನುಡಿಯ ರೂಪದಲ್ಲಿ ನಿಶ್ಚಯಿಸಿಕೊಳ್ಳಲಾಗುತ್ತಿತ್ತು. ಆ ಕಾಲದಲ್ಲಿ ಅರೇಬಿಯಾದ ನವ ಮುಸ್ಲಿಮರ ಮತ್ತು 
ಸತ್ಯನಿಷೇಧಿಗಳ ನಡುವೆ ಉಡುಪು ಭಾಷೆ ಮೊದಲಾದ ಇನ್ನಾವ ವಿಷಯದಲ್ಲಿಯೂ ವ್ಯಕ್ತವಾದ ವ್ಯತ್ಕಾಸವಿಲ್ಲದಿದ್ದು ہیہ:‎ 
ಮುಸ್ಲಿಮನು ಇನ್ನೊಬ್ಬ ಮುಸ್ಲಿಮನನ್ನು ಸುಲಭವಾಗಿ ಗುರುತಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ಅದುದರಿಂದ ಆ ಕಾಲದಲ್ಲಿ ಈ ಸಂಕೇತದ 
ಅಗತ್ಯವು ವಿಶೇಷವಾಗಿತ್ತು. 

ಆದರೆ, ಯುದ್ಧ ಕಾಲದಲ್ಲಿ ಮುಸ್ಲಿಮರು ಶತ್ರು ಸೇನೆಯನ್ನು ಆಕ್ರಮಿಸಿದ್ದಾಗ ಅಲ್ಲಿ ಮುಸ್ಲಿಮನಾರಾದರೂ ಸಿಕ್ಕಿಬಿದ್ದಿರುವಾಗ 
ಅವನು ಆಕ್ರಮಣ ನಡೆಸುವ ಮುಸ್ಲಿಮರಿಗೆ ತಾನು ಮುಸ್ಲಿಮ್‌ ಹಾಗೂ ಅವರ ಬಂಧು, ಎಂದು ತಿಳಿಸಲಿಕ್ಕಾಗಿ 'ಅಸ್ಸಲಾಮು 
ಅಲೈಕುಮ್‌' ಅಥವಾ 'ಲಾ ಇಲಾಹ ಇಲ್ಲಲ್ಲಾಹ್‌' ಎಂದು ಕೂಗುತ್ತಿದ್ದನು. ಆದರೆ ಮುಸ್ಲಿಮರು ಅವನು ಸತ್ಕನಿಷೇಧಿಯೇ 
ಆಗಿರಬೇಕೆಂದೂ ಕೇವಲ ತನ್ನ ಪ್ರಾಣ ರಕ್ಷಣೆಗಾಗಿ ಈ ಸೋಗೆಂದೂ ಶಂಕಿಸುತ್ತಿದ್ದರು. ಅನೇಕ ವೇಳೆ ಇವರು ಅಂತಹವನನ್ನು 
ವಧಿಸಿಯೇ ಬಿಡುತ್ತಿದ್ದರು ಮತ್ತು ಅವನ ವಶದಲ್ಲಿರುವ ವಸ್ತುಗಳನ್ನು 'ಗನೀಮತ್‌'(ಸಮರಾರ್ಜಿತ) ಎಂದು ವಶಪಡಿಸಿಕೊಳ್ಳುತ್ತಿದ್ದರು. 
ಪ್ರವಾದಿವರ್ಯರು(ಸ) ಇಂತಹ ಎಲ್ಲ ಸಂದರ್ಭಗಳಲ್ಲೂ ಈ ವಿಷಯದಲ್ಲಿ ಉಗ್ರ ಎಚ್ಚರಿಕೆ ನೀಡುತ್ತಿದ್ದರು. ಆದರೂ ಇಂತಹ 


ಕಾಂಡ -5 


4, ಅನ್ನಿಸಾ ’ 295 


اتی امش لم نت مرن HE CUES SS‏ 
کان 7 ೨೩2‏ 23 لی کہہے rae Porc‏ کا را 
ماک کل ಹ್‌‏ | مك !4 NE ಸ‏ الله 

TA‏ ھی ತಿಂ‏ ید ا 

: bl BAGS si OLE ONES by کان‎ 

ಹಿ 63 ls‏ 9 ل او ِمولع Tis‏ دط >> لم 


ನಿಮಗೆ ಬೇಕಾದ ವಿಪುಲ ಸಮರಾರ್ಜಿತ ಸೊತ್ತುಗಳಿವೆ. ನೀವು ಸಹ ಹಿಂದೆ ಇದೇ ಅವಸ್ಥೆ ಯಲ್ಲಿ ಸಿಲುಕಿದ್ದಿರಷ್ಟೆ. 
ಅನಂತರ .ಅಲ್ಲಾಹನು ನಿಮಗೆ ಉಪಕಾರ ಮಾಡಿದನು.”' ಆದುದರಿಂದ ಚೆನ್ನಾಗಿ ಪರ್ಯಾಲೋಚಸಿರಿ. ನೀವು | 
ಮಾಡುತ್ತಿರುವುದನ್ನೆಲ್ಲ ಅಲ್ಲಾಹನು ಚೆನ್ನಾಗಿ ಬಲ್ಲವನಾಗಿದ್ದಾನೆ. y 
(95-96) ಮುಸ್ಲಿಮರ ಪೈಕಿ ಯಾವ ಕಾರಣವೂ ಇಲ್ಲದೆ ಮನೆಯೊಳಗೆ ಕುಳಿತಿರುವವರೂ ಅಲ್ಲಾಹನ 
ಮಾರ್ಗದಲ್ಲಿ ತನು-ಧನಗಳಿಂದ ಹೋರಾಡುತ್ತಿರುವವರೂ ಸಮಾನರಾಗಲಾರರು. ಕುಳಿತಿರುವವರಿಗಿಂತ ತನು- 
ಧನಗಳಿಂದ ಹೋರಾಟ ನಡೆಸುವವರ ಸ್ಥಾನವನ್ನು ಅಲ್ಲಾಹನು ಉನ್ನತಗೊಳಿಸಿರುತ್ತಾನೆ. ಅಲ್ಲಾಹನು 
ಪ್ರತಿಯೊಬ್ಬನಿಗೂ ಒಳಿತಿನ ವಾಗ್ದಾನವನ್ನೇ ಮಾಡಿರುವನಾದರೂ ಅವನ. ಬಳಿ ಧರ್ಮಯೋಧರ ಸೇವೆಗಳ 
ಪ್ರತಿಫಲವು ಕುಳಿತಿರುವವರಿಗಿಂತ ಅತಿ ಹೆಚ್ಚಾಗಿರುತ್ತದೆ. ' ಅವರಿಗೆ ಅಲ್ಲಾಹನ ವತಿಯಿಂದ ಉನ್ನತ ಸ್ಥಾನಗಳೂ 


ಘಟನೆಗಳು ಸರಾಗವಾಗಿ ಸಂಭವಿಸುತ್ತಲೇ ಇದ್ದುವು. ಕೊನೆಗೆ ಅಲ್ಲಾಹನು ಪವಿತ್ರ ಕುರ್‌ಆನಿನಲ್ಲಿ ಈ ತೊಡಕನ್ನು ಬಗೆಹರಿಸಿದನು. 
ತನ್ನನ್ನು ಮುಸ್ಲಿಮನೆಂದು ತೋರಿಸಿಕೊಳ್ಳುವವನ ಕುರಿತು ಅವನು ಬರೇ ಆತ್ಮರಕ್ಷಣೆಗಾಗಿ ಸುಳ್ಳಾಡುತ್ತಿರುವನೆಂಬ ನಿರ್ಧಾರವನ್ನು 
ಒಮ್ಮೆಲೇ ಕೈಗೊಳ್ಳುವ ಹಕ್ಕು ನಿಮಗಿಲ್ಲವೆಂಬುದು ಈ ಸೂಕ್ತದ ತಾತ್ಸರ್ಯ. ಅವನು ಸತ್ಯವಾದಿಯಾಗಿರಲೂ ಬಹುದು, 
ಸುಳ್ಳುಗಾರನಾಗಿರಲೂ ಬಹುದು. ನಿಜಸ್ಥಿತಿಯು ಶೋಧಿಸಿದ ಬಳಿಕವೇ ತಿಳಿಯುವುದಪ್ಪೆ. ಪರಾಮರ್ಶಿಸದೆ ಬಿಟ್ಟು ಬಿಡುವುದರಿಂದ 
ಒಬ್ಬ ಸತ್ಯನಿಷೇಧಿಯು ಸುಳ್ಳಾಡಿ ಆತ್ಮರಕ್ಷಣೆ ಮಾಡಿಕೊಳ್ಳಬಹುದೆಂಬುದು ನಿಜ ಆದರೆ ವಧಿಸಿಯೇ ಬಿಡುವುದರಿಂದ ಒಬ್ಬ 
ನಿರಪರಾಧಿ ಸತ್ಯವಿಶ್ವಾಸಿಯು ನಿಮ್ಮ ಕೈಯಿಂದಲೇ ವಧಿಸಲ್ಪಡುವ ಸಂಭವವಿದೆ. ಹೇಗಿದ್ದರೂ ನೀವು ಒಬ್ಬ ಕಾಫಿರನನ್ನು ಬಿಟ್ಟು 
ಬಿಡುವುದರಲ್ಲಿ ಮಾಡುವ ತಪ್ಪು ಒಬ್ಬ ಮೂಮಿನನನ್ನು ವಧಿಸಿ ಮಾಡುವ ತಪ್ಪಿಗಿಂತ ಸಹ್ಮವಾಗಿರುತ್ತದೆ. 

127.-ಅರ್ಥಾತ್‌- ನೀವು ವೈಯಕ್ತಿಕವಾಗಿ ಕಾಫಿರ್‌ ಗೋತ್ರಗಳಲ್ಲಿ ಚದುರಿಕೊಂಡಿದ್ದೀರಿ. ಅನ್ಮಾಯ ಅತ್ಯಾಚಾರಗಳ ಭಯದಿಂದ 
ನೀವು ನಿಮ್ಮ ಇಸ್ಲಾಮನ್ನು ಅಡಗಿಸಿಡಬೇಕಾಗಿ ಬರುತ್ತಿತ್ತು. ನಿಮ್ಮಲ್ಲಿ ಈಮಾನಿನ ಬಾಯಿ ಮಾಠಿನ ಸ್ವೀಕಾರದ ವಿನಾ ಇನ್ನಾವ 
ಆಧಾರವೂ ಇರಲಿಲ್ಲ. ಅಂತಹ ಕಾಲಘಟ್ಟವೊಂದಿತ್ತಷ್ಟೆ. ಈಗ ಅಲ್ಲಾಹನು ನಿಮಗೆ ಸಾಮೂಹಿಕ ಜೀವನ ಸೌಲಭ್ಯ ದಯಪಾಲಿಸಿ, 
ಸತ್ಮನಿಷೇಧಿಗಳ ವಿರುದ್ಧ ಇಸ್ಲಾಮಿನ ಧ್ವಜವನ್ನು ಎತ್ತಲಿಕ್ಕಾಗಿ ಎದ್ದೇಳುವಂತಹ ಅರ್ಹತೆಯನ್ನು ನಿಮಗೆ ನೀಡಿರುವುದು ಅವನ 
ಮಹೋಪಕಾರ, ಈಗ ಮುಂಚಿನ ಸ್ಥಿಶಿಯಲ್ಲಿ ಸಿಲುಕಿ ಕೊಂಡಿರುವ೦ತಹ ಮುಸ್ಲಿಮರೊಂದಿಗೆ ಮೃದು ನೀತಿ ಹಾಗೂ ರಿಯಾಯಿತಿಯೊಂದಿಗೆ 
ವರ್ಶಿಸದಿರುವುದು ಈ ಉಪಕಾರಕ್ಕೆ ಸರಿಯಾದ ಕೃತಜ್ಞತಾರ್ಪಣೆಯಾಗಲಾರದು. 

128. "ಜಿಹಾದ್‌ (ಧರ್ಮಯುದ್ಧ )ಗೆ ಹೋಗಲು ಅಪ್ಪಣೆ ಕೊಟ್ಟಾಗ ಕುಂಟು ನೆಪಗಳನ್ನು ಹೇಳುವವರ ಕುರಿತಾಗಲಿ, ರಣ ಕಹಳೆ 
ಮೊಳಗಿ ಜಿಹಾದ್‌ ಎಂಬುದು 'ಫರರ್ಕ್ಫ್‌ ಐನ್‌'(ಎಲ್ಲರಿಗೂ ಕಡ್ಡಾಯ) ಆಗಿ ಬಿಟ್ಟಾಗಲೂ ರಣಾಂಗಣಕ್ಕೆ ಹೋಗುವುದರಿಂದ 
ತಖ್ಪಿಸಿಕೊಳ್ಳೆಲು ಯತ್ನಿಸುವವರ ಕುರಿತಾಗಲಿ ಇಲ್ಲಿ ಪ್ರಸ್ತಾಪಿಸಿರುವುದಲ್ಲ. ಇಲ್ಲಿ ಜಿಹಾದ್‌ 'ಫರರ್ಫ್‌ ಕಿಫಾಯ" (ಎಲ್ಲರ ಫರವಾಗಿ 
ಕೆಲವರು ನಿರ್ವಹಿಸಿದರೆ ಸಾಕಾಗುವ ಕರ್ತವ್ಯ) ಆಗಿದ್ದಾಗ ರಣರಂಗಕ್ಕೆ ಹೋಗುವುದನ್ನು ಬಿಟ್ಟು ಇತರ ಕೆಲಸಗಳಲ್ಲಿ ಮಗ್ಗರಾಗಿರುವವರ 
ಕುರಿತು ಪ್ರಸ್ತಾಪಿಸಲಾಗಿದೆ. ಮೊದಲಿನ ಎರಡು ಸಂದರ್ಭದಲ್ಲಿ ಜಿಹಾದಿಗೆ ಹೊರಡದವನು ಮುನಾಫಿಕನೇ ಆಗಿರುತ್ತಾನಷ್ಟೆ. 
ಅಂತಹವನು ಬಾರದಿದ್ದುದಕ್ಕೆ ಸೂಕ್ತ ಕಾರಣವೇನೂ ಇಲ್ಲದಿದ್ದರೆ ಅವನಿಗೆ ಅಲ್ಲಾಹನ ಕಡೆಯಿಂದ ಯಾವ ವಾಗ್ದಾನವೂ ಇಲ್ಲ. 


ಕಾಂಡ-5 


6ಔಕಿಂ ೨ who‏ دے گا ہے 
O85 LS SIGS SLE‏ 


pa 


ME ٠ 5 44 pa 6 
قَالوا فِْمَ‎ pt ENS a 
£4 لا‎ 24 ANE کر سای کر ودب ڑے نے ںوہیدے‎ 
5 MEANT UG ALES IG is 


ಕ್ಷಮೆಯೂ ಕೃಪೆಯೂ ಇವೆ. ಅಲ್ಲಾಹನು ಮಹಾ ಕ್ಷಮಾದಾನಿಯೂ ಕರುಣಾನಿಧಿಯೂ ಆಗಿರುತ್ತಾನೆ. 
(97-100) ತಮ್ಮ ಮೇಲೆ ತಾವೇ ಅನ್ಮಾಯವೆಸಗುತ್ತಿದ್ದವರ'್‌ ಪ್ರಾಣವನ್ನು ದೇವಚರರು ವಶಪಡಿಸಿಕೊಂಡಾಗ 
ಅವರೊಡನೆ, "ನೀವು ಯಾವ ಸ್ಥಿತಿಯಲ್ಲಿದ್ದಿರಿ?" ಎಂದು ಕೇಳಿದರು. ಅವರು, "ನಾವು ಭೂಮಿಯಲ್ಲಿ ಅಶಕ್ತರೂ 
ವಿವಶರೂ ಆಗಿದ್ದೆವು" ಎಂದು ಉತ್ತರ ಕೊಟ್ಟರು. ಆಗ ದೇವಚರರು, "ನಿಮಗೆ 'ಓಜ್‌ರಾ(ವಲಸೆ) ಹೋಗಲು 
ಭೂಮಿಯು ವಿಶಾಲವಿರಲಿಲ್ಲವೇ?"' ಎಂದು ಕೇಳಿದರು. ಇಂತಹವರ ವಾಸಸ್ಥಳವು ನರಕವೇ ಆಗಿದೆ. ಅದು 
ಅತ್ಯಂತ ಕೆಟ್ಟ ವಾಸಸ್ಥಾನ. ಆದರೆ ನಿಜಕ್ಕೂ ವಿವಶರಾಗಿರುವ ಮತ್ತು ಹೊರಟು ಹೋಗಿ ಬಿಡಲು ದಾರಿ ಹಾಗೂ 
ಸಾಧನವಿಲ್ಲದ ಪುರುಷರೂ ಸ್ತ್ರೀಯರೂ ಮಕ್ಕಳೂ ಇದಕ್ಕೆ ಹೊರತಾಗಿದ್ದಾರೆ. ಅಲ್ಲಾಹನು ಅವರನ್ನು 


ಕೃಮಿಸಿಬಿಡಲೂ ಬಹುದು. ಅಲ್ಲಾಹ್‌ ಅತ್ಕಂತ ಮನ್ನಿಸುವಾತನೂ ಕ್ಸಮಾಶೀಲನೂ ಆಗಿರುತ್ತಾನೆ. ಅಲ್ಲಾಹನ 
ಮಾರ್ಗದಲ್ಲಿ 'ಹಿಜ್‌ರಾ'(ವಲಸೆ) ಹೋಗುವವನು ಭೂಮಿಯಲ್ಲಿ ಆಶ್ರಯ ಪಡೆಯಲು ಅನೇಕ ಸ್ಥಳಗಳನ್ನೂ 


ಇದಕ್ಕೆ ವ್ಯತಿರಿಕ್ತವಾಗಿ ಜಿಹಾದ್‌ 'ಫರರ್ಫ್‌ ಕಿಫಾಯಃ" ಆಗಿರುವ ಸಂದರ್ಭದಲ್ಲಿ ಇಸ್ಲಾಮೊ ಸಂಘಟನೆಯ ಸಂಪೂರ್ಣ ಸೇನಾಬಲದ 
ಅಗತ್ಯವಿಲ್ಲದಿದ್ದು ಅದರ ಒಂದಂಶ ಮಾತ್ರ ಬೇಕಾಗುವ ಸನ್ನಿವೇಶವಿರುತ್ತದೆ. ಇಂತಹ ವೇಳೆಯಲ್ಲಿ ಈ ಸಾಹಸ ಕಾರ್ಯಕ್ಕಾಗಿ 
ಹೋಗುವವರು ಯಾರಿದ್ದಾರೆಂದು ನಾಯಕನ ಕಡೆಯಿಂದ ಕೇಳಲಾದಾಗ ಯಾರು ಅದಕ್ಕೆ ಸಿದ್ದರಾಗುವರೋ ಅವರು ಇತರ ಕಾರ್ಯಗಳಲ್ಲಿ 
ನಿರತರಾಗುವವರಿಗಿಂತ ಶ್ರೇಷ್ಠರು. ಆ ಇತರ ಕಾರ್ಯಗಳು ಎಷ್ಟು ಉಪಯುಕ್ತವಾದ ಕಾರ್ಯಗಳಾಗಿದ್ದರೂ ಸರಿಯೇ. 

129. ಒಂದು ಇಸ್ಲಾಮೊ ರಾಷ್ಟ್ರದ ಉದಯವಾಗಿತ್ತು. ಅಲ್ಲಿಗೆ ವಲಸೆ ಹೋಗಿ ತಮ್ಮ ಧರ್ಮ ಮತ್ತು ವಿಶ್ವಾಸದ ಪ್ರಕಾರ 
ಪರಿಪೂರ್ಣ ಇಸ್ಲಾಮ ಜೀವನ ಸಾಗಿಸಲು ಸಾಧ್ಯವಾಗಿತ್ತು ಮತ್ತು ತಮ್ಮ ವಿಶ್ವಾಸವನ್ನು ರಕ್ಷಿಸಿಕೊಳ್ಳಲಿಕ್ಕಾಗಿ ವಲಸೆ ಮಾಡಿ 
ಬನ್ನಿರೆಂದು ಇಸ್ಲಾಮ ರಾಷ್ಟ್ರದ ಕಡೆಯಿಂದ ಆಹ್ವಾನವನ್ನೂ ಕೊಡಲಾಗಿತ್ತು. ಇಷ್ಟಾಗಿಯೂ ಇನ್ನೂ ಸತ್ಕನಿಷೇಧಿ ಜನಾಂಗದ 
ಮಧ್ಯೆಯೇ ವಾಸವಾಗಿದ್ದು, ಯಾವುದೇ ಅನಿವಾರ್ಯತೆ ಇಲ್ಲದಿದ್ದರೂ ಈ ಅರೆ ಕುಫ್ರ್‌ ಮತ್ತು ಅರೆ ಇಸ್ಲಾಮಿನ ಸ್ಥಿಶಿಯ ಬದುಕಿನಲ್ಲಿ J 
ತೃಪ್ತಿ ಪಟ್ಟುಕೊಂಡಿದ್ದ ಜನರ ಬಗ್ಗೆ ಪ್ರಸ್ತುತ ಮಾತನ್ನು ಹೇಳಲಾಗಿದೆ. ಇದುವೇ ಅವರು ಶಮ್ಮ ಮೇಲೆ ಮಾಡಿಕೊಂಡ 
ಅನ್ಮಾಯವಾಗಿತ್ತು. ಏಕೆಂದರೆ ಅವರು ಸಂಪೂರ್ಣ ಇಸ್ಲಾಮೊ ಬದುಕಿಗಿಂತ, ಈ ಅರೆ ಕುಫ್ರ್‌ ಮತ್ತು ಅರೆ ಇಸ್ಲಾಮಿನ ಸ್ಥಿತಿಯಲ್ಲೇ 
ಸಂತೃಪ್ತರಾಗಲು ಅವರ ಯಾವುದಾದರೂ ಅಸಹಾಯಕತೆಯು ಕಾರಣವಾಗಿರಲಿಲ್ಲ. ನಿಜವಾಗಿ, ಅವರು ತಮ್ಮ ಭೋಗಾಸಕ್ತಿ, ತಮ್ಮ 
ಮನೆತನ, ತಮ್ಮ ಆಸ್ತಿ ಪಾಸ್ತಿ ಸೊತ್ತು, ವಿತ್ತ ಮತ್ತು ಲೌಕಿಕ ಲಾಭಗಳ ಮೇಲಿರಿಸಿಕೊಂಡಿದ್ದ ಮೋಹದಿಂದಾಗಿ ಇವುಗಳನ್ನೆಲ್ಲ 
ಧರ್ಮಕ್ಕಿಂತ ಮೇಲೆಂದೆಣಿಸಿಕೊಂಡಿದ್ದರು. (ಇನ್ನಷ್ಟು ವಿವರಣೆಗಳಿಗೆ 116ನೆಯ ಟಿಪ್ಪಣಿ ನೋಡಿರಿ.) 

130. ಅರ್ಥಾತ್‌- ಒಂದು ಕಡೆ ಅಲ್ಲಾಹನ ಬಂಡುಕೋರರ ಪ್ರಭಾವವಿದ್ದು ಅಂತಹ ಸ್ಥಳದಲ್ಲಿ ಅಲ್ಲಾಹನ ಧರ್ಮಶಾಸನದಂತೆ 
ನಡೆಯುವುದು ಅಸಾಧ್ಯವಾಗಿದ್ದರೆ ಅಲ್ಲಿ ವಾಸಿಸುವ ಅಗತ್ಮವೇನಿತ್ತು? ಆ ಸ್ಥಳವನ್ನು ಬಿಟ್ಟು ದೇವಶಾಸನಗಳ ಅನುಸರಣೆ ಮಾಡಲು 
ಸಾಧ್ಯವಿರುವಂತಹ ಭೂಭಾಗಕ್ಕೆ ವಲಸೆ ಹೋಗಲಿಲ್ಲವೇಕೆ? ಸ 


ಕಾಂಡ -5 


7 


KES Oss‏ سر 


2೨ د627‎ 


ಸಂ, MW‏ 2و PU ETA‏ رط لے 
SY‏ ولا یھنن سپیلا ۵ ಕ‏ 


مم 


-7 
7 2 ೨6 


TE 


8೨4. REHEAT 


ಹಂ 


Ms BES OVE 


2 
سے ماس ے ہے ھ 


MISE bs LES IS CEN Sieg. 
NEMS MESSE B زلم‎ 5 & 


ಜೀವನ ಸಾಗಿಸಲು ಸಾಕಷ್ಟು ಅವಕಾಶವನ್ನೂ ಕಾಣುವನು. ಯಾವನಾದರೂ ತನ್ನ ಮನೆಯಿಂದ ಅಲ್ಲಾಹ್‌ ಮತ್ತು 
ಸಂಜೇಶವಾಹಕರ ಕಡೆಗೆ 'ಹಜ್‌ರಾ(ವಲಸೆ) ಹೋಗಲು ಹೊರಟು ದಾರಿಯಲ್ಲೇ ಅವನಿಗೆ ಮರಣವುಂಟಾದರೆ 
ಅವನ ಪ್ರತಿಫಲ ಅಲ್ಲಾಹನ ಮೇಲೆ ಕಡ್ಡಾಯವಾಗಿ ಬಿಟ್ಟಿತು. ಅಲ್ಲಾಹನು ಅತ್ಯಂತ ಕ್ಷಮಾಶೀಲನೂ 
ಕರುಣಾನಿಧಿಯೂ ಆಗಿರುತ್ತಾನೆ." 

(101) ನೀವು ಪ್ರಯಾಣಕ್ಕೆ ಹೊರಟಾಗ ನಮಾರುನ್ನು 'ಕಸ್ಟ್‌' ಮಾಡಿಕೊಳ್ಳುವುದರಲ್ಲಿ: 


131, ದೇವ ಧರ್ಮದ ಮೇಲೆ ವಿಶ್ವಾಸವಿರಿಸಿದವನಿಗೆ 'ಕುಪ್ರ್‌'(ಸತ್ಯ ನಿಷೇಧ)ನ ವಾತಾವರಣದಲ್ಲೇ ವಾಸಿಸಿರಲು ಎರಡು 
ಸನ್ನಿವೇಶಗಳಲ್ಲಿ ಮಾತ್ರ ಅನುಮತಿ ಇದೆ ಎಂಬುದನ್ನು ಇಲ್ಲಿ ತಿಳಿದಿರಬೇಕು: 1) ಪ್ರವಾದಿಗಳು ಮತ್ತು ಅವರ ಪ್ರಾರರಿಭದ 
ಅನುಯಾಯಿಗಳು ಶ್ರಮಿಸಿದ ರೀತಿಯಲ್ಲಿಯೇ ತಾನೂ ಆ ಭೂಭಾಗದಲ್ಲಿ ಇಸ್ಲಾಮಿನ ಉತ್ಸಾನಕ್ಕಾಗಿಯೂ ಸತ್ಯನಿಷೇಧ ಜೀವನ 
ವ್ಯವಸ್ಥೆಯನ್ನು ಇಸ್ಲಾಮೊ ಜೀವನ ವೃವಸ್ಥೆಯನ್ನಾಗಿ ಪರಿವರ್ತಿಸಲಿಕ್ಕಾಗಿಯೂ ಶ್ರಮಿಸುತ್ತಿರುವುದು. 2) ವಾಸ್ತವದಲ್ಲಿ ಅವನಿಗೆ |: 
ಅಲ್ಲಿಂದ ಹೊರಟು ಹೋಗಿ ಬಿಡಲು ಯಾವ ದಾರಿಯೂ ತೋಚದೆ ವಿವಶನಾಗಿ, ತಿರಸ್ಕಾರದಿಂದಲೂ ಬೇಸರದಿಂದಲೂ ಅಲ್ಲಿ 
ವಾಸಿಸುವುದು. ಈ ಎರಡರ ವಿನಾ ಇನ್ನಾವ ಸ್ಥಿಶಿಯಲ್ಲಿಯೂ ದಾರುಲ್‌ ಕುಫ್ರ್‌ನಲ್ಲಿ ಸ್ಥಿರವಾಗಿ ನೆಲೆಸುವುದು ಪಾಪ. 

'ಮಕ್ಕಾ ವಿಜಯಾನಂತರ ಹಿಜ್ರತ್‌ ಇಲ್ಲ' ಎಂಬ ಒಂದು ಹದೀಸಿನಿಂದ ಕೆಲವರಿಗೆ ತಪ್ಪುಕಲ್ಬನಿಯಿದೆ. ವಾಸ್ತವದಲ್ಲಿ ಈ 
ಹದೀಸ್‌ ಒಂದು ಶಾಶ್ವತ ವಿಧಿಯಲ್ಲ. ಅಂದಿನ ಸ್ಥಿತಿಗತಿಗಳಿಗೆ ಅನುಸಾರವಾಗಿ ಅರಬರೊಡನೆ ಹೀಗೆ ಹೇಳಲಾಗಿತ್ತಷ್ಠೆ. ಅರೇಬಿಯಾದ 
ಹೆಚ್ಚಿನ ಭಾಗಗಳು ದಾರುಲ್‌ دہ‎ ಮತ್ತು ದಾರುಲ್‌ ಹರ್ಬ್‌ ಆಗಿದ್ದು ಬರೇ ಮದೀನಾ ಮತ್ತು ಅದರ ಆಸುಪಾಸಿನಲ್ಲಿ ಮಾತ್ರ 
ಇಸ್ಲಾಮೊ ವಿಧಿಗಳು ಜಾರಿಗೊಳ್ಳುತ್ತಿದ್ದವು. ಎಲ್ಲ ಭಾಗಗಳಿಂದಲೂ ಒಟ್ಟಾಗಿ ದಾರುಲ್‌ ಇಸ್ಲಾಮಿಗೆ ಬರಬೇಕೆಂದು ಮುಸ್ಲಿಮರಿಗೆ 
ಕಟ್ಟಾಚ್ಞೆ ಕೊಡಲಾಗಿತ್ತು. ಆದರೆ ಮಕ್ಕಾ ವಿಜಯದ ಬಳಿಕ ಅರೇಬಿಯಾದಲ್ಲಿ ಕುಫ್ರ್‌ನ ಬಲ ಮುರಿದು ಹೋಗಿ ಸಾಮಾನ್ಯ ಇಡೀ 
ದೇಶವೇ ಇಸ್ಲಾಮಿನ ಅಧೀನಕ್ಕೆ ಬಂದಾಗ ಪ್ರವಾದಿವರ್ಯರು(ಸ) ಈಗ ಹಿಜ್ರತ್‌ನ ಅಗತ್ಮವಿಲ್ಲವೆಂದು ಹೇಳಿದ್ದರು. ಆದರೆ 
ಇದರರ್ಥ, ಇಡೀ ಜಗತ್ತಿನ ಮುಸ್ಲಿಮರಿಗೆ ಎಲ್ಲ ಸ್ಲಿತಿಗಳಲ್ಲೂ ಲೋಕಾಂತ್ಮ ಕಾಲದವರೆಗೂ ಹಿಜ್ರತಿನ ವಿಧಿ ವಜಾಗೊಂಡಿತೆಂದು 
ಖಂಡಿತ ಅಲ್ಲ. 

132. ಶಾಂತಿ ಕಾಲದ ಪ್ರಯಾಣದಲ್ಲಿ 'ಕಸ್ಟ್‌'(ಕಡಿತ) ಅಂದರೆ ನಾಲ್ಕು ರಕಅತ್‌ಗಳಿರುವ ನಮಾರುನ್ನು ಎರಡು ರಕಅತ್‌ 
ಮಾಡಿಕೊಳ್ಳುವುದಾಗಿದೆ. ಯುದ್ಧ ಕಾಲದಲ್ಲಿ ಕಡಿತಗೊಳಿಸಿಕೊಳ್ಳಬೇಕಾದ ಮಿತಿಯನ್ನೇನೂ ನಿಶ್ಚಯಿಸಲಾಗಿಲ್ಲ. ಯುದ್ಧ ಕಾಲಾವಸ್ಥೆಯ' 
ಹೇಗೆ ಅವಕಾಶ ಸಿಗುವುದೋ ಹಾಗೆ ಮಾಡಿಕೊಳ್ಳಬೇಕು. ಜಮಾಲತಿನೊಂದಿಗೆ ನಮಾರು್‌ ಮಾಡಲು Rh 
ಜಮಾಅತ್‌ನೊಂದಿಗೆ ಮಾಡಿರಿ, ಅಲ್ಲವಾದರೆ ಒಬ್ಬೊಬ್ಬರಾಗಿಯೇ ಮಾಡಬಹುದು. ಕಿಬ್ಲಾಭಿಮುಖವಾಗಿ ನಿಲ್ಲಲು ಅಸಾಧ್ಯವಾದರೆ 
ಎತ್ತ ಮುಖವಿರುವುದೋ ಅತ್ತಲೇ ಸರಿ. ಸವಾರಿ ಮಾಡಿಕೊಂಡು ವಾಹನದಲ್ಲೇ ಕುಳಿತು, ಚಲಿಸುತ್ತಿರುವಾಗಲೂ ನಮಾರು್‌ 


ಕಾಂಡ -5 


298 : - ಕುರ್‌ಆನ್‌ ವ್ಯಾಖ್ಕಾನ 


SE می‎ BLE OAS ASIAING es 203 
OI: BU, ಪ್ರಿ)” BEGET ೨ಫ ಹಿ 


(ಕಡಿತಗೊಳಿಸಿಕೊಳ್ಳುವುದರಲ್ಲಿ) ಅಡ್ಡಿಯಿಲ್ಲ. (ಮುಖ್ಯವಾಗಿ) ಸತ್ಯನಿಷೇಧಿಗಳು ನಿಮ್ಮನ್ನು ಸತಾಯಿಸುವರೆಂಬ 
ಆಶಂಕೆಯುಂಟಾದಾಗ.' ಏಕೆಂದರೆ ನಿಶ್ಚಯವಾಗಿಯೂ ಅವರು ನಿಮ್ಮೊಂದಿಗೆ ಪ್ರತ್ಯಕ್ಷ ಹಗೆತನ ಸಾಧಿಸಲು 
ಹೊರಟಿರುತ್ತಾರೆ. 


(102-103) & ಪೈಗಂಬರರೇ, ನೀವು ಮುಸ್ಲಿಮರೊಂದಿಗೆ' ಇದ್ದು (ಯುದ್ಧಾವಸ್ಥೆಯಲ್ಲಿ) ಅವರಿಗೆ 
ನಮಾರುಖ್‌ ಮಾಡಿಸಲು ನಿಂತಾಗ" ಅವರಲ್ಲೊಂದು ಗುಂಪು ನಿಮ್ಮ ಸಂಗಡ ನಿಲ್ಲಲಿ?” ಮತ್ತು ತಮ್ಮ 


ಮಾಡಬಹುದು. ರುಕೂಲ್‌ ಮತ್ತು ಸುಜೂದ್‌ ಸಾಧ್ಯವಿಲ್ಲದಿರುವಾಗ ಅವುಗಳ ಸಂಜ್ಞೆಯೇ ಸಾಕು.' 'ಅಗತ್ಮ ಬಿದ್ದಾಗ 
ನಮಾರಿನಲ್ಲಿರುವಾಗಲೇ ನಡೆಯಲೂಬಹುದು. ಬಟ್ಟೆಗೆ ರಕ್ತ ತಗಲಿದ್ದರೂ ಚಿಂತಿಲ್ಲ. ಇಷ್ಟೆಲ್ಲ ಸೌಲಭ್ಯಗಳಿದ್ದು' ಪರಿಸ್ಥಿತಿ ತುಂಬಾ 
ಅಪಾಯಕಾರಿಯಾಗಿದ್ದು ನಮಾರಖ್‌ ಮಾಡಲು ಯಾನ ವಿಧದಿಂದಲೂ ಅಸಾಧ್ಯವಾಗಿದ್ದಾಗ ಕಂದಕ್‌ ಯುದ್ಧದಲ್ಲಿ ಮಾಡಿದಂತೆ 
ನಿರ್ವಾಹವಿಲ್ಲದೆ ನಮಾರುನ್ನು ಮುಂದೂಡಲೂಬಹುದು. ' 

133. ರಾಹಿರಿಯ್ಯಃ ಮತ್ತು ಖಾರಿಜಿಯ್ಯಃ ಪಂಗಡದವರು ಯುದ್ದಾವಸ್ಥೆಯಲ್ಲಿ ಮಾತ್ರ ಕಸರ್‌ ಮಾಡಬೇಕಾದುದೆಂದೂ 
ಶಾಂತಿಕಾಲದ ಪ್ರಯಾಣದಲ್ಲಿ ಕಸ್ಟ್‌ ಮಾಡುವುದು ಕುರ್‌ಅನಿಗೆ ವಿರುದ್ದವಾದ ಕಾರ್ಯವೆಂದೂ ಇಲ್ಲಿ ಅರ್ಥ ಮಾಡಿಕೊಂಡಿದ್ದಾರೆ. 
.ಆದರೆ ಇದೇ ಸಂಶಯವನ್ನು .ಹ. ಉಮರ್‌ರು(ರ) ಪ್ರವಾದಿವರ್ಯರ(ಸ) ಮುಂದಿಟ್ಟಾಗ ಈ ಕಸ್‌ ಅಲ್ಲಾಹನು ನಿಮಗೆ 
ನೀಡಿರುವಂತಹ ' ಕೊಡುಗೆ ಎಂದೂ ಈ ಕೊಡುಗೆಯನ್ನು ಸ್ವೀಕರಿಸಿಕೊಳ್ಳಿರೆಂದು ಪ್ರವಾದಿವರ್ಯರು(ಸ) , ಹೇಳಿರುತ್ತಾರೆಂದೂ 
ವಿಶ್ವಸನೀಯ ವರದಿಗಳಿಂದ ಸಾಬೀತಾಗಿದೆ. ಪ್ರವಾದಿವರ್ಯರು(ಸ) ಶಾಂತಿಕಾಲ ಮತ್ತು ಯುದ್ಧ ಭಯವಿದ್ದ ಕಾಲ ಇವೆರಡ್ಗೂ ಸ್ಥಿಶಿಗಳ | 
ಪ್ರಯಾಣಗಳಲ್ಲೂ ಕಸ್ರ್‌ ಮಾಡಿದ ವಿಷಯವು ತವಾತುರ್‌(ಪರಂಪರಾನುಗತುನಿಂದ ಸಾಬೀತಾಗಿರುತ್ತದೆ. 'ಪ್ರವಾದಿವರ್ಯರು(ಸ) 
ಮದೀಸಾದಿಂದ ಮಕ್ಕಾಕ್ಕೆ ಹೋದರು. ಆಗ ಅಲ್ಲಾಹನ ಹೊರತು ಬೇರಾರ ಭಯವೂ ಇರಲಿಲ್ಲ, ಆದರೂ ಅವರು ಎರಡೇ ರಕಲತ್‌ 
ನಮಾರುಖ್‌ ಮಾಡಿದರೆಂದು ಇಬ್ಲು ಅಬ್ಬಾಸ್‌ರು(ರ) ಸ್ಪಷ್ಟಪಡಿಸಿದ್ದಾರೆ. ಆದುದರಿಂದಲೇ ಅನುವಾದದಲ್ಲಿ 'ಮುಖ್ಯವಾಗಿ' ಎಂಬ 
ಪದವನ್ನು ಕಂಸದೊಳಗೆ ಸೇರಿಸಿಕೊಳ್ಳೆಲಾಗಿದೆ. 

134, ಈ ಮಾಶಿನಿಂದ, ಭಯಾವಸ್ಥೆಯ امہ‎ ಬರೇ ಪ್ರವಾದಿವರ್ಯರ(ಸ) ಕಾಲಕ್ಕೆ ಮಾತ್ರ ಸೀಮಿತಗೊಂಡಿತ್ತೆಂದು 
ಇಮಾಮ್‌ ಅಬೂ ಯೂಸುಫ್‌ ಮತ್ತು ಹಸನ್‌ ಬಿನ್‌ ಲುಯಾದ್‌(ರ) ಸಂದೇಹ ತಾಳಿದ್ದಾರೆ. ಆದರೆ ಪ್ರವಾದಿವರ್ಯರನ್ನು(ಸ) 
ಕುರಿತು ಕೊಡಲಾದ ಆಜ್ಞೆಗಳು ಅವರ ನಂತರ ಅವರ ಉತ್ತರಾಧಿಕಾರಿಗಳಿಗೂ ಅನ್ವಯವಾಗುತ್ತವೆಂಬ ಬಗ್ಗೆ ಕುರ್‌ಆನಿನಲ್ಲಿ ಅನೇಕ 
ಉದಾಹರಣೆಗಳಿವೆ. ಆದುದರಿಂದ 'ಸಲಾತುಲ್‌ ಖೌಫ್‌'(ಯುದ್ದಾವಸ್ಥೆಯ ನಮಾರ್‌)ನ್ನು ಪ್ರವಾದಿವರ್ಯರಿಗೆ(ಸ) ಮಾತ್ರ 
ಸೀಮಿತಗೊಳಿಸುವ ಯಾವ ಕಾರಣವೂ ಇಲ್ಲ ಅನೇಕ ಮಂದಿ ಗೌರವಾನ್ವಿತ ಸಹಾಬಿಗಳು ಪ್ರವಾದಿವರ್ಯರ(ಸ) ಅನಂತರವೂ 
ಯುದ್ದಾವಸ್ಥೆಯ ನಮಾರು್‌ ನಿರ್ವಹಿಸಿದ್ದು (ಸಾಬೀತಾಗಿರುತ್ತದೆ) ಈ ಬಗ್ಗೆ ಸ ಸಹಾಬಿಗಳ ಪೈಕಿ ಯಾರೂ'ಭಿನ್ನಾಭಿಪ್ರಾಯ ತಾಳಲಿಲ್ಲ. 

135. 'ಸಲಾತುಲ್‌ ಖೌಫ್‌'ನ ಈ ವಿಧಿಯು ಶತ್ರುಸೇನೆಯ ಬಾಳಿಯ ಭಯ ಮಾತ್ರವಿದ್ದು ಯುದ್ದಾರಂಭ ಇನ್ನೂ ಆಗದಿದ್ದ 
ಸಂದರ್ಭದಲ್ಲಾಗಿರುತ್ತದೆ. ಯುದ್ದವು ನಡೆಯುತ್ತಿರುವಾಗ ಹನಫೀಗಳ ಅಭಿಪ್ರಾಯ ಪ್ರಕಾರ ನಮಾರುನ್ನು ಮುಂದೂಡಿಕೊಳ್ಳಬೇಕು. 
ಇಮಾಮ್‌ ಮಾಲಿಕ್‌ ಮತ್ತು ಇಮಾಮ್‌ ಸೌರೀಯವರ(ರ) ಅಭಿಪ್ರಾಯ ಪ್ರಕಾರ ರುಕೂಲ್‌ ಮತ್ತು .ಸುಜೂದ್‌ ಮಾಡಲು 
ಅಸಾಧ್ಯವಾದಾಗ ಸಜ್ಜೆಗಳಿಂದ ಮಾಡಿಕೊಳ್ಳಬೇಕು. ಇಮಾಮ್‌ ಶಾಫಿಕಾಯವರ(ರ) ಅಭಿಪ್ರಾಯ ಪ್ರಕಾರ ನಮಾರಿನ ಸ್ಥಿಶಿಯಲ್ಲೇ 
ಕೊಂಚ ಕಾಬಾಟ ನಡೆಸಿಕೊಳ್ಳಬಹುದು. ಪ್ರವಾದಿವರ್ಯರು(ಸ) ಕಂದಕ್‌ ಯುದ್ಧ ಕಾಲದಲ್ಲಿ ನಾಲ್ಕು ನಮಾರಖ್‌ಗಳನ್ನು ಮಾಡಲಿಲ್ಲ. 
ಅನಂತರ ಸಂದರ್ಭ ಸಿಕ್ಕಿದಾಗ ಅವುಗಳನ್ನು ಅನುಕ್ರಮವಾಗಿ ಮಾಡಿದರೆಂದು ಸಾಬೀತಾಗಿದೆ. ವಸ್ತುತಃ ಕಂದಕ ಯುದ್ಧಕ್ಕಿಂತ 
ಮುಂಚೆಯೇ 'ಸಲಾತುಲ್‌ ಖೌಫ್‌'ನ ಆಜ್ಞೆ ಬಂದಿತ್ತು. 


4. ಅನ್ನಿಸಾ ್ನ 299 


4 £2 ہد ೩4 6) 629 ಮ‏ 
و دا ڈنت قیدہ کا مت لہُم الصَلوة کليعُمْ SE‏ 
ಎಟ pi p‏ 
رھ ) سیر TA ಹಿ 29S‏ وھ Pc‏ 1228 
ev‏ ادا سچَن ڑا Nis‏ ا AL SUS Ws ds‏ آخری 


2 


2ST ID ೨ 7 1 >> ೨4 
NSS ETS Neu) مَعَك‎ ALIS NL لح‎ 


یم 
0ھ 
[A‏ 
0 


ಶಸ್ತ್ರಾಸ್ತ್ರಗಳನ್ನು ಧರಿಸಿಕೊಂಡೇ ಇರಲಿ. ಅವರು ಸಾಷ್ಟಾಂಗ ಮಾಡಿದ ಮೇಲೆ ಹಿಂದಕ್ಕೆ ಸರಿದು ಬಿಡಲಿ ಮತ್ತು 
ಇನ್ನೂ ನಮಾರುಖ್‌ ಮಾಡಿರದ ಇನ್ನೊಂದು ಗುಂಪು ಬಂದು ನಿಮ್ಮ ಜೊತೆ ನಮಾರು್‌ ಮಾಡಲಿ. ಅವರು 
ಜಾಗರೂಕರಾಗಿಯೂ ಶಸ್ತ್ರಧಾರಿಗಳಾಗಿಯೂಔ* ಇರಲಿ. ಏಕೆಂದರೆ ನೀವು ನಿಮ್ಮ ಆಯುಧಗಳಿಂದಲೂ 
ಸಾಮಾನು ಸಾಮಗ್ರಿಗಳಿಂದಲೂ ಕಿಂಚಿತ್ತಾದರೂ ಅಜಾಗರೂಕರಾದಾಗ ನಿಮ್ಮ ಮೇಲೆ ಹಠಾತ್ತಾಗಿ 


136. 'ಸಲಾತುಲ್‌ ಖೌಫ್‌'ನ ಕ್ರಮವು ಹೆಚ್ಚಿನಂಶ ಯುದ್ದ ಪರಿಸ್ಥಿಶಿಯನ್ನು ಹೊಂದಿಕೊಂಡಿದೆ. ಪ್ರವಾದಿವರ್ಯರು(ಸ) ವಿವಿಧ 
ಪರಿಸ್ಥಿತಿಗಳಲ್ಲಿ ವಿವಿಧ ರೀತಿಗಳಲ್ಲಿ ಈ ನಮಾರಖ್‌ ಮಾಡಿಸಿದ್ದರು. ಆಯಾ ಕಾಲದ ಇಮಾಮರು, ಯುದ್ದ ಪರಿಸ್ಥಿತಿಗಳು 
ಅನುಕೂಲವೊದಗಿಸಿದಂತೆ ಈ ಕ್ರಮಗಳಲ್ಲಿ ಯಾವುದಾದರೂ ಒಂದನ್ನು ಅನುಸರಿಸಬಹುದು. 

1) ಸೈನ್ಯದ ಒಂದು ವಿಭಾಗ ಇಮಾಮರ ಹಿಂಬೆ ನಮಾರು್‌ ಮಾಡುವುದು. ಇನ್ನೊಂದು ವಿಭಾಗ ಶತ್ರುಗಳೊಂದಿಗೆ ಯುದ್ಧ 
ಮಾಡುತ್ತಿರುವುದು. ಒಂದು ರಕಅತ್‌ ಪೂರ್ತಿಯಾದೊಡನೆ ಮೊದಲಿನ ಭಾಗವು ಸಲಾಮ್‌ ಮಾಡಿ ಯುದ್ಧಕ್ಕೆ ಹೋಗಬೇಕು. 
ಇನ್ನೊ೦ದು ಭಾಗ ಎರಡನೆಯ ರಕಲತಿನಲ್ಲಿ ಇಮಾಮರೊಂದಿಗೆ ಸೇರಿ ನಮಾರುನ್ನು ಪೂರ್ತಿಗೊಳಿಸಿಕೊಳ್ಳುವುದು. ಹೀಗೆ 
ಇಮಾಮ್‌ಗೆ ಎರಡು ರಕಲತ್‌ಗಳಾದರೆ ಸೈನ್ಯಕ್ಕೆ ಒಂದೊಂದು ರಕಲತ್‌ ಆಗುವುದು. 

2) ಇಮಾಮರ ಜೊತೆ ಒಂದು ವಿಭಾಗ ಒಂದು ರಕಅತ್‌ ಮಾಡಿ ಹೋಗಬೇಕು, ಅನಂತರ ಇನ್ನೊಂದು ವಿಭಾಗ ಬಂದು 
ಒಂದು ರಕಅತ್‌ ಇಮಾಮರ ಹಿಂದೆ ನಿರ್ವಹಿಸಬೇಕು. ಅನಂತರ ಸರದಿ ಪ್ರಕಾರ ಎರಡೂ ವಿಭಾಗಗಳೂ ಬಂದು ಉಳಿದ 
ಒಂದೊಂದು ರಕಲತನ್ನು ತಾವೇ ಮಾಡುವುದು. ಹೀಗೆ ಉಭಯ ವಿಭಾಗಗಳಿಗೆ ಒಂದೊಂದು ರಕಲಅತ್‌ ಇಮಾಮರ ಜೊತೆಗಾದರೆ 
ಇನ್ನೊಂದು ರಕಅತ್‌ ವೈಯಕ್ತಿಕವಾಗಿ ನಿರ್ವಹಿಸಲು ಸಿಗುವುದು. 

3) ಇಮಾಮರ ಹಿಂದೆ ಸೈನ್ಸದ ಒಂದು ಭಾಗವು ಎರಡು ರಕಅತ್‌ಗಳನ್ನು ಮಾಡಿ, ತಶಹ್ಲುದ್‌ನ ಬಳಿಕ ಸಲಾಮ್‌ ಮಾಡಿ 
ಹೋಗಿಬಿಡುವುದು. ಅನಂತರ ಇನ್ನೊಂದು ಭಾಗ ಮೂರನೆಯ ರಕಲತ್‌ನಲ್ಲಿ ಸೇರಿಕೊಂಡು ಇಮಾಮರೊಂದಿಗೆ ಸಲಾಮ್‌ 
ಮಾಡುವುದು. ಹೀಗೆ ಇಮಾಮರಿಗೆ ನಾಲ್ಕು ರಕಲತ್‌ ಮತ್ತು ಸೈನಕ್ಕೆ ಎರಡು ರಕಲಅತ್‌ ನಮಾರು್‌ ಆಗುವುದು. 

4) ಸೈನ್ಯದ ಒಂದು ಭಾಗ ಇಮಾಮರೊಂದಿಗೆ ಒಂದು ರಕಅತ್‌ ಮಾಡುವುದು. ಇಮಾಮ್‌ ಎರಡನೆಯ ರಕಲತ್‌ಗೆ ನಿಂತಾಗ 
ಮುಕ್ತದೀ(ಹಿಂಬಾಲಕ) ತಾವೇ, ತಶಹ್ಟುದಿನೊಂದಿಗೆ ಒಂದು ರಕಅತ್‌ ಮಾಡಿ ಸಲಾಮ್‌ ಹೇಳುವುದು. ಅನಂತರ ಇನ್ನೊ೦ದು 
ಭಾಗ ಬಂದು ಇಮಾಮರು 2ನೆಯ ರಕಅತ್‌ನಲ್ಲಿದ್ದಾಗಲೇ ಹಿಂದೆ ಸೇರಿಕೊಂಡು ಉಳಿದ ನಮಾರುನ್ನು ಇಮಾಮರ ಜೊತೆ ಮಾಡಿದ 
ಬಳಿಕ ಒಂದು ರಕಲತ್‌ ತಾವೇ ಎದ್ದು ಮಾಡುವುದು. ಈ ರೀತಿಯಲ್ಲಿ ಇಮಾಮರಿಗೆ ಎರಡನೆಯ ರಕಲತ್‌ನಲ್ಲಿ ದೀರ್ಪು 
'ಕಿಯಾಮ್‌'(ನಿಲ್ಲುವಿಕೆ) ಮಾಡಬೇಕಾಗುವುದು. 

ಒಂದನೆಯ ಕ್ರಮವನ್ನು ಇಬ್ನ್‌ ಅಬ್ಬಾಸ್‌, ಜಾಬಿರ್‌ ಬಿನ್‌ ಅಬ್ದುಲ್ಲಾ ಮತ್ತು ಮುಜಾಹಿದ್‌(ರ) ವರದಿ ಮಾಡಿರುವರು. 
ಎರಡನೆಯ ಕ್ರಮವನ್ನು ಅಬ್ದುಲ್ಲಾ ಬಿನ್‌ ಮಸ್‌ಊದ್‌ರು(ರ) ವರದಿ ಮಾಡಿದ್ದು ಹನಫೀಗಳು ಇದನ್ನೇ ಸ್ವೀಕರಿಸುತ್ತಾರೆ. ಮೂರನೆಯ 
ಕ್ರಮವನ್ನು ಹಸನ್‌ ಬಸರೀಯವರು ಹ. ಅಬೂಬಕರ್‌ರಿಂದ(ರ) ವರದಿ ಮಾಡಿದ್ದಾರೆ. ನಾಲ್ಕನೆಯ ಕ್ರಮವನ್ನು ಇಮಾಮ್‌ ಶಾಫಿಈ 
ಮತ್ತು ಇಮಾಮ್‌ ಮಾಲಿಕ್‌ರವರು(ರ) ಸ್ವಲ್ಪ ಭಿನ್ನತೆಯೊಂದಿಗೆ ಆಯ್ದುಕೊಂಡಿದ್ದಾರೆ. ಇದನ್ನು ಸಹಲ್‌ ಬಿನ್‌ ಅಬೀ ಹಸ್ಮರ(ರ) 
ವರದಿಯಿಂದ ಪಡೆಯಲಾಗಿರುತ್ತದೆ. 
ಇದಲ್ಲ ದೆ 'ಸಲಾತುಲ್‌ ಖೌಫ್‌'ನ ಇನ್ನಿತರ ಕ್ರಮಗಳೂ ಇವೆ. ಅವುಗಳ ವಿವರಗಳು 'ಮಬ್‌ಸೂತಾತ್‌'ನಲ್ಲಿ ಸಿಗಬಹುದು. 


ಕಾಂಡ-5 


300 | k ಕುರ್‌ಆನ್‌ ವ್ಯಾಖ್ಯಾನ 


ے ہے و 7 لیے وھ Vp‏ ہے ےر ರ‏ 
INI‏ بضصھ Gu‏ منعں د ہے دک CED‏ ہر مواط 
NS AG ೦ ECS EAGAN 3‏ 


- 
۲ 
۰ 


EV GIG TEA hu کی مو ر ہے در‎ 
NES MRS مر از‎ SNOB ACA ول‎ 
6ا٤, دگھ‎ >6 A 8G bn Ged 
MAES oli USE TG ت7‎ 


:کو se od‏ ےج 4 KT EE EV‏ 95 ں٤‏ ایت 
A LSS‏ ا ie FPS SS‏ ادا اضاستم Bale‏ 
و 


کے پر6 رک سج ےک ts PTT‏ دی ٹیو ظط 
إِن ha‏ ہابت Oe YP‏ لا SPSS OES‏ 


> 


be وع‎ i Cd OG 5 ھی مو ہر ہ۔ یر پاھ‎ 
OLS HOLS OES OLSON) 
۳ ہو کے ہے لا‎ wd oh NTT TG د۶‎ PO I 
MN SAY ME TSE) SSCS & 


ಎರಗಿಬಿಡಬೇಕೆಂದು ಸತ್ಮನಿಷೇಧಿಗಳು ಹೊಂಚುಹಾಕಿಕೊಂಡಿರುತ್ತಾರೆ. ಒಂದು ವೇಳೆ ಮಳೆಯ ಕಾರಣದಿಂದ 
ನಿಮಗೆ ತೊಂದರೆಯಾಗುವುದೆಂದು ಕಂಡರೆ ಅಥವಾ ನೀವು ರೋಗಗ್ರಸ್ತರಾದರೆ ಆಯುಧಗಳನ್ನು ಕೆಳಗಿಡುವುದರಲ್ಲಿ 
ದೋಷವಲ್ಲ. ಆಗಲೂ ಜಾಗೃತರಾಗಿರಿ. ಅಲ್ಲಾಹನು , ಸತ್ಯನಿಷೇಧಿಗಳಿಗೆ ಅಪಮಾನಕಾರಕ ಶಿಕ್ಷೆಯನ್ನು 
ಸಿದ್ದಗೊಳಿಸಿಟ್ಟಿರುತ್ತಾನೆ.!7 ನಮಾರು್‌ ಮುಗಿಸಿಕೊಂಡ ಬಳಿಕ ನಿಂತು, ಕುಳಿತು, ಮಲಗಿ ಎಲ್ಲ ಅವಸ್ಥೆಗಳಲ್ಲೂ 
ಅಲ್ಲಾಹನನ್ನು ಸ್ಮರಿಸುತ್ತಲೇ ಇರಿ. 'ಶಾಂತಿಯುಂಟಾದ ಮೇಲೆ ಸಂಪೂರ್ಣ ನಮಾರುನ್ನು. ನೆರವೇರಿಸಿರಿ. 
ವಾಸ್ತವದಲ್ಲಿ ನಮಾರಖ್‌ ಸತ್ಯವಿಶ್ವಾಸಿಗಳ ಮೇಲೆ ಸಮಯಪಾಲನೆಯೊಂದಿಗೆ ನೆರವೇರಿಸಲು ವಿಧಿಸಲ್ಪಟ್ಟಿರುವ 
ಕಡ್ಡಾಯ ವಿಧಿಯಾಗಿರುತ್ತದೆ. 

(104) ಈ ಗುಂಪನ್ನು! ಬೆನ್ನಟ್ಟುವುದರಲ್ಲಿ ದೌರ್ಬಲ್ಯ ತೋರಬೇಡಿರಿ. ನೀವು ಕಷ್ಟಪಡುತ್ತಿರುವಿರಾದರೆ 
ನಿಮ್ಮಂತೆ ಅವರೂ ಕಷ್ಟ ಪಡುತ್ತಿದ್ದಾರೆ. ಅವರು ಅಲ್ಲಾಹನಿಂದ ಪ್ರತೀಕ್ಟಿಸದಿರುವುದನ್ನು ನೀವು ಪ್ರತೀಕ್ಸಿಸುತ್ತೀರಿ.!” 
ಅಲ್ಲಾಹನು ಸರ್ವಜ್ಞನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ. 


137. ಅರ್ಥಾತ್‌- ನಿಮಗೆ ಆದೇಶಿಸಲಾಗುತ್ತಿರುವ ಈ ಎಚ್ಚರಿಕೆಯು ಕೇವಲ ಲೌಕಿಕ ಉಪಾಯಗಳ ದೃಷ್ಟಿಯಿಂದಾಗಿರುತ್ತದೆ. 
ವಸ್ತುತಃ ಜಯಾಪಜಯಗಳು ನಿಮ್ಮ ಪ್ರಯತ್ನಗಳನ್ನು ಹೊಂದಿಕೊಂಡಿರುವುದಿಲ್ಲ. ಅವು ಅಲ್ಲಾಹನ ನಿರ್ಧಾರದ ಮೇಲಿವೆ. 
ಆದುದರಿಂದ ನೀವು ಜಾಗೃತಾ ಪ್ರಯತ್ನಗಳ ಪ್ರಕಾರ ನಡೆಯುತ್ತ, ಅಲ್ಲಾಹನ ಜ್ಯೋತಿಯನ್ನು ಊದಿ ನಂದಿಸಲು ಪ್ರಯತ್ನಿಸುವವರನ್ನು 
ಅಲ್ಲಾಹನು ಅಪಮಾನಕ್ಕೊಳೆಪಡಿಸುವನು ಎಂಬುದರ ಬಗ್ಗೆ ಖಾತರಿಯಾಗಿ ನಂಬಿಕೆಯನ್ನಿಟ್ಟುಕೊಳ್ಳಬೇಕು. 

138, ಅರ್ಥಾತ್‌. ಆ ಕಾಲದಲ್ಲಿ ಇಸ್ಲಾಮೊ ಆಂದೋಲನ ಹಾಗೂ ಇಸ್ಲಾಮೊ ವ್ಯವಸ್ಥೆಯ ಮಾರ್ಗದಲ್ಲಿ ತಡೆಹಾಕುವ |. 
ಮತ್ತು ವಿಫ್ಲುಗಳನ್ನು ತಂದೊಡ್ಡುತ್ತಿದ್ದಂತಹ ಸತ್ಕನಿಷೇಧಿಗಳ ಗುಂಪು. 

139. ಅರ್ಥಾತ್‌- ಕಾಫಿರರು ಮಿಥ್ಯಕ್ಕಾಗಿ ಸಹಿಸುತ್ತಿರುವ ಕಷ್ಟನಷ್ಟಗಳನ್ನಾದರೂ ಸತ್ಮವಿಶ್ವಾಸಿಗಳು ಸತ್ಮಕ್ಕಾಗಿ ಸಹಿಸದಿದ್ದೆರೆ | 
ಇದು ಸೋಜಿಗವೇ ಸರಿ. ವಸ್ತುತಃ ಅವರ ಮುಂದೆ ಬರೇ ಇಹಜೀವನ ಮತ್ತು ಇದರ فصو‎ ಲಾಭಗಳಿವೆ. ಇದಕ್ಕೆ ವ್ಯತಿರಿಕ್ತವಾಗಿ 
ವಿಶ್ವಾಸಿಗಳು ವಿಶ್ವಪಾಲಕನ ಸಂಪ್ರೀತಿ ಹಾಗೂ ಅವನ ಸಾಮೊಪ್ಯ ಪ್ರಾಪ್ತಿಯನ್ನೂ ಅವನ, ಅನಂತ ಕೊಡುಗೆಗಳನ್ನೂ 
ನಿರೀಕ್ಷಿಸುವವರಾಗಿರುತ್ತಾರೆ. ٭‎ ' K ' 


ಕಾಂಡ-5 


4 رس‎ 
WAVES) 
(105-112) ಓ ಪೈಗಂಬರರೇ!* ಅಲ್ಲಾಹನು ನಿಮಗೆ ತೋರಿಸಿಕೊಟ್ಟ ಪ್ರಕಾರ ಜನರ ನಡುವೆ ತೀರ್ಪು 


ನೀಡಲಿಕ್ಕಾಗಿ ನಾವು ನಿಮ್ಮ ಮೇಲೆ ಈ ಗ್ರಂಥವನ್ನು ಸತ್ಯಸಹಿತ ಅವತೀರ್ಣಗೊಳಿಸಿದ್ದೇವೆ. ನೀವು ಅಪ್ರಾಮಾಣಿಕರ | 
ಪರವಾಗಿ ವಾದಿಸುವವರಾಗಬೇಡಿರಿ. ಪಾಪ ವಿಮೋಚನೆಗಾಗಿ ಅಲ್ಲಾಹನನ್ನು ಪ್ರಾರ್ಥಿಸಿರಿ. ಅವನು ಅತ್ಕಂತ 


140. ಈ ರುಕೂಲ್‌ ಮತ್ತು ಇದರ ಅನಂತರದ ರುಕೂಲ್‌ನಲ್ಲಿ ಆ ಕಾಲದಲ್ಲೇ ಸಂಭವಿಸಿದ ಒಂದು ಅತಿ ಮುಖ್ಯ 
ವಿಷಯವನ್ನು ಚರ್ಚಿಸಲಾಗಿದೆ. ಅನ್ನಾರರ ಬನೀ ರುಫರ್‌ ಗೋತ್ರದಲ್ಲಿ ತಅಮಃ ಅಥವಾ ಬಶೀರ್‌ ಬಿನ್‌ ಉಬೈರಿಕ್‌ 
ಎಂಬವನೊಬ್ಬನಿದ್ದನು. ಅವನು ಒಬ್ಬ ಅನ್ಸಾರಿಯ ಗುರಾಣಿಯನ್ನು ಕದ್ದನು. ಅದರ ಶೋಧ ನಡೆಸುತ್ತಿರುವಾಗ ಕಳವು ಮಾಡಿದ 
ಆ ವಸ್ತುವನ್ನು ಒಬ್ಬ ಯಹೂದಿಯ ಮನೆಯಲ್ಲಿ ಇಟ್ಟುಬಿಟ್ಟನು. ಗುರಾಣಿಯ ಮಾಲಕನು ಪ್ರವಾದಿವರ್ಯರ(ಸ) ಬಳಿ ದೂರು 
ಕೊಟ್ಟು ತಅಮಃನ ಮೇಲೆ ತನ್ನ ಸಂದೇಹ ವ್ಯಕ್ತಪಡಿಸಿದನು. ಆದರೆ ತಅಮಃ ಅವನ ಬಳಗದವರು ಮತ್ತು ಬನೀ ರುಫರ್‌ 
ಗೋತ್ರದ ಇನ್ನಿತರರು ಒಂದಾಗಿ ಅಪವಾದವನ್ನು ಆ ಯಹೂದಿಯ ಮೇಲೆ ಹೊರಿಸಿದರು. ಯಹೂದಿಯನ್ನು ವಿಚಾರಿಸಿದಾಗ ಅವನು 
ನಿರಾಕರಿಸಿದನು. ಇವರೆಲ್ಲರೂ ತಅಮಃನ ಪರವಾಗಿ ಗುಲ್ಲೆಬ್ಬಿಸುತ್ತ ಈ ಯಹೂದಿ ದುಪ್ಪನಾಗಿದ್ದಾನೆ. ಸತ್ಯವನ್ನು ಮರೆಮಾಚುತ್ತಿದ್ದಾನೆ. 
ಅತ ಅಲ್ಲಾಹ್‌ ಮತ್ತು ರಸೂಲರನ್ನು ನಿಷೇಧಿಸುವವನಾಗಿದ್ದಾನೆ. ಇವನ ಮಾತು ವಿಶ್ವಾಸಾರ್ಹವಲ್ಲ ಆದುದರಿಂದ 
ಮುಸ್ಲಿಮರಾಗಿರುವುದರಿಂದ ತಮ್ಮ ಹೇಳಿಕೆಯನ್ನು ಸ್ವೀಕರಿಸಬೇಕೆಂದು ಹೇಳಿದರು. ಪ್ರವಾದಿವರ್ಯರು(ಸ) ಈ ಪ್ರಕರಣದ ಪ್ರತ್ಯಕ್ಷ 
ವಿವರಗಳಿಂದ ಪ್ರಭಾವಿತರಾಗಿ ಆ ಯಹೂದಿಯ ವಿರುದ್ಧ ತೀರ್ಪು ನೀಡಿ, صہ‎ ಉಬೈರಿಕನ ಮೇಲೆ ಅಪವಾದ ಹೊರಿಸಿದ್ದಕ್ಕಾಗಿ 
ಎಚ್ಚರಿಕೆ ನೀಡುವವರಿದ್ದರು. ಅಷ್ಟರಲ್ಲಿ 'ವಹ್ಮ್‌ (ದಿವ್ಯವಾಣಿ) ಅವಶೀರ್ಣಗೊಂಡು ಗುಟ್ಟು ರಟ್ಟಾಯಿತು. 

ಒಬ್ಬ ನ್ಯಾಯಾಧೀಶನೆಂಬ ನೆಲೆಯಲ್ಲಿ ಪ್ರತ್ಯಕ್ಷ ವಾಜ್ಮೂಲದ ಆಧಾರದಲ್ಲಿ ಪ್ರವಾದಿವರ್ಯರು(ಸ) ತೀರ್ಪು ನೀಡಿದುದರಲ್ಲಿ 
ತಪ್ಪೇನೂ ಇರಲಿಲ್ಲ. ಜನರು ನ್ಯಾಯಾಧೀಶನ ಮುಂದೆ ತಪ್ಪು ವರದಿಗಳನ್ನೂ ಸುಳ್ಳು ಸಾಕ್ಸ್ಯಗಳನ್ನೂ ಒಬ್ಬಸಿ ಸತ್ಯಕ್ಕೆದುರಾದ 
ತೀರ್ಪನ್ನು ಪಡೆಯುವುದಿದೆ. ಅದರೆ ಆ ಕಾಲವು ಇಸ್ಲಾಮ್‌ ಮತ್ತು ಕುಫ್ರ್‌ೌಗಳ ನಡುವೆ ಬಲವಾದ ಘರ್ಷಣೆ ನಡೆಯುತ್ತಿದ್ದ 
ಕಾಲವಾಗಿತ್ತು. ಒಂದು ವೇಳೆ ಪ್ರವಾದಿವರ್ಯರು(ಸ) ಪ್ರತ್ಯಕ್ಷ ಸಾಕ್ಸ್ಯಾಧಾರಗಳ ಪ್ರಕಾರ ಯಹೂದಿಯ ವಿರುದ್ಧ ತೀರ್ಪು ಕೊಟ್ಟು 
ಬಿಡುತ್ತಿದ್ದರೆ, ಪ್ರವಾದಿವರ್ಯರ(ಸ) ಇಡೀ ಇಸ್ಲಾಮೊ ಸಂಘಟನೆ ಹಾಗೂ ಇಸ್ಲಾಮೀ ಆಂದೋಲನಕ್ಕೆ ವಿರುದ್ಧ ಇಸ್ಲಾಮ್‌ 
ವಿರೋಧಿಗಳಿಗೆ ಒಂದು ಬಲವಾದ ನೈತಿಕ ಅಸ್ತ ಸಿಗುತ್ತಿತ್ತು. "ಇಲ್ಲಿ ನ್ಯಾಯನೆಲ್ಲಿ? ತಾತ್ವಿಕವಾಗಿ ಖಂಡಿಸಲಾಗುತ್ತಿರುವ ಗುಂಪುಗಾರಿಕೆ 
ಮತ್ತು ಪಕ್ಷಪಾತಗಳು ಇಲ್ಲೂ ತಾಂಡವವಾಡುತ್ತಿದೆ" ಎಂದು ಅವರು ಹೇಳುತ್ತಿದ್ದರು. ಈ ಕಂಟಕದಿಂದ ರಕ್ಷಿಸಲಿಕ್ಕಾಗಿ ಅಲ್ಲಾಹನು 
ಉದ್ದೇಶಪೂರ್ವಕವಾಗಿ ಈ ವೃವಹಾರದಲ್ಲಿ ಹಸ್ತಕ್ಷೇಪ ನಡೆಸಿದನು. 

ಈ ರುಕೂಲ್‌ಗಳಲ್ಲಿ ಒಂದು ಕಡೆ ಕೇವಲ ಸ್ವಜನ ಪಕ್ಸೆಹಾತಿಗಳಾಗಿದ್ದು ಅಪರಾಧಿಯನ್ನು ಸಮರ್ಥಿಸುತ್ತಿದ್ದ ಮುಸ್ಲಿಮರಿಗೆ 
ಶೀವ್ರ ಎಚ್ಚರಿಕ ನೀಡಿದ್ದರೆ, ಇನ್ನೊಂದು ಕಡೆ ನ್ಯಾಯ ನೀತಿಗಳ ವಿಷಯದಲ್ಲಿ ಯಾವುದೇ ಪಕ್ಸಪಾತಗಳಿಗೆ ಬಲಿಯಾಗಬಾರದೆಂದೂ 
ತನ್ನ ಪಂಗಡದವರು ಮಿಥ್ಮದ ಪ್ರತಿಪಾದಕರಾದಾಗ ಅವರ ಸಮರ್ಥನೆ ಸಲ್ಲದು. ವಿರೋಧಿ ಪಂಗಡದವರು ಸತ್ಯದಲ್ಲಿದ್ದರೆ 
ಅವರೊಂದಿಗೆ ಅನ್ಯಾಯ ಮಾಡುವುದು ಸರಿಯಲ್ಲ ಎಂದು ಮುಸ್ಲಿಮರಿಗೆ ಎಚ್ಚರಿಕೆ ನೀಡಲಾಗಿರುತ್ತದೆ. 


ಕಾಂಡ -5 


302 ಕುರ್‌ಆನ್‌ ವ್ಯಾಖ್ಯಾನ 


F) 4 ON 7 7 ಷಿ ಸ 
6d 0 07 نان‎ : ಟರ پپ‎ 


)3 نی پصلو 


eed I 78 ೨೧% سو 432 خغ دہ قد‎ 
ಬಬ AYRE 0ھ‎ 


ٹن ೪‏ حر ید 


رم 


ಖಷಿ pT Fe شی‎ PS 2-2 - 1 5 £56» 
ಹನಿ; NEN SS OSC NI 
132-7 2 کے‎ 00221 ಬು 4 
رھاب‎ Ree 
pla SC TEC 2 SAN (ಸ 
Ka ಕ್‌: 
٤دحَرَلیتع دلزلکنل شر‎ ರಿಕ್ಕಿ ಧಿ ؤ رکذ‎ 


> ಬಾ 


ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. ಆತ್ಮವಂಚನೆ ಮಾಡುವವರನ್ನು!" ನೀವು ಸಮರ್ಥಿಸಬೇಡಿರಿ. 
ನಿಶ್ಚಯವಾಗಿಯೂ ವಿಶ್ವಾಸಘಾತಕ ಮತ್ತು ಪಾಪಕರ್ಮಿಗಳಾದವರು ಅಲ್ಲಾಹನಿಗೆ ಮೆಚ್ಚುಗೆಯವರಲ್ಲ. ಇವರು 
ತಮ್ಮ ಚಟುವಟಿಕೆಗಳನ್ನು ಮಾನವರಿಗೆ ತಿಳಿಯದಂತೆ ಅಡಗಿಸಿಬಿಡಬಲ್ಲರು. ಆದರೆ ಅಲ್ಲಾಹನಿಗೆ ತಿಳಿಯದಂತೆ 
ಅಡಗಿಸಲಾರರು. ಇವರು ರಾತ್ರಿಕಾಲದಲ್ಲಿ ಅವಿತುಕೊಂಡು ಅವನ ಇಚ್ಛೆಗೆ ವಿರುದ್ಧ ಸಂಚು ನಡೆಸುತ್ತಿರುವಾಗಲೂ 
ಅತನು ಇವರ ಜೊತೆಗೇ ಇರುತ್ತಾನೆ. ಇವರ ಸಕಲ ಕರ್ಮಗಳನ್ನು ಅಲ್ಲಾಹನು ಆವರಿಸಿಕೊಂಡಿರುತ್ತಾನೆ. ನಿಜ; 
ನೀವು ಈ ಅಪರಾಧಿಗಳ ಪರವಾಗಿ ಇಹ ಜೀವನದಲ್ಲಂತು ವಾದ ಮಾಡಿದಿರಿ. ಆದರೆ ಪುನರುತ್ಣಾನ ದಿನದಂದು 

| ಇವರಿಗಾಗಿ ಅಲ್ಲಾಹನೊಂದಿಗೆ ವಾದಿಸುವವರು ಯಾರಿದ್ದಾರೆ? ಅಲ್ಲಿ ಇವರ ವಕಾಲತು ವಹಿಸುವವರು ಯಾರು? 
ಯಾವನಾದರೂ ದುಷ್ಯರ್ಮವೆಸಗಿಬಿಟ್ಟರೆ ಅಥವಾ ತನ್ನ ಮೇಲೆ ತಾನೇ ಅನ್ಯಾಯವೆಸಗಿದರೆ ಮತ್ತು ಆ ಬಳಿಕ 
ಅಲ್ಲಾಹನೊಡನೆ ಕ್ಷಮಾಯಾಚನೆ ಮಾಡಿದರೆ, ಅಲ್ಲಾಹನು ಕ್ಷಮಾದಾನಿಯೂ ಕರುಣಾನಿಧಿಯೂ ಆಗಿರುವುದನ್ನು 
ಅವನು ಕಾಣುವನು. ಆದರೆ ಯಾರಾದರೂ ಪಾಪ ಗಳಿಸಿಕೊಂಡರೆ ಅವನ ಈ ಗಳಿಕೆಯು ಅವನಿಗೇ 
ಕೇಡಾಗುವುದು. ಅಲ್ಲಾಹನಿಗೆ ಸಕಲ ವಿಷಯಗಳ ಅರಿವಿದೆ. ಅವನು ಮಹಾ ಯುಕ್ತಿಪೂರ್ಣನಾಗಿರುತ್ತಾನೆ. ಇನ್ನು 
ಯಾರಾದರೂ ಅಪರಾಧ ಅಥವಾ ಪಾಪಕಾರ್ಯವೆಸಗಿ ಅದರ ಆರೋಪವನ್ನು ಇನ್ನೊಬ್ಬ ನಿರಪರಾಧಿಯ 
ಮೇಲೆ ಹೊರಿಸಿದರೆ, ಅವನು ಅತಿ ದೊಡ್ಡ ಸುಳ್ಳಾರೋಪಣೆ ಮತ್ತು ಸುವ್ಮಕ್ತ ಪಾತಕದ ಹೊರೆ 
ಹೊತ್ತುಕೊಂಡನು. 


141. ಇತರರನ್ನು ವಂಚಿಸುವವನು ವಾಸ್ತವದಲ್ಲಿ ಮೊತ್ತ ಮೊದಲು ತನ್ನನ್ನು ತಾನೇ ವಂಚಿಸುತ್ತಾಸೆ. ಹೇಗೆಂದರೆ, ಮನ 
ಮಸ್ತಿಷ್ಯಗಳ ಶಕ್ತಿ ಸಾಮರ್ಥ್ಯಗಳು ಅವನ ವಶದಲ್ಲಿರುವ ಅಮಾನತ್‌ಗಳು. ಅವನು ಅವುಗಳನ್ನು ದುರುಪಯೋಗ ಪಡಿಸುವ ಮೂಲಕ 
ವಿಶ್ವಾಸಘಾತುಕತೆಯಲ್ಲಿ ತನ್ನ ಜೊತೆ ಸಹಕರಿಸಬೇಕೆಂದು ಅವುಗಳನ್ನು ಒತ್ತಾಯಿಸುತ್ತಾನೆ. ಅಲ್ಲಾಹನು ಅವನ ಚಾರಿತ್ರ್ಯ ರಕ್ಷಣೆಗಾಗಿ 
ಅವನೊಳಗೇ ಇರಿಸಿರುವ ಆತ್ಮಸಾಕ್ಷಿಯನ್ನು ಅದು, ತನ್ನ ವಿಶ್ವಾಸಘಾತುಕ ಕಾರ್ಯಗಳಿಗೆ ಎಂದೂ ತಡೆಯಾಗದಷ್ಟು ಅದುಮಿ 
ಬಿಡುತ್ತಾನೆ. ಮಾನವನು ತನ್ನ ಈ ಅತ್ಯಾಚಾರೀ ಮನೋವೃತ್ತಿಯನ್ನು ತನ್ನ ಅಂತರ್ಯದಲ್ಲಿ ಪರಮಾವಧಿ ಬೆಳೆಸಿಕೊಂಡ ಬಳಿಕವಷ್ಟೇ 
ಅವನ ವಂಚನೆ ಹಾಗೂ ಪಾಪ ಕಾರ್ಯಗಳು ಪ್ರಕಟವಾಗ ತೊಡಗುತ್ತವೆ. 


ہم 


ಡು‏ و انا 
ly NSE ES ob 1‏ 
ಖಬರ್‌ MSN‏ 


(113) ಓ ಪೈಗಂಬರರೇ, ಅಲ್ಲಾಹನ ಅನುಗ್ರಹವೂ ಕೃಪೆಯೂ ನಿಮ್ಮ ಮೇಲೆ ಇಲ್ಲದಿರುತ್ತಿದ್ದರೆ, 
ಅವರಲ್ಲೊಂದು ಪಂಗಡವು ನಿಮ್ಮನ್ನು ಅಪಗ್ರಹಿಕೆಗೆ ಹಚ್ಚಲು ನಿರ್ಧರಿಸಿಯೇ ಬಿಟ್ಟಿತ್ತು. ವಸ್ತುತಃ ಅವರು 
ತಮ್ಮನ್ನೇ ಹೊರತು ಇನ್ನಾರನ್ನೂ ಅಪಗ್ರಹಿಕೆಗೆ ಹಚ್ಚುತ್ತಿರಲಿಲ್ಲ. ಅವರು ನಿಮಗೆ ಯಾವ ನಷ್ಟವನ್ನೂ 
ಮಾಡುವಂತಿರಲಿಲ್ಲ." ಅಲ್ಲಾಹನು ನಿಮಗೆ ಗ್ರಂಥ ಹಾಗೂ ಯುಕ್ತಿಯನ್ನು ಅವತೀರ್ಣಗೊಳಿಸಿರುತ್ತಾನೆ ಮತ್ತು 
ನಿಮಗೆ ತಿಳಿಯದಿದ್ದುದನ್ನು ಕಲಿಸಿರುತ್ತಾನೆ. ಅಲ್ಲಾಹನ ಅನುಗ್ರಹ ನಿಮ್ಮ ಮೇಲೆ ಧಾರಾಳವಿದೆ. 

(114-115) ಜನರಾಡುವ ಹೆಚ್ಚಿನ ಗುಪ್ತ ಮಾತುಕತೆಗಳಲ್ಲಿ ಯಾವ ಹಿತವೂ ಇರುವುದಿಲ್ಲ. ಯಾರಾದರೂ 
ರಹಸ್ಕೆ ದಾನ-ಧರ್ಮಗಳ ಬೋಧನೆ ನೀಡಿದರೆ ಅಥವಾ ಯಾವುದಾದರೂ ಸತ್ಕಾರ್ಯಕ್ಕೆ ಅಥವಾ ಜನರೊಳಗೆ 
ಪರಸ್ಪರ ವ್ಯವಹಾರಗಳನ್ನು ಸರಿಪಡಿಸಲಿಕ್ಕಾಗಿ ಪ್ರೇರೇಪಣೆ ನೀಡಿದರೆ ಇದರಲ್ಲಿ ಹಿತವಿದೆ. ಯಾವನಾದರೂ 
ಅಲ್ಲಾಹನ ಸಂಪ್ರೀತಿಯ ಪ್ರಾಪ್ತಿಗಾಗಿ ಹೀಗೆ ಮಾಡಿದರೆ ಅವನಿಗೆ ನಾವು ಹಿರಿದಾದ ಪ್ರತಿಫಲ ನೀಡುವೆವು. 
ಆದರೆ ಸನ್ಮಾರ್ಗವು ವ್ಯಕ್ತವಾದ ಬಳಿಕವೂ ಸಂದೇಶವಾಹಕರ ವಿರುದ್ಧ ಟೊಂಕ ಕಟ್ಟಿಕೊಂಡವನನ್ನೂ 
ಸತ್ಯವಿಶ್ಚಾಸಿಗಳ ಮಾರ್ಗದ ಹೊರತು ಅನ್ಯ ಮಾರ್ಗಗಳಲ್ಲಿ ನಡೆಯುವವನನ್ನೂ ಅವನು ತಾನಾಗಿ ತಿರುಗಿಕೊಂಡ 


142. ಅರ್ಥಾತ್‌- ಅವರು ನಿಮಗೆ ತಪ್ಪು ವಿವರಣೆಗಳನ್ನೂ ಸುಳ್ಳು ಸಾಕ್ಟಿಗಳನ್ನೂ ನೀಡಿ ನಿಮ್ಮನ್ನು ತಪ್ಪುಕೆಲ್ಪನೆಯಲ್ಲಿ ಸಿಲುಕಿಸಿ 
ಬಿಡುವುದರಲ್ಲಿ ಜಯಶೀಲರಾಗಿ ನಿಮ್ಮಿಂದ ತಮ್ಮ ಪರವಾಗಿ ನ್ಯಾಯಕ್ಕೆ ವಿರುದ್ಧ ತೀರ್ಪನ್ನು ಪಡೆದುಕೊಳ್ಳುತ್ತಿದ್ದರೂ ಇದರಿಂದ 
ಅವರಿಗೇ ಹಾನಿ ಉಂಟಾಗುತ್ತಿತ್ತೇ ವಿನಾ ನಿಮಗೇನೂ ಆಗುತ್ತಿರಲಿಲ್ಲ. ಏಕೆಂದರೆ ಅಲ್ಲಾಹನ ಬಳಿ ಅವರೇ ಅಪರಾಧಿಗಳಾಗುತ್ತಿದ್ದರು. 
ನೀವಾಗುತ್ತಿರಲಿಲ್ಲ, ಅಧಿಕಾರಿಯನ್ನು ವಂಚಿಸಿ ಅವನಿಂದ ತನ್ನ ಪರವಾಗಿ ತೀರ್ಪನ್ನು ಪಡೆದುಕೊಂಡವನು ವಾಸ್ತವದಲ್ಲಿ ತನ್ನ 
ಹಂಚಿಕೆಗಳಿಂದ ಸತ್ಯವು ತನ್ನ ಕಡೆಗೆ ಬಂದು ಬಿಟ್ಟಿತೆಂದು ಸ್ವತಃ ತನ್ನನ್ನು ತಪ್ಪುಕಲ್ಪನೆಯಲ್ಲಿ ಸಿಕ್ಕಿಸಿಕೊಳ್ಳುತ್ತಾನೆ. ವಸ್ತುತಃ ಅಲ್ಲಾಹನ 
ಬಳಿ ಹಕ್ಕು ನಿಜವಾಗಿ ಯಾರದಾಗಿತ್ತೋ ಅವರದೇ ಆಗಿರುತ್ತದೆ. ನ್ಯಾಯಾಧೀಶನು ತಪ್ಪುಕಲ್ಪನೆಯ ನಿಮಿತ್ತ ನೀಡಿದ ತೀರ್ಪಿನಿಂದಾಗಿ 
ವಸ್ತುಸ್ಥಿತಿಯ ಮೇಲೆ ಏನೂ ಪರಿಣಾಮ ಉಂಟಾಗುವುದಿಲ್ಲ. (ಅಲ್‌ಬಕರಃ ಅಧ್ಯಾ ಯದ 197ನೇ ಟಿಪ್ಪಣಿಯನ್ನು ನೋಡಿರಿ. ) 


ಕಾಂಡ -5 


ಕಡೆಗೇ ನಾವು ತಿರುಗಿಸಿ ಬಿಡುವೆವು' ಮತ್ತು ಅವನನ್ನು ಅತ್ಮಂತ ನಿಕೃಷ್ಟ ಸ್ಥಾನವಾಗಿರುವ ನರಕಕ್ಕೆ ತಳ್ಳಿಬಿಡುವೆವು. 

(116-122) ಅಲ್ಲಾಹನು!" ತನ್ನೊಂದಿಗೆ ಇತರರನ್ನು ಭಾಗೀದಾರರನ್ನಾಗಿ ಮಾಡುವುದನ್ನು ಮಾತ್ರ 
ಎಂದೆಂದಿಗೂ ಕ್ಷಮಿಸುವುದಿಲ್ಲ. ಅದರ ಹೊರತು ಅವನು ಕ್ಲಮಿಸಲಿಚ್ಛಿಸುವ ಇತರ ಎಲ್ಲವನ್ನೂ ಕ್ಷಮಿಸುವನು. 
ಅಲ್ಲಾಹನೊಂದಿಗೆ ಯಾರನ್ನಾದರೂ ಭಾಗೀದಾರರನ್ನಾಗಿ ಮಾಡಿದವನು ಪಥಭ್ರಷ್ಟಕೆಯಲ್ಲಿ ಬಹುದೂರ ಸಾಗಿಬಿಟ್ಟನು. 
ಅವರು ಅಲ್ಲಾಹನನ್ನು ಬಿಟ್ಟು ದೇವಿಗಳನ್ನು ಆರಾಧ್ಯರನ್ನಾಗಿ ಮಾಡುತ್ತಾರೆ. ಅವರು ಅಲ್ಲಾಹನು ಶಪಿಸಿರುವ 
ಆ ಬಂಡುಕೋರ ಶೈತಾನನನ್ನು ಆರಾಧ್ಯನನ್ನಾಗಿ ಮಾಡುತ್ತಾರೆ-' ಅವನು ಅಲ್ಲಾಹನೊಡನೆ, "ನಾನು ನಿನ್ನ 
ದಾಸರ ಪೈಕಿ ಒಂದು ನಿಶ್ಚಿತ ಪಾಲನ್ನು ಪಡೆದೇ ತೀರುವೆನು.'* ನಾನು ಅವರನ್ನು ಪಥಭ್ರಷ್ಟಗೊಳಿಸುವೆನು. 
ನಾನು ಅವರನ್ನು ಆಶೆ, ಆಕಾಂಕ್ಸೆಗಳಲ್ಲಿ ಸಿಲುಕಿಸಿಬಿಡುವೆನು. ನಾನು ಅವರಿಗೆ ಅಪ್ಪಣೆ ಕೊಡುವೆನು. ಆಗ 


143. ಮೇಲಿನ ಮೊಕದ್ದಮೆಯಲ್ಲಿ ದೇವವಾಣಿಯ ಆಧಾರದಲ್ಲಿ ಆ ಅಪ್ರಾಮಾಣಿಕ ಮುಸ್ಲಿಮನ ವಿರುದ್ಧ ಹಾಗೂ ಆ 
ಯಹೂದಿಯ ಪರವಾಗಿ ತೀರ್ಪು ನೀಡಿದಾಗ, ಆ ಮುನಾಫಿಕನಲ್ಲಿ ಅಜ್ಞಾನ ಕಾಲದ ಅಂಧತೆಯು ಎಷ್ಟರ ಮಟ್ಟಿಗೆ ಮರುಕಳಿಸಿತೆಂದರೆ 
ಅವನು ಮದೀನಾದಿಂದ ಹೊರಟು ಮಕ್ಕಾ ಪಟ್ಟಣಕ್ಕೆ ಹೋಗಿ ಪ್ರವಾದಿವರ್ಯರ(ಸ) ಶತ್ರುಗಳೊಂದಿಗೆ ಕೂಡಿಕೊಂಡು ಬಹಿರಂಗ 
ವಿರೋಧಕ್ಕೆ ಉದ್ಭುಕ್ತನಾದನು. ಈ ಸೂಕ್ತದಲ್ಲಿ ಅವನ ಆ ವರ್ತನೆಯ ಕಡೆಗೆ ಸೂಚಿಸಲಾಗಿದೆ. 

144. ಈ ರುಕೂಲ್‌ನಲ್ಲಿ ಮೇಲಿನ ವಾಕ್ಸರಣಿಯನ್ನು ಮುಂದುವರಿಸುತ್ತ ಅವನು ತನ್ನ ಅಜ್ಞಾನ ಕಾಲದ ರೋಷಾವೇಶ 
ತಾಳಿ, ಹೊರಟು ಹೋದ ಮಾರ್ಗ ಯಾವುದು ಮತ್ತು ಅವನು ಸಜ್ಜನ ಕೂಟವನ್ನು ಬಿಟ್ಟು ಎಂತಹವರ ಸಹವಾಸವನ್ನು 
ಆಯ್ದುಕೊಂಡನೆಂಬುದನ್ನು ಹೇಳಲಾಗಿದೆ. 

145. ಶೈತಾನನಿಗೆ ಪೂಜೆ ಸಲ್ಲಿಸುವ ಹಾಗೂ ಅವನಿಗೆ ದೇವತ್ವದ ಸ್ಥಾನ ಕೊಡುವ ಅರ್ಥದಲ್ಲಿ ಯಾರೂ ಅವನನ್ನು 
ಆರಾಧಿಸುವುದಿಲ್ಲ. ಆದರೆ ಮಾನವನು ತನ್ನ ದೇಹೇಚ್ಛೈಯ ಲಗಾಮನ್ನು ಶೈತಾನನ ಕೈಯಲ್ಲಿ ಕೊಟ್ಟು ಅವನು ನಡೆಸುವಲ್ಲಿಗೆಲ್ಲಾ 
ನಡೆಯುತ್ತಿರುತ್ತಾನೆ. ಹೀಗೆ ತಾನು ಅವನ ದಾಸನೆಂಬಂತೆಯೂ ಅವನು ತನ್ನ ದೇವನೆಂಬಂತೆಯೂ ವರ್ತಿಸುವುದೇ ಅವನನ್ನು 
ಆರಾಧ್ಮನನ್ನಾಗಿಸಿಕೊಳ್ಳುವ ರೂಪ. ಯಾರನ್ನಾದರೂ ಕಿಂಚಿತ್ತೂ ಆಕ್ಲೇಪವಿಲ್ಲದೆ ಅನುಸರಿಸುವುದು ಮತ್ತು ಅಂಧಾನುಕರಣೆ 
ಮಾಡುವುದು ಕೂಡಾ 'ಇಬಾದತ್‌'(ದಾಸ್ಕಾರಾಧನೆ) ಆಗಿದೆ ಎಂದು ಇದರಿಂದ ತಿಳಿಯುತ್ತದೆ. ಈ ರೀತಿಯ ಅನುಸರಣೆ ಮಾಡುವವನು 
ಅಲ್ಲಾಹನನ್ನು ಬಿಟ್ಟು ಯಾರನ್ನು ತನ್ನ ಅನುಸರಣಾರ್ಹನಾಗಿ ಮಾಡಿಕೊಂಡಿರುವನೋ ವಾಸ್ತವದಲ್ಲಿ ಅವನನ್ನೇ ಇಬಾದತ್‌(ದಾಸ್ಕಾರಾಧನೆ) 
ಮಾಡಿದಂತಾಗುತ್ತದೆ. : 

146, ಅರ್ಥಾತ್‌- ಅವರ ಸಮಯಾವಕಾಶಗಳಲ್ಲಿ, ಅವರ ಉದ್ಯೋಗ, ಪರಿಶ್ರಮಗಳಲ್ಲಿ, ಅವರ ಶಕ್ತಿ - ಸಾಮರ್ಥ್ಯಗಳಲ್ಲಿ, 
ಅವರ ಸಂಪತ್ತು ಮತ್ತು 2033718, ನನ್ನ ಪಾಲನ್ನು ಹೂಡುವೆನು. ಅವರನ್ನು ವಂಚಿಸಿ ಅವರು ತಮ್ಮ ಸರ್ವಸ್ವದಲ್ಲೂ ಒಂದು 
ಗಣನೀಯ ಅಂಶವನ್ನು ನನ್ನ ಮಾರ್ಗದಲ್ಲಿ ವ್ಯಯಿಸುವಂತೆ ಪ್ರೇರೇಪಿಸುವೆನು. 


ಕಾಂಡ-5 


4. ಅನ್ನಿಸಾ 305 


7 $s ೨೫9 2 
21 $i 2 
ಲ ONO N سو‎ ಸಿಂ ولا‎ 
Pd Ge 
و الا 7 وھد‎ 4 ೨೬% ಟಿ لام ڈود‎ 0 ಖಿ 
x SUS EE LE BMY 5 NEG 


೨9 Nes ٦٦ 220 1೨5 5 3‏ دراو 
و یلم 3 OLS‏ الا PEL Il OME‏ 


ಅವರು ನನ್ನ ಅಪ್ಪಣೆಯಂತೆ ಪ್ರಾಣಿಗಳ ಕಿವಿಗಳನ್ನು ಹರಿಯುವರು.' ನಾನು ಅಪ್ಪಣೆ ಕೊಡುವೆನು. ಆಗ 
ಅವರು ನನ್ನ ಅಪ್ಪಣೆಯಂತೆ ಅಲ್ಲಾಹನ ಸೃಷ್ಟಿಯಲ್ಲಿ ವಿಕೃತಿಯನ್ನುಂಟು ಮಾಡುವರು"! ಎಂದು ಹೇಳಿದ್ದನು. 
(ಅವರು ಆ ಶೈತಾನನ ಅನುಸರಣೆ ಮಾಡುತ್ತಿದ್ದಾರೆ.) ಅಲ್ಲಾಹನ ಬದಲಿಗೆ ಶೈತಾನನನ್ನು ತನ್ನ ರಕ್ಷಕ 
ಮಿತ್ರನನ್ನಾಗಿ ಮಾಡಿಕೊಂಡಾತನು ವ್ಯಕ್ತವಾದ ನಷ್ಟಕ್ಕೆ ಗುರಿಯಾದನು. ಅವನು ಇವರಿಗೆ ವಾಗ್ದಾನ ಮಾಡುತ್ತಾನೆ 
ಮತ್ತು ಇವರಿಗೆ ಭರವಸೆ ಕೊಡುತ್ತಾನೆ.'* ಆದರೆ ಶೈತಾನನ ಎಲ್ಲ ವಾಗ್ದಾನಗಳು ವಂಚನೆಯ ವಿನಾ ಇನ್ನೇನೂ 


147. ಇದು "ಅರಬರ ಮೂಢನಂಬಿಕೆಗಳ ಪೈಕಿ ಒಂದರ ಕಡೆಗೆ ಸೂಚನೆ. ಅವರಲ್ಲಿ ಆಚರಣೆಯಲ್ಲಿದ್ದ ರೂಢಿಯ ಪ್ರಕಾರ 
ಅವರ ಹೆಣ್ಣು ಒಂಟೆಯೊಂದು ಐದು ಅಥವಾ ಹತ್ತು ಮರಿಗಳನ್ನು ಹಾಕಿದರೆ ಅದರ ಕಿವಿಗಳನ್ನು ಹರಿದು ದೇವತೆಗಳ ಹೆಸರಲ್ಲಿ 
ಬಿಟ್ಟುಬಿಡುತ್ತಿದ್ದರು. ಇದೇ ರೀತಿಯಲ್ಲಿ ಒಂದು ಒಂಟೆಯ ವೀರ್ಯದಿಂದ ಹತ್ತು ಮರಿಗಳು ಹುಟ್ಟಿದರೆ ಅದನ್ನು ದೇವತೆಗಳ 
ಹೆಸರಲ್ಲಿ ಬಿಟ್ಟುಬಿಡಲಾಗುತ್ತಿತ್ತು. ಕಿವಿಯನ್ನು ಹರಿಯುವುದು, ಆ ಪ್ರಾಣಿಯನ್ನು ಹೀಗೆ ಹರಕೆಗೆ ಬಿಡಲಾಗಿದೆಯೆಂಬುದಕ್ಕೆ 
ಕುರುಹಾಗಿತ್ತು. 

148. ಅಲ್ಲಾಹನ ಸೃಷ್ಟಿಯಲ್ಲಿ ವಿಕೃತಿಯನ್ನುಂಟು ಮಾಡುವುದೆಂದರೆ ವಸ್ತುಗಳ ಸ್ವಾಭಾವಿಕ ಆಕಾರವನ್ನು ಪರಿವರ್ತಿಸುವುದಲ್ಲ. 
ಅದಕ್ಕೆ ಈ ಅರ್ಥ ಕೊಟ್ಟರೆ ಸಂಪೂರ್ಣ ಮಾನವ ನಾಗರಿಕತೆಯೇ ಶೈತಾನನ ಪ್ರೇರಣಾ ಫಲವೆನ್ನಬೇಕಾದೀತು. ಏಕೆಂದರೆ, 
ದೇವನಿರ್ಮಿತ ವಸ್ತುಗಳ ಮೇಲೆ ಮಾನವನ ಹತೋಟಿಯನ್ನೇ ನಾಗರಿಕತೆಯೆನ್ನಲಾಗುತ್ತಿರುವುದು. ಅಲ್ಲಾಹನು ಒಂದು ವಸ್ತುವನ್ನು 
ಯಾವ ಕಾರ್ಯಕ್ಕಾಗಿ ಸೃಷ್ಟಿಸಿಲ್ಲವೋ ಆ ಕಾರ್ಯಕ್ಕಾಗಿ ಅದನ್ನು ಬಳಸುವುದನ್ನು ಮತ್ತು ಯಾವ ಕಾರ್ಯಕ್ಕಾಗಿ ಅವನು ಅದನ್ನು 
ಸೃಷ್ಟಿಸಿರುವನೋ ಅದಕ್ಕಾಗಿ ಅದನ್ನು ಬಳಸದಿರುವುದನ್ನು ಇಲ್ಲಿ ವಿಕೃತಿಯೆಂದು ಕರೆದು ಅದನ್ನು ಪೈಶಾಚಿಕ ಕೃತ್ಯವೆನ್ನಲಾಗಿದೆ. ಬೇರೆ 
ಮಾತಿನಲ್ಲಿ ಹೇಳುವುದಾದರೆ ಈ ಸೂಕ್ತದ ಪ್ರಕಾರ ಮನುಷ್ಯನು ಸ್ವತಃ ತನ್ನ ಮತ್ತು ವಸ್ತುಗಳ ಸ್ವಾಭಾವಿಕ ಪ್ರಕೃತಿಗೆ ವಿರುದ್ಧವಾಗಿ 
ಎಸಗುವ ಎಲ್ಲ ಕೃತ್ಯಗಳು ಮತ್ತು ಪ್ರಕೃತಿ ನಿಯಮದಿಂದ ನುಣುಚಿಕೊಳ್ಳಲು ಕೈಗೊಳ್ಳುವ ಎಲ್ಲ ಕಾರ್ಯಗಳೂ ಶೈತಾನನ ಪಥಭ್ರಷ್ಟ 
ಪ್ರೇರಣೆಯ ಫಲವಾಗಿರುತ್ತದೆ. ಉದಾ:- ಲೂತ್‌ ಜನಾಂಗದವರ ದುಷ್ನಟ (ಸಲಿಂಗರತಿ, ಸಂತಾನಹರಣ ಕ್ರಿಯೆಗಳು, ಸನ್ಮಾಸ, 
ಬ್ರಹ್ಮಚರ್ಯೆ, ಸ್ತ್ರೀ ಪುರುಷರನ್ನು ಬಂಜೆಯರನ್ನಾಗಿ ಮಾಡುವುದು, ಪುರುಷರನ್ನು ಶಿಖಂಡಿಗಳನ್ನಾಗಿ ಮಾಡುವುದು, ಪ್ರಕೃತಿದತ್ತವಾದ 
ಸೇವೆ ಮತ್ತು ಹೊಣೆಗಳಿಂದ ಸ್ತ್ರೀಯರನ್ನು ದೂರಸರಿಸಿ ಅವರನ್ನು ಪುರುಷರ ಕಾರ್ಯಕ್ಸೇತ್ರದ ಕಡೆಗೆ ಎಳೆದು ತರುವುದು ಮತ್ತು 
ಶೈತಾನನ ಚೇಲಾಗಳು ಜಗತ್ತಿನಲ್ಲಿ ಮಾಡುತ್ತಿರುವ ಇಂತಹ ಇನ್ನಿತರ ಅನೇಕ ಕಾರ್ಯಗಳು ವಾಸ್ತವದಲ್ಲಿ ಇವರು, ಸೃಷ್ಟಿಕರ್ತನು 
ನಿಶ್ಚಯಿಸಿದ ನಿಯಮಗಳನ್ನು ತಪ್ಪೆಂದು ತಿಳಿದುಕೊಂಡು ಅವುಗಳಲ್ಲಿ ಪರಿಷ್ಕಾರ ತರಲು ಪ್ರಯತ್ನಿಸುತ್ತಾರೆಂಬುದನ್ನೇ ಸೂಚಿಸುತ್ತವೆ. 

149. ಶೈತಾನನ ಎಲ್ಲ ವ್ಯವಹಾರಗಳೂ ವಾಗ್ದಾನ ಮತ್ತು ಭರವಸೆಗಳ ಆಧಾರದಲ್ಲೇ ನಡೆಯುತ್ತವೆ. ಅವನು ಮಾನವರನ್ನು 
ವೈಯಕ್ತಿಕವಾಗಿ ಅಥವಾ ಸಾಮೂಹಿಕವಾಗಿ ತಪ್ಪು ಮಾರ್ಗದ ಕಡೆಗೆ ಒಯ್ಯಬೇಕೆಂದು ಇಚ್ಛಿಸಿದಾಗ ಅವರ ಮುಂದೆ ಮೋಸದ 
ಜಾಲವನ್ನು ಹರಡುತ್ತಾನೆ. ಅವನು ಕೆಲವರಿಗೆ ಖಾಸಗಿ ಸುಖಭೋಗಗಳ ಹಾಗೂ 'ಸಾಫಲ್ಕದ ಭರವಸೆ, ಕೆಲವರಿಗೆ ಅವರ ಜನಾಂಗದ 
ಉತ್ಸಾನದ ಆಶೆ, ಇನ್ನು ಕೆಲವರಿಗೆ ಮಾನವಕುಲದ ಕಲ್ಮಾಣದ ಆಮಿಷ, ಮತ್ತೆ ಕೆಲವರಿಗೆ ಸತ್ಕದ ಅತ್ಕುನ್ನತ ಮಟ್ಟಕ್ಕೆ 
ತಲಪಿರುವೆವೆಂಬ ಸಮಾಧಾನ, ಬೇರೆ ಕೆಲವರಿಗೆ ದೇವನೂ ಇಲ್ಲ ಪರಲೋಕವೂ ಇಲ್ಲ; ಕೊನೆಗೆ ಸತ್ತು ಮಣ್ಣಾಗಿ ಹೋಗಲಿಕ್ಕಿರುವುದೆಂಬ 
ನಂಬಿಕೆ ಮತ್ತೂ ಕೆಲವರಿಗೆ ಒಂದು ವೇಳೆ ಪರಲೋಕವೆಂಬುದು ಇದ್ದರೂ ಅಲ್ಲಿಯ ಹಿಡಿತದಿಂದ ಇಂತಿಂತಹವರ ಕೃಷಾಕಟಾಕ್ಟ 
ಮೂಲಕ ತಪ್ಪಿಸಿಕೊಳ್ಳಬಹುದು ಎಂಬ ಪೊಳ್ಳು ಭರವಸೆಯನ್ನು ನೀಡುತ್ತಾನೆ. ಹೀಗೆ ಯಾರು ಯಾವ ಆಶ್ವಾಸನೆಯಿಂದ 
ಮೋಸಹೋಗಬಲ್ಲನೋ ಅದೇ ಆಶ್ವಾಸನೆಯನ್ನು ಮುಂದಿಟ್ಟು ಅವನು ಸಿಕ್ಕಿ ಬೀಳುವಂತೆ ಮಾಡುತ್ತಾನೆ. 


ಕಾಂಡ -5 


20 


306 : ಕುರ್‌ಆನ್‌ لہاج‎ 


و ہے8 ہے ಪ 2೨‏ ]2 ,7 3 2 مر داد مظ۶د ہل 
Ces itso O53‏ 


ہے 


(3 یا“‎ ಕಿ می‎ ೨ 2 > 
HSE Mas NN We IS ಹಿಯಿಷೆ 


ಸಲ 


pS لے بل ار‎ KER 


೨ 4 14 


پ 2ن 
دنہ 7و 
گا وو تق ಅಯ‏ 


26 
ہے 


1 ಈ ೨ 
eS CO 


ಹಬ 


ಅಲ್ಲ. ಇವರ ವಾಸಸ್ಥಾನವು ನರಕವಾಗಿದ್ದು ಅದರಿಂದ ರಕ್ಷಣೆ ಹೊಂದುವ ಯಾವ ವಿಧಾನವನ್ನೂ ಇವರು 
ಕಾಣಲಾರರು. ಸತ್ಕವಿಶ್ವಾಸವನ್ನಿರಿಸಿಕೊಂಡು ಸತ್ಯರ್ಮಗಳನ್ನು' ಕೈಗೊಂ೦ಡವರಿಗೆ ನಾವು ತಳಭಾಗದಲ್ಲಿ ನದಿಗಳು 
ಹರಿಯುವಂತಹ ಸ್ವರ್ಗೋದ್ಯಾನಗಳಲ್ಲಿ ಪ್ರವೇಶ ಕೊಡುವೆವು. ಅವರು ಅಲ್ಲಿ ಸದಾಕಾಲ ವಾಸಿಸುವರು. ಇದು 
ಅಲ್ಲಾಹನ ದಿಟವಾದ ವಾಗ್ದಾನ. ಅಲ್ಲಾಹನಿಗಿಂತ ಅಧಿಕ ಸತ್ಯವಂತನು ಇನ್ನಾರಿದ್ದಾನೆ. ۱ 

(123-126) ಕರ್ಮಗಳ ಪರಿಣಾಮವು ನಿಮ್ಮ ಆಶೋತ್ಸ ರಗಳನ್ನಾಗಲಿ, ಗ್ರಂಥದವರ ಆಶೋತ್ತರಗಳನ್ನಾಗಲಿ 
ಹೊಂದಿಕೊಂಡಿರುವುದಿಲ್ಲ- ಕೆಡುಕು ಯಾರು ಮಾಡಿದರೂ ಅದರ ಫಲವನ್ನು ಅವನು ಪಡೆದೇ ಶೀರುವನು 
ಮತ್ತು ಅವನು ಅಲ್ಲಾಹನ ಎದುರು ಯಾರನ್ನೂ ತನ್ನ ರಕ್ಟಕ ಮಿತ್ರನನ್ನಾಗಿಯೂ ಸಹಾಯಕನನ್ನಾಗಿಯೂ 
ಹೊಂದಲಾರನು. ಪುರುಷನಿರಲಿ ಸ್ವೀ ಇರಲಿ ಸತ್ಯರ್ಮ ಮಾಡುವವರು ಸತ್ಯವಿಶ್ವಾಸಿಗಳಾಗಿದ್ದರೆ ಇಂತಹವರೇ 

ಸ್ವರ್ಗದಲ್ಲಿ ಪ್ರವೇಶ ಪಡೆಯುವರು. ಕಿಂಚಿತ್ತೂ ಇವರ ಹಕ್ಕುಚ್ಛುತಿಯಾಗಲಾರದು. ಅಲ್ಲಾಹನಿಗೆ ಶರಣುಹೋಗಿ 
ಸುನೀತನಾಗಿ ಏಕನಿಷ್ಠೆಯಿಂದ ಇಬ್‌ರಾಹೀಮರ - ಅಲ್ಲಾಹನು ತನ್ನ ಮಿತ್ರನಾಗಿಸಿಕೊಂಡ ಆ ಇಬ್‌ರಾಹೀಮರ- 
ಸಂಪ್ರದಾಯವನ್ನನಮುಸರಿಸುವವನಿಗಿಂತ ಉತ್ತಮವಾದ ಜೀವನ ಪದ್ಧತಿ ಇನ್ನಾರದ್ದಾಗಿರಲು ಸಾಧ್ಯ? ಭೂಮಿ- 
ಆಕಾಶಗಳೆಲ್ಲವೂ ಅಲ್ಲಾಹನದು.' ಅಲ್ಲಾಹನು ಸಮಸ್ತ ವಸ್ತುಗಳನ್ನು ಆವರಿಸಿಕೊಂಡಿದ್ದಾನೆ.'! 

150. ಅರ್ಥಾತ್‌- ಅಲ್ಲಾಹನ ಮುಂದೆ ಶರಣಾಗತನಾಗುವುದು ಹಾಗೂ ಅಹಂಭಾವ ಸ್ವೇಚ್ಛಾಚಾರಗಳಿಂದ ದೂರವಿರುವುದು. 
ಇವು ಸತ್ಯಪೂರ್ಣವಾಗಿರುವುದರಿಂದಲೇ, ಇವು ಅತ್ಯುತ್ತಮ ಮಾರ್ಗಗಳು, ಅಲ್ಲಾಹನು ಅಖಿಲ ವಿಶ್ವ ಮತ್ತು ಅದರೊಳಗಿರುವ 
ಸಕಲ ಸಾಧನಗಳ ಮಾಲಕನಾಗಿರುವಾಗ ಅವನ ದಾಸ್ಕಾರಾಧನೆಯಲ್ಲೇ ತೃಪ್ತಿ ಪಟ್ಟು ಉದ್ದಟತನವನ್ನು ತ್ಯಜಿಸಿಬಿಡಬೇಕಾದುದೂ 
ಮಾನವನಿಗೆ ಸೂಕ್ತವೆನಿಸಿದ ನಿಲುಮೆ. 

151. ಅರ್ಥಾತ್‌- ಮಾನವನು ಅಲ್ಲಾಹನ ಮುಂದೆ ಶಿರಬಾಗದಿದ್ದರೆ ಹಾಗೂ ಉದ್ಧಟಿತನದಿಂದ ದೂರ ಸಿರಿಯದಿದ್ದರೆ ಅವನು 


4. ಅನ್ನಾ ۱ ۱ 307 


00 4 پ2 کے ا لیے‎ ٦د‎ TAY A ضا‎ «V4 dN ہے‎ 
[SES SDSS IES 
1 3 0 EE ہے وھ بی مود ہے‎ TEEN 
Bh AA SES YOKE SESS 
೨2 L4G 2 ಶರ PANN دہ کت‎ AR 
AEE ان‎ 1 OME کات یہ‎ MOS Ps مَاتَفْعَلذا‎ . 


(27) ಜನರು ನಿಮ್ಮೊಡನೆ ಸ್ತ್ರೀಯರ ವಿಷಯದಲ್ಲಿ 'ಫತ್ವಾ'(ಧರ್ಮವಿಧಿ) ಕೇಳುತ್ತಾರೆ.' ಹೇಳಿರಿ:- 
"ಅಲ್ಲಾಹನು ನಿಮಗೆ ಅವರ ವಿಷಯದಲ್ಲಿ 'ಧರ್ಮನವಿಧಿ' ನೀಡುತ್ತಾನೆ ಮತ್ತು ಜೊತೆಗೇ ನಿಮಗೆ ಈ ಗ್ರಂಥದಲ್ಲಿ 
ಮುಂಚಿನಿಂದಲೇ ತಿಳಿಸಿರುವ ಆಜ್ಞೆಗಳನ್ನೂ ನೆನಪಿಗೆ ತಂದುಕೊಡುತ್ತಾನೆ.' ಅರ್ಥಾತ್‌ - ನೀವು ನಿಶ್ಚಿತ 
ಹಕ್ಕನ್ನು! ಸಲ್ಲಿಸದ ಹಾಗೂ ನೀವು ವಿವಾಹ ಮಾಡಿಕೊಳ್ಳಲು ಹಿಂಜರಿಯುವ (ಅಥವಾ ಅತಿಯಾಸೆಯಿಂದ 
ನೀವು ಸ್ವತಃ ಅವರೊಂದಿಗೆ ವಿವಾಹ ಮಾಡಲು ಬಯಸುವ)! ಅನಾಥ ಹೆಣ್ಮಕ್ಕಳ ಬಗೆಗಿರುವ ಆಜ್ಞೆಗಳನ್ನು 
ಮತ್ತು ದುರ್ಬಲ کاو ند‎ ಬಗೆಗಿರುವ ಆಜ್ಞೆಗಳನ್ನು (ನೆನಪಿಗೆ ತಂದುಕೊಡಲಾಗುತ್ತದೆ.) ಅನಾಥರೊಂದಿಗೆ 
ನ್ಯಾಯದಿಂದ ವರ್ತಿಸಬೇಕೆಂದು ಅಲ್ಲಾಹನು ನಿಮಗೆ ಬೋಧಿಸುತ್ತಾನೆ. ನೀವು ಮಾಡುವ ಒಳಿತುಗಳು ಅಲ್ಲಾಹನ 
ತಿಳುವಳಿಕೆಗೆ ಬಾರದಿರಲಾರವು" 


ಅಲ್ಲಾಹನ ಹಿಡಿತದಿಂದ ತಪ್ಪಿಸಿಕೊಂಡು ಎಲ್ಲೂ ಓಡಿ ಹೋಗಲಾರ. ಅಲ್ಲಾಹನ ಸಾಮರ್ಥ್ಯವು ಅವನನ್ನು. ಎಲ್ಲ ದಿಕ್ಕುಗಳಿಂದಲೂ 
ಸುತ್ತುಗಟ್ಟಿಕೊಂಡಿದೆ. (Me 

152. ಜನರು ಸ್ತ್ರೀಯರ ಬಗ್ಗೆ ಯಾವ ವಿಷಯದಲ್ಲಿ ಧರ್ಮವಿಧಿ. ಕೇಳುತ್ತಿದ್ದರೆಂಬುದು ವಿವರಿಸಿಲ್ಲ. ಆದರೂ ಮುಂದೆ 
128ರಿಂದ 130ರ ವರೆಗಿನ ಸೂಕ್ತಗಳಲ್ಲಿ ನೀಡಲಾಗಿರುವ ವಿಧಿಯಿಂದ ಪ್ರಶ್ನೆ ಏನಾಗಿತ್ತೆಂಬುದು ತಿಳಿದುಬರುತ್ತದೆ. 

153. ಇದು ಧಾರ್ಮಿಕವಿಧಿ ತಿಳಿದುಕೊಳ್ಳಲಿಕ್ಕಾಗಿ ಕೇಳಲಾಗಿದ್ದ ಮುಖ್ಯ ಪ್ರಶ್ನೆಗೆ ಉತ್ತರವಲ್ಲ. ಜನರ ಪ್ರಶ್ನೆಯ ಕಡೆಗೆ 
ಗಮನಿಸುವುದಕ್ಕೆ ಮುಂಚೆ ಅಲ್ಲಾಹನು, ತಾನು ಇದೇ ಅಧ್ಯಾಯದ ಪ್ರಾರಂಭದಲ್ಲಿ ಸಾಮಾನ್ಯವಾಗಿ ಅನಾಥ ಮಕ್ಕಳ ಕುರಿತು ಮತ್ತು 
ಮುಖ್ಯವಾಗಿ ಅನಾಥ ಹೆಣ್ಣು ಮಕ್ಕಳ ಕುರಿತು ನೀಡಿರುವ ಆದೇಶಗಳ ಪಾಲನೆಯ ಬಗ್ಗೆ ಇನ್ನೊಮ್ಮೆ ಒತ್ತು ಕೊಟ್ಟಿರುವನು. ಅಲ್ಲಾಹನ 
ದೃಷ್ಟಿಯಲ್ಲಿ ಅನಾಥರ ಹಕ್ಕಿಗೆ ಎಷ್ಟು ಹೆಚ್ಚಿನ ಮಹತ್ವವಿದೆಯೆಂಬುದು ಇದರಿಂದ ತಿಳಿದು ಬರುತ್ತದೆ. 

154, "ಅನಾಥರೊಂದಿಗೆ ನ್ಯಾಯವಾಗಿ ನಡೆದುಕೊಳ್ಳಲು ಸಾಧ್ಯವಾಗದು ಎಂಬ ಆಶಂಕೆ ನಿಮಗಿದ್ದರೆ, ನಿಮಗೆ ಮೆಚ್ಚಿದ 
ಸ್ತ್ರೀಯರ......” (ಅನ್ನಿಸಾ ಅಧ್ಯಾಯದ 3ನೇ ಸೂಕ್ತ) ಎಂಬ ಸೂಕ್ತದ ಕಡೆಗೆ ಸೂಚನೆ. 

155. 'ತರ್‌ಗಬೂನ ಅನ್‌ ತನ್‌ಕಿಹೂಹುನ್ನ' ಎಂಬುದಕ್ಕೆ 'ನೀವು ಅವರೊಂದಿಗೆ ವಿವಾಹ ಮಾಡಿಕೊಳ್ಳುವ ಬಯಕೆಯನ್ನಿರಿಸುತ್ತೀರಿ" 
ಎಂದು ಅರ್ಥ ಬರುತ್ತದೆ. "ನೀವು ಅವರೊಂದಿಗೆ ವಿವಾಹ ಮಾಡಿಕೊಳ್ಳುವುದನ್ನು ಇಷ್ಟ ಪಡುವುದಿಲ್ಲ" ಎಂದೂ ಅರ್ಥ ಬರುತ್ತಃ ದೆ. 
ಹ. ಆಯಿಶಾರು(ರ) ಇದನ್ನು ವಿವರಿಸುತ್ತ ಹೀಗೆ ಹೇಳಿರುವರು: "ಅನಾಥ ಹೆಣ್ಣು ಮಕ್ಕಳನ್ನು ತಮ್ಮ ಸಂರಕ್ಷಣೆಯಲ್ಲಿ ಇಟ್ಟುಕೊಂಡಿದ್ದ 
ಕೆಲವು ಮಂದಿಯ ವಶದಲ್ಲಿ ಆ ಮಕ್ಕಳ ಮಾತಾಪಿತರು ಬಿಟ್ಟು ಹೋಗಿದ್ದ ಸಂಪತ್ತು ಇರುತ್ತಿತ್ತು. ಅವರು ಆ ಬಾಲಿಕಿಯರ 
ಮೇಲೆ ನಾನಾ ರೀತಿಯ ಅತ್ಕಾಚಾರಗಳನ್ನೆಸಗುತ್ತಿದ್ದರು. ಹುಡುಗಿಯು ಐಶ್ವರ್ಯವುಳ್ಳವಳಾಗಿರುವುದರೊಂದಿಗೆ ರೂಪವತಿಯೂ 
ಆಗಿದ್ದರೆ ಸ್ವತಃ ಅವಳೊಂದಿಗೆ ವಿವಾಹ ಮಾಡಿಕೊಂಡು ಮಹ್ರ್‌(ವಿವಾಹಧನ) ಮತ್ತು ಜೀವನ ವೆಚ್ಚವನ್ನು ಕೊಡದೆಯೇ ಅವಳ 
ಸೊತ್ತನ್ನೂ ಸೌಂದರ್ಯವನ್ನೂ ಉಪಯೋಗಿಸಿಕೊಳ್ಳ ಬಯಸುತ್ತಿದ್ದರು. ಅವಳು ಕುರೂಪಿಯಾಗಿದ್ದರೆ "ಅವಳನ್ನು ಸ್ವತಃ 
ವಿವಾಹವಾಗುತ್ತಿರಲಿಲ್ಲ. ಮುಲದೆ ಹಕ್ಕನ್ನು ಕೇಳತಕ್ಕ ಉತ್ತರಾಧಿಕಾರಿ ಜನಿಸಬಾರದೆಂದು ಬಗೆದು ಇನ್ನೊಬ್ಬನನ್ನು ವಿವಾಹವಾಗಲೂ 
ಬಿಡುತ್ತಿರಲಿಲ್ಲ." ವ 

156. ಇದೇ ಅಧ್ಯಾಯದ ಆರಂಭದ ಎರಡು ರುಕೂಲ್‌ಗಳಲ್ಲಿ ಅನಾಥರ ಹಕ್ಕು ಬಾಧ್ಯತೆಗಳ ಕುರಿತು ಕೊಟ್ಟಿರುವ ಆದೇಶಗಳ 
ಕಡೆಗೆ ಸೂಚನೆ ನೀಡಲಾಗಿರುತ್ತದೆ. ' k 


"ಕಾಂಡ -5 


308 : : - ಕುರ್‌ಆನ್‌ ವ್ಯಾಖ್ಕಾನ 


ES ST رہ ےن شر‎ 333% ೨೩ 
CSS ESI MONSON LLL 
2 BYLINE ೨೨ 
OLN LEMOS SINS) PO SVS) 
(128-134) ಓರ್ವ ಸ್ರೀಗೆ'7 ತನ್ನ ಪತಿಯಿಂದ ದುರ್ವರ್ತನೆ ಅಥವಾ ನಿರ್ಲಕ್ಟ್ಯದ ಭಯವಿದ್ದರೆ, ಪಶಿ 
ಮತ್ತು ಪತ್ನಿ (ಕೆಲವು ಹಕ್ಕು ಬಾಧ್ಯತೆಗಳ ತಾರತಮ್ಯಗಳೊಂದಿಗೆ) ಪರಸ್ಪರ ಸಂಧಾನ ಮಾಡಿಕೊಳ್ಳುವುದರಲ್ಲಿ 
ದೋಷವಿಲ್ಲ. ಹೇಗಿದ್ದರೂ ಸಂಧಾನವೇ ಅತ್ಕುತ್ತಮ.'* ಹೃದಯಗಳು ಸಂಕುಚಿತ 'ಭಾವದ ಕಡೆಗೆ ಬೇಗನೆ 
ವಾಲುತ್ತವೆ.'? ಆದರೆ ನೀವು ಸೌಜನ್ಯ ಹಾಗೂ ದೇವಭಯದೊಂದಿಗೆ ವರ್ತಿಸಿದರೆ, ಅಲ್ಲಾಹನು ನಿಮ್ಮ ಈ 
ವರ್ತನೆಯ ಬಗ್ಗೆ ಪ್ರಜ್ಞಾಹೀನನಾಗಿರಲಾರನೆಂಬುದನ್ನು ಖಾತ್ರಿಯಾಗಿ ತಿಳಿದುಕೊಳ್ಳಿರಿ.'ಅ ಪತ್ನಿಯರ ನಡುವೆ 


157. ಧರ್ಮವಿಧಿಯ ಬಗ್ಗೆ ಕೇಳಿದ ಮುಖ್ಯ ಪ್ರಶ್ನೆಗೆ ಉತ್ತರವು ಇಲ್ಲಿಂದ ಆರಂಭವಾಗುತ್ತದೆ. ಇದರ ಉತ್ತರವನ್ನು 
ತಿಳಿಯುವುದಕ್ಕಿಂತ ಮುಂಚೆ ಪ್ರಶ್ನೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾದುದು ಅಗತ್ಯ, ಅಜ್ಞಾನ ಕಾಲದಲ್ಲಿ ಪುರುಷನು ಸಾಕಷ್ಟು 
ಸಂಖೆಯಲ್ಲಿ .ವಿವಾಹ ಮಾಡಿಕೊಳ್ಳಲು ಸ್ವತಂತ್ರನಾಗಿದ್ದನು. ಅಷ್ಟು ಮಂದಿ ಪತ್ನಿಯರ ಬಗ್ಗೆ ಯಾವುದೇ ಹಕ್ಕು ಬಾಧ್ಯತೆಗಳು 
ನಿಶ್ಚಯಿಸಲ್ಪಟ್ಟಿರಲಿಲ್ಲ. ಅನ್ನಿಸಾ ಅಧ್ಯಾಯದ ಆರಂಭದ ಸೂಕ್ತಗಳು ಅವತೀರ್ಣಗೊಂಡಾಗ ಈ ಸ್ವಾತಂತ್ರ್ಯದ ಮೇಲೆ ಎರಡು 
ವಿಧದ ನಿರ್ಬಂಧಗಳು ಹೇರಲ್ಪಟ್ಟವು: We 

1) ಪತ್ನಿಯರ ಸಂಖ್ಯೆಯನ್ನು ಹೆಚ್ಚೆಂದರೆ ನಾಲ್ಕು ಎಂದು ಸೀಮಿತಗೊಳಿಸಲಾಯಿತು. 2) ಒಂದಕ್ಕಿಂತ ಹೆಚ್ಚು ಪತ್ನಿಯರನ್ನು 
ಇರಿಸಿಕೊಳ್ಳಲು ಅದ್ದ್‌(ನ್ಯಾಯಪಾಲನೆ)ನ ಶರತ್ತು ಹೇರಲಾಯಿತು. ಈಗ, ಒಬ್ಬನ ಪಶ್ನಿಯು ಬಂಜೆ ಅಥವಾ ,3ھ‎ ರೋಗಿಯಾಗಿದ್ದರೆ 
ಅಥವಾ ದಾಂಪತ್ಯ ಸಂಪರ್ಕಕ್ಕೆ ಅಯೋಗ್ಕಳಾಗಿದ್ದರೆ, ಆ ಪಶಿಯು ಎರಡನೆಯ ಪಶ್ನಿಯನ್ನು ವಿವಾಹ ಮಾಡಿ ತಂದಾಗ ಅವನು 
ಇಬ್ಬರೊಡನೆಯೂ ಕಡ್ಡಾಯವಾಗಿ ಏಕ ರೀತಿಯ ಒಲವನ್ನೇ ಇರಿಸಬೇಕೆ? ಇಬ್ಬರನ್ನೂ ಸಮಾನವಾಗಿಯೇ ಪ್ರೀತಿಸಬೇಕೆ? ಶಾರೀರಿಕ 
ಸಂಬಂಧಗಳ ವಿಷಯದಲ್ಲೂ ಸಮಾನತೆ ಪಾಲಿಸಬೇಕೆ? ಹಾಗೆ ಮಾಡದಿದ್ದರೆ 'ಅದ್ದ್‌' ಎಂಬ ಶರತ್ತಿನ ಪ್ರಕಾರ ಅವನು ಎರಡನೆಯ 
ವಿವಾಹ ಮಾಡುವುದಕ್ಕೆ ಮುಂಚೆ ಮೊದಲಿನವಳನ್ನು ಬಿಟ್ಚುಬಿಡಬೇಕೆ? ಪ್ರಥಮ ಪತ್ನಿಯು ತಾನಾಗಿ ಬೇರ್ಪಡಲು ಇಚ್ಛಿಸದಿದ್ದರೆ, 
ಆ ಉಪೇಕ್ಸಿತ ಪತ್ನಿಯು ತನ್ನ ಕೆಲವು ಹಕ್ಕುಗಳನ್ನು ಬಿಟ್ಟುಕೊಟ್ಟು ಪತಿಯು ತನಗೆ ತಲಾಕ್‌ ಕೊಡದಿರುವಂತೆ ಒಲಿಸಿಕೊಳ್ಳಲು 
ಅವಕಾಶವಿದೆಯೇ? ಹೀಗೆ ಮಾಡುವುದು 'ಅದ್ದ್‌'ನ ಶರತ್ತಿಗೆ ವಿರುದ್ಧವಾಗಲಾರದಷ್ಟೇ? ಎಂಬಿತ್ಯಾದಿ ಪ್ರಶ್ನೆಗಳುಂಟಾದುವು. ಈ 
ಸೂಕ್ತಗಳಲ್ಲಿ ಅವುಗಳನ್ನೇ ಉತ್ತರಿಸಲಾಗಿರುತ್ತದೆ. 

158. ತಲಾಕ್‌ ಅಥವಾ ವಿವಾಹ ವಿಚ್ಛೇದನಕ್ಕಿಂತ ಈ ರೀತಿ ಪರಸ್ಪರ ಸಂಧಾನ ಮಾಡಿಕೊಂಡು ಸ್ತ್ರೀಯು ಯಾವ 
ಪತಿಯೊಂದಿಗೆ ತನ್ನ ಜೀವಮಾನದ ಒಂದು ಭಾಗವನ್ನು ಸವೆಸಿರುವಳೋ ಅದೇ ಪತಿಯೊಂದಿಗೆ ಬಾಳುವುದು ಉತ್ತಮ. 

159. ಪತಿಯ ಉಪೇಕ್ಷೆಗೆ ತನ್ನಲ್ಲೇ ಇರುವ್ನ ಕಾರಣಗಳನ್ನು ಸ್ತ್ರೀಯು ಸ್ವತಃ ಮನಗಾಣುತ್ತಿದ್ದರೂ ಪಠಿಯು ತನ್ನ ಒಲವಿನ 
ಪತ್ನಿಯೊಂದಿಗೆ ಇರಿಸುವಂತಹ ವ್ಯವಹಾರವನ್ನೇ ತನ್ನೊಂದಿಗೂ ಇರಿಸಬೇಕೆಂದು ಬಯಸುವುದು ಸ್ತ್ರೀಯ ಕಡೆಯ ಸಂಕುಚಿತ ಭಾವ 
ಪತ್ನಿಯು ಉಪೇಕ್ಟಣೀಯಳಾಗಿದ್ದರೂ ಆಕೆಯು ತನ್ನೊಂದಿಗೇ ಬಾಳುವೆ ನಡೆಸಲಿಚ್ಛಿಸುವಾಗ ಅವಳನ್ನು ದಬಾಯಿಸಲು ಪ್ರಯತ್ನಿಸಿ 
. ಅವಳ ಹಕ್ಕು ಬಾಧ್ಯತೆಗಳನ್ನು ಅಸಹನೀಯ ಮಟ್ಟಕ್ಕೆ ಮೊಟಕುಗೊಳಿಸುವುದು ಪುರುಷನ ಕಡೆಯ ಸಂಕುಚಿತಭಾವ. 

160. ಅಲ್ಲಾಹನು ಇಂತಹ ವಿಷಯಗಳಲ್ಲಿ ತನ್ನ ಸಾಮಾನ್ಯ ರೂಢಿಯಾಗಿರುವಂತೆ ಇಲ್ಲಿಯೂ ಪುರುಷನ ಔದಾರ್ಯ 


ಕಾಂಡ-5 


MEAG 


تتھ 


ER is sz hE NTT 
NSIS LS Op SLY OSS) Boi SEs 


ಸರ್ವಸಂಪೂರ್ಣ ನ್ಯಾಯ ಪಾಲಿಸಲು ನಿಮ್ಮಿಂದ ಸಾಧ್ಯವಾಗದು. ನೀವು ಇಚ್ಛಿಸಿದರೂ ಅದು ನಿಮ್ಮಿಂದ 
ಸಾಧ್ಯವಾಗದು. ಆದುದರಿಂದ ಒಬ್ಬ ಪತ್ನಿಯು ಅತ್ತ ಜೋತಾಡಿ ಕೊಂಡಿರುವಂತೆ ಬಿಟ್ಟು ಇನ್ನೊಬ್ಬಳ ಕಡೆಗೇ 
ವಾಲಿಬಿಡಬೇಡಿರಿ.' (ದೇವ ಶಾಸನೋದ್ದೇಶವನ್ನು ಪೂರೈಸಲು ಇಷ್ಟು ಸಾಕು) ನೀವು ನಿಮ್ಮ ವರ್ತನೆಯನ್ನು 
ಸರಿಯಾಗಿಟ್ಟುಕೊಂಡರೆ, ಮತ್ತು ಅಲ್ಲಾಹನಿಗೆ ಭಯಪಟ್ಟುಕೊಂಡಿದ್ದರೆ ಅಲ್ಲಾಹನು ಕ್ಲಮಿಸುವವನೂ 
ಕರುಣಾನಿಧಿಯೂ ಆಗಿರುತ್ತಾನೆ. ! ಆದರೆ ದಂಪತಿಗಳು ಪರಸ್ಪರ ಬೇರ್ಪಟ್ಟೇ ಬಿಟ್ಟರೆ ಅಲ್ಲಾಹನು ತನ್ನ ಅಪಾರ 
ಮಹಿಮೆಯಿಂದ ಒಬ್ಬರನ್ನು ಇನ್ನೊಬ್ಬರಿಂದ ನಿರಪೇಕ್ಷೆರನ್ನಾಗಿ ಮಾಡಿಬಿಡುವನು. ಅಲ್ಲಾಹನ ಆಶ್ರಯವು دہ‎ 


ಭಾವನೆಯನ್ನೇ ಪ್ರಚೋದಿಸಿರುತ್ತಾನೆ. ಸ್ತ್ರೀಯ ಬಗ್ಗೆ ಒಲವಿಲ್ಲ; ದಿದ್ದರೂ ದೀರ್ಪ ಕಾಲದಿಂದ ತನ್ನ ಜೊತೆ ಸಹಬಾಳುವೆ 
ನಡೆಸಿಕೊಂಡವಳೊಂದಿಗೆ ಸೌಜನ್ಯದಿಂದ ವರ್ತಿಸಬೇಕೆಂದೂ ತನ್ನನ್ನು ಭಯಪಡಬೇಕೆಂದೂ ಅಲ್ಲಾಹನು ಪುರುಷರನ್ನು ಎಚ್ಚರಿಸಿರುತ್ತಾನೆ. 
ಏಕೆಂದರೆ ಮಾನವನಲ್ಲಿರುವ ದೋಷಗಳಿಗಾಗಿ ಅವನ ಮೇಲಿಂದ ಅಲ್ಲಾಹನು ತನ್ನ ಕೃಪಾಕಟಾಕ್ಟವನ್ನು ಸರಿಸಿಬಿಟ್ಟರೆ ಅವನಿಗೆ 
ಜಗತ್ತಿನಲ್ಲಿ ಬೇರೆಲ್ಲಿಯೂ ನೆಲೆಯಿಲ್ಲದಂತಾಗುವುದು. 7 

161. ತಾತ್ಸರ್ಯವೇನೆಂದರೆ, ಒಬ್ಬ ಪುರುಷನು ಎಲ್ಲ ಕಾಲಗಳಲ್ಲೂ ಎಲ್ಲ ಸ್ಲಿತಿಗಳಲ್ಲೂ ಇಬ್ಬರು ಅಥವಾ ಹೆಚ್ಚು ಮಂದಿ 
ಪತ್ನಿಯರೊಂದಿಗೆ ಸಮಾನತೆಯಿಂದ ವ್ಯವಹರಿಸಲಾರ. ಒಬ್ಬಳು ರೂಪವತಿಯಾಗಿದ್ದರೆ ಇನ್ನೊಬ್ಬಳು ರೂಪವತಿಯಾಗಿರುವುದಿಲ್ಲ. 
ಒಬ್ಬಳು ಎಳೆ ಪ್ರಯದವಳಾಗಿದ್ದರೆ ಇನ್ನೊಬ್ಬಳು ಹೆಚ್ಚು ಪ್ರಯದವಳಗಿರುತ್ತಾಳೆ. ಒಬ್ಬಳು ನಿತ್ಯ ರೋಗಿಯಾಗಿದ್ದರೆ ಇನ್ನೊಬ್ಬಳು 
ಆರೋಗ್ಯವಂತಳಾಗಿರುತ್ತಾಳೆ. ಒಬ್ಬಳು ಸಿಡುಕು ಸ್ವಭಾವದವಳಾಗಿದ್ದೆರೆ ಇನ್ನೊಬ್ಬಳು ಸೌಮ್ಮ ಸ್ವಭಾವದವಳಾಗಿರುತ್ತಾಳೆ. ಇದೇ 
ರೀತಿಯಲ್ಲಿ ಇತರ ತಾರತಮ್ಮಗಳೂ ಇರಬಹುದು. ಇದರಿಂದಾಗಿ ಓರ್ವ ಪತ್ನಿಯೊಂದಿಗೆ ಸ್ವಾಭಾವಿಕವಾಗಿ ಹೆಚ್ಚು ಒಲವೂ 
ಇನ್ನೊಬ್ಬಳೊಂದಿಗೆ ಕಡಿಮೆ ಒಲವೂ ಇರಬಹುದು. ಇಂತಹ ಸ್ಥಿತಿಯಲ್ಲಿ ಪ್ರೇಮ, ಒಲವು ಮತ್ತು ದೇಹ ಸಂಬಂಧಗಳಲ್ಲಿ ಸಮಾನತೆ 
ಇರಲೇಬೇಕೆಂದು ಕಾನೂನು ವಿಧಿಸುವುದಿಲ್ಲ. ನೀವು ಒಲವಿಲ್ಲದಿದ್ದರೂ ಒಬ್ಬಳನ್ನು ತಲಾಕ್‌ ಕೊಡದೆ, ನಿಮ್ಮ ಸ್ವಂತ 
ಇಚ್ಛೆಯಿಂದಾಗಲಿ ಅವಳ ಇಚ್ಛೆಯಿಂದಾಗಲಿ ಪತ್ನಿಯ ನೆಲೆಯಲ್ಲೇ ಇರಗೊಡಿಸುವುದಾದಲ್ಲಿ ಅವಳನ್ನು ಕಾರ್ಯತಃ ಪತಿಹೀನಳಂತೆ 
ಮಾಡಿಬಿಡುವಷ್ಟು ಅವಳೊಂದಿಗೆ ಸಂಬಂಧ ಕಡಿದುಕೊಳ್ಳಬೇಡಿರಿ. ಇಂತಹ ಸ್ಥಿತಿಯಲ್ಲಿ ಒಬ್ಬ ಪತ್ನಿಗಿಂತ ಇನ್ನೊಬ್ಬ ಪತ್ನಿಯ ಕಡೆಗೆ 
ಅಧಿಕ ಒಲವಿರುವುದು ಸ್ವಾಭಾವಿಕವೇ. ಆದರೆ ಅವಳಿಗೆ ಗಂಡನೇ ಇಲ್ಲವೆಂಬಂತೆ, ಅವಳು ಜೋತಾಡಿಕೊಂಡಿರುವಂತೆ ಆಗಬಾರದು. 

ಕುರ್‌ಆನ್‌ ಒಂದು ಕಡೆ ನ್ಯಾಯಪಾಲನೆಯ ಶರತ್ತಿನೊಂದಿಗೆ ಬಹುಪತ್ನಿತ್ವಕ್ಕೆ ಅನುಮತಿ ಕೊಡುತ್ತದೆ. ಇನ್ನೊಂದು ಕಡೆ 
ಸಂಪೂರ್ಣ ನ್ಯಾಯಪಾಲನೆಯು ಅಸಾಭ್ಯವೆಂದು ಹೇಳುವ ಮೂಲಕ ಬಹುಪತಶ್ನಿತ್ವದ ಅನುಮತಿಯನ್ನು ಕಾರ್ಯತಃ ವಜಾಗೊಳಿಸುತ್ತದೆ 
ಎಂದು ಈ ಸೂಕ್ತದಿಂದ ಕೆಲವರು ಅರ್ಥಮಾಡಿಕೊಳ್ಳುತ್ತಾರೆ. ಆದರೆ ಹೀಗೆ ಅರ್ಥಮಾಡಿಕೊಳ್ಳಲು ಈ ಸೂಕ್ತದಲ್ಲಿ ಅವಕಾಶವೇ 
ಇಲ್ಲ. "ಪತ್ನಿಯರ ನಡುವೆ ಸಂಪೂರ್ಣ ನ್ಯಾಯ ಪಾಲಿಸಲು ನಿಮ್ಮಿಂದ ಸಾಧ್ಯವಾಗದು" ಎಂದಷ್ಟೇ ಹೇಳಿ ಮುಗಿಸಿ ಬಿಡುತ್ತಿ ದ್ದರೆ 
ಅಂತಹ ಅಭಿಪ್ರಾಯಕ್ಕೆ ಎಡೆಯಿತ್ತು. ಆದರೆ ಅದರ ಅನಂತರವೇ "ಆದುದರಿಂದ ಒಬ್ಬಳ ಕಡೆಗೇ ಸಂಪೂರ್ಣ ವಾಲಿ ಬಿಡಬೇಡಿರಿ" 
ಎಂಬ ಮಾತಿರುವುದರಿಂದ ಕ್ರೈಸ್ತ ಯೂರೋಪಿಯನರ ಹಿಂಬಾಲಕರು ಕಟ್ಟುವಂತಹ ಅರ್ಥ ಕಟ್ಟಲು ಇಲ್ಲಿ ಅವಕಾಶವೇ ಇಲ್ಲವಾಗಿದೆ. 

162. ಅರ್ಥಾತ್‌- ನೀವು ಉದ್ದೇಶಪೂರ್ವಕವಾಗಿ ಅನ್ಯಾಯವೆಸಗಿದ್ದು ನ್ಯಾಯ ಪ್ರಕಾರವೇ "ವ್ಯವಹರಿಸಲು 
ಪ್ರಯತ್ನಿಸುತ್ತಿರುವಿರಾದರೆ, ಸಹಜ ಕಾರಣಗಳಿಂದಾಗಿ ಅನಿವಾರ್ಯವಾಗಿ ನಿಮ್ಮಿಂದ ಲೋಪದೋಷಗಳು ಸಂಭವಿಸಿಬಿಟ್ಟರೂ 
ಅವುಗಳನ್ನು ಅಲ್ಲಾಹನು دہع‎ ಬಿಡುವನು. 


ಕಾಂಡ-5 


310 ಕುರ್‌ಆನ್‌ ವ್ಯಾಖ್ಯಾನ 


AT SS --- SEN کا یتو اب‎ & 


ವಿಶಾಲವಾಗಿದೆ ಮತ್ತು ಅವನು ಮಹಾಧೀಮಂತನೂ ಆಗಿರುತ್ತಾನೆ. ಭೂಮಿ-ಆಕಾಶಗಳಲ್ಲಿ ಇರುವುದೆಲ್ಲವೂ 
ಅಲ್ಲಾಹನ ಸೊತ್ತು. ನಾವು ನಿಮಗಿಂತ ಮುಂಚೆ ಗ್ರಂಥ ನೀಡಿದವರಿಗೆ ಕೊಟ್ಟ ಬೋಧನೆಯೂ ಈಗ ನಿಮಗೆ 
ಕೊಡುತ್ತಿರುವ ಬೋಧನೆಯೂ ಅಲ್ಲಾಹನನ್ನು ಭಯಪಟ್ಟು ವರ್ತಿಸಿರಿ ಎಂಬುದೇ ಆಗಿರುತ್ತದೆ. ಆದರೆ 
ನೀವು ನಿರಾಕರಿಸುತ್ತೀರಾದರೆ ನಿರಾಕರಿಸಿರಿ. ಭೂಮಿ-ಆಕಾಶಗಳ ಸಕಲ ವಸ್ತುಗಳ ಒಡೆಯನು ಅಲ್ಲಾಹನೇ 
ಆಗಿರುತ್ತಾನೆ ಮತ್ತು ಅವನು ನಿರಪೇಕ್ಷನು; ಸ್ವಯಂ ಸ್ತುತ್ಯರ್ಹನು. ಹೌದು; ಆಕಾಶಗಳಲ್ಲಿರುವ ಮತ್ತು 
ಭೂಮಿಯಲ್ಲಿರುವ ಸಮಸ್ತ ವಸ್ತುಗಳ ಒಡೆಯ ಅಲ್ಲಾಹನೇ, ಕಾರ್ಯ ನಿರ್ವಹಣೆಗೆ. ಅವನೇ "ಸಾಕು. 
ಆತನಿಚ್ಛಿಸಿದರೆ ನಿಮ್ಮನ್ನು ಸರಿಸಿ ನಿಮ್ಮ ಸ್ಥಾನದಲ್ಲಿ ಇತರರನ್ನು ತರುವನು. ಅವನು ಇದಕ್ಕೆ ಸಂಪೂರ್ಣ 
ಸಾಮರ್ಥ್ಯ ಹೊಂದಿರುತ್ತಾನೆ. ಕೇವಲ ಐಹಿಕ ಪ್ರತಿಫಲವನ್ನು ಬಯಸುವಾತನು- ಅಲ್ಲಾಹನ ಬಳಿ ಐಹಿಕ 
ಪ್ರಶಿಫಲವೂ ಇದೆ, ಪಾರಲೌಕಿಕ ಪ್ರಶಿಫಲವೂ ಇದೆ ಎಂಬುದನ್ನು ತಿಳಿದಿರಬೇಕು. ಅಲ್ಲಾಹನು ಸರ್ವಶ್ರುತನೂ 
ಸವಿವೀಕ್ಷಕನೂ ಆಗಿರುತ್ತಾನೆ.'9 


163. ಸಾಮಾನ್ಯವಾಗಿ ಅಲ್ಲಾಹನು ಕಾನೂನಿಗೆ ಸಂಬಂಧಿಸಿದ ವಿಧಿಗಳನ್ನು ವಿವರಿಸಿದ ಬಳಿಕ ಹಾಗೂ ಮುಖ್ಯವಾಗಿ ಸಾಮಾಜಿಕ 
ಮತ್ತು ನಾಗರಿಕ ಕ್ಷೇತ್ರಗಳಲ್ಲಿ, ಮಾನವನು ಹೆಚ್ಚಾಗಿ ಅತಿರೇಕವೆಸಗಿ ಬಿಡುವಂತಹ ವಿಷಯಗಳ ಸುಧಾರಣೆಗೆ ಒತ್ತು ಕೊಟ್ಟ ಬಳಿಕ 
ಕೆಲವು ಪರಿಣಾಮಕಾರಿ ವಾಕ್ಕಗಳ ಮೂಲಕ ಒಂದು ಸಂಕ್ಷಿಪ್ತ ಉಪದೇಶ ನೀಡುತ್ತಾನೆ. ಇದು ಆ ಆಜ್ಞೆಗಳ ಪಾಲನೆಗೆ ಮನಸ್ಸನ್ನು 
ಸಿದ್ಧಗೊಳಿಸಲಿಕ್ಕಾಗಿರುತ್ತದೆ. ಹಿಂದಿನ ವಾಕ್ಯಗಳಲ್ಲಿ ಸ್ತ್ರೀಯರೊಂದಿಗೆ ಮತ್ತು ಅನಾಥ ಮಕ್ಕಳೊಂದಿಗೆ ನ್ಯಾಯ ಹಾಗೂ 
ಸದ್ವರ್ತನೆಯಿಂದಿರಬೇಕೆಂದು ಆದೇಶಿಸಲಾಗಿತ್ತು. ಆದ್ದ! ರಿಂದ ಅದರೊಂದಿಗೆ ಕೆಲವು ವಿಷಯಗಳನ್ನು ಸತ್ಯವಿಶ್ವಾಸಿಗಳಿಗೆ ಮನವರಿಕೆ |" 
ಮಾಡಿ ಕೊಡುವುದೂ ಅಗತ್ಕವೆಂದೆಣಿಸಲಾಯಿತು: وف‎ 

1. ಯಾರದಾದರೂ ಅದೃಷ್ಟವನ್ನು ರೂಪಿಸುವುದೂ ಕೆಡಸುವುದೂ ನಿಮ್ಮ ಕೈಯಲ್ಲಿದ್ದು ನೀವು ಕೈಯನ್ನೆಳೆದುಕೊಂಡರೆ ಅವರಿಗೆ 
'ಮುಂದೆ ಯಾರ ಗತಿಯೂ ಇಲ್ಲವೆಂಬ ಗುಂಗಿನಲ್ಲಿ ನೀವಿರಬಾರದು. ನಿಮ್ಮ, ಅವರ ಮತ್ತು ಎಲ್ಲರ ಅದೃಷ್ಟಗಳ. ನಿಜವಾದ 
ಒಡೆಯನು ಅಲ್ಲಾಹನಾಗಿರುತ್ತಾನೆ. ಅವನಿಗೆ ತನ್ನ ದಾಸ ಅಥವಾ ದಾಸಿಗೆ ಸಹಾಯವೊದಗಿಸಲು ನೀವೊಬ್ಬರೇ ಮಾಧ್ಯಮವಿರುವುದಲ್ಲ. 
ಭೂಮಿ-ಆಕಾಶಗಳ ಏಕೈಕ ಮಾಲಿಕನಾಗಿರುವ ಅಲ್ಲಾಹನ ಬಳಿ ಅನಂತ ಹಾಗೂ ಅಪಾರ ಸಾಧನಾನುಕೂಲತೆಗಳಿವೆ. ಅವನು ಅವುಗಳಿಂದ 
ಕೆಲಸ ಮಾಡಿಸುವ ಯುಕ್ತಿಯನ್ನೂ ಚೆನ್ನಾಗಿ ಅರಿತಿರುವನು. ۱ : 

2. ನೀವು ದೇವಭಯದೊಂದಿಗೆ ವರ್ತಿಸಬೇಕೆಂದು ನಿಮಗೂ ನಿಮ್ಮಂತೆ ಎಲ್ಲಾ ಗತ ಪ್ರವಾದಿಗಳ ಸಮುದಾಯಗಳಿಗೂ 
ಬೋಧನೆ ನೀಡಲಾಗಿತ್ತು. ಈ ಬೋಧನೆಯಂತೆ ನಡೆಯುವುದರಿಂದ ಲಾಭ ನಿಮಗೇ ಹೊರತು ಅಲ್ಲಾಹನಿಗಲ್ಲ. ನೀವು ಅದಕ್ಕೆ 
ವಿರುದ್ಧ ನಡೆದು ಅಲ್ಲಾಹನಿಗೆ ಯಾವ ನಷ್ಟವನ್ನು ತಾನೇ ಉಂಟುಮಾಡಬಲ್ಲಿರಿ? ಗತ ಸಮುದಾಯಗಳು ಆಜ್ಞೋಲ್ಲ ೦ಘನೆ ಮಾಡಿ 
ಅಲ್ಲಾಹನಿಗೆ ಏನು ನಷ್ಟವನ್ನುಂಟು ಮಾಡಿದವು? ಆ ವಿಶ್ವ ಸಾರ್ವಭೌಮನಿಗೆ ಹಿಂದೆಯೂ ಯಾರ ಪರಿವೆಯೂ ಇರಲಿಲ್ಲ. ಈಗ | 


ಕಾಂಡ -5 


4. ಅನ್ನಿಸ ' >> 11 


موا 


Sg 8 883 
CELE SSE NE 


ಜಿ 

(135) ಓ ಸತ್ಯವಿಶ್ವಾಸಿಗಳೇ ನೀವು.ನ್ಯಾಯದ ಧ್ವಜವಾಹಕರೂ'* ಅಲ್ಲಾ; ಹನಿಗಾಗಿ ر5‎ ವಹಿಸುವವರೂ'ಆ 
ಆಗಿರಿ. ನಿಮ್ಮ ನ್ಯಾಯ ಮತ್ತು ಸಾಕ್ಸೃವು ಸ್ವತಃ ನಿಮ್ಮ ಅಥವಾ ನಿಮ್ಮ ಮಾತಾಪಿತರ ಮತ್ತು ನಿಮ್ಮ 
ಸಂಬಂಧಿಕರ ವಿರುದ್ಧ ವಾಗಿದ್ದರೂ ಸರಿಯೇ. ಕಕ್ಷಿಯು ಧನಿಕನಿರಲಿ ಅಥವಾ ಬಡವನಿರಲಿ ನಿಮಗಿಂತ ಹೆಚ್ಚಾಗಿ 
ಅಲ್ಲಾಹನು ಅವರ ಹಿತಚಿಂತಕನಾಗಿರುತ್ತಾನೆ. ಆದುದರಿಂದ ನಿಮ್ಮ ಚಿತ್ತಾಸಕ್ತಿಯ ಅನುಸರಣೆಯಲ್ಲಿ ನ್ಯಾಯ 
ಪರಿಪಾಲನೆಯಿಂದ "ಸರಿಯಬೇಡಿರಿ. ನೀವು ಗೂಢಾರ್ಥದ ಮಾತುಗಳನ್ನಾಡಿದರೆ ಅಥವಾ ಸತ್ಯದಿಂದ 
ನುಣುಚಿಕೊಂಡರೆ, ನಿಶ್ಚಯವಾಗಿಯೂ ನೀವು ಮಾಡುತ್ತಿರುವ ಕರ್ಮಗಳ ಅರಿವು ಅಲ್ಲಾ: ಹನಿಗಿದೆಯೆಂಬುದು 
ಚೆನ್ನಾಗಿ ತಿಳಿದಿರಲಿ. 


ನಿಮ್ಮ ಪರಿವೆಯೂ ಇಲ್ಲ. ಅವನ ವಿಧಿಯನ್ನು ಉಲ್ಲಂಘಿಸಿದರೆ ಅವನು ನಿಮ್ಮನ್ನು ಅತ್ತ ತಳ್ಳಿ ಇನ್ನೊಂದು ಜನಾಂಗವನ್ನು ಮೇಲೆ 
ತರುವನು. ನೀವು ಸರಿದು ಹೋದುದರಿಂದ ಅಲ್ಲಾಹನ ಸಾಮ್ರಾಜ್ಯದ ಕಳೆ ಸ್ವಲ್ಪವೂ ಕುಂದಲಾರದು. ' 

3. ಅಲ್ಲಾಹನ ಬಳಿ ಇಹಲೋಕದ ಲಾಭವೂ ಇದೆ. ಪರಲೋಕದ ಲಾಭವೂ ಇದೆ. ತಾತ್ಕಾಲಿಕ ಹಾಗೂ ಕ್ಷಣಿಕ ಲಾಭಗಳೂ 
ಇವೆ. ಸ್ಥಿರ ಹಾಗೂ ಅನಂತ ಲಾಭಗಳೂ ಇವೆ. ನೀವು ಅವನಿಂದ ಎಂತಹ ಲಾಭಗಳನ್ನು ಬಯಸುತ್ತೀರಿ? ಎಂಬುದು ನಿಮ್ಮ 
ಅರ್ಹತೆಗೆ ಬಿಟ್ಟದ್ದು. ನೀವು ಬರೇ ಲೌಕಿಕ, ಕ್ಟಣಿಕ ಅಾಭಗಳಿಗಾಗಿ ಹಾತೊರೆಯುತ್ತಿದ್ದು ಅದಕ್ಕಾಗಿ ಅನಂತ ಜೀವನದ ಶಾಶ್ವತ 
ಸುಖಗಳನ್ನು ಧಾರೆಯೆರೆಯಲು ಸಿದ್ಧರಿರುವಿರಾದರೆ, ಅವನು ನಿಮಗೆ ಬೇಕಾದುದನ್ನು ಈಗಲೇ, ಇಲ್ಲೇ ಕೊಟ್ಟು ಬಿಡುವನು. ಅನಂತರ 
ಪರಲೋಕದ ಅನಂತ ಲಾಭದಲ್ಲಿ ನಿಮಗೇನೂ ಪಾಲಿರಲಾರದು. ನದಿಯು ನಿಮ್ಮ ಹೊಲಕ್ಕೆ ಅನಂತ ಕಾಲದ ವರೆಗೆ ನೀರೆರೆಯಲು 
ಸಿದ್ಧವಿದೆ. ಆದರೆ ನೀವು ಒಂದು ಬೆಳೆಗೆ ಬೇಕಾದ ನೀರನ್ನು, ಅನಂತ ಕಾಲದ ಬರಗಾಲದ ಬೆಲೆಗೆ ಖರೀದಿಸುತ್ತೀರಾದರೆ ಇದು 
ನಿಮ್ಮ ಸಂಕುಚಿತತೆಯಲ್ಲದೆ ಇನ್ನೇನು? ನಿಮ್ಮಲ್ಲಿ ಮನೋವೈಶಾಲ್ಕವಿದೆಯೆಂದಾದರೆ ದಾಸ್ಕ-ಆರಾಧನೆ ಹಾಗೂ ಅನುಸರಣಾ 
ಮಾರ್ಗವನ್ನು ಅನುಸರಿಸಿರಿ. ಇದರಿಂದ ಇಹಪರಗಳಿರಡರ ಸತ್ಸಲಗಳೂ ನಿಮ್ಮ ಪಾಲಿಗೆ ಬರುವುವು. 

ಕೊನೆಗೆ - ಅಲ್ಲಾಹನು ಸರ್ವಶ್ರುತನೂ ಸರ್ವವೀಕ್ಸಕನೂ ಆಗಿರುತ್ತಾನೆನ್ನಲಾಗಿದೆ. ಇದರ ಅರ್ಥವೇನೆಂದರೆ, ಒಬ್ಬ ತಿಳಿಗೇಡಿ 
ರಾಜನಂತೆ ಮುಂದಾಲೋಚನೆಯಿಲ್ಲದೆ ಕಾರ್ಯ ನಿರ್ವಹಿಸಲು ಮತ್ತು ತನ್ನ ಪುರಸ್ಕಾರಗಳ ವಿತರಣೆ ಮಾಡುವಾಗ ಉತ್ತಮರಾರು 
ನೀಚರಾರು ಎಂದು ನೋಡದಿರಲು ಅವನೇನೂ ಕುರುಡನೂ ಅಲ್ಲ, ಕಿವುಡನೂ ಅಲ್ಲ. ಅವನು ಸಂಪೂರ್ಣ ತಿಳುವಳಿಕೆಯೊಂದಿಗೆ 
ತನ್ನ ಈ ವಿಶ್ವದ ಮೇಲೆ ಅಧಿಕಾರ ನಡೆಸುತ್ತಿದ್ದಾನೆ. ಯಾರು ಯಾವ ಮಟ್ಟದವರೆಂದು ಅವನಿಗೆ ತಿಳಿದಿದೆ. ಪ್ರತಿಯೊಬ್ಬನ ಗುಣ 
ದೋಷಗಳನ್ನು ಅವನು ಅರಿತವನಾಗಿರುತ್ತಾನೆ. ನಿಮ್ಮ ಪೈಕಿ ಯಾರು ಯಾವ ಮಾರ್ಗದಲ್ಲಿ ತಮ್ಮ ಪರಿಶ್ರಮ ಹಾಗೂ ಪ್ರಯತ್ನಗಳನ್ನು 
ವಿನಿಯೋಗಿಸುತ್ತಿದ್ದಾನೆಂಬುದೂ ಅವನಿಗೆ ಗೊತ್ತಿದೆ. ನೀವು ಅವನ ಅವಿಧೇಯತೆಯ 'ಮಾರ್ಗದಲ್ಲಿ ನಡೆದು, ವಿಧೇಯ ದಾಸರಿಗೆ 
ಕಾದಿರಿಸಿದ ಪುರಸ್ಕಾರಗಳನ್ನು ಪಡೆಯುವಿರೆಂದು ನಿರೀಕ್ಷ ಕ್ಲಿಸುವುದೇ ವ್ಯರ್ಥ. 

164. ನ್ಯಾಯ ನೀತಿಯಿಂದ ನಡೆಯಿರಿ ಎಂದು ಹೇಳಿ ಅಲ್ಲಿಗೇ ಮುಗಿಸಿ ಬಿಡಲಿಲ್ಲ. ನ್ಯಾಯದ رہ‎ ಜವಾಹಕರಾಗಿರಿ ಎನ್ನಲಾಗಿದೆ. ' 
ನ್ಯಾಯ ತೋರುವುದು ಮಾತ್ರ ನಿಮ್ಮ ಕೆಲಸವಲ್ಲ; ನೀವು ನ್ಯಾಯದ ಧ್ವಜವನ್ನೂ ಎತ್ತಬೇಕು. ಅನ್ಯಾಯ ಅತ್ಯಾಚಾರಗಳು ಅಳಿದು 
ಅವುಗಳ ಸ್ಥಾನದಲ್ಲಿ ನ್ಯಾಯ ನೀತಿಗಳು ನೆಲೆಗೊಳ್ಳುವಂತೆ ಮಾಡಲು ಟೊಂಕಕಟ್ಟಬೇಕು. ನ್ಯಾಯ ಸ್ಥಾಪನೆಗೊಳ್ಳಬೇಕಾದರೆ ಅದಕ್ಕೆ 
ಬೆಂಬಲ ಸಿಗಬೇಕಷ್ಟೆ. ಸತ್ಮವಿಶ್ವಾಸಿಗಳೆಂಬ ನೆಲೆಯಲ್ಲಿ - ನೀವು ಅದರ ಬೆಂಬಲಿಗರಾಗಬೇಕು. 

165. ಅರ್ಫ್ಥಾತ್‌- ನಿಮ್ಮ ಸಾಕ್ಸ್ಯವು ಕೇವಲ ಅಲ್ಲಾಹನಿಗಾಗಿ ಆಗಿರಬೇಕು. ಯಾರ ದಯಾದಾಕ್ಷಿಣ್ಯಗಳೂ ಅದರೊಳಗಿರಬಾರದು. 
ಯಾವುದೇ ಸ್ವಾರ್ಥ ಅಥವಾ ಅಲ್ಲಾಹನ ಹೊರತು ಇನ್ನಾರ ಸೆಂಪ್ರೀತಿಯ ಉದ್ದೇಶವೂ ಇರಬಾರದು. 


ಕಾಂಡ-5 


312 ಕುರ್‌ಆನ್‌ ವ್ಯಾಖ್ಯಾನ 


1 .کے کلت BT‏ 


BASSAS SLs من لف‎ pig 
4 - 5 ೨9% 1 2 مل تع‎ 

ال مت یداو ! ES ಟರ‏ 
BSC‏ ےت 


ಎ೨ 2 T1223 a2 کپ 229% پیش لاک‎ ೨ 0 

A OMNES MEANS‏ يَتَخِذذِنَالَلفْر يك الیاء ون دن 
ಸ 2)‏ روک کے یپ 6 6 

SS Or HAO 8! ء‎ OT الَمومِيَيْنَ‎ 


ہ دیٌُد" 


$i: AS‏ سح رٹ ر‫ 0ص 
OSS GS ISNT SIE.‏ 


(136-141) ಓ ಸತ್ಯವಿಶ್ವಾಸಿಗಳೆ, ಅಲ್ಲಾಹನೆ ಮೇಲೆ, ಅವನ ಸಂದೇಶವಾಹಕರ' ಮೇಲೆ, ಅವನು ತನ್ನ 
ಸಂದೇಶವಾಹಕರಿಗೆ ಅವತೀರ್ಣಗೊಳಿಸಿದ ಗ್ರಂಥದ ಮೇಲೆ ಮತ್ತು ಇದಕ್ಕಿಂತ ಮುಂಚೆ ಅವನು ಅವತೀರ್ಣ 
ಗೊಳಿಸಿದ್ದ ಪ್ರತಿಯೊಂದು ಗ್ರಂಥದ ಮೇಲೆ ವಿಶ್ವಾಸವಿಡಿರಿ.'5 ಅಲ್ಲಾಹನನ್ನೂ ಅವನ ದೇವಚರರನ್ನೂ' 'ಅವನ' 

ಗ್ರಂಥಗಳನ್ನೂ ಅವನ ಸಂದೇಶವಾಹಕರನ್ನೂ ನಿರ್ಣಾಯಕ - ದಿನವನ್ನೂ ನಿರಾಕರಿಸಿದವನು' ಪ ಪಥಭ್ರಷ್ಟನಾಗಿ 
ಅಲೆದಾಡುತ್ತ ಬಹುದೂರ ಹೋಗಿ ಬಿಟ್ಟನು. ಸತ್ಯವಿಶ್ವಾಸವನ್ನು ಸ್ವೀಕರಿಸಿಕೊ೦ಡ ಬಳಿಕ, ನಿರಾಕರಿಸಿ, ಪುನಃ 


166. ವಿಶ್ವಾಸಿಗಳೊಡನೆ 'ಏಶ್ವಾಸವಿರಿಸಿರಿ' ಎಂದು ಹೇಳುವ ಮಾತು ವಿಚಿತ್ರವೆನಿಸುತ್ತದೆ. ಆದರೆ ಇಲ್ಲಿ ಈಮಾನ್‌ 
(ಸತ್ಯವಿಶ್ವಾಸ) ಎಂಬ ಪದವು ಎರಡು ವಿಭಿನ್ನ ಅರ್ಥಗಳಲ್ಲಿ ಪ್ರಯೋಗಗೊಂಡಿದೆ: 1) ಮಾನವನು ಧಿಕ್ಕಾರ ನೀತಿಯನ್ನು ಬಿಟ್ಟು 
ಸ್ವೀಕಾರ, ಮಾರ್ಗವನ್ನು ಹಿಡಿಯುವುದು ಮತ್ತು ನಿಷೇಧಿಗಳನ್ನು ತ್ಯಜಿಸಿ ವಿಶ್ವಾಸಿಗಳೊಂದಿಗೆ ಸೇರಿಕೊಳ್ಳುವುದು. 2) ಮಾನವನು ತಾನು 
ಸ್ವೀಕರಿಸಬೇಕಾದುದನ್ನು ಮನಃಪೂರ್ವಕ ಸ್ವೀಕರಿಸಬೇಕು: ಗಂಭೀರವಾಗಿ ಸ್ವೀಕರಿಸಬೇಕು; ತನ್ನ ವಿಚಾರ, ಅಭಿರುಚಿ, ಮೆಚ್ಚುಗೆ | 
ನಿಲುಮೆ, ನಡತೆ, ಗೆಳೆತನ, ಹಗೆತನ, ಪ್ರಯತ್ನ, ಪರಿಶ್ರಮ ಇವನ್ನೆಲ್ಲ. ತಾನು ಸ್ವೀಕರಿಸಿಕೊ೦ಡ ವಿಶ್ವಾಸೆಕ್ಕಮುಸಾರ ರೂಪಿಸಿಕೊಳ್ಳಬೇಕು. 
ಮೊದಲಿನ ಅರ್ಥದಲ್ಲಿ 'ವಿಶ್ವಾಸಿಗಳು' ಎಂದೆನಿಸುವ ಎಲ್ಲ ಮುಸ್ಲಿಮರನ್ನು ಈ ಸೂಕ್ತದಲ್ಲಿ ಸಂಬೋಧಿಸಲಾಗಿದೆ. ಅವರು, 
ಎರಡನೆಯ ಅರ್ಥ بد‎ ನೈಜ ಮುಸ್ಲಿಮರಾಗಬೇಕೆಂದು ಅವರೊಡನೆ ಹೇಳಲಾಗಿದೆ. 

167. ಇಲ್ಲಿ 'ಕುಫ್ರ್‌' ಅರ್ಥಾತ್‌ ನಿರಾಕರಿಸುವುದು ಎರಡರ್ಥದಲ್ಲಿದೆ: 1) ನಿಖರವಾಗಿ ನಿರಾಕರಿಸುವುದು. 2) ಬಾಯಿ ಮಾತಿನಲ್ಲಿ 
ಒಪ್ಪಿಕೊಂಡರೂ ٠ ಮನಃಪೂರ್ವಕ ಒಪ್ಪದಿರುವುದು. ಅಥವಾ ತಾನು ಯಾವುದನ್ನು ಒಪ್ಪಿಕೊಳ್ಳುತ್ತಿರುವುದಾಗಿ ಬಾಯ್ದೆರೆಯಾಗಿ 
ಹೇಳುತ್ತಿ ಶ್ತಿರುವನೋ ಅದನ್ನು ನಿಜವಾಗಿ ಒಪ್ಪಿಕೊಳ್ಳುವುದಿಲ್ಲವೆಂದು ತನ್ನ ವರ್ತನೆಯಿಂದ ಸಾಬೀತು ಪಡಿಸುವುದು. ಇಲ್ಲಿ ಇವೆರಡೂ 
ಅರ್ಥಗಳು 'ಕುಪ್ರ್‌' ಎಂಬ ಅರ್ಥದಲ್ಲಿ ಅಡಕವಾಗಿದೆ. ಇಸ್ಲಾಮಿನ ಪ್ರಸ್ತುತ ಮೂಲ ವಿಶ್ವಾಸಗಳೊಂದಿಗೆ ಈ ಎರಡು ವಿಧಗಳ 
ನಿಷೇಧ ನೀತಿಯ ಪೈಕಿ ಯಾವುದನ್ನು ಕೈಗೊಂಡರೂ ಆದರ ಪರಿಣಾಮವಾಗಿ 'ಸತ್ಯದಿಂದ 'ದೂರವಾಗಿರುವ ಮಿಥ್ಮ ಮಾರ್ಗಗಳಲ್ಲಿ 
ಅಲೆದಾಟ ಮುತ್ತು ಆಶಾಭಂಗ ಮಾತ್ರವೇ ಉಂಟಾಗುವುದೆಂದು ಜನರಿಗೆ ಎಚ್ಚರಿಕೆ ನೀಡುವುದೇ ಈ ಸೂಕ್ತದ ಉದ್ದೇಶ. 


ಕಾಂಡ-5 


جم 


SNES وت‎ 
ವಿಶ್ವಾಸವಿಟ್ಟು, ಪುನಃ ನಿರಾಕರಿಸಿ, ತಮ್ಮ ನಿರಾಕರಣೆಯಲ್ಲಿ ಮುಂದೆ ಮುಂದೆ ಸಾಗಿದವರನ್ನು'* ಅಲ್ಲಾಹನು 
ಎಂದೆಂದಿಗೂ ಕ್ಲಮಿಸಲಾರನು ಮತ್ತು ಅವರಿಗೆ ಸನ್ಮಾರ್ಗದರ್ಶನ ಮಾಡಿಸಲಾರನು.  ಸತವಿಶ್ವಾಸಿಗಳನ್ನು 
ಬಿಟ್ಟು ಸತ್ಯನಿಷೇಧಿಗಳನ್ನು ಮಿತ್ರರನ್ನಾಗಿ ಮಾಡಿಕೊಂಡ ಕಪಟವಿಶ್ವಾಸಿಗಳಿಗೆ ವೇದನಾಯುಕ್ತ ಶಿಕ್ಷೆ ಸಿದ್ಧವಿದೆಯೆಂಬ 
ಸುವಾರ್ತೆ ಕೊಟ್ಟು ಬಿಡಿರಿ. ಇವರೇನು ಪ್ರತಿಷ್ಠೆಯನ್ನರಸುತ್ತ ಅವರ ಬಳಿಗೆ ಹೋಗುತ್ತಿರುವರೇ?' ವಸ್ತುತಃ 
ಪ್ರತಿಷ್ಠೆಯು ಸರ್ವಸಂಪೂರ್ಣವಾಗಿ ಅಲ್ಲಾಹನಿಗೇ ಆಗಿರುತ್ತದೆ. "ಅಲ್ಲಾ ಹನ ವಚನಗಳ ವಿರುದ್ಧ 'ಕುಫ್ರ್‌'(ನಿಷೇಧ) 
ಮಾತುಗಳನ್ನಾಡುತ್ತಿರುವುದನ್ನೂ ಅವುಗಳ ಅಣಕೆ ಮಾಡುತಿ ಶ್ರಿರುವುದನ್ನೂ ನೀವು ಕೇಳಿದಾಗ, ಅವರು ಬೇರೆ 
ಮಾತನ್ನಾರಂಭಿಸುವವರೆಗೂ ಅಲ್ಲಿ ಕುಳಿತು ಕೊಳ್ಳಬೇಡಿರಿ. ಅನ್ಕಥಾ ನೀವೂ ಅವರಂತೆಯೇ ಆಗುತ್ತೀರಿ”! 
ಎಂದು ಅಲ್ಲಾಹನು ನಿಮಗೆ ಈ ಗ್ರಂಥದಲ್ಲಿ ಮೊದಲೇ ಅಪ್ಪಣೆ ಕೊಟ್ಟಿದ್ದಾನೆ. ಅಲ್ಲಾಹನು ಕಪಟವಿಶ್ವಾಸಿಗಳನ್ನೂ 
ಸತ್ಯನಿಷೇಧಿಗಳನ್ನೂ ನರಕದಲ್ಲಿ ಒಟ್ಟುಗೂಡಿಸಲಿರುವನೆಂಬುದನ್ನು ನಿಸ್ಸಂದೇಹವಾಗಿ ತಿಳಿದುಕೊಳ್ಳಿರಿ. ಈ 
ಕಪಟವಿಶ್ವಾಸಿಗಳು ನಿಮ್ಮ ವಿಷಯದಲ್ಲಿ (ನಿಮ್ಮ ಸ್ಥಿತಿ ಏನಾಗುತ್ತಿದೆಯೆಂಬುದನ್ನು) ಕಾದು ನೋಡುತ್ತಿರುತ್ತಾರೆ. 


168. ಅರ್ಥಾತ್‌- ದೀನ್‌(ಧರ್ಮ) ಎಂಬುದು ಗಂಭೀರವಲ್ಲದ ಕೇವಲ ಒಂದು ವಿನೋದವೋ ಒಂದು ಆಟಿಕೆಯೋ ಎಂದು 
ತಿಳಿದುಕೊಂಡು ತಮ್ಮದೇ ಆದ ವಿಚಾರ ಹಾಗೂ ಇಚ್ಛೆಗಳಂತೆ ಅದರೊಂದಿಗೆ ಆಟವಾಡುತ್ತಿರುವವರು. ತಲೆಯಲ್ಲಿ ಯಾವುದೋ 
ಒಂದು ಯೋಚನೆಯ ಅಲೆ ಎದ್ದಾಗ ಮುಸ್ಲಿಮರಾದರು. ಇನ್ನೊಂದು ಅಲೆ ಎದ್ದಾಗ ಸತ್ಕನಿಷೇಧಿಗಳಾದರು. ಅಥವಾ 
ಮುಸ್ಲಿಮನಾಗುವುದರಲ್ಲಿ ಲಾಭವಿದೆಯೆಂದು ತೋರಿದಾಗ ಮುಸ್ಲಿಮರಾದರು. ಲಾಭವು ಆ ಕಡೆ ಶೋಭಿಸುತ್ತಿರುವುದನ್ನು ಕಂಡೊಡನೆ 
ನಿಸ್ಸಂಕೋಚವಾಗಿ ಅತ್ತ ಸಾಗಿಬಿಟ್ಟರು. ಇಂತಹವರಿಗೆ ಅಲ್ಲಾಹನ ಕ್ಷಮೆಯೂ ಇಲ್ಲ ಮಾರ್ಗದರ್ಶನವೂ ಇಲ್ಲ. ನಿರಾಕರಣೆಯಲ್ಲಿ 
ಮುಂದೊತ್ತುತ್ತ ಸಾಗುವುದೆಂದರೆ ಒಬ್ಬನು ತಾನು ಸತ್ಯನಿಷೇಧಿಯಾಗುವುದರಲ್ಲೇ ಸಾಕು ಮಾಡದೆ ಇತರರನ್ನೂ ಇಸ್ಲಾಮಿನಿಂದ 
ತಿರುಗಿಸಲು ಪ್ರಯತ್ನಿಸುವುದು; ಇಸ್ಲಾಮಿನ ವಿರುದ್ಧ ಒಳಸಂಚು ನಡೆಸುವುದು; ಬಹಿರಂಗ ಕುತಂತ್ರಗಳನ್ನು ಆರಂಭಿಸುವುದು ಮತ್ತು 
ತನ್ನ ಸಂಪೂರ್ಣ ಶಕ್ತಿ ಸಾಮರ್ಥ್ಯಗಳನ್ನು ಕುಫ್ರ್‌ನ ವಿಜಯಕ್ಕಾಗಿಯೂ ಅಲ್ಲಾಹನ ಧರ್ಮವನ್ನು ಅಧಃಪತನಗೊಳಿಸಲಿಕ್ಕಾಗಿಯೂ 
ವಿನಿಯೋಗಿಸುವುದು. ಇದು ಕುಫ್ರ್‌ನಲ್ಲಿ ಇನ್ನಷ್ಟು ವೃದ್ಧಿ ಮತ್ತು ಒಂದು ಅಪರಾಭದೊಂದಿಗೆ ನಿರಂತರ ಅಪರಾಧಗಳ ಸೇರ್ಪಡೆ. 
ಅದಕ್ಕಿರುವ ಶಿಕ್ಷೆಯೂ ಸಾಮಾನ್ಯ .ಕುಪ್ರ್‌ಗಿಂತ ಅಧಿಕವಾಗಿಯೇ ಇರುತ್ತದೆ. 

169. 'ಇರ್ದುತ್‌'(ಪ್ರತಿಷ್ಠೆ ಎಂಬ ಪದವು ಅರಬೀ ಭಾಷೆಯಲ್ಲಿ ಉರ್ದು ಭಾಷೆಗಿಂತ ವಿಶಾಲಾರ್ಥವನ್ನು ಹೊಂದಿದೆ. ಉರ್ದು 
ಭಾಷೆಯಲ್ಲಿ 'ಇರ್ದುತ್‌' ಎಂಬ ಪದಕ್ಕೆ ಕೇವಲ ಮರ್ಯಾದೆ ಗೌರವಾದರಗಳ ಅರ್ಥವಿರುತ್ತದೆ. ಆದರೆ ಅರಬೀ ಭಾಷೆಯಲ್ಲಿ 
یداہ"‎ ಎಂದರೆ ಯಾರೂ ಏನೂ ಮಾಡಲಾಗದಂತಹ ಶಾಶ್ವತವಾದ ಉನ್ನತ ಸ್ಥಾನವು ಯಾರಿಗಾದರೂ ಲಭಿಸುವುದು. ಬೇರೆ 
ಮಾತಿನಲ್ಲಿ ಹೇಳುವುದಾದರೆ ಅದು 'ಕುಂದಿಸಲಾಗದಂತಹ ಪ್ರಶಿಷ್ಠೆ' ಎಂಬ ಅರ್ಥ ಹೊಂದಿದೆ. 

170, ಅರ್ಥಾತ್‌- ಒಬ್ಬನು ತಾನು ಇಸ್ಲಾಮ್‌ ಸ್ಕೀಕರಿಸಿದ್ದೇನೆಂದು ಕಂಶೋಕ್ತವಾಗಿ ಹೇಳುವುದರೊಂದಿಗೆ ದೇವ ವಚನಗಳ 
ವಿರುದ್ಧ ನಿಷೇದ ವಾಕ್ಕಗಳನ್ನು ಒದರುವವರ' ಕೂಟದಲ್ಲಿ ಸೇರಿ ಅವರ ಲೇವಡಿಗಳನ್ನು ಶಾಂತ ಚಿತ್ತದಿಂದ ಕೇಳುತ್ತಲಿದ್ದರೆ ಅವನ 
ಮತ್ತು ಆ ಕಾಫಿರರ ನಡುವೆ ಏನೂ ವೃತ್ಕಾಸವಿರುವುದಿಲ್ಲ. (ಈ ಸೂಕ್ತದಲ್ಲಿ ಪ್ರಸ್ತಾಪಿಸಿರುವ ಆದೇಶವನ್ನು ಅಲ್‌ ಅನ್‌ಆಮ್‌ 


ಅಧಾಯದ 68ನೆಯ ಸೂಕ್ತದಲ್ಲಿ ವಿವರಿಸಲಾಗಿದೆ.) a 


314 | ಕುರ್‌ಆನ್‌ ವ್ಯಾಖ್ಯಾನ 


غ لف Ee‏ 
LEE) 3‏ ای لاوق کاڈ OS‏ بر 


ಅಲ್ಲಾಹನ ಕಡೆಯಿಂದ ನಿಮಗೆ ವಿಜಯ ಪ್ರಾಪ್ತಿಯಾದರೆ ಇವರು ನಿಮ್ಮ ಬಳಿಗೆ ಬಂದು, "ನಾವೂ ನಿಮ್ಮೊಂದಿಗೆ 
ಇರಲಿಲ್ಲವೇ?" ಎನ್ನುವರು. ಸತ್ಮನಿಷೇಧಿಗಳಿಗೆ ಮೇಲುಗೈಯಾದರೆ, ಅವರೊಡನೆ, "ನಿಮ್ಮ ವಿರುದ್ಧ ಹೋರಾಡಲು 
ಶಕ್ತರಿದ್ಲೂ ನಾವು ನಿಮ್ಮನ್ನು ಮುಸ್ಲಿಮರಿಂದ ರಕ್ಷಿಸಲಿಲ್ಲವೇ?"'!? ಎನ್ನುವರು. ಆದುದರಿಂದ ನಿಮ್ಮ ಮತ್ತು 
ಅವರ ಪ್ರಕರಣದ ತೀರ್ಮಾನವನ್ನು ಅಲ್ಲಾಹನು ಪುನರುತ್ಥಾನ ದಿನದಂದು ಮಾಡುವನು. (ಆ ತೀರ್ಮಾನದಲ್ಲಿ) 
ಅಲ್ಲಾಹನು ಸತ್ಯವಿಶ್ವಾಸಿಗಳಿಗೆದುರಾಗಿ ಸತ್ಯನಿಷೇಧಿಗಳಿಗೆ ವಿಜಯದ ಯಾವ ದಾರಿಯನ್ನೂ ಇರಿಸಿಲ್ಲ. 
(142-143) ಈ ಕಪಟವಿಶ್ವಾಸಿಗಳು ಅಲ್ಲಾಹನೊಂದಿಗೆ ವಂಚನೆ ಮಾಡುತ್ತಿದ್ದಾರೆ. ವಸ್ತುತಃ ಅಲ್ಲಾಹನೇ 
ಅವರನ್ನು ವಂಚನೆಯಲ್ಲಿ ಸಿಲುಕಿಸಿ ಬಿಟ್ಟಿರುತ್ತಾನೆ. ಇವರು ನಮಾರ್‌ ಮಾಡಲು ಆರೆ ಮನಸ್ಸಿನಿಂದ, ಕೇವಲ 
ಜನರಿಗೆ ತೋರಿಸಲಿಕ್ಕಾಗಿ ಏಳುತ್ತಾರೆ. ಇವರು ಅಲ್ಲಾಹನನ್ನು ಅತ್ಯಲ್ಪವೇ ಸ್ಮರಿಸುತ್ತಾರೆ." ಇವರು ಸತ್ಯನಿಷೇಧ 


171. ಇದುವೇ ಎಲ್ಲಾ ಕಾಲಗಳ ಮುನಾಫಿಕರ ವೈಶಿಷ್ಟ್ಯ, ಮುಸ್ಲಿಮರಾಗುವುದರಿಂದ ತಮಗೆ ದೊರಕಬಹುದಾದ ಲಾಭಗಳನ್ನು 
ಅವರು ಕೇವಲ ತಮ್ಮ ಬಾಯ್ದೆರೆ ಕರಾರು ಹಾಗೂ ಇಸ್ಲಾಮಿನೊಳೆಕ್ಕೆ ನಾಮಮಾತ್ರ ಪ್ರವೇಶ ಪಡೆಯುವುದರ ಮೂಲಕ 
ಗಿಟ್ಟಿಸಿಕೊಳ್ಳುತ್ತಾರೆ. ಇನ್ನು ಕಾಫಿರ್‌ ಆಗಿರುವುದರಿಂದ ಸಿಗಬಹುದಾದ ಲಾಭವನ್ನು ಪಡೆಯಲಿಕ್ಕಾಗಿ ಕಾಫಿರರೊಂದಿಗೆ ಹೋಗಿ 
ಸೇರಿಕೊಂಡು, "ನಾವೇನೂ ನೈಜ ಮುಸ್ಲಿಮರಲ್ಲ. ಹೆಸರಿಗೆ ಮಾತ್ರ ಮುಸ್ಲಿಮರಾಗಿದ್ದೇವೆ ಅಪ್ಪೆ, ಆದರೆ ನಮ್ಮ ಸಂಪೂರ್ಣ 
ಹಿತಾಕಾಂಕ್ಸೆ, ಸಹಾನುಭೂತಿ ನಿಮ್ಮೊಂದಿಗೆ ಇದೆ. ವಿಚಾರ, ಸಂಸ್ಕೃತಿ, ಅಭಿರುಚಿ ಇತ್ಯಾದಿ ಎಲ್ಲ ವಿಷಯಗಳಲ್ಲೂ ನಾವು 
ನಿಮ್ಮೊಂದಿಗೇ ಸಾದೃಶ್ಯ ಹೊಂದಿದವರಾಗಿಡ್ದೇವೆ. ಕುಫ್ರ್‌ ಮತ್ತು ಇಸ್ಲಾಮಿನ ನಡುವಿನ ಘರ್ಷಣೆಯಲ್ಲಿ ನಮ್ಮ ಸಂಪೂರ್ಣ ಭಾರವು 
ನಿಮ್ಮ ತಟ್ಟೆಯೊಳಗೇ "ಬೀಳುವುದು" ಎಂಬಿತ್ಯಾದಿ ಮಾತುಗಳಿಂದ ಅವರಿಗೆ ನಂಬಿಕೆಯುಂಟಾಗುವಂತೆ ಮಾಡುತ್ತಾರೆ. 

172. ಪ್ರವಾದಿವರ್ಯರ(ಸ) ಕಾಲದಲ್ಲಿ ನಮಾರು್‌” ಮಾಡದವನಾರೂ ಮುಸ್ಲಿಮ್‌ ಸಮುದಾಯದವನೆಂದು 
ಪರಿಗಣಿಸಲ್ಪಡುತ್ತಿರಲಿಲ್ಲ. ಸಾಮಾನ್ಯವಾಗಿ ಒಂದು ಸಂಘ ಅಥವಾ ಸಂಸ್ಥೆಯ -ಸದಸ್ಮ್ಕನೊಬ್ಬನು ಅದರ ಸಭೆ ಸಮ್ಮೇಳನಗಳಲ್ಲಿ 
ವಿನಾ ಕಾರಣ ಭಾಗವಿಸದಿದ್ದಾಗ ಅವನಿಗೆ ಆ ಸಂಘ ಅಥವಾ ಸಂಸ್ಥೆಯ ಮೇಲೆ ಆಸಕ್ತಿ ಇಲ್ಲವೆಂದು ತಿಳಿದುಕೊಳ್ಳಲಾಗುತ್ತದೆ. 
ನಿರಂತರ ಕೆಲವು ಸಭೆಗಳಲ್ಲಿ "ಗೈರು ಹಾಜರಾಬಾಗ ಅವನನ್ನು ಸದಸ್ಕತನದಿಂದಲೇ ವಜಾ ಮಾಡಲಾಗುತ್ತದೆ. ಅದೇ ರೀತಿಯಲ್ಲಿ 
ಆ ಕಾಲದಲ್ಲಿ ಇಸ್ಲಾಮೊ ಸಮುದಾಯದ ಸದಸ್ಕನೊಬ್ಬನು ಸಾಮೂಹಿಕ ನಮಾಮುನಲ್ಲಿ ಭಾಗವಹಿಸದಿರುವುದನ್ನು ಅವನಿಗೆ ಇಸ್ಲಾಮಿನ 
ಮೇಲೆ ಏನೂ ಆಸಕ್ತಿ ಇಲ್ಲವೆಂಬುದಕ್ಕೆ ವ್ಯಕ್ತ ಪುರಾವೆಯೆಂದು ತಿಳಿದುಕೊಳ್ಳಲಾಗುತ್ತಿತ್ತು. ಯಾರಾದರೂ ಕೆಲವು ಸಾಮೂಹಿಕ 
ನಮಾರು್‌ಗಳಿಗೆ ನಿರಂತರ ಗೈರು ಹಾಜರಾಗುತ್ತಿದ್ದರೆ, ಅವರು ಮುಸ್ಲಿಮರಲ್ಲವೆಂದೇ ತಿಳಿದುಕೊಳ್ಳಲಾಗುತ್ತಿತ್ತು. ಈ ಕಾರಣದಿಂದ 
ಅತ್ಯಂತ ಕರೋರ ಮುನಾಫಿಕರಿಗೂ ಆ ಕಾಲದಲ್ಲಿ ಮಸೀದಿಗೆ ಬಂದು ಸಾಮೂಹಿಕ ನಮಾಯಿನಲ್ಲಿ ಸೇರಿಕೊಳ್ಳಲೇಬೇಕಾಗಿ 
ಬರುತ್ತಿತ್ತು. ಏಕೆಂದರೆ ಅದರ ವಿನಾ ಅವರನ್ನು ಮುಸ್ಲಿಮರ ಕೂಟದಲ್ಲೇ ಪರಿಗಣಿಸುತ್ತಿರಲಿಲ್ಲ. ಆದರೆ ಶುದ್ಧ ಮುಸ್ಲಿಮರು ಉತ್ಸಾಹ 
ಪೂರ್ವಕ ನಮಾಯಿಗೆ ಬರುತ್ತಿದ್ದರು. ಸಮಯಕ್ಕಿಂತ ಮುಂಚೆಯೇ ಮಸೀದಿಯಲ್ಲಿ ಬಂದು ಕೂಡುತ್ತಿದ್ದರು. ನಮಾರು್‌ ಮುಗಿದ 
ನಂತರವೂ ಮಸೀದಿಯಲ್ಲಿರುತ್ತಿದ್ದರು. ಅವರ ಪ್ರತಿಯೊಂದು ಹಾವಭಾವ, ಚಲನವಲನಗಳಿಂದಲೂ ಅವರಿಗೆ ನಮಾಯುನ ಮೇಲೆ 
ಸಹಜವಾದ ಆಸಕ್ತಿ ಇದೆಯೆಂಬುದು ಎದ್ದು ತೋರುತ್ತಿತ್ತು. ಇದಕ್ಕೆ ವ್ಯತಿರಿಕ್ತವಾಗಿ ಅದಾನ್‌(ನಮಾಮುನ ಕರೆ) ಕೇಳಿದೊಡನೆ 


ಕಾಂಡ -5 


Mi SR < 


دہھو 


- س7 SS‏ يك 


ಮತ್ತು ಸತ್ಯವಿಶ್ವಾಸಗಳ ನಡುವೆ ಓಲಾಡುತ್ತಿರುತ್ತಾರೆ. ಸಂಪೂರ್ಣವಾಗಿ ಇತ್ತಲೂ ಇಲ್ಲ; ಸಂಪೂರ್ಣವಾಗಿ 
ಅತ್ತಲೂ ಇಲ್ಲ. ಅಲ್ಲಾಹನೇ ಬಾರಿ ತಪ್ಪಿಸಿದಾತನಿಗೆ ನೀವು ಯಾವ ದಾರಿಯನ್ನೂ ಕಾಣಲಾರಿರಿ. "3 
(144-147) ಓ ಸತ್ಯವಿಶ್ವಾಸಿಗಳ ನೀವು ಸತ್ಯವಿಶ್ವಾಸಿಗಳನ್ನು ಬಿಟ್ಟು ಸತ್ಕನಿಷೇಧಿಗಳನ್ನು ನಿಮ್ಮ 
ಆಪ್ತಮಿತ್ರರನ್ನಾಗಿ ಮಾಡಿಕೊಳ್ಳಬೇಡಿರಿ. ನೀವು ನಿಮ್ಮ ವಿರುದ್ಧ ಅಲ್ಲಾಹನಿಗೆ ಸುವ್ಯಕ್ತ ಆಧಾರ ಕೊಟ್ಟು: 
ಬಿಡಬೇಕೆಂದಿಚ್ಛಿಸುತ್ತೀರಾ? ಕಪಟವಿಶ್ವಾಸಿಗಳು ನರಕದ ಅತ್ಯಂತ ತಳಭಾಗಕ್ಕೆ ಹೋಗುವರೆಂಬುದನ್ನು ಖಾತ್ರಿಯಾಗಿ 
ತಿಳಿದುಕೊಳ್ಳಿರಿ. ಅವರ ಸಹಾಯಕರಾಗಿ ನೀವು ಯಾರನ್ನೂ ಕಾಣಲಾರಿರಿ. ಅದರೆ ಅವರ ಪೈಕಿ ಪಶ್ಚಾತ್ತಾಪ ಪಟ್ಟು 
ಮರಳಿ ತಮ್ಮ ಕರ್ಮವಿಧಾನವನ್ನು ಸರಿಪಡಿಸಿಕೊಂಡು ಅಲ್ಲಾಹನಿಗೆ ನಿಷ್ಠೆ ತೋರಿ ತಮ್ಮ ಧರ್ಮವನ್ನು 
ಅಲ್ಲಾಹನಿಗೇ ಮೊಸಲಾಗಿರಿಸಿಕೊ೦ಡವರು!” ಸತ್ಯವಿಶ್ವಾಸಿಗಳೊಂದಿಗೆ ಇರುತ್ತಾರೆ. ಅಲ್ಲಾಹನು ಸತ್ಯವಿಶ್ವಾಸಿಗಳಿಗೆ 
ಅತ್ಕಂತ ಹಿರಿದಾದ ಪ್ರತಿಫಲ ನೀಡಿಯೇ ತೀರುವನು. ನೀವು ಕೃತಜ್ಞ ದಾಸರಾಗಿದ್ದು" ಸತ್ಯವಿಶ್ವಾಸ ಮಾರ್ಗದಲ್ಲಿ 


ಮುನಾಫಿಕನು ಚಡಪಡಿಸುತ್ತಿದ್ದನು. ಒತ್ತಾಯಪೂರ್ವಕ ಏಳುತ್ತಿದ್ದೆನು. ಅವನು ಮಸೀದಿಗೆ ಬರುವ ರೀತಿಯನ್ನು ಕಂಡಾಗ, ಅವನು 
ಸ್ವತಃ ಬರುತ್ತಿರುವಂತಿಲ್ಲ ಅವನನ್ನು ಎಳೆದು ತೆರಲಾಗುತ್ತಿದೆಯೋ ಎಂಬಂತೆ ತೋರುತ್ತಿತ್ತು. ಅವನು ಜಮಾಅತ್‌(ಸಾಮೂಹಿಕ 
ನಮಾರು್‌) ಮುಗಿದೊಡನೆ ಸೆರೆಮನೆಯಿಂದ ಬಿಟ್ಟ ಸೆರಯಾಳು ಓಡಿ ಹೋಗುವಂತೆ ಹೋಗುತ್ತಿದ್ದನು. ಅವನ ಲ್ಲಾ 
ಚಲನವಲನಗಳಿಂದಲೂ ಅವನಿಗೆ ಅಲ್ಲಾಹನ ಸ್ಮರಣೆಯಲ್ಲಿ ಏನೇನೂ ಆಸಕ್ತಿ ಇಲ್ಲವೆಂಬುದು ಎದ್ದು ತೋರುತ್ತಿತ್ತು. 

173. ಅರ್ಥಾತ್‌- ಅಲ್ಲಾಹನ ವಾಣಿ ಮತ್ತು ಅವನ ಸೆಂದೇಶವಾಹಕರ ಸಚ್ಚಾರಿತ್ಯ್ಯದಿಂದ ಮಾರ್ಗದರ್ಶನ ಪಡೆಯದಿದ್ದವನು 
ಸತ್ಯದಿಂದ ವಿಮುಖನೂ ಮಿಥ್ಮಾರಾಧನೆಯ ಒಲವುಳ್ಳವನೂ ಆಗಿರುವುದನ್ನು ಕಂಡು ಅಲ್ಲಾಹನೂ ಅವನನ್ನು ಅವನು ತಿರುಗಲಿಚ್ಛಿಸಿದ 
ದಿಕ್ಕಿಗೆ ತಿರುಗಿಸಿಬಿಟ್ಟಾಗ ಹಾಗೂ ಪಥಬ್ರಪ್ಟತೆಯೊಂದಿಗಿರುವ ಅವನ ಒಲವಿನ ನಿಮಿತ್ತ ಅಲ್ಲಾಹನು ಅವನ ಪಾಲಿಗೆ ಸನ್ಮಾರ್ಗದ 
ದ್ವಾರಗಳನ್ನೆಲ್ಲ ಮುಚ್ಚಿಬಿಟ್ಟು, ಕೇವಲ ಪಥಬ್ರಷ್ಟತೆಯ ದ್ವಾರಗಳನ್ನು ಮಾತ್ರ ತೆರೆದು ಕೊಟ್ಟಿರುವಾಗ ಅಂತಹವನಿಗೆ ಸನ್ಮಾರ್ಗದರ್ಶನ 
ಮಾಡಿಸಲು ಯಾವ ಮನುಷ್ಯನಿಂದಲೂ ಸಾಧ್ಯವಾಗದು. 

174. ತನ್ನ ಧರ್ಮವನ್ನು ಅಲ್ಲಾಹನಿಗೆ ಮಸಲಾಗಿರಿಸಿಕೊಳ್ಳುವುದೆಂದರೆ ಮನುಷ್ಯನ ನಿಷ್ಠೆಗಳು ಅಲ್ಲಾಹನಿಗೆ ಹೊರತು 
ಇನ್ನಾರಿಗೂ ಸಂಬಂಧಿಸದಿರುವುದು. ಸಕಲ ಒಲವು, ಪ್ರೀತಿ ಮತ್ತು ಶ್ರದ್ಧೆಗಳನ್ನು ಅಲ್ಲಾಹನಿಗೆ ಸಮರ್ಪಿಸಿ ಬಿಡುವುದು. ಇತರ 
ಯಾವ ವಸ್ತುವಿನ ಮೇಲೂ ಅದನ್ನು ಅಲ್ಲಾಹನ ಸಂಪ್ರೀತಿ ಪ್ರಾಪ್ತಿಗಾಗಿ ತ್ಕಾ ಗ ಮಾಡಲಾಗದಷ್ಟು ಮಾನಸಿಕ ಒಲವು ಇಲ್ಲದಿರುವುದು. 

175. 'ಶುಕ್ಸ್‌' (ಕೃತಜ್ಞತೆ)ನ ನಿಜವಾದ ಅರ್ಥ ಉಪಕಾರಸ್ಮರಣೆ ಅಥವಾ ಕೃತಜ್ಞತಾಭಾವ. ನೀವು ಅಲ್ಲಾಹನೊಂದಿಗೆ تج‎ 
ಹಾಗೂ ಉಪಕಾರಗೇಡಿತನದಿಂದ ವರ್ತಿಸದಿದ್ದರೆ ಮತ್ತು ನಿಜವಾದ ಕೃತಜ್ಞತೆಯೊಂದಿಗೆ ಬಾಳಿದರೆ, ಅಲ್ಲಾಹನು ನಿಮ್ಮನ್ನು ವೃಥಾ 
ಶಿಕ್ಷಿಸಲು ಕಾರಣವಿಲ್ಲ. s 


316 ಕುರ್‌ಆನ್‌ ವ್ಯಾಖ್ಮಾನ 


3%, 98 
FO ih 


4 22 » ےا -೨ಫಿ,‏ ہوقٌدط ےہ ۱ہ لاو >۔ دج 
aL AES 200s ಸಹನೆ Ny‏ 


>| ےر وۓا۔‎ pa 3 AE ٠ ى اود ہےر‎ 7] 
(ಎಟ 6s Do 7چ‎ ಟಿ 


٭ 


4 


ವಿ 3 ghee PA 225 » 5 ೨5೨% 1೨9೨2 ೨ 
2015) oS الد کان‎ EGE OES آز‎ EE ved) 


A pe 
ನಡೆಯುತ್ತಿದ್ದರೆ, ಅಲ್ಲಾಹನು ನಿಮ್ಮನ್ನು ದಂಡಿಸುವನೇಕೆ? ಅಲ್ಲಾಹನು ಮಹಾ ಗುಣಗ್ರಾಹಿಯೂ'” ಸರ್ವರ 
ಸ್ಥಿತಿಗತಿಗಳ ಬಗ್ಗೆ ಪೂರ್ಣ ಜ್ಞಾನಿಯೂ ಆಗಿರುತ್ತಾನೆ. 

(148-149) ಮನುಷ್ಯನು ಅವಾಚ್ಯ ಪದಗಳನ್ನುಚ್ಚರಿಸುವುದನ್ನು ಅಲ್ಲಾಹನು ಮೆಚ್ಚುವುದಿಲ್ಲ. ಆದರೆ 
ಮರ್ದಿತನು ಇದಕ್ಕೆ ಹೊರತಾಗಿದ್ದಾನೆ. ಅಲ್ಲಾಹ್‌ ಸರ್ವಶ್ರುತನೂ ಸರ್ವಜ್ಞನೂ ಆಗಿರುತ್ತಾನೆ. (ಮರ್ದಿತರಾಗಿರುವ 
ಸ್ಥಿತಿಯಲ್ಲಿ ನಿಮಗೆ ಅವಾಚ್ಯ ಪದಗಳನ್ನುಚ್ಚರಿಸುವ ಹಕ್ಕಿದೆ) ಆದರೂ ನೀವು ಬಹಿರಂಗವಾಗಿಯೂ 
ರಹಸ್ಯವಾಗಿಯೂ ಒಳಿತನ್ನೇ ಮಾಡುತ್ತಲಿದ್ದರೆ ಅಥವಾ ಕನಿಷ್ಠಪಕ್ಷ ಕೆಡುಕನ್ನು ಮನ್ನಿಸಿದರೆ, ನಿಶ್ಚಯವಾಗಿಯೂ 
ಅಲ್ಲಾಹ್‌ (ತನ್ನ ಗುಣವಿಶೇಷತೆಗನುಸಾರವಾಗಿ) ಕ್ಷಮಾಶೀಲನಾಗಿರುತ್ತಾನೆ (ವಸ್ತುತಃ ಶಿಕ್ಸೆ ಕೊಡಲಿಕ್ಕೂ) ಸರ್ವ 
ಸಮರ್ಥನಾಗಿರುತ್ತಾನೆ. 

- (150-152) ಅಲ್ಲಾಹ್‌ ಹಾಗೂ ಅವನ ಸಂದೇಶವಾಹಕರನ್ನು ನಿಷೇಧಿಸುವವರೂ ಅಲ್ಲಾಹ್‌ ಹಾಗೂ 


ಒಬ್ಬನು ಮಾಡಿದ ಉಪಕಾರವನ್ನು ಮನಸಾರೆ ಸ್ಮರಿಸುವುದು, ಬಾಯಿಯಿಂದ ಅದನ್ನು ಹೇಳುವುದು ಮತ್ತು ಕೃತಿಯ ಮೂಲಕ 
ಅದನ್ನು ಸ್ಥಿರಪಡಿಸುವುದು ಇವೇ ಒಬ್ಬ ಉಪಕಾರಿಯ ಮುಂದೆ ಕೃತಜ್ಞತಾಭಾವ ಪ್ರಕಟಿಸುವ ಸರಿಯಾದ ವಿಧಾನ. ಮನೋವಾಕ್ಕಾಯಗಳ 
ಮೂಲಕ ತೋರಿಸುವ ಇಂತಹ ಉಪಕಾರ ಸ್ಮರಣೆಯನ್ನು 'ಶುಕ್ರ್‌' ಎನ್ನುತ್ತಾರೆ. 'ಶುಕ್ರ್‌'ನ(ಕೃತಜ್ಞತಾರ್ಪಣೆಯ) ಬೇಡಿಕೆಗಳೇನೆಂದರೆ, 
1) ಯಾರು ಉಪಕಾರ ಮಾಡಿರುತ್ತಾನೋ ಅವನನ್ನೇ ಉಪಕಾರಿಯೆಂದು ಪರಿಗಣಿಸುವುದು. ಕೃತಜ್ಞತಾರ್ಪಣೆ ಮತ್ತು ಉಪಕಾರ 
ಸ್ಮರಣೆಯಲ್ಲಿ ಇತರ ಯಾರನ್ನೂ ಸಹಭಾಗಿಗಳೆನ್ನಾಗಿಸದಿರುವುದು. 2) ಉಪಕೃತನ ಹೃದಯದಲ್ಲಿ ಉಪಕಾರಿಯ ಬಗ್ಗೆ ಪ್ರೇಮ, 
ನಿಷ್ಠೆಗಳ ನಿರ್ಮಲ ಭಾವಗಳು ತುಂಬಿರುವುದು ಮತ್ತು ಅವನ ವಿರೋಧಿಗಳ. ಬಗ್ಗೆ ಈ ಭಾವಗಳು ಕಿಂಚಿತ್ತೂ ಇಲ್ಲದಿರುವುದು. 
3) ಉಪಕೃತನು ತನ್ನ ಉಪಕಾರಿಯ ಆಜ್ಞಾಪಾಲಕನಾಗಿದ್ದು ಅವನು ದಯಖಾಲಿಸಿದಂತಹ یدب‎ ಕೊಡುಗೆಗಳನ್ನು ಅವನ ಇಚ್ಛಿಗೆ 
ವಿರುದ್ಧ ಉಪಯೋಗಿಸದಿರುವುದು. 

176. ಮೂಲದಲ್ಲಿ 'ಶಾಕಿರ್‌್‌ ಎಂಬ ಪದವು ಬಳಸಲ್ಪಟ್ಟಿದೆ. ಅದನ್ನು 'ಗುಣಗ್ರಾಹಿ' ಎಂದು ಅನುವಾದಿಸಲಾಗಿದೆ. ಶುಕ್ಸ್‌ 
ಅಥವಾ ಕೃತಜ್ಞತೆಯು ಅಲ್ಲಾಹನ ಕಡೆಯಿಂದ ದಾಸನ ಕಡೆಗಾದಾಗ ಅದಕ್ಕೆ ದಾಸನ ಸೇವೆಯನ್ನು ಮಾನ್ಮ ಮಾಡುವುದು, 
ಗುರುತಿಸುವುದು ಅಥವಾ ಗುಣಗ್ರಹಣ ಎಂಬ ಅರ್ಥ ಬರುತ್ತದೆ. 'ಶುಕ್ರ್‌' ದಾಸನ ಕಡೆಯಿಂದ ಆದಾಗ ಅದನ್ನು ದೇವನ 
ಕೊಡುಗೆಗಳನ್ನು ದಾಸನು ಒಪ್ಪಿಕೊಳ್ಳುವುದು ಅಥವಾ ಉಪಕಾರ ಸ್ಮರಣೆ ಎಂಬ ಅರ್ಥದಲ್ಲಿ ತೆಗೆದು ಕೊಳ್ಳಲಾಗುತ್ತದೆ. ಅಲ್ಲಾಹನು 
ದಾಸನಿಗೆ ಶುಕ್ರ್‌ ಮಾಡುವುದೆಂದರೆ, ಅಲ್ಲಾಹನು ತನ್ನ ದಾಸನ ಗುಣಗಳನ್ನು ಅಲಕ್ಷಿಸುವವನಲ್ಲವೆಂದೂ, ಬಾಸನು ಅಲ್ಲಾಹನ 
ಮಾರ್ಗದಲ್ಲಿ ಎಷ್ಟು ಮತ್ತು ಯಾವ ತರದ ಸೇವೆಯನ್ನು ಮಾಡಿದರೂ ಅದು ಅವನ ಬಳಿ ಮಾನ್ಯವಾಗುತ್ತದೆಂದೂ, ಯಾರ 
ಸೇವೆಯೂ ಪ್ರತಿಫಲ ಹಾಗೂ ಪುರಸ್ಕಾರಗಳಿಂದ ವಂಚಿತವಾಗುವುದಿಲ್ಲವೆಂದೂ ಅರ್ಥ. 

177. ಈ ಸೂಕ್ತದಲ್ಲಿ ಮುಸ್ಲಿಮರಿಗೆ ಒಂದು ಅತ್ಕುನ್ನತ ಮಟ್ಟದ ನೈತಿಕ ಶಿಕ್ಷಣ ಕೊಡಲಾಗಿದೆ. ಆ ಕಾಲದಲ್ಲಿ ಮುನಾಫಿಕರೂ, 

ಯಹೂದಿಯರೂ, ವಿಗ್ರಹಾರಾಧಕರೂ ಎಲ್ಲರೂ ತಮ್ಮಿಂದಾಗುವಷ್ಟು ಇಸ್ಲಾಮಿನ ಮಾರ್ಗದಲ್ಲಿ ಆತಂಕಗಳನ್ನೊಡ್ಡಲಿಕ್ಕೂ, 
ಇಸ್ಲಾಮಿನ ಅನುಯಾಯಿಗಳನ್ನು ಸತಾಯಿಸಲಿಕ್ಕೂ ಪೇಚಾಟಗಳಿಗೆ ಸಿಲುಕಿಸಲಿಕ್ಕೂ ಕಟಿಬದ್ದರಾಗಿದ್ದರು.'.ಇಸ್ತಾಮೊ ಆಂದೋಲನಕ್ಕೆ 


ಕಾಂಡ -6 


ಜಿಸಿ 4 ٤ بھی دئیےے ودط ربخ‎ ಠ್‌ 
V3 NODS pA pS Sd سوف‎ 
42 


ಬಸ 1 ಇನಿ 
PEAS ANI ES EOFS, 


ಅವನ ಸಂದೇಶವಾಹಕರ ನಡುವೆ ತಾರತಮ್ಮ ಮಾಡಬೇಕೆಂದು ಬಯಸುವವರೂ `ನಾವು ಕೆಲವರನ್ನು 
ಸ್ವೀಕರಿಸುವೆವು ಇನ್ನು ಕೆಲವರನ್ನು ನಿಷೇಧಿಸುವೆವು ಎನ್ನುತ್ತ ಸತ್ಯನಿಷೇಧ ಮತ್ತು ಸತ್ಯವಿಶ್ವಾಸದ ಮಧ್ಯೆ ಒಂದು 
ನಡುಮಾರ್ಗವನ್ನು ಸ್ವೀಕರಿಸುವ ಇಚ್ಛೆಯುಳ್ಳವರೂ ನೈಜ ಸತ್ಯನಿಷೇಧಿಗಳಾಗಿದ್ದಾರೆ.' ಇಂತಹ ಸತ್ಯನಿಷೇಧಿಗಳಿಗೆ 
ನಾವು ಅಪಮಾನಕಾರಕ ಶಿಕ್ಷೆ ಸಿದ್ಧಪಡಿಸಿಟ್ಟಿರುತ್ತೇವೆ. ಇದಕ್ಕೆ ವ್ಯತಿರಿಕ್ತವಾಗಿ ಅಲ್ಲಾಹ್‌ ಮತ್ತು ಅವನ 
ಸಮಸ್ತ ಸಂದೇಶವಾಹಕರನ್ನು ನಂಬಿ, ಅವರ ನಡುವೆ ತಾರತಮ್ಮ ಮಾಡದವರಿಗೆ ನಾವು ಖಂಡಿತವಾಗಿಯೂ 
ಅವರ ಪ್ರತಿಫಲವನ್ನು ನೀಡುವೆವು!” ಅಲ್ಲಾಹನು ಮಹಾ ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. ೫ 


ವಿರುದ್ಧವಾಗಿ ಅವರು ಯಾವ ನೀಚ ಕಾರ್ಯವನ್ನೂ ನಡೆಸದೆ ಇರಲಿಲ್ಲ, ಇದರಿಂದಾಗಿ ಮುಸ್ಲಿಮರಲ್ಲಿ ಅವರ ಎರುದ್ದ ತಿರಸ್ಕಾರ 
ಹಾಗೂ ಕ್ರೋಧ ಭಾವಗಳುಂಟಾಗುವುದು ಸಹಜವಾಗಿತ್ತು. ಅಲ್ಲಾಹನು ಅವರ ಹೃದಯಗಳಲ್ಲಿ : ಇಂತಹ ಭಾವೋದ್ವೇಗಗಳ 
ಬಿರುಗಾಳಿಗಳೇಳುತ್ತಿರುವುದನ್ನು ಕಂಡು "ಅವಾಚ್ಯ ಶಬ್ದಗಳನ್ನುಚ್ಚರಿಸುವುದು ನಿಮ್ಮ ಪ್ರಭುವಿನ ದೃಷ್ಟಿಯಲ್ಲಿ ಮೆಚ್ಚುಗೆಯ ವಿಷಯವಲ್ಲ. 
ನೀವು ಶೋಷಿತರೆಂಬುದರಲ್ಲಿ ಸಂಶಯವಿಲ್ಲ. ಶೋಷಿತರಿಗೆ ಮರ್ದಕರ ವಿರುದ್ಧ ಸ್ವರವೆತ್ತುವ ಹಕ್ಕಿರುವುದು ಸರಿಯೇ. ಆದರೂ 
ಅಂತರಂಗದಲ್ಲೂ, ಬಹಿರಂಗದಲ್ಲೂ ಹಿತಕಾರ್ಯಗಳನ್ನು ಮಾಡುತ್ತಿರುವುದೇ ಉತ್ತಮ. ಇತರರಿಂದುಂಟಾದ ತಪ್ಪುಗಳನ್ನು 
ಕ್ಲೆಮಿಸಿರಿ. ಏಕೆಂದರೆ ನೀವು ನಿಮ್ಮ ನೈತಿಕತೆಯಲ್ಲಿ ಅಲ್ಲಾಹನಿಗೆ ಸಮೂಪವಿರಬೇಕು. ನೀವು ಯಾವ ದೇವನ ಸಾವೊಪ್ಯವನ್ನು 
ಬಯಸುತ್ತಿರುವಿರೋ ಆ ದೇವನು ಮಹಾ ಸುಶೀಲನೂ ಸಪನಶೀಲನೂ ಆಗಿರುತ್ತಾನೆ. ಅತ್ಯಂತ ಘೋರ ಅಪರಾಧಿಗಳಿಗೂ ಅವನು 
ಜೀವನಾಧಾರಗಳನ್ನು ನೀಡುತ್ತಾನೆ. ಅತ್ಯಂತ ಘೋರ ಅಪರಾಧಗಳನ್ನೂ ಕ್ಟಮಿಸುತ್ತಲೇ ಇರುತ್ತಾನೆ. ಆದುದರಿರದ ಅವನ ಸಾಮೊಪ್ಕ 
ಪ್ರಾಪ್ತಿಗಾಗಿ ನಿಮ್ಮಲ್ಲೂ ಬಹಳಷ್ಟು ಔದಾರ್ಯ, ವಿಶಾಲ ಹೃದಯವಿರಬೇಕಾದುದು ಅಗತ್ಮ" ಎಂದು ಹೇಳುತ್ತಾನೆ. 

178. ಅಲ್ಲಾಹನನ್ನೂ ಅವನ ಸಂದೇಶವಾಹಕರನ್ನೂ ನಂಬದವರು, ಅಲ್ಲಾಹನನ್ನು ನಂಬಿ ಅವನ ಸಂದೇಶವಾಹಕರನ್ನು 
ಸಂಬದಿರುವವರ, ಕೆಲವು ಸಂದೇಶವಾಹಕರನ್ನು ನಂಬಿ ಉಳಿದವರನ್ನು ನಂಬದಿರುವವರೂ ಕಾಫಿರ್‌ ಆಗಿರುವುದರಲ್ಲಿ ಸರಿ ಸಮಾನರು. 
ಇವರ ಪೈಕಿ ಯಾರೂ ಕಾಫಿರ್‌ ಆಗಿರುವುದರ ಬಗ್ಗೆ ಸಂದೇಹಕ್ಕೆ ಅವಕಾಶವೇ ಇಲ್ಲ. 

179. ಅರ್ಥಾತ್‌- ಅಲ್ಲಾಹನನ್ನು ತನ್ನ ಏಕೈಕ ಆರಾಧ್ಯನೆಂದೂ, ಮಾಲಕನೆಂದೂ ಒಪ್ಪಿಕೊಂಡು ಅವನು ಕಳುಹಿಸಿದ ಸರ್ವ 
ಸಂದೇಶವಾಹಕರ ಅನುಸರಣೆಯನ್ನು ಸ್ವೀಕರಿಸಿಕೊ೦ಂಡವರು ಮಾತ್ರ ತಮ್ಮ ಕರ್ಮಗಳ ಸತ್ಸಲಗಳಿಗೆ ಅರ್ಹರು. ಅವರು ಯಾವ 
ಮಟ್ಟದ ಸತ್ಕಾರ್ಯಗಳನ್ನು ಮಾಡುವರೋ ಅದೇ ಮಟ್ಟದ ಸತ್ಸಲ ಪಡೆಯುವರು. ಅಲ್ಲಾಹನು ಅನನ್ಮ ಆರಾಧ್ಯ ಹಾಗೂ ಅನನ್ಮ 
ಖೆರಿಪಾಲಕನೆಂಬುದನ್ನೇ ಒಪ್ಪಿಕೊಳ್ಳದವರಿಗೆ ಅಥವಾ ಅಲ್ಲಾಹನ ಪ್ರಶಿನಿಧಿಗಳ ಪೈಕಿ ಕೆಲವರನ್ನು ಸ್ವೀಕರಿಸಿ ಇನ್ನು ಕೆಲವರನ್ನು 
ನಿರಾಕರಿಸುವಂತಹ ಬಂಡಾಯ ನೀತಿಯನ್ನಿರಿಸಿಕೊಂಡವರಿಗೆ ಅವರ ಯಾವುದಾದರೂ ಕರ್ಮಕ್ಕೆ ಪ್ರಶಿಯಾಗಿ ಉತ್ತಮ ಪ್ರತಿಫಲ 
ಸಿಗುವುದೆಂಬ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಏಕೆಂದರೆ ಇಂತಹವರ ಯಾವ ಕರ್ಮವೂ ಅಲ್ಲಾಹನ ದೃಷ್ಟಿಯಲ್ಲಿ ನಿಯಮ ಬದ್ದ 
ಹಾಗೂ ಕಾನೂನುಬದ್ದ ಕರ್ಮ ಅಲ್ಲ. 

180. ಅರ್ಥಾತ್‌- ಅಲ್ಲಾಹ್‌ ಮತ್ತು ಅವನ ರಸೂಲರ ಮೇಲೆ ವಿಶ್ವಾಸವಿಟ್ಟವರ ಬಗ್ಗೆ ಅಲ್ಲಾಹನು ಕಠರೋರತೆಯಿಂದ 
ವರ್ತ್ಶಿಸಲಾರ. ಅವನು ಅವರೊಂದಿಗೆ ಅತ್ಯಂತ ಮೃದು ನೀತಿ ಹಾಗೂ ಕ್ಟಮಾನೀತಿಯನ್ನನುಸರಿಸುವನು. 


318 ಕುರ್‌ಆನ್‌ ವ್ಯಾಖ್ಯಾನ 


موی أَذْبَر Gib‏ ایال EEG‏ 


ی6 


GS SOE EES SN SSL ون بن ما‎ ESS 


4 


د رن 5s 4೨‏ وک اجھ و قدے)؟ 6" 4 
ISG‏ نے یں شش 4 8s‏ 


ps 


سی ار ٹیش وش ಯಿಯ‏ 
مرو ریت SS ES ENS‏ “بل 


(153-162) ಬಾನಲೋಕದಿಂದ ನೀವೊಂದು ಲಿಖಿತವನ್ನು ಇಳಿಸಿಕೊಡಬೇಕೆಂದು*! ಇಂದು ಈ 
ಗ್ರಂಥದವರು ನಿಮ್ಮೊಂದಿಗೆ ಅಪೇಕ್ಲಿಸುತ್ತಿರುವರೆಂದಾದರೆ, ಇವರು ಇದಕ್ಕಿಂತಲೂ ಹಿರಿದಾದ (ಪಾತಕಪರ) 
ಬೇಡಿಕೆಗಳನ್ನು ಈ ಹಿಂದೆ ಮೂಸಾರೊಂದಿಗೆ ಮಾಡಿರುತ್ತಾರೆ. ಇವರು ಅವರೊಡನೆ, "ನಮಗೆ ಅಲ್ಲಾಹನನ್ನು 
ಪ್ರತ್ಯಕ್ಷ ತೋರಿಸು" ಎಂದಿದ್ದರು. ಈ ಉದ್ದಟತನದ ಕಾರಣದಿಂದಲೇ ಅವರ ಮೇಲೆ ಹಠಾತ್ತನೆ ಸಿಡಿಲೆರಗಿತು. ಕ: 
ಅವರು ಸುಸ್ಪಷ್ಟ ನಿದರ್ಶನಗಳನ್ನು ಕಂಡಿದ್ದರೂ" ಆ ಬಳಿಕ ಕರುವನ್ನು ತಮ್ಮ ಆರಾಧ್ಯವನ್ನಾಗಿ ಮಾಡಿಕೊಂಡರು. 


181, ನಮ್ಮ ಕಣ್ಣ ಮುಂದೆಯೇ ಒಂದು ಲಿಖಿತಗೊಂಡ ಗ್ರಂಥವು ಆಕಾಶದಿಂದ ಇಳಿಯಬೇಕು ಅಥವಾ "ಮುಹಮ್ಮದ್‌(ಸ) 
ನಮ್ಮ ರಸೂಲ್‌ ಆಗಿದ್ದಾರೆ- ಇವರ ಮೇಲೆ ವಿಶ್ವಾಸವಿರಿಸಿರಿ" ಎಂಬ ಲಿಖಿತ ಪತ್ರವು ನಮ್ಮ ಪೈಕಿ ಪ್ರತಿಯೊಬ್ಬನ ಹೆಸರಿಗೆ ಮೇಲಿಂದ 
ಇಳಿದು ಬರಬೇಕು. ಹೀಗಾಗುವವರೆಗೂ ನಾವು ನಿಮ್ಮ ಪ್ರವಾದಿತ್ವದ ಮೇಲೆ ವಿಶ್ವಾಸವಿಡಲಾರೆವೆಂಬುದು ಮದೀನಾ ಪಟ್ಟಣದ 
ಯಹೊದಿಯರು ಪ್ರವಾದಿವರ್ಯರ(ಸ) ಮುಂದಿಡುತ್ತಿದ್ದ ಅನೇಕ ವಿಚಿತ್ರ ಶರತ್ತುಗಳ ಪೈಕಿ ಒಂದಾಗಿತ್ತು. 

182. ಇಲ್ಲಿ ಯಾವುದಾದರೊಂದು ಘಟನೆಯನ್ನು ವಿವರಿಸಲು ಉದ್ದೇಶಿಸಿಲ್ಲ. ಯಹೂದಿಯರ ಅಪರಾಧದ ಒಂದು ಸಂಕ್ಲಿಪ್ತ 
ಪಟ್ಟಿಯನ್ನು ಮಾತ್ರ ಮುಂದಿಡಲು ಉದ್ದೇಶಿಸಲಾಗಿದೆ. ಆದುದರಿಂದ ಅವರ ಕೆಲವು ವ್ಯಕ್ತವಾದ ಐತಿಹಾಸಿಕ ಘಟನೆಗಳ ಕಡೆಗೆ 
ಸ್ಥೂಲವಾಗಿ ಸೂಚಿಸಲಾಗಿದೆ. ಈ ಸೂಕ್ತದಲ್ಲಿ ಪ್ರಸ್ತಾಪಿಸಿರುವ ಘಟನೆಯು ಅಲ್‌ ಬಕರಃ ಅಧ್ಯಾಯದ 55ನೇ ಸೂಕ್ತದಲ್ಲಿ ಗತಿಸಿ 
ಹೋಗಿದೆ. (ಅಲ್‌ ಬಕರಃ ಅಧ್ಯಾಯದ 71ನೇ ಟಿಪ್ಪಣಿ ನೋಡಿರಿ) 

183. ಸುಸ್ಪಷ್ಟ ನಿದರ್ಶನಗಳೆಂದರೆ ಹ. ಮೂಸಾರವರು(ಅ) ಪ್ರವಾದಿಯಾದಂದಿನಿಂದ ಫಿರ್‌ಔನನು ಮುಳುಗಿ ಸಾಯುವ ಹಾಗೂ 
ಬನೀಇಸ್ರಾಈಲರು ಈಜಿಪ್ಟ್‌ ದೇಶವನ್ನು ಬಿಟ್ಟು ಹೋಗುವ ತನಕ ಒಂದರ ಹಿಂದೊಂದರಂತೆ ಜನರ ಅನುಭವಕ್ಕೆ - ಬಂದಿದ್ದ 
ನಿದರ್ಶನಗಳು. ಈಜಿಪ್ಟ್‌ ದೇಶದ ಪ್ರಬಲ ಮುಷ್ಠಿಯಿಂದ ಬನೀಣಸ್ರಾಈಲರನ್ನು ಬಿಡಿಸಿಕೊಂಡು ಹೋದುದು ಸರ್ವಲೋಕ ಪಾಲಕನಾದ 
ಅಲ್ಲಾಹನೇ ಹೊರತು ಒಂದು ದನದ ಕರುವಾಗಿರಲಿಲ್ಲ. ಆದರೆ ಅಲ್ಲಾಹನ ಮಹಿಮೆ ಹಾಗೂ ಅವನ ಅನುಗ್ರಹಗಳ ಈ ಸುಸ್ಪಷ್ಟ 
ನಿದರ್ಶನಗಳನ್ನು ಕಣ್ಣಾರೆ ಕೆಂಡು ಅನುಭವಿಸಿದ ಬಳಿಕವೂ ತನ್ನ ಮಾಲಕನ ಮುಂದೆ ಶಿರಬಾಗುವುದರ ಬದಲು ಒಂದು ಕರುವಿನ ಕೃತಕ 
ಮೂರ್ತಿಯ ಮುಂದೆ ಬಾಗಿ ಬಿಡುವಷ್ಟು ಈ ಜನಾಂಗವು ಮಿಥ್ಕಾರಾಧನೆಯ ಪರಮಾವಧಿಯನ್ನು ತಲಪಿತ್ತು. 


ಕಾಂಡ -6 


22 3 > 


ಗ 
Sol 


ko 


ಹಪ‏ لی کل 


1 
+ھ‎ 22 ee ಡಿ 

J ಸಟ 

$65 7 ہی دا ಕಿಟ್ಟಿ‏ ۲ 15 


دا 


ಇಷ್ಟಾಗಿಯೂ ನಾವು ಅವರನ್ನು ಮನ್ನಿಸಿದೆವು. ನಾವು ಮೂಸಾರಿಗೆ ಸುವ್ಯಕ್ತ ಆದೇಶ ನೀಡಿದೆವು. ಅವರ ಮೇಲೆ 
'ತೂರ'(ಪರ್ಷತವುನ್ನು ಎತ್ತಿ ಹಿಡಿದು ಅವರಿಂದ (ಆದೇಶವನ್ನು ಪಾಲಿಸುವ) ಕರಾರನ್ನು ಪಡೆದೆವು." 
ದ್ವಾರದೊಳಕ್ಕೆ ಸಾಪ್ಟಾಂಗವೆರಗುತ್ತ ಪ್ರವೇಶಿಸಬೇಕೆಂದು ನಾವು ಅವರಿಗೆ ಅಪ್ಪಣೆ ಕೊಟ್ಟೆವು. 'ಸಬ್ಸ್‌ನ'(ಸಬ್ಬಾತದ) 
ನಿಯಮವನ್ನು ಮುರಿಯ ಬೇಡಿರೆಂದು ನಾವು ಅವರಿಗೆ ಹೇಳಿದೆವು ಮತ್ತು ಈ ಬಗ್ಗೆ ಅವರಿಂದ ಬಲವಾದ 
ಕರಾರನ್ನು ಪಡೆದೆವು. ಕೊನೆಗೆ ಅವರು ಕರಾರನ್ನು ಮುರಿದರು. ಅಲ್ಲಾಹನ ನಿದರ್ಶನಗಳನ್ನು ಸುಳ್ಳಾಗಿಸಿದರು. 
ಅನೇಕ ಪ್ರವಾದಿಗಳನ್ನು ಅನ್ಯಾಯವಾಗಿ ವಧಿಸಿದರು. "ನಮ್ಮ ಹೃದಯಗಳು ಕವಚಗಳೊಳೆಗೆ ಭದ್ರವಾಗಿವೆ"'” 
ಎಂದೂ ಹೇಳಿಬಿಟ್ಟರು. ವಾಸ್ತವದಲ್ಲಿ'* ಅವರ ಈ ಮಿಥ್ಕ-ಆರಾಧನೆಯ ಕಾರಣದಿ೦ದ್ದ ಅಲ್ಲಾಹನು ಅವರ 
ಹೃದಯಗಳಿಗೆ ಮುದ್ರೆಯೊತ್ತಿಬಿಟ್ಟನು. ಆದುದರಿಂದ ಅವರು ಅತ್ಯಲ್ಪವೇ ವಿಶ್ವಾಸವಿರಿಸುತ್ತಾರೆ. ಅವರು! 


184. ಸುವೈಕ್ತ ಆದೇಶವೆಂದರೆ ಹ. ಮೂಸಾರಿಗೆ(ಅ) ಫಲಕಗಳ ಮೇಲೆ ಬರೆದುಕೊಟ್ಟಿದ್ದ ಆದೇಶಗಳು. ಅಲ್‌ ಅಆ್‌ರಾಫ್‌ 
ಅಧ್ಯಾಯದ 17ನೆಯ ರುಕೂಲ್‌ನಲ್ಲಿ ಇದು ವಿವರವಾಗಿ ಬರಲಿದೆ. 'ಕರಾರು' ಎಂದರೆ ತೂರ್‌ ಪರ್ವತದ ತಪ್ಪಲಲ್ಲಿ 
ಬನೀಇಸ್ರಾಈಲರ ಪ್ರತಿನಿಧಿಗಳಿಂದ ಪಡೆಯಲಾಗಿದ್ದ ಕರಾರು. ಅಲ್‌ ಬಕರಃ ಅಧ್ಯಾಯದ 63ನೆಯ ಸೂಕ್ತದಲ್ಲಿ ಅದು ಗತಿಸಿದೆ. 
ಅಲ್‌ ಅಲ್‌ರಾಫ್‌ನೆ 171ನೆಯ ಸೂಕ್ತದಲ್ಲಿ ಪುನಃ ಇದರ ಕಡೆಗೆ ಸೂಚನೆ ಬರಲಿದೆ. ” 

185. ಅಲ್‌ ಬಕರಃ ಅಧ್ಯಾಯದ 58-59ನೆಯ ಸೂಕ್ತ ಮತ್ತು 75ನೆಯ ಟಿಪ್ಪಣಿ ನೋಡಿರಿ. 

186. ಅಲ್‌ ಬಕರಃ ಅಧ್ಯಾಯದ 65ನೆಯ ಸೂಕ್ತ ಮತ್ತು 82-83ನೇ ಟಿಪ್ಪಣಿಗಳನ್ನು ನೋಡಿರಿ. 

. 187. ಅರ್ಥಾತ್‌- ನೀವ ಏನೇ ಹೇಳಿದರೂ ನಮ್ಮ ಮನಸ್ಸಿನ ಮೇಲೆ ಅದರಿಂದ ಯಾವ ಪ್ರಭಾವವೂ ಆಗಲಾರದು. 
ಅಲ್‌ ಬಕರಃ ಅಧ್ಯಾಯದ 88ನೆಯ ಸೂಕ್ತದಲ್ಲಿ ಯಹೊದಿಯರ ಈ ಮಾತಿನ ಬಗ್ಗೆ ಸೂಚನೆ ನೀಡಲಾಗಿದೆ. ಎಲ್ಲಾ ಮಿಫ್ಯಾರಾಧಕ 
ಅಜ್ಞಾನಿಗಳು ಹೇಳುವಂತೆಯೇ ಇವರೂ ತಮ್ಮ ಪೂರ್ವಿಕರ ವಿಚಾರ. ಅಭಿಪ್ರಾಯ ಮತ್ತು ಕಂದಾಚಾರಗಳ ಬಗ್ಗೆ ತಮಗಿರುವ 
ವಿಶ್ವಾಸವನ್ನು ಯಾವ ರೀತಿಯಿಂದಲೂ ಬದಲಾಯಿಸಲಿಕ್ಕಾಗದೆಂದು ಹೆಮ್ಮೆಯಿಂದ ಹೇಳುತ್ತಿದ್ದರು. (ಅಲ್‌ ಬಕರಃ ಅಧ್ಯಾಯದ 
94ನೆಯ ಟಿಪ್ಪಣಿ ನೋಡಿರಿ) } 

188. ಇದೊಂದು ಉಪನುಡಿ. 

189. ಈ ಮಾತು ಮುಖ್ಯ ವಾಕ್ಟರಣಿಗೆ ಸಂಬಂಧಿಸಿದೆ. 


320 ಕುರ್‌ಆನ್‌ ವ್ಯಾಖ್ಯಾನ 


2p HEP د پچ‎ pur TE ہیدہ‎ 

ANS LS OE CON LETS SPS 
ತಮ್ಮ ನಿಷೇಧ ನೀತಿಯಲ್ಲಿ ಮುಂದುವರಿಯುತ್ತ ಮರ್ಯಮಳ ಮೇಲೆ ಉಗ್ರ ಸುಳ್ಳಾರೋಪವನ್ನು ಹೊರಿಸಿಬಿಟ್ಟರು. 
ಮತ್ತು ನಾವು ಅಲ್ಲಾಹನ ಸಂದೇಶವಾಹಕರಾದ ಮರ್ಯಮರ ಪುತ್ರ ಈಸಾ ಮಸೀಹರನ್ನು ವಧಿಸಿದೆವೆಂದು 
ಅವರು ಹೇಳಿದರು.”' .ವಸ್ತುತಃ”? ಅವರು ಅವರನ್ನು (ಈಸಾರನ್ನು) ವಧಿಸಲೂ ಇಲ್ಲ, ಶಿಲುಬೆಗೇರಿಸಲೂ 


190. ವಾಸ್ತವದಲ್ಲಿ ಹ. ಈಸಾರ(ಅ) ಜನನವು ಯಹೂದಿ ಜನಾಂಗದಲ್ಲಿ ಸ್ವಲ್ಪವೂ ಸಂದೇಹವನ್ನುಂಟು ಮಾಡಿರಲಿಲ್ಲ. 
ಅಲ್ಲಾಹನು ಅವರು ಜನಿಸಿದಂದೇ ಇದೊಂದು ಅಸಾಧಾರಣ ವ್ಯಕ್ತಿತ್ವ ಹೊಂದಿದ ಶಿಶುವಾಗಿದ್ದು ಇದರ ಜನನವು ಪವಾಡ ಸದೃಶವಾಗಿ 
ಆಗಿದೆಯೇ ವಿನಾ ಯಾವುದೇ ಅನೈತಿಕ ಸಂಬಂಧದ ನಿಮಿತ್ತವಲ್ಲವೆಂಬುದಕ್ಕೆ ಇಡೀ ಜನಾಂಗವನ್ನೇ ಸಾಕ್ಷಿಯಾಗಿರಿಸಿ ಬಿಟ್ಟಿದ್ದನು. 
ಅದಕ್ಕೆ ಪುರಾವೆಯಾಗಿ ತೊಟ್ಟಿಲಲ್ಲಿ ಮಲಗಿದ್ದ ಮಗುವನ್ನೇ ಮಾತನಾಡಿಸಿದ್ದನು. ಮಗು مہہ‎ ಸ್ಪಷ್ಟ ಮಾತುಗಳಿಂದ, ನಾನು 
ಅಲ್ಲಾಹನ ದಾಸನಾಗಿದ್ದೇನೆ. ಅಲ್ಲಾಹನು ನನಗೆ ಗ್ರಂಥ ನೀಡಿದ್ದಾನೆ ಮತ್ತು ಪ್ರವಾದಿಯನ್ನಾಗಿ ಮಾಡಿದ್ದಾನೆ. (ಮರ್ಯಮ್‌ 
ಅಧ್ಯಾಯದ ರುಕೂಆ್‌, 2) ಎಂದು ಹೇಳ ತೊಡಗಿತು. ಈ ಕಾರಣದಿಂದಲೇ ಹೆ. ಮಸೀಹ್‌ರವರು(ಅ) ಯೌವನಾವಸ್ಥೆಗೆ 
ಬರುವವರೆಗೂ ಯಾರೂ ಹ. ಮರ್ಯಮರ(ಅ) ಮೇಲೆ ವ್ಯಭಿಚಾರದ ಆಪಾದನೆ: ಹೊರಿಸಲಿಲ್ಲ. ಹ. ಈಸಾರವರನ್ನು(ಅ) 
] ಜಾರಪುತ್ರನೆಂದು ಮೂದಲಿಸಲೂ ಇಲ್ಲ, ಆದರೆ ಅವರು ಮೂವತ್ತರ ಹರೆಯಕ್ಕೆ ತಲುಪಿ ಪ್ರವಾದಿತ್ವದ ಕರ್ತವ್ಯ ನೆರವೇರಿಸಲಾರಂಭಿಸಿ, 
ಯಹೂದಿಯರನ್ನು ಅವರ ದುರಾಚಾರ, ಅನಾಚಾರಗಳಿಗಾಗಿ ಹಳಿಯಲಾರಂಭಿಸಿದಾಗ, ಅವರ ಮತಪಂಡಿತರನ್ನೂ, ಕರ್ಮಶಾಸ್ತ್ರಜ್ಞರನ್ನೂ 
ಅವರ ಡಂಬಾಚಾರಗಳಿಂದ ತಜೆಯಲಾರಂಭಿಸಿದಾಗ ಅವರ ಸಾಮಾನ್ಯ ಜನರೂ, ಮುಖಂಡರೂ ಸಿಲುಕಿದ್ದ ಅಧಃಪತನದ ಬಗ್ಗೆ 
ಅವರನ್ನು ಎಚ್ಚರಿಸ ತೊಡಗಿದಾಗ ಮತ್ತು ಧರ್ಮವನ್ನು ಕಾರ್ಯತಃ ಸಂಸ್ಥಾಪಿಸಲಿಕ್ಕಾಗಿ ಸರ್ವವಿಧದ ತ್ಕಾಗಗಳನ್ನೂ ಸಹಿಸಿ ಪೈಶಾಚಿಕ 
| ಶಕ್ತಿಗಳೊಂದಿಗೆ ಹೋರಾಟ ನಡೆಸಬೇಕಾದ ಅಪಾಯಕಾರಿ ಮಾರ್ಗದ ಕಡೆಗೆ ಕರೆ ನೀಡಿದಾಗ ಈ ನಿರ್ಭಯ ಅಪರಾಧಿಗಳು ಸತ್ಮದ 
ಸ್ವರವನ್ನು ಅಣಗಿಸಲು ಅತ್ಯಂತ ನೀಚತಮ ಆಯುಧಗಳನ್ನು ಬಳಸ ತೊಡಗಿದರು. ಮರ್ಯಮ್‌(ಲ) ವ್ಯಭಿಚಾರಿಣಿಯೆಂದೂ (ಶಾತಂ 
ಪಾಪಂ) ಮರ್ಯಮರ ಪುತ್ರ ಈಸಾರವರು(ಅ) ಜಾರಪುತ್ರನೆಂದೂ ಮೂವತ್ತು ವರ್ಷಗಳ ತನಕವೂ ಹೇಳದಿದ್ದವರು ಈಗ ಹಾಗೆ 
ಹೇಳೆ ತೊಡಗಿದ್ದರು. ವಸ್ತುತಃ ಈ ಮಾಶಾಪುತ್ರರಿಬ್ಬರೂ ಕಳಂಕರಹಿತರಾಗಿದ್ದಾರೆಂಬುದನ್ನು ಈ ಅಕ್ರಮಿಗಳು ಖಾತ್ರಿಯಾಗಿ 
ತಿಳಿದಿದ್ದರು. ವಾಸ್ತವದಲ್ಲಿ ಈ ಸುಳ್ಳಾಪಾದನೆಯು ನಿಜವಾಗಿಯೂ ಅವರ ನೈಜ ಸಂದೇಹದ ಫಲವಾಗಿರಲಿಲ್ಲ. ಉದ್ದೇಶಪೂರ್ವಕವಾಗಿ, 
ಅವರನ್ನು ವಿರೋಧಿಸಲಿಕ್ಯಾಗಿ ಮಾತ್ರ ಅವರು ಇದನ್ನು ಸೃಷ್ಟಿಸಿಕೊಂಡಿದ್ದರು. ಆದುದರಿಂದಲೇ ಇದನ್ನು ಅಲ್ಲಾಹನು ದುಷೃತ್ಯ 
ಅಥವಾ ಸುಳ್ಳು ಎನ್ನುವ ಬದಲಿಗೆ 'ಕುಫ್ರ್‌' ಎಂದಿರುವನು. ಏಕೆಂದರೆ ಈ ಆಪಾದನೆಯ ಮೂಲಕ ಇವರ ಉದ್ದೇಶವು ಅಲ್ಲಾಹನ 
ಧರ್ಮದ ಮಾರ್ಗಕ್ಕೆ ತಡೆ ಒಡ್ಡುವುದಾಗಿತ್ತೇ ವಿನಾ ಓರ್ವ ಅಮಾಯಕ ತರುಣಿಯ ಮೇಲೆ ಸುಳ್ಳಾರೋಪ ಹೊರಿಸುವುದಾಗಿರಲಿಲ್ಲ. 
191. ಅರ್ಥಾತ್‌- ಇವರ ಪಾತಕಪರ ಉದ್ಧಟತನವು ಅದೆಷ್ಟರವರೆಗೆ ವೃದ್ಧಿ ಸಿತ್ತೆಂದರೆ, ಇವರು ಸಂದೇಶವಾಹಕರನ್ನು ಸಂದೇಶ 
ವಾಹಕರೆಂದು ಅರಿಶಿದ್ದೂ ಅವರನ್ನು ವಧಿಸಲು ಹೊರಡುವಂತಹ ದಿಟ್ಟತನ ತೋರಿದರು. ಇದೂ ಸಾಲದುದಕ್ಕೆ ನಾವು 
ದೇವಸಂದೇಶವಾಹಕರನ್ನು ವಧಿಸಿ ಬಿಟ್ಟೆವೆಂದು ಹೆಮ್ಮೆ ಪಡತೊಡಗಿದರು. ನಾವು ಮೇಲೆ ಉಲ್ಲೇಖಿಸಿರುವ ತೊಟ್ಟಿಲ ಘಟನೆಯನ್ನು 
ವಿವೇಚಿಸಿದಾಗ, ಯಹೂದಿಯರಿಗೆ ಹ. ಮಸೀಹರ(ಅ) ಪ್ರವಾದಿತ್ವದ ಬಗ್ಗೆ ಸಂಶಯ ತಾಳಲು ಅವಕಾಶವೇ ಇರಲಿಲ್ಲವೆಂದು 
ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಮಾತ್ರವಲ್ಲ ಹ. ಈಸಾರಿಂದ(ಲ) ಸುವ್ಯಕ್ತ ನಿದರ್ಶನಗಳು ಪ್ರಕಟವಾದ (ಇದರ ವಿವರಣೆ ಆಲಿ 
"ಮ್ರಾನ್‌ ಅಧ್ಯಾಯದ 5ನೆಯ ರುಕೂಲ್‌ನಲ್ಲಿ ಬಂದಿದೆ) ಬಳಿಕವಂತೂ, ಅವರು ಅಲ್ಲಾಹನ ಸಂದೇಶವಾಹಕರೆಂಬ ಬಗ್ಗೆ ಎಳ್ಳಷ್ಟೂ 
ಸಂಶಯಕ್ಕೆ ಅವಕಾಶ ಇಲ್ಲವಾಗಿತ್ತು. ಅದುದರಿಂದ ಅವರು ಹೆ. ಈಸಾರ(ಅ) ವಿರುದ್ಧ ನಡೆಸಿದ ಕಾರ್ಯಾಚರಣೆಗಳನ್ನೆಲ್ಲ, [ಅವರು 
ಅಲ್ಲಾಹನ ಪ್ರವಾದಿಯೆಂದು ತಿಳಿದೇ ನಡೆಸಿದ್ದರು] 
ಒಂದು ಜನಾಂಗವು ಓರ್ವ ವ್ಯಕ್ತಿಯನ್ನು ದೇವ ಪ್ರವಾದಿಯೆಂದು ತಿಳಿದುಕೊಂಡರೂ ವಧಿಸಿ ಬಿಡುವ ವಿಷಯ ತೋರಿಕೆಗೆ 
ವಿಚಿತ್ರವೆನಿಸುತ್ತದೆ. ಆದರೆ ಭ್ರಷ್ಟ ಜನಾಂಗಗಳ ರೀತಿನೀತಿಗಳು ನಿಜಕ್ಕೂ ವಿಚಿತ್ರವೇ ಆಗಿರುತ್ತವೆ. ಅವರ ಲೋಪದೋಷಗಳ ಬಗ್ಗೆ, 
ಅವರ ಮುಂದೆಯೇ ಟೇಕಿಸುತ್ತ ಅವರನ್ನು ದುರಾಚಾರಗಳಿಂದ ತಡೆಯುವ ಯಾವ ವ್ಯಕ್ತಿಯನ್ನು ತಮ್ಮ ನಡುವೆ ಸಹಿಸಿಕೊಂಡಿರಲು 
ಅವರು ಸಿದ್ಧರಿರುವುದಿಲ್ಲ. ಈ ವ್ಯಕ್ತಿಗಳು ಪ್ರವಾದಿಗಳೇ ಆಗಿದ್ದರೂ ದುಷ್ಟ ಜನಾಂಗಗಳಿಂದ ಅವರು ಸೆರೆವಾಸ ಮತ್ತು 
ವಧಾಶಿಕ್ಸೆಗಳನ್ನು ಅನುಭವಿಸುತ್ತಲೇ ಬಂದಿದ್ದಾರೆ. [ಯಹೂದ್ಯರ ಚರಿತ್ರೆಯಂತೂ ಇಂತಹ ಕರಾಳ ಸಾಧನೆಗಳಿಂದ ತುಂಬಿದೆ.] 
192. ಇದೊಂದು ಉಪನುಡಿ. 


ಕಾಂಡ -6 


4. ಅನ್ನಿಸಾ j 321 


ಶಿಯಾ 


2ಬ 02997‏ 1:0071 2 سیے 
AE TNE‏ 


2 


ಇಲ್ಲ. ನಿಜವಾಗಿ ಆ ಪ್ರಕರಣವು ಅವರಿಗೆ جحعنہ ہوم زدت‎ ۵ ಈ ವಿಷಯದಲ್ಲಿ ಭಿನ್ನಾಭಿಪ್ರಾಯ 


ಗುಮಾನಿಯನ್ನೇ ಅನುಸರಿಸಲಾಗುತ್ತಿದೆ.** ಅವರು ಮಸೀಹರನ್ನು ಖಂಡಿತವಾಗಿಯೂ ವಧಿಸಲಿಲ್ಲ. ನಿಜವಾಗಿ 
ಅಲ್ಲಾಹನು ಅವರನ್ನು ತನ್ನ ಕಡೆಗೆ ಎತ್ತಿಕೊಂಡನು.5 ಅಲ್ಲಾಹ್‌ ಮಹಾ ಪ್ರತಾಪಶಾಲಿಯೂ ಯುಕ್ತಿಪೂರ್ಣನೂ 


193. ನಿಜವಾಗಿ ಹ ಮಸೀಹ್‌ರವರು(ಲ) ಶಿಲುಬೆಗೇರಿಸುವುದಕ್ಕೆ ಮುಂಚೆಯೇ ಮೇಲೇರಿಸಲ್ಪಟ್ಟಿದ್ದರೆಂದೂ ಮಸೀಹರವರು(ಅ) 
ಶಿಲುಬೆಯಲ್ಲಿ ಪ್ರಾಣ ಬಿಟ್ಟಿರೆಂಬ ಕ್ರೈಸ್ತರ ಹಾಗೂ ಯಹೂದಿಯರ ಭಾವನೆಯು ಕೇವಲ ತಪ್ಪುಕಲ್ಪನೆಯನ್ನಾಧರಿಸಿದೆಯೆಂದೂ ಈ 
ಸೂಕ್ತದಿಂದ ತಿಳಿಯುತ್ತದೆ. ಕುರ್‌ಆನ್‌ ಮತ್ತು ಬೈಬಲ್‌ಗಳ ತುಲನಾತ್ಮಕ ಅಧ್ಯಯನ ನಡೆಸಿದಾಗ ನಮಗೆ ಶಿಳಿಯುವಂತೆ ಪಿಲಾತನ 
ನ್ಯಾಯಾಲಯದ ಮುಂದೆ ಹ. ಮಸೀಹ್‌ರನ್ನೇ(ಅ) ತರಲಾಗಿತ್ತು. ಆದರೆ ಅವನು ಮರಣದಂಡನೆಯ ತೀರ್ಪು ಕೊಟ್ಟಾಗ ಹಾಗೂ 
ಯಹೂದಿಯರು ಹ. ಮಸೀಹರಂತಹ(ಅ) ಓರ್ವ ಪುಣ್ಯ ಪುರುಷನ ಪ್ರಾಣಕ್ಕಿಂತ ಒಬ್ಬ ಡಕಾಯಿತನ ಪ್ರಾಣಕ್ಕೆ ಹೆಚ್ಚು ಬೆಲೆ ಕಟ್ಟಿ 
ಸತ್ಯದೊಂದಿಗೆ ತಮಗಿದ್ದ ಜ್ವೇಷ ಹಾಗೂ ಮಿಥ್ಯದೊಂದಿಗೆ ತಮಗಿದ್ದ ಮೋಹದ ಬಗ್ಗೆ ಕೊನೆಯ ಮುದ್ರೆಯನ್ನೊತ್ತಿದಾಗ 
ಅದಾವುದೋ ಒಂದು ಸಂದರ್ಭದಲ್ಲಿ ಅಲ್ಲಾಹನು ಹ. ಮಸೀಹ್‌ರನ್ನು(ಅ) ಮೇಲೇರಿಸಿಕೊಂಡನು. ಅನಂತರ ಯಹೂದಿಯರು 
ಶಿಲುಬೆಗೇರಿಸಿದುದು ಮಸೀಹ್‌ರನ್ನಲ್ಲ(ಲ), “ಅದಾವುದೋ ಬೇರೆ ವ್ಯಕ್ತಿಯಾಗಿದ್ದು ಆ .ವ್ಯಕ್ತಿಯನ್ನವರು ಯಾವುದೋ ಅವ್ಯಕ್ತ 
ಕಾರಣದಿಂದ ಮರ್ಯಮರ 'ಪುತ್ರ ಮಸೀಹರೆಂದು(ಅ) ತಿಳಿದುಕೊಂಡರು. ಈ ಪ್ರಕರಣವು. ಯಾವ ರೀತಿಯಲ್ಲಿ ಅವರ ಪಾಲಿಗೆ 
ಸಂದೇಹಾಸ್ಸದವಾಯಿತು ಮತ್ತು (ಯಹೂದಿಯರು, ಮರ್ಯಮರ ಪುತ್ರ ಈಸಾರು(ಅ) ತಮ್ಮ ಕೈಯಿಂದ ತಪ್ಪ ಹೋಗಿದ್ದರೂ ತಾವು 
ಅವರನ್ನೇ ಶಿಲುಬೆಗೇರಸಿದ್ದರೆಂದು” 'ಭಾವಿಸಲು ಕಾರಣವೇನು ಎಂಬುದನ್ನು ತಿಳಿಯುವ, ಯಾವುಣೀ ಮೂಲ ಲಭ್ಯವಿಲ್ಲ. 

194, ಭಿನ್ನಾಭಿಪ್ರಾಯ: ತೋರಿದವರೆಂದರೆ ಕ್ರೈ ಸ್ತರು, ಹ. ಮಸೀಹ್‌ರನ್ನು(ಅ) ಶಿಲುಬೆಗೇರಿಸಲಾಯಿತೆಂಬ ಬಗ್ಗೆ ಅವರಲ್ಲಿ 
ಏಕಾಭಿಪ್ರಾಯದ ಹೇಳಿಕೆಯಿಲ್ಲ, 'ಆ ಬಗ್ಗೆ ಹರು ತರದ ಹೇಳಿಕೆಗಳಿದ್ದು ವಾಸ್ತವಿಕ ಘಟನೆಯು ಅವರಿಗೂ ಅಸ್ಪಷ್ಟವಾಗಿಯೇ 
ಉಳಿದಿತ್ತೆಂಬುದಕ್ಕೆ 'ಈ ವರದಿಗಳ ಬುಹುಳ್ಳವೇ ಒಂದು ಆಧಾರವಾಗಿದೆ. 

195, ಇದು ಈ ವಿಷಯದಲ್ಲಿ ಅಲ್ಲಾಹನು ತಿಳಿಸಿರುವ ವಾಸ್ತವಿಕಾಂಶ. ಮಸೀಹರನ್ನು(ಅ) ಕೊಲೆ ಮಾಡುವಲ್ಲಿ 
ಯಹೂದಿಯರು ವಿಜಯಿಗಳಾಗಲಿಲ್ಲವೆಂಬುದನ್ನೂ ಅಲ್ಲಾಹನು ಅವರನ್ನು ತನ್ನ ಕಡೆಗೆ ಮೇಲೇರಿಸಿಕೊಂಡನೆಂಬುದನ್ನೂ ಇದರಲ್ಲಿ 
ಅತ್ಕಂತ ಸ್ಪಷ್ಟವಾಗಿ ತಿಳಿಸಲಾಗಿದೆ. [ಆದರೆ ಅವರನ್ನು ದೇಹ ಮತ್ತು ಆತ್ಮ ಸಹಿತ ಎತ್ತಿಕೊಳ್ಳಲಾಯಿತೋ ಅಥವಾ ಅವರಿಗೆ 
ಭೂಮಿಯಲ್ಲೇ ಸ್ವಾಭಾವಿಕವಾದ ಮರಣವನ್ನು, ಕೊಟ್ಟು, ಅವರ ಆತ್ಮವನ್ನು ಮಾತ್ರ ಎತ್ತಿ ಕೊಳ್ಳಲಾಯಿತೋ ಎಂಬುದನ್ನು 
ಕುರ್‌ಆನ್‌ ಸ್ಪಷ್ಟೀಕರಿಸುವುದಿಲ್ಲ. ಆದರೂ) ಕುರ್‌ಆನಿನ ವಿವರಣಾ ಶೈಲಿಯನ್ನು ವಿವೇಚಿಸಿದಾಗೆ, ಅವರು ಮೇಲೇರಿಸಲ್ಪಟ್ಟ ವಿಧಾನವು 
ಯಾವುದೇ ಆಗಿದ್ದರೂ ಅಲ್ಲಾಹನು ಹ. ಮಸೀಹರೊಂದಿಗೆ(ಅ) ಒ೦ದು ಶೀರಾ ಅಸಾಮಾನ್ಯವಾದ ರೀತಿಯಿಂದ ವರ್ತಿಸಿದ್ದಾನೆಂಬುದಂತೂ 
ಸ್ಪಷ್ಟವಾಗಿ ತಿಳಿಯುತ್ತದೆ. ಘಟನೆಯ ಈ ಅಸಾಮಾನ್ಯ ಸ್ವರೂಪವು ಮೂರು ವಿಷಯಗಳಿಂದ ಪ್ರಕಟವಾಗುತ್ತದೆ. 

1) ಹೆ. ಮಸೀಹ್‌ರನ್ನು(ಅ) ಶರೀರ ಮತ್ತು ಆತ್ಮ ಸಹಿತ'ಎತ್ತಲಾಯಿತೆಂಬ ವಿಶ್ವಾಸವು ಕ್ರೈಸ್ತರಲ್ಲಿ ಹಿಂದಿನಿಂದಲೇ ಇದ್ದು | 
ಅದು, ಒಂದು ದೊಡ್ಡ ಪಂಗಡವು ಮಸೀಹರ(ಅ) ಜೇವತ್ವವನ್ನು ಒಪ್ಪಿಕೊಳ್ಳಲಿಕ್ಕಾಗಿ ಮುಂದಿರಿಸುವ ಕಾರಣಗಳಲ್ಲೊಂದಾಗಿತ್ತು. 
ಹೀಗಿದ್ದರೂ ಕುರ್‌ಆನ್‌ ಇದನ್ನು ಸ್ಪಷ್ಟವಾಗಿ ಖಂಡಿಸದಿದ್ದುದು ಮಾತ್ರವಲ್ಲ ಈ ಘಟನೆಯ ಬಗ್ಗೆ ಕ್ರೈಸ್ತರು ಬಳಸುವ ರಫಲ್‌ 
(ಆರೋಹಣ, ಸAತcension) ಎ೦ಬ ಪದವನ್ನೇ ಉಪಯೋಗಿಸಿದೆ. ಈ ಸುವ್ಯಕ್ತ ಗ್ರಂಥವು ಯಾವುದಾದರೊಂದು ಕಲ್ಪನೆಯನ್ನು 
ಖಂಡಿಸಲು ಉದ್ದೇಶಿಸಿದ್ದು ಆ ಬಳಿಕ ಅದೇ ಕಲ್ಪನೆಗೆ ಇಷ್ಟು ಬಲ ಕೊಡುವಂತಹ ಮಾತನ್ನೇ ಬಳಸುವುದು ಅದರ ಹಿರಿಮೆಗೆ 
ವಿರುದ್ಧವಾಗಿದೆ. 


'ಕಾಂಡ-6 


-] ತೋರಿದವರೂ ವಾಸ್ತವದಲ್ಲಿ ಸಂಶಯಗ್ರಸ್ತರಾಗಿರುತ್ತಾರೆ. ಅವರಿಗೆ ಈ_ ಪ್ರಕರಣದ ಅರಿವೇನೂ ಇಲ್ಲ. ಕೇವಲ 


322 ಕುರ್‌ಆನ್‌ ವ್ಯಾಖ್ಯಾನ 


ST 


ಆಗಿರುತ್ತಾನೆ. ಗ್ರಂಥದವರಲ್ಲಿ ಯಾವನೂ ಅವರ ಮರಣಕ್ಕಿಂತ`ಮುಂಚೆ ಅವರ ಮೇಲೆ ವಿಶ್ವಾಸೆವಿರಿಸದಿರಲಾರನು. 
ಪುನರುತ್ನಾನ ದಿನದಂದು ಅವರು ಅವರ (ಗ್ರಂಥದವರ) ವಿರುದ್ಧ ಸಾಕ್ಲಿ ಹೇಳುವರು. ಹೀಗೆ ಈ 
ಯಹೂದಿಯರ ಈ ಆಕ್ರಮ ವರ್ತನೆಗಳ ಕಾರಣದಿಂದ ಮತ್ತು ಇವರು ಜನರನ್ನು ಅಲ್ಲಾಹನ ಮಾರ್ಗದಿಂದ 


2) ಹ. ಮಸೀಹ್‌ರನ್ನು(ಆಅ) 'ಎತ್ತಿ ಕೊಂಡುದು' ಸಾಮಾನ್ಮ ಮರಣ ಹೊಂದುವವರನ್ನು ಎತ್ತಿ ಕೊಳ್ಳುವ ರೀತಿಯಲ್ಲೇ 
ಆಗಿರುತ್ತಿದ್ದರೆ ಅಥವಾ ಈ 'ರಫಆ್‌' ಅರ್ಥಾತ್‌ ಆರೋಹಣವು ಹ. ಇದ್ರೀಸ್‌ರ(ಅ) ಬಗ್ಗೆ ند یجاح"‎ ಮಕಾನನ್‌ ಅಲಿಯ್ಕ" 
(ನಾವು ಅವರನ್ನು ಉನ್ನತ ಸ್ಥಾನಕ್ಕೆ ಏರಿಸಿದ್ದೆವು.) ಎಂದಂತೆ ಕೇವಲ 2 ನಮನಗಳ ಉನ್ನತಿಯಾಗಿರುತ್ತಿದ್ದರೆ ಈ ವಿಷಯವನ್ನು 
ವಿವರಿಸುವ ಶೈಲಿಯು ಇಲ್ಲಿ ಇರುವಂತೆ ಇರುತ್ತಿರಲಿಲ್ಲ. ಇದಕ್ಕಿಂತ "ನಿಶ್ಚಯವಾಗಿಯೂ ಅವರು ಮಸೀಹರನ್ನು ಕೊಲೆ ಮಾಡಲಿಲ್ಲ 
ನಿಜವಾಗಿ ಅಲ್ಲಾಹನು ಅವರನ್ನು ಜೀವಂತ ರಕ್ಷಿಸಿದನು ಮತ್ತು ಅವರಿಗೆ ಸ್ವಾಭಾವಿಕ ಮರಣವನ್ನು ಕೊಟ್ಟನು. ಯಹೂದಿಯರು 
ಅವರನ್ನು ಕೊಲೆ ಮಾಡಲು ಯತ್ನಿಸಿದ್ದರು. ಆದರೆ ಅಲ್ಲಾಹನು ಅವರಿಗೆ ಉನ್ನತ ಪದವಿ ನೀಡಿದನು” ಎ೦ಬ ಪದಗಳನ್ನು id 
ಆ ಅರ್ಥಕ್ಕೆ, ಹೆಚ್ಚು ಸೂಕ್ತವೆನಿಸುತ್ತಿತ್ತು. 

3) ಈ ಎತ್ತುವಿಕೆಯು ನಾವು ಮರಣ ಹೊಂದಿದವರ ಬಗ್ಗೆ ಸಾಮಾನ್ಮವಾಗಿ "ಅವನನ್ನು ಅಲ್ಲಾಹನು ಎತ್ತಿ ಕೊಂಡನು" 
ಎಂದು ಹೇಳುವಂತೆಯೇ ಕೇವಲ ಒಂದು ಸಾಮಾನ್ಯ ಎತ್ತುವಿಕೆಯಾಗಿರುತ್ತಿದ್ದರೆ ಅಡರ ಬೆನ್ನಿಗೇ, "ಅಲ್ಲಾಹ್‌ ಮಹಾ ಪ್ರತಾಪಿಯೂ, 
ಯುಕ್ತಿಪೂರ್ಣನೂ ಆಗಿರುತ್ತಾನೆ" ಎಂಬ ಮಾತನ್ನು ಹೇಳುವುದು ಎಷ್ಟು ಮಾತ್ರಕ್ಕೂ ಸರಿ ಹೋಗುವುದಿಲ್ಲ. ಅಲ್ಲಾಹನ ಪ್ರತಾಪ 
ಮತ್ತು ಯುಕ್ತಿಗಳ ಅಸಾಧಾರಣ ಪ್ರದರ್ಶನದ ವಿಷಯಗಳ ಅನಂತರವೇ ಈ ಮಾತು ಸೂಕ್ತವೆನಿಸುತ್ತದೆ. 

ಇದಕ್ಕೆ ಉತ್ತರವಾಗಿ ಕುರ್‌ಅನಿನಿಂದ ಆಧಾರವೇನಾದರೂ ಕೊಡುವುದಿದ್ದರೆ. ಆಲಿ-ಇಮ್ರಾನ್‌ ಅಧ್ಯಾಯದ '6ನೆಯ 
ರುಕೂಲ್‌ನಲ್ಲಿ "ಮುತವಫ್ಸೀಕ'" ಎಂಬ ಶಬ್ದವನ್ನು ಉಪಯೋಗಿಸಿರುವುದನ್ನು ಮಾತ್ರ ಕೊಡಬಹುದು. ಆದರೆ ಅಲ್ಲಿ ನಾವು 51ನೆಯ 
ಟಿಪ್ಪಣಿಯಲ್ಲಿ ವಿವರಿಸುವಂತೆ ಈ ಪದವು ಕರಾರುವಾಕ್ಕಾಗಿ, ಕೇವಲ ಸ್ವಾಭಾವಿಕವಾದ ಮರಣ ಎಂಬ ಅರ್ಥ ಕೊಡುವುದಲ್ಲ. 
ಅದು ಆತ್ಮವನ್ನು ವಶಪಡಿಸಿಕೊಳ್ಳುವುದನ್ನು ಆತ್ಮ ಮತ್ತು ದೇಹ ಇವೆರಡನ್ನೂ ವಶಪಡಿಸಿಕೊಳ್ಳುವುದನ್ನೂ ಸೂಚಿಸಬಹುದು. 
ಅದುದರಿಂದ. ಇದು ನಾವು ಮೇಲೆ ಹೇಳಿದ ಈ ಪುರಾವೆಗಳನ್ನು ರದ್ದುಗೊಳಿಸಲಿಕ್ಕೆ ಸಾಕುಗಲಾರದು. ಮಸೀಹರ(ಅ) ಸ್ವಾಭಾವಿಕ 
ಮರಣವು ಸಂಭವಿಸಿಯೇ ತೀರಿದೆ ಎಂದು ವಾದಿಸುವವರು "ತವಫ್ಪಾ' ಎಂಬ ಪದವು ಆತ್ಮ ಮತ್ತು ದೇಹ ಇವೆರಡಕ್ಕೂ 
ಉಪಯೋಗವಾದ ಉದಾಹರಣೆ ಬೇರೆ ಇದೆಯೇ? ಎಂದು ಕೇಳುತ್ತಾರೆ. ಆದರೆ ಆತ್ಮ 'ಮತ್ತು ದೇಹ ಇವೆರಡನ್ನೂ ಸ್ವಾಧೀನ 
ಪಡಿಸಿಕೊಂಡ ಘಟನೆಯು ಇಡೀ ಮಾನವ ಇತಿಹಾಸದಲ್ಲಿ ಸಂಭವಿಸಿದುದೇ ಒಮ್ಮೆಯಾಗಿರುವಾಗ ಈ ಅರ್ಥದಲ್ಲಿ ಈ ಪದ 
ಬಳಕೆಯ ಬೇರೆ ಉದಾಹರಣೆಯನ್ನು ಕೇಳುವುದರಲ್ಲಿ ಅರ್ಥವಿಲ್ಲ. 

196. ಈ ಮಾಠಿಗೆ ಎರಡು ಅರ್ಥಗಳಿದ್ದು ಪ್ರಯೋಗಿಸಿದ ಪದಗಳಲ್ಲಿ ಎರಡೂ ಅರ್ಥಗಳ ಸಂಭವವು ಏಕರೂಪದಲ್ಲಿದೆ. 
ಒಂದು ಅರ್ಥ ನಾವು ಅನುವಾದದಲ್ಲಿ ಕೊಟ್ಟಿರುವುದೇ. ಇನ್ನೊಂದು - "ಗ್ರಂಥದವರ ಪೈಕಿ ಯಾರೂ ತನ್ನ ಮರಣಕ್ಕಿಂತ ಮುಂಚೆ 
ಮಸೀಹರ ಮೇಲೆ ವಿಶ್ವಾಸವಿರಿಸದೆ ಇರಲಾರ” ಎಂದಾಗಿದೆ. ಇಲ್ಲಿ ಗ್ರಂಥದವರೆಂದರೆ ಯಹೂದಿಯರು. ಕ್ರೈಸ್ತರೂ ಸಹ 
ಆಗಿರಬಹುದು. ಒಂದನೆಯ ಅರ್ಥ ಪ್ರಕಾರ ಮಸೀಹರ(ಅ) ಸ್ವಾಭಾವಿಕ ಮರಣ ಸಂಭವಿಸುವ ಕಾಲದಲ್ಲಿ ಇರುವ ಗ್ರಂಥದವರೆಲ್ಲರೂ 
ಅವರ ಮೇಲೆ (ಅರ್ಥಾತ್‌- ಅವರ ಪ್ರವಾದಿತ್ವದ ಮೇಲೆ) ವಿಶ್ವಾಸವಿರಿಸಿರಬಹುದು ಎಂದಾಗುವುದು. ಎರಡನೆಯ ಅರ್ಥದ ಪ್ರಕಾರ 
ಗ್ರಂಥದವರಿಗೂ ಅವರ ಮರಣಕ್ಕಿಂತ ತುಸು ಮುಂಚೆ ಮಸೀಹರು(ಅ) ಸಂದೇಶವಾಹಕರಾಗಿರುವ ವಸ್ತುಸ್ಥಿಶಿಯು ಮನವರಿಕೆಯಾಗಿ 
ಅವರು ಮಸೀಹರ(ಅ) ಮೇಲೆ ವಿಶ್ವಾಸವಿರಿಸುವುದು. ಆದರೆ ಈ ವಿಶ್ವಾಸವು ಏನೂ ಫಲಕಾರಿಯಾಗದ ಸಮಯ್ಸದಲ್ಲಾಗಿರುವುದು. 

197. ಅರ್ಥಾತ್‌- ಯಹೂದಿಯರು ಮತ್ತು ಕ್ರೈಸ್ತರು ಹ. ಮಸೀಹ್‌ರೊಂದಿಗೂ(ಅ) ಅವರು ತಂದ ಸಂದೇಶದೊಂದಿಗೆ 
ನಡೆಸಿದ್ದ ವ್ಯವಹಾರದ ಬಗ್ಗೆ ಅವರು ಜಗದೊಡನೆಯನ ನ್ಯಾಯಾಲಯದಲ್ಲಿ ಸಾಕ್ಲಿ ಹೇಳುವರು. ಈ ಸಾಕ್ಸ್ಯದ ಸ್ವಲ್ಪ ವಿವರಣೆಯು 
ಮುಂದೆ ಅಲ್‌ ಮಾಇದಃ ಅಧ್ಯಾಯದ ಕೊನೆಯ ರುಕೂಲ್‌ನಲ್ಲಿ ಬರಲಿದೆ. 

198. ಉಪನುಡಿಯು ಕೊನೆಗೊಂಡ ಬಳಿಕ ಮೇಲಿನಿಂದಲೇ ಮುಂದುವರಿಯುತ್ತ وت‎ ಉಪನ್ಮಾಸದ ಪರಂಪರೆಯು 
ಇಲ್ಲಿಂದ ಪುನಃ ಆರಂಭವಾಗುತ್ತದೆ. 


ಕಾಂಡ -6 


L356) 1.2‏ 277ج ہک ೩257, pa 22 ನ್‌ ೨೬‏ رو عساے 
SOEs NLS SOs LS Py‏ 


ಹೆಚ್ಚು ಹೆಚ್ಚಾಗಿ ತಡೆಯುತ್ತಲೂ!* ಇದ್ದುದರಿಂದ- ಇವರಿಗೆ ನಿಷಿದ್ದಗೊಳಿಸಿದ್ದ ಬಡ್ಡಿಯನ್ನು ಪಡೆಯುತ್ತಲೂ"” 
ಜನರ ಸಂಪತ್ತನ್ನು ಅನುಚಿತ. ರೀತಿಯಿಂದ ಕಬಳಿಸುತ್ತಲೂ ಇದ್ದ ಕಾರಣದಿಂದ ನಾವು ಇವರಿಗೆ ಹಿಂದೆ 
'ಹಲಾಲ್‌'(ಧರ್ಮಸಮ್ಮತ) ಗೊಳಿಸಿದ್ದ ಅನೇಕ ಶುದ್ಧ ವಸ್ತುಗಳನ್ನು ನಿಷಿದ್ದ ಎಂದು ವಿಧಿಸಿಬಿಟ್ಟೆವು*' ಮತ್ತು 
ಇವರಲ್ಲಿ 'ಕಾಫಿರ್‌'(ಸತ್ಯನಿಷೇಧಿ) ಆಗಿರುವವರಿಗಾಗಿ ನಾವು ವೇದನಾಯುಕ್ತ ಯಾತನೆಯನ್ನು ಸಿದ್ದಗೊಳಿಸಿ 
ಬಿಟ್ಟಿರುತ್ತೇವೆ.?? ಆದರೆ ಇವರಲ್ಲಿ ಪರಿಪಕ್ಕ ಜ್ಞಾನವುಳ್ಳವರು ಮತ್ತು ಸತ್ಮವಿಶ್ವಾಸವುಳ್ಳವರೆಲ್ಲರೂ 
(ಓ ಪೈಗಂಬರರೇ,) ನಿಮ್ಮ ಮೇಲೆ ಅವಶೀರ್ಣಗೊಂಡ ಹಾಗೂ ನಿಮಗಿಂತ ಮೊದಲು ಅವಶೀರ್ಣಗೊಂಡ 


199. ಅರ್ಥಾತ್‌- ಸ್ವತಃ ತಾವು ಅಲ್ಲಾಹನ ಮಾರ್ಗದಿಂದ ವಿಮುಖರಾಗುವುದರಲ್ಲೇ ಅವರು ಸಂತೃಪ್ಪರಾಗುವುದಿಲ್ಲ. ಅವರು 
ಅದೆಷ್ಟರ ಮಟ್ಟದ ನಿರ್ಭಯ ಅಪರಾಧಿಗಳಾಗಿದ್ದಾರೆಂದರೆ ಜಗತ್ತಿನಲ್ಲಿ ಅಲ್ಲಾಹನ ದಾಸರನ್ನು ಪಥಭ್ರಷ್ಟಗೊಳಿಸಲಿಕ್ಕಾಗಿ ಏಳುವ 
'ಎಲ್ಲ ಚಳವಳಿಗಳ ಹಿಂದೆ ಯಹೂದಿಯರ ಬುದ್ದಿಶಕ್ತಿ ಮತ್ತು ಬಂಡವಾಳಗಳೇ ಕಾರ್ಯವೆಸಗುತ್ತಿರುವುದು ಕಂಡು ಬರುತ್ತದೆ. 
ಸನ್ಮಾರ್ಗದ ಕಡೆಗೆ ಕರೆ ನೀಡುವ ಯಾವುದೇ ಆಂದೋಲನವು ಆರಂಭವಾದರೆ ಅದನ್ನು ವಿರೋಧಿಸುವುದರಲ್ಲಿ ಯಹೂದಿಯರೇ 
ಎಲ್ಲ ರಿಗಿತಲೂ ಮುಂದಾಗಿರುತ್ತಾರೆ. ವಸ್ತುತಃ ಈ ಹತಭಾಗಿಗಳು ಅಲ್ಲಾಹನ ಗ್ರಂಥದ ವಾಹಕರೂ ಪ್ರವಾದಿಗಳ ವಾರೀಸುದಾರರೂ 

ಆಗಿರುತ್ತಾರೆ. ಸಮತಾವಾದಿ ಆಂದೋಲನ ಅವರ ಇತ್ತೀಚೆಗಿನ ಒಂದು ಅಪರಾಧ. ಅದನ್ನು ಯಹೂದೀ ಮಸ್ತಿಷ್ಯವೇ ಸೃಷ್ಟಿಸಿತು. 
| ಯಹೊದೀ ಮಾರ್ಗದರ್ಶನವೇ ಅದನ್ನು ವೃದ್ಧಿಸಿತು. ಯಸವ ಜೀವನ ವ್ಯವಸ್ಥೆ ಹಾಗೂ ರಾಜಕೀಯ ವ್ಯವಸ್ಥೆಯು ದೇವನ 
ಅಸ್ತಿತ್ವವನ್ನು ಸ್ಪಷ್ಟವಾಗಿ ಧಿಕ್ಕರಿಸುತ್ತ, ದೇವನೊಂದಿಗೆ ಹಗೆತನವಿರಿಸುವ ಮತ್ತು ದೇವಾರಾಧನೆಯನ್ನು ಅಳಿಸುವ ಬಹಿರಂಗ ಸಂಕಲ್ಪ 
ಹಾಗೂ ಆಕಾಂಕ್ಷೆಯ ಮೇಲೆ ನೆಲೆ ನಿಂತಿರುತ್ತದೋ ಅಂತಹ -ಒಂದು ದುಷ್ಟ ಪದ್ಧತಿಯನ್ನು ಸೃಪ್ಪಿಸುವ ಬಾಗ್ಯವೂ ಜಾಗತಿಕ 
ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಹ. ಮೂಸಾರಂತಹ(ಅ) ಸುಪ್ರಕಿಷ್ಠಿತ ಪ್ರವಾದಿಯವರ ಹೆಸರನ್ನೆತ್ತುತ್ತಿರುವ ಇದೇ ನಾಮಧಾರಿ 
-| ಗ್ರಂಥದವರ ಅದೃಷ್ಟದಲ್ಲಿ ಲಿಖಿತಗೊಂಡಿತ್ತು. ಸಮತಾವಾದದ ಅನಂತರ ಆಧುನಿಕ ಕಾಲದಲ್ಲಿ ಪಥಭ್ರಷ್ಟತೆಯ ಎರಡನೆಯ ಸ್ತಂಭ 
'ಫ್ರಾಯ್ದಾ'ನ ಸಿದ್ಧಾಂತ. ಈತ ಕೂಡಾ ಬನೀಇಸ್ರಾಈಲರ ಓರ್ವ ವ್ಯಕ್ತಿಯೆಂಬುದು ಗಮನಾರ್ಹ. | 

200. ತೌರಾತಿನಲ್ಲಿ ವೈಕ್ತ ಮಾತುಗಳೊಂದಿಗೆ ಈ ಆದೇಶವಿದೆ, "ನೀನು ನನ್ನವರ ಪೈಕಿ ನಿನ್ನ ಬಳಿ ಇರುವ ಯಾವನಾದರೊಬ್ಬ 
ಬಿಡವನಿಗೆ ಸಾಲ ಕೊಟ್ಟರೆ ಅವನೊಂದಿಗೆ ಸಾಲಗಾರನಂತೆ ವ್ಯ: ವಹರಿಸಬಾರದು ಮತ್ತು ಬಡ್ಡಿ ಪಡೆದುಕೊಳ್ಳಬಾರದು." (ವಿಮೋಚನಾ 
ಕಾಂಡ 22: 25-27) 

ಇದಲ್ಲದೆ ಶೌರಾತಿನ ಇನ್ನೂ ಇತರ ಅನೇಕ ಕಡೆಗಳಲ್ಲಿ ಬಡ್ಡಿಯ ನಿಷೇಧವನ್ನು ಸಾರಲಾಗಿದೆ. ಇಷ್ಟಾಗಿಯೂ ತೌರಾಶನ್ನೂ 
ನೆಂಬುವ ಯಹೂದಿಯರು ಇಂದು ಜಗತ್ತಿನ ಅತಿ ದೊಡ್ಡ ಬಡ್ಗಿಕೋರರಾಗಿದ್ದು ಅವರ ಹೃದಯ ಕಾಠಿಣ್ಯವು ಮನೆಮಾತಾಗಿ ಹೋಗಿದೆ. 

201. ಬಹುಶಃ ಇದು ಮುಂದೆ ಅನ್‌ಆಮ್‌ ಅಧ್ಯಾಯದ ರುಕೂಲ್‌ 18 (ಸೂಕ್ತೆ 146)ರಲ್ಲಿ ಬರಲಿರುವ ವಿಷಯದ ಕಡೆಗೆ 
ಸೂಚನೆ. ಅದೆಂದರೆ ಉಗುರು ಇರುವ ಎಲ್ಲ ಪ್ರಾಣಿಗಳೂ ಬನೀಇಸ್ರಾಈಲರಿಗೆ ನಿಷಿದ್ದಗೊಂಡಿದ್ದವು. ದನ ಮತ್ತು ಆಡಿನ ಕೊಬ್ಬು 
ಅವರಿಗೆ ನಿಪಿದ್ಧಗೊಳಿಸಲಾಗಿತ್ತು. ಇದಲ್ಲದೆ ಯಹೂದೀ ಕರ್ಮಶಾಸ್ತ್ರದಲ್ಲಿ ಕಂಡು ಬರುತ್ತಿರುವ ಇತರ ಕಟ್ಟು ನಿಟ್ಟುಗಳ ಮತ್ತು 
ಕಾಠಿಣ್ಕಗಳ ಕಡೆಗೂ ಸಂಕೇತವಿರಬಹುದು. ಒಂದು ಸಮುದಾಯಕ್ಕೆ ಜೀವನ ಪರಿಧಿಯನ್ನು ಸಂಕೀರ್ಣಗೊಳಿಸಿ ಕೊಡುವುದೂ ಅದಕ್ಕೆ 
ನೀಡುವ ಒಂದು ವಿಧದ ಶಿಕ್ಷೆಯೇ ಆಗಿರುತ್ತದೆ. (ಹೆಚ್ಚಿನ ವಿವರಗಳಿಗೆ ಅನ್‌ಆಮ್‌ ಅಧ್ಯಾಯದ 122ನೆಯ ಟಿಪ್ಪಣಿ ನೋಡಿರಿ) 

202. ಆರ್ಫಾತ್‌ - ಸತ್ಯವಿಶ್ವಾಸ ಮತ್ತು ದಾಸ್ಕ-ಆರಾಧನೆಯಿಂದ ವಿಮುಖರಾಗಿದ್ದು ಬಂಡಾಯ ಹಾಗೂ ಧಿಕ್ಕಾರ ನೀತಿಯಲ್ಲಿ 
ಸ್ಥಿರವಾಗಿರುವವರಿಗೆ ಅಲ್ಲಾಹನ ಕಡೆಯಿಂದ ಈ ಲೋಕದಲ್ಲೂ ಪರಲೋಕದಲ್ಲೂ ವೇದನಾತ್ಮ: ಕ ಶಿಕ್ಷೆ ಕಾದಿದೆ. ಅವರಿಗೆ ಎರಡು 
ಸಾವಿರ ವರ್ಷಗಳಿಂದೀಚೆಗೆ ಈ ಲೋಕದಲ್ಲಿ ಸಿಕ್ಕಿದ ಹಾಗೂ ಸಿಗುತ್ತಲಿರುವ ಅವಮಾನ 'ಹಾಗೂ ತುಳಿತದ ಶಿಕ್ಷೆಯು ಎಂದೂ 
ಬೇರಾವ ಜನಾಂಗಕ್ಕೂ ಸಿಗಲಿಲ್ಲ. ಸೋಜಿಗವೆಂದರೆ ಜನಾಂಗೆಗಳು ಹುಟ್ಟುತ್ತಲೂ ಅಳಿಯುತ್ತಲೂ ಇರುತ್ತವೆ. ಆದರೆ ಈ ಜನಾಂಗಕ್ಕೆ 
ಸಾವೂ ಬರುವುದಿಲ್ಲ. ದೇವ ಗ್ರಂಥಗಳನ್ನು ಬಗಲೊಳೆಗಿರಿಸಿಕೊಂಡೂ ದೇವನಿಗೆ ವಿರುದ್ಧ ಬಂಡಾಯದ ದಾಷ್ಟರ್ಧಕ್ಕಿಳಿದುದರ 


ಕಾಂಡ-6 


pS 


G>T LO ೨ 2 ANIL کو‎ dl 222 
G31) ol أولِيك سم یم را‎ IAS وَالْمَُمِثُوْنَ‎ 3 


ಶಿಕ್ಷಣದ ಮೇಲೆ یعکدھارکھ‎ 0.٦ ಈ ರೀತಿ ವಿಶ್ವಾಸವಿರಿಸುವವರಿಗೆ, ನಮಾರು್‌ ಹಾಗೂ ರುಕಾತ್‌ಗಳನ್ನು 
1 ಪಾಲಿಸುವವರಿಗೆ ಮತ್ತು ಅಲ್ಲಾಹ್‌ ಹಾಗೂ ಅಂತಿಮ ದಿವಸದ ಮೇಲೆ ನಿಜವಾದ ವಿಶ್ವಾಸವಿರಿಸುವವರಿಗೆ ನಾವು 
ಖಂಡಿತವಾಗಿಯೂ ಅತ್ಕುನ್ನತ ಪ್ರತಿಫಲ ನೀಡುವೆವು. 

(163-169) ಓ ಪೈಗಂಬರರೇ, 'ನಾವು ನೂಹ್‌ ಮತ್ತು ಅನಂತರದ ಪ್ರವಾದಿಗಳ ಕಡೆಗೆ 'ವಹ್ಮ್‌'(ದಿವೃವಾಣಿ) 
ಕಳುಹಿಸಿದಂತೆಯೇ ನಿಮ್ಮ ಕಡೆಗೂ 'ವಹ್ಮಾ'(ದಿವ್ಯವಾಣಿ) ಕಳುಹಿಸಿರುತ್ತೇವೆ. اس‎ ನಾವು ಇಬ್‌ರಾಹೀಮ್‌, 
ಇಸ್ಮಾಈಲ್‌, ಇಸ್‌ಹಾಕ್‌, ಯಲ್‌ಕೂಬ್‌, ಯಲ್‌ಕೂಬರ ಸಂತತಿ, ಈಸಾ, ಅಆಯ್ಕೂಬ್‌, ಯೂನುಸ್‌, ಹಾರೂನ್‌ 
ಮತ್ತು ಸುಲೈಮಾನರ ಕಡೆಗೂ 'ದಿವ್ಯವಾಣಿ' ಕಳುಹಿಸಿದೆವು. ನಾವು ದಾವೂದರಿಗೆ 'ರುಬೂರ್‌' ನೀಡಿದೆವು. ಸ 


ಪರಿಣಾಮವಿದು ಎಂದು ತನ್ನ ಪೂರ್ವವೃತ್ತಾಂತದ ಮೂಲಕ ಜಗತ್ತಿನ ಇತರ ಜನಾಂಗಗಳಿಗೆ ಲೋಕಾಂತ್ಮ ಕಾಲದ ವರೆಗೂ ಪಾಠ 
ಹೇಳುತ್ತಿರುವಂತೆಯೂ ಎಚ್ಚರಿಕೆ ನೀಡುತ್ತಿರುವ ಜ್ವಲಂತ ಮಾದರಿಯಾಗಿರುವಂತೆಯೂ ಅದಕ್ಕೆ 'ಲಾ ಯಮೂತು ಫೀಹಾ ವಲಾ 
ಯಹ್‌ಯಾ' (ಅದರೊಳಗೆ ಸಾಯಲಿಕ್ಕೂ ಇಲ್ಲ, ಬದುಕಲಿಕ್ಕೊ ಇಲ್ಲ) ಎಂಬಂತಹ ಶಿಕ್ಸೆ ಕೊಡಲಾಗಿದೆ. ಇನ್ನು ಪರಲೋಕದ 
ವಿಷಯ - ದೇವನಿಚ್ಛಿಸಿದರೆ ಅಲ್ಲಿಯ ಯಾತನೆ ಇದಕ್ಕಿಂತಲೂ ಹೆಚ್ಚು ವೇದನಾತ್ಮಕವಾಗಿರುವುದು. (ಈ ಸಂದರ್ಭದಲ್ಲಿ ಫೆಲೆಸ್ತೀನಿನ 
ಇಸ್ರಾಈಲ್‌ ರಾಷ್ಟ್ರ ಸ್ಥಾಪನೆಯಾದ ಕಾರಣ ಆ ಬಗ್ಗೆ ಉಂಟಾಗುವ ಸಂಶಯವನ್ನು ನಿವಾರಿಸಿಕೊಳ್ಳಲು ಆಲಿ ಇಮ್ರಾನ್‌ ಅಧ್ಯಾಯದ 
112ನೆಯ ಸೊಕ್ತವನ್ನು ಓದಿರಿ) 

203. ಅರ್ಥಾತ್‌- ಅವರ ಪೈಕಿ ದೇವಗ್ರಂಥಗಳ ನೈಜ ಶಿಕ್ಷಣದ ಪರಿಚೆಯವಿರುವವರು ಎಲ್ಲ ವಿಧದ ಪಕ್ಸಪಾತ, ಅಜ್ಞಾನಜನ್ಮ 
ಹಟಮಾರಿತನ, ಪೂರ್ವಿಕರ ಅಂಧಾನುಕರಣೆ ಹಾಗೂ ಸ್ವಚಿತ್ತಾರಾಧನೆಯಿಂದ ಸ್ವತಂತ್ರರಾಗಿ ಆ ದಿವ್ಮ ಗ್ರಂಥಗಳಿಂದ ದೊರೆಯುವಂತಹ 
ಪರಮಾರ್ಥವನ್ನು ಹೃತ್ಪೂರ್ವಕ ಒಪ್ಪಿಕೊಳ್ಳುತ್ತಾರೆ. ಅವರ ವರ್ತನೆಯು ಕಾಫಿರ್‌ ಹಾಗೂ ಅಕ್ರಮಿ ಯಹೂದಿಯರ ಸಾಮಾನ್ಯ 
ನೀತಿಗಿಂತ ತೀರಾ ಭಿನ್ನವಾಗಿದೆ. ಗತ ಪ್ರವಾದಿಗಳು ಯಾವ ಧರ್ಮದ ಬೋಧನೆ ಸಾರಿದ್ದರೋ ಅದನ್ನೇ ಕುರ್‌ಆನ್‌ ಸಾರುತ್ತಿದೆಯೆಂದು 
ಪ್ರಥಮ ದೃಷ್ಟಿಯಲ್ಲೇ ಅವರಿಗೆ ಮನವರಿಕೆಯಾಗುತ್ತದೆ. ಅದುದರಿಂದ ಅವರು ನಿಷ್ಕಳೆಂಕ ಸತ್ಯಸಂಧತೆಯೊಂದಿಗೆ ಉಭಯ 
ಗ್ರಂಥಗಳ ಮೇಲೂ ವಿಶ್ವಾಸವಿರಿಸುತ್ತಾರೆ. 

204. ಪ್ರವಾದಿ ಮುಹಮ್ಮದ್‌ರು(ಸ) ಹಿಂದೆ ಬರದೆ ಇದ್ದಂತಹ ಹಾಗೂ ಹೊಸತಾದ ವಿಷಯವೇನೂ ತಂದಿರುವುದಲ್ಲವೆಂದು 
ತಿಳಿಸುವುದೇ ಇದರ ಉದ್ದೇಶ. ನಾನು ಜಗತ್ತಿನಲ್ಲಿ ಮೊತ್ತ ಮೊದಲಾಗಿ ಒಂದು ಹೊಸ ವಿಷಯವನ್ನು ಮುಂದಿರಿಸುತ್ತಿದ್ದೇನೆಂದು 
ಅವರೇನೂ ವಾದಿಸುವುದಿಲ್ಲ. ವಾಸ್ತವದಲ್ಲಿ ಗತ ಪ್ರವಾದಿಗಳಿಗೆ ಸಿಗುತ್ತಲಿದ್ದ ಜ್ಞಾನ ಮೂಲದಿಂದಲೇ ಅವರಿಗೂ ಸನ್ಮಾರ್ಗದರ್ಶನ 
ಆಗಿದೆ. ಅವರೂ ಜಗತ್ತಿನ ನಾನಾ ಮೂಲೆಗಳಲ್ಲಿ ಜನಿಸಿದ ಪ್ರವಾದಿಗಳು ಮುಂದಿರಿಸುತ್ತ ಬಂದಿರುವ ಅದೇ ಸತ್ಯ ಮತ್ತು 
ಪರಮಾರ್ಥವನ್ನು ಮುಂದಿರಿಸುತ್ತಿದ್ದಾರೆ. 

'ವಹ್ಮ್‌' ಎಂಬುದರ ಅರ್ಥ- ಸೂಚನೆ ನೀಡುವುದು, ಮನಸ್ಸಿನಲ್ಲಿ ಯಾವುದಾದರೂ ವಿಷಯವನ್ನು ಇಳಿಸಿಬಡುವುದು, ಗುಟ್ಟಾಗಿ 
ಏನನ್ನಾದರೂ ಹೇಳುವುದು, ಸಂದೇಶ ಕಳುಹಿಸುವುದು. 

205. ಪ್ರಸಕ್ತ ಬೈಬಲಿನಲ್ಲಿ 'ರುಬೂರ್‌' ಎಂಬ ಹೆಸರಿಂದ ಕರೆಯಲ್ಪಡುವ ಗ್ರಂಥವು ಸಂಪೂರ್ಣವಾಗಿ ಹ. ದಾವೊದ್‌ರ(ಅ) 
ರುಬೂರ್‌ ಅಲ್ಲ. ಅದರಲ್ಲಿ ಅನೇಕ ಮಾನವ ರಚನೆಗಳನ್ನೂ ಸೇರಿಸಲಾಗಿದ್ದು ಅವು ಆಯಾ ಲೇಖಕರಿಗೆ ಸಂಬಂಧಿಸಿದೆ, ಆದರೆ, 
| ಹ-ದಾವೂದ್‌ರಬ್ದೆ೦ದೇ(ಅ) ಸ್ಪಷ್ಟವಾಗಿ ಸೂಚಿಸಿರುವ ಕೃತಿಗಳಲ್ಲಿ ನಿಜಕ್ಕೂ ಸತ್ಯ ಜ್ಯೋತಿಯು ಕಂಡು ಬರುತ್ತದೆ. ಇದೇ ರೀತಿಯಲ್ಲಿ 
ಬೈಬಲಿನಲ್ಲಿ 'ಇಮ್ಸಾಲು'ಸುಲೈಮಾನ್‌' (ಸುಲೈಮಾನರ ವಚನಗಳು) ಎಂಬ ಹೆಸರಿನ ಗ್ರಂಥದಲ್ಲಿ. ಯೂ ಕಲಚಿರಕೆ ಕಂಡು ಬರುತ್ತದೆ. 
ಅದರ ಕೊನೆಯ ಎರಡು ಅಧ್ಯಾಯಗಳಂತು ಸೇರ್ಪಡೆಯೆಂಬುದು ಸ್ಪಷ್ಟ. ಇಷ್ಟಾದರೂ ಈ ವಚನಗಳ ಒಂದು ದೊಡ್ಡ ಭಾಗವು 


ಕಾಂಡ -6 


ನಾವು ಇದಕ್ಕಿಂತ ಮುಂಚೆ ನಿಮ್ಮ ಮುಂದೆ ಪ್ರಸ್ತಾಪಿಸಿದ್ದ ಸಂದೇಶವಾಹಕರ ಮೇಲೂ ನಿಮ್ಮ ಮುಂದೆ 
ಪ್ರಸ್ತಾಪಿಸದೆ ಇದ್ದ ಸಂದೇಶವಾಹಕರ ಮೇಲೂ 'ದಿವೃವಾಣಿ' ودک‎ ಅಲ್ಲಾಹನು ಮೂಸಾರೊಡನೆ, 
ಮಾತನಾಡುವ ರೀತಿಯಲ್ಲೇ ಮಾತನಾಡಿದನು." ಅವನು ಈ ಸಂದೇಶವಾಹಕರೆಲ್ಲರನ್ನು ನಿಯೋಗಿಸಿದ ಬಳಿಕ 
ಜನರ ಬಳಿ ಅಲ್ಲಾಹನಿಗೆದುರು ವಾದವುಳಿಯದಂತಾಗಲು್‌' ಅವರನ್ನು ಸುವಾರ್ತೆ ಮತ್ತು ಮುನ್ನೆಚ್ಚರಿಕೆ 


ಸತ್ಯಪೂರ್ಣವೆಂದು ತೋರುತ್ತದೆ. ಈ ಎರಡು ಗ್ರಂಥಗಳೊಂದಿಗೆ ಹ. ಅಯ್ಯೂಬ್‌ರ(ಅ) ಹೆಸರಿನಿಂದ ಇನ್ನೊಂದು ಗ್ರಂಥವೂ 
ಬೈಬಲಿನಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಆದರೆ ಅದು ಸುಜ್ಞಾನದ ಅನೇಕ ರತ್ನಗಳನ್ನು ತನ್ನಲ್ಲಿ ಅಡಗಿಸಿಕೊಂಡಿದ್ದರೂ ಅದನ್ನು ಓದುವಾಗ 
ಅದು ಹ. ಅಯ್ಯೂಬ್‌ರಿಗೆ(ಅ) ಸಂಬಂದಿಸಿರುವುದು ಸತ್ಯವೆಂದು ನಂಬಲಿಕ್ಕಾಗುವುದಿಲ್ಲ. ಏಕೆಂದರೆ ಕುರ್‌ಅನಿನಲ್ಲಿಯೂ ಸ್ವತಃ ಅದೇ 
ಗ್ರಂಥದ ಆರಂಭದಲ್ಲಿಯೂ ಹೊಗಳಲ್ಪಟ್ಟಿರುವ ಹ. ಅಯ್ಕ್ಯೂಬ್‌ರು(ಅ) ತಮಗೊದಗಿದ ಕಪ್ಪ ಕಾಲದಲ್ಲಿ ಅಲ್ಲಾಹನ 
ನಿಂದಕರಾಗಿದ್ದರೆಂದೂ ಅವರ ಸಂಗಾತಿಗಳು ಅಲ್ಲಾಹನು ಅಕ್ರಮಿಯಲ್ಲವೆಂದು ಅವರನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸುತ್ತಿದ್ದರೂ 


ಅವರು ಒಪ್ಪುತ್ತಿರಲಿಲ್ಲವೆಂದೂ ಆ ಗ್ರಂಥ ಹೇಳುತ್ತದೆ. 

ಈ ಕಿರುಗ್ರಂಥಗಳಲ್ಲದೆ ಬೈಬಲಿನಲ್ಲಿ ಬನೀಇಸ್ರಾಈಲರ ಪ್ರವಾದಿಗಳ ಇತರ 17 ಕಿರು ಗ್ರಂಥಗಳೂ ಸೇರಿವೆ. ಅವುಗಳಲ್ಲಿ 
ಹೆಚ್ಚಿನ ಭಾಗವು ಸರಿಯೆಂದು ತೋರುತ್ತದೆ. 

206. ಬೇರೆ ಪ್ರವಾದಿಗಳಿಗೆ ಒಂದು ಧ್ವನಿ ಬರುತ್ತಿರುವಂತೆ ಅಥವಾ ದೇವಚರನು ಸಂದೇಶ ಹೇಳುತ್ತಿರುವಂತೆಯೂ ಅದನ್ನು 
ತಾವು ಕೇಳುತ್ತಿರುವಂತೆಯೂ ವಹ್ಮ್‌ ಬರುತ್ತಿತ್ತು. ಆದರೆ ಹ. ಮೂಸಾರೊಂದಿಗೆ(ಅ) ಒಂದು ವಿಶಿಷ್ಟ ರೀತಿಯಿಂದ ವರ್ತಿಸಲಾಯಿತು. 
ಅಲ್ಲಾಹನು ಸ್ವತಃ ತಾನೇ ಅವರೊಡನೆ ಸಂಭಾಷಣೆ ನಡೆಸಿದನು. ಉದಾಹರಣೆಗೆ ತಾಹಾ ಅಧ್ಯಾಯದಲ್ಲಿ ಉಲ್ಲೇಖವಿರುವ 
ಸಂಭಾಷಣೆಯೇ ಸಾಕು. ಬೈಬಲಿನಲ್ಲಿಯೂ ಹ. ಮೂಸಾರ(ಅ) ಈ ವೈಶಿಷ್ಟ್ಯದ ಪ್ರಸ್ತಾಪ ಇದೇ ರೀತಿ ಬಂದಿದೆ. ಅದರಲ್ಲಿ ಹೀಗಿದೆ- 
"ಒಬ್ಬನು ತನ್ನ ಸ್ನೇಹಿತನೊಂದಿಗೆ ಮಾತನಾಡುವ ರೀತಿಯಲ್ಲಿಯೇ ದೇವನು ಎದುರ್ಗೊಂಡು ಮೂಸಾರೊಂದಿಗೆ ಮಾತನಾಡುತ್ತಿದ್ದನು." 
(ವಿಮೋಚನಾ ಕಾಂಡ, 33:11) 

207. ಅರ್ಥಾತ್‌- ಈ ಎಲ್ಲ ಸಂದೇಶವಾಹಕರನ್ನು ಕಳುಹಿಸುವ ಉದ್ದೇಶ ಒಂದೇ ಆಗಿತ್ತು. ಅಂತಿಮ ಶೀರ್ಮಾನದ ವೇಳೆ 
ಯಾವ ಪಥಬ್ರಷ್ಟ ಅಪರಾಧಿಯೂ, "ನಮಗೆ ತಿಳಿದಿರಲಿಲ್ಲ. ನೀನು ನಮಗೆ ವಸ್ತುಸ್ಲಿಶಿಯನ್ನು ತಿಳಿಸುವ ವ್ಯವಸ್ಥೆಯನ್ನು ಮಾಡಿರಲಿಲ್ಲ" 
ಎಂದು ಅಲ್ಲಾಹನ ಮುಂದೆ ನೆಪ ಹೇಳದಂತಾಗಲು ಅವನು ಸಕಲ ಮಾನವ ಕೋಟಿಯ ಮುಂದೆ ಹೊಣೆ ಶೀರಿಸಲಿಚ್ಛಿಸುತ್ತಿದ್ದುದೇ 
ಆ ಏಕೈಕ ಉದ್ದೇಶ. ಅಲ್ಲಾಹನು ಈ ಉದ್ದೇಶಕ್ಕಾಗಿಯೇ ಈ ಜಗತ್ತಿನ ನಾನಾ ಮೂಲೆಗಳಲ್ಲಿ ಪ್ರವಾದಿಗಳನ್ನು ಕಳುಹಿಸಿದನು; 
ಗ್ರಂಥಗಳನ್ನು ಅವತೀರ್ಣಗೊಳಿಸಿದನು. ಆ ಸಂದೇಶವಾಹಕರು ಅಸಂಖ್ಯಾತ ಜನರ ವರೆಗೆ ಪರಮಾರ್ಥ ಜ್ಞಾನವನ್ನು ತಲಪಿಸಿದರು 
ಮತ್ತು ತಮ್ಮ ಹಿಂದೆ ಗ್ರಂಥಗಳನ್ನು ಬಿಟ್ಟು ಹೋದರು. ಅವುಗಳ ಪೈಕಿ ಒಂದಲ್ಲ ಒಂದು ಗ್ರಂಥವು ಮಾನವರ ಮಾರ್ಗದರ್ಶನಕ್ಕಾಗಿ 
ಎಲ್ಲ ಕಾಲಗಳಲ್ಲೂ ಇರುತ್ತಿತ್ತು. ಹೀಗಿರುವಾಗ ಯಾರಾದರೊಬ್ಬನು ಪಥಬ್ರಷ್ಟನಾದರೆ ಆ ಅಪವಾದ ಅಲ್ಲಾಹನ ಮೇಲಾಗಲಿ ಅವನ 
ಸಂದೇಶವಾಹಕನ ಮೇಲಾಗಲಿ ಇರಲಾರದು. ಈ ಅಪವಾದವು ಈ ಸಂದೇಶ ತಲಪಿಯೂ ಅದನ್ನು ಸ್ವೀಕರಿಸದಿದ್ದವಸ ಮೇಲೆ 
ಅಥವಾ ತಮಗೆ ಸತ್ಯ ಮಾರ್ಗದ ಅರಿವಿದ್ದರೂ ಅಲ್ಲಾಹನ ಬಾಸರು ಪಥಭ್ರಷ್ಟತೆಯಲ್ಲೇ ಸಿಲುಕಿರುವುದನ್ನು ಕಂಡರೂ ಅವರಿಗೆ 
ತಿಳಿಯಪಡಿಸದ ಹಾಗೂ ಎಚ್ಚರಿಕೆ ನೀಡದವರ ಮೇಲೆ ಇರುವುದು. 


ಕಾಂಡ-6 


326 ' ಕುರ್‌ಆನ್‌ ವ್ಯಾಖ್ಯಾನ 


ٗ “- ۸+1 وا ہد اج وو ںہ د ۶ئ٠‏ دب EG‏ 
و کلم ار SESS NV OLE‏ 
CAL‏ د۶ ےو 8ح دھ 
wl‏ لاللو ಸಹಿ! USS EES 5) ln a‏ 
NeeTe‏ رمدے 4 3 ಸೀನಿ‏ صدوو she‏ 
SIE‏ يِعلیم OES‏ 


CATE 


Jy TN 22 ಟದ R‏ 5 84 صَلَوْاضللا َو بھیڈاھ | انا و 
27 ٹوا ಸಿನ‏ ليَغْف 53 SES OL LAND‏ 


7 مص » ش لا‎ PG } ge دے ہو‎ } Pp 
SANG OLS ES OES NA SY ME 


ಹಯ sl RAIA‏ ما مرا 6 ِن تُلقوذا قَاكَ لو انی 


ನೀಡುವವರನ್ನಾಗಿ ಮಾಡಿ ಕಳುಹಿಸಿದ್ದನು.* ಅಲ್ಲಾಹ್‌ ಪ್ರತಾಪಶಾಲಿಯೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ. 
ಆದರೆ (ಜನರು ಒಪ್ಪದಿದ್ದರೆ ಒಪ್ಪದಿರಲಿ.) نا‎ ಪೈಗಂಬರರೇ, ಅವನು ನಿಮ್ಮ ಮೇಲೆ 
ಅವತೀರ್ಣಗೊಳಿಸಿರುವುದನ್ನೆಲ್ಲಾ ತನ್ನ ಜ್ಞಾನದಿಂದ ಅವತೀರ್ಣಗೊಳಿಸಿರುತ್ತಾನೆಂದು ಅಲ್ಲಾಹನು وھ‎ 
ಹೇಳುತ್ತಾನೆ. ಅಲ್ಲಾಹನ ಸಾಕ್ಸೈವು ಧಾರಾಳ ಸಾಕಿದ್ದರೂ ಇದಕ್ಕೆ ದೇವಚರರೂ ಸಾಕ್ಸಿಗಳಾಗಿದ್ದಾರೆ. ಇದನ್ನು 
ಮಾನ್ಯ ಮಾಡಲು ಸ್ಪತಃ ನಿರಾಕರಿಸುವವರು ಮತ್ತು ಇತರರನ್ನು ದೇವಮಾರ್ಗದಿಂದ ತಡೆಯುವವರು 
ಪಥಭ್ರಷ್ಟತೆಯಲ್ಲಿ ಸತ್ಯದಿಂದ ಬಹುದೂರ ಸಾಗಿರುತ್ತಾರೆ. ಹೀಗೆ ಸತ್ಯನಿಷೇಧ ಹಾಗೂ ವಿದ್ರೋಹ ಮಾರ್ಗವನ್ನು 
ಸ್ವೀಕರಿಸಿಕೊ೦ಡು ಅನ್ಯಾಯ ಅತ್ಯಾಚಾರಕ್ಕಿಳಿದವರನ್ನು ಅಲ್ಲಾಹನು ಎಂದಿಗೂ ಕ್ಲಮಿಸಲಾರನು- ಮತ್ತು ಅವರಿಗೆ 
'ಜಹನ್ನಮ್‌'(ನರಕದ)ನ ವಿನಾ ಬೇರಾವ ಮಾರ್ಗವನ್ನೂ ತೋರಿಸಲಾರನು. ಅವರು ಅದರಲ್ಲೇ ಸದಾಕಾಲ 
ವಾಸಿಸುವರು. ಅಲ್ಲಾಹನಿಗೆ ಇದೇನೂ ಕಷ್ಟಕಾರ್ಯವಲ್ಲ. 

(170) ೬ ಜನರೇ, ಈ ಸಂದೇಶವಾಹಕರು ನಿಮ್ಮ ಬಳಿಗೆ ನಿಮ್ಮ ಪಾಲಕ ಪ್ರಭುವಿನ ಕಡೆಯಿಂದ- 
ಸತ್ಯವನ್ನು ತಂದಿದ್ದಾರೆ. ವಿಶ್ವಾಸವಿರಿಸಿರಿ. ಅದು ನಿಮಗೇ ಒಳಿತು. ನೀವು ನಿರಾಕರಿಸುತ್ತಿ ರೆಂದಾದರೆ ಭೂಮಿ- 


Na 
© 


208 ಅರ್ಥಾಶ್‌- ಅವರೆಲ್ಲರ ಕರ್ತವ್ಯವೂ ಒಂದೇ ಆಗಿತ್ತು. ಅಂದರೆ ಅಲ್ಲಾಹನು ಕಳುಹಿಸಿದ ಸಂದೇಶದ ಮೇಲೆ 
ವಿಶ್ವಾವಿರಿಸಿ ತಮ್ಮ ನಿಲುಮೆಯನ್ನು ಅದರಂತೆ ರೂಪಿಸಿಕೊಂಡವರಿಗೆ ಶುಭ್ನ ಹಾಗೂ ಸಾರ್ಥಕ್ಕದ ಸುವಾರ್ತೆ ನೀಡುವುದು 
ಮತ್ತು ಆಚಾರ-ವಿಚಾರಗಳ ವಾಮಮಾರ್ಗದಲ್ಲಿ ನಡೆಯುತ್ತಿರುವವರಿಗೆ ಅವರ ಅತಿರೇಕಗಳ ದುಷ್ಪರಿಣಾಮವನ್ನು ತಿಳಿಸಿ 
ಬಿಡುವುದು. 


ಕಾಂಡ -6 


4. ಅನ್ನಿಸಾ : 327 


SEM CoS CLM 5 IGS 
RLS KAS ASAE ISS ನಯತಿ 
535A IGEN ES مز الہ‎ 


ಆಕಾಶಗಳಲ್ಲಿ ಇರುವುದೆಲ್ಲವೂ ಅಲ್ಲಾಹನದ್ದೆಂಬುದನ್ನು ತಿಳಿದುಕೊಳ್ಳಿರಿ” ಮತ್ತು ಅಲ್ಲಾಹನು ಸರ್ವಜ್ಞನೂ- 
ಯುಕ್ತಿಪೂರ್ಣನೂ ಆಗಿರುತ್ತಾನೆ. 


(171) ಓಟ ಗ್ರಂಥ್‌ದವರೇ, ನಿಮ್ಮ ಧರ್ಮದಲ್ಲಿ ನೀವು ಹದವೊೂರಬೇಡಿರಿ,”'' ಸತ್ಯದ 


ಹೊರತು ಇನ್ನೇನನ್ನೂ ಅಲ್ಲಾಹನ ಮೇಲೆ ಹೊರಿಸಬೇಡಿರಿ. ಮರ್ಯಮರ ಪುತ್ರ ಈಸಾ ಮಸೀಹರು 
ಅಲ್ಲಾಹನ ಸಂದೇಶವಾಹಕರಾಗಿದ್ದರೇ ವಿನಾ ಇನ್ನೇನೂ ಆಗಿರಲಿಲ್ಲ. ಅವರು, ಅಲ್ಲಾಹನು ಮರ್ಯಮರ 
ಕಡೆಗೆ ಕಳುಹಿಸಿದ ಒಂದು 'ಫರಮಾನು”? (ಆಜ್ಞೆ ಆಗಿದ್ದರು ಮತ್ತು ಅಲ್ಲಾಹನ ಕಡೆಯಿಂದ 
(ಮರ್ಯಮರ ಗರ್ಭಾಶಯದಲ್ಲಿ ಶಿಶುವಿನ ರೂಪ: ಧಾರಣ ಮಾಡಿದ) ಒಂದು ಆತ್ಮವಾಗಿದ್ದರು. ود‎ 


209. ಅರ್ಥಾತ್‌- ನೀವು ಭೂಮಿ-ಆಕಾಶಗಳೆ ಒಡೆಯನ ಆಜ್ಞೋಲ್ಲಂಘನೆ ಮಾಡಿ ಅವನಿಗೆ ಯಾವ ಹಾನಿಯನ್ನೂ ಉಂಟು 
ಮಾಡಲಾರಿರಿ. ಹಾನಿಯೆಲ್ಲವೂ ನಿಮಗೇ ಆಗುವುದು. 

210. ಅರ್ಥಾತ್‌- ನೀವು ದೇವ ಸಾಮ್ರಾಜ್ಕದಲ್ಲಿದ್ದುಕೊಂಡೇ ದುಷ್ಕತ್ಮಗಳನ್ನೆಸಗುತ್ತಿದ್ದರೂ ಅವನು, ಇದನ್ನೆಲ್ಲ ಅರಿಯದವನೋ 
ತನ್ನ ಶಾಸನಗಳನ್ನು ಉಲ್ಲಂಘಿಸಿ ನಡೆಯುತ್ತಿರುವವರೊಂದಿಗೆ ವೈವಹರಿಸುವುದು ಹೇಗೆಂದು ತಿಳಿಯದಂತಹ ಅಜ್ಞಾನಿಯೋ ಅಲ್ಲ. 

211. ಇಲ್ಲಿ ಗ್ರಂಥದವರೆಂದರೆ- ಕ್ರೈಸ್ತರು. ಅರಬಿ ಭಾಷೆಯಲ್ಲಿ 'ಗುಲೂ' ಎಂದರೆ ಯಾವುದಾದರೊಂದು ವಿಷಯವನ್ನು 
ಸಮರ್ಥಿಸುವುದರಲ್ಲಿ ಹದವೂರುವುದು. ಯಹೂದಿಯರು ಹ. ಮಸೀಹ್‌ರನ್ನು(ಅ) ನಿರಾಕರಿಸುವ ಮತ್ತು ಪ್ರತಿರೋಧಿಸುವ 
ನೀತಿಯಲ್ಲಿ ಹದಮೂರಿ ಹೋದುದು ಅವರ ಅಪರಾಧ. ಹ. ಮಸೀಹ್‌ರ(ಅ) ಮೇಲಿನ ಶ್ರದ್ಧೆ ಮತ್ತು ವ್ಯಾಮೋಹದಲ್ಲಿ ಪದವಿೂರಿ 
ಸಾಗಿ ಅವರನ್ನು ದೇವ ಪುತ್ರ ಅಷ್ಟೇ ಅಲ್ಲ ಸಾಕ್ಷಾತ್‌ ದೇವನೆನ್ನತೊಡಗಿದುದು ಕ್ರೈಸ್ತರ ಅಪರಾಧ. 

212. ಮೂಲದಲ್ಲಿ 'ಕಲಿಮಃ ಎಂಜ' ಪದವು ಬಳಕೆಯಾಗಿದೆ: ಮರ್ಯಮರ(ಅ) ಕಡೆಗೆ 'ಕಲಿಮಃ ಕಳುಹಿಸುವುದೆಂದರೆ 
ಯಾವುದೇ ಪುರುಷ ವೀರ್ಯದಿಂದ ಫಲಹೊಂದಡೆಯೇ ಗರ್ಭ ಧರಿಸಿಕೊಳ್ಳಬೇಕೆಂದು ಅಲ್ಲಾಹನು ಹ. ಮರ್ಯಮರ(ಅ) ಗರ್ಭಕ್ಕೆ 
ಅಪ್ಪಣೆ ಕಳುಹಿಸಿದುದು. ಹ. ಮಸೀಹರ(ಅ) ಪಿತೃರಹಿತ ಜನನದ ರಹಸ್ಯ ಇದೇ ಎಂದು ಆರಂಭದಲ್ಲಿ ಕ್ರೈಸ್ತರಿಗೆ ತೋರಿಸಿ 
ಕೊಡಲಾಗಿತ್ತು. ಆದರೆ ಅವರು ಗ್ರೀಕ್‌ ಆದರ್ಶಗಳಿಂದಾಗಿ ಪಥಬ್ರಷ್ಟರಾಗಿ an ಎಂಬ ಮೊದಲಿನ ಪದವು 'ಕಲಾಮ್‌'(ವಾಣಿ) 
ಅಥವಾ 'ನತಕ್‌'(ಮಾತು) ಎಂಬುದರ ಸಮಾನ ಅರ್ಥದ್ದೆಂದು ತಿಳಿದುಕೊಂಡರು. ಅನಂತರ 'ಕಲಾಮ್‌' ಮತ್ತು 'ನತಕ್‌'ಗಳಿಂದ 
ಅಲ್ಲಾಹನ ಗುಣವಿಶೇಷಗಳಲ್ಲೊಂದಾದ 'ಕಲಾಮ್‌' ಎಂದು ಅರ್ಥ ಮಾಡಿಕೊಂಡರು. ಆ ಬಳಿಕ ಅಲ್ಲಾಹನ ಗುಣವಿಶೇಪವು |. 
ಮರ್ಯಮರ(ಅ) ಗರ್ಭದೊಳಗೆ ಪ್ರವೇಶಿಸಿ, ದೈಹಿಕ ರೂಪ ತಾಳಿಕೊಂಡು ಪ್ರಕಟವಾಯಿತೆಂದೂ ಊಹಿಸಿಕೊ೦ಡರು. ಹೀಗೆ 
ಕ್ರೈಸ್ತರಲ್ಲಿ ಮಸೀಹ್‌ರ(ಅ) ದೇವತ್ವದ ಅಸಂಬದ್ದ ವಿಶ್ವಾಸವು ಜನಿಸಿತು. ದೇವನು ತನ್ನ ಅನಾದಿಯಾಗಿರುವ ಗುಣ ವಿಶೇಷಗಳಿಂದ 
'ನತಕ್‌' ಮತ್ತು 'ಕೆಲಾಮ್‌' ಎಂಬ ಗುಣವಿಶೇಷಗಳನ್ನು ಹ. ಮಸೀಹರ(ಅ) ರೂಪದಲ್ಲಿ ಪ್ರಕಟಪಡಿಸಿ ಕೊಂಡನೆಂಬ ತಪ್ಪುಕಲ್ಪನೆ 
ಕ್ರೈಸ್ತರಲ್ಲಿ ಬೇರೂರಿ ಬಿಟ್ಟಿತು. : 

213. ಇಲ್ಲಿ ಸ್ವತಃ ಮಸೀಹ್‌ರನ್ನು(ಅ) 'ರೂಹುಮ್ಮಿನ್‌ಹು' (ದೇವವತಿಯಿಂದ ಒಂದು ಆತ್ಮ) ಎನ್ನಲಾಗಿದೆ. ಅಲ್‌ ಬಕರಃ 
ಅಧ್ಯಾಯದ 87ನೆಯ ಸೂಕ್ತದಲ್ಲಿ ಇದೇ ವಿಷಯವನ್ನು 'ನಾವು ಪವಿತ್ರಾಶ್ಮನ ಮೂಲಕ ಅವರಿಗೆ ಸಹಾಯ ಮಾಡಿದೆವು' ಎಂಬ 
ಮಾತಿನಲ್ಲಿ ಹೇಳೆಲಾಗಿರುತ್ತದೆ. ಈ ಎರಡೂ ವಿಷಯಗಳೆ ತಾತ್ತರ್ಯವು ಅಲ್ಲಾಹನು ಹ. ಮಸೀಹರಿಗೆ(ಅ) ಪಾಪವಿರಹಿತವಾದ, 


ಕಾಂಡ -6 


328 ಕುರ್‌ಆನ್‌ ವ್ಯಾಖ್ಯಾನ 


4 #4 23474 293 c نہ ا جن 6د ط رم‎ LR 
ON OL Wl MN NE ಭನ) روا مه‎ 


ಆದುದರಿಂದ ಅಲ್ಲಾಹ್‌ ಮತ್ತು ಸಂದೇಶವಾಹಕರ ಮೇಲೆ ವಿಶ್ವಾಸವಿಡಿರಿ.?' ಮೂವರಿದ್ದಾರೆನ್ನಬೇಡಿರಿ*5- 
ಇದನ್ನು ತೊರೆಯಿರಿ. ಇದು ನಿಮಗೇ ಉತ್ತಮ. ಅಲ್ಲಾಹನಂತೂ ಏಕಮಾತ್ರ ಆರಾಧ್ಯನಾಗಿರುವನು. |, 
ಅವನಿಗೊಬ್ಬ ಪುತ್ರನಿದ್ದಾನೆನ್ನಲು, ಅವನು ಅದರಿಂದ ಪರಿಶುದ್ಧನಾಗಿರುತ್ತಾನೆ." ಭೂಮಿ-ಅಕಾಶಗಳ ಸಕಲ 


ಸತ್ಯ, ಪ್ರಾಮಾಣಿಕತೆಗಳೆ ಸಾಕಾರ ಮೂರ್ತಿಯಾದ ಮತ್ತು ಸಾದ್ಯಂತ ಸುಶೀಲವಾದ ಪವಿತ್ರಾತ್ಮವನ್ನು ದಯಪಾಲಿಸಿದನು 
ಎಂಬಾಗಿರುತ್ತದೆ. ಹ. ಮಸೀಹರನ್ನು(ಅ) ಕ್ರೈಸ್ತರಿಗೆ ಇದೇ ರೀತಿಯಲ್ಲೇ ಪರಿಚಯಿಸಲಾಗಿತ್ತು. ಆದರೆ ಅವರು ಇದರಲ್ಲೂ ಹದಮೊೂರಿ 
ಹೋದರು. 'ರೂಹುಮ್ಮಿನಲ್ಲಾಹ್‌' (ಅಲ್ಲಾಹನು ಕಳಿಸಿದ ಆತ್ಮ) ಎಂಬುದನ್ನು ಸಾಕ್ಷಾತ್‌ 'ರೂಹುಲ್ಲಾ'(ಅಲ್ಲಾಹನ ಆತ್ಮ) ಎಂದೇ 
ಮಾಡಿಕೊಂಡರು. 'ರೂಹುಲ್‌ ಕುದುಸ್‌' (ಗಂ!y Ghಂst) ಎಂಬುದನ್ನು ಅಲ್ಲಾಹನ ಸ್ವಂತ ಪವಿತ್ರಾತ್ಮವು ಹ. ಮಸೀಹರೊಳಕ್ಕೆ(ಅ) 
ಅಂತರ್ಲೀನಗೊಂಡಿತೆಂದು ಅರ್ಥೈಸಿದರು. ಹೀಗೆ ದೇವ ಮತ್ತು ಮಸೀಹರೊಂದಿಗೆ(ಅ) 'ರೂಹುಲ್‌ ಕುದುಸ'ನ್ನು ಮೂರನೆಯ 
ದೇವನನ್ನಾಗಿ' ಮಾಡಿಕೊಂಡರು. 5 

214. ಅರ್ಥಾತ್‌- ಅಲ್ಲಾಹನನ್ನು ಏಕ್ಕೆಕ ಆರಾಧ್ಯನನ್ನಾಗಿ ಅಂಗೀಕರಿಸಬೇಕು ಮತ್ತು ಎಲ್ಲ ಸಂದೇಶವಾಹಕರ ಪ್ರವಾದಿತ್ವವನ್ನು 
ಸ್ವೀಕರಿಸಬೇಕು. ಅವರ ಪೈಕಿ ಮಸೀಹರು(ಆ) ಕೂಡಾ ಒಬ್ಬ ಸಂದೇಶವಾಹಕರು. ಮಸೀಹರ(ಅ) ಮುಖ್ಯ ಬೋಧನೆ ಇದೇ ಆಗಿತ್ತು. 
ಮಸೀಹರ(ಅ) ಓರ್ವ ಸಹಜ ಅನುಯಾಯಿಯ ನಂಬಿಕೆ ಹೀಗೆಯೇ ಇರಬೇಕು. 

215. ಅರ್ಥಾತ್‌- ತ್ರಿದೇವತ್ವ ವಿಶ್ವಾಸವು ನಿಮ್ಮೊಳಗೆ ಯಾವ ರೂಪದಲ್ಲಿ ನುಸುಳಿ ಬಂದಿರಲಿ, ಅದನ್ನು ತ್ಯಜಿಸಿ ಬಿಡಿರಿ. 
ವಾಸ್ತವದಲ್ಲಿ ಕ್ರೈಸ್ತರು ಏಕದೇವತ್ವವನ್ನೂ ತ್ರಿದೇವತ್ವವನ್ನೂ ಏಕಕಾಲದಲ್ಲಿ ನಂಬುತ್ತಾರೆ. ಇಂಜೀಲ್‌(ಬೈಬಲ್‌)ಗಳಲ್ಲಿ ಕಂಡು 
ಬರುವ ಹ. ಮಸೀಹರ(ಅ) ಸೃಷ್ಟೋಕ್ತಿಗಳ ಪ್ರಕಾರ ದೇವನೊಬ್ಬನೇ ಮತ್ತು ಅವನ ಹೊರತು ಇನ್ನೊಬ್ಬ ದೇವನಿಲ್ಲವೆಂಬುದನ್ನು 
ಯಾವ ಕ್ರೈಸ್ತನೂ ನಿರಾಕರಿಸಲಾರ. ತೌಹೀದ್‌ (ಏಕದೇವವಿಶ್ವಾಸ) ಮಾತ್ರವೇ ಮೂಲ ಧರ್ಮವೆಂಬುದಾಗಿ ಒಪ್ಪಿ ಕೊಳ್ಳದೆ ಅವರಿಗೆ 
ನಿರ್ವಾಹವಿಲ್ಲ. ಆದರೆ ಅಲ್ಲಾಹನ ಕಲಾಮ್‌ (ವಾಕ್‌ಶಕ್ತಿ) ಮಸೀಹರ(ಅ) ರೂಪದಲ್ಲಿ ಪ್ರತ್ಯಕ್ಷಗೊಂಡಿತು ಮತ್ತು ಅಲ್ಲಾಹನ ಆತ್ಮವು 
ಅದರಲ್ಲಿ ಲೀನಗೊಂಡಿತು ಎಂಬ ಒಂದು ತಪ್ಪುಕಲ್ಪನೆ ಅವರಿಗೆ ಆರಂಭದಲ್ಲೇ ಆಗಿ ಹೋಗಿತ್ತು. ಈ ಕಾರಣದಿಂದ ಅವರು 
ಮಸೀಹ್‌ ಮತ್ತು ಪವಿತ್ರಾಶ್ಮರ ದೇವತ್ವದ ವಿಶ್ವಾಸವನ್ನು ಸರ್ವಲೋಕಾಧೀಶನ ದೇವತ್ವದ ವಿಶ್ವಾಸದೊಂದಿಗೆ ತಮ್ಮ ಮೇಲೆ ವೃಥಾ 
ಹೇರಿಕೊಂಡರು. ಹೀಗೆ ಇದನ್ನು ಒತ್ತಾಯಪೂರ್ಹಕ ಹೇರಿಕೊಂಡುದರಿಂದ ಏಕದೇವ ವಿಶ್ವಾಸವಿರಿಸಿಕೊಂಡು ತ್ರಿದೇವತ್ವವನ್ನೂ, 
ತ್ರಿಜೇವತ್ವ ವಿಶ್ವಾಸವನ್ನಿರಿಸಿಕೊಂಡು ಏಕದೇವ ವಿಶ್ವಾಸವನ್ನೂ ಹೇಗೆ ನಿಭಾಯಿಸುವುದೆಂಬುದು ಅವರ ಪಾಲಿಗೊಂದು ಬಿಡಿಸಲಾಗದ 
ಒಗಟಾಗಿ ಪರಿಣಮಿಸಿತು. 

216. ಇದು ಕ್ರೈಸ್ತರ ನಾಲ್ಕನೆಯ ಉತ್ಸೇಕ್ಸೆಯ ಖಂಡನೆ. ಒಂದು ವೇಳೆ ಕ್ರೈಸ್ತರ ವರದಿಗಳು ಸರಿಯೇ ಆಗಿದ್ದರೂ ಅತಿ 
ಹೆಚ್ಚಿಂದರೆ ಹ. ಮಸೀಹರು(ಅ) ದೇವ ಮತ್ತು ದೇವನ ದಾಸರ ನಡುವಣ ಸಂಬಂಧವನ್ನು ತಂದೆ ಮತ್ತು ಮಕ್ಕಳೆ ಸಂಬಂಧಕ್ಕೆ 
ಹೋಲಿಸಿದ್ದರು. 'ತಂದೆ' ಎಂಬ ಪದವನ್ನು ಕೇವಲ ಅಲಂಕಾರ ಮತ್ತು ರೂಪಕವಾಗಿ ಉಪಯೋಗಿಸುತ್ತಿದ್ದರು ಎಂದು ಮಾತ್ರ 
ಸಾಬೀತಾಗುತ್ತದೆ. ಇದು ಕೇವಲ ಹ, ಮಸೀಹರ(ಅ) ವೈಶಿಷ್ಟ್ಯವೇನೂ ಅಲ್ಲ. ಪ್ರಾಚೀನ ಕಾಲದಿಂದಲೇ ಬನೀಇಸ್ರಾಈಲರು ದೇವನಿಗೆ 
ತಂದೆ ಎಂಥ ಪದವನ್ನು ಉಪಯೋಗಿಸುತ್ತ ಬಂದಿದ್ದಾರೆ. ಇದಕ್ಕೆ ಹಲವಾರು ಉದಾಹರಣೆಗಳು ಬೈಬಲಿನ ಹಳೆ ಒಡಂಬಡಿಕೆಯಲ್ಲಿವೆ. 
ಹ. ಮಸೀಹರೂ(ಅ) ಈ ಪದವನ್ನು ತಮ್ಮ ಜನಾಂಗದ ವಾಡಿಕೆಗನುಸಾರವಾಗಿಯೇ ಉಪಯೋಗಿಸಿದ್ದರು. ಅವರು ದೇವನನ್ನು 
ತಮ್ಮ ತಂದೆ ಮಾತ್ರವಲ್ಲ ಸಕಲ ಮಾನವರ ತಂದೆ ಎನ್ನುತ್ತಿದ್ದರು. ಆದರೆ ಕ್ರೈಸ್ತರು ಇಲ್ಲಿ ಪುನಃ ಅಶತಿರೇಕವೆಸಗಿ 
ಹ. ಮಸೀಹರನ್ನು(ಅ) ದೇವನ ಏಕಮಾತ್ರ ಪೃತ್ರನೆಂದು ಸಾರಿದರು. ಅವರ ಅತಿ ವಿಚಿತ್ರವಾದ ಸಿದ್ಧಾಂತ ಹೀಗಿದೆ: ಮಸೀಹರು 
ಪ್ರತ್ಮಕ್ಷ ದೇವ ಮತ್ತು ಅವನ 'ಕಲಿಮಃ(ವಾಣಿ) ಹಾಗೂ ಪಾರ್ಥಿವ ಆವಿಷ್ಕಾರವಾಗಿದ್ದಾರೆ. ಆಡುದರಿಂದ ಅವರು ದೇವನ ಏಕೈಕ 
ಪುತ್ರನಾಗಿದ್ದಾರೆ. ದೇವನು ತನ್ನ ಏಕಮಾತ್ರ ಪುತ್ರನನ್ನು ಮಾನವ ಕೋಟಿಯ ಪಾಪಗಳನ್ನು ತನ್ನ ತಲೆಯಲ್ಲಿ ಹೇರಿಕೊಂಡು 
ಶಿಲುಜೆಗೇರಿಸಲಿಕ್ಕಾಗಿ ಭೂಮಿಗೆ ರವಾನಿಸಿದನು. ವಾಸ್ತವದಲ್ಲಿ ಅವರು ಹ. ಮಸೀಹರ(ಅ) ಯಾವ ಬೋಧನೆಗಳಲ್ಲೂ ಇದಕ್ಕೆ 


ಕಾಂಡ-6 


$ 4೨6೨ K€ u SOUL پر وھ وضو‎ $a ہے‎ 29% 
gS OSA SS ماف ال رض‎ pNG 4 ds E 
ي٥‎ NE: 3 صطے ون‎ SLAs Ph ا ا ا‎ 
ا وکیا یت‎ FN ಸ SS is 


رٹ 


sl 1ರ 
೨ ಪಿ PG 2 9೪ کی‎ 
© ہت 00 و لیا‎ RSA; me 


ವಸ್ತುಗಳೂ ಅವನ ಸೊತ್ತು? ಮತ್ತು ಅವುಗಳ ಸಂರಕ್ಷಣೆಗೆ ಅಲ್ಲಾಹನೇ توم‎ 

(172-173) 'ತಾನು ಅಲ್ಲಾಹನ ದಾಸನಾಗಿರುವ ಬಗ್ಗೆ ಮಸೀಹರು ಎಂದೆಂದೂ ಸಂಕೋಚ ಪಡಲಿಲ್ಲ. 
ಅತ್ಕಂತ ನಿಕಟವರ್ತಿ ದೇವಚರರೂ ಈ ಬಗ್ಗೆ ಸಂಕೋಚ ಪಡುವುದಿಲ್ಲ. ಯಾವನಾದರೂ ಅಲ್ಲಾಹನ ದಾಸ್ಕದ 
ಬಗ್ಗೆ ಸಂಕೋಚಪಟ್ಟರೆ ಮತ್ತು ಅಹಂಭಾವ ತೋರಿದರೆ, ಅಲ್ಲಾಹನು ಎಲ್ಲರನ್ನೂ ಸುತ್ತುವರಿದು ತನ್ನ ಮುಂದೆ 
ಹಾಜರು ಪಡಿಸುವ ಅದೊಂದು ಕಾಲ ಬರಲಿದೆ. ಆಗ ವಿಶ್ವಾಸವಿಟ್ಟು ಸತ್ಯರ್ಮ ವಿಧಾನ ಕೈಗೊಂಡವರು ತಮ್ಮ 
ಪ್ರತಿಫಲವನ್ನು ಸರ್ವಸಂಪೂರ್ಣ ಪಡೆಯುವರು. ಮಾತ್ರವಲ್ಲದೆ ಅಲ್ಲಾಹನು ಅವರಿಗೆ ತನ್ನ ಅನುಗ್ರಹದಿಂದ 


ಇನ್ನಷ್ಟು ಹೆಚ್ಚು ಪುರಸ್ಕಾರವನ್ನು ದಯಪಾಲಿಸುವನು. ದಾಸ್ಕ-ಆರಾಧನೆಗೆ ಸಂಕೋಚ ಪಟ್ಟವರಿಗೆ ಹಾಗೂ 
ಅಹಂಭಾವ ತೋರಿಸಿದವರಿಗೆ ಅಲ್ಲಾಹ್‌ ವೇದನಾಯುಕ್ತ ಯಾತನೆ ಕೊಡುವನು. ಅವರು ಅಲ್ಲಾಹನ ಹೊರತು 
ಇತರ ಯಾರೆಲ್ಲರ ರಕ್ಷಣೆ ಮತ್ತು ಸಹಾಯಗಳ ಮೇಲೆ ಭರವಸೆಯನ್ನಿಡುತ್ತಾರೋ ಅವರ ಪೈಕಿ ಯಾರನ್ನೂ 
ಅಲ್ಲಿ ಕಾಣಲಾರರು. 

(174-175) ಓ ಜನರೇ, ನಿಮ್ಮ ಪಾಲಕ ಪ್ರಭುವಿನ ವತಿಯಿಂದ ನಿಮ್ಮ ಬಳಿಗೆ ಸುವ್ಯಕ್ತ ಪ್ರಮಾಣವು 


ಆಧಾರ ಪ್ರಮಾಣ ನೀಡಲಾರರು. ಈ ವಿಶ್ವಾಸವು ಅವರ ಸ್ವಕಪೋಲಕಲ್ಪಿತವಾಗಿರುತ್ತದೆ. ಮಾತ್ರವಲ್ಲ ತಮ್ಮ ಪ್ರವಾದಿಯವರ 
ಅಶಿ ಮಹತ್ತಾದ ವ್ಯಕ್ತಿತ್ವದಿಂದ ಪ್ರಭಾವಿತರಾಗಿ ಸೃಷ್ಟಿಸಿಕೊಂಡ ಉತ್ಸೇಕ್ಲೆಯ ಪರಿಣಾಮವಾಗಿರುತ್ತದೆ. 

, ಇಲ್ಲಿ ಅಲ್ಲಾಹನು ಕಫ್ಪಾರ(ಪ್ರಾಯಶ್ಚಿತ್ತ)ದ ವಿಶ್ವಾಸವನ್ನು ತಳ್ಳಿ ಹಾಕಿಲ್ಲ. ಏಕೆಂದರೆ ಇದು ಕ್ರೈಸ್ತರ ಒಂದು ಸ್ಥಾಯೀ 
ವಿಶ್ವಾಸವಲ್ಲ. ಇದು 'ಮಸೀಹರು ದೇವಪುತ್ರ' ಎಂಬ ಮೂಲ ವಿಶ್ವಾಸದ ಒಂದು ಶಾಖೆ ಮಾತ್ರ. ಮಸೀಹರು ನಿಜಕ್ಕೂ ಏಕಮಾತ್ರ 
ದೇವಪುತ್ರರಾಗಿದ್ದರೆ ಅವರಿಗೆ ಶಿಲುಬೆಗೇರಿ ದುಮ್ಮಾನದ ಮರಣವೇಕೆ ಸಂಭವಿಸಿತೆಂಬ ಪ್ರಶ್ನೆಗೆ ಇದೊಂದು ಪೌರಾಣಿಕ ಶೈಲಿಯ 
ಸಮರ್ಥನೆ ಮಾತ್ರ. ಆದುದರಿಂದ ಮಸೀಹರು ದೇವಪುತ್ರನೆಂಬುದನ್ನು ಅಲ್ಲಗಳೆದು ಮಸೀಹರನ್ನು ಶಿಲುಬೆಗೇರಿಸಲಾಗಿತ್ತೆಂಬ 
ತಪ್ಪುಕಲ್ಪನೆಯನ್ನು ಹೋಗಲಾಡಿಸಿ, ಬಿಟ್ಟರೆ ಈ ವಿಶ್ವಾಸದ ಖಂಡನೆ ತಾನಾಗಿಯೇ ಆಗುತ್ತದೆ. 

217. ಅರ್ಥಾತ್‌- ಭೂಮಿ-ಆಕಾಶಗಳಲ್ಲಿರುವ ಸೃಷ್ಟಿಗಳ ಪೈಕಿ ಯಾವುದರೊಂದಿಗೂ ಅಲ್ಲಾಹನಿಗೆ ತಂದೆ ಮತ್ತು ಮಗನ 
ಸಂಬಂಧವಿರುವುದಿಲ್ಲ. ಒಡೆಯ ಮತ್ತು ದಾಸನ ಸಂಬಂಧ ಮಾತ್ರ ಇರುತ್ತದೆ. 

218. ಅರ್ಥಾತ್‌- ತನ್ನ ಸೃಷ್ಟಿಯ ವ್ಯವಸ್ಥೆ ಮಾಡಲು ಸ್ವಯಂ ಅಲ್ಲಾಹನೇ ಸಾಕು. ಒಬ್ಬ ಮೆಗೆನನ್ನು ಸೃಷ್ಟಿಸಿಕೊಂಡು ಅವನಿಂದ" 
ಸಹಾಯ ಪಡೆಯುವ ಅಗತ್ಯ ಅವನಿಗಿಲ್ಲ. 


30 ۱ ಕುರ್‌ಆನ್‌ ವ್ಯಾಖ್ಯಾನ 
SLANE SS SEC ئل‎ ANGE 
Y 1 5 ಖಿ کا رت‎ ILS 


5 


0 
ye أ ال‎ > ಹಬ ಸ ಹ 25 ا‎ (Eis py c 
ಸ ಖಹಿಬ als مر‎ 4) yt 5 


دج ہ۳ے :7 
3 


5ನ $೨,‏ »> مویرٹھا 
Eo) 07 ACESS UNS)‏ 


ಬಂದು ಬಿಟ್ಟಿದೆ. ನಾವು ನಿಮಗೆ ಸ್ಪಷ್ಟವಾಗಿ ದಾರಿ ತೋರಿಸಿಕೊಡುವಂತಹ ಜ್ಯೋತಿಯನ್ನು ಕಳುಹಿಸಿದ್ದೇವೆ. 
ಇನ್ನು ಯಾರು ಅಲ್ಲಾಹನ ಮಾತನ್ನು ಕೇಳಿ ನಡೆಯುವರೋ ಮತ್ತು ಅವನ ಅಭಯವನ್ನರಸುವರೋ ಅವರನ್ನು 
ಅಲ್ಲಾಹನು ತನ್ನ ಕೃಪೆ ಹಾಗೂ ತನ್ನ ಅನುಗ್ರಹಗಳ ಆಶ್ರಯದಲ್ಲಿ ತೆಗೆದುಕೊಳ್ಳುವನು ಮತ್ತು ಅವರಿಗೆ ತನ್ನ 
ಕಡೆಗೆ ಬರುವ ನೇರ ಮಾರ್ಗವನ್ನು ತೋರಿಸಿಕೊಡುವನು. 

(176) نا‎ ಪೈಗಂಬರರೇ, ಜನರು” ನಿಮ್ಮೊಡನೆ 'ಕಲಾಲಳದ" ಕುರಿತು ಧರ್ಮವಿಧಿ ಕೇಳುತ್ತಾರೆ.- 
ಹೇಳಿರಿ: ಅಲ್ಲಾಹ್‌ ನಿಮಗೆ: ಹೀಗೆ ಧರ್ಮವಿಧಿ ಕೊಡುತ್ತಾನೆ. ಯಾರಾದರೂ ಸೆಂತಾನಹೀನನಾಗಿ ಮೃತಪಟ್ಟರೆ 
ಮತ್ತು ಅವನಿಗೆ ಒಬ್ಬಳೇ ಸಹೋದರಿ"! ಇದ್ದರೆ, ಅವಳು ಅವನು ಬಿಟ್ಟುಹೋಗುವ ಸೊತ್ತಿನಿಂದ ಅರ್ಧಾಂಶ 
ಪಡೆಯುವಳು ಮತ್ತು ಸಹೋದರಿಯು ಸಂತಾನ ವಿಹೀನಳಾಗಿ ಮೃತಳಾದರೆ, ಸಹೋದರನು ಅವಳ 


219. ಈ ಸೂಕ್ತವು ಈ ಅಧ್ಯಾಯ ಅವತೀರ್ಣಗೊಂಡ ಬಹಳೆ ಸಮಯದ ಅನಂತರ ಅವತೀರ್ಣಗೊಂಡಿತು. ಕೆಲವು ವರದಿಗಳ 
ಪ್ರಕಾರ ಇದು ಕುರ್‌ಆನಿನ ಅತ್ಯಂತ ಕೊನೆಯ ಸೂಕ್ತ ಆಗಿರುತ್ತದೆ. ಒಂದು ವೇಳೆ ಇದು ಸರಿಯಾಗಿರದಿದ್ದರೂ ಇದು 
. ಶ. 9ರಲ್ಲಿ ಅವಶೀರ್ಣಗೊಂಡಿತ್ತೆ. ೦ದೂ ಅನ್ನಿಸಾ ಅಧ್ಯಾಯವು ಇದಕ್ಕಿಂತ ಮುಂಚೆ ಒಂದು ಸಂಪೂರ್ಣ ಅಧ್ಯಾಯದ ನೆಲೆಯಲ್ಲಿ 
'ಓದಲ್ಪಡುತ್ತಿತ್ತೆಂದೂ ಸಾಬೀತಾಗಿದೆ. ಆದುದರಿಂದಲೇ ಅಧ್ಯಾ ಯದ ಆರಂಭದಲ್ಲಿ ಮೃತರ ಸೊತ್ತಿನ ಬಗ್ಗೆ ನೀಡಲಾದ ಆದೇಶಗಳ 
ಸಾಲಿನಲ್ಲಿ ಈ ಸೂಕ್ತವನ್ನು ಸೇರಿಸದೆ ಉಪಸಂಹಾರದ ರೀತಿಯಲ್ಲಿ ಕೊನೆಗೆ ಸೇರಿಸಿಕೊಳ್ಳಲಾಗಿದೆ. 

220. 'ಕಲಾಲಃ' ಎಂಬುದರ ಅರ್ಥದ ಬಗ್ಗೆ ಭಿನ್ನಾಭಿಪ್ರಾಯವಿದೆ. ಕೆಲವರ ಅಭಿಪ್ರಾಯ ಪ್ರಕಾರ ಸಂತಾನಹೀನನಾಗಿದ್ದು 
ಮಾತಾಪಿತರೂ ಬದುಕಿಲ್ಲದವರನ್ನು 'ಕಲಾಲಃ' ಎನ್ನುತ್ತಾರೆ. ಇನ್ನು ಕೆಲವರ ಅಭಿಪ್ರಾಯ ಪ್ರಕಾರ ಸಂತಾನವಿಲ್ಲದೆ ಮರಣ 
ಹೊಂದುವಾತನನ್ನು ಮಾತ್ರ ಕಲಾಲಃ ಎನ್ನುತ್ತಾರೆ. ಹ. ಉಮರ್‌ರು(ರ) ಕೊನೆಗಾಲದ ವರೆಗೂ ಈ ವಿಷಯದಲ್ಲಿ ಅಸ್ಪಷ್ಟವಾಗಿದ್ದರು. 
ಆದರೆ ಹೆಚ್ಚಿನ ಕರ್ಮಶಾಸ್ತ್ರಜ್ನರು ಹ. ಅಬೂಬಕರ್‌ರ(ರ) ಅಭಿಪ್ರಾಯದಂತೆ ಆದಿಯಲ್ಲಿ ಹೇಳಿದುದನ್ನೇ ಒಪ್ಪಿಕೊಂಡಿರುತ್ತಾರೆ. 
ಸ್ವತಃ ಕುರ್‌ಆನಿನಿಂದಲೂ ಇದೇ ಸಾಬೀತಾಗುತ್ತದೆ. ಹೇಗೆಂದರೆ- ಇಲ್ಲಿ ಕೆಲಾಲನ ಸೋದರಿಯನ್ನು ಅರ್ಧಾಂಶ ಸೊತ್ತಿನ 
ಉತ್ತರಾಧಿಕಾರಿಣಿಯನ್ನಾಗಿ ಮಾಡಿದೆ. ವಸ್ತುತಃ ಕಲಾಲನ ತಂದೆ ಜೀವಂತವಿದ್ದರೆ ಸಹೋದರಿಗೆ ಪಾಲೇ ಸಿಗುವುದಿಲ್ಲ. 

221. ಇಲ್ಲಿ ಪ್ರಸ್ತಾಪಿಸಿರುವುದನ್ನು ಮೃತನ ತಂದೆ ಮತ್ತು ತಾಯಿ ಇಬ್ಬರೊಂದಿಗೂ ಅಥವಾ ತಂದೆಯೊಂದಿಗೆ ಮಾತ್ರ 
ಸಹಬಾಧ್ಯವಿರುವ ಸಹೋದರ ಸಹೋಯರಿಯರೆ ಉತ್ತರಾಧಿಕಾರದ ವಿಷಯ. ಹ. ಅಬೂಬಕರ್‌ರು(ರ) ಇದರ ತಾತ್ಸರ್ಯವನ್ನು 
ಒಮ್ಮೆ ಒಂದು ಉಪನ್ಯಾಸದಲ್ಲಿ ಇದೇ ರೀತಿ ವಿವರಿಸಿದ್ದರು. ಸಹಾಬಿಗಳ ಪೈಕ ಯಾರೂ ಈ ಬಗ್ಗೆ ಆಕ್ಷೇಪವೆತ್ತಿರಲಿಲ್ಲ. ಅದ 
ಕಾರಣ ಇದು ಸರ್ವಸಮ್ಮತ ವಿಷಯವಾಗಿರುತ್ತದೆ.. 


اق 8° 


ಕಾಂಡ-6 


4. ಅನ್ನಿಸಾ 331 


4. 


قلدل پروشل حظ الین یك 
XCAR GS > (2 2‏ 


ವಾರೀಸುದಾರನಾಗುವನು.: ಮೃತನ ವಾರೀಸುದಾರರಾಗಿ ಇಬ್ಬರು ಸಹೋದರಿಯರಿದ್ದರೆ ಅವರು ಸೊತ್ತಿನ 
ಮೂರರಲ್ಲೆರಡಂಶದ ಹಕ್ಕುದಾರರಾಗುವರು.?' ಅನೇಕ ಮಂದಿ ಸಹೋದರ ಸಹೋದರಿಯರಿದ್ದರೆ ಸ್ತ್ರೀಯರಿಗೆ 
ಒಂಡು ಮತ್ತು ಪುರುಷರಿಗೆ ಇಮ್ಮಡಿ ಪಾಲು ಸಿಗುವುದು. ನೀವು ದಾರಿತಪ್ಪಿ ಅಲೆಯದಂತೆ ಅಲ್ಲಾಹನು ನಿಮಗಾಗಿ 
ಆದೇಶಗಳನ್ನು ವಿವರಿಸುತ್ತಾನೆ. ಅಲ್ಲಾಹನು ಪ್ರತಿಯೊಂದು ವಸ್ತುವಿನ ಜ್ಞಾನವುಳ್ಳವನಾಗಿರುತ್ತಾನೆ. 


222. ಅರ್ಥಾತ್‌- ಬೇರಾರೂ ಅಧಿಕೃತ ಹಕ್ಕುದಾರರು ಇಲ್ಲದಿದ್ದರೆ ಸಹೋದರನು ಮೃತಳ ಸಂಪೂರ್ಣ ಸೊತ್ರಿಗೆ 
ಉತ್ತರಾಧಿಕಾರಿಯಾಗುವನು. ಅಧಿಕೃತ ಹಕ್ಕುದಾರರಿದ್ದರೆ (ಉದಾ:- ಪತಿ) ಅವನ, ಪಾಲನ್ನು ಕೊಟ್ಟು, ಅನಂತರ ಉಳಿಯುವ 
ಸಂಪೂರ್ಣ ಸೊತ್ತಿಗೆ ಸಹೋದರನು ಹಕ್ಕುದಾರನಾಗುವನು. 

223. ಇಬ್ಬರಿಗಿಂತ ಹೆಚ್ಚು ಮಂದಿ ಸಹೋದರಿಯರಿದ್ದರೂ ಇದೇ ವಿಧಿ. 


ಕಾಂಡ-6 


332 ಹ ಕುರ್‌ಆನ್‌ ವ್ಯಾಖ್ಯಾನ 


ಪರಿಚಯ 


ಹದಿನೈದನೆಯ ರುಕೂಲ್‌ನಲ್ಲಿ ಬಂದಿರುವ 'ಮಾಇದ' ಎಂಬ ಪದವನ್ನು ಈ ಅಧ್ಯಾಯದ ಹೆಸರನ್ನಾಗಿ 
ಆಯ್ದುಕೊಳ್ಳಲಾಗಿದೆ. 


ಅವತೀರ್ಣ ಕಾಲ: 

ಇದು ಹುದೈಬಿಯಾ ಸಂಧಿಯ ತರುವಾಯ ಹಿ.ಶ. 6ರ ಕೊನೆಯಲ್ಲಿ ಅಥವಾ ಹಿ.ಶ. 7ರ ಆರಂಭದಲ್ಲಿ 
ಅವತೀರ್ಣವಾಯಿತೆಂದು ಇದರಲ್ಲಿರುವ ವಿಷಯಗಳಿಂದಲೂ ತಿಳಿಯುತ್ತದೆ; ವರದಿಗಳಿಂದಲೂ ರುಜುವಾಗುತ್ತದೆ. ಹಿ.ಶ. 
6ರಲ್ಲಿ ಪ್ರವಾದಿಯವರು(ಸ) 1400 ಮಂದಿ ಮುಸ್ಲಿಮರೊಂದಿಗೆ ಉಮ್ರಾ ಮಾಡಲು ಮಕ್ಕಾ ಪಟ್ಟಣಕ್ಕೆ ಹೊರಟರು. ಆದರೆ 
ಸತ್ಯನಿಷೇಧಿ ಕುರೈಶರು ದ್ವೇಪಾವೇಶದಲ್ಲಿ ಅರೇಬಿಯಾದ ಅತ್ಯಂತ ಪ್ರಾಚೀನ ಪರಂಪರೆಗಳಿಗೆ ವಿರುದ್ಧವಾಗಿ ಅವರನ್ನು 
ಉಮ್ರಾ ಮಾಡದಂತೆ ತಡೆದರು. ಸಾಕಷ್ಟು ಚರ್ಚೆಯ ಬಳಿಕ ಅವರು ಮುಂದಿನ ವರ್ಷ "ನೀವು ಪವಿತ್ರಯಾತ್ರೆಗೆ 
ಬರಬಹುದೆಂದು ಒಪ್ಪಿಕೊಂಡರು. ಈ ಸಂದರ್ಭದಲ್ಲಿ ಒಂದೆಡೆ, ಮುಸ್ಲಿಮರಿಗೆ ಕಅಬಾ ಸಂದರ್ಶನಾರ್ಥ ಮಾಡುವ 
ಪ್ರಯಾಣದ ಶಿಷ್ಟಾಚಾರಗಳನ್ನು ಕಲಿಸಿ ಕೊಡಬೇಕಾದ ಮತ್ತು ಇನ್ನೊಂದೆಡೆ, ತಮ್ಮನ್ನು ಉಮ್ರಾದಿಂದ ತಡೆಯುವುದರ 
ಮೂಲಕ ಸತ್ಮನಿಷೇಧಿ ಶತ್ರುಗಳು ಮಾಡಿದ ಅಶಿಕ್ರಮಕ್ಕೆ ಪ್ರಶಿಯಾಗಿ ಇವರೇನೂ ಪ್ರತಿಕ್ರಮವೆಸಗಬಾರದೆಂದು ಆದೇಶಿಸಬೇಕಾದ 
ಅಗತ್ಯ ಉಂಟಾಯಿತು. ಏಕೆಂದರೆ ಅನೇಕ ಗೋತ್ರಗಳು ಹಜ್ಜ್‌ ಯಾತ್ರೆಗೆ ಹೋಗಬೇಕಾದರೆ ಮುಸ್ಲಿಮರ ವಶದಲ್ಲಿರುವ 
ಭೂಭಾಗದಿಂದಲೇ ಹಾದು ಹೋಗಬೇಕಿತ್ತು. ಅವರು ತಮ್ಮನ್ನು ಕಅಬಾ ಸಂದರ್ಶನದಿಂದ ತಡೆದಂತೆಯೇ ಇವರು 
ಅವರನ್ನೂ ತಡೆಯುವ ಸಾಧ್ಯತೆಯಿತ್ತು. 


ಅವತೀರ್ಣದ ಹಿನ್ನೆಲೆ: 

ಆಲಿ ಇಮ್ರಾನ್‌ ಮತ್ತು ಅನ್ನಿಸಾ ಅಧ್ಯಾಯಗಳ ಅವತೀರ್ಣ ಕಾಲದಿಂದ ಈ ಅಧ್ಯಾಯ ಅವತೀರ್ಣಗೊಳ್ಳುವ 
ಕಾಲದ ವರೆಗೆ ಪರಿಸ್ಥಿತಿ ಮತ್ತು ವಿದ್ಯಾಮಾನಗಳಲ್ಲಿ ತುಂಬಾ ಮಾರ್ಪಾಟುಂಟಾಗಿತ್ತು. ಅಂದು ಉಹುದ್‌ ಯುದ್ಧದ ಆಘಾತವು 
ಮುಸ್ಲಿಮರ ಪಾಲಿಗೆ ಮದೀನಾದ ಸುತ್ತಮುತ್ತಲಿನ ವಾತಾವರಣವನ್ನೂ ಅಪಾಯಕಾರಿಯಾಗಿ ಮಾಡಿಬಿಟ್ಟಿತ್ತು. ಆದರೆ, ಈಗ 
ಅರೇಬಿಯಾದಲ್ಲಿ ಇಸ್ಲಾಮ್‌ ಒಂದು ಅಜೇಯ ಶಕ್ತಿಯಾಗಿ ಬೆಳೆದು ನಿಂತಿತ್ತು. ಇಸ್ಲಾಮ ರಾಷ್ಟ್ರವು ಒಂದು ದಿಕ್ಕಿನಲ್ಲಿ 
ನಜ್ಞ್‌, ಇನ್ನೊಂದು ಕಡೆ ಸಿರಿಯಾ, ಮತ್ತೊಂದು ಕಡೆ ಕೆಂಪು ಸಮುದ್ರದ ಕರಾವಳಿ, ಬೇರೊಂದು ಕಡೆ ಮಕ್ಕಾ ಪಟ್ಟಣದ 
ಸಮೊಪದ ವರೆಗೆ ಹರಡಿತ್ತು. ಈಗ ಇಸ್ಲಾಮ್‌ ಕೇವಲ ಮನಮಸ್ತಿಷ್ಯಗಳ ವರೆಗೆ ಸೀಮಿತಗೊಂಡ ಒಂದು ವಿಶ್ವಾಸ ಮತ್ತು 
ಪಂಥ ಮಾತ್ರವಾಗಿರಲಿಲ್ಲ. ಅದೊಂದು ರಾಷ್ಟ್ರವೂ ಆಗಿದ್ದು ಅದರ ಆಡಳಿತವು ತನ್ನ ಮೇರೆಯೊಳಗೆ ವಾಸಿಸುವ ಎಲ್ಲ 
ಜನರ ಜೀವನಗಳನ್ನಾವರಿಸಿಕೊಂಡಿತ್ತು. : 

ಈ ಕೆಲವು ವರ್ಷಗಳಲ್ಲಿ ಇಸ್ಲಾಮಿನ ಸಿದ್ಧಾಂತ ಮತ್ತು ದೃಷ್ಟಿಕೋನದ ಪ್ರಕಾರ ಮುಸ್ಲಿಮರ ಒಂದು ಸ್ವತಂತ್ರ 
ಸಂಸ್ಕೃತಿಯ ನಿರ್ಮಾಣವಾಗಿ ಬಿಟ್ಟಿತ್ತು. ಅದು ಜೀವನದ ಎಲ್ಲ ರಂಗಗಳಲ್ಲೂ ಇತರ ಸಂಸ್ಕೃತಿಗಳಿಗಿಂತ ಭಿನ್ನವಾಗಿದ್ದು 
ತನ್ನದೇ ಆದ ಒಂದು ವಿಶಿಷ್ಟ ಘನತೆಯನ್ನು ಹೊಂದಿತ್ತು. ನೈತಿಕ, ಸಾಮಾಜಿಕ, ಸಾಂಸ್ಕೃತಿಕವೇ ಮೊದಲಾದ ಎಲ್ಲ 


ಕಾಂಡ-6 


5, ಅಲ್‌ ಮಾಇದಃ : بھ‎ 333 


{ ವಿಷಯಗಳಲ್ಲೂ ಈಗ ಮುಸ್ಲಿಮರು ಮುಸ್ಲಿಮೇತರರಿಗಿಂತ ವೈಶಿಷ್ಟ್ಯಪೂರ್ಣ ಭಿನ್ನತೆ ಹೊಂದಿದ್ದರು. ಈ ರೀತಿ ಇಸ್ಲಾಮೊ 
ಜೀವನವು ತನ್ನ ಪೂರ್ಣರೂಪ ತಳೆದ ಬಳಿಕ ಮುಸ್ಲಿಮರು ಅವರ ಈ ಭಿನ್ನವಾದ: ಸಂಸ್ಕೃತಿಯನ್ನು ಬಿಟ್ಟು ತಮ್ಮೊಂದಿಗೆ 
ಬಂದು ಸೇರುವರೆಂಬ ಆಸೆಯನ್ನು ಮುಸ್ಲಿಮೇತರ ಲೋಕವು ಸಂಪೂರ್ಣವಾಗಿ ಕಳೆದುಕೊಂಡಿತ್ತು. 

ಹುದೈಬಿಯಾ ಸಂಧಿಯ ವರೆಗೆ ಮುಸ್ಲಿಮರು ಕುರೈಶರೊಂದಿಗೆ ನಿರಂತರ ಹೋರಾಟದಲ್ಲಿ ಸಿಲುಕಿದ್ದುದರಿಂದ ಅವರಿಗೆ 
ತಮ್ಮ ಪ್ರಚಾರ ಕ್ಷೇತ್ರವನ್ನು ವಿಸ್ತರಿಸಿಕೊಳ್ಳಲು ಅವಕಾಶ ಸಿಗುತ್ತಿರಲಿಲ್ಲ. ಇದು ಅವರ ದಾರಿಯ ಅತಿ ದೊಡ್ಡ ತೊಡಕಾಗಿತ್ತು. 
ತೋರಿಕೆಗೆ-ಸೋಲೂ ವಾಸ್ತವದಲ್ಲಿ ಗೆಲುವೂ ಆಗಿದ್ದ ಹುದೈಬಿಯಾ ಸಂಧಿಯು ಈ ಆತಂಕವನ್ನು ನಿವಾರಿಸಿತು. ಇದರಿಂದ |: 
ಅವರಿಗೆ ತಮ್ಮ ರಾಷ್ಟ್ರದ. ಮೇರೆಯೊಳಗೆ ನೆಮ್ಮದಿ ಪ್ರಾಪ್ತವಾದುದು ಮಾತ್ರವಲ್ಲದೆ ಇಸ್ಲಾಮೊ ಅಂದೋಲನವನ್ನು 
ಸುತ್ತ ಮುತ کے‎ ಪ್ರದೇಶಗಳಿಗೆ ಕೊಂಡೊಯ್ದು ಹರಡುವಷ್ಟು ಕಾಲಾವಕಾಶವೂ ಸಿಕ್ಕಿತು. " 


ಚರ್ಚಾ ವಿಷಯಗಳು: 
i ಇವು ಅಲ್‌ ಮಾಣದಃ ಎಂಬ ಈ ಅಧ್ಯಾಯ ಅವತೀರ್ಣಗೊಳ್ಳುವಾಗೆ ಇದ್ದಂತಹ ಪರಿಸ್ಥಿತಿಗಳು. ಈ ಅಧ್ಯಾಯವು 
ಕೆಳಗೆ ಕಾಣಿಸಿರುವ ಮೂರು ಮುಖ್ಯ ವಿಷಯಗಳನ್ನೊಳೆಗೊಂಡಿದೆ: 

1. ಮುಸ್ಲಿಮರ ಮತೀಯ, ನಾಗರಿಕ'ಮತ್ತು ರಾಜಕೀಯ ಜೀವನದ ಬಗ್ಗೆ ಇನ್ನೂ ಹೆಚ್ಚಿನ ಆದೇಶಗಳು. ಉದಾ:. 
1) ಹಜ್ಜ್‌ ಯಾತ್ರೆಯ ಶಿಷ್ಟಾಚಾರಗಳು ನಿಶ್ಚಯಿಸಲ್ಪಟ್ಟವು. 2) 'ಕಆಯಿರುಲ್ಲಾಃ'(ದೇವಲಾಂಛನ)ಗಳನ್ನು ಗೌರವಿಸಬೇಕು 
ಮತ್ತು ಕಲಬಾದ ಯಾತ್ರಿಕರನ್ನು ಅಡ್ಡಿ ಪಡಿಸಬಾರದೆಂಬ ಆದೇಶಗಳನ್ನು ನೀಡಲಾಯಿತು. -3) ಆಹಾರ-ಪಾನೀಯಗಳಲ್ಲಿ 
ಹರಾಮ್‌ ಮತ್ತು 'ಹಲಾಲ್‌ಗಳ ಸುಸ್ಪಷ್ಟ ಮೇರೆಗಳನ್ನು ನಿಶ್ಚಯಿಸಿ ಕೊಡಲಾಯಿತು. ಅಜ್ಞಾನ ಕಾಲದ ಸ್ವಯಂ ಕಲ್ಪಿತ 
ಪ್ರತಿಬಂಧಗಳನ್ನು ಮುರಿದು ಹಾಕಲಾಯಿತು. 4) ಗ್ರಂಥದವರ ಜೊತೆ ಸಹಭೋಜನವನ್ನು ಮತ್ತು ಅವರ ಸ್ತ್ರೀಯರೊಂದಿಗೆ 
ವಿವಾಹವನ್ನು ಅನುಮತಶಿಸಲಾಯಿತು. 5) 'ವುರೂ(ಅಂಗಸ್ಸಾನು, ಸ್ನಾನ ಮತ್ತು ತೆಯಮ್ಮುಮ್‌ಗಳ ಕ್ರಮಗಳು ನಿಶ್ಚಯಿಸಲಾಯಿತು. 
6) ಬಂಡಾಯ, ಗೊಂದಲ ಮತ್ತು ಕಳ್ಳತನಗಳಿಗೆ ಶಿಕ್ಸೆಗಳು ನಿಶ್ಚಯಿಸಲಾಯಿತು. 7) ಮದ್ಮ ಮತ್ತು ಜೂಜಾಟಗಳು 
ಸಂಪೂರ್ಣ ನಿಷೇಧಿಸಲಾಯಿತು, 8) ಶಪಥಭಂಗಕ್ಕೆ ಪ್ರಾಯಶ್ಚಿತ್ತ ನಿರ್ಣಯಿಸಲಾಯಿತು. 9) ಸಾಕ್ಸ್ಯದ ಕಾನೂನಿನಲ್ಲಿ ಇನ್ನೂ 
ಕೆಲವು ನಿಬಂಧನೆಗಳನ್ನು ಹೆಚ್ಚಿಸಲಾಯಿತು. 

2. ಮುಸ್ಲಿಮರಿಗೆ ಹಿತೋಪದೇಶಗಳು: ಇದೀಗ ಮುಸ್ಲಿಮರು ಒಂದು ಅಡಳಿತ 8ڈ‎ ವಾಗಿ ಮಾರ್ಪಟ್ಟಿದ್ದರು. |. 
ಆದುದರಿಂದ ಅವರನ್ನುದ್ದೆ ನ್ಲೇಿಸಿ, ನೀವು ನ್ಯಾಯದಲ್ಲಿ ಸ್ಥಿರವಾಗಿರಬೇಕೆಂದೂ ನಿಮ್ಮ ಪೂರ್ನಿಕರಾಗಿದ್ದ ಗ್ರಂಥದವರ 
ನಡತೆಗಳಿಂದ ದೂರವಿರಬೇಕೆಂದೂ ನೀವು ಕೈಗೊಂಡಿರುವ ಅಲ್ಲಾಹನ ದಾಸ್ಕಾನುಸರಣೆ ಮತ್ತು ಅವನ ಆದೇಶಗಳ ಪಾಲನೆಯ 
ಪ್ರತಿಜ್ಞೆಯಲ್ಲಿ ಅಚಲರಾಗಿರಬೇಕೆಂದೂ ಹಿತೋಪದೇಶ ನೀಡಲಾಯಿತು. | 

3. ಯಹೂದಿಯರಿಗೂ ಕ್ರೈಸ್ತರಿಗೂ ಉಪದೇಶ: ಯಹೊದಿಯರ ಬಲವು ಆಗ ಮುರಿದಿತ್ತು. ಉತ್ತರ ಅರೇಬಿಯಾದ * 
ಹೆಚ್ಚಿನ ಎಲ್ಲ ಯಹೂದೀ ಗ್ರಾಮಗಳೂ. ಮುಸ್ಲಿಮರ ವಶಕ್ಕೆ ಬಂದಿದ್ದುವು. ಈ ಸಂದರ್ಭದಲ್ಲಿ ಅವರ ದೋಷಪೂರ್ಣ 
ನಿಲುಮೆಯ ಕುರಿತು ಎಚ್ಚರಿಸಲಾಗಿದೆ ಮತ್ತು ಸನ್ಮಾರ್ಗಕ್ಕೆ ಮರಳುವಂತೆ ಅವರಿಗೆ ಕರೆ ನೀಡಲಾಗಿದೆ. ಹುದೈಬಿಯಾ 
ಸಂಿಧಿಯಿಂದಾಗಿ ಅರಬ್‌ ಮತ್ತು ಅದರ ನೆರೆ ದೇಶಗಳಲ್ಲಿ ಇಸ್ಲಾಮಿನ ಪ್ರಚಾರ ಮಾಡುವ ಸಂದರ್ಭವೊದಗಿತ್ತು. | 
| ಅದುದರಿಂದ . ಕ್ರೈಸ್ತ ಸ್ವರಸ್ನುದ್ದೇಶಿಸಿಯೂ -ಅವರ ವಿಶ್ವಾಸದಲ್ಲಿದ್ದ ದೋಷಗಳನ್ನು ಸವಿವರ ತೋರಿಸಿ ಕೊಡಲಾಗಿದೆ. 
ಪ್ರವಾದಿವರ್ಯರ(ಸ) ಮೇಲೆ ವಿಶ್ಚಾಸವಿರಿಸಲು ಅವರಿಗೆ ಕರೆ ನೀಡಲಾಗಿದೆ. ವ 


ಕಾಂಡ -6 


334 | ಕುರ್‌ಆನ್‌ ವ್ಯಾಖ್ಯಾನ 


5. ಅಲ್‌ ಮಾಣದು 


ಅವತೀರ್ಣ : ಮದೀನಾದಲ್ಲಿ 
ಸೂಕ್ತಗಳು:120 | ರುಕೂಲ್‌ಗಳು:16 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
1. ಓ ಸತ್ಮವಿಶ್ವಾಸಿಗಳೇ ನಿರ್ಬಂಧಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿರಿ! ನಿಮಗೆ 'ಅನ್‌ಆಮ್‌' ವರ್ಗದ 
ಎಲ್ಲ ಪ್ರಾಣಿಗಳನ್ನು 'ಹಲಾಲ್‌'(ಧರ್ಮಸಮ್ಮತುಗೊಳಿಸಲಾಗಿದೆ.? 'ಮುಂದೆ ತಿಳಿಸುವ ಪ್ರಾಣಿಗಳ ಹೊರತು - 
ಆದರೆ ಇಪ್ರಾಮಿನ ಸ್ಥಿತಿಯಲ್ಲಿ ನೀವು ಬೇಟೆಯನ್ನು ಧರ್ಮಸಮ್ಮತಗೊಳಿಸಿಕೊಳ್ಳಬೇಡಿರಿ.3 ನಿಸ್ಸಂದೇಹವಾಗಿಯೂ 
ಅಲ್ಲಾಹನು ತಾನಿಚ್ಛಿಸುವ ಆಜ್ಞೆಯನ್ನು ನೀಡುತ್ತಾನೆ. ” 


1. ಅರ್ಥಾತ್‌- ದೇವಧರ್ಮದಲ್ಲಿ ಸರ್ವಸಾಮಾನ್ಯವಾಗಿ ನಿಮಗೆ ಹಾಕಿ ಕೊಟ್ಟಿರುವ ಮೇರೆಗಳನ್ನೂ ಈ ಅಧಾಯದ سد‎ 
ನಿಮ್ಮ ಮೇಲೆ ವಿಧಿಸಿದ ನಿರ್ಬಂಧಗಳನ್ನೂ ಪಾಲಿಸಿರಿ. ಈ جوم‎ ಪೀಠಿಕೆಯ ನಂತರವೇ ಪಾಲಿಸಬೇಕಾದ ನಿರ್ಬಂಧಗಳ ವಿವರಣೆ 
ಆರಂಭವಾಗುತ್ತದೆ. ” 

2. 'ಅನ್‌ಆಮ್‌' ಎಂಬ ಅರಬೀ ಭಾಷೆಯ ಪದವು ಒಂಟೆ, ದನ, ಕುರಿ ಮತ್ತು ಆಡುಗಳಿಗೆ ಪ್ರಯೋಗವಾಗುತ್ತದೆ. 'ಬಹೀಮ' 
ಎಂದು ಎಲ್ಲ ಚತುಷ್ಠಾದಿಗಳಿಗೂ ಹೇಳುತ್ತಾರೆ. 'ಅನ್‌ಆಮ್‌' ವರ್ಗದ" ಭೂಚರ ಚತುಷ್ಠಾದಿಗಳನ್ನು ನಿಮಗೆ 
ಹಲಾಲ್‌(ಭರ್ಮಸಮ್ಮ ತ)ಗೊಳಿಸಲಾಗಿದೆ ಎಂಬ ಆಜ್ಞೆಯ. ತಾತ್ಸರ್ಯ “ಪಶುವರ್ಗದ ಭೂಚರ ಚತುಷ್ಠಾದಿಗಳನ್ನೆಲ್ಲಾ 
ಹಲಾಲ್‌ಗೊಳಿಸಲಾಗಿದೆ" ಎಂದಾಗಿತ್ತು. ಅರ್ಥಾತ್‌ ಕೋರೆ ಹಲ್ಲುಗಳಿಲ್ಲದಿದ್ದು ಮಾಂಸಾಹಾರದ ಬದಲಿಗೆ ಸಸ್ಕಾಹಾರ ತಿನ್ನುವವುಗಳು 
ಮತ್ತು ಅರಬ್‌ ಅನ್‌ಆಮನ್ನು ಹೋಲುವ ಇತರ ಲಕ್ಷಣಗಳು ಇರುವವುಗಳು. ಇಷ್ಟೇ ಅಲ್ಲ, ಪ್ರಸ್ತುತ ಪಶುಗಳಿಗಿಂತ ಭಿನ್ನವಾಗಿದ್ದು, 
ಕೋರೆ 'ಪಲ್ಲುಗಳಿರುವ ಹಾಗೂ ಇತರ ಪ್ರಾಣಿಗಳನ್ನು ಬೇಟೆಯಾಡಿ ತಿನ್ನುವ ಪ್ರಾಣಿಗಳು ಹಲಾಲ್‌ ಅಲ್ಲವೆಂದೂ ಇದರಿಂದ, 
ಸೂಚ್ಮವಾಗಿ ವ್ಯಕ್ತವಾಗುತ್ತದೆ. ಪ್ರವಾದಿಯವರು(ಸ) ಈ ಸೂಚನೆಯನ್ನೇ ಸ್ಪಪ್ಟೀಕರಿಸುತ್ತ ಕ್ರೂರ ಪ್ರಾಣಿಗಳು ಹರಾಮ್‌'ಿಸಿದ್ದ) 
ಆಗಿವೆ ಎಂದು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಇತರ ಪ್ರಾಣಿಗಳನ್ನು ಬೇಟೆಯಾಡಿ ಶಿನ್ನುವ ಮತ್ತು ಕೊಳೆತ ಮಾಂಸ ತಿನ್ನುವಂತಹ 
ಕೊಂಕುಗುರುಗಳುಳ್ಳ ಪಕ್ಷಿಗಳನ್ನೂ ಪ್ರವಾದಿವರ್ಯರು(ಸ) ಹರಾಮ್‌ ಎಂದು ಸಾರಿದ್ದಾರೆ. : 

3. ಕಅಬಾ ಸಂದರ್ಶನಕ್ಕಾಗಿ ಧರಿಸುವ یرجھ‎ ಉಡುಪನ್ನು, ಇಹ್ರಾಮ್‌ ಎನ್ನುತ್ತಾರೆ. ಈ ಉಡುಪಿನಲ್ಲಿ ಸೊಂಟಕ್ಕೆ ಸುತ್ತುವ' 
ಒಂದು ಬಟ್ಟೆ ಮತ್ತು ಹೆಗಲ ಮೇಲೆ ಹೊದೆಯುವ ಒಂದು ಚಾದರ ಮಾತ್ರವಿರುತ್ತದೆ. ಇದನ್ನು ಧರಿಸಿದ ಬಳಿಕ ಸಾಮಾನ್ಯ ಸ್ಥಿತಿಯಲ್ಲಿ - 
ಹಲಾಲ್‌ ಆಗಿರುವ ಅನೇಕ ವಿಷಯಗಳು ಹರಾಮ್‌ ಆಗಿಬಿಡುತ್ತವೆ. ಉದಾ:- ಕ್ಷೌರ ಮಾಡುವುದು, ಸುಗಂಧ ವಸ್ತುಗಳೆ. ಉಪಯೋಗ, 
ಎಲ್ಲ ವಿಧದ ಶೃಂಗಾರ-ಅಲಂಕಾರಗಳು, ಕಾಮೇಚ್ಛೆ ಇತ್ಕಾದಿ. ಯಾವುದೇ ಪ್ರಾಣಿಯನ್ನು ಕೊಲ್ಲಬಾರದು ಮತ್ತು ಬೇಟೆಯಾಡಬಾರದು 
ಮತ್ತು ಬೇಟೆಯ ಸುಳಿವನ್ನೂ ತೋರಿಸಬಾರದು ಎಂಬುದೂ ಈ ನಿರ್ಬಂಧಗಳಲ್ಲಿ ಸೇರಿದೆ. 

4 ಅರ್ಥಾತ್‌- ಅಲ್ಲಾಹ್‌ ಏಕೈಕ ಪರಮಾಧಿಕಾರಿ. ಅವನಿಗೆ ತನಗಿಷ್ಟ ಬಂದ ಅಪ್ಪಣೆ ಕೊಡುವ ಅಧಿಕಾರವಿದೆ. ದಾಸರಿಗೆ 


ಕಾಂಡ -6 


5. کت‎ ಮಾಇದಃ 335 


>7 ہو2 کیو کے ےل یں و او ہس ہیں ic‏ ا ہیں 
امَمُوْالا PENSE‏ بت UE‏ 


೨5 2 > ೪G 723 مس کک ک‎ 7 
EEC 55" SESS EOE NE 
(2) ಓ ಸತ್ಕವಿಶ್ವಾಸಿಗಳೆ ದೇವೋಪಾಸನೆಯ 'ಶಿಆರ್‌'(ಲಾ೦ಛನ)ಗಳನ್ನು ಅವಮಾನಿಸಬೇಡಿರಿ.5 ನಿಷಿದ್ದ 
ಮಾಸಗಳ ಪೈಕ ಯಾವುದನ್ನೂ ಧರ್ಮಸಮ್ಮತಗೊಳಿಸಬಾರದು. ಬಲಿ ಪ್ರಾಣಿಗಳನ್ನು ಪೀಡಿಸಬಾರದು. 
ಅಲ್ಲಾಹನಿಗೆ ಮುಡಿಪಾಗಿರಿಸಿದ್ದರ ದ್ಯೋತಕವಾಗಿ "ಕೊರಳಲ್ಲಿ ಪಟ್ಟಿಯಿರುವ ಪ್ರಾಣಿಗಳನ್ನು ಪೀಡಿಸಬಾರದು. 
ತಮ್ಮ ಪ್ರಭುವಿನ ಅನುಗ್ರಹ ಹಾಗೂ ಅವನ ಸಂಪ್ರೀತಿಯನ್ನರಸುತ್ತ ಪವಿತ್ರಾಲಯ(ಕಲಬಾ)ದ ಕಡೆ 


ಅವನ ಅಪ್ಪಣೆಯ ಕುರಿತು ಚಕಾರವೆತ್ತುವ ಹಕ್ಕಿಲ್ಲ. ಅವನ ಎಲ್ಲ ಆಜ್ಜೆಗಳೂ ಯುಕ್ತಿಪೂರ್ಣ ಹಾಗೂ ಔಚಿತ್ಯಪೂರ್ಣವೇ 
ಆಗಿರುತ್ತವೆ. ಆದರೂ ಓರ್ವ ಮುಸ್ಲಿಮ್‌(ಆಜ್ಞೆಯ ಮುಂದೆ ಶಿರಬಾಗುವ) ದಾಸನು ಅಲ್ಲಾಹನ ಆಜ್ಞೆಯನ್ನು ಪಾಲಿಸುವುದು ಅದು 
ಯುಕ್ತಿಪೂರ್ಣವೂ ಔಚತ್ಯಪೂರ್ಣವೂ ಆಗಿದೆಯೆಂದು ತಿಳಿಯುವ ಕಾರಣದಿಂದ ಮಾತ್ರ ಅಲ್ಲ. ಅವನು ಅದು ತನ್ನ ಮಾಲಕನ 
ಆಜ್ಞೆಯಾಗಿರುತ್ತದೆಯಂಬ ಆಧಾರದಲ್ಲಿ ಪಾಲಿಸುತ್ತಾನೆ. ವಸ್ತುಗಳು ಹಲಾಲ್‌ ಮತ್ತು ಹರಾಮ್‌ಗೊಳ್ಳಲು ಮಾಲಕನ ಅನುಮತಿ 
ಅಥವಾ ಅವನ ತಡೆಯ ವಿನಾ ಇನ್ನಿತರ ಯಾವುದೇ ಆಧಾರದ ಅಗತ್ಯ ಇಲ್ಲವೆಂಬ ಮೂಲ ಸಿದ್ದಾಂತವನ್ನು ಕುರ್‌ಆನ್‌ ಬಲವಾಗಿ 
ಪ್ರತಿಪಾದಿಸುತ್ತದೆ. ಅದೇ ರೀತಿಯಲ್ಲಿ ದಾಸನಿಗೂ ಯಾವುದಾದರೊಂದು ಕಾರ್ಯವು ಧರ್ಮಸಮ್ಮತವೋ ಅಲ್ಲವೋ ಎಂದು ತಿಳಿಯಲು 
ಅಲ್ಲಾಹನು ಯಾವುದನ್ನು ಧರ್ಮಸಮ್ಮ ತಗೊಳಿಸುತ್ತಾನೋ ಅದು ಧರ್ಮಸಮ್ಮತ ಮತ್ತು ಅವನು ಯಾವುಡನ್ನು-ನಿಷಿದ್ದಗೊಳಿಸುತ್ತಾನೋ 
ಅದು ನಿಷಿದ್ದ ಎಂಬುದೇ ಆಧಾರವಾಗಿದೆಯೇ ವಿನಾ ಬೇರಾವುದೂ ಆಧಾರವಲ್ಲ ಎಂದೂ ಕುರ್‌ಆನ್‌ ಪ್ರತಿಪಾದಿಸುತ್ತದೆ. 

5. ಯಾವುದಾದರೂ ತತ್ವಾದರ್ಶ, ವ್ಯವಸ್ಥೆ ಅಥವಾ ಆಚಾರ-ವಿಚಾರಗಳ ಪದ್ಧತಿಯನ್ನು ಪ್ರತಿನಿಧಿಸುವ ಲಾಂಛನವನ್ನು 'ಶಿಆರ್‌' 
ಎನ್ನುತ್ತಾರೆ. ಏಕೆಂದರೆ ಇದು ಅದರ ಸಂಕೇತವಾಗಿರುತ್ತದೆ. ರಾಷ್ಟ್ರಧ್ವಜ, ಸೈನ್ಯ ಆರಕ್ಷಕ ದಳ ಇತ್ಕುದಿಗಳ ಸಮವಸ್ತ್ರಗಳ, 
ನಾಣ್ಯಗಳು, ನೋಟುಗಳು, ಅಂಚೆ ಚೀಟಿಗಳು ಇವೆಲ್ಲ ಒಂದು ರಾಷ್ಟ್ರದ ಲಾಂಛನಗಳಾಗಿರುತ್ತವೆ. ಅದು ತನ್ನ ಪ್ರಜೆಗಳಿಂದ ಮಾತ್ರವೇ 
ಅಲ್ಲ, ಯಾರ ಮೇಲೆಲ್ಲಾ ತನ್ನ ಬಲ ಪ್ರಯೋಗಿಸಲು ಸಾಧ್ಯವಿದೆಯೋ ಅವರೆಲ್ಲರೂ ಅವುಗಳನ್ನು ಗೌರವಿಸಬೇಕೆಂದು ಬಯಸುತ್ತದೆ. 
ಇಗರ್ಜಿ, ಬಲಿಪೀಠ, ಶಿಲುಬೆ ಇವು ಕ್ರೈಸ್ತರ ಶಿಆರ್‌ಗಳು. ಜುಟ್ಟು, ಜನಿವಾರ ದೇವಸ್ಥಾನ ಇವು ಬ್ರಾಹ್ಮಣರ ಲಾಂಛನಗಳು. 
ಕೇಶ, ಕಡಗ ಮತ್ತು ಕೃಪಾಣ ಇವು ಸಿಖ್ಪರ ಲಾಂಛನಗಳು. ಕತ್ತಿ, ಸುತ್ತಿಗೆ ಕಮ್ಯುನಿಸಮಿನ ಲಾಂಛನಗಳು. ಸ್ವಸ್ತಿಕ್‌ ಆರ್ಯರ 
ಜನಾಂಗಾರಾಧನೆಯ ಲಾಂಛನ. ಈ ಎಲ್ಲ ತತ್ವಾದರ್ಶಗಳು ತಮ್ಮ ಅನುಯಾಯಿಗಳೊಡನೆ ತಮ್ಮ ತಮ್ಮ ಲಾಂಛನಗಳಿಗೆ ಗೌರವ 
ಸಲ್ಲಿಸಬೇಕೆಂದು ಆಗ್ರಹಿಸುತ್ತವೆ. ಒಬ್ಬ ವೃಕ್ತಿ ಯಾವುದಾದರೊಂದು ತತ್ವಾದರ್ಶಕ್ಕೆ ಸಂಬಂಧಿಸಿದ ಲಾಂಛನಗಳ ಪೈಕ ಒಂದನ್ನಾದರೂ 
ಅಪಮಾನಗೈದರೆ ಅದು ಅವನಿಗೆ ಆ ತತ್ವಾದರ್ಶಗಳ ಮೇಲೆ ವೈರತ್ವವಿದೆಯೆಂಬುದರ ದ್ಯೋತಕವಾಗಿರುತ್ತದೆ. ಹೀಗೆ ಅಪಮಾನ 
ಮಾಡುವವನು ಅದೇ ತತ್ವಾದರ್ಶಕ್ಕೆ ಒಳೆಪಟ್ಟವನಾಗಿದ್ದರೆ, ಅವನ ಈ ವರ್ತನೆಯು ಅವನು ಸ್ವೀಕರಿಸಿದ ತತ್ವಾದರ್ಶಗಳಿಗೆ ವಿರುದ್ಧ 
ಬಂಡಾಯವೆನಿಸುತ್ತದೆ. ۱ 

'ಶಆಣರುಲ್ಲಾ' (ಬೇವ ಲಾಂಛನಗಳು) ಎಂದರೆ ಶಿರ್ಕ್‌, ಕುಫ್ರ್‌ ಮತ್ತು ವಾಸ್ತಿಕವಾದಗಳಿಗೆ ವಿರುದ್ಧವಾಗಿ ಸಂಪೂರ್ಣ 
ದೇವಾರಾಧನಾ ಭಾವನೆಯನ್ನು ಪ್ರತಿನಿಧಿಸುವ ಎಲ್ಲ ಚಿಹ್ನೆಗಳು. ಇಂತಹ ಚಿಹ್ನೆಗಳ ಮನೋವೈಜ್ಞಾನಿಕ ಹಿನ್ನೆಲೆಯು ಶುದ್ಧ ದೇವನಿಷ್ಠೆಗೆ 
ಸಂಬಂಧಿಸಿದ್ದರೆ ಅವು ಎಲ್ಲೇ ಇರಲಿ, ಯಾವ ತತ್ವಾದರ್ಶ ಹಾಗೂ ವ್ಯವಸ್ಥೆಯಲ್ಲೇ ಇರಲಿ ಮುಸ್ಲಿಮರು ಅವುಗಳನ್ನು ಗೌರವಿಸಲು 
ಬದ್ಧರು. 

ಅಲ್ಲಾಹನ ಲಾಂಛನಗಳನ್ನು ಗೌರವಿಸಬೇಕೆಂಬ ಈ ಆಜ್ಞೆಯನ್ನು ಮುಸ್ಲಿಮರ ಮತ್ತು ಅರಬ್‌ ಮುಪ್ರಿಕರ ನಡುವೆ 
ಯುದ್ದಗಳಾಗುತ್ತಿದ್ದ ಹಾಗೂ ಮಕ್ಕಾ ಪಟ್ಟಣವು ಸಂಪೂರ್ಣವಾಗಿ ಮುಶ್ರಿಕರ ನಿಯಂತ್ರಣದಲ್ಲಿದ್ದ ಕಾಲದಲ್ಲಿ ಕೊಡಲಾಗಿತ್ತೆಂಬುದು 
ನೆನಪಿರಬೇಕು. ಅರಬ್‌ ದೇಶದ ಎಲ್ಲ ಭಾಗಗಳಿಂದಲೂ ಮುಪ್ರಿಕ್‌ ಗೋತ್ರಗಳು ಹಜ್ಜ್‌ ಮತ್ತು ಕಅಬಾ ಸಂದರ್ಶನಕ್ಕಾಗಿ 


ಕಾಂಡ-6 


336 ಕುರ್‌ಆನ್‌ ವ್ಯಾಖ್ಮಾನ 


SS مَُذَِمْكن‎ - 
وا‎ “SENS IE وَلا‎ 
Sl ಜೆ ಸಖ! 5; EAT کی‎ ತ 


امت 
َٰ 


$3 ve ವ ig ವಿ 134 
ادوس طإ‎ ಸಿಮಿ ; ಫಿ ೨ 
تلام ذلئم‎ ವಿ shen 43 سس‎ 


ಹೋಗುತ್ತಿರುವವರನ್ನು ಕೆಣಕಬಾರದು.” ಇಹ್ರಾಮಿನ ಸ್ಥಿತಿಯು ಮುಗಿದ ಬಳಿಕ ನೀವು ಬೇಟೆಯಾಡಬಹುದು. 
ಒಂದು ಕೂಟವು ನಿಮಗೆ 'ಮಸ್ತಿದುಲ್‌ ಹರಾಮ್‌'ನ ದಾರಿಯನ್ನು ಮುಚ್ಚಿ ಬಿಟ್ಟುದರ ಬಗ್ಗೆ ನಿಮಗಿರುವ 
ಕೋಪವು ನಿಮ್ಮನ್ನು ಅಯುಕ್ತ ರೀತಿಯ ಅತಿರೇಕಗಳನ್ನೆಸಗುವಷ್ಟು ಉದ್ರೇಕಿಸದಿರಲಿ. ಪುಣ್ಮ ಹಾಗೂ 
ದೇವಭಯದ ಕಾರ್ಯಗಳಲ್ಲಿ ಎಲ್ಲರ ಜೊತೆ ಸಹಕರಿಸಿರಿ ಮತ್ತು ಪಾಪ ಹಾಗೂ ಅಶಿರೇಕ ಕಾರ್ಯಗಳಲ್ಲಿ 
ಯಾರೊಂದಿಗೂ ಸಹಕರಿಸಬೇಡಿರಿ. ಅಲ್ಲಾಹನನ್ನು ಭಯಪದಡಿರಿ, ಅವನ ಶಿಕ್ಷೆಯು ಅತ್ಯಂತ ಕಠಿಣವಾಗಿರುತ್ತದೆ. 

(3) ನಿಮಗೆ ಇವು ನಿಷಿದ್ಧವಾಗಿವೆ - ಶವ, ರಕ್ತ, ಹಂದಿಮಾಂಸ, ಅಲ್ಲಾಹನ ಹೊರತು ಇತರರ ಹೆಸರಲ್ಲಿ 


ಹೋಗುತ್ತಿದ್ದರು. ಅನೇಕ ಗೋತ್ರಗಳು ಸಾಗುವ ದಾರಿಯು ಮುಸ್ಲಿಮರ ವಶದಲ್ಲಿತ್ತು. ಆಗ ಅವರಿಗೆ, "ಅವರು ಮುಶ್ರಿಕರೇ ಆಗಿದ್ದರೂ 
ಅವರ ಮತ್ತು ನಿಮ್ಮ. ಸಡುವೆ ಯುದ್ದಾವಸ್ಥೆಯು ನೆಲೆಗೊಂಡಿದ್ದರೂ ಅವರು ದೇವಮಂದಿರದ ಕಡೆಗೆ ಸಾಗುತ್ತಿರುವಾಗ ಅವರನ್ನು 
ಕೆಣಕಬೇಡಿರಿ. ಹಜ್ಜ್‌ ಯಾತ್ರೆಗೆ ಮೊಸಲಾಗಿರುವ ತಿಂಗಳುಗಳಲ್ಲಿ ಅವರ ಮೇಲೆ ದಾಳಿ ಮಾಡಬೇಡಿರಿ. ಅಲ್ಲಾಹನ ಆಸ್ಥಾನದಲ್ಲಿ 
ಸಮರ್ಪಿಸಲಿಕ್ಕಾಗಿ ಅವರು ಒಯ್ಯುತ್ತಿರುವ ಬಲಿ ಪ್ರಾಣಿಗಳ ಮೇಲೆ ಕೈ ಮಾಡಬೇಡಿರಿ, ಏಕೆಂದರೆ ಕೆಟ್ಟು ಹೋಗಿರುವ ಅವರ ಮತದಲ್ಲಿ 
] ಅಳಿದುಳಿದಿರುವ ದೇವೋಪಾಸನೆಯ ಅಂಶವು ಗೌರವಿಸತಕ್ಕದ್ದೇ ವಿನಾ ಅಗೌರವಿಸತಕ್ಕದ್ದಲ್ಲ" ಎಂದು ಆದೇಶ ನೀಡಲಾಯಿತು. 

6. ದೇವ ಲಾಂಛನಗಳನ್ನು ಗೌರವಿಸಬೇಕೆಂಬ ಸಾರ್ವತ್ರಿಕ ಆದೇಶ ನೀಡಿದ ಬಳಿಕ ಕೆಲವು ನಿರ್ದಿಷ್ಟ ದೇವ ಲಾಂಛನಗಳ 
ಹೆಸರೆಶ್ತಿ ಅವುಗಳನ್ನು ಗೌರವಿಸಬೇಕೆಂದು ಪ್ರತ್ಕೇಕವಾಗಿ ಆದೇಶಿಸಲಾಗಿದೆ. ಕಾರಣವೇನೆಂದರೆ ಅದು ಯುದ್ದ ಕಾಲವಾಗಿದ್ದುದರಿಂದ 
ಆವೇಶಕ್ಕೊಳಗೊಂಡ ಮುಸ್ಲಿಮರಿಂದ ಅವುಗಳಿಗೆ ಅಗೌರವವಾಗಿ ಬಿಡಬಹುದೆಂಬ ಆಶಂಕೆಯಿತ್ತು. 

7. 'ಇಹ್ರಾಮ್‌' ಕೂಡ ದೇವ ಲಾಂಛನಗಳಲ್ಲೊಂದು. ಅದರ ನಿಯಮಗಳ ಪೈಕಿ ಯಾವುದಾದರೂ ಒಂದನ್ನು ಮುರಿದರೂ 
ಅದಕ್ಕೆ ಅಗೌರವ ತೋರಿದಂತಾಗುವುದು. ಆದುದರಿಂದ ದೇವ ಲಾಂಛನಗಳ ಕುರಿತಾಗಿ ಹೇಳುತ್ತಿರುವಾಗ, ನೀವು ಇಹ್ರಾಮಿನ 
ಬಂಧನದಲ್ಲಿರುವ ಕಾಲದಲ್ಲಿ ಬೇಟೆಯಾಡಿದರೆ, ಅದರಿಂದ ದೇವೋಪಾಸನಾ ಲಾಂಛನಗಳ ಪೈಕಿ. ಒಂದನ್ನು ಅಪಮಾನಿಸಿದಂತಾಗುವುದೆಂದೂ 
ಹೇಳಲಾಗಿರುತ್ತದೆ. ಧಾರ್ಮಿಕ ಕಾಯಿದೆಯ ಪ್ರಕಾರ ಇಹ್ರಾಮಿನ ಮಿತಿಯು ಕೊನೆಗೊಂಡ ಬಳಿಕ ಬೇಟೆಯಾಡಲು ಅನುಮತಿ ಇದೆ. 

8. ಆ ಕಾಲದಲ್ಲಿ ಸತ್ಯನಿಷೇಧಿಗಳು ಮುಸ್ಲಿಮರ ಕಅಬಾ ಸಂದರ್ಶನಕ್ಕೆ ಆತಂಕವುಂಟು ಮಾಡಿದ್ದುದರಿಂದ ಅರಬರ ಪ್ರಾಚೀನ 
ಪದ್ಧತಿಗೆ ವಿರುದ್ದವಾಗಿ ಅವರು ಹಜ್ಜ್‌ ಯಾತ್ರೆಯಿಂದಲೂ ವಂಚಿತರಾಗಿದ್ದರು. ಆದುದರಿಂದ ಕೆಲವು ಮುಸ್ಲಿಮರು ತಾವು 
ಆಕ್ರಮಿಸಿಕೊಂಡಿದ್ದ ಭೂಭಾಗದ ಸಮೊಪದಿಂದ ಹಾದು ಹೋಗಬೇಕಾಗಿ ಬರುತ್ತಿದ್ದ ಕಾಫಿರ್‌ ಗೋತ್ರಗಳನ್ನು ಹಜ್ಜ್‌ ಯಾತ್ರೆಯಿಂದ 
ತಡೆಯೋಣವೆಂದೂ ಹಜ್ಜ್‌ ಯಾತ್ರಾ ಕಾಲದಲ್ಲಿ ಅವರ ಯಾತ್ರಿಕರ ತಂಡಗಳನ್ನು ಸುಲಿಗೆ ಮಾಡಲಾರಂಭಿಸೋಣವೆಂದೂ 
ಯೋಚಿಸಿದ್ದರು. ಆದರೆ ಅಲ್ಲಾಹನು ಈ ಸೂಕ್ತ ಅವಶೀರ್ಣಗೊಳಿಸಿ ಅವರನ್ನು ಅದರಿಂದ ತಡೆದನು. 

9. ಅರ್ಫಾತ್‌- ಸ್ವಾಭಾವಿಕ ಮರಣ ಬಂದು ಸತ್ತ ಪ್ರಾಣಿ. 


ಕಾಂಡ -6 


5. ಅಲ್‌ ಮಾಇದಃ 337 


LM ss ESE pe Seuss 


'ದಿಬ್ಬ್‌' ಮಾಡಲಾದ (ಚೂರಿ ಹಾಕಲ್ಪಟ್ಟ) ಪ್ರಾಣಿ,'” ಉಸಿರುಕಟ್ಟಿ ಅಥವಾ ಪೆಟ್ಟು ತಾಗಿ ಅಥವಾ ಎತ್ತರದಿಂದ 
ಬಿದ್ದು ಅಥವಾ ಘಫರ್ಷಿಸಲ್ಪಟ್ಟು ಅಥವಾ ಕ್ರೂರಮೃಗದಿಂದ ಹರಿದು ಹಾಕಲ್ಪಟ್ಟು ಸತ್ತ ಪ್ರಾಣಿ. - ಆದರೆ ನೀವು 
ಜೀವಂತೆ ಪಡೆದು 'ದಿಬ್ದ್‌' ಮಾಡಿದ ಪ್ರಾಣಿಯು ಇದಕ್ಕೆ ಹೊರತಾಗಿದೆ.'' ಯಾವುದಾದರೂ ಗುಡಿಯ ಮುಂದೆ 
ಬಲಿಕೊಡಲಾದ ಪ್ರಾಣಿ, 3 ಅಲ್ಲದೆ ಜೂಜಿನ ಮೂಲಕ ಅದೃಷ್ಟ ಪರೀಕ್ಷೆ ಮಾಡುವುದು” ಇವೆಲ್ಲ ಧರ್ಮಭ್ರಷ್ಟತೆಯ 
ಕಾರ್ಯಗಳು. ಇಂದು ಸತ್ಮನಿಷೇಧಿಗಳಿಗೆ ನಿಮ್ಮ ಧರ್ಮದ ಬಗ್ಗೆ ಸಂಪೂರ್ಣ ನಿರಾಶೆಯುಂಟಾಗಿರುತ್ತದೆ. 


10. ಅಂದರೆ 'ದಿಬ್ಹ್‌' ಮಾಡುವಾಗ (ಚೂರಿ ಹಾಕುವಾಗ) ಅಲ್ಲಾಹನ ನಾಮದ ಬದಲಿಗೆ ಇನ್ನಿತರರ ನಾಮ ಉಚ್ಚರಿಸಲಾದ 
ಪ್ರಾಣಿ ಅಥವಾ ہہ‎ ಮಾಡುವುದಕ್ಕಿಂತ ಮೊದಲು "ಇದು ಇಂತಹ ಮಹಾತ್ಮರಿಗೆ ಅಥವಾ ದೇವತೆಗೆ ಹರಕೆ" ಎಂಬ ಸಂಕಲ್ಪ 
ಮಾಡಲಾದಂತಹ ಪ್ರಾಣಿ. (ಅಲ್‌ ಬಕರಃ ಅಧ್ಯಾಯದ 171ನೆಯ ಟಿಪ್ಪಣಿ ನೋಡಿರಿ) 

11. ಅರ್ಥಾತ್‌- ಒಂದು ಪ್ರಾಣಿಯು ಮೇಲೆ ಹೇಳಿದ ಅನಾಹುತಗಳ ಪೈಕಿ ಯಾವುದಾದರೂ ಒಂದಕ್ಕೆ ತುತ್ತಾಗಿಯೂ, ಸಾಯದೆ 
ಅದರಲ್ಲಿ ಇನ್ನೂ ಜೀದವಿರುವ ಲಕ್ಷಣಗಳಿದ್ದರೆ, ಅದನ್ನು دہ‎ ಮಾಡಿದರೆ ತಿನ್ನಬಹುದು. ಹಲಾಲ್‌ ಪ್ರಾಣಿಯನ್ನು ದಿಬ್ಬ್‌ 
ಮಾಡುವುದರಿಂದ ಮಾತ್ರ ಅದರ ಮಾಂಸ ಹಲಾಲ್‌ ಆಗುತ್ತದೆಂದೂ ಅದನ್ನು ಕೊಲ್ಲುವ ಇನ್ನಾವ ಕ್ರಮವೂ ಸರಿಯಲ್ಲವೆಂದೂ 
ಇದರಿಂದ ತಿಳಿದುಬರುತ್ತದೆ. 'ದಿಬ್ಲ್‌' ಮತ್ತು 'ರುಕಾಃ' ಇಸ್ಲಾಮಿನ ಪಾರಿಭಾಷಿಕ ಪದಗಳು. ಇವುಗಳ ಅರ್ಥ - ದೇಹದಲ್ಲಿರುವ 
ರಕ್ತವು ಸಂಪೂರ್ಣ ಹೊರಗೆ ಹರಿದು ಹೋಗುವ ಹಾಗೆ ಕೊರಳಿನ ಒಂದು ಭಾಗವನ್ನು ಕತ್ತರಿಸುವುದು. ಆಘಾತದಿಂದ, ಕತ್ತು 
ಹಿಸುಕುವುದರಿಂದ ಅಥವಾ ಇನ್ನಿತರ ಯಾವುದಾದರೂ ವಿಧಾನದಿಂದ ಪ್ರಾಣಿಯನ್ನು ಕೊಂದಾಗ ರಕ್ತದ ಹೆಚ್ಚಿನಂಶವು ದೇಹದೊಳೆಗೇ 
ಸ್ಥಗಿತಗೊಳ್ಳುತ್ತದೆ. ಹಾಗೆ ಅಲ್ಲಲ್ಲಿ ನಿಂತ ರಕ್ತವು ಮಾಂಸಕ್ಕೆ ಅಂಟಿಕೊಳ್ಳುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ مت‎ ಮಾಡುವುದರಿಂದ 
ದೇಹದ ಇತರ ಎಲ್ಲ ಅಂಗಭಾಗಗಳ ಸಂಬಂಧವು ಮಿದುಳಿನೊಂದಿಗೆ ಕೊನೆಯ ವರೆಗೂ ಇರುತ್ತದೆ. ಹೀಗೆ ಇಡೀ ದೇಹದ ಮಾಂಸ; ps 
ರಕ್ತ ವಿರಹಿತವಾಗುತ್ತದೆ. ರಕ್ತವು ನಿಪಿದ್ಧವೆಂದು ಈಗಾಗಲೇ ಮೇಲೆ ಹೇಳಿದೆ. ಆದುದರಿಂದ ಮಾಂಸವು ಶುದ್ದ ಮತ್ತು ಹಲಾ 
ಆಗಬೇಕಾದರೆ ಅದರಿಂದ ರಕ್ತವು ಬೇರ್ಪಟ್ಟು ಹೋಗಬೇಕಾದುದು ಅತ್ಯಗತ್ಯ, 

12. ಮೂಲದಲ್ಲಿ 'ನುಸುಬ್‌' ಎಂಬ ಪದ ಪ್ರಯೋಗವಾಗಿದೆ. ಜನರು ದೇವೇತರರಿಗೆ ಹರಕೆ ಕಾಣಿಕೆಗಳನ್ನು ಸಲ್ಲಿಸಲಿಕ್ಕಾಗಿ 
ಕಾದಿರಿಸಿಕೊಂಡ ಎಲ್ಲ ಸ್ಥಾನಗಳೂ ಇದರ ಅರ್ಥ ವ್ಯಾಪ್ತಿಗೆ ಒಳಪಟ್ಟಿವೆ - ಅಲ್ಲಿ ಕಲ್ಲು, ಮರ, ವಿಗ್ರಹ ಇತ್ಕಾದಿಗಳು ಇರಲಿ 
ಇಲ್ಲದಿರಲಿ, ಯಾರಾದರೊಬ್ಬ ಪುಣ್ಯ ಪುರುಷ, ದೇವಿ ಅಥವಾ ಇತರ ಬಹುದೇವ ವಿಶ್ವಾಸಕ್ಕೆ ಸಂಬಂಧಿಸಿದ ಸ್ಥಳಕ್ಕೆ ನಮ್ಮಲ್ಲಿ 
'ಗುಡಿ' ಎಂಬ ಪದವನ್ನು ಪ್ರಯೋಗಿಸಲಾಗುತ್ತದೆ. ಇಂತಹೆ ಯಾವುದೇ ಸ್ಥಾನದಲ್ಲಿ ಕೊಯ್ದ ಪ್ರಾಣಿ ಹರಾಮ್‌ ಆಗಿರುತ್ತದೆ. 

13. ತಿನ್ನುವ ಮತ್ತು ಕುಡಿಯುವ ವಸ್ತುಗಳ ಬಗ್ಗೆ ಶರೀಅತ್‌(ಧರ್ಮಶಾಸ್ತ್ರ) ವಿಧಿಸುವ ವರ್ಜ್ಯ ಅವರ್ಜಗಳ ಈ ನಿಯಂತ್ರಣವು 
ಆ ವಸ್ತುಗಳ ವೈದ್ಯಕೀಯ ಲಾಭ-ಹಾನಿಗಳನ್ನು ಅವಲಂಬಿಸಿರುವ ಬದಲು ಅವುಗಳ ನೈತಿಕ ಲಾಭ ಹಾನಿಗಳನ್ನು ಅವಲಂಬಿಸಿವೆ 
ಎಂಬುದನ್ನು ಇಲ್ಲಿ ಚೆನ್ನಾಗಿ ತಿಳಿದಿರಬೇಕು. ಇನ್ನು ಜೀವಶಾಸ್ತ್ರ ಮತ್ತು ವೈದ್ಯಕೀಯ ದೃಷ್ಟಿಕೋನದಿಂದ ಅವುಗಳ ಯುಕ್ತತೆಯನ್ನು 
ಕಂಡುಹಿಡಿಯುವುದನ್ನು ಅಲ್ಲಾಹನು ಮಾನವನ ಸಂಶೋಧನಾ ಪ್ರವೃತ್ತಿ ಹಾಗೂ ಸಾಧನಾ ಪ್ರವೃತ್ತಿಗೇ ಬಿಟ್ಟು ಕೊಟ್ಟಿರುತ್ತಾನೆ. 

14. ಈ ಸೂಕ್ತದಲ್ಲಿ ಯಾವುದನ್ನು ಹರಾಮ್‌(ನಿಷಿದ್ಧ)ಗೊಳಿಸಲಾಗಿದೆಯೋ ಅದರ ಮೂರು ಮುಖ್ಯ ವಿಧಗಳು ಜಗತ್ತಿನಲ್ಲಿ 
ಕಂಡು ಬರುತ್ತವೆ. ಈ ಸೂಕ್ತದಲ್ಲಿರುವ ಆಜ್ಞೆಯು ಆ ಮೂರು ವಿಧಗಳಿಗೂ ಅನ್ವಯವಾಗುತ್ತದೆ: 

1) ಬಹುದೇವ ವಿಶ್ವಾಸಪರ ಭವಿಷ್ಯ ಕಥನ:- ಇದರಲ್ಲಿ ಅಗೋಚರ ವಿಷಯಗಳನ್ನು, ಅದೃಷ್ಟಫಲವನ್ನು ಅಥವಾ ಪರಸ್ಪರ 
ವಿವಾದಗಳ ತೀರ್ಮಾನವನ್ನು ಯಾವುದಾದರೊಂದು ದೇವಿ-ದೇವತೆಯೊಡನೆ ಕೇಳಲಾಗುತ್ತದೆ. ಮಕ್ಕಾದ ಮುಶ್ರಿಕರು ಇದಕ್ಕಾಗಿ | 
'ಹುಬಲ್‌' ಎಂಬ ದೇವತೆಯ ವಿಗ್ರಹವನ್ನು ಕಾಯ್ದಿರಿಸಿಕೊಂಡಿದ್ದರು. ಅದರ ಪೀಠದಲ್ಲಿ ಏಳು ಬಾಣಗಳು ಇರಿಸಲಾಗಿದ್ದವು. ಅವುಗಳ 
ಮೇಲೆ ಬೇರೆ ಬೇರೆ ತರದ ವಾಕ್ಕಗಳನ್ನು ಕೆತ್ತಲಾಗಿತ್ತು. ಯಾವುದಾದರೊಂದು ಕೆಲಸವನ್ನು ಮಾಡಬಹುದೋ ಮಾಡಬಾರಹೋ 


22 


338 ಕುರ್‌ಆನ್‌ ವ್ಯಾಖ್ಯಾನ 


pA 7‏ 4 
کی ೨-4. ಜಿ‏ می ಫಿ NITE‏ د اط ಲದ‏ 
کم ینلم 2 5% نت مَليیکم فی KES‏ ملا وکا 


ಆದುದರಿಂದ ನೀವು ಅವರನ್ನು ಭಯಪಡಬೇಡಿರಿ; ನನ್ನನ್ನು ಭಯಪದಡಿರಿ.'5 ಇಂದು ನಾನು ನಿಮ್ಮ ಧರ್ಮವನ್ನು 
ನಿಮಗಾಗಿ ಪರಿಪೂರ್ಣಗೊಳಿಸಿದ್ದೇನೆ. ನನ್ನ ಕೊಡುಗೆಯನ್ನು ನಿಮ್ಮ ಮೇಲೆ ಪರಿಪೂರ್ಣಗೊಳಿಸಿದ್ದೇನೆ ಮತ್ತು 
ಇಸ್ಲಾಮನ್ನು ನಿಮ್ಮ ಧರ್ಮವೆಂಬ ನೆಲೆಯಲ್ಲಿ ಅಂಗೀಕರಿಸಿದ್ದೇನೆ. (ಆದುದರಿಂದ ನಿಮಗೆ ವಿಧಿಸಿರುವ ಸಮ್ಮ: ತ 
ಮತ್ತು ನಿಷೇಧದ ನಿರ್ಬಂಧಗಳನ್ನು ಪಾಲಿಸಿರಿ)!" ಆದರೆ ಪಾಪದ ಕಡೆಗೆ ಒಲವಿಲ್ಲದೆ ಹಸಿವೆಯಿಂದ ಎವಶನಾಗಿ 


ಎಂಬ ಬಗ್ಗೆ ಪ್ರಶ್ಲಿಸಬೇಕಾಗಿರಲಿ ಅಥವಾ ಕಳೆದುಹೋದ ವಸ್ತುವಿನ ಶೋಧ ಮಾಡಬೇಕಾಗಿರಲಿ ಅಥವಾ ಇಂತಹ ಇತರ ಯಾವುದೇ 
ಕಾರ್ಯವಿರಲಿ ಅದಕ್ಕಾಗಿ ಹುಬಲ್‌ನ ದಾಳಗಾರನ ಬಳಿಗೆ ಹೋಗಿ ಅವನಿಗೆ ಸಲ್ಲಬೇಕಾದ ಕಾಣಿಕೆ ಕೊಟ್ಟು ನಮ್ಮ ಪ್ರಶ್ನೆಯನ್ನು 
ಬಗೆಹರಿಸಬೇಕೆಂದು ಹುಬಲ್‌ನೊಡನೆ ಪ್ರಾರ್ಥಿಸಿಕೊಳ್ಳುತ್ತಿದ್ದರು. ಅನಂತರ ದಾಳಗಾರನು ಆ ಬಾಣಗಳ ಮೂಲಕ ಪ್ರಶ್ನೆ 
ಕೇಳುತ್ತಿದ್ದನು. ಇದರಲ್ಲಿ ಯಾವ ಬಾಣ ಬರುತ್ತಿತ್ತೋ ಅದರ ಮೇಲೆ ಬರೆದಿರುವ ಮಾಶನ್ನು 'ಹುಬಲ್‌'ನ ಶೀರ್ಪೆಂದು i 
ಭಾವಿಸಲಾಗುತ್ತಿತ್ತು. 

2) ಭ್ರಾಮಕ ಭವಿಷ್ಯ ಕಥನ:- ರಮಲ್‌, ಜ್ಯೋತಿಷ್ಯ, ಜಫರ್‌ ಶಾಸ್ತ್ರಗಳು, ನಾನಾ ತರದ ಶಕುನಗಳು, ನಕ್ಟತ್ರಫಲ ಮತ್ತು 
ಭವಿಷ್ಠ ಕಥನದ ಇನ್ನೂ ಅನೇಕ ರೂಪಗಳೂ ಇದರಲ್ಲಿ ಸೇರುತ್ತವೆ. 

3) ನ್ಯಾಯವಾದ ಹಕ್ಕು, ಸೇವೆ ಮತ್ತು ವಿವೇಕಪೂರ್ಣ ನಿರ್ಧಾರದ ಆಧಾರದಲ್ಲಿ ವಸ್ತುಗಳ ವಿತರಣೆ ಮಾಡುವುದರ ಬದಲಿಗೆ 
ಕೇವಲ ಆಕಸ್ಮಿಕ ಸಂಯೋಗದ ಆಧಾರದಲ್ಲಿ ಮಾಡುವುದು- ಉದಾ:- ಲಾಟರಿ, ಒಗಟುಗಳು. 

ಈ ಮೂರೂ ವಿಧಗಳನ್ನು 'ಹರಾಮ್‌'(ನಿಷಿದ್ದ) ಎಂದು ಸಾರಿದ ಬಳಿಕ, ಎರಡು ಸರಿಸಮಾನ ಧರ್ಮಸಮ್ಮತ ಕಾರ್ಯಗಳಲ್ಲಿ 
ಅಥವಾ ಎರಡು ಸರಿಸಮಾನ ಹಕ್ಕುಗಳ ನಡುವೆ ತೀರ್ಮಾನ ಮಾಡಲು ಚೀಟಿಯನ್ನೆತ್ತುವ ಕೇವಲ ಒಂದು ಸರಳ ಕ್ರಮವನ್ನು 
ಇಸ್ಲಾಮಿನಲ್ಲಿ ಧರ್ಮಸಮ್ಮತವೆಂದು ಪರಿಗಣಿಸಲಾಗಿದೆ. 

15. ಇಲ್ಲಿ 'ಇಂದು' ಎಂದರೆ ಈ ಸೂಕ್ತ ಅವತೀರ್ಣಗೊಂಡ ಕಾಲವೇ ಹೊರತು ಯಾವುದಾದರೂ ಒಂದು ನಿರ್ದಿಷ್ಟ ದಿನಾಂಕ 
ಅಥವಾ ದಿನವಲ್ಲ. ನಮ್ಮ ಭಾಷೆಯಲ್ಲಿಯೂ ವರ್ತಮಾನ ಕಾಲಕ್ಕೆ 'ಇಂದು' ಎಂದು ಹೇಳಲಾಗುತ್ತದೆ. 

"ಸತ್ಯನಿಷೇಧಿಗಳಿಗೆ ನಿಮ್ಮ ಧರ್ಮದ ಬಗ್ಗೆ ಸಂಪೂರ್ಣ ನಿರಾಶೆಯುಂಚಾಗಿರುತ್ತದೆ" ಎಂದರೆ, ಈಗ ನಿಮ್ಮ ಧರ್ಮವು ಒಂದು 
ಸ್ಥಾಯೀ ಜೀವನ ಪದ್ಧತಿಯಾಗಿಬಿಟ್ಟಿದೆ. ಇದು ಸ್ವಯಂ ತನ್ನ ಅಧಿಕಾರ ಬಲದಿಂದ ಸ್ಥಾಪನೆಗೊಂಡಿದೆ. ಇಷ್ಟರ ತನಕ ಇದರ 
ಸಂಸ್ಥಾಪನೆಯ ಮಾರ್ಗದಲ್ಲಿ ಅಡ್ಡಿ ಆತಂಕವೊಡ್ಡುತ್ತಿದ್ದ ಸತ್ಯನಿಷೇಧಿಗಳು ಇದನ್ನು ನಾಶ ಮಾಡಿ ನಿಮ್ಮನ್ನು ಪುನಃ ಅಜ್ಞಾನದ ಕಡೆಗೆ 
ಒಯ್ಯುವ ಬಗ್ಗೆ ಈಗ ನಿರಾಶರಾಗಿದ್ದಾರೆ. "ಆದುದರಿಂದ ನೀವು ಅವರನ್ನು ಭಯಪಡಬೇಡಿರಿ; ನನ್ನನ್ನು ಭಯಪಡಿರಿ” ಎಂದರೆ, 
ಈಗ ನಿಮಗೆ ಈ ಧರ್ಮದ ವಿಧಿ ಮತ್ತು ಆದೇಶಗಳ ಪ್ರಕಾರ ನಡೆಯಲು ಯಾವುದೇ ಸತ್ಮನಿಷೇಧಿ ಶಕ್ತಿಯ ಕ್ರೋಧ, ಗುಪ್ತ 
ಕಾರಸ್ಲಾನ, ಪ್ರತಿಭಟನೆ ಇತಾದಿಗಳ ಭಯವೊ ಇಲ್ಲ. ಇನ್ನು ನಿಮಗೆ ಮಾನವರನ್ನು ಭಯಪಡಲು ಯಾವ ನೆಪವೂ ಉಳಿದಿಲ್ಲ. 
ಇನ್ನು ಮುಂದೆ ದೇವಾದೇಶಗಳ ಪಾಲನೆಯಲ್ಲಿ ನಿಮ್ಮಿಂದೇನಾದರೂ ಲೋಪ ಉಂಟಾದರೆ ನಿಮ್ಮ ಬಗ್ಗೆ ಮೃದು ನೀತಿಯಿಂದ 
ವರ್ತಿಸಲು ನಿಮ್ಮ ಬಳಿ ಅಂತಹ ಯಾವ ನೆಪವೂ ಉಳಿದಿಲ್ಲವಾದ್ದೆರಿಂದ ನೀವು ಅಲ್ಲಾಹನನ್ನು ಭಯಪಡಬೇಕು. ಇನ್ನು ಮುಂದೆ 
ನೀವು ಧರ್ಮಶಾಸ್ತ್ರಕ್ಕೆ ವಿರುದ್ಧ ನಡೆದರೆ ನಿಮ್ಮ ವರ್ತನೆಯು ಇತರರ ಪ್ರಭಾವದಿಂದಾಗಿತ್ತೆಂದು ಭಾವಿಸಲಾಗದು. ನೀವು ಅಲ್ಲಾಹನ 
ದಾಸ್ಕಾನುಸರಣೆ ಮಾಡಲಿಚ್ಛಿಸುವುದಿಲ್ಲ ಎಂದೇ. ಪರಿಗಣಿಸಲಾಗುವುದು. 

16. ಧರ್ಮವನ್ನು ಸಂಪೂರ್ಣಗೊಳಿಸುವುದೆಂದರೆ ಅದನ್ನು ಜೀವನದ ಸಕಲ ಪ್ರಶ್ನೆಗಳಿಗೆ ತಾತ್ವಿಕ ಅಥವಾ ವಿವರಪೂರ್ಣ 
ಉತ್ತರ ನೀಡಬಲ್ಲ, ಮಾರ್ಗದರ್ಶನ ಪಡೆಯಲು ಯಾವ ಸಂದರ್ಭದಲ್ಲಿಯೂ ಬೇರೆಡೆ ನೋಡುವ ಅಗತ್ಮವೇ ಬೀಳದಂತಹ ಆಚಾರ- 
ವಿಚಾರಗಳ ಒಂದು ಶಾಶ್ವತ ವ್ಯವಸ್ಥೆ ಮತ್ತು ಒಂದು ಪರಿಪೂರ್ಣ ಜೀವನ ಪದ್ದತಿ ಮತ್ತು ಸಂಸ್ಕೃತಿಯನ್ನಾಗಿ ಮಾಡಿಕೊಡುವುದು. 
ನೇಮತ(ಭವ್ಮ ಕೊಡುಗೆ)ನ್ನು ಪೂರ್ತಿಗೊಳಿಸುವುದೆಂದರೆ ಸನ್ಮಾರ್ಗದರ್ಶನವೆಂಬ ಕೊಡುಗೆಯನ್ನು ಪೂರ್ತಿಗೊಳಿಸುನುದು. ಇಸ್ಲಾಮನ್ನು 
ಧರ್ಮವೆಂಬ ನೆಲೆಯಲ್ಲಿ ಸ್ವೀಕರಿಸುವುದೆಂದರೆ, ನನ್ನ ಆರಾಧನೆ ಮತ್ತು ಅನುಸರಣೆಯನ್ನೇ ಮಾಡುವೆವೆಂದು ನೀವು ಮಾಡಿಕೊಂಡ 
'ಕರಾರು ಸತ್ಯ ಹಾಗೂ ಪ್ರಾಮಾಣಿಕ ಕರಾರೆಂದು ನೀವು ಕಾರ್ಯರೂಪದಲ್ಲಿ ಸಾಬೀತುಪಡಿಸಿರುತ್ತೀರಿ. ಆದುದರಿಂದ ನಾನು ಅದನ್ನು 
ಸ್ವೀಕರಿಸಿದ್ದೇನೆ. ಅಲ್ಲದೆ ನಿಜಕ್ಕೂ ನನ್ನ ಹೊರತು ಇನ್ನಾರ ದಾಸ್ಕ-ಆರಾಧನೆಯ ನೊಗವೂ ನಿಮ್ಮ ಹೆಗಲ ಮೇಲಿಲ್ಲದಂತಹ ಸ್ಥಿತಿಗೆ 


ಕಾಂಡ-6 


5. ಅಲ್‌ ಮಾಣದಃ 339 
oe 
AS کے‎ ips ನಿ 


مر ھ 


Luc 7 3 

NN oad) Wee 
ಯಾರಾದರೂ ಅವುಗಳ ಪೈಕಿ ಏನನ್ನಾದರೂ ತಿಂದು ಬಿಟ್ಟರೆ, ಅಲ್ಲಾಹ್‌ ನಿಶ್ಚಯವಾಗಿಯೂ ಮಹಾ 
ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ.!” 

(4) ತಮಗೆ ಏನೇನೆಲ್ಲ ಧರ್ಮಸಮ್ಮತಗೊಳಿಸಲ್ಪಟ್ಟಿದೆ ಎಂದು ಜನರು ಕೇಳುತ್ತಾರೆ. ಹೇಳಿರಿ;- ನಿಮಗೆ 
ಎಲ್ಲಾ ಶುದ್ಧ ವಸ್ತುಗಳು ಧರ್ಮಸಮ್ಮತಗೊಳಿಸಲ್ಪಟ್ಟಿವೆ.' ನೀವು ಪಳಗಿಸಿದ ಪ್ರಾಣಿಗಳು-ದೇವದತ್ತವಾದ 
ಜ್ಞಾನದ ಆಧಾರದಲ್ಲಿ ನೀವು ಬೇಟೆಯಾಡಲು ಕಲಿಸಿಕೊಟ್ಟ ಪ್ರಾಣಿಗಳು - ನಿಮಗಾಗಿ ಹಿಡಿದಿಟ್ಟ ಪ್ರಾಣಿಗಳನ್ನೂ 
ನೀವು ತಿನ್ನಬಹುದು.” ಆದರೆ ಅದರ ಮೇಲೆ ಅಲ್ಲಾಹನ ನಾಮವನ್ನುಚ್ಚರಿಸಿಕೊಳ್ಳಿರಿ.* ಅಲ್ಲಾಹನ 
ನಿಯಮೋಲ್ಲಂಘನೆ ಮಾಡುವ ಕುರಿತು ಭಯಪಡಿರಿ. ಲೆಕ್ಕ ಪರಿಶೋಧಿಸಲು ಅಲ್ಲಾಹನಿಗೆ ವಿಳಂಬವಾಗುವುದಿಲ್ಲ. 


ಕಾರ್ಯತಃ ನಿಮ್ಮನ್ನು ತಲಪಿಸಿಬ್ದೇನೆ. ಇನ್ನು ನೀವು ವಿಚಾರದಲ್ಲಿ ಮುಸ್ಲಿಮರಾಗಿರುವಂತೆಯೇ ಆಚಾರದಲ್ಲಿಯೂ ಮುಸ್ಲಿಮರಾಗದಂತೆ 
ತಡೆಯುವಂತಹ ಯಾವ ಒತ್ತಡವೂ ನಿಮ್ಮ ಮೇಲಿಲ್ಲ. 

17. ಅಲ್‌ ಬಕರಃ ಅಧ್ಯಾಯದ 172ನೆಯ ಟಿಪ್ಪಣಿ ನೋಡಿರಿ. 

18. ತಮಗೆ ಎಲ್ಲ ಹಲಾಲ್‌ ವಸ್ತುಗಳ ವಿವರವಾದ ಪಟ್ಟಿ ಸಿಕ್ಕಿದರೆ ಉಳಿದ ವಸ್ತುಗಳನ್ನೆಲ್ಲ ಹರಾಮ್‌ . ಎಂದು 
ತಿಳಿದುಕೊಳ್ಳ ಬಹುದೆಂಬುದು ಪ್ರಶ್ನೆ ಕೇಳುವವರ ಉದ್ದೇಶವಾಗಿತ್ತು. ಕುರ್‌ಆನ್‌ ಅವರ ಪ್ರಶ್ನೆಗೆ ಉತ್ತರವಾಗಿ ನಿಷಿದ್ದ ವಸ್ತುಗಳ” 
ವಿವರವನ್ನು ನೀಡಿದ ನಂತರ ಎಲ್ಲ ಶುದ್ಧ ವಸ್ತುಗಳೂ ಹಲಾಲ್‌ ಆಗಿರುತ್ತವೆ ಎಂಬ ಸಾಮಾನ್ಯ ವಿಧಿಯನ್ನು ಕೊಟ್ಟುಬಿಟ್ಟಿತು. 
ಹೀಗೆ ಪ್ರಾಚೀನ ಧಾರ್ಮಿಕ ಸಿದ್ದಾಂತವು ಪಲ್ಲಟಗೊಂಡಿತು. ಪ್ರಾಚೀನ ಸಿದ್ದಾಂತ ಪ್ರಕಾರ ಹಲಾಲ್‌ ಆಗಿರುವ ಕೆಲವು ವಸ್ತುಗಳ 
ಹೊರತು ಉಳಿದುದೆಲ್ಲ ಹರಾಮ್‌ ಆಗಿದ್ದುವು. ಇದಕ್ಕೆ ವ್ಯತಿರಿಕ್ತವಾಗಿ ಕುರ್‌ಆನ್‌ 'ಹರಾಮ್‌' ಎಂದು ಹೇಳಿರುವ ವಸ್ತುಗಳ ಹೊರತು 
ಉಳಿದುದೆಲ್ಲವೂ 'ಹಲಾಲ್‌' ಎಂಬ ಸಿದ್ಧಾಂತವನ್ನು ರೂಪಿಸಿಕೊಟ್ಟಿತು. ಇದೊಂದು ಮಹತ್ವಪೂರ್ಣ ಪರಿಷ್ಕಾರವಾಗಿದ್ದು ಇದು 
ಮಾನವ ಜೀವನವನ್ನು ಅನೇಕ ನಿರ್ಬಂಧಗಳಿಂದ ಬಿಡುಗಡೆಗೊಳಿಸಿ ವಿಶ್ವದ ವೈಶಾಲ್ಕಗಳ ಬಾಗಿಲನ್ನು ಅದಕ್ಕಾಗಿ ತೆರೆದುಕೊಟ್ಟಿತು. 

ಇಲ್ಲಿ ವಸ್ತುಗಳು ಹಲಾಲ್‌ ಆಗಲು, ಅವುಗಳು ಪರಿಶುದ್ಧವಾಗಿರಬೇಕು ಎಂಬ ಶರತ್ತನ್ನು ಇಟ್ಟಿರುವುದರ: ಉದ್ದೇಶ, ಜನರು 
ಹಲಾಲ್‌ನ ವೈಶಾಲ್ಯವನ್ನು ಆಧಾರವಾಗಿಟ್ಟುಕೊಂಡು ಅಶುದ್ಧ ಅಥವಾ ಮಲಿನ ವಸ್ತುಗಳನ್ನೂ ಹಲಾಲ್‌ ಮಾಡಿಕೊಳ್ಳಬಾರದು 
ಎಂಬುದೇ ಆಗಿದೆ. ಹಾಗಾದರೆ, ಒಂದು ವಸ್ತುವನ್ನು ಶುದ್ಧ ಎಂದು ನಿರ್ಧರಿಸುವುದು ಹೇಗೆ ಎಂಬ ಪ್ರಶ್ನೆ ಉದ್ಭವಿಸುತ್ತ: ದೆ. 
ಧರ್ಮಶಾಸ್ತ್ರದ ಯಾವುದಾದರೂ ತತ್ವದ ಪ್ರಕಾರ ಅಶುದ್ದವಾಗಿರುವ ಅಥವಾ. ಮನುಷ್ಕನ ಸ್ವಾಭಾವಿಕ ಪ್ರಕೃತಿಯೇ ಅಸಹ್ಯ 
ಪಡುವಂತಹ' ಅಥವಾ ಸಾಮಾನ್ಯವಾಗಿ ಎಲ್ಲ ಸುಸಂಸ್ಕೃತ ಮನುಷ್ಯರು ತಮ್ಮ ಸಹಜವಾದ ಶುಚಿತ್ವದ ಪ್ರಜ್ಞೆಗೆ ವಿರುದ್ಧವೆಂದು 
ಪರಿಗಣಿಸುವ ವಸ್ತುಗಳ ಹೊರತು ಉಳಿದೆಲ್ಲ ವಸ್ತುಗಳೂ ಪರಿಶುದ್ಧವೇ ಆಗಿವೆ ಎಂಬುದೇ ಇದಕ್ಕುತ್ತರ. 

19, ಮಾನವನು, ಬೇಟೆಯಾಡುವ ಕೆಲಸ ಮಾಡಿಸುವಂತಹ ನಾಯಿ, ಚಿರತೆ ಹದ್ದು, 'ಗಿಡುಗ ಹಾಗೂ ಇನ್ನಿತರ ಎಲ್ಲಾ 
ಕ್ರೂರ ಮೃಗಗಳನ್ನು ಮತ್ತು ಪಕ್ಷಿಗಳನ್ನು ಬೇಟೆಗಾರ ಪ್ರಾಣಿಗಳು ಎನ್ನುತ್ತಾರೆ. ಪಳಗಿಸಿದ ಬೇಟೆಗಾರ ಪ್ರಾಣಿಗಳು ಇತರ ಪ್ರಾಣಿಗಳನ್ನು 
ಬೇಟೆಯಾಡುತ್ತವೆ. ಆದರೆ ಸಾಮಾನ್ಮ ಕ್ರೂರ ಮೃಗಗಳು ಮಾಡುವಂತೆ ಅವು ತಮ್ಮ ಬೇಟೆಯನ್ನು ಸೀಳಿ ಕೊಂದು ತಿನ್ನದೆ ತಮ್ಮ 
ಯಜಮಾನನಿಗಾಗಿ ಹಿಡಿದಿಡುತ್ತವೆ. ಇದು ಪಳಗಿಸಲಾದ ಬೇಟೆಗಾರ ಪ್ರಾಣಿಗಳ ವೈಶಿಷ್ಟ್ಯ. ಆದುದರಿಂದಲೇ ಸಾಮಾನ್ಮ ಕ್ರೂರ 

ಪ್ರಾಣಿಗಳು ಬೇಟೆಯಾಡಿ ಹಿಡಿದ ಪ್ರಾಣಿ ಹರಾಮ್‌ ಮತ್ತು ಪಳಗಿಸಲಾದ ಪ್ರಾಣಿಗಳು ಮಾಡಿದ ಬೇಟೆ ಹಲಾಲ್‌ ಆಗಿರುತ್ತದೆ. 

20. ಅರ್ಥಾತ್‌- ಬೇಟೆಗಾರ ಪ್ರಾಣಿಯನ್ನು ಬೇಟೆಗೆ ಬಿಡುವಾಗ 'ಬಿಸ್ಮಿಲ್ಲಾಹ್‌'(ಅಲ್ಲಾಹನೆ ನಾಮದಿಂದ) ಎನ್ನಿರಿ. 


ಕಾಂಡ -6 


340 - ಕುರ್‌ಆನ್‌ ವ್ಯಾಖ್ಕಾನ 


ಪು” ಹಶಿ ا‎ 5 lca عم‎ 


292 إ ١ ೪ ಪಿ‏ رو 2۔2 
مت الؤ لت و انل edo‏ وت EAST‏ 


pa 


41% ೨೨ 


೨. 4% » pa 62 
ರ) 2020 Ue 3 eka KPO 


(5) ಇಂದು ನಿಮಗೆ ಸಕಲ ಶುದ್ಧ ವಸ್ತುಗಳನ್ನು 'ಧರ್ಮಸಮ್ಮತ' ಗೊಳಿಸಲಾಗಿದೆ. ಗ್ರಂಥದವರ ಆಹಾರ 
ನಿಮಗೂ ನಿಮ್ಮ ಆಹಾರ ಅವರಿಗೂ 'ಧರ್ಮಸಮ್ಮತ' ಆಗಿರುತ್ತದೆ.?' ಸುಶೀಲ ಸ್ತ್ರೀಯರು - ಅವರು ಸತ್ಕವಿಶ್ವಾಸಿ 
ವರ್ಗದವರಿರಲಿ ಅಥವಾ ನಿಮಗಿಂತ ಮುಂಚೆ ಗ್ರಂಥ ನೀಡಲಾದ ವರ್ಗದವರಿರಲಿ*- ನೀವು. ಅವರಿಗೆ 
'ಮಹ್‌'(ವಿವಾಹಧನ) ಕೊಟ್ಟು ವಿವಾಹದಲ್ಲಿ ಅವರ ರಕ್ಸಕರಾದರೆ ನಿಮಗೆ ಅವರು ಧರ್ಮಸಮ್ಮತ ಆಗಿರುತ್ತಾರೆ. 
ಅನಿಯಂತ್ರಿತ ಲೈಂಗಿಕ ಸಂಬಂಧವಿರಿಸಿಕೊಳ್ಳುವುದು ಅಥವಾ ರಹಸ್ಯ ಕಾಮುಕರಾಗಿರುವುದು ಸಲ್ಲದು. 


ಬೇಟೆಗಾರ ಪ್ರಾಣಿಯನ್ನು ಬೇಟೆಗೆ ಬಿಡುವಾಗ ದೇವನಾಮವನ್ನು ಉಚ್ಚ್ಛರಿಸಬೇಕಾದುದು ಅತ್ಮಗತ್ಯವೆಂದು ಈ ಸೂಕ್ತದಿಂದ 
ತಿಳಿದು ಬರುತ್ತದೆ. ಅನಂತರ ಬೇಟೆಯು ಜೀವಂತ ಸಿಕ್ಕಿದರೆ ಅದನ್ನು ದೇವನಾಮದಲ್ಲಿ 'ದಿಬ್ನ್‌' ಮಾಡಬೇಕು. ಜೀವಂತ ಸಿಗದಿದ್ಧರೆ 
'ದಿಬ್ನ್‌' ಮಾಡದೆಯೇ ಅದು ಹಲಾಲ್‌ ಆಗಿರುತ್ತದೆ. ಏಕೆಂದರೆ ಆರಂಭದಲ್ಲಿ ಬೇಟೆಗಾರ ಪ್ರಾಣಿಯನ್ನು ಬಿಡುವಾಗಲೇ 
ದೇವನಾಮವನ್ನುಚ್ಚರಿಸಲಾಗಿತ್ತು. ಬಾಣದ ಬಗೆಗೂ ಇದೇ ವಿಧಿ. 

21. 'ಗ್ರಂಥದವರ ಆಹಾರ' ಎಂಬುದರಲ್ಲಿ ಅವರ 'ದಬೀಹಾ'(ಅರ್ಥಾತ್‌- ಅವರು ಚೂರಿ ಹಾಕಿದ ಪ್ರಾಣಿ) ಸಹ ಸೇರಿದೆ. 
ನಮಗೆ ಅವರ ಆಹಾರ ಮತ್ತು ಅವರಿಗೆ ನಮ್ಮ ಆಹಾರ ಹಲಾಲ್‌ ಆಗುವುದೆಂದರೆ, ಅವರ ಮತ್ತು ನಮ್ಮ ನಡುವೆ ಆಹಾರ 
ಪಾನಾದಿಗಳಲ್ಲಿ ಯಾವುದೇ ತಡೆ ಅಥವಾ ಅಸ್ಪೃಶ್ಯತೆ ಇಲ್ಲ. ನಾವು ಅವರ ಸಂಗಡವೂ ಅವರು ನಮ್ಮ ಸಂಗಡವೂ ಉಣ್ಣಬಹುದು. 
ಆದರೆ ಈ ಸಾಮಾನ್ಯ ಅನುಮತಿಯನ್ನು ನೀಡುವುದಕ್ಕೆ ಮುಂಚೆಯೇ "ನಿಮಗೆ ಸಕಲ ಶುದ್ಧ ವಸ್ತುಗಳನ್ನು ಹಲಾಲ್‌ಗೊಳಿಸಲಾಗಿದೆ" 
ಎಂಬ ಮಾತನ್ನು ಪುನರಾವರ್ತಿಸಲಾಗಿದೆ. ಗ್ರಂಥದವರು ಶುದ್ಧಾಚಾರದ ಬಗ್ಗೆ ಧರ್ಮಶಾಸ್ತ್ರದ ವಿಧಿ ನಿಯಮಗಳ ಅನುಸರಣೆ 
ಮಾಡದಿದ್ದರೆ ಅಥವಾ ಆ ಆಹಾರಗಳಲ್ಲಿ ಹರಾಮ್‌ ವಸ್ತುಗಳು ಬೆರೆತಿದ್ದರೆ ಅವುಗಳನ್ನು ವರ್ಜಿಸಬೇಕೆಂದು ಇದರಿಂದ ತಿಳಿದು 
ಬರುತ್ತದೆ. ಉದಾ: ಪ್ರಾಣಿಯನ್ನು ದೇವನಾಮವನ್ನುಚ್ಛರಿಸದೆ ದಿಬ್ಹ್‌ ಮಾಡಿದ್ದರೆ ಅಥವಾ ಅದರ ಮೇಲೆ . 0 
ನಾಮವನ್ನುಚ್ಚರಿಸಿದ್ದರೆ ಅದನ್ನು ತಿನ್ನುವುದು ನಿಷಿದ್ಧ. ಇದೇ. ರೀತಿಯಲ್ಲಿ ಅವರ ಭೋಜನ ಸಾಧನಗಳಲ್ಲಿ ಮದ್ಯ, ಹಂದಿ ಮಾಂಸ 
ಅಥವಾ ಇನ್ನಾವುದಾದರೂ ನಿಷಿದ್ದ ವಸ್ತುವಿದ್ದರೆ ನಾವು ಅವರ ಜೊತೆ ಉಣ್ಣುವಂತಿಲ್ಲ. ಗ್ರಂಥದವರ ಹೊರತಾದ, ಇತರ 
ಮುಸ್ಲಿಮೇತರರ ಬಗೆಗೂ ಇದೇ ವಿಧಿ. ವೃತ್ಕಾಸವಿಷ್ಟೇ; ಗ್ರಂಥದವರು ಅಲ್ಲಾಹನ ನಾಮವನ್ನುಚ್ಚರಿಸಿದರೆ ಅವರು دہ‎ ಮಾಡಿದ 
ಪ್ರಾಣಿ ಹಲಾಲ್‌ ಆಗುವುದು. ಗ್ರಂಥದವರಲ್ಲದ ಇತರ ಮುಸ್ಲಿಮೇತರರ 'ದಬೀಹಾ'ವನ್ನು ನಾವು ತಿನ್ನುವರಿತಿಲ್ಲ. 

22, ಅರ್ಥಾತ್‌- ಯಹೂದಿಯರು ಮತ್ತು ಕ್ರೈಸ್ತರು. ಮುಸ್ಲಿಮೇತರರ ಪೈಕಿ ಈ ಸ್ತ್ರೀಯರೊಂದಿಗೆ ಮಾತ್ರ ವಿವಾಹ ಮಾಡುವ 
ಅನುಮತಿಕೊಟ್ಟು ಅದರೊಂದಿಗೆ ಅವರು 'ಮುಹ್ಸನಾತ್‌'(ಸುರಕ್ಷಿತ ಸ್ತ್ರೀಯರು) ಆಗಿರಬೇಕೆಂಬ ಶರತ್ತನ್ನೂ ಇರಿಸಲಾಗಿದೆ. ಈ ವಿಧಿಯ 
ವಿವರಣೆಯಲ್ಲಿ ಕರ್ಮಶಾಸ್ತ್ರಜ್ಞರಲ್ಲಿ ಭಿನ್ನಾಭಿಪ್ರಾಯವುಂಟಾಗಿದೆ. مہ‎ ಅಬ್ಬಾಸ್‌ರ(ರ) ಅಭಿಪ್ರಾಯ ಪ್ರಕಾರ ಇಲ್ಲಿ ಗ್ರಂಥದವರೆಂದರೆ 
ಇಸ್ಲಾಮೊ ರಾಷ್ಟ್ರದ ಪ್ರಜೆಗಳಾಗಿರುವ ಗ್ರಂಥದವರು. ಶತ್ರು ರಾಷ್ಟ್ರ ಮತ್ತು 'ದಾರುಲ್‌ಕುಫ್ರ್‌' (ಸತ್ಮನಿಷೇಧಿಗಳ ರಾಷ್ಟ್ರ)ನ ಯಹೂದಿ 
ಮತ್ತು ಕ್ರೈಸ್ತರ ಸ್ತ್ರೀಯರೊಂದಿಗೆ ವಿವಾಹ ಸರಿಯಲ್ಲ. ಹನಫೀಗಳು ಇದಕ್ಕೆ ಸ್ವಲ್ಪ ಭಿನ್ನವಾದ ಅಬಿಪ್ರಾಯ ಹೊಂದಿದ್ದಾರೆ. ಅವರ 
ಅಭಿಮತ ಪ್ರಕಾರ ಗ್ರಂಥದವರಾದ ವಿದೇಶಿ ಸ್ತ್ರೀಯರೊಂದಿಗೆ ನಿಕಾಹ್‌ ಹರಾಮ್‌ ಅಂತೂ ಅಲ್ಲ. ಆದರೆ ಅದು 'ಮಕ್‌ರೂಹ್‌' 


ಕಾಂಡ -6 


5. ಅಲ್‌ ಮಾಇದಃ 341 


೨44 5 یں !ا کا2‎ Td 
LG ُمثُمم‎ 


Pd رم۳‎ 9a ೨ಪ್ಲಿ رد‎ ps [7 YC یں ا حر‎ 
STN SUSAN 


ಸತ್ಕವಿಶ್ವಾಸ ನೀತಿಯಲ್ಲಿ ನಡೆಯಲು ನಿರಾಕರಿಸಿದವನ ಜೀವನದ ಸಂಪೂರ್ಣ ಕರ್ಮವು ವ್ಯರ್ಥವಾಗುವುದು 
ಮತ್ತು ಅವನು ಪರಲೋಕದಲ್ಲಿ ದಿವಾಳಿಕೋರನಾಗುವನು.* 

(6) ಓ ಸತ್ಕವಿಶ್ವಾಸಿಗಳೇ ನೀವು ನಮಾಯುಗೆಂದು ಹೊರಟಾಗ ನಿಮ್ಮ ಮುಖಗಳನ್ನು ಮತ್ತು ಮೊಣಕ್ಕೆ 
ಗಂಟುಗಳ ವರೆಗೆ ಕೈಗಳನ್ನು ತೊಳೆದುಕೊಳ್ಳಿರಿ. ತಲೆಯನ್ನು ಸವರಿರಿ ಮತ್ತು ಹರಡು ಗಂಟುಗಳ ತನಕ 
ಕಾಲುಗಳನ್ನು ತೊಳೆದುಕೊಳ್ಳಿರಿ.* 'ಜನಾಬತ್‌'(ವೀರ್ಯಸ್ಪಲನಾ ನಂತರದ ಮಾಲಿನೃ) ಸ್ಥಿತಿಯಲ್ಲಿದ್ದರೆ ಸ್ನಾನ 


(ಅಪ್ರಿಯ) ಎಂಬುದರಲ್ಲಿ ಅನುಮಾನವಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಸಈದ್‌ ಬಿನ್‌ ಮುಸಯ್ಕಿಬ್‌ ಮತ್ತು ಹಸನ್‌ ಬಸರೀ(ರ) ۔‎ 
ಇವರು "ಈ ಸೂಕ್ತದಲ್ಲಿರುವ ಆಜ್ಞೆ ಸಾರ್ವತ್ರಿಕವಾಗಿದೆ. ಆದುದರಿಂದ 'ದಿಮ್ಮೂ" (ಇಸ್ಲಾಮೊ ರಾಷ್ಟ್ರದ ಮುಸ್ಲಿಮೇತರ ಪ್ರಜೆ) 
ಹಾಗೂ ದಿಮ್ಮಿಯೇತರರೊಳೆಗೆ ಏನೂ ವ್ಯತ್ಯಾಸ ಮಾಡಬೇಕಾಗಿಲ್ಲ" ಎಂದು ಹೇಳಿರುತ್ತಾರೆ. ಹೀಗೆಯೇ 'ಮುಹ್ಸನಾತ್‌' ಎಂಬುದರ 
ಅರ್ಥದ ಬಗೆಗೂ ಕರ್ಮಶಾಸ್ತ್ರಜ್ಞರೊಳಗೆ ಭಿನ್ನಾಭಿಪ್ರಾಯವಿದೆ. ಹ. ಉಮರ್‌ರ(ರ) ಅಭಿಪ್ರಾಯ ಪ್ರಕಾರ 'ಮುಹೃನಾತ್‌' ಎಂದರೆ 
ಸುಶೀಲ, ಸಚ್ಚಾರಿತ್ಯ್ಯವುಳ್ಳ ಸ್ತ್ರೀಯರು. ಆ ಪ್ರಕಾರ ಅವರು ಗ್ರಂಥದವರ ಸುಶೀಲೆಯರಲ್ಲದ ಸ್ತ್ರೀಯರನ್ನು ಈ ' ಅನುಮತಿಯ 
ಮೇರೆಯಿಂದ ಹೊರಗಿರಿಸುತ್ತಾರೆ. ಹಸನ್‌, ಶಅಬೀ ಮತ್ತು ಇಬ್‌ರಾಹೀಮ್‌ ನಖಈರ ಅಭಿಪ್ರಾಯವೂ ಇದೇ. ಹನಫೀಗಳು 
ಸಹ ಇದನ್ನೇ ಪುಷ್ಟೀಕರಿಸುತ್ತಾರೆ. ಇದಕ್ಕೆ ವ್ಯತಿರಿಕ್ತವಾಗಿ ಹೆ. ಇಮಾಮ್‌ ಶಾಫಿಈ(ರ) "ಈ ಪದವನ್ನು. ಬಾಸಿ ಎಂಬುದಕ್ಕೆ 
ವಿರುದ್ಧವಾದ ಅರ್ಥದಲ್ಲಿ ಪ್ರಯೋಗಿಸಲಾಗಿದೆ" ಎಂದಿರುತ್ತಾರೆ. ಅರ್ಥಾತ್‌ ಗ್ರಂಥದವರ ಸ್ತ್ರೀಯರ ಪೈಕಿ ದಾಸಿಗಳಾಗಿರದವರು. 

23. ಗ್ರಂಥದವರ ಸ್ತ್ರೀಯರೊಂದಿಗೆ ವಿವಾಹ ಮಾಡಿಕೊಳ್ಳಲು ಅನುಮತಿ ನೀಡಿದ ಬಳಿಕ, ಈ ಅನುಮತಿಯ ಪ್ರಯೋಜನ 
ಪಡೆಯುವಾತನು ತನ್ನ ವಿಶ್ವಾಸ ಮತ್ತು ಚಾರಿತ್ರ್ಯದ ಬಗ್ಗೆ ತುಂಬಾ ಜಾಗೃತನಾಗಿರಬೇಕೆಂದೂ ಸತ್ಯನಿಷೇಧಿ ಪತ್ನಿಯ ಮೋಹಪಾಶಕ್ಕೆ 
ಬಲಿಯಾಗಿ ಅಥವಾ ಅವಳೆ ಆಚಾರ-ವಿಚಾರಗಳಿಂದ ಪ್ರಭಾವಿತನಾಗಿ ತನ್ನ ಈಮಾನನ್ನು ನಷ್ಟ ಪಡಿಸಿಕೊಳ್ಳುವಂತೆ ಅಥವಾ ನೀತಿ 
ಮತ್ತು ಸಾಮಾಜಿಕ ನಡಾವಳಿಗಳಲ್ಲಿ ಈಮಾನಿಗೆ ವಿರುದ್ದವಾದಂತಹ ಮಾರ್ಗದಲ್ಲಿ ನಡೆದುಬಿಡುವಂತೆ ಆಗಿಬಿಡಬಾರದೆಂದೂ 
ಎಚ್ಚರಿಕೆಯ ರೂಪದಲ್ಲಿ ಈ ಮಾತನ್ನು ಹೇಳಲಾಗಿದೆ. 

24. ಈ ಕುರಿತು, ಪ್ರವಾದಿವರ್ಯರು(ಸ) ವಿವರಿಸಿರುವ ಪ್ರಕಾರ ಬಾಯಿ ಮುಕ್ಕಳಿಸುವುದೂ ಮೂಗಿನ ಒಳ ಭಾಗವನ್ನು 
ಶುಚಿಗೊಳಿಸುವುದೂ ಮುಖ ತೊಳೆಯುವುದರಲ್ಲಿ ಸೇರಿಕೊಂಡಿದೆ. ಇವುಗಳ ವಿನಾ ಮುಖ ತೊಳೆಯುವ ಕ್ರಿಯೆ ಪೂರ್ತಿಯಾಗದು. 
ಕಿವಿಗಳು ತಲೆಯ ಉಪಾಂಗಗಳಾಗಿರುವುದರಿಂದ ಕಿಎಗಳ ಒಳಗೂ ಹೊರಗೂ ಬೆರಳುಗಳನ್ನೂಡಿಸಿ ಸವರಿಕೊಳ್ಳುವುದು ತಲೆಯ 
'ಮಸಹ್‌'(ಸವರುವಿಕೆ)ನಲ್ಲಿ ಸೇರುತ್ತದೆ. ಇಷ್ಟು ಮಾತ್ರವಲ್ಲದೆ 'ವ್ರೂ(ಅಂಗಸ್ನಾವ) ಮಾಡಲು ಬಳೆಸುವ ಕೈಗಳು ಮೊದಲು 


ಸ್ವತಃ ನಿರ್ಮಲಗೊಳ್ಳಲಿಕ್ಕಾಗಿ ವುರೂ ಆರಂಭಿಸುವುದಕ್ಕೆ ಮುಂಚೆ ಕೈಗಳನ್ನು ತೊಳೆದುಕೊಳ್ಳಬೇಕು. 


ಕಾಂಡ-6 


342 _ - ಕುರ್‌ಆನ್‌ ವ್ಯಾಖ್ಯಾನ 


ರ! FASS sss KGS 
ESS a Bos SM EAE a 
HD SSE کت‎ 
ANSE WO IS EIS 


ಮಾಡಿ ಶುದ್ಧರಾಗಿಕೊಳ್ಳಿರಿ ನೀವು ಅನಾರೋಗ್ಯದಿಂದಿದ್ದರೆ ಅಥವಾ ಪ್ರಯಾಣದಲ್ಲಿದ್ದರೆ ಅಥವಾ 

ಮ್ಮಲ್ಲಾರಾದರೂ ಮಲಮೂತ್ರ ವಿಸರ್ಜನೆ ಮಾಡಿ ಬಂದರೆ ಅಥವಾ ನೀವು ಸ್ತ್ರೀಯರನ್ನು ಸ್ಪರ್ಶಿಸಿದ್ದರೆ ಮತ್ತು 
ಆ ಬಳಿಕ ನೀರು ಸಿಗದಿದ್ದರೆ, ಶುದ್ಧ ಮಣ್ಣನ್ನು ಉಪಯೋಗಿಸಿಕೊಳ್ಳಿರಿ. ಅದರ ಮೇಲೆ ಹಸ್ತಗಳನ್ನು ಬಡಿದು 
ನಿಮ್ಮ ಮುಖ ಮತ್ತು ಕೈಗಳ ಮೇಲೆ ಸವರಿಕೊಳ್ಳಿರಿ* ಅಲ್ಲಾಹನು ನಿಮ್ಮ ಜೀವನವನ್ನು ಸಂಕುಚಿತ 
ಗೊಳಿಸಲಿಚ್ಚಿಸುವುದಿಲ್ಲ. ಬದಲಾಗಿ ನೀವು ಕೃತಜ್ಞರಾಗಲೆಂದು, ಅವನು ನಿಮ್ಮನ್ನು ಪರಿಶುದ್ಧಗೊಳಿಸಲಿಕ್ಕೂ 
ನಿಮ್ಮ ಮೇಲೆ ತನ್ನ ಕೊಡುಗೆಗಳನ್ನು ಪರಿಪೂರ್ಣಗೊಳಿಸಲಿಕ್ಕೂ ಇಚ್ಛಿಸುತ್ತಾನೆ.” 

(7-10) ಅಲ್ಲಾಹನು ನಿಮಗೆ ದಯಪಾಲಿಸಿದ ಭವ್ಯ ಕೊಡುಗೆಯನ್ನು ಸ್ಮರಿಸಿರಿ ಮತ್ತು ಅವನು ನಿಮ್ಮಿಂದ 
ಪಡೆದಿರುವ ಆ ಬಲವಾದ ಕರಾರನ್ನು ಮರೆಯಬೇಡಿರಿ. ಅರ್ಥಾತ್‌ "ನಾವು ಆಲಿಸಿದೆವು ಮತ್ತು ಅನುಸರಣೆಯನ್ನು 
ಸ್ವೀಕರಿಸಿದೆವು" ಎಂಬ ನಿಮ್ಮ ಕರಾರು. ಅಲ್ಲಾಹನನ್ನು ಭಯಪದಡಿರಿ. ಅಲ್ಲಾಹನು ಹೃದಯಗಳೊಳಗಿನ 
ರಹಸ್ಯಗಳನ್ನೂ ತಿಳಿದಿರುತ್ತಾನೆ. ಓ ಸತ್ಯವಿಶ್ವಾಸಿಗಳೇ,_ನೀವು . ಅಲ್ಲಾಹನಿಗಾಗಿ `ಸತ್ಯದಲ್ಲೇ ನೆಲೆನಿಲ್ಲುವವರೂ 
| ನ್ಯಾಯದ ಸಾಕ್ಸ್ಯ್ಯವಹಿಸುವವರೂ ಆಗಿರಿ. ಒಂದು ವಿಭಾಗದ ಮೇಲಿನ ದ್ವೇಷವು ನಿಮ್ಮನ್ನು ನ್ಯಾಯದಿಂದ 


25. 'ಜನಾಬತ್‌'(ಮಲಿನಾವಸ್ಥೆ) ಸಂಭೋಗದಿಂದುರೆಟಾಗಲಿ ಅಥವಾ ಸ್ವಷ್ನಸ್ಪಲನದಿಂದುಂಟಾಗಲಿ- ಈ ಎರಡು ಸಂದರ್ಭಗಳಲ್ಲೂ 
ಸ್ನಾನ ಮಾಡಬೇಕಾದುದು ಕಡ್ಡಾಯ(ವಾಜಿಬ್‌). ಇಂತಹ ಸ್ಥಿತಿಯಲ್ಲಿ ಸ್ನಾನ ಮಾಡದೆ ನಮಾರು್‌ ಮಾಡುವುದೂ ಕುರ್‌ಆನ್‌ 
ಮುಟ್ಟುವುದೂ ನಿಷಿದ್ಧ. (ಹೆಚ್ಚಿನ ವಿವರಗಳಿಗೆ 'ಅನ್ನಿಸಾ' ಅಧ್ಯಾಯದ 67, 68 ಮತ್ತು 69ನೆಯ ಟಿಪ್ಪಣಿಗಳನ್ನು ಓದಿರಿ) 
26. ವಿವರಣೆಗಾಗಿ 'ಅನ್ನಿಸಾ' ಅಧ್ಯಾಯದ 69 ಮತ್ತು 70ನೆಯ ಟಿಪ್ಪಣಿಗಳನ್ನು ನೋಡಿರಿ. 
27. ಚಿತ್ತಶುದ್ದಿಯು ಒಂದು ಮಹಾ ಕೊಡುಗೆಯಾಗಿರುವಂತೆಯೇ ದೇಹಶುದ್ದಿಯೂ ಒಂದು ಮಹಾಕೊಡುಗೆಯೇ ಆಗಿದೆ. 
ಮಾನವನಿಗೆ ಚಿತ್ತಶುದ್ದಿ ಹಾಗೂ ದೇಹಶುದ್ದಿ ಇವೆರಡಕ್ಕೂ ಸಂಬಂಧಿಸಿದ ಪರಿಪೂರ್ಣ ಆದೇಶಗಳು ಸಿಕ್ಕಿದಾಗ ಮಾತ್ರ ಅವನ 
ಮೇಲೆ ಅಲ್ಲಾಹನ ಅನುಗ್ರಹಗಳು ಪರಿಪೂರ್ಣಗೊಳ್ಳುತ್ತವೆ. 

28. ಅರ್ಥಾತ್‌- ಜೀವನದ ರಾಜಮಾರ್ಗವನ್ನು ನಿಮಗೆ ಸುಸ್ಪಷ್ಟವಾಗಿ ತೋರಿಸಿಕೊಡುವ ಮೂಲಕ ಮತ್ತು ನಿಮಗೆ ಜಗತ್ತಿಗೆ 
ಸನ್ಮಾರ್ಗದರ್ಶನ ಮಾಡಿಸುವಂತಹ ಗೌರವಾರ್ಹ ಸ್ಥಾನ ಕೊಡುವ ಮೂಲಕೆ ನೀಡಿದ ಮಹಾ ಕೊಡುಗೆ. " 
29. 'ಅನ್ನಿಸಾ' ಅಧ್ಯಾಯದ 164 ಮತ್ತು 165ನೆಯ ಟಿಪ್ಪಣಿಗಳನ್ನು ನೋಡಿರಿ. 


ಕಾಂಡ-6 


5. ಅಲ್‌ ಮಾಇದಃ 343 


| 43h 37 pC +ت- مہ لا‎ 
SEEN UE BIS ಹಿ 
27೫೨0 ,ئل‎ ನಗ್‌ 22 LIT pa بد‎ $e 
pS Bt Gopal Cadi Sl 7 
97 مود سی ۔د‎ OATS I 2 OK? 
MS ANS ENN OES) 


ಸ್ಥಿ 2 


4, 992 سر‎ ೮ ೨ میس‎ 44. Lis IY کہ رق‎ 
ಯೆ [A بی إِسرایّل‎ 1 GS WE و‎ ವಿಲಜೊ MSS & 


ہر کے یھ خح اط رب ا٦ AV sd‏ کم 54೨5‏ گ8 اکن 7 
LMG IE‏ لَين DEES USS‏ 


ವಿಮುಖರಾಗುವಷ್ಟು ರೇಗಿಸದಿರಲಿ. 'ಅದ್ದ್‌ (ನ್ಯಾಯ) ಪಾಲಿಸಿರಿ. ಇದು ದೇವಭಯಕ್ಕೆ ಹೆಚ್ಚು ಅನುಗುಣವಾಗಿರುತ್ತದೆ. 
ಅಲ್ಲಾಹನನ್ನು ಭಯಪಟ್ಟು ವರ್ತಿಸಿರಿ. ನೀವು ಮಾಡುತ್ತಿರುವುದನ್ನೆಲ್ಲ ಅಲ್ಲಾಹನು ಚೆನ್ನಾಗಿ ಅರಿಯುವವನಾಗಿದ್ದಾನೆ., 
ಸತ್ಯವಿಶ್ವಾಸವನ್ನು ಸ್ವೀಕರಿಸಿ ಸತ್ಕರ್ಮ ಮಾಡುವವರಿಗೆ ಅವರ ಅಪರಾಧಗಳನ್ನು ಮನ್ನಿಸಲಾಗುವುದೆಂದೂ 
ಅವರಿಗೆ ಹಿರಿದಾದ ಪ್ರತಿಫಲ ಸಿಗುವುದೆಂದೂ ಅಲ್ಲಾಹನು ವಾಗ್ದಾನವಿತ್ತಿರುತ್ತಾನೆ. ಆದರೆ, ಯಾರು ಸತ್ಯವನ್ನು 
ನಿರಾಕರಿಸಿ ಅಲ್ಲಾಹನ ನಿದರ್ಶನಗಳನ್ನು ಸುಳ್ಳಾಗಿಸುವರೋ, ಅಂಥವರು ನರಕಕ್ಕೆ ಹೋಗುವರು. 

(11) ಓ ಸತ್ಯವಿಶ್ವಾಸಿಗಳ (ಇತ್ತೀಚೆಗೆ) ಒಂದು ವಿಭಾಗವು ನಿಮ್ಮ ಮೇಲೆ ಕೈ ಮಾಡಲು ಯತ್ನಿಸಿದಾಗ 
ಅಲ್ಲಾಹನು ಅವರ ಕೈಗಳನ್ನು ನಿಮ್ಮ ಮೇಲೇರದಂತೆ ತಡೆಯುವ ಮೂಲಕ ನಿಮ್ಮ ಮೇಲೆ ಮಾಡಿದ 
ಉಪಕಾರವನ್ನು ಸ್ಮರಿಸಿರಿ” ಅಲ್ಲಾಹನನ್ನು ಭಯಪಟ್ಟು ವರ್ಶಿಸಿರಿ. ಸತ್ಯವಿಶ್ವಾಸವುಳ್ಳವರು ಅಲ್ಲಾಹನ 
ಮೇಲೆಯೇ ಭರವಸೆಯನ್ನಿರಿಸಿಕೊಳ್ಳಬೇಕು. 

(12-13) ಅಲ್ಲಾಹನು ಬನೀಇಸ್ರಾಈಲರಿಂದ ಬಲವಾದ ಕರಾರನ್ನು ಪಡೆದಿದ್ದನು ಮತ್ತು ಅವರೊಳಗಿಂದ 
ಹನ್ನೆರಡು 'ನಕೀಬ"'(ಮೇಲ್ವಿಚಾರಕ)ರನ್ನು ನೇಮಕ ಮಾಡಿದ್ದನು. ಅವರೊಡನೆ, "ನಾನು ನಿಮ್ಮೊಂದಿಗಿದ್ದೇನೆ. 


30. ಇದು ಹ. ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ರು(ರ) ವರದಿ ಮಾಡಿರುವ ಒಂದು ಘಟನೆಯ ಕಡೆಗೆ ಸೂಚನೆ. ಯಹೂದಿಯರ 
ಒಂದು ತಂಡವು ಪ್ರವಾದಿವರ್ಯರನ್ನೂ(ಸ) ಅವರ ಆಪ್ತ ಸಹಾಬಿಗಳಲ್ಲಿ (ರ) ಕೆಲವರನ್ನೂ ಭೋಜನಕ್ಕಾಗಿ ಆಮಂತ್ರಿಸಿದ್ದರು. ಆ 
ಪ್ರಕಾರ ಅವರು ಭೋಜನಕೂಟಕ್ಕೆ ಬಂದಾಗ ಅವರ ಮೇಲೆ ಹಠಾತ್ತನೆ ದಾಳಿ ನಡೆಸುವ ಸಂಚನ್ನು ಹೂಡಿದ್ದರು. ಹೀಗೆ ಇಸ್ಲಾಮನ್ನು 
ನಿರ್ನಾಮಗೊಳಿಸಬೇಕೆಂಬುದು ಅವರ ಹೆಬ್ಬಯಕೆಯಾಗಿತ್ತು. ಆದರೆ ದೇವಾನುಗ್ರಹದಿಂದ ಪ್ರವಾದಿವರ್ಯರಿಗೆ(ಸ) ಸಕಾಲದಲ್ಲಿ ಈ 
ಸಂಚಿನ ಸುಳಿವು ಸಿಕ್ಕಿದ್ದರಿಂದ ಅವರು ಭೋಜನಕೂಟಕ್ಕೆ ಹೋಗಲಿಲ್ಲ. ಇಲ್ಲಿಂದ ಮುಂದೆ ಮಾತಿನ ದಿಕ್ಕು 
ಕಡೆಗೆ ತಿರುಗುವುದರಿಂದ ಅದಕ್ಕೆ ಪೀಠಿಕೆಯ ರೂಪದಲ್ಲಿ ಈ ಘಟನೆಯನ್ನು ಪ್ರಸ್ತಾಪಿಸಲಾಗಿದೆ. 

ಇಲ್ಲಿಂದ ಆರಂಭವಾಗುತ್ತಿರುವ ಉಪನ್ಮಾಸದ ಹಿಂದೆ ಎರಡು ಉದ್ದೇಶಗಳಿವೆ: 1)ಮುಸ್ಲಿಮರನ್ನು ತಮ್ಮ مم‎ 
ಗ್ರಂಥದವರ ನೀತಿಯನ್ನು ಅನುಸರಿಸದಂತೆ ತಡೆಯುವುದು. ಅದಕ್ಕಾಗಿ-ಇಂದು ನಿಮ್ಮಿಂದ ಕರಾರು ಪಡೆದಿರುವ ರೀತಿಯಲ್ಲೇ ಈ 

೦ದೆ ಬನೀಇಸ್ರಾಈಲರಿಂದಲೂ ಹ.ಈಸಾರ(ಅ) ಸಮುದಾಯದಿಂದಲೂ ಕರಾರು ಪಡೆಯಲಾಗಿತ್ತು. ಅವರು ತಮ್ಮ ಕರಾರನ್ನು 
ಮುರಿದು ಪಥಭ್ರಷ್ಟತೆಯಲ್ಲಿ ಸಿಕ್ಕಿಬಿದ್ದಂತೆಯೇ ನೀವೂ ಅದನ್ನು ಮುರಿದು ದಾರಿ ತಪ್ಪಿದವರಾಗಿ ಬಿಡಬೇಡಿರೆಂದು ಅವರಿಗೆ 
ತಿಳಿಹೇಳುವುದು. 2) ಯಹೂದಿಯರಿಗೂ ಕ್ರೈಸ್ತರಿಗೂ ಅವರ ಅಪರಾಧಗಳ ಬಗ್ಗೆ ಎಚ್ಚರಿಕೆ ಕೊಡುವುದು ಮತ್ತು ಅವರನ್ನು 
ಸತ್ಯ್ಕಧರ್ಮದ ಕಡೆಗೆ ಆಹ್ವಾನಿಸುವುದು. : 

31. 'ನಕೀಬ್‌' ಎಂಬುದರ ಅರ್ಥ ಮೇಲ್ವಿಚಾರಣೆ ಮತ್ತು ಅನ್ವೇಷಣೆ ನಡೆಸುವವ ಎಂಬಾಗಿದೆ. ಬನೀಣಇಸ್ರಾಈಲರಲ್ಲಿ ಹನ್ನೆರಡು 


4 


ಕಾಂಡ-6 


344. ಕುರ್‌ಆನ್‌ ವ್ಯಾಖ್ಕಾನ 


ನಿ»‏ 2 2 ےک ۶م پا 


$4 ನಕ 2೨% ೨8 
NL LS الله‎ ELI 5 SL 


4 


7 ೨-4 £2 lead 
ಬುಡೆ ಯೆಹೆ ಹೂ i 
ಸರಿ Sabo ه فَمَانَقَيْهِمْ‎ ۰ 201 ತಿ 


¢ 


ار مو0 4 £2 CAS Gu‏ 
شی 4s‏ و سو NEE‏ ا یہ یه" ول تال 


ನೀವು ನಮಾರುನ್ನು ಸ್ಲಿರಪಡಿಸಿದರೆ, ರುಕಾತ್‌ ನೀಡಿದರೆ, ನನ್ನ ಸಂದೇಶವಾಹಕರ ಮೇಲೆ ವಿಶ್ವಾಸವಿರಿಸಿಕೊ೦ಡು 
ಅವರಿಗೆ ಸಹಾಯ ಮಾಡಿದರೆ": ಮತ್ತು ಅಲ್ಲಾಹನಿಗೆ ಉತ್ತಮ ಸಾಲವನ್ನು ನೀಡುತ್ತಲಿದ್ದರೆ,3 ನಿಶ್ಚಯವಾಗಿಯೂ 
ನಾನು ನಿಮ್ಮ ಕೆಡುಕುಗಳನ್ನೆಲ್ಲ ನಿಮ್ಮಿಂದ ನೀಗಿಸುವೆನು.* ಮಾತ್ರವಲ್ಲದೆ ತಳಭಾಗದಲ್ಲಿ ಕಾಲುವೆಗಳು 
ಹರಿಯುತ್ತಲಿರುವಂತಹ ಸ್ಫರ್ಗೋದ್ಯಾನಗಳಲ್ಲಿ ನಿಮಗೆ ಪ್ರವೇಶಕೊಡುವೆನು. ಆದರೆ, ಅನಂತರ ನಿಮ್ಮಲ್ಲಾರಾದರೂ 
'ಕುಪ್ರ್‌'(ಧರ್ಮಧಿಕ್ಕಾರ) ನೀತಿಯನ್ನನುಸರಿಸಿದರೆ ನಿಜವಾಗಿಯೂ ಅವನು 'ಸವಾಉಸ್ಸಬೀಲ'(ನೇರಮಾರ್ಗ)ನ್ನು 
ಕಳೆದುಕೊಂಡನು ಎಂದು ಹೇಳಟ್ಲನು ಅನಂತರ ಅವರು ತಮ್ಮ ಕರಾರನ್ನು ಮುರಿದ ಕಾರಣಕ್ಕಾಗಿಯೇ, 


ಗೋತ್ರಗಳಿದ್ದುವು. ಅಲ್ಲಾಹನು ಪ್ರಶಿಯೊಂದು ಗೋತ್ರದವರ ಮೇಲ್ನೋಟಕ್ಕಾಗಿ ಹಾಗೂ ಅವರನ್ನು ಅಧರ್ಮ ಮತ್ತು ಅನೀತಿಗಳಿಂದ 
ರಕ್ಷಿಸಲು ಪ್ರಯತ್ನಿಸಲಿಕ್ಕಾಗಿ ಎಲ್ಲ ಗೋತ್ರಗಳಿಗೂ ಆಯಾ ಗೋತ್ರದಿಂದಲೇ ಒಬ್ಬೊಬ್ಬ 'ನಕೀಬ'ನನ್ನು ನೇಮಕ ಮಾಡಿದ್ದನು. 
ಬೈಬಲಿನ ಅರಣ್ಯಕಾಂಡದಲ್ಲಿ ಹನ್ನೆರಡು ಸರದಾರರ ಪ್ರಸ್ತಾಪವಿದೆ. ಆದರೆ ಅದರಲ್ಲಿ ಅವರ ನೆಲೆಯು ಕುರ್‌ಆನಿನಲ್ಲಿ 'ನಕೀಬ್‌' 
ಎಂಬ ಪದದ ಮೂಲಕ ತೋರಿಸಲಾಗಿರುವ ನೆಲೆಗಿಂತ ಭಿನ್ನವಾಗಿ ತೋರುತ್ತದೆ. ಬೈಬಲ್‌ ಅವರನ್ನು ಕೇವಲ ಶ್ರೀಮಂತ ಹಾಗೂ 
ಸರದಾರರೆಂಬ ನೆಲೆಯಲ್ಲಿ ತೋರಿಸುತ್ತದೆ. ಕುರ್‌ಆನ್‌ ಅವರನ್ನು ನೈತಿಕ ಹಾಗೂ ಧಾರ್ಮಿಕ ಮೇಲ್ವಿಚಾರಕರೆನ್ನುತ್ತದೆ. 

32. ಅರ್ಥಾತ್‌- ಯಾವುದೇ ಸಂದೇಶವಾಹಕನು ನನ್ನ ಕಡೆಯಿಂದ ಬಂದಾಗ, ಅವನ ಕರೆಗೆ ನೀವು ಓಗೊಟ್ಟರೆ ಹಾಗೂ 
ಅವನಿಗೆ ಸಹಕಾರ ನೀಡಿದರೆ. 

33. ಅರ್ಥಾತ್‌- ತಮ್ಮ ಸಂಪತ್ತನ್ನು ದೇವಮಾರ್ಗದಲ್ಲಿ ವ್ಯಯಿಸುತ್ತಿದ್ದರೆ. ಮಾನವನು ಅಲ್ಲಾಹನ ಮಾರ್ಗದಲ್ಲಿ ಖರ್ಚು 
ಮಾಡುವ ಪ್ರತಿಯೊಂದು ಪೈಸೆಯನ್ನೂ ತಾನು ಅನೇಕ ಪಟ್ಟು ಅಧಿಕ ಸಂಭಾವನೆ ಸಹಿತ ಹಿಂದಿರುಗಿಸುವೆನೆಂದು ಅಲ್ಲಾಹನು 
ವಾಗ್ದಾನವೀಯುತ್ತಾನೆ. ಆದುದರಿಂದ ದೇವಮಾರ್ಗದಲ್ಲಿ ಸಂಪತ್ತು ವ್ಯಯಿಸುವುದನ್ನು ಪವಿತ್ರ ಕುರ್‌ಆನಿನಲ್ಲಿ ಹಲವೆಡೆ 'ಸಾಲ' 
ಎಂದು ಕರೆಯಲಾಗಿದೆ. ಆದರೆ ಅದು 'ಉತ್ತಮ ಸಾಲ' ಆಗಿರಬೇಕು. ಅರ್ಥಾತ್‌ ಅದನ್ನು ವಿಧಿಬದ್ಧ ರೂಪಗಳಿಂದ ಸಂಪಾದಿಸಿರಬೇಕು 
ಹಾಗೂ ಆ ಸಂಪತ್ತನ್ನು ಅಲ್ಲಾಹನ ಕಾನೂನು ಪ್ರಕಾರ ಪ್ರಾಮಾಣಿಕವಾಗಿ ಮತ್ತು ಶುದ್ದ ಸಂಕಲ್ಪದೊಂದಿಗೆ ಖರ್ಚು ಮಾಡಬೇಕು. 
j 34. ಕೆಡುಕುಗಳನ್ನು ನೀಗಿಸುವುದಕ್ಕೆ ಎರಡರ್ಥಗಳಿವೆ: 1) ಸನ್ಮಾರ್ಗವನ್ನು ಕೈಗೊಂಡು ಆಚಾರ ಮತ್ತು ವಿಚಾರಗಳ ಸರಿಯಾದ 
ವಿಧಾನಗಳಲ್ಲಿ ನಡೆಯುವುದರ ಪರಿಣಾಮವಾಗಿ ಚಿತ್ತವು ಹಲವು ಕೆಡುಕುಗಳಿಂದಲೂ ಜೀವನ ವಿಧಾನವು ಅನೇಕ ದೋಷಗಳಿಂದಲೂ 
ಶುದ್ದಗೊಳ್ಳುತ್ತ ಹೋಗುವುದು. 2) ಈ ಸಂಸ್ಕರಣೆಯಿಂದಲೂ ಒಬ್ಬನ ಜೀವನವು ಸ ಸಮಗ್ರ ಪರಿಪೂರ್ಣತೆಗೆ ತಲುಪದಿದ್ದು ಇನ್ನೂ 
ಕೆಲವು ಕೆಡುಕುಗಳು ಅವನಲ್ಲಿ ಉಳಿದು ಹೋಗಿದ್ದರೆ ಅಲ್ಲಾಹನು ತನ್ನ ಅನುಗ್ರಹದಿಂದ ಅವುಗಳನ್ನು ಬಿಟ್ಟುಬಿಡುವನು ಮತ್ತು 
ಅವುಗಳನ್ನು ಲೆಕ್ಕದಿಂದ ವಜಾಗೊಳಿಸುವನು. 

35: ಅರ್ಥಾತ್‌- ಅವನು 'ಸವಾವೃಸ್ಸಬೀಲ'ನ್ನು ಹೊಂದಿಯೂ ಅದನ್ನು ಕಳೆದುಕೊಂಡು" ವಿನಾಶ ಮಾರ್ಗದಲ್ಲಿ 
ಅಲೆದಾಡಲಾರಂಭಿಸಿದನು. 'ಸವಾವೃಸ್ಸಬೀಲ್‌' ಎಂಬ ಪದದ ಅರ್ಥವನ್ನು ಗ್ರಹಿಸಿಕೊಳ್ಳಲಿಕ್ಕಾಗಿ - ಮಾನವನು ತಾನೇ ಒಂದು ಕರು 


ಕಾಂಡ -6 


5. ಅಲ್‌ ಮಾಇದಃ 345 


ಜಗತ್ತೆಂದೂ ಅದರೊಳಗೆ ನಾನಾ ತರದ ಅನೇಕ ಶಕ್ತಿಗಳೂ ಅರ್ಹತೆಗಳೂ ಆಕಾಂಕ್ಸೆಗಳೂ ಭಾವನೆಗಳೂ ಮನೋವಿಕಾರಗಳೂ 
ಒಲವುಗಳೂ, ಚಿತ್ತ ಹಾಗೂ ದೇಹದ ನಾನಾ ತರದ ಇಚ್ಛೆಗಳೂ ಆತ್ಮ ಹಾಗೂ ಪ್ರವೃತ್ತಿಯ ತರತರದ ಆಗ್ರಹಗಳೂ 
ಇರುತ್ತವೆಂಬುದನ್ನೂ ಮೊತ್ತಮೊದಲು ಅರಿತಿರಬೇಕು. ಇಂತಹ ವ್ಯಕ್ತಿಗಳು ಸೇರಿದಾಗ ಉಂಟಾಗುವ ' ಸಾಮೂಹಿಕ ಜೀವನವೂ 
[ಅನೇಕಾನೇಕ] ಜಟಿಲ ಸಂಬಂಧಗಳ ಸಂಯೋಗವಾಗಿರುತ್ತದೆ, ನಾಗರಿಕತೆಯು ವಿಕಾಸಗೊಳ್ಳುವುದರೊಂದಿಗೇ ಅದರ ಜಟಿಲತೆಗಳೂ 
ಹೆಚ್ಚುತ್ತಲೇ ಹೋಗುತ್ತವೆ. ಮಾತ್ರವಲ್ಲದೆ ಮಾನವನ ಸುತ್ತಮುತ್ತಲೂ ಹಬ್ಬಿರುವ ಜೀವನ ಸಾಧನಗಳಿಂದ ಪ್ರಯೋಜನ ಪಡೆಯುವ 
ಹಾಗೂ ಅವುಗಳನ್ನು ಮಾನವ ನಾಗರಿಕತೆಯಲ್ಲಿ ಬಳಸುವ ಪ್ರಶ್ನೆಯೂ ವೈಯಕ್ತಿಕ ಹಾಗೂ ಸಾಮೂಹಿಕ ನೆಲೆಯಲ್ಲಿ ಅನೇಕಾನೇಕ 
ಸಂಕೀರ್ಣ ಉಪ ಸಮಸ್ಸೆ ೈಗಳನ್ನುಂಟು ಮಾಡುತ್ತವೆ. 

ಮಾನವನು ತನ್ನ ದೌರ್ಬಲ್ಯದ ನಿಮಿತ್ತ ಈ ಸಂಪೂರ್ಣ ಜೀವನಚಕ್ರದ ಮೇಲೆ ಏಕಕಾಲದಲ್ಲಿ ಒಂದು ಸಂತುಲಿತ ದೃಷ್ಟಿಯನ್ನು 
ಹಾಯಿಸಲು ಅಸಮರ್ಥನಾಗಿದ್ದಾ; ನೆ. ಆದುದರಿಂದಲೇ ಮಾನವನು ತನ್ನ ಸ್ನ ಸಕಲ ಶಕ್ತಿ ಸಾಮರ್ಥ್ಯಗಳಿಗೂ ನ್ಯಾಯ ಸಿಗುವಂತಹ ಮತ್ತು 
ತನ್ನ ಅಂತರಿಕ ಹಾಗೂ ಬಾಹ್ಮ ಬೇಡಿಕೆಗಳೆಲ್ಲಾ ಸಮತೂಕದಲ್ಲಿ ಪೂರ್ತಿಗೊಳ್ಳುವಂತಪ ಒಂದು ಜೀವನ ಮಾರ್ಗವನ್ನು ತನಗಾಗಿ 
ತಾನೇ ಸಿದ್ದಪಡಿಸಿಕೊಳ್ಳಲಾರನು, ಮಾನವನು ಶಾನೇ ತನ್ನ ಮಾರ್ಗದರ್ಶಕ ಹಾಗೂ ಶಾಸನಕರ್ತ ಆಗುವಾಗ ವಾಸ್ತವಿಕತೆಯ 
ಯಾವುದಾದರೂ ಒಂದು ಭಾಗ, ಜೀವನಾವಶ್ಯಕ ವಿಷಯಗಳಲ್ಲಿ ಯಾವುದಾದರೂ ಒಂದು ವಿಷಯ ಮತ್ತು ಪರಿಹರಿಸಲ್ಪಡತಕ್ಕ 
ಸಮಸ್ಯೆಗಳ ಪೈಕಿ ಯಾವುದಾದರೂ ಒಂದು ಸಮಸ್ಯೆ ಮಾತ್ರ ಅವನ ಮನ ಮಸ್ಸಿ ಸ್ಲಿಷ್ಯಗಳನ್ನು ಆಕ್ರಮಿಸಿ ಅವನು ಇತರ ಭಾಗಗಳ 
ಅವಶ್ಯಕತೆ ಹಾಗೂ ಸಮಸ್ಯೆಗಳ ಬಗ್ಗೆ ಆರಿತೋ ಅರಿಯದೆಯೋ ಅನ್ನಾ ಯವೆಸಗತೊಡಗುತ್ತಾನೆ. ಅವನು ತನ್ನ ಈ ಅಭಿಪ್ರಾಯವನ್ನು 
ಬಲವಂತವಾಗಿ ಹೇರುವ ಪರಿಣಾಮವಾಗಿ ಜೀವನದ ತೂಕ ತಪ್ಪುತ್ತದೆ ಮತ್ತು ಅದು ಅಸಮತೋಲನದ ಯಾವುದಾದರೊಂದು 
ಚರಮ ಸೀಮೆಯ ಕಡೆಗೆ ವಕ್ರವಾಗಿ ಚಲಿಸಲಾರಂಭಿಸುತ್ತದೆ. ಈ ವಕ್ರ ಚಲನೆಯು ತನ್ನ ಕೊನೆಯ ಘಟ್ಟವನ್ನು ತಲಪುತ್ತ ತಲಪುತ್ತ 
ಸಹನಾಶೀತ ಪರಿಸ್ಥಿತಿಗೆ ಮುಟ್ಟುವಾಗ ಅನಾಯ ಹೊಂದಿದ ಆ ,ہب‎ ಆ ಅವಶ್ಯಕತೆ ಮತ್ತು ಆ ಸಮಸ್ಮೆಗಳು 
ಬಂಡಾಯವೇಳಲಾರಂಭಿಸುತ್ತವೆ ಮತ್ತು ತಮಗೆ ನ್ಯಾಯ ಸಿಗಬೇಕೆಂದು ಒತ್ತಾಯಿಸಲಾರಂಭಿಸುತ್ತವೆ. ಆದರೆ ಆಗಲೂ ನ್ಯಾಯ 
ಸಿಗುವುದಿಲ್ಲ. ಏಕೆಂದರೆ ಪುನಃ [ಅದೇ. ಅನ್ಮಾಯ ಹಾಗೂ ಅಸಮತೋಲನವು ಪ್ರತಿಕ್ರಿಯೆಯ ರೂಪದಲ್ಲಿ ಇನ್ನೊಂದು ದಿಸೆಯಿಂದ 
ನಡೆಯತೊಡಗುತ್ತದೆ. ] ಈ ರೀತಿಯಲ್ಲಿ ಮಾನವ ಜೀವನಕ್ಕೆ ಎಂದಿಗೂ ನೇರಮಾರ್ಗ ಸಿಗುವುದಿಲ್ಲ. ಅದು ಸದಾ ಓಲಾಡುತ್ತ ಶ್ರಲೇ 
ಇದ್ದು ವಿನಾಶದ ಒಂದು ಅಂಚಿನಿಂದ ಇನ್ನೊಂದೆ ಅಂಚಿನ ಕಡೆಗೆ ಉರುಳುತ್ತಲೇ ಸಾಗುತ್ತದೆ. ಮಾನವನು ತನಗಾಗಿ ತಾನೇ 
ಮಾಡಿಕೊಂಡ ಸಕಲ ಮಾರ್ಗಗಳೂ ವಕ್ರ ಹಾಗೂ ಅಂಕುಡೊಂಕು ರೇಖೆಗಳ ರೂಪದಲ್ಲಿ ್ಲಿರುತ್ತವೆ. ಅವು ತಪ್ಪಾದ ದಿಕ್ಕಿನಿಂದ ಹೊರಟು 
رود‎ ದಿಕ್ಕಿನಲ್ಲೇ ಕೊನೆಗೊಂಡು ಬೇರಾವುದಾದರೊಂದು ತಪ್ಪ ದಿಕ್ಕಿನ ಕಡೆಗೆ ತಿರುಗಿ ಬಿಡುತ್ತವೆ. ಇಂತಹ ಅನೇಕಾನೇಕ ವಕ್ರ 
ಹಾಗೂ ಮಿಥೈ ಪಥಗಳ ನಡುವೆ ಹಾದು ಹೋಗುವ ರಾಜಮಾರ್ಗವೊಂದಿದೆ. ಮಾನವನ ಸಕಲ ಶಕ್ತಿ, ಸಾಮರ್ಥ್ಯ, ಆಕಾಂಕ್ಷೆ, 
ಭಾವನೆ ಮತ್ತು ಒಲವುಗಳೊಂದಿಗೆ ಅವನ ಆತ್ಮ ಮತ್ತು ಶರೀರದ ಎಲ್ಲ ಬೇಡಿಕೆಗಳೊಂದಿಗೆ ಮತ್ತು ಅವನ ಜೀವನದ ಸಮಸ್ತ 
ಸಮಸ್ಯೆಗಳೊಂದಿಗೆ ಸರ್ವಸಂಪೂರ್ಣವಾಗಿ ನ್ಯಾಯಪೂರ್ಣಬಾಗಿ ವರ್ತಿಸುವ ಯಾವುದೇ ವಕ್ರತೆ, ದೋಷ ಅಥವಾ ಒಂದೇ ಪಕ ಕ್ಕಿ 
ವಿಶೇಷ ರಿಯಾಯಿತಿ, ಇನ್ನೊಂದು ಪಕ್ಷಕ್ಕೆ ಅಕ್ರಮ-ಅನ್ಮಾಯ ಇತ್ಕಾದಿಗಳಿಲ್ಲದ ಈ ರಾಜಮಾರ್ಗವು ಮಾನವ ಜೀವನದ ಸಹಜ 
ವಿಕಾಸಕ್ಕೆ ಶ್ರೇಯಸ್ಸಿಗೆ ಹಾಗೂ ಸಾರ್ಥಕತೆಗೆ ಅತ್ಕಾವಶ್ಯಕವಾಗಿದೆ. ಮಾನವನ ಸಾಕ್ಷಾತ್‌ ಪ್ರ ಪ್ರಕೃತಿಯೇ ಈ ಮಾರ್ಗವನ್ನು ಅರಸುತ್ತದೆ. 
ಅದು ಇತರ ನಾನಾ ಮಾರ್ಗಗಳ ವಿರುದ್ಧ ಆಗಾಗ ಬಂಡಾಯವೇಳುತ್ತಿರುವುದಕ್ಕೆ ಅದು ಈ ನೇರವಾದ ರಾಜಮಾರ್ಗದ 
ಅನ್ವೇಷಣೆಯಲ್ಲಿರುವುದೇ ಮುಖ್ಯ ಕಾರಣವಾಗಿದೆ. ಆದರೆ ಮಾನವನು ಈ ದಾರಿಯನ್ನು ಸ್ವಯಂ ತಿಳಿದುಕೊಳ್ಳಲು ಶಕ್ತನಲ್ಲ. ಅದರ 
ಕಡೆಗೆ ಅಲ್ಲಾಹನು ಮಾತ್ರ ಮಾರ್ಗದರ್ಶನ ನೀಡಬಲ್ಲ ನು. ಈ ನೇರಮಾರ್ಗದ ಕಡೆಗೆ ಮಾರ್ಗದರ್ಶನ ಮಾಡಲಿಕ್ಕಾಗಿಯೇ ಅಲ್ಲಾಹನು 
ತನ್ನ ಸಂದೇಶವಾಹಕರನ್ನು ಕಳುಹಿಸಿರುತ್ತಾನೆ. ಕುರ್‌ಆನ್‌ 'ಸವಾಉಸ್ಸಬೀಲ್‌' ಮತ್ತು 'ಸಿರಾತುಲ್‌ ಮುಸ್ತಕೀಮ್‌' ಎಂದು 
ಕರೆದಿರುವುದು ಈ ಮಾರ್ಗವನ್ನೇ. ಈ ರಾಜಮಾರ್ಗವು ಇಹಲೋಕ ಜೀವನದಿಂದ ಹಿಡಿದು ಪರಲೋಕದ ಇನ್ನೊಂದು ಜೀವನದ 
ವರೆಗೂ - ಅನೇಕಾನೇಕ ವಕ್ರ ಹಾಗೂ ಅಂಕುಡೊಂಕು ಮಾರ್ಗಗಳ ಮಧ್ಯೆ - ನೇರವಾಗಿ ಮುಂದೆ ಸಾಗುತ್ತಲೇ ಹೋಗುತ್ತದೆ. 
ಅದರಲ್ಲಿ ನಡೆದವನು ಇಲ್ಲಿ ಸನ್ಮಾ ಿರ್ಗಗಾಮಿಯೂ ಪರಲೋಕದಲ್ಲಿ ವಿಜಯಿಯೂ ಕೃತಾರ್ಥನೂ ಆಗುತ್ತಾನೆ. ಈ ಮಾರ್ಗವನ್ನು 
ಕಳೆದುಕೊಂಡವನು ಇಹದಲ್ಲಿ ಮಿಥ್ಯ ಮಾರ್ಗಗಾಮಿ ಹಾಗೂ ಮಿಥ್ಕಾಚಾರಿ ಮತ್ತು ಪರಲೋಕದಲ್ಲಿ ನರಕವಾಸಿಯಾಗಬೇಕಾಗುತ್ತದೆ. 
ಏಕೆಂದರೆ ಜೀವನದ ಎಲ್ಲ ವಕ್ರಮಾರ್ಗಗಳೂ ನರಕದ ಕಡೆಗೇ ಸಾಗುತ್ತವೆ. 


ಕಾಂಡ-6 


346 ಕುರ್‌ಆನ್‌ ವ್ಯಾಖ್ಯಾನ 


ತಿಯ) 007 ASS 435 


7 


اا٤ ]2و ککھیں ے‎ AEE 00 3 09-00 
Ls EG AS >} SA 33 on! 


ನಾವು ಅವರನ್ನು ನಮ್ಮ ಕೃಷೆಯಿಂದ' ಬಹುದೂರ ಒಗೆದು ಬಿಟ್ಟೆವು ಮತ್ತು ಅವರ ಹೃದಯಗಳನ್ನು | 
ಕಠಿಣಗೊಳಿಸಿದೆವು. ಈಗ ಅವರು ಶಬ್ದಗಳನ್ನು ಅದಲು ಬದಲುಗೊಳಿಸಿ ಮಾತನ್ನು ಎಲ್ಲೆಲ್ಲೋ 
ಕೊಂಡೊಯ್ಯುತ್ತಾರೆ. ಅವರಿಗೆ ನೀಡಲಾಗಿದ್ದ ಜ್ಞಾನದ ಬಹು ದೊಡ್ಡ ಪಾಲನ್ನು ಅವರು ಮರೆತು ಬಿಟ್ಟಿದ್ದಾರೆ. 
ಅನುದಿನವೂ ಅವರ ಅಪ್ರಾಮಾಣಿಕತೆಯ ಒಂದಲ್ಲೊಂದು ರಹಸ್ಯವು ನಿಮ್ಮ ಮುಂದೆ ಬೆಳಕಿಗೆ ಬರುತ್ತಲೇ 
ಇರುತ್ತದೆ. ಈ ದೋಷದಿಂದ ವಿರಹಿತರಾದವರು ಅವರಲ್ಲಿ ಅತಿ ವಿರಳ. (ಹೀಗಿರುತ್ತಾ ಅವರು ಎಂಥ 
ಕೀಟಲೆಗೈದರೂ ಅದು ಅವರಿಂದ ಪ್ರತೀಕ್ಷಿತವಾದುದೇ ಆಗಿರುತ್ತದೆ.) ಆದುದರಿಂದ ಅವರನ್ನು ಕ್ಲಮಿಸಿರಿ ಮತ್ತು 
ಅವರ ವರ್ತನೆಗಳನ್ನು ನಿರ್ಲಕ್ಸಿಸುತ್ತಲಿರಿ. ಅಲ್ಲಾಹನು ಸಜ್ಜನರನ್ನು ಪ್ರೀಠಿಸುತ್ತಾನೆ. 

(14) ಇದೇ ರೀತಿಯಲ್ಲಿ 'ನಾವು ನಸಾರಾ'(ಕ್ರೈಸ್ತರು)ಗಳು ಎಂದು ಹೇಳಿಕೊಂಡಿದ್ದ ಜನರಿಂದಲೂ ನಾವು 
ಬಲವಾದ ಕರಾರನ್ನು ಪಡೆದಿದ್ದೆವು. ಆದರೆ ಅವರಿಗೂ ಕಲಿಸಿಕೊಡಲಾಗಿದ್ದ ಪಾಠದ ಒಂದು ದೊಡ್ಡ ಭಾಗವನ್ನು 


36. 'ನಸಾರಾ' ಎಂಬ ಪದವು ಹ. ಮಸೀಹ್‌ರ(ಅ) ಊರಾದ 'ನಾಸಿರಾ' ಎಂಬ ಪದದಿಂದ ಹೊರಟಿದೆ ಎಂಬ ಕೆಲವರ 
ಅಭಿಪ್ರಾಯ ತಪ್ಪು. ವಾಸ್ತವದಲ್ಲಿ ಅದು 'ನುಸ್ರತ್‌' ಎಂಬ: ಪದದಿಂದ ಹೊರಟಿದೆ. ಹ. ಮಸೀಹರು(ಅ) 'ಮನ್‌ ಅನ್ಸಾರೀ 
ಇಲಲ್ಲಾಹ್‌?'(ಅಲ್ಲಾ; ಹನ ಮಾರ್ಗದಲ್ಲಿ ನನ್ನ ಸಹಾಯಕರು ಯಾರು?) ಎಂದು ಕೇಳಿದ್ದಾಗ ಹೆವಾರಿಗಳುಥಿಷ್ಕರು) 'ನಹ್ನು ಅನ್ಸಾರುಲ್ಲಾಹ್‌' 
(ಅಲ್ಲಾಹನ ನೇವೆಯಲ್ಲಿ ನಾವು ಸಹಾಯಕರಾಗಿದ್ದೇವೆ) ಎಂದುದೇ ಇದಕ್ಕೆ ಆಧಾರ. ಕ್ರೈಸ್ತ ಮತದ ಆರಂಭಕಾಲದ ಇತಿಹಾಸದಲ್ಲಿ 
دہع‎ ಎಂಬ ಹೆಸೆರಿನ ಒಂದು ಪಂಗಡವಿದ್ದು ಅದನ್ನು ತಾತ್ಸಾರದಿಂದ 'ನಾಸಿರಿ' ಮತ್ತು 'ಐಬೋನೀ" 
ಎನ್ನಲಾಗುತ್ತಿತ್ತು. ಕೇವಲ ತೋರಿಕೆಯ ಈ ಸಾಮ್ಯೃತೆಯಿಂದಾಗಿ ಹೆಚ್ಚಿನ ಕ್ರೈಸ್ತ ಗ್ರಂಥಕರ್ತರಿಗೆ ಕುರ್‌ಆನ್‌ ಅವರ ಹೆಸರನ್ನೇ ಎಲ್ಲಾ 
ಕ್ರೈಸ್ತರಿಗೆ ಉಪಯೋಗಿಸಿದೆಯೆಂಬ ತಪ್ಪುಕಲ್ಪನೆಯುಂಟಾಯಿತು. ಆದರೆ ಅವರು, 'ನಾವು ನಸಾರಾಗಳು' ಎಂದು ತಾವೇ ಹೇಳಿದ್ದರೆಂದು 
ಕುರ್‌ಆನ್‌ ಹೇಳುತ್ತದೆ. ಕ್ರೈಸ್ತರು ತಮಗೆ ನಾಸಿರೀ ಎಂಬ ಹೆಸರನ್ನು ಎಂದೂ ಇಟ್ಟುಕೊಂಡಿರಲಿಲ್ಲವೆಂಬುದೂ ವ್ಯಕ್ತ. ಈ ನಿಟ್ಟಿನಲ್ಲಿ 
ಒಂದು ಗಮನಾರ್ಹ ವಿಷಯವೆಂದರೆ ಹ. ಈಸಾರು(ಅ) ತಮ್ಮ ಅನುಯಾಯಿಗಳನ್ನು ಎಂದೂ 'ಈಸಾಯೀ' ಅಥವಾ 'ಮಸೀಹೀ' 
ಎಂದು ಹೆಸರಿಸಲಿಲ್ಲ. ಅವರು ಸಾಮಾನ್ಯ ಬನೀಇಸ್ರಾಈಲರಿಗಿಂತ ಹಾಗೂ ಮೂಸಾರ(ಅ) ಧರ್ಮಶಾಸ್ತ್ರದ ಅನುಯಾಯಿಗಳಿಗಿಂತ 
ಭಿನ್ನವಾದ ಯಾವುದೇ ಪ್ರತ್ಥೇಕ ಗುಂಪನ್ನೂ ಕಟ್ಟಲಿಲ್ಲ. ಅವರ ಆರಂಭದ ಅನುಯಾಯಿಗಳು ತಮ್ಮನ್ನು ಇಸ್ರಾಕಲೀ 
ಸಮುದಾಯಕ್ಕಿಂತ ಭಿನ್ನರೆಂದು ತಿಳಿದುಕೊಂಡದ್ದೂ ಇಲ್ಲ. ಅವರೊಂದು ಪ್ರತ್ಕೇಕ ವಿಶಿಷ್ಟ ಕೂಟವಾಗಿಕೊಂಡೂ ಇರಲಿಲ್ಲ. ಅವರು 
ಸಾಮಾನ್ಮ ಯಹೂದಿಯರೆಸಿಂದಿಗೆ ಆರಾಧನೆಗೆ ಬೈತುಲ್‌ ಮಕ್ಕಿಸಿನ ಹೈಕಲಿಗೇ ಹೋಗುತ್ತಿದ್ದರು ಮತ್ತು ತಾವು ಮೂಸಾರ(ಲ) 
ಧರ್ಮಶಾಸ್ತ್ರವನ್ನು ಅನುಸರಿಸಲು ಬದ್ಧರೆಂದು ತಿಳಿಯುತ್ತಿದ್ದರು. (ಅಪೋಸ್ತಲರ ಕೃತ್ಯಗಳು 3:1; 10:14, 15; 1&5 ; 21:21) 

ಮುಂದೆ ಭಿನ್ನತೆಯ ಕ್ರಿಯೆಯು ಇತ್ತಂಡಗಳಿಂದಲೂ ಪ್ರಾರಂಭವಾಯಿತು. ಹ. ಈಸಾರ(ಅ) ಅನುಯಾಯಿಗಳ ಪೈಕಿ ಸಂತ 
ಪೌಲನು ಧರ್ಮಶಾಸ್ತಾನುಸರಣೆಯನ್ನು ರದ್ದುಗೊಳಿಸಿ, ಕೇವಲ ಮಸೀಹರನ್ನು(ಅ) ನಂಬುವುದೇ او مت‎ ಸಾಕೆಂದು ಘೋಷಿಸಿದನು. 
ಅತ್ತ ಯಹೂದೀ ವಿದ್ವಾಂಸರು ಮಸೀಹರ(ಅ) ಅನುಯಾಯಿಗಳನ್ನು ಒಂದು ಪಥಬ್ರಷ್ಟ ಪಂಗಡವೆಂದು ಸಾರಿ, ಸಾಮಾನ್ಮ 
ಬನೀಣಸ್ರಾಈಲರಿಂದ ಬೇರ್ಪಡಿಸಿಬಿಟ್ಟರು. ಆದರೆ ಹೀಗೆ ಬೇರ್ಪಟ್ಟರೂ ಪ್ರಾರಂಭದಲ್ಲಿ ಈ ಹೊಸ ಪಂಗಡಕ್ಕೆ ಒಂದು ವಿಶಿಷ್ಟ 
ಹೆಸರೇನೂ ಇರಲಿಲ್ಲ. ಮಸೀಹರ(ಅ) ಅನುಯಾಯಿಗಳು ಸ್ವತಃ ತಮ್ಮನ್ನು ಕೆಲವೊಮ್ಮೆ 'ಶಿಷ್ಕರು' ಎಂದೂ ಇನ್ನು ಕೆಲವೊಮ್ಮೆ 
ತಮ್ಮ ಸಂಗಾತಿಗಳನ್ನು ಸಹೋದರರು, ನಂಬಿಗಸ್ಥರು (ಮೂಮಿನೀನ್‌), ವಿಶ್ವಾಸವಿರಿಸಿದವರು (ಅಲ್ಲದೀನ ಅಮನೂ),- ಪವಿತ್ರರು 
(ಮುಕದ್ದಸ್‌) ಎಂದೆಲ್ಲ ಕರೆಯುತ್ತಿದ್ದರು. (ಅಪೋಸ್ತಲರ ಕೃತ್ಯಗಳು : 2:44, 4:32, 9:26, 11:29, 13:52, 15:1 & 23, 
ರೋಮನರು 15:25 ಕೊಲೊಸ್ಸೆಯವರು 1:2) ಇದಕ್ಕೆ ವ್ಯತಿರಿಕ್ತವಾಗಿ ಯಹೂದಿಯರು ಅವರನ್ನು ಕೆಲವು ಸಲ 'ಗಲೀಲೀ' ಎಂದೂ 


ಕಾಂಡ-6 


5. ಅಲ್‌' ಮಾಇದಃ 347 


2 
ٰ ص٣ وی کو و طڑے ےر‎ ಗಂ PU STN 4 
وھ ۱۷ث‎ TS : HAG THE دکییرا قیا ینہ‎ 
MASKS Bry Oss [OREN 4! ಸಖ 


೨ 6d 664 


ಭಿ مل ال‎ ಟಿ ದಲ್‌ تم رَرِليِهِزن ث هک بوالۂ‎ 
ಅವರು ಮರೆತುಬಿಟ್ಟರು. ಕೊನೆಗೆ ನಾವು ಅವರ ನಡುವೆ ಅಂತಿಮ ದಿವಸದ ತನಕವೂ 2138 ಮತ್ತು ಆಂತರಿಕ 
ದ್ವೇಷದ ಬೀಜವನ್ನು ಬಿತ್ತಿ ಬಿಟ್ಟೆವು ಅವರು ಜಗತ್ತಿನಲ್ಲಿ ಏನು ನಿರ್ಮಿಸುತ್ತಿದ್ದರೆಂಬುದನ್ನು ಅಲ್ಲಾಹನು 
ಅವರಿಗೆ ತೋರಿಸುವ ದಿನವೊಂದು ಖಂಡಿತವಾಗಿಯೂ ಬಶಲಿದೆ. 

(15-16) ಓ ಗ್ರಂಥದವರ ನೀವು ದೇವಗ್ರಂಥದಿಂದ ಮರೆಮಾಚುತ್ತಿದ್ದ ಅನೇಕ ವಿಷಯಗಳನ್ನು 
ನಿಮ್ಮೆದುರು ಪ್ರಕಟಪಡಿಸುತ್ತಿರುವ ನಮ್ಮ ಸಂದೇಶವಾಹಕರೊಬ್ಬರು ನಿಮ್ಮ ಬಳಿಗೆ ಬಂದು ಬಿಟ್ಟಿರುತ್ತಾರೆ ಮತ್ತು 
ಅವರು ಅನೇಕ ವಿಷಯಗಳನ್ನು ಕ್ಸಮಿಸಿ” ಬಿಡುತ್ತಾರೆ. ಅಲ್ಲಾಹನ ವತಿಯಿಂದ ಒಂದು ಪ್ರಕಾಶ ಮತ್ತು ಒಂದು 
ಸುವ್ಯಕ್ತ ಗ್ರಂಥವು ನಿಮ್ಮ ಬಳಿಗೆ ಬಂದು ಬಿಟ್ಟಿದೆ. ಅದರ ಮೂಲಕ ಅಲ್ಲಾಹನು ತನ್ನ ಸಂಪ್ರೀತಿಯನ್ನು 


HH 
ಕೆಲವೊಮ್ಮೆ 'ನಾಸಿರೀಗಳ ನವೀನಾಚಾರಿ ಪಂಗಡ"' ಎಂದೂ ಕರೆಯುತ್ತಿದ್ದರು. (ಅಪೋಸ್ತಲರ ಕೃತ್ಯಗಳು : 24:5 ಲೂಕ 13:2) 
ಹ. ಈಸಾರ(ಅ) ಊರು ಫೆಲೆಸ್ತೀನ್‌ ದೇಶದ ಗಲೀಲ್‌ ಜಿಲ್ಲೆಯ ನಾಸಿರಾ ಗ್ರಾಮವಾಗಿದ್ದುದೇ ಯಹೂದ್ಯರು ವ್ಯಂಗ್ಯ ರೂಪದಲ್ಲಿ 
ಈ ಹೆಸರುಗಳನ್ನಿಡಲು ಕಾರಣ. 

ಈ ಪಂಗಡದ 'ಮಸೀಹೀ' ಎಂಬ ಈಗಿನ ಹೆಸರನ್ನು ಪ್ರಥಮ ಬಾರಿಗೆ ಕ್ರಿ. ಶ. 43 ಅಥವಾ 44ರಲ್ಲಿ ಸಂತ ಪೌಲ ಮತ್ತು 
ಬರ್ನಾಬಾಸರು 'ಅಂತಾಕಿಯಾ'ಕ್ಕೆ ಹೋಗಿ ತಮ್ಮ ಮತದ ಪ್ರಚಾರ ಆರಂಭಿಸಿದಾಗ ಅಲ್ಲಿನ ಮುಶ್ರಿಕರು (ಬಹುದೇವ ವಿಶ್ವಾಸಿಗಳು) 
[ವೃಂಗ್ಯ ಹಾಗೂ ಪರಿಹಾಸ್ಕ ರೂಪದಲ್ಲಿ ಇಟ್ಟಿದ್ದರು.] (ಅಪೋಸ್ತಲರ ಕೃತ್ಯಗಳು 11:26) ಆದರೆ ಅನಂತರ ಕಾಲಕ್ರಮೇಣ ಇವರೇ 
ತಮ್ಮನ್ನು ಆ ಹೆಸರಿನಿಂದ ಕರೆದುಕೊಳ್ಳತೊಡಗಿದರು. ಕೊನೆಗೆ ಇದು ಅವರಿಗೆ ಹಿಂದೆ ಕೊಡಲಾಗಿದ್ದ ಒಂದು ಕೆಟ್ಟ ಹೆಸರಾಗಿತ್ತೆಂಬ 
ಭಾವನೆಯೂ ಅಳಿದುಹೋಯಿತು. 

ಈ ಕಾರಣದಿಂದಾಗಿಯೇ ಹ. ಮಸೀಹ್‌ರನ್ನು(ಅ) ನಂಬುವವರನ್ನು ಕುರ್‌ಆನ್‌ 'ಮಸೀಹೀ' ಅಥವಾ 'ಈಸಾಯೀ'(ಕ್ರೃಸ್ತ) ಎಂದು 
ಕರೆದಿಲ್ಲ. ವಾಸ್ತವದಲ್ಲಿ "ಮರ್ಯಮರ ಸುಪುತ್ರರಾಗಿದ್ದ ಈಸಾರು(ಅ) 'ಮನ್‌ ಅನ್ಸಾರೀ ಇಲಲ್ಲಾಹ್‌' (ದೇವ ಮಾರ್ಗದಲ್ಲಿ ನನಗೆ 
ಸಹಾಯ ಮಾಡತಕ್ಕವರು ಯಾರಿದ್ದಾರೆ?) ಎಂದು ಕೇಳಿದಾಗ, "ನಹ್ನು ಅನ್ಸಾರುಲ್ಲಾಹ್‌" (ದೇವಮಾರ್ಗದಲ್ಲಿ ನಿಮ್ಮ ಸಹಾಯಕರಾಗಿ 
ನಾವಿದ್ದೇವೆ) ಎಂದು ಹೇಳಿದವರು ನೀವಾಗಿದ್ದೀರಿ. ಆದುದರಿಂದ ನೀವು ನಿಮ್ಮ ಆರಂಭದ ಹಾಗೂ ಮೂಲ ವಾಸ್ತವಿಕತೆಯ 
ದೃಷ್ಟಿಯಿಂದ 'ನಸಾರಾ' ಅಥವಾ 'ಅನ್ಸಾರ್‌' ಆಗಿರುತ್ತೀರಿ" ಎಂದು ಅದು ಕ್ರೈಸ್ತರಿಗೆ ನೆನಪಿಸಿಕೊಟ್ಟಿದೆ. ಆದರೆ ಇಂದು ಕ್ರೈಸ್ತ 
ಧರ್ಮಪ್ರಚಾರಕರು ಇದನ್ನು ನೆನಪಿಸಿಕೊಡುವ ಮೂಲಕ ಕುರ್‌ಆನ್‌ ತಮಗೆ ಮಾಡಿದ ಉಪಕಾರಕ್ಕೆ ಕೃತಜ್ಞರಾಗುವುದು ಬಿಟ್ಟು 
ಕುರ್‌ಆನ್‌ ತಮ್ಮನ್ನು 'ಮಸೀಹೀ' (ಕ್ರೈಸ್ತ) ಎನ್ನುವುದರ ಬದಲಿಗೆ 'ನಸಾರಾ' ಎಂದು ಕರೆದುದೇಕೆ? ಎಂದು ಆಕ್ಸೇಪವೆತ್ತುತ್ತಿದ್ದಾರೆ. 

37. ಅರ್ಥಾತ್‌ - ನಿಮ್ಮ ಕೆಲವು ಕಳ್ಳತನಗಳನ್ನೂ ಅಪ್ರಾಮಾಣಿಕತೆಗಳನ್ನೂ ಬಯಲಿಗೆಳೆಯುತ್ತಾರೆ. ಅವುಗಳನ್ನು 
ಬಯಲಿಗೆಳೆಯುವುದು ಸತ್ಯಸಂಸ್ಥಾಪನೆಗೆ ಅನಿವಾರ್ಯ. ಬಹಿರಂಗ ಪಡಿಸುವ ಅಗತ್ಯವಿಲ್ಲದ ಇತರ ಕೆಲವು ದೋಷಗಳನ್ನು ಅರಿತೂ 
ನಿರ್ಲಕ್ಷಿಸುತ್ತಾರೆ. 


ಕಾಂಡ-6 


348 ಕುರ್‌ಆನ್‌ ವ್ಯಾಖ್ಯಾನ 


4 ೨೬ದಿ ೨ರ ) 071 ಕಿ 4 RAS 
ی ااشلتِ ال اللوی بِاذنْم 5 يَهُرِيِْمَْ ال ومراوا ملین لق لف‎ 
brs 34 6 


NEN 62‏ ۵ہ کے 3 6د او ہے رط چک 
ال AME NR SS RANA ODE‏ 
೦2‏ ہد وھ 704 sh HL‏ ے دک اطے ا 7 

نا ََا٥َاَنْ‏ هي 334s SPN‏ ال٥‏ رض 3 2 


2 ka 


Nd ob Th 2 bn ೬೨ £‏ پچ دہ د 
ORIEN RL EK UG SN IGS‏ 


ಅಪೇಕ್ಲಿಸುವವರಿಗೆ ರಕ್ಷಾಮಾರ್ಗವನ್ನು ತೋರಿಸಿ* ತನ್ನ ಇಚ್ಛೆಯಿಂದ ಅವರನ್ನು ಅಂಧಕಾರಗಳಿಂದ ಹೊರತೆಗೆದು 
ಪ್ರಕಾಶದ ಕಡೆಗೆ ಒಯ್ಯುತ್ತಾನೆ ಮತ್ತು ಸನ್ಮಾರ್ಗದತ್ತ ಅವರಿಗೆ ಮಾರ್ಗದರ್ಶನ ಮಾಡುತ್ತಾನೆ. 

(17) ಮರ್ಯಮರ ಪುತ್ರ 'ಮಸೀಹ'ರನ್ನೇ ದೇವನೆನ್ನುವವರು , ಖಂಡಿತವಾಗಿಯೂ 'ಸತ್ಕನಿಷೇಧ' 
ಮಾಡಿದರು.” ಓ ಪೈಗಂಬರರೇ, ಅವರೊಡನೆ ಹೇಳಿರಿ:- "ಅಲ್ಲಾಹನು ಮರ್ಯಮರ ಪುತ್ರ ಮಸೀಹರನ್ನು 
ಅವರ ಮಾತೆಯನ್ನು ಮತ್ತು ಸಕಲ ಭೂ ನಿವಾಸಿಗಳನ್ನು ನಾಶಮಾಡಿ ಬಿಡಲಿಚ್ಛಿಸಿದರೆ ಅವನನ್ನು ಆ ಇಚ್ಛೆಯಿಂದ 
ತಡೆಯುವ' ಸಾಮರ್ಥ್ಯ ಯಾರಿಗಿದೆ? ಅಲ್ಲಾಹನು ಭೂಮಿ-ಆಕಾಶಗಳ ಮತ್ತು ಅವುಗಳ ನಡುವೆ ಇರುವ ಸಕಲ 
ವಸ್ತುಗಳ ಒಡೆಯನಾಗಿರುತ್ತಾನೆ. ಅವನು ತಾನಿಚ್ಛಿಸಿದುದನ್ನು ಸೃಷ್ಟಿಸುತ್ತಾನೆ. ಅವನ ಮಹಿಮೆಯು ಎಲ್ಲವನ್ನೂ 
ಆವರಿಸಿಕೊಂಡಿದೆ. 


38. ون‎ ಎಂದರೆ ದುಪ್ಪವೀಕ್ಷಣೆ, ಚಿಂತನೆ ಮತ್ತು ದುಷ್ಟತ್ಯಗಳಿಂದ دد(وددتململد‎ ಮತ್ತು ಅವುಗಳ ಪರಿಣಾಮಗಳಿಂದ 
ಸುರಕ್ಷೆ ಹೊಂದುವುದು. ಅಲ್ಲಾಹನ ದಿವೃಗ್ರಂಥ ಮತ್ತು ಅವನ ಸಂದೇಶವಾಹಕರ ಜೀವನದಿಂದ ಬೆಳಕನ್ನು ಪಡೆಯುವವನಿಗೆ ಆಚಾರ 
ವಿಚಾರಗಳ ಪ್ರತಿಯೊಂದು ಕವಲು ದಾರಿಯಲ್ಲೂ ಈ ಅಪರಾಧಗಳಿಂದ ದೂರವಿರುವುದು ಹೇಗೆಂಬುದು ಸ್ಪಷ್ಟವಾಗಿ ತಿಳಿದು ಬರುತ್ತದೆ. 
39. ಆರಂಭದಲ್ಲಿ ಕ್ರೈಸ್ತರು ಹ.' ಈಸಾ ಮಸೀಹ್‌ರ(ಅ) ವ್ಯಕ್ತಿತ್ವವನ್ನು ಮಾನವತ್ವ ಮತ್ತು ದೇವತ್ವ ಇವೆರಡರ 
ಸಂಯೋಗವೆಂದು ಸಾರುವ ತಪ್ಪು ಮಾಡಿದ್ದರು. ಇದರಿಂದಾಗಿ ಅವರಿಗೆ ಹ ಮಸೀಹರು ನಿಜವಾಗಿಯೂ ಏನಾಗಿರುತ್ತಾರೆಂಬುದು 
ಒಂದು ಒಗಟಾಗಿ ಬಿಟ್ಟಿತ್ತು. ಅದನ್ನು ಅವರ ವಿದ್ವಾಂಸರು ತಮ್ಮ ವಾಕ್ಸಾತುರ್ಯ ಹಾಗೂ ಊಹಾಪೋಹೆಗಳ ಮೂಲಕ ಬಿಡಿಸಲು 
ಶ್ರಮಿಸಿದಷ್ಟೂ ಪೇಚಿನಲ್ಲಿ ಸಿಲುಕುತ್ತ 'ಹೋದರು. ಅವರ ಪೈಕಿ ಯಾರ ಮನಸ್ಸಿನಲ್ಲಿ ಈ ಸಂಯುಕ್ತ ವ್ಯಕ್ತಿತ್ವದ ಮಾನವಾಂಶವು 
ಪ್ರಬಲವಾಯಿತೋ ಅವರು ಹ. ಮಸೀಹರು(ಅ) ದೇವಪುತ್ರ ಹಾಗೂ ಮೂರು ಸ್ಥಾಯೀ ದೇವರುಗಳಲ್ಲಿ ಒಬ್ಬರು ಎಂಬುದಾಗಿ 
ವಾದಿಸಿದರು. ಯಾರ ಮನಸ್ಸಿನಲ್ಲಿ ದೇವಾಂಶವು ಪ್ರಬಲವಾಯಿತೋ ಅವರು ಹ. ಮಸೀಹರನ್ನು(ಅ) ದೇವನ ಮಾನವ 
ರೂಪವೆಂದುಕೊಂಡು ಅವರನ್ನು ಸಾಕ್ಷಾತ್‌ ದೇವನೆಂದೇ ಸಾರಿ ಆರಾಧಿಸಕೊಡಗಿದರು. ಇವೆರಡರ ನಡುವಿನ ಮಾರ್ಗವನ್ನು 
ಕಂಡುಹಿಡಿಯಲು ಯತಶ್ನಿಸಿದವರು ತಮ್ಮ ಸಂಪೂರ್ಣ ಶಕ್ತಿ ಸಾಮರ್ಥ್ಯಗಳನ್ನು ಉಪಯೋಗಿಸಿ, ಹ. ಮಸೀಹರು(ಅ) ಏಕಕಾಲದಲ್ಲಿ 
۶۱ ಮಾನವರಾಗಿಯೂ ಬೇವನಾಗಿಯೂ ಇದ್ದರೆಂದು ತಿಳಿದು, ದೇವನೂ ಮಸೀಹರೂ ಬೇರೆ ಬೇರೆಯೂ ಹೌದು, ಒಂದೂ ಹೌದು 
ಎಂಬ ಭಾವನೆ ಬೆಳೆಯುವಂತಾಗಲು ಪ್ರಯತ್ನಿಸಿದರು. (ಅನ್ನಿಸಾ ಅಧ್ಯಾಯದ 212, 213 ಮತ್ತು 215ನೇ ಟಿಪ್ಪಣಿಗಳನ್ನು ನೋಡಿರಿ) 
40. ಹ. ಮಸೀಹ್‌ರ(ಅ) ಪವಾಡ ಸದೃಶವಾದ ಜನನ, ಅವರ ನೈತಿಕ ಪರಿಪೂರ್ಣತೆ ಹಾಗೂ ವ್ಯಕ್ತ ಪವಾಡಗಳನ್ನು ನೋಡಿ 
ಹ. ಮಸೀಹರೇ(ಅ) ದೇವನೆಂದು ತಿಳಿದುಕೊಂಡು ಮೋಸ ಹೋದವರು ನಿಜಕ್ಕೂ ತಿಳಿಗೇಡಿಗಳೆಂದು ಈ ವಾಕ್ಕದಲ್ಲಿ ಮಾರ್ಮಿಕವಾಗಿ 


ಕಾಂಡ -6 


5, ಅಲ್‌ ಮಾಇದಃ 349 


کی CT‏ ۱ ود پرروہ پ وہ ٦2‏ سط 
SSIS Sis:‏ 
Ps a.‏ 
ہے ےہ sup‏ ہک ط ہڑھو SRL‏ 
eS IY‏ 9 ث يُشاءغ و عیب من تشاغ Lah‏ 
کات J) >4 ಃ‏ 7 ه7 
سیت1 لان ض و ماما و NT‏ 


ڈ 
© 


BREA? G5 ಔನ 92 ر ث‎ > ou 
ری الژسلِ ان تَمَوْلْا مَاجا 2نا ون ہار لان سر‎ TS لی‎ ಲ 


دنہ 


Var $2 7‏ ےمم ند 
لو ا MSE REMUS‏ 


(18) ನಾವು ಅಲ್ಲಾಹನ ಪುತ್ರರೂ ಆಪ್ತರೂ ಆಗಿರುತ್ತೇವೆಂದು ಯಹೂದಿಯರೂ ಕ್ರೈಸ್ತರೂ ಹೇಳುತ್ತಾರೆ. 
ಹಾಗಾದರೆ ಅವನು ನಿಮ್ಮನ್ನು ನಿಮ್ಮ ಪಾಪಗಳಿಗಾಗಿ ಶಿಕ್ಷಿಸುವುದೇಕೆಂದು ಕೇಳಿರಿ. ವಾಸ್ತವದಲ್ಲಿ ಅಲ್ಲಾಹನು 
ಸೃಷ್ಟಿಸಿದ ಇತರ ಮನುಷ್ಯರಂತೆ ನೀವೂ ಮನುಷ್ಯರೇ ಆಗಿರುತ್ತೀರಿ. ಅವನು ತಾನಿಚ್ಛಿಸಿದವರನ್ನು ಕ್ಲಮಿಸುತ್ತಾನೆ 
ಮತ್ತು ತಾನಿಚ್ಛಿಸಿದವರನ್ನು ಶಿಕ್ಷಿಸುತ್ತಾನೆ. ಭೂಮಿ-ಆಕಾಶಗಳು ಹಾಗೂ ಅವುಗಳ ನಡುವೆ ಇರುವ ಸಕಲವೂ 
ಅಲ್ಲಾಹನ ಅಧಿಪತ್ಕದಲ್ಲಿದ್ದು ಎಲ್ಲರಿಗೂ ಆತನ ಕಡೆಗೇ ಮರಳಲಿಕ್ಕಿದೆ. 

(19) دا‎ ಗ್ರಂಥದವರೇ, "ನಮ್ಮ ಬಳಿಗೆ ಸುವಾರ್ತೆ ಕೊಡುವವನು ಮತ್ತು ಎಚ್ಚರಿಕೆ ನೀಡುವವನು ಯಾರೂ 
ಬರಲಿಲ್ಲ" ಎಂದು ನೀವು ಹೇಳದಂತಾಗಲು ಸಂದೇಶವಾಹಕರ ಆಗಮನದ ವೃವಸ್ಥೆಯು ದೀರ್ಪಕಾಲದಿಂದ 
ಸ್ಥಗಿತಗೊಂಡಿದ್ದ ಕಾಲದಲ್ಲಿ, ನಮ್ಮ ಈ ಸಂದೇಶವಾಹಕರು ನಿಮ್ಮ: ಬಳಿಗೆ ಬಂದಿರುತ್ತಾರೆ ಮತ್ತು ಧರ್ಮದ 
ಸುಸ್ಪಷ್ಟ ಶಿಕ್ಷಣವನ್ನು ನಿಮಗೆ ನೀಡುತ್ತಿದ್ದಾರೆ. ಆದುದರಿಂದ ಈಗ ಆ ಸುವಾರ್ತೆ ಕೊಡುವವನೂ ಎಚ್ಚರಿಕೆ 
ನೀಡುವವನೂ ಬಂದುಬಿಟ್ಟನು ಮತ್ತು ಅಲ್ಲಾಹ್‌ ಸಕಲ ಕಾರ್ಯಗಳಿಗೆ ಶಕ್ತನಾಗಿರುತ್ತಾನೆ.* 

(20-26) ಮೂಸಾ ತಮ್ಮ ಜನಾಂಗದೊಡನೆ ಹೇಳಿದ್ದುದನ್ನು ಸ್ಮರಿಸಿರಿ: "ಓ ನನ್ನ ಜನಾಂಗದವರೇ, 


> ,62 ب ہے دوٴط Eps Kus‏ 142 موا 1 
MF MS‏ سیر و نیپر ور غی نشی و فریر SR BO‏ 43 
KE 7‏ 


ಹೇಳಲಾಗಿದೆ. ಹ. ಮಸೀಹರಂತು ಅಲ್ಲಾಹನ ಅಗಣಿತ ಅದ್ಭುತಗಳಲ್ಲಿ ಕೇವಲ ಒಂದು ಮಾದರಿಯಾಗಿದ್ದಾರೆ. ಅದನ್ನು ಕಂಡ 
ಮಾತ್ರಕ್ಕೆ ವೀಕ್ಷಣಾ ದೌರ್ಬಲ್ಮ ಹೊಂದಿದವರಿಗೆ ಗಲಿಬಿಲಿಯಾಯಿತು. ಅವರು ವಿಶಾಲ ದೃಷ್ಟಿಯವರಾಗಿರುತ್ತಿದ್ದರೆ ಅಲ್ಲಾಹನು 
ತನ್ನ ಸೃಷ್ಟಿಯಲ್ಲಿ ಇದಕ್ಕಿಂತಲೂ ಅಧಿಕ ಅದ್ಭುತವಾದ ಮಾದರಿಗಳನ್ನು ಮುಂದಿರಿಸುವುದನ್ನೂ ಅವನ ಮಹಿಮೆಗೆ ಮೇರೆಯೇ 
ಇಲ್ಲದಿರುವುದನ್ನೂ ಕಾಣುತ್ತಿದ್ದರು. ಸೃಷ್ಟಿಯಲ್ಲಿರುವ ಅದ್ಭುತಗಳನ್ನು ಕಂಡು ಸೃಷ್ಟಿಯನ್ನೇ ಸೃಷ್ಟಿಕರ್ತನೆಂದು ಊಹಿಸಿಕೊಳ್ಳುವುದು 
ಮಹಾ ಮೂರ್ಯತನ. ಬುದ್ಧಿಯುಳ್ಳವರು ಸೃಷ್ಟಿಯ ಅದ್ಭುತಗಳಲ್ಲಿ ಸೃಷ್ಟಿಕರ್ತನ ಮಹಿಮೆಯನ್ನು ಕಾಣುತ್ತಾರೆ. ಇವುಗಳಿಂದ 
ಅವರು ಈಮಾನ್‌(ವಿಶ್ವಾಸ)ನ ಜ್ಯೋತಿಯನ್ನು ಪಡೆಯುತ್ತಾರೆ. 

4. ಈ ಸಂದರ್ಭದಲ್ಲಿ ಈ ಮಾತು ಸಮಯೋಚಿತವೂ ರೋಚಕವೂ ಆಗಿದೆ. ಇದರ ಒಂದರ್ಥವೇನೆಂದರೆ ಹಂದೆ 
ಸುವಾರ್ತೆಯನ್ನೂ ಎಚ್ಚರಿಕೆಯನ್ನೂ ನೀಡಲು ಶಕ್ತನಾಗಿದ್ದ ಅಲ್ಲಾಹನೇ ಈಗ ಹ. ಮುಹಮ್ಮದ್‌ರನ್ನು(ಸ) ಈ ಕಾರ್ಯಕ್ಕಾಗಿ 
ನಿಯೋಗಿಸಿರುವನು. ಅವನು ಇದಕ್ಕೆ ಶಕ್ತನೇ ಆಗಿದ್ದನು. ಇನ್ನೊಂದರ್ಥವೇನೆಂದರೆ ಸುವಾರ್ತೆ ಹಾಗೂ ಎಚ್ಚರಿಕೆ ನೀಡುವವನಾಗಿರುವ 
ಈ ವ್ಯಕ್ತಿಯನ್ನು ನೀವು ನಿರಾಕರಿಸಿದರೆ, ಅಲ್ಲಾಹನು ಸರ್ವಸಮರ್ಥನೂ ಸರ್ವಶಕ್ತನೂ ಆಗಿರುತ್ತಾನೆ ಎಂಬುದನ್ನೂ ನೆನಪಿಡಿರಿ. ಅವನು 
ನಿರಾತಂಕವಾಗಿ ತನಗೆ ಇಷ್ಟ ಬಂದ ಶಿಕ್ಷೆಯನ್ನು ನಿಮಗೆ ಕೊಡಬಲ್ಲನು. 


ಕಾಂಡ -6 


350 ಕುರ್‌ಆನ್‌ ವ್ಯಾಖ್ಯಾನ 


44೨2 


ور اذْخُلوا SST‏ 


2 
sic Ls لان‎ CO BS LSE للۂ‎ 
ಅಲ್ಲಾಹನು ನಿಮಗೆ ದಯಪಾಲಿಸಿದ 'ಕೊಡುಗೆ'ಗಳನ್ನು ನೆನೆಯಿರಿ. ಅವನು ನಿಮ್ಮಲ್ಲಿ ಪ್ರವಾದಿಗಳನ್ನು 
ಹುಟ್ಟಿಸಿದನು. ನಿಮ್ಮನ್ನು ಅಧಿಪತಿಗಳನ್ನಾಗಿ ಮಾಡಿದನು. ಜಗತ್ತಿನಲ್ಲಿ ಇನ್ನಾರಿಗೂ ನೀಡದಿದ್ದುದನ್ನೆಲ್ಲ ನಿಮಗೆ 
ನೀಡಿದನು. ಓ ನನ್ನ ಜನಾಂಗದವರೇ, ಅಲ್ಲಾಹನು ನಿಮಗೆಂದು ಎಧಿಸಿರುವ ಆ ಪಾವನ ಪ್ರದೇಶದೊಳಗೆ 
ನೀವು ಪ್ರವೇಶಿಸಿರಿ;" ಹಿಂಜರಿಯಬೇಡಿರಿ. ಅನ್ಯಥಾ ನೀವು ಪರಾಜಿತರಾಗಿಯೂ ಹತಾಶರಾಗಿಯೂ ಮರಳುವಿರಿ." 
ಅವರು, "ಓ ಮೂಸಾ, ಅಲ್ಲಿ ಮಹಾ ಬಲಾಢ್ಯ ಜನರಿದ್ದಾರೆ. ಅವರು ಅಲ್ಲಿಂದ ಹೊರಟು ಹೋಗುವ ವರೆಗೂ 
ನಾವು ಅಲ್ಲಿಗೆ ಎಷ್ಟು ಮಾತ್ರಕ್ಕೂ ಹೋಗಲಾರೆವು. ಅವರು ಅಲ್ಲಿಂದ ಹೊರಟು ಹೋದರೆ ನಾವು ಪ್ರವೇಶಿಸಲು 
ಸಿದ್ಧರಿದ್ದೇವೆ" ಎಂದು ಉತ್ತರ ಕೊಟ್ಟರು. ಈ ಭಯಭೀತರ ನಡುವೆ ಅಲ್ಲಾಹನ 'ಕೊಡುಗೆ'ಗಳು ಸಿದ್ಧಿಸಿದ 
ಈರ್ವರಿದ್ದರು.* ಅವರು, "ಅ ಪರಾಕ್ರಮಿಗಳನ್ನೆದುರಿಸುತ್ತ ದ್ವಾರದೊಳಗೆ ಹೊಕ್ಕು ಬಿಡಿರಿ. ನೀವು ಒಳಗೆ 


42. ಇದು ಬನೀಇಸ್ರಾಈಲರಿಗೆ ಹ. ಮೂಸಾರಿಗಿಂತ(ಅ) ಮುಂಚೆ ಒಂದೊಮ್ಮೆ ಪ್ರಗತಿ ಪ್ರಾಪ್ತವಾಗಿದ್ದ ಕಾಲದ ಕಡೆಗೆ 
ಸೂಚನೆ. ಅವರ ಜನಾಂಗದಲ್ಲಿ ಹ. ಇಬ್ರಾಹೀಮ್‌, ಹ. ಇಸ್‌ಹಾಕ್‌, ಹ. ಯಲ್‌ಕೂಬ್‌ ಮತ್ತು ಹ. ಯೂಸುಪ್‌ರಂತಹ(ಲ) 
ಪ್ರಶಸ್ತ ಪ್ರವಾದಿಗಳು ಜನಿಸಿದ್ದರು. ಹ. ಯೂಸುಫ್‌ರ(ಅ) ಕಾಲದಲ್ಲಿ ಮತ್ತು ಅವರ ಕಾಲಾನಂತರವೂ ಈಜಿಪ್ಟ್‌ನಲ್ಲಿ ಅವರಿಗೆ 
ಅಧಿಕಾರ ಪ್ರಾಪ್ತವಾಗಿತ್ತು. ಬಹಳ ದೀರ್ಫಾವಧಿಯ ವರೆಗೂ ಇವರೇ ಆ ಕಾಲದ ನಾಗರಿಕ ಲೋಕದಲ್ಲಿ ಅತ್ಯುನ್ನತ ಸ್ಥಾನ 
ಹೊಂದಿದ್ದರು. ಈಜಿಪ್ಟ್‌ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇವರ ಪ್ರಭಾವವೇ ವ್ಯಾಪಿಸಿತ್ತು. ಸಾಮಾನ್ಯವಾಗಿ ಜನರು 
ಬನೀಣಸ್ರಾತಲರ ಉನ್ನತಿಯು ಹ. ಮೂಸಾರ(ಅ) ಕಾಲದಿಂದ ಪ್ರಾರಂಭವಾಯಿತೆಂದು ತಿಳಿದುಕೊಂಡಿದ್ದಾರೆ. ಆದರೆ ಅವರ ನಿಜವಾದ 
ಉನ್ನತಿಯ ಕಾಲವು ಹ. ಮೂಸಾರಿಗಿಂತ(ಅ) ಮುಂಚೆಯೇ ಕಳೆದು ಹೋಗಿತ್ತೆಂದೂ ಹ. 'ಮೂಸಾರು(ಅ) ಅದನ್ನೇ ಅವರ 
ಗತವೈಭವವೆಂದು ತಮ್ಮ ಜನಾಂಗದ ಮುಂದಿರಿಸುತ್ತಿದ್ದರೆಂದೂ ಕುರ್‌ಆನ್‌ ಇಲ್ಲಿ ವಿವರಿಸುತ್ತದೆ. 

43. ಅಂದರೆ ಹ. ಇಬ್‌ರಾಹೀಮ್‌, ಹ. ಇಸ್‌ಹಾಕ್‌ ಮತ್ತು ಹ. ಯಲ್‌ಕೂಬ್‌ರ(ಅ) ವಾಸಸ್ಥಾನವಾಗಿದ್ದ ಫೆಲೆಸ್ತೀನಿನ 
ಭೂಭಾಗ. ಬನೀಇಸ್ರಾಈಲರು ಈಜಿಪ್ಟ್‌ ದೇಶದಿಂದ ಹೊರಟು ಬಂದಾಗ ಅಲ್ಲಾಹನು ಅವರನ್ನು ಈ ಭೂಭಾಗದಲ್ಲೇ 
ನಿಯುಕ್ತಿಗೊಳಿಸಿ, ಅದನ್ನು ಗೆದ್ದು ವಶಪಡಿಸಿಕೊಳ್ಳಿರೆಂದು ಅವರಿಗೆ ಅಪ್ಪಣೆ ಕೊಟ್ಟಿದ್ದನು. 

44, ಹ. ಮೂಸಾರ(ಅ) ಈ ಉಪನ್ಯಾಸವು ಅವರು ಈಜಿಪ್ಟ್‌ ದೇಶದಿಂದ ಹೊರಟು, ಸುಮಾರು ಎರಡು ವರ್ಷಗಳ 
ತರುವಾಯ ತಮ್ಮ ಜನಾಂಗವು 'ಫಾರಾನ್‌' ಮರುಭೂಮಿಯಲ್ಲಿ ಬೀಡುಬಿಟ್ಟಿದ್ದ ಕಾಲದಲ್ಲಿ ನೀಡಿದುದಾಗಿತ್ತು. ಈ ಬೆಂಗಾಡು 
ಸಿನಾಯ್‌ ಅರ್ಧದ್ವೀಪದಲ್ಲಿ ಅರೇಬಿಯಾದ ಉತ್ತರಕ್ಕೆ ಮತ್ತು ಫೆಲೆಸ್ತೀನ್‌ ದೇಶದ ದಕ್ಷಿಣ ಮೇರೆಯ ಬಳಿ ಇದೆ. 

45, ಇದಕ್ಕೆ ಎರಡರ್ಥಗಳಿರಲು ಸಾಧ್ಯವಿದೆ: 1) ಬಲಾಢ್ಕರನ್ನು ಭಯಪಡುತ್ತಿದ್ದವರ ನಡುವಿನಿಂದ ಇಬ್ಬರು ಹೀಗೆ ಹೇಳಿದರು. 
2) ದೇವಭಯವಿರಿಸಿದ್ದವರ ಪೈಕಿ ಇಬ್ಬರು ಹೀಗೆ ಹೇಳಿದರು. ಈ ಇಬ್ಬರು ಮಹಾಪುರುಷರಲ್ಲಿ ಒಬ್ಬರು 'ಯೂಶಲ್‌ಬಿನ್‌ ನೂನ್‌' 
ಆಗಿದ್ದರು. ಇವರು ಹ. ಮೂಸಾರ(ಲ) ಬಳಿಕ ಅವರ ಖಲೀಫರಾದರು. ಇನ್ನೊಬ್ಬರು ಹ. ಕಾಲಿಬ್‌ ಇವರು ಹ. ಯೂಶಲ್‌ರ 


ಕಾಂಡ -6 


5. ಅಲ್‌ ಮಾಣದಃ 351 


PE)‏ تا 


Pa 5‏ دہے > ات صممدھو برجم 2 ا جس علام NL‏ 242 £2 
E‏ بچیں‌سنۂة ونب اض فا باعل افو و OU‏ 


pa 1 


PL ES HS اش ماکان‎ 

ತಲಪಿದಾಗ ನೀವೇ ವಿಜಯಿಗಳಾಗುವಿರಿ. ನೀವು ಸತ್ಯವಿಶ್ವಾಸಿಗಳಾಗಿದ್ದರೆ ಅಲ್ಲಾಹನ ಮೇಲೆ ಭರವಸೆ ಇಡಿರಿ” 
ಎಂದರು. ಆದರೆ, ಅವರು ಪುನ "ಓ ಮೂಸಾ, ಅವರು ಅಲ್ಲಿರುವ ತನಕ ನಾವು ಎಂದಿಗೂ ಅಲ್ಲಿಗೆ 
ಹೋಗಲಾರೆವು. ಇನ್ನು ನೀವೂ ನಿಮ್ಮ ಪ್ರಭುವೂ ಹೋಗಿ ಯುದ್ಧ ಮಾಡಿರಿ. ನಾವಿಲ್ಲಿ ಕುಳಿತಿರುತ್ತೇವೆ" ಎಂದು 
ಹೇಳಿದರು. ಆಗ ಮೂಸಾ, "ಓ ನನ್ನ ಪ್ರಭೂ, ನನ್ನ ಮತ್ತು ನನ್ನ ಸಹೋದರನ ಹೊರತು ನನ್ನ ಅಧೀನದಲ್ಲಿ 
ಯಾರೂ ಇಲ್ಲ. ಆದುದರಿಂದ ನೀನು ನಮ್ಮನ್ನು ಈ ಧರ್ಮಧಿಕ್ಕಾರಿಗಳಿಂದ ಬೇರ್ಪಡಿಸಿ ಬಿಡು" ಎಂದು 
ಹೇಳಿದರು. ಅಲ್ಲಾಹನು, "ಸರಿ ಹಾಗಾದರೆ ಆ ಪ್ರದೇಶವು ಇವರ ಮೇಲೆ ನಲ್ವತ್ತು ವರ್ಷಗಳ ವರೆಗೆ 'ನಿಷಿದ್ದ' 
ಆಗಿರುವುದು. ಇವರು ಭೂಮಿಯಲ್ಲಿ ಅಲೆದಾಡುತ್ತಲೇ ಇರುವರು." ಈ ಧರ್ಮಭ್ರಷ್ಟರ ಬಗ್ಗೆ ಎಷ್ಟಕ್ಕೂ 
ಅನುಕಂಪ ತೋರಬೇಡಿರಿ"*' ಎಂದು ಉತ್ತರ ಕೊಟ್ಟನು. 


ಮುಖ್ಯ ಸಹಾಯಕರಾಗಿದ್ದರು. ನಲ್ವತ್ತು ವರ್ಷಗಳ ಅಲೆದಾಟದ ಬಳಿಕ ಬನೀಣಸ್ರಾಈಲರು ಫೆಲೆಸ್ತೀನನ್ನು ಪ್ರವೇಶಿಸಿದಾಗ ಹ. 
ಮೂಸಾರ(ಅ) ಸಂಗಾತಿಗಳ ಪೈಕಿ ಇವರಿಬ್ಬರು ಮಾತ್ರ ಬದುಕುಳಿದಿದ್ದರು. 

46. ಈ ಘಟನೆಯ ವಿವರಗಳು ಬೈಬಲಿನ ಅರಣ್ಯಕಾಂಡ, ಧರ್ಮೋಪದೇಶಕಾಂಡ ಮತ್ತು ಯಹೊಶುವಗಳಲ್ಲಿ ಸಿಗುತ್ತವೆ. 
ಇದರ ಸಾರಾಂಶವೇನೆಂದರೆ ಹ. ಮೂಸಾರು(ಅ) ಫೆಲೆಸ್ತೀನ್‌ ದೇಶದ ಪ್ರವಾಸ ಮಾಡಿ ಅಲ್ಲಿನ ಸ್ಥಿತಿಗತಿಗಳನ್ನು ತಿಳಿದುಕೊಂಡು 
ಬರಲಿಕ್ಕಾಗಿ ಬನೀಇಸ್ರಾಈಲರ 12 ಮಂದಿ ಸರದಾರರನ್ನು 'ಫಾರಾನ್‌' ಮರುಭೂಮಿಯಿಂದ ಕಳುಹಿಸಿಕೊಟ್ಟಿರು. ಇವರು ನಲ್ವತ್ತು 
ದಿನಗಳ ಪ್ರವಾಸಗೈದ ಬಳಿಕ ಅಲ್ಲಿಂದ ಮರಳಿ ಬಂದು "ನಿಜಕ್ಕೂ ಅಲ್ಲಿ ಹಾಲು ಮತ್ತು ಜೇನಿನ ಹೊಳೆಗಳೇ ಹರಿಯುತ್ತಿವೆ. ಆದರೆ 
ಅಲ್ಲಿ ವಾಸಿಸುವ ಜನರು ಬಲಾಢ್ಕರು..... ಅವರೊಡನೆ ಯುದ್ದ ಮಾಡಲು ನಾವು-ಸಮರ್ಥರಲ್ಲ. ...... ಅಲ್ಲಿ ನಮ್ಮ ಕಣ್ಣಿಗೆ 
ಕಂಡವರೆಲ್ಲ ದೃಢಕಾಯರು ಮತ್ತು ಆಜಾನುಬಾಹುಗಳು. 1 0> ಪ್ರಮತ್ತರೂ ಪ್ರಮತ್ತರ ಸಂತಾನದವರೂ ಆಗಿರುವ 
'ಬನೀ ಇನಾಕ'ರನ್ನೂ ಕಂಡೆವು..... ನಾವು ಅವರ ಮುಂದೆ ಕೇವಲ ಮಿಡಿತೆಗಳಂತಿದ್ದೇವೆ. ಅವರ ದೃಷ್ಟಿಯಲ್ಲೂ ನಾವು ಅಷ್ಟೇ" 
ಎಂದು ತಮ್ಮ ಜನಾಂಗದವರ ಬಹಿರಂಗ ಸಭೆಯಲ್ಲಿ ಹೇಳಿದರು. ಈ ವಿವರಣೆಯನ್ನು ಕೇಳಿ ಇಡೀ ಸಮೂಹವು, "ಅಯ್ಕೋ! 
ನಾವು ಈಜಿಪ್ಸ್‌ನಲ್ಲೇ ಸತ್ತು ಹೋಗುತ್ತಿದ್ದರೆ! ಅಥವಾ ಈ ಮರುಭೂಮಿಯಲ್ಲೇ ಅಳಿದುಹೋಗುತ್ತಿದ್ದರೆ! ದೇವಾ! ನೀನು ನಮ್ಮನ್ನು 
ಖಡ್ಗಗಳಿಗೆ ಆಹುತಿಯಾಗಲಿಕ್ಕಾಗಿ ಆ ದೇಶಕ್ಕೆ ಏಕೆ ಕಳುಹಿಸುತ್ತಿರುವೆ ನಮ್ಮ ಪತ್ನಿಯರೂ ಮಕ್ಕಳು ಮರಿಗಳೂ ಅವರೆ ಲೂಟಿಯ 
ಸಾಧನಗಳಾಗುವರು. ನಾವು ಈಜಿಪ್ಟ್‌ಗೆ ಮರಳಿ ಹೋಗುವುದೇ ನಮಗೆ ಲೇಸಾಗಲಾರದೇ?" ಎನ್ನುತ್ತ ಗೋಳಾಡತೊಡಗಿದರು.' 
ಅನಂತರ, "ಬನ್ನಿರಿ ನಾವು ಯಾರನ್ನಾದರೂ ನಮ್ಮ ನಾಯಕನನ್ನಾಗಿ ನೇಮಿಸಿಕೊಂಡು ಅವರ ನೇತೃತ್ವದಲ್ಲಿ ಈಜಿಪ್ಟ್‌ಗೆ ಮರಳಿ 
ಹೋಗೋಣ” ಎಂದು ಪರಸ್ಪರ ಹೇಳತೊಡಗಿದರು. ಆಗ ಫೆಲೆಸ್ತೀನ್‌ ದೇಶಕ್ಕೆ ಪ್ರವಾಸ ಹೋಗಿದ್ದ ಆ 12 ಮಂದಿ ಸರದಾರರ 


ಕಾಂಡ-6 


352 ಕುರ್‌ಆನ್‌ ವ್ಯಾಖ್ಯಾನ 


pe 


MTN NS 


(27-31) ಓ ಪೈಗಂಬರರೇ, 'ಆದಮ'ರ ಈರ್ವರು ಪುತ್ರರ ವೃತ್ತಾಂತವನ್ನು ಇವರಿಗೆ ಮುಚ್ಚುಮರೆಯಿಲ್ಲ; ದೆ 
'ಹೇಳಿಬಿಡಿರಿ. ಅವರಿಬ್ಬರೂ ' ಬಲಿಯರ್ಪಿಸಿದಾಗ ಒಬ್ಬನ ಬಲಿದಾನವು ಸ್ವೀಕೃತವಾಯಿತು ಮತ್ತು ಇನ್ನೊಬ್ಬನದು 
ಸ್ವೀಕೃತವಾಗಲಿಲ್ಲ. ಅವನು, "ಖಂಡಿತವಾಗಿಯೂ ನಾನು ನಿನ್ನನ್ನು ವಧಿಸುವೆನು” ಎಂದನು. ಇವನ್ನು, 
"ಅಲ್ಲಾಹ್‌ 'ಧರ್ಮನಿಷ್ಕ್ಠರ' ಬಲಿದಾನವನ್ನು ಮಾತ್ರ ಸ್ವೀಕರಿಸುತ್ತಾನೆ. ನೀನು ನನ್ನನ್ನು ವಧಿಸಲು ಕೈಯೆತ್ತಿದರೂ 
ನಾನು ನಿನ್ನನ್ನು ವಧಿಸೆನು.* ನಾನು ಸರ್ವಲೋಕ ಪಾಲಕನಾದ ಅಲ್ಲಾಹನನ್ನು ಭಯಪಡುತ್ತೇನೆ. ನನ್ನ ಹಾಗೂ 


ಪೈಕಿ 'ಯೂಶಲ್‌' ಮತ್ತು 'ಕಾಲಿಬ್‌' ಎಂಬಿಬ್ಬರು ಇಂತಹ ಅಂಜುಬುರುಕುತನಕ್ಕಾಗಿ ತಮ್ಮ ಜನಾಂಗವನ್ನು ಜರೆದರು. ಕಾಲಿಬರು, 
"ಹೊರಡಿರಿ, ನಾವು ಹಠಾತ್ತನೆ ಹೋಗಿ ಆ ದೇಶವನ್ನು ಆಕ್ರಮಿಸಿಕೊಳ್ಳೋಣ. ನಾವು ಅದನ್ನು ಗೆಲ್ಲಲು ಶಕ್ತರಿದ್ದೇವೆ" ಎಂದರು. 
ಅನಂತರ ಅವರಿಬ್ಬರೂ ಏಕಕಂಠದಿಂದ, "ನಮ್ಮ ಮೇಲೆ ದೇವನ ಪ್ರಸನ್ನತೆ ಇದ್ದರೆ ಅವನು ನಮ್ಮನ್ನು ಆ ದೇಶಕ್ಕೆ 
ತಲುಪಿಸಿಬಿಡುವನು. ನೀವು ದೇವನೆದುರು ಬಂಡಾಯವೇಳದಿದ್ದರೆ ಹಾಗೂ ಆ ದೇಶವಾಸಿಗಳಿಗೆ ಹೆದರದಿದ್ದರೆ ಸಾಕು....... ನಮ್ಮ 
ಜೊತೆ ದೇವನಿದ್ದಾನೆ. ಅವರಿಗೆ ಹೆದರಬೇಡಿರಿ' ಎಂದರು. ಆದರೆ ಇದಕ್ಕೆ ಆ ಜನಾಂಗವು, "ಇವರನ್ನು ಕಲ್ಲೆಸೆದು ಕೊಂದು ಹಾಕಿರಿ” 
ಎಂದಿತು. ಕಡೆಗೆ ಅಲ್ಲಾಹನ ಕ್ರೋಧವು ಪ್ರಜ್ವಲಿಸಿತು. “ಸರಿ, ಹಾಗಿದ್ದರೆ 'ಯೂಶಲ್‌' ಮತ್ತು 'ಕಾಲಿಬ್‌' ಇವರ ಹೊರತು ಈ ಜನಾಂಗದ 
ಪ್ರಾಯಕ್ಕೆ ಬಂದ ಪುರುಷರ ಪೈಕಿ ಯಾರೊಬ್ಬನೂ ಆ ಭೂಭಾಗದೊಳಗೆ ಪ್ರವೇಶಿಸಲಾರ, ಈ ಜನಾಂಗವು ನಲ್ಕತ್ತು ವರ್ಷಗಳವರೆಗೂ 
ಗೊತ್ತುಗುರಿಯಿಲ್ಲದೆ ಅಲೆದಾಡುತ್ತಿರುವುದು. 20 ವರ್ಷಕ್ಕಿಂತ ಮೇಲಿನವರೆಲ್ಲ ಸತ್ತು ಹೋಗಿ ಹೊಸ ಪೀಳಿಗೆಯು ಪ್ರಾಯಕ್ಕೆ ಬಂದಾಗ 
ಅವರಿಗೆ ಫೆಲೆಸ್ತೀನನ್ನು - ಗೆದ್ದುಕೊಳ್ಳಲು ಅವಕಾಶ ನೀಡಲಾಗುವುದು” ಎಂಬ ತೀರ್ಮಾನವಾಯಿತು. ದೇವ ತೀರ್ಮಾನದ ಪ್ರಕಾರ 
ಬನೀಇಸ್ರಾಈಲರಿಗೆ 'ಫಾರಾನ್‌' ಮರುಭೂಮಿಯಿಂದ ಜೋರ್ಡಾನಿಗೆ ತಲುಪಲು 38 ವರ್ಷ ತಾಗಿತು. ಈ ಅವಧಿಯಲ್ಲಿ ಈಜಿಪ್ಸಿನಿಂದ 
ಹೊರಡುವಾಗ ಯೌವನಾವಸ್ಥೆಯಲ್ಲಿದ್ದವರೆಲ್ಲ ಸತ್ತುಹೋದರು. ಜೋರ್ಡಾನನ್ನು ಜಯಿಸಿಕೊಂಡ ಬಳಿಕ ಹ. ಮೂಸಾರೂ(ಲ) 
ನಿಧನರಾದರು. ಅನಂತರ 'ಯೂಶಲ್‌ ಬಿನ್‌ ನೂನ್‌'ರ ಖಿಲಾಫತ್‌ ಕಾಲದಲ್ಲಿ ಬನೀಣಸ್ರಾಈಲರು ಫೆಲೆಸ್ತೀನನ್ನು ಗೆದ್ದುಕೊಳ್ಳಲು 
ಅರ್ಹರಾದರು. 

47. ಇಲ್ಲಿ ವಿಷಯ ಪರಂಪರೆಯನ್ನು ಗಮನಿಸುವಾಗ ಈ ಘಟನೆಯನ್ನು ವಿವರಿಸಿ ಹೇಳುವ ಉದ್ದೇಶವು ಸ್ಪಷ್ಟವಾಗಿ 
ತಿಳಿಯುತ್ತದೆ. ಈ ಕಥೆಯಲ್ಲಿ ಬನೀಇಸ್ರಾಈಲರೊಡನೆ, "ಹ. ಮೂಸಾರ(ಬ) ಕಾಲದಲ್ಲಿ ನೀವು ಅವಿಧೇಯತೆ, ಆಜ್ಜೋಲ್ಲಂಘನೆ 
ಮತ್ತು ಭೀರುತನದೊಂದಿಗೆ ವರ್ತಿಸಿದುದಕ್ಕಾಗಿ ಯಾವ ತರದ ಶಿಕ್ಷೆಯನ್ನು ಅನುಭವಿಸ! ಬೇಕಾಯಿತೋ ಅದಕ್ಕಿಂತಲೂ ಎಷ್ಟೋ 
ಪಟ್ಟು ಹೆಚ್ಚು ಘೋರ" ಶಿಕ್ಷೆಯು ಪ್ರವಾದಿ ಮುಹಮ್ಮದ್‌ರೊಂದಿಗೆ(ಸ) ಬಂಡಾಯ ನೀತಿಯಿಂದ ವರ್ತಿಸಿದ ಫಲವಾಗಿ ನಿಮಗೆ 
ಸಿಕ್ಕಿಯೇ ತೀರುವುದು" ಎಂದು ಹೇಳಲುದ್ದೇಶಿಸಲಾಗಿದೆ. 

48. ಅರ್ಥಾತ್‌- ನಿನ್ನ ಬಲಿದಾನವು ಸ್ವೀಕಾರವಾಗದಿದ್ದೆರೆ ಅದು ನನ್ನ ತಪ್ಪಿನಿಂದಲ್ಲ, ನಿನ್ನಲ್ಲಿ ದೇವಭಕ್ತಿಯಿಲ್ಲದಿದ್ದುದೇ 
ಇದಕ್ಕೆ ಕಾರಣ. ಆದುದರಿಂದ ನನ್ನನ್ನು ಕೊಲ್ಲುವುದರ ಬದಲಿಗೆ ನೀನು ನಿನ್ನಲ್ಲೇ ಧರ್ಮನಿಷ್ಠೆಯನ್ನುಂಟು ಮಾಡಿಕೊಳ್ಳಲು ಯೋಚಿಸು. 

49. ಇದರ ಅರ್ಥ, ನೀನು ನನ್ನನ್ನು ವಧಿಸಲು ಬಂದಾಗ ನಾನು ಕೈಕಟ್ಟಿ ಶಿರಬಾಗಿ ವದೆಯಾಗಲು ನಿನ್ನ ಮುಂದೆ ಕೂತು 
ಬಿಡುವೆನೆಂದಲ್ಲ. ನೀನು ನನ್ನನ್ನು ಕೊಲೆ ಮಾಡುತ್ತೀಯಾದರೆ ಅದು ನಿನ್ನಿಷ್ಟ. ಆದರೆ ನನಗೆ ನಿನ್ನನ್ನು ವಧಿಸಬೇಕೆಂಬ ಇಚ್ಛೆ ಇಲ್ಲ. 
ನೀನು ನನ್ನನ್ನು ಕೊಲೆ ಮಾಡಲಿಕ್ಕೆ ಬೇಕಾದ ಸಂಚುಗಳನ್ನೂ ಸಿದ್ಧತೆಗಳನ್ನೂ ಮಾಡುತ್ತೀಯಾದರೆ ಅದು ನಿನ್ನಿಷ್ಟ. ಆದರೆ ನೀನು 
ನನ್ನನ್ನು ಕೊಲೆ ಮಾಡುವ ಪ್ರಯತ್ನದಲ್ಲಿರುವುದನ್ನು ತಿಳಿದ ಬಳಿಕವೂ ನಾನು, ಅದಕ್ಕಿಂತ ಮೊದಲು ನಿನ್ನನ್ನೇ ಕೊಂದು ಬಿಡಬೇಕೆಂಬ 
ಪ್ರಯತ್ನ ಮಾಡಲಾರೆ ಎಂದರ್ಥ. ತನ್ನನ್ನು ತಾನೇ ಕೊಲೆಗಡುಕನ ವಶಕ್ಕೆ ಒಪ್ಪಸುವುದಾಗಲೀ, ಅನ್ಮಾಯದ ಆಕ್ರಮಣವನ್ನು ಪ್ರತಿರೋಧಿಸ 
ದಿರುವುದಾಗಲಿ ಪುಣ್ಯ ಕಾರ್ಯವಲ್ಲ. ಆದರೆ ಒಬ್ಬನು ತನ್ನನ್ನು ಕೊಲೆ 'ಮಾಡಲು ಹೊಂಚು ಹಾಕುತ್ತಿದ್ದಾನೆಂದು ತಿಳಿದಾಗಲೂ ತಾನು 
ಅವನನ್ನು ವಧಿಸುವ ಯೋಚನೆ ಮಾಡದೆ ಆಕ್ರಮಣದ ಆರಂಭ ಅವನಿಂದಲೇ ಆಗಲಿ, ನನ್ನಿಂದಾಗುವುದು ಬೇಡ ಎಂದು ಭಾವಿಸುವುದು 
ಪುಣ್ಯ ಕಾರ್ಯವೆಂಬುದನ್ನು ತಿಳಿದಿರಬೇಕು. ಆದಮ್‌ರ(ಲ) ಆ ಸುಪುತ್ರ ಹೇಳಿದ ಪ್ರಸ್ತುತ ಮಾತುಗಳ ಅರ್ಥ ಇದೇ ಆಗಿದೆ. 


ಕಾಂಡ -6 


5. ಅಲ್‌ ಮಾಇದಃ 353 


7 72 9 وید ے رو ےد‎ 22 A 
FROG سوج‎ ALAS ES Us 1 Eas 


ER 2 ANT 2, ES 


BMH RIES GL GI SANS 


ನಿನ್ನ ಪಾಪಗಳನ್ನು -ನೀನೇ ಶೇಖರಿಸಿಕೊಂಡು್‌ ನೀನು ನರಕವಾಸಿಯಾಗಿ ಬಿಡಬೇಕು ಎಂದು ನಾನು 
ಬಯಸುತ್ತೇನೆ. ಅನ್ಮಾಯಗಾರರ ಅನ್ಯಾಯಕ್ಕೆ ಇದೇ ಪ್ರತಿಫಲ" ಎಂದು ಉತ್ತರ ಕೊಟ್ಟನು. ಕೊನೆಗೆ ಅವನ 
ಭ್ರಷ್ಟ ಚಿತ್ತವು ತನ್ನ ಸಹೋದರನ ವಧೆಯನ್ನು ಅವನಿಗೆ ಸುಗಮವಾಗಿಸಿತು 'ಮತ್ತು ಅವನು ಇವನನ್ನು ವಧಿಸಿ 
ನಷ್ಟ ಹೊಂದುವವರೊಂದಿಗೆ ಸೇರಿ ಹೋದನು. ಅನಂತರ ಅಲ್ಲಾಹನು ಒಂದು ಕಾಗೆಯನ್ನು ಕಳುಹಿಸಿದನು. 
ಅದು ಅವನ ಸಹೋದರನ ಮೃತ ಶರೀರವನ್ನು ಹೇಗೆ ಮರೆಸುವುದೆಂಬುದನ್ನು ತೋರಿಸಿಕೊಡಲಿಕ್ಕಾಗಿ ನೆಲವನ್ನು 
ಅಗೆಯ ತೊಡಗಿತು. ಇದನ್ನು ಕಂಡು ಅವನು, "ಓ ನನ್ನ ದುರದೃಪ್ಟವೇ! ನನ್ನ ಸಹೋದರನ ಶವವನ್ನು 
ಮರೆಸುವ ಉಪಾಯ ಕಂಡು ಕೊಳ್ಳಲು ಈ ಕಾಗೆಯಂತೆಯೂ ನಾನು ಆಗಲಿಲ್ಲವಲ್ಲ!"' ಎಂದನು. ಅನಂತರ 
ಅವನು ಮಾಡಿದ ಕೃತ್ಯಕ್ಕಾಗಿ ತುಂಬಾ ಪಶ್ಚಾತ್ತಾಪ ಪಟ್ಟನು. 


50. ಅರ್ಥಾತ್‌- ನಾವಿಬ್ಬರೂ ಒಬ್ಬರನ್ನೊಬ್ಬರು ವಧಿಸುವ ಪ್ರಯತ್ನ ಮಾಡಿ ಇಬ್ಬರೂ ಪಾಪಿಗಳಾಗುವ ಬದಲಿಗೆ ಇಬ್ಬರ 
ಪಾಪಗಳೂ ನಿನ್ನೊಬ್ಬನ ಪಾಲಿಗೆ ಸೇರುವುದು ಲೇಸೆಂದು ನಾನು ಬಾವಿಸುತ್ತೇನೆ. ನೀನು ನನ್ನನ್ನು ವಧಿಸಲು ಮುಂದಾಗುವುದರ ಪಾಪ 
ಮತ್ತು ನನ್ನ ಪ್ರಾಣವನ್ನು ಕಾಪಾಡಿಕೊಳ್ಳಲು ಮಾಡುವ ಪ್ರಯತ್ನದಲ್ಲಿ ನನ್ನ ಕೈಯಿಂದ ನಿನಗುಂಟಾಗುವ ಹಾನಿಯ ಪಾಪ ಇವೆರಡೂ 
ನಿನ್ನೊಬ್ಬನ ಪಾಲಿಗೇ ಇರಲಿ. 

51. ಹೀಗೆ ಅಲ್ಲಾಹನು ಒಂದು ಕಾಗೆಯ ಮೂಲಕ ಹ. ಆದಮ್‌ರ(ಅ) ಆ ಕರ್ಮಭ್ರಷ್ಟ ಪುತ್ರನಿಗೆ ಅವನ ಅಜ್ಞಾನ ಹಾಗೂ 
ತಿಳಿಗೇಡಿತನದ ಬಗ್ಗೆ ಎಚ್ಚರಿಕೆ ನೀಡಿದನು. ಅವನಿಗೆ ತನ್ನ ಬ್ರಷ್ಟಚಿತ್ತದ ಕಡೆಗೆ ಗಮನಿಸುವ ಸಂದರ್ಭ ಸಿಕ್ಕಿದಾಗ ಅವನಿಗೆ ಆದ 
ಪರಿತಾಪವು-ಶವವನ್ನು ಮರೆಸುವ ವಿಷಯದಲ್ಲಿ ತಾನು ಒಂದು ಕಾಗೆಗಿಂತಲೂ ಹಿಂದುಳಿದು ಬಿಟ್ಟೆ ಎಂಬಷ್ಟಕ್ಕೇ ಸೀಮಿತವಾಗಿರಲಿಲ್ಲ. 
ತನ್ನ ಸಹೋದರನ ಕೊಲೆ ಮಾಡಿ ತಾನೆಷ್ಟು ದೊಡ್ಡ ತಿಡಿಗೇಡಿತನವನ್ನು ಪ್ರಕಟಿಸಿ ಬಿಟ್ಟೆನೆಂದೂ ಅವನಿಗೆ ಮನವರಿಕೆಯಾಯಿತು. 
"ತಾನು ಮಾಡಿದ ಕೃತ್ಯಕ್ಕಾಗಿ ತುಂಬಾ ಪಶ್ಚಾತ್ತಾಪ ಪಟ್ಟನು” ಎಂಬ ನಂತರದ ಮಾತು ಇದನ್ನು ರುಜು ಪಡಿಸುತ್ತದೆ. 

52. ಯಹೂದಿಯರು ಪ್ರವಾದಿವರ್ಯರನ್ನೂ(ಸ) ಅವರ ಸಹಾಬಿ(ಸಂಗಾತಿ)ಗಳನ್ನೂ ಕೊಲೆ ಮಾಡಲಿಕ್ಕಾಗಿ ಹೂಡಿದ್ದ ಸಂಚಿನ 
ಬಗ್ಗೆ ಅವರನ್ನು ಖಂಡಿಸಲಿಕ್ಕಾಗಿ ಇಲ್ಲಿ ಈ ವೃತ್ತಾಂತವನ್ನು ಹೇಳಲಾಗಿದೆ. (ಇದೇ ಅಧ್ಯಾಯದ 30ನೆಯ ಟಿಪ್ಪಣಿಯನ್ನು ನೋಡಿರಿ.) 
ಈ ಎರಡು ಘಟನೆಗಳಿಗೂ ಪರಸ್ಪರ ಸಾಮ್ಯತೆ ಇದೆಯೆಂಬುದು ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಅಲ್ಲಾಹನು ನಿರಕ್ಷರಕುಕ್ಸಿಗಳಾಗಿದ್ದ 
ಅರಬರಿಗೆ ಮಾನ್ಯತೆ ನೀಡಿದ್ದೂ ಹಳೆಯ ಗ್ರಂಥದವರನ್ನು ರದ್ದುಗೊಳಿಸಿದ್ದೂ ಆ ಕಡೆ ಧರ್ಮನಿಷ್ಠೆಯಿದ್ದ ಕಾರಣದಿಂದಲೂ ಈ ಕಡೆ 
ಧರ್ಮನಿಷ್ಠೆ ಇಲ್ಲದಿದ್ದ ಕಾರಣದಿಂದಲೂ ಆಗಿತ್ತು. ಧಿಕ್ಕರಿಸಲ್ಪಟ್ಟ ಇವರು ತಮಗೊದಗಿದ ಧಿಕ್ಕಾರಕ್ಕೇನು ಕಾರಣವೆಂದು ಯೋಚಿಸಿ, 
ಅದನ್ನು ನಿವಾರಿಸಿಕೊಳ್ಳಲು ಪ್ರಯತ್ನಿಸುವ ಬದಲಿಗೆ ಆದಮರ ಆ ಕರ್ಮಭ್ರಷ್ಟ ಪುತ್ರನು ಸಿಲುಕಿದ್ದಂತಹ ತಿಳಿಗೇಡಿತನದಲ್ಲೀ ಸಿಕ್ಕಿಬಿದ್ದರು. 
ಅವನಂತೆಯೇ ಇವರು ಮಾನ್ಯರಾಗಿದ್ದ ಜನರನ್ನು ವಧಿಸಲುದ್ಭುಕ್ತರಾದರು. ಇಂತಹ ದುರ್ವರ್ತನೆಗಳ ಮೂಲಕ ಅಲ್ಲಾಹನನ್ನು ಇವರು 
ಮೆಚ್ಚಿಸಲಾರರೆಂಬುದಂತೂ ವ್ಯಕ್ತವಾಗಿತ್ತು. ನಿಜವಾಗಿ ಇದು ಇವರನ್ನು ಇನ್ನಷ್ಟು ಹೆಚ್ಚು ಧಿಕ್ಕರಿಸಲ್ಪಟ್ಟಿವರನ್ನಾಗಿ ಮಾಡಿತು. 


ಕಾಂಡ-6 


3 


BA 


೨%» 


2454S 274%‏ ک0 0ت مو دو ہے 7 
ELSES‏ يصلبوَا اذ 5g RES‏ جْلهُم ون خْلا MSDS‏ 


)32( ಈ ಕಾರಣದಿಂದಲೇ ہہ"‎ ಮಾನವನ ಕೊಲೆಯ ಬದಲಿಗೆ ಅಥವಾ ಭೂಮಿಯಲ್ಲಿ 
ಕ್ಲೋಭೆಯನ್ನುಂಟು ಮಾಡುವ ಕಾರಣಕ್ಕಾಗಿ ಹೊರತು ಯಾರಾದರೂ ಒಬ್ಬ ಮನುಷ್ಯನನ್ನು ವಧಿಸಿದರೆ ಅವನು 
ಸಕಲ ಮಾನವ ಕೋಟಿಯನ್ನೇ ವಧಿಸಿದಂತೆ ಮತ್ತು ಒಬ್ಬನು ಇನ್ನೊಬ್ಬನಿಗೆ ಜೀವದಾನ ಮಾಡಿದರೆ ಅವನು 
ಸಕಲ ಮಾನವ ಕೋಟಿಗೆ ಜೀವದಾನ ಮಾಡಿದಂತೆ" ಎಂಬ ಆದೇಶವನ್ನು ನಾವು ಬನೀಣಸ್ರಾಈಲರಿಗೆ 
ವಿಧಿಸಿದ್ದೆವು ಆದರೆ ನಮ್ಮ ಸಂದೇಶವಾಹಕರು ಸುವ್ಯಕ್ತ ಆದೇಶಗಳ "ಸಹಿತ ಅವರ ಬಳಿಗೆ ನಿರಂತರ 
ಬಂದುಕೊಂಡಿದ್ದರೂ ಅವರಲ್ಲಿ ಹೆಚ್ಚಿನವರು ಭೂಮಿಯಲ್ಲಿ ಅತಿರೇಕವೆಸೆಗುವವರಾಗಿದ್ದಾರೆ. 

(33-34) ಅಲ್ಲಾಹ್‌ ಹಾಗೂ ಅವನ ಸಂದೇಶವಾಹಕರ ವಿರುದ್ಧ ಸಮರ ಹೂಡುವವರಿಗೆ ಮತ್ತು 


53. ಈ ಲೋಕದಲ್ಲಿ ಮಾನವ ಅಸ್ತಿತ್ವದ ಉಳಿವು ಪ್ರತಿಯೊಬ್ಬನ ಮನದಲ್ಲಿ ಮಾನವ ಪ್ರಾಣಗಳ ಬಗ್ಗೆ ಗೌರವಭಾವವಿರುವುದನ್ನೂ 
ಜೀವನದ ಉಳಿವು ಮತ್ತು ರಕ್ಷೆಗಳಿಗೆ ಪರಸ್ಪರ ಸಹಕಾರ ಭಾವನೆ ಇರುವುದನ್ನೂ ಅವಲಂಬಿಸಿದೆ. ಅನ್ಯಾಯವಾಗಿ ಇತರರ ಪ್ರಾಣಹರಣ 
ಮಾಡುವವನು ಆ ಮೂಲಕ ಕೇವಲ ಒಬ್ಬನ ಮೇಲೆ ಮಾತ್ರ ಅನ್ಯಾಯವೆಸಗುವುದಲ್ಲ. ತನ್ನಲ್ಲಿ ಮಾನವ ಜೀವಗಳ ಬಗ್ಗೆ ಯಾವುದೇ 
ಗೌರವಭಾವ, ಸಹಾನುಭೂತಿಗಳಿಲ್ಲವೆಂಬುದನ್ನು ಅವನು ಸಾಬೀತುಪಡಿಸುತ್ತಾನೆ. ಆದುದರಿಂದ ಅವನು ಇಡೀ ಮಾನವ ಕೋಟಿಯ 
ಶತ್ರು. ಏಕೆಂದರೆ ಅವನಲ್ಲಿ ಇರುವಂತಹ ದುರ್ಗುಣವು ಎಲ್ಲ ಮನುಷ್ಯರಲ್ಲಿದ್ದು ಬಿಟ್ಟಲ್ಲಿ ಇಡೀ ಮಾನವ ಕೋಟಿಯೇ 
ನಶಿಸಿಹೋಗುವುದು. ಇದಕ್ಕೆ ವ್ಯತಿರಿಕ್ತವಾಗಿ ಯಾರು ಮಾನವ ಜೀವನವನ್ನು ಸೆಲೆ ನಿಲ್ಲಿಸಲಿಕ್ಕಾಗಿ ಸಹಾಯ ಮಾಡುವನೋ ಅವನು 
ಸಕಲ ಮಾನವತೆಯ ಸಹಾಯಕ. ಏಕೆಂದರೆ ಇಡೀ ಮಾನವ ಕೋಟಿಯ ಉಳಿವು ಅವನಲ್ಲಿರುವಂತಹ ಈ ಗುಣವಿಶೇಷವನ್ನೇ 
ಅವಲಂಬಿಸಿಕೊಂಡಿದೆ. 

54. ಅರ್ಥಾತ್‌- ಬನೀಇಸ್ರಾಈಲ್‌ರಲ್ಲಿ ಹ. ಆದಮ್‌ರ(ಅ) ಆ ಅಕ್ರಮಿ ಪುತ್ರನಲ್ಲಿದ್ದಂತಹ ಗುಣಗಳ ಛಾಯೆಯೇ ಕಂಡು 
ಬರುತ್ತಿತ್ತು. ಆದುದರಿಂದ ಅಲ್ಲಾಹನು ಅವರಿಗೆ ಪ್ರಾಣಹರಣದಿಂದ ದೂರವಿರಲು ತಾಕೀತು ಮಾಡಿದ್ದನು ಮತ್ತು ಈ ಪದಗಳು 
ಅವನ ಅಧ್ಯಾದೇಶದಲ್ಲಿ ಲಿಖಿತಗೊಂಡಿದ್ದುವು. ಆದರೆ ಇಂದು ನಮಗೆ ಲಭ್ಯವಿರುವ ಬೈಬಲಿನಲ್ಲಿ ಆ ಮಾತುಗಳು ಇಲ್ಲದಿರುವುದು 
ಅತ್ಯಂತ 'ಖೇದಕರವಾಗಿದೆ. ಆದರೂ ತಲ್ಮೂದಿನಲ್ಲಿ ಇದರ ಪ್ರಸ್ತಾಪವಿದೆ. "ಇಸ್ರಾಈಲರ ಒಬ್ಬನನ್ನು ವಧಿಸಿದರೆ, ಅಲ್ಲಾಹನ 
ಗ್ರಂಥದ ಪ್ರಕಾರ ಆ ಮೂಲಕ ಅವನು ಸಕಲ ಲೋಕವನ್ನು ವಧಿಸಿದಂತಾಗುವುದು ಮತ್ತು ಇಸ್ರಾಈಲರ ಒಂದು ಪ್ರಾಣವನ್ನು 
ರಕ್ಷಿಸಿದರೆ ಅಲ್ಲಾಹನ ದೃಷ್ಟಿಯಲ್ಲಿ ಇಡೀ ಲೋಕವನ್ನು ರಕ್ಷಿಸಿದಂತಾಗುವುದು" ಎಂದು ಹೇಳಲಾಗಿದೆ. ಯಾವುದಾದರೊಂದು 
ಕೊಲೆಯ ವ್ಯಾಜ್ಯದಲ್ಲಿ ಓರ್ವನು ಸಾಕ್ಲಿ ಹೇಳಲು ಬಂದಾಗ ಬನೀಇಸ್ರಾಈಲರ ನ್ಯಾಯಾಧೀಶರು ಆ ಗಂಭೀರ ವಿಷಯದಲ್ಲಿ 
ಸಾಕ್ಷಿಗಾರನಿಗೆ ಅವನ ಹೊಣೆಗಾರಿಕೆಯನ್ನು ನೆನಹಿಸಲಿಕ್ಕಾಗಿ, "ಓರ್ವ ಮಾನವನ ಪ್ರಾಣಹರಣ ಮಾಡಿದವನು ತಾನು ಇಡೀ ಜಗತ್ತಿನ "ا‎ 
ಮಾನವರನ್ನೆಲ್ಲ ಕೊಂದವನೋ ಎಂಬಂತಹ ವಿಚಾರಣೆಯನ್ನು ಎದುರಿಸಲು ಅರ್ಹನು" ಎಂದು ಹೇಳುತ್ತಿ ದ್ದರೆಂದೂ ತಲ್ಮೂದಿನಲ್ಲಿ 
ಇದೆ, 


ಕಾಂಡ-6 


5. ಆಲ್‌ ಮಾಇದಃ 355 


y) ¢ 


ATOLL 

ಕ್ಷೋಭೆಯನ್ನುಂಟು ಮಾಡಲಿಕ್ಕಾಗಿಯೇ ' ಭೂಮಿಯ್‌ ಮೇಲೆ ಶ್ರಮಿಸುತ್ತಿರುವವರಿಗೆ ಇರುವ ಶಿಕ್ಷೆಯು 
ವಧಿಸುವುದು ಅಥವಾ ಶಿಲುಬೆಗೇರಿಸುವುದು ಅಥವಾ ಅವರ ಕೈಯನ್ನೂ ಕಾಲನ್ನೂ ವಿರುದ್ಧ ದಿಕ್ಕುಗಳಿಂದ ಕಡಿದು 
'| ಹಾಕುವುದು ಅಥವಾ ಅವರನ್ನು ಗಡೀಪಾರು ಮಾಡುವುದು ಆಗಿರುತ್ತದೆ. ಇದು ಇಹಲೋಕದಲ್ಲಿ ಅವರಿಗಿರುವ 
ಅಪಮಾನ. ಪರಲೋಕದಲ್ಲಿ ಅವರಿಗೆ ಇದಕ್ಕಿಂತಲೂ ಕಠಿಣ ود‎ ಕಾದಿದೆ. ಆದರೆ ನಿಮ್ಮ ನಿಯಂತ್ರಣಕ್ಕೆ 
ಬರುವುದಕ್ಕೆ ಮುಂಚೆಯೇ ಪಶ್ನಾತ್ತಾಪ ಪಟ್ಟು ಮರಳಿದವರ ಬಗ್ಗೆ ಅಲ್ಲಾಹ್‌ ಕ್ಲಮಾಶೀಲನೂ ಕರುಣಾನಿಧಿಯೂ 
ಆಗಿರುತ್ತಾನೆಂಬುದು ನಿಮಗೆ ತಿಳಿದಿರಬೇಕು." 

(35-37 ಓ ಸತ್ಮವಿಶ್ವಾಸಿಗಳೊ ಅಲ್ಲಾಹನನ್ನು ಭಯಪಡಿರಿ. ಅವನ ಸಾಮೊಪ್ಕದ ಸಾಧನವನ್ನು 
ಹುಡುಕಿರಿ* ಮತ್ತು ಅವನ ಮಾರ್ಗದಲ್ಲಿ ಹೋರಾಡಿರಿ” ನಿಮಗೆ ವಿಜಯ ಪ್ರಾಪ್ತಿಯಾಗಲೂಬಹುದು. 


55. ಇಲ್ಲಿ ಭೂಮಿ ಎಂದರೆ ہہ‎ ಮೂ ರಾಷ್ಟ್ರವು ಶಾಂತಿ ಸಮಾಧಾನಗಳನ್ನು ಸ್ಥಾಪಿಸುವ ಹೊಣೆ ಹೊತ್ತಿರುವಂತಹ ಭೂಭಾಗ, 
ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರೊಡನೆ ಸಮರ ಹೂಡುವುದೆಂದರೆ ಇಸ್ಲಾಮೊ ಸರಕಾರವು ದೇಶದಲ್ಲಿ ಸ್ಥಾಪಿಸಿರುವ 
ಸದ್ದ್ಯವಸ್ಥೆಗೆ ವಿರುದ್ಧ ಸಮರ ಹೂಡುವುದು. ಇಸ್ಲಾಮೊ ಕರ್ಮಶಾಸ್ತ್ರಜ್ನರ ಅಭಿಪ್ರಾಯ ಪ್ರಕಾರ ಶಸ್ತ್ರಧಾರಿಗಳಾಗಿ ಗುಂಪುಕಟ್ಟಿ 
ದರೋಡೆ ಮತ್ತು ವಿಧ್ವಂಸಕ ಕೃತ್ಯ ಮಾಡುವವರು ಮತ್ತು ಕೊಳ್ಳೆ ಹೊಡೆಯುವವರು. 

56. ಇಲ್ಲಿ 'ಕಾರೀ(ನ್ಯಾಯಾಧೀಶ) ಅಥವಾ ಆಯಾ ಕಾಲದ 'ಇಮಾಮ್‌'(ನಾಯಕ) ತನ್ನ 'ಇಜ್ಜಿಹಾದ್‌'(ಪಕ್ಟಅಭಿಪ್ರಾಯ)ನಂತೆ 
ಅಪರಾಧಿಗೆ ಅವನ ಅಪರಾಧಕ್ಕನುಗುಣವಾದ ہان‎ ಕೊಡಲು ಸಹಾಯಕವಾಗುವಂತೆ ಈ ವಿವಿಧ ಶಿಕ್ಷೆಗಳನ್ನು ಸ್ಥೂಲವಾಗಿ 
ಹೆಸರಿಸಲಾಗಿದೆ. ಒಬ್ಬ ವ್ಯಕ್ತಿ ಇಸ್ಲಾಮೊ ರಾಷ್ಟ್ರದೊಳಗೆ ವಾಸಿಸಿಕೊಂಡಿದ್ದು, ಇಸ್ಲಾಮೊ ವ್ಯವಸ್ಥೆಯನ್ನು ಬುಡಮೇಲುಗೊಳಿಸುವ 
ಪ್ರಯತ್ನ ಮಾಡುವುದು ಅಕ್ಷಮ್ಮ ಅಪರಾಧವೆಂದೂ ಈ ಅಪರಾಧಕ್ಕೆ ಇಲ್ಲಿ ಹೇಳಲಾಗಿರುವ ಕಠಿಣ ಶಿಕ್ಲೆಗಳ ಪೈಕಿ ಯಾವುದನ್ನೂ 
ವಿಧಿಸಬಹುದೆಂದೂ ತೋರಿಸಿಕೊಡುವುದೇ ಇದೆರ ಉದ್ದೇಶವಾಗಿದೆ. 

57. ಅರ್ಥಾತ್‌- ಅವರು ಗೊಂದಲವನ್ನುಂಟು ಮಾಡುವ ಪ್ರಯತ್ನವನ್ನು ಕೈ ಬಿಟ್ಟಿದ್ದರೆ ಮತ್ತು ಸದ್ವ್ಯವಸ್ಥೆಯನ್ನು 
ಹಾಳುಮಾಡುವ ಇಲ್ಲವೆ ಅದನ್ನು ಬುಡಮೇಲುಗೊಳಿಸುವ ಪ್ರಯತ್ನವನ್ನು ಬಿಟ್ಟುಬಿಟ್ಟಿದ್ದರೆ ಹಾಗೂ ಅವರ ಅನಂತರದ 
ವರ್ತನೆಯಿಂದ ಅವರು ಶಾಂತಿಪ್ರಿಯರೂ ಕಾನೂನಿಗೆ ವಿಧೇಯರೂ ನೀತಿವಂತರೂ ಸದಾಚಾರಿಗಳೂ ಆಗಿರುವರೆಂದು ಸಾಬೀತಾದರೆ, 
ಆ ಬಳಿಕ ಅವರಿಂದ ಹಿಂದೆ ಸಂಭವಿಸಿ ಹೋಗಿದ್ದ ಅಪರಾಧಗಳು ಪುನಃ ತಲೆದೋರದಿದ್ದರೆ, ಮೇಲೆ ಹೇಳಿದ ಶಿಕ್ಲೆಗಳ ಪೈಕಿ ಯಾವ 
ಶಿಕ್ಷೆಯನ್ನೂ ಅವರಿಗೆ ವಿಧಿಸಲಾಗದು. ಆದರೆ, ಅವರು ಜನರ ಹಕ್ಕುಗಳನ್ನು ಕಸಿದುಕೊಂಡಿದ್ದರೆ ಅದು ಇದರಿಂದ, ಪರಿಹಾರವಾಗಲಾರದು. 
ಉದಾ: ಅವರು ಯಾರನ್ನಾದರೂ ವಧಿಸಿದ್ದರೆ ಅಥವಾ ಇತರರ ಸೊತ್ತನ್ನು ಅಪಹರಿಸಿದ್ದರೆ ಅಥವಾ ಜನರ ಪ್ರಾಣ ಮತ್ತು ಸೊತ್ತುಗಳಿಗೆ 
ಹಾನಿಯುಂಟು ಮಾಡಿದ್ದರೆ, ಆ ಅಪರಾಧಕ್ಕಾಗಿ ಕ್ರಿಮಿನಲ್‌ ಮೊಕದ್ದಮೆಯನ್ನು ಹೂಡಲಾಗುವುದು. ಆದರೆ ಅವರು ಬಂಡಾಯ, ದ್ರೋಹ 
ಹಾಗೂ ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರ ವಿರುದ್ಧ ನಡೆಸಿದ ಹೋರಾಟಕ್ಕಾಗಿ ಯಾವ ಮೊಕದ್ದಮೆಯನ್ನೂ ಹೂಡಲಾಗದು. 

58. ಅರ್ಥಾತ್‌- ಅಲ್ಲಾಹನ ಸಾಮೊಪ್ಮ ಹೊಂದಲು ಹಾಗೂ ಅವನ ಸಂಪ್ರೀತಿ ಪಡೆಯಲು ಸಹಾಯಕವಾದ ಸಕಲ ಸಾಧನ 
ವಿಧಾನಗಳನ್ನೂ ಅರಸುತ್ತಲೇ ಇರಿ. 

59. ಮೂಲದಲ್ಲಿ 'ಜಾಹಿದೂ' ಎಂಬ ಪದವನ್ನು ಬಳಸಲಾಗಿದೆ. ಅದರ ಅರ್ಥವು ಕೇವಲ 'ಪರಿಶ್ರಮಿಸಿರಿ' ಎಂಬ ಪದದಿಂದ 
ಪೂರ್ಣಗೊಳ್ಳುವುದಿಲ್ಲ. ಅದರಲ್ಲಿ ಮುಖ್ಯ; ವಾಗಿ ಹೋರಾಟವೆಂಬ ಅರ್ಥ ಒಳಗೊಂಡಿದೆ. ಅಂದರೆ ಯಾವ ಶಕ್ತಿಗಳೆಲ್ಲ ಅಲ್ಲಾಹನ 


ಕಾಂಡ -6 


36 ಕುರ್‌ಆನ್‌ ವ್ಯಾಖ್ಯಾನ 


1 تقو 0 


$೬ 


ತೆ‏ کن 


ಈ ٦ 2 pa 1 7‏ سس کے Ne‏ > و 
ہی ಪೂ‏ ئ0 iy‏ 0 


723,0077 ನೀತಿಯನ್ನು ಕೈಗೊಂಡವರ ವಶದಲ್ಲಿ ಭೂಮಿಯ ಸಕಲ ಸಂಪತ್ತೂ ಅದರೊಂದಿಗೆ ಮತ್ತೂ 
ಅಷ್ಟೇ ಇದ್ದರೂ ಅವರು ಅದನ್ನೆಲ್ಲ ಪ್ರಾಯಶ್ಚಿತ್ತ ರೂಪದಲ್ಲಿ ಕೊಟ್ಟು ಪುನರುತ್ನಾನ ದಿನದ ಯಾತನೆಯಿಂದ 
ತಖಪ್ಪಿಸಿಕೊಳ್ಳಲಿಚ್ಛಿಸಿದರೂ ಅವರಿಂದ ಅದು ಸ್ವೀಕೃತವಾಗಲಾರದು ಮತ್ತು ಅವರಿಗೆ ವೇದನಾಯುಕ್ತ ಯಾತನೆ 
ಸಿಕ್ಕಿಯೇ ತೀರುವುದು. ಅವರು ನರಕಾಗ್ನಿಯಿಂದ ಓಡಿಹೋಗಬೇಕೆಂದು ಇಚ್ಛಿಸುವರು. ಆದರೆ, ಅವರಿಗೆ ಹೊರ 
ಬರಲು ಸಾಧ್ಯವಾಗದು. ಅವರಿಗೆ ಶಾಶ್ವತವಾದ ಯಾತನೆ ಕೊಡಲಾಗುವುದು. 

(38-40) ಕಳ್ಳತನ ಮಾಡಿದವನ ಮತ್ತು ಕಳ್ಳತನ ಮಾಡಿದವಳ ಕೈಗಳನ್ನು ಕಡಿದು ಬಿಡಿರಿ. ಇದು ಅವರ 


ಮಾರ್ಗದಲ್ಲಿ ತಡೆಯಾಗಿ ನಿಂತು, ನಿಮ್ಮನ್ನು ಅಲ್ಲಾಹನ ಇಚ್ಛೆಯಂತೆ ನಡೆಯುವುದರಿಂದ ತಡೆಯುತ್ತಿವೆಯೋ, ಅವನ ಮಾರ್ಗದಿಂದ 
ದೂರ ಸರಿಸಲು ಪ್ರಯತ್ನಿಸುತ್ತವೋ, ಯಾವ ವಸ್ತುಗಳು ನಿಮ್ಮನ್ನು ಸಂಪೂರ್ಣವಾಗಿ ಅಲ್ಲಾಹನ ದಾಸರಾಗಿರಲು ಬಿಡುವುದಿಲ್ಲವೋ 
ಮತ್ತು ನಿಮ್ಮನ್ನು ನಿಮ್ಮ ದಾಸ ಅಥವಾ ದೇವೇತರರ ದಾಸನನ್ನಾಗಿಸಲು ಒತ್ತಾಯಪಡಿಸುತ್ತವೋ ಅವೆಲ್ಲವುಗಳ ವಿರುದ್ಧ ನಿಮ್ಮ 
ಸಕಲ ಶಕ್ತಿ ಸಾಮರ್ಥ್ಯಗಳನ್ನು ಉಪಯೋಗಿಸಿ ಹೋರಾಟ ನಡೆಸಿರಿ. ಈ ಹೋರಾಟ, ಸನ್ನ ನಿಮಗೆ ಪ್ರೇಯಸ್ಸಿದೆ ಮತ್ತು 
ದೇವಸಾಮೊಪ್ಯವು ಇದನ್ನೇ ಅವಲಂಬಿಸಿದೆ. 

ಹೀಗೆ ಈ ಸೂಕ್ತವು ಓರ್ವ ಸತ್ಯವಿಶ್ವಾಸೀ ದಾಸನಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಚತುರ್ಮುಖೀ ಹೋರಾಟ ನಡೆಸುವ 
ಆದೇಶ ನೀಡುತ್ತದೆ. ಒಂದು ಕಡೆ ಬಹಿಷ್ಕೃತ ಇಬ್‌ಲೀಸ್‌ ಮತ್ತು ಅವನ ಪೈಶಾಚಿಕ ಸೇನೆ ಇದೆ. ಇನ್ನೊಂದೆಡೆ ಮನುಷ್ಕನ ಸ್ವಂತ 
ಚಿತ್ರವೂ ಅದರ ಭ್ರಷ್ಟ ವಿಷಯಾಸಕ್ತಿಗಳೂ ಇವೆ. ಬೇರೊಂದು ಕಡೆ ಅಲ್ಲಾಹನಿಂದ ವಿಮುಖರಾದ ಅನೇಕ ಮಾನವರಿದ್ದು ಮನುಷ್ಯನು 
ಅವರೊಂದಿಗೆ ಹಲವಾರು ತರದ ಸಾಮಾಜಿಕ, ಸಾಂಸ್ಕೃತಿಕ ಆರ್ಥಿಕ ಸಂಬಂಧಗಳನ್ನು ಇರಿಸಿಕೊಂಡಿದ್ದಾನೆ. ಮತ್ತೊಂದೆಡೆ ಅಲ್ಲಾಹನ 
ವಿರುದ್ಧ ಬಂಡಾಯವೆದ್ದು ಮಾನವನನ್ನು ಅಲ್ಲಾಹನ ದಾಸ್ಯ-ಆರಾಧನೆಯ ಬದಲಿಗೆ ಮಿಥ್ಮಾರಾಧನೆಗಳಿಗೆ ಒತ್ತಾಯ ಪಡಿಸುವ ಮಿಥ್ಮ' 
ಧಾರ್ಮಿಕ, ' ಸಾಂಸ್ಕೃತಿಕ ಮತ್ತು ರಾಜಕೀಯ ವ್ಯವಸ್ಥೆಗಳಿವೆ. ಇವೆಲ್ಲವುಗಳ ಆಕ್ರಮಣ ರೀತಿಗಳು ವಿಭಿನ್ನವಾಗಿವೆ. ಆದರೆ ಎಲ್ಲವೂ 
ಅಲ್ಲಾಹನ ಬದಲಿಗೆ ತಮ್ಮ ದಾಸ್ಕ-ಆರಾಧನೆ ಮಾಡಿಸುವ ಒಂದೇ ಕಾರ್ಯವನ್ನು ಮಾಡುತ್ತವೆ. ಇವುಗಳಿಗೆಲ್ಲ ವ್ಯತಿರಿಕ್ತವಾಗಿ 
ಮಾನವನ ನಿಜವಾದ ಪ್ರಗತಿ ಹಾಗೂ ದೇವ ಸಾಮೊಪ್ಯದ ಸ್ವಾನದವರೆಗೆ ಅವನ ಖಏರುವಿಕೆಯು ಸರ್ವಸಂಪೂರ್ಣವಾಗಿ ಅಲ್ಲಾಹನ 
ದಾಸ್ಕ-ಅನುಸರಣೆ ಮತ್ತು ಅಂತರಂಗದಿಂದ ಬಹಿರಂಗದ ವರೆಗೂ ಶುದ್ಧ ದೇವದಾಸನಾಗುವುದನ್ನೇ ಅವಲಂಬಿಸಿದೆ. ಆದುದರಿಂದ 
ಮಾನನನು ತನ್ನ ಇಷ್ಟಾರ್ಥವನ್ನು ಸಿದ್ದಿಸಿಕೊಳ್ಳಃ ಬೇಕಾದರೆ ಆ ಎಲ್ಲಾ ಎದುರಾಳಿ ಶಕ್ತಿಗಳ ವಿರುದ್ಧ ಒಮ್ಮೆಲೆ ಯುದ್ದ ಸಾರಿ, ನಿರಂತರ 
ಹೋಾಟ ನಡೆಸುತ್ತಲೇ ಇದ್ದು ದೇವಮಾರ್ಗದ . ಅಡೆ ತಡೆಗಳನ್ನೆಲ್ಲಾ ದೂರಕ್ಕೆ ತಳ್ಳಿ ಮುಂದೆ ಸಾಗಬೇಕಾಗುತ್ತದೆ. 

60. ಎರಡೂ ಕೈಗಳನಲ್ಲ. ಒಂದು ಕೈಯನ್ನು ಮಾತ್ರ. ಪ್ರಥಮ ಕಳ್ಳತನಕ್ಕೆ ಬಲ ಕೈಯನ್ನು ಕಡಿದು ಹಾಕಲಾಗುವುದು ಎಂಬ 
ಬಗ್ಗೆ ಇಡೀ ಸಮುದಾಯದ ಏಿಕಾಭಿಪ್ರಾಯವಿದೆ. ಕೇವಲ ಅಪ್ರಾಮಾಣಿಕತೆ ಇತ್ಕಾದಿ ಅಪರಾಧಗಳಿಗಾಗಿ ಕೈ ತುಂಡರಿಸಲಾಗದೆಂದು 
ಪ್ರವಾದಿ ವಚನಗಳಿಂದ ತಿಳಿದು ಬರುತ್ತದೆ. ಒಬ್ಬನು ಇನ್ನೊಬ್ಬನ ರಕ್ಷಣೆಯಲ್ಲಿರುವು ಸೊತ್ತನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುವುದನ್ನು 
ಕಳ್ಳತನವೆನ್ನಲಾಗುತ್ತದೆ. 
ಒಂದು ಗುರಾಣಿಯ ಬೆಲೆಗಿಂತ ಕಡಿಮೆ ಬೆಲೆಯ ವಸ್ತುವನ್ನು ಕಳವು ಮಾಡಿದರೆ ಕೈ ತುಂಡರಿಸಲಾಗದೆಂದು ಪ್ರವಾದಿವರ್ಯರು(ಸ) 


ಕಾಂಡ-6 


5. ಅಲ್‌ ಮಾಇದಃ 357 


48 pa PS TAT TE 
AMO EO AOL SAI YOU PO 
$ 


fd 


೨4೨೬ ೨4 رھت دھ_‎ 


EC oP معؤئ و ویَغغ لغ‎ 
ಗಳಿಕೆಯ ಫಲ ಮತ್ತು ಅಲ್ಲಾಹನ ಕಡೆಯಿಂದ ಎಚ್ಚರಿಸುವಂತಹ ಶಿಕ್ಲೆ. ಅಲ್ಲಾಹ್‌ ಮಹಾ ಪ್ರತಾಪಿಯೂ 
ಯುಕ್ತಿಪೂರ್ಣನೂ ಆಗಿರುತ್ತಾನೆ. ಇನ್ನು ಯಾರಾದರೂ ಅನ್ಯಾಯವೆಸಗಿದ ಬಳಿಕ ಪಶ್ಚಾತ್ತಾಪ ಪಟ್ಟು ತನ್ನ 
ವರ್ತನೆಯನ್ನು ಸರಿಪಡಿಸಿಕೊಂಡರೆ, ಅಲ್ಲಾಹನ ಕೃಪಾ ಕಟಾಕ್ಟವು ಮತ್ತೆ ಅವನೆಡೆಗೆ ಒಲಿಯುವುದು."' ಅಲ್ಲಾಹ್‌ 
ಅತಂತ ಕ್ಲಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. ಅಲ್ಲಾಹ್‌ ಭೂಮಿ-ಅಕಾಶಗಳ ಅಧಿಪತಿಯೆಂಬುದನ್ನು 
ನೀವು ತಿಳಿದಿಲ್ಲವೇ? ಅವನು ತಾನಿಚ್ಛಿಸಿದವರನ್ನು ಶಿಕ್ಲಿಸುತ್ತಾನೆ ಮತ್ತು ತನಗಿಷ್ಟ ಬಂದವರನ್ನು ಕ್ಷಮಿಸುತ್ತಾನೆ. 
ಅವನಿಗೆ ಎಲ್ಲ ಅಧಿಕಾರವೂ ಇದೆ. 


ಹೇಳಿರುತ್ತಾರೆ. ಪ್ರವಾದಿಯವರ(ಸ) ಕಾಲದಲ್ಲಿ ಒಂದು ಗುರಾಣಿಯ ಬೆಲೆಯು ಹ. ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ರ(ರ) ವರದಿ ಪ್ರಕಾರ 
ಹತ್ತು ದಿರ್ದಮ್‌ (ಬೆಳ್ಳಿ ನಾಣ್ಕ), ಹ. ಇಬ್ನ್‌ ಉಮರ್‌ರ(ರ) ವರದಿ ಪ್ರಕಾರ ಮೂರು ದಿ್ದಮ್‌, ಹ. ಅನಸ್‌ ಬಿನ್‌ ಮಾಲಿಕ್‌ರ(ರ) 
ವರದಿ ಪ್ರಕಾರ ಐದು ದಿರ್ದಮ್‌, ಹ. ಆಯಿಶಾರ(ರ) ವರದಿ ಪ್ರಕಾರ ಕಾಲು ದೀನಾರ್‌ (ಚಿನ್ನದ ನಾಣ್ಯ) ಆಗಿತ್ತು. ಈ 
ಭಿನ್ನಾಭಿಪ್ರಾಯಗಳ ಕಾರಣದಿಂದಲೇ ಕಳ್ಳತನದ ಕನಿಷ್ಠತಮ ಮಿತಿಯ ಬಗ್ಗೆ ಕರ್ಮಶಾಸ್ತ್ರಜ್ಞರ ನಡುವೆ ಭಿನ್ನಾಭಿಪ್ರಾಯವುಂಟಾಗಿದೆ. 
ಹ. ಇಮಾಮ್‌ ಅಬೂಹನೀಫಾರ(ರ) ಅಭಿಪ್ರಾಯ ಪ್ರಕಾರ ಕಳ್ಳತನದ ಕನಿಪ್ಮ್ಠ ಮಿತಿ ಹತ್ತು ದಿರ್ದಮ್‌. ಹ. ಇಮಾಮ್‌ ಮಾಲಿಕ್‌, 
ಶಾಫಿಈ ಮತ್ತು ಅಹ್ಮದ್‌ರ(ರ) ಪ್ರಕಾರ ಕಾಲು ದೀನಾರ್‌ ಆಗಿದೆ. 

ಕದ್ದ ಅಪರಾಧಕ್ಕೆ ಕೈ ತುಂಡರಿಸುವ ಶಿಕ್ಷೆ ವಿಧಿಸಲಾಗದ ವಸ್ತುಗಳು ಅನೇಕ ಇವೆ. ಉದಾ: 
ಪ್ರವಾದಿವರ್ಯರು(ಸ) ಹೇಳಿರುವಂತೆ ಹಣ್ಣು ಮತ್ತು ತರಕಾರಿಗಳನ್ನು ಕದ್ದ ಅಪರಾಧಕ್ಕಾಗಿ ಕೈ ತುಂಡರಿಸಲಾಗದು. ಆಹಾರವನ್ನು 
ಕದ್ದುದಕ್ಕಾಗಿ ಕರಚ್ಛೇದನವಿಲ್ಲ. مع‎ ವಸ್ತುಗಳ ಕಳವಿಗಾಗಿ ಪ್ರವಾದಿವರ್ಯರ(ಸ) ಕಾಲದಲ್ಲಿ ಕೈ ಕಡಿಯಲಾಗುತ್ತಿರಲಿಲ್ಲವೆಂದು 
ಹ. ಆಯಿಶಾರ(ರ) ಒಂದು ಹದೀಸ್‌ ಇದೆ. ಪಕ್ಷಿಯ ಕಳೆವಿಗಾಗಿ ಕರಚ್ಛೇದನ ಶಿಕ್ಷೆ ಇಲ್ಲವೆಂಬ ಹ. ಅಲೀ ಮತ್ತು ಹ. ಉಸ್ಮಾನ್‌ರ(ರ) 
ತೀರ್ಮಾನದ ಬಗ್ಗೆ ಸಹಾಬಿಗಳಲ್ಲಿ(ರ) ಯಾರೂ ಆಕ್ಲೇಪವೆತ್ತಲಿಲ್ಲ. ಮಾತ್ರವಲ್ಲದೆ ಹ. ಉಮರ್‌ರು(ರ) ಬೈತುಲ್‌ಮಾಲ್‌(ಸರಕಾರಿ 
ಬೊಕ್ಕಸ)ನಿಂದ ಕಳವು -ಮಾಡಿದವನ ಕೈಯನ್ನೂ ಕಡಿದಿರಲಿಲ್ಲ. ಈ ಬಗ್ಗೆ ಸಹಾಬಿಗಳಲ್ಲಿ(ರು ಯಾರೊಬ್ಬರೂ ಆಕ್ಸೇಪವೆತ್ತಿದ 
ಉಲ್ಲೇಖವಿಲ್ಲ. ಇವುಗಳ ಆಧಾರದಲ್ಲಿ ಬೇರೆ ಬೇರೆ ಕರ್ಮಶಾಸ್ತ್ರಜರು ಅನೇಕ ವಸ್ತುಗಳನ್ನು ಕರಚ್ಛೇದನ ಶಿಕ್ಸೆಯಿಂದ 
ವಿರಹಿತಗೊಳಿಸಿದ್ದಾರೆ. ಹ. ಅಬೂ ಹನೀಫಾರ(ರ) ಅಭಿಪ್ರಾಯದಂತೆ ಕಾಯಿಪಲ್ಮ, ಹಣ್ಣು, ಮಾಂಸ, ಅನ್ನ, ಅರಳು ಮಾಡದ 
ಧಾನ್ಯ, ಆಟದ ಹಾಗೂ ಸಂಗೀತದ ಉಪಕರಣಗಳು - ಇವುಗಳ ಕಳ್ಳತನಕ್ಕೆ ಕರಚ್ಛೇದನ وج‎ ಇಲ್ಲ. ಮಾತ್ರವಲ್ಲದೆ ಅವರ ದೃಷ್ಟಿಯಲ್ಲಿ 
ಕಾಡಿನಲ್ಲಿ ಮೇಯುತ್ತಿರುವ ಜಾನುವಾರುಗಳ ಕಳ್ಳತನ ಮತ್ತು ಬೈತುಲ್‌ ಮಾಲಿನಿಂದ (ಸರಕಾರಿ ಬೊಕ್ಕಸದಿಂದ) ಮಾಡಿದ ಕಳ್ಳತನಕ್ಕೂ 
ಕರಚ್ಛೇದನ ಶಿಕ್ಷೆ ಇಲ್ಲ. ಇದೇ ರೀತಿಯಲ್ಲಿ ಬೇರೆ ಕೆಲವು ಇಮಾಮರೂ ಇನ್ನು ಕೆಲವು ವಸ್ತುಗಳನ್ನು ಹೊರತು ಪಡಿಸಿದ್ದಾರೆ. 
ಆದರೆ ಇವುಗಳ ಕಳವಿಗೆ ಶಿಕ್ಷೆಯೇ ಇಲ್ಲವೆಂದರ್ಥವಲ್ಲ. ಈ ಅಪರಾಧಗಳಿಗೆ ಕರಚ್ಛೇದನ ಶಿಕ್ಸೆ ಮಾತ್ರ ಇಲ್ಲ. 

61. ಇಂತಹ .ಕಳ್ಳನ ಕೈ ಕಡಿಯಬಾರದೆಂದು ಇದರ ಅರ್ಥವಲ್ಲ. ಕೈ ತುಂಡಾದ ಬಳಿಕ ಪಶ್ಚಾತ್ತಾಪ "ಪಟ್ಟು ಕಳ್ಳತನದ 
ಕೊಳೆಯನ್ನು ತೊಳೆದುಕೊಂಡರೆ ಅವನು ಅಲ್ಲಾಹನ ಸದ್ಭಕ್ತನಾಗುವನು. ಅವನು ಅಲ್ಲಾಹನ ಕ್ರೋಧದಿಂದ ಪಾರಾಗುವನು. ಅಲ್ಲಾಹನು 


ಕಾಂಡ-6 


358 K ಕುರ್‌ಆನ್‌ ವ್ಯಾಖ್ಯಾನ 


- 


3 شود رز رك 7 اوت ೨೨6೨೩ ೨% , 4 ೨4೨‏ 

si i OOH 4‏ لم وتوہ 
೬ ಸಂದೇಶವಾಹಕರೇ, 'ಸತ್ಕನಿಷೇಧ' ಮಾರ್ಗದಲ್ಲಿ ಭಾರೀ ಶ್ರಮಪಡುತ್ತಿರುವವರು ನಿಮ್ಮನ್ನು‏ )41( 
ವ್ಯಾಕುಲಗೊಳಿಸದಿರಲಿ. ೫ ಅವರು, "ನಾವು ಎ ಶ್ವಾಸವಿಟ್ಟೆವು' ಎಂದು ಬಾಯಿ ಮಾತಿನಿಂದ ಹೇಳಿಕೊಂಡರೂ‏ 
ಹೃದಯದಲ್ಲಿ ವಿಶ್ವಾಸವಿರಿಸದ ಜನರಾಗಿರಲಿ ಅಥವಾ ಅಸತ್ಯ ಮಾತುಗಳನ್ನು ಕೇಳುವ್‌'? ಹವ್ಮಾಸವುಳ್ಳ‏ 


ಅವನ ಮೇಲಿಂದ ಆ ಕಳಂಕವನ್ನು ನೀಗಿಸುವನು. ಆದರೆ ಇಂತಹ ನೀಚ ಪ್ರವೃತ್ತಿಯಿಂದಾಗಿ ಒಮ್ಮೆ ಒಂದು ಕೈಯನ್ನು 
ತುಂಡರಿಸಿಕೊಂಡ ಬಳಿಕವೂ ಆ ದುಷ್ವಟವನ್ನು ಬಿಡದೆ ಮುಂದುವರಿಸಿಕೊಂಡಿದ್ದರೆ ಒಂದು ಕೈ ಬೇರ್ಪಟ್ಟರೂ ಅವನೊಳಗೆ ಕಳ್ಳತನ 
ಪ್ರವೃತ್ತಿಯು ಮುಂಚಿನ ಸ್ಥಿತಿಯಲ್ಲೇ ನೆಲೆಸಿದೆ ಎಂದರ್ಥವಾಗುವುದು. ಆಗ ಅವನು ಕೈ ತುಂಡಾಗುವುದಕ್ಕಿಂತ ಮುಂಚೆ ಅಲ್ಲಾಹನ 
ಕ್ರೋಧಕ್ಕೆ ಅರ್ಹನಾಗಿದ್ದ ಹಾಗೆಯೇ ಅನಂತರವೂ ಅದಕ್ಕೇ ಅರ್ಹನಾಗಿ ಉಳಿಯುವನು. ಆದ್ದರಿಂದಲೇ ಕಳ್ಳನು ಅಲ್ಲಾಹನೊಡನೆ 
ಕ್ಷಮಾಯಾಚನೆ ಮಾಡಿಕೊಳ್ಳಬೇಕೆಂದೂ ತನ್ನ ಅಂತರಂಗವನ್ನು ಶುದ್ಧೀಕರಿಸಿಕೊಳ್ಳಬೇಕೆಂದೂ ಕುರ್‌ಆನ್‌ ಆದೇಶಿಸುತ್ತದೆ. ಏಕೆಂದರೆ 
ಕರಚ್ಛೇದನವು ಸಮಾಜದ ಸುವ್ಯವಸ್ಥೆಗಾಗಿ ಕೈಗೊಳ್ಳುವ ಕ್ರಮವಾಗಿದೆ. ಇದರಿಂದ ಅಂತಃಶುದ್ಧಿಯಾಗುವುದಿಲ್ಲ. ಅಂತಃಶುದ್ಧಿಯು 
ಪಶ್ಚಾತ್ತಾಪ ಮತ್ತು ಅಲ್ಲಾಹನ ಕಡೆಗೆ ಮರಳಿ ಶರಣಾಗುವುದರಿಂದ ಉಂಟಾಗುತ್ತದೆ. ಪ್ರವಾದಿವರ್ಯರ(ಸ) ಅಪ್ಪಣೆ ಪ್ರಕಾರ ಒಮ್ಮೆ 
'ಒಬ್ಬ ಕಳ್ಳನ ಕೈಯನ್ನು ಕಡಿಯಲಾಯಿತು. ಆ ಬಳಿಕ ಪ್ರವಾದಿವರ್ಯರು(ಸ) ಅವನನ್ನು ಕರೆದು, "ನಾನು ಅಲ್ಲಾಹನೊಡನೆ ಕೃಮೆ 
ಯಾಚಿಸುತ್ತೇನೆ ಮತ್ತು ಪಶ್ಚಾತ್ತಾಪ ಪಡುತ್ತೀನೆಂದು ಹೇಳು" ಎಂದರು. ಅವನು ಅವರ ಆದೇಶದಂತೆಯೇ ಹೇಳಿದನು. ಅನಂತರ 
ಅವರು ಅವನ ಬಗ್ಗೆ, "ದೇವಾ, ಇವನನ್ನು ಕ್ಷಮಿಸು” ಎಂದು ಪ್ರಾರ್ಥಿಸಿದರೆಂದು ಹದೀಸಿನಲ್ಲಿದೆ. 

62. ಅರ್ಥಾತ್‌ ಹಿಂದಿನಿಂದಲೂ ಬಂದ ಅಜ್ಞಾನ ವ್ಯವಸ್ಥೆಯೇ ನೆಲೆ ನಿಂತಿರಬೇಕೆಂದೂ ಇಸ್ಲಾಮ್‌, ಆ ದೋಷಪೂರ್ಣ 
ಪರಿಸ್ಥಿತಿಯನ್ನು ಸುಧಾರಿಸುವುದರಲ್ಲಿ ಯಶಸ್ವಿಯಾಗಬಾರದೆಂದೂ ಪ್ರಯತ್ನಿಸುತ್ತಿದ್ದವರು ಎಲ್ಲಾ; ನೈತಿಕ ನಿರ್ಬಂಧಗಳಿಂದ ಹೊರಬಂದು 
ಪ್ರವಾದಿವರ್ಯರ(ಸ) ವಿರುದ್ಧ ಅತ್ಯಂತ ಹೀನ ಮಟ್ಟಿದ ಕುತಂತ್ರಗಳನ್ನು ನಡೆಸುತ್ತಿದ್ದರು. ಉದ್ದೇಶಪೂರ್ವಕವಾಗಿ ಸತ್ಯಕ್ಕೆದುರಾಗಿ 
ವರ್ತಿಸುತ್ತಿದ್ದರು. ಅತ್ಮಂತ ನಿರ್ಭಯತೆಯೊಂದಿಗೆ ಸುಳ್ಳು ಮೋಸ, ವಂಚನೆ ಇತ್ಯಾದಿ ಅಸ್ತ್ರಗಳ ಮೂಲಕ - ಸೆಂಪೂರ್ಣ ನಿಸ್ವಾರ್ಥ 
ಮತ್ತು ಹಿತಚಿಂತನೆಯೊಂದಿಗೆ, ಸಾಮಾನ್ಯ ಜನರ ಮಾತ್ರವಲ್ಲ ಸ್ವತಃ ಅವರ ಅಭ್ಯುದಯಕ್ಕಾಗಿಯೇ ಹಗಲಿರುಳೂ ಶ್ರಮಿಸುತ್ತಲಿದ್ದ 
- ಆ ಪುಣ್ಮ ಪುರುಷನನ್ನು ಸೋಲಿಸಲು ಪ್ರಯತ್ನಿಸುತ್ತಿದ್ದರು. ಅವರ ಈ ವರ್ತನೆಯನ್ನು ಕಂಡು ಪ್ರವಾದಿವರ್ಯರ(ಸ) ಹೃದಯ 
ಮರುಗುತ್ತಿತ್ತು. ಇದು ಸಹಜವೂ ಆಗಿತ್ತು. ಒಬ್ಬ ಪರಿಶುದ್ಧ ಮನುಷ್ಯನಿಗೆ ನೀಚ ಮಟ್ಟದವರೊಂದಿಗೆ ವ್ಯವಹರಿಸುವ ಸಂದರ್ಭ 
ಬಂದಾಗ, ಅವನ ಸಹಾನುಭೂತಿಯಿಂದ ಕೂಡಿದ ಕಾರ್ಯಗಳನ್ನು ತಡೆಯಲಿಕ್ಕಾಗಿ ಅವರು ತಮ್ಮ ತಿಳಿಗೇಡಿತನ, ಸ್ವಾರ್ಥ ಹಾಗೂ 
ಸಂಕುಚಿತ ಮನೋವೃತ್ತಿಯೊಂದಿಗೆ ಕೀಳ್ಮಟ್ಟದ ಕುತಂತ್ರಗಳನ್ನು ನಡೆಸಿದಾಗ ಸಹಜವಾಗಿಯೂ ಅವನ ಮನಸ್ಸು ನೋಯುತ್ತದೆ. 
ಇಲ್ಲಿ ಈ ವರ್ತನೆಗಳಿಂದಾಗಿ ಅಂತಹ ಖೇದ ಉಂಟಾಗಬಾರದೆಂದು ಈ ದೇವಾದೇಶದ ಅರ್ಥವಲ್ಲ. ಧೈರ್ಯಗೆಡಬೇಡಿರಿ. ತಾಳ್ಮೆ 
ಮತ್ತು ಸಹನೆಯೊಂದಿಗೆ ಅಲ್ಲಾಹನ ದಾಸರನ್ನು ಸಂಸ್ಕರಿಸುವ ಕಾರ್ಯ ಮಾಡುತ್ತಲೇ ಮುಂದುವರಿಯಿರಿ. ಇವರು ತಮ್ಮಲ್ಲಿ 
ಬೆಳೆಸಿಕೊಂಡಿರುವಂತಹ್ಮ_ ದುಷ್ಟ ಸ್ವಭಾವಗಳೆ . ಫಲವಾಗಿ ನಿಮ್ಮೊಂದಿಗೆ ಈ ರೀತಿ ವರ್ತಿಸುವುದು ಸ್ವಾಭಾವಿಕ ಅದರಲ್ಲಿ 
ಆಶ್ಚರ್ಯವೇನೂ ಇಲ್ಲವೆಂದು ಹೇಳುವುದೇ ಇದರ ಉದ್ದೇಶ. 

63. ಇದಕ್ಕೆ ಎರಡರ್ಥಗಳಿವೆ:- 1) ಅವರು ತಮ್ಮ ವಿಷಯಾಸಕ್ತಿಗಳ ದಾಸರಾಗಿಬಿಟ್ಟಿದ್ದಾರೆ. ಆದುದರಿಂದ ಸತ್ಯದ ಮೇಲೆ 
ಅವರಿಗೆ ಆಸಕ್ತಿ ಇಲ್ಲ. ಅವರಿಗೆ ಸುಳ್ಳೇ ತುಂಬಾ ಹಿಡಿಸುತ್ತದೆ. ಏಕೆಂದರೆ ಅವರ ವಿಷಯಾಸಕ್ತಿಗಳ ದಾಹವು ಇದರಿಂದಲೇ 
ಶಮನವಾಗುವುದು. 2) ಅವರು ಪ್ರವಾದಿವರ್ಯರ(ಸ) ಮತ್ತು ಮುಸ್ಲಿಮರ ಸಭೆಗಳಲ್ಲಾಗುವ ಮಾತುಗಳನ್ನು ಕೇಳಿ, ಅದಕ್ಕೆ ಅಪಾರ್ಥ 
ಕಟ್ಟಿ ಅಥವಾ ಅದರೊಂದಿಗೆ ಅಲ್ಲಸಲ್ಲದ ಮಾತುಗಳನ್ನು ಸೇರಿಸಿ ಜನರಲ್ಲಿ ಪ್ರಚಾರ ಮಾಡುವ ಮೂಲಕ ಪ್ರವಾದಿವರ್ಯರ(ಸು) 
ಹಾಗೂ ಮುಸ್ಲಿಮರ ಮೇಲೆ ಕಳಂಕ. ತರಲು' ಪ್ರಯತ್ನಿಸಲಿಕ್ಕಾಗಿ ಆ ಸಭೆಗಳಲ್ಲಿ ಬಂದು ಕೂರುತ್ತಾರೆ. 


ಕಾಂಡ-6 


2,۶ داء 


ಬೂ; 


© 
Me EN 


pd its Meds 
HOSUR ENSUES 


ಯಹೂದಿಯರಾಗಿರಲಿ. ಅವರು (ಯಹೂದ್ಯರು) ನಿಮ್ಮ ಬಳಿಗೆ ಎಂದೂ ಬಾರದಿರುವ ಇತರ ಜನಾಂಗದವರಿಗಾಗಿ 
ನಿಮ್ಮ ಮಾತುಗಳಿಗೆ ಕಿವಿಗೊಡುತ್ತಾರೆ.* ಇವರು, ದೇವಗ್ರಂಥದ ಪದಗಳ ಇಂಗಿತವು ನಿಪ್ಚಿತವಾಗಿದ್ದ: ರೂ 
ಅವುಗಳನ್ನು ಅವುಗಳ ನಿಜಾರ್ಥದಿಂದ ದೂರ ಸರಿಸಿಬಿಡುತ್ತಾರೆಳ ಮತ್ತು ಜನರೊಡನೆ- "ನಿಮಗೆ ಇಂತಹ ಆಜ್ಞೆ 
ದೊರೆತರೆ ಒಪ್ಪಿಕೊಳ್ಳಿರಿ; ಇಲ್ಲವಾದರೆ ಒಪ್ಪಿಕೊಳ್ಳಬೇಡಿರಿ' ಎಂದು ಹೇಳುತ್ತಾರೆ. ಯಾರನ್ನು ಅಲ್ಲಾಹನೇ 
'ಗೊಂದಲ'ಕ್ಕೀಡು ಮಾಡಿರುವನೋ ಅವನನ್ನು ಅಲ್ಲಾಹನ ಹಿಡಿತದಿಂದ ತಪ್ಪಿಸಲು ನೀವು ಏನನ್ನೂ 
ಮಾಡಲಾರಿರಿ.7 ಅಲ್ಲಾಹನು ಶುದ್ಧಗೊಳಿಸಲು ಇಚ್ಛಿಸದಿರುವುದು ಇಂತಹವರ ಹೃದಯಗಳನ್ನೇ.5 ಇವರಿಗೆ 
ಇಹಲೋಕದಲ್ಲಿ ಅವಮಾನ ಮತ್ತು ಪರಲೋಕದಲ್ಲಿ ಘೋರ ಶಿಕ್ಷೆ ಕಾದಿದೆ. 

(42-43) ಇವರು ಸುಳ್ಳನ್ನು ಆಲಿಸುವವರು ಮತ್ತು 'ಹರಾಮ್‌'(ನಿಷೇಧಿತ) ಸಂಪತ್ತನ್ನು ಭಕ್ಲಿಸುವವರಾಗಿದ್ದಾರೆ.* 


64. ಇದಕ್ಕೂ ಎರಡರ್ಥಗಳಿವೆ: 1) ಇವರು ಗೂಢಾಚಾರರಾಗಿ ಬಂದು ರಹಸ್ಯ ಮಾತುಗಳೇನಾದರೂ ಕಿವಿಯೊಳಗೆ ಬಿದ್ದೊಡನೆ 
ಅದನ್ನು ಶತ್ರುಗಳಿಗೆ ತಲಪಿಸುವ ಉದ್ದೇಶದಿಂದ ಪ್ರವಾದಿವರ್ಯರ(ಸ) ಮತ್ತು ಮುಸ್ಲಿಮರ ಸಭೆಗಳಲ್ಲಿ ಗಸ್ತು ನಡೆಸುತ್ತಿರುತ್ತಾರೆ. 
2) ಪ್ರವಾದಿವರ್ಯರು(ಸ) ಮತ್ತು ಮುಸ್ಲಿಮರೊಂದಿಗೆ ನೇರ ಸಂಪರ್ಕಏಲ್ಲದವರಲ್ಲಿ ಸಂದೇಹ ಮತ್ತು ತಪ್ಪು ಅಭಿಪ್ರಾಯಗಳನ್ನು 
ಹಬ್ಬಿಸಲಿಕ್ಕೆ ಬೇಕಾದ ವಿಷಯಗಳನ್ನು ಸಂಗ್ರಹಿಸುತ್ತಾರೆ. ' 

65. ಅರ್ಥಾತ್‌- ತೌರಾತಿನಲ್ಲಿ ತಮ್ಮ ಇಚ್ಛೆಗಳಿಗೆ ವಿರುದ್ಧವಾದ ವಿಷಯಗಳನ್ನು ಉದ್ದೇಶಪೂರ್ವಕ ಅದಲು ಬದಲು 
ಮಾಡುತ್ತಾರೆ ಮತ್ತು ಶಬ್ದಗಳ ಅರ್ಥವನ್ನು ಬದಲಾಯಿಸಿ ಅವುಗಳಿಂದ ತಮಗೆ ಇಷ್ಟಬಂದ 'ಅಜ್ಞೆಗಳನ್ನು ಹೊರಡಿಸುತ್ತಾರೆ. 

66. ಅರ್ಥಾತ್‌- ಅವರು ಅಜ್ಞಾನಿಗಳಾದ ಜನಸಾಮಾನ್ಯರೊಡನೆ,, "ನಾವು ನಿಮಗೆ ಕೊಡುವ ವಿಧಿಯನ್ನೇ ಮುಹಮ್ಮದರೂ(ಸ) 
ನಿಮಗೆ ಕೊಟ್ಟರೆ ನೀವು ಅದನ್ನು ಒಪ್ಪಿಕೊಳ್ಳಿರಿ. ಅಲ್ಲವಾದರೆ ನಿರಾಕರಿಸಿಬಿಡಿರಿ" ಎಂದು ಹೇಳುತ್ತಾರೆ. 

67. ಅಲ್ಲಾಹನ ಕಡೆಯಿಂದ ಗಂಡಾಂತರಕ್ಕೊಳಗಾಗುವುದೆಂದರೆ ಅಲ್ಲಾಹನು ಒಬ್ಬನಲ್ಲಿ ಯಾವುದಾದರೂ ನೀಚ ಪ್ರವೃಶ್ತಿ 
ಚೆಳೆಯುತ್ತಿರುವುದನ್ನು ಕಂಡಾಗ ಅವನ ಮೇಲೆ ನಿರಂತರವಾಗಿ 'ಪರೀಕ್ಷಾ ಸನ್ನಿವೇಶಗಳನ್ನು ತರುತ್ತಾನೆ. ಅವನು ಇನ್ನೂ ಕೆಡುಕಿನ ಕಡೆಗೆ 
ಸಂಪೂರ್ಣವಾಗಿ ವಾಲಿರದಿದ್ದರೆ ಈ ಪರೀಕ್ಸೆಗಳಿಂದ ಜಾಗೃತನಾಗುತ್ತಾನೆ. ಅವನ ಅಂತರಂಗದಲ್ಲಿರುವ ಪಾಪ ನಿರೋಧಕ ಹಾಗೂ 
ಪುಣ್ಯಪರ ಶಕ್ತಿಗಳು ಮೇಲೆದ್ದು ಬರುತ್ತವೆ. ಆದರೆ ಅವನು ಕೆಡುಕಿನ ಕಡೆಗೆ ಸಂಪೂರ್ಣ ವಾಲಿದ್ದು ಅವನ ಪುಣ್ಮ ಕಾರ್ಯಾಸಕ್ತಿಯು 
ಪಾಪಾಸಕ್ತಿಯಿಂದ ಒಳಗಿಂದೊಳಗೆ ಪರಾಜಯಗೊಂಡಿದ್ದರೆ, ಇಂತಹ ಪ್ರಶಿಯೊಂದು ಪರೀಕ್ಷಾ ಕಾಲದಲ್ಲೂ ಅವನು ಇನ್ನಷ್ಟು ಹೆಚ್ಚು 
ಪಾಪದ ಸುಳಿಗಳಲ್ಲಿ ಸಿಲುಕುತ್ತಾ ಹೋಗುತ್ತಾನೆ. ಅಲ್ಲಾಹನ ಫಿತ್ನಃ ಇದೇ ಆಗಿದ್ದು ಕೆಡುತ್ತಿರುವಾತನನ್ನು ಅದರಿಂದ ರಕ್ಷಿಸಲು 
ಅವನ ಯಾವ ಹಿತಚಿಂತಕನಿಂದಲೂ ಸಾಧ್ಯವಾಗದು. ಈ ಫಿತ್ನಣ್ಕೆ ವ್ಯಕ್ತಿಗಳು ಮಾತ್ರವೇ ಅಲ್ಲ, ಜನಾಂಗಗಳೂ ಒಳಗಾಗುತ್ತವೆ. 

68. ಏಕೆಂದರೆ ಅವರು ಸ್ವತಃ ಪರಿಶುದ್ಧರಾಗಲು ಇಷ್ಟಪಡಲಿಲ್ಲ. ತಾನು ಶುದ್ಧನಾಗಬೇಕೆಂದು ಇಚ್ಛೆ ಪಡುವವನು ಅದಕ್ಕಾಗಿ 
ಸ್ವತಃ ಪ್ರಯತ್ನಿಸುತ್ತಾನೆ. ಅಂತಹವನನ್ನು ಪರಿಶುದ್ಧತೆಯಿಂದ ವಂಚಿತಗೊಳಿಸುವುದು ಅಲ್ಲಾಹನ ಪದ್ಧತಿಯಲ್ಲ. ಶುದ್ಧಗೊಳ್ಳೆಲು 
ಸ್ವತಃ ಇಷ್ಟಪಡದವರನ್ನು ಮಾತ್ರ ಅವನು ಶುದ್ದೀಕರಿಸುವುದಿಲ್ಲ. 

69. ಇಲ್ಲಿ ಮುಖ್ಯವಾಗಿ ಅವರ 'ಮುಪ್ಲೀಗಳ'(ಧಾರ್ಮಿಕ ವಿಧಿ ಕೊಡುವವರು) ಮತ್ತು 'ಕಾರಿ(ನ್ಯಾಯಾಧೀಶರು)ಗಳ ಬಗ್ಗೆ 


ಕಾಂಡ -6 


360 > ٠ ಕುರ್‌ಆನ್‌ ವ್ಯಾಖ್ಕಾನ 


b 21 ایم‎ 5 Pp £4 3° ATH 
MLE ہے تو‎ 50 LA) 


ಆದುದರಿಂದ ಇವರು ನಿಮ್ಮ ಮುಂದೆ (ತಮ್ಮ ವ್ಯಾಜ್ಯಗಳೊಂದಿಗೆ) ಬಂದರೆ, ನಿಮಗಿಷ್ಟವಿದ್ದರೆ ಅವುಗಳನ್ನು 
ಇತ್ಯರ್ಥಪಡಿಸುವ ಇಲ್ಲವೆ ನಿರಾಕರಿಸುವ ಅಧಿಕಾರವನ್ನು ನಿಮಗೆ ಕೊಡಲಾಗುತ್ತದೆ. ನೀವು ನಿರಾಕರಿಸಿದರೆ ಇವರು 
ನಿಮಗೆ ಯಾವ ಕೆಡುಕನ್ನೂ ಉಂಟು ಮಾಡಲಾರರು ಮತ್ತು ನೀವು ತೀರ್ಪು ನೀಡುವುದಿದ್ದರೆ, ಸರಿಯಾಗಿ 
ನ್ಯಾಯಪೂರ್ಣವಾಗಿ ತೀರ್ಪು ನೀಡಿರಿ. ಅಲ್ಲಾಹನು ನ್ಯಾಯಪರಿಪಾಲಕರನ್ನು ಮೆಚ್ಚುತ್ತಾನೆ. ಅಲ್ಲಾಹನ ಆಜ್ಞೆ 


ಸೂಚಿಸಲಾಗಿದೆ. ಅವರು ಸುಳ್ಳು ಸಾಕ್ಷಿಗಳನ್ನು ಪಡೆದು, ಕಟ್ಟುಕತೆಗಳನ್ನು ಕೇಳಿ, ತಮಗೆ ಲಂಚ ಕೊಡುವ ಅಥವಾ ತಮ್ಮ ಸ್ವಾರ್ಥ 
ತಾಸಕ್ತಿಗಳನ್ನು ಕಾಪಾಡುವವರ ಪರವಾಗಿ ನ್ಯಾಯಕ್ಕೆ ವಿರುದ್ಧ ತೀರ್ಪುಗಳನ್ನು ಕೊಡುತ್ತಿದ್ದರು. 

70. ಅಷ್ಟರ ತನಕ ಯಹೂದಿಯರು ಕ್ರಮಬದ್ಧವಾಗಿ ಇಸ್ಲಾಮೂ ರಾಷ್ಟ್ರದ ಪ್ರಜೆಗಳಾಗಿ ಮಾರ್ಪಟ್ಟಿರಲಿಲ್ಲ. ಇಸ್ಲಾವೊ 
ರಾಷ್ಟ್ರದೊಂದಿಗೆ ಅವರ ಸಂಬಂಧವು ಒಪ್ಪಂದ ಬದ್ಧವಾಗಿತ್ತು. ಈ ಒಪ್ಪಂದಗಳ ಪ್ರಕಾರ ಯಹೂದಿಯರಿಗೆ ಅವರ ಆಂತರಿಕ 
ವ್ಯವಹಾರಗಳಲ್ಲಿ ಸ್ವಾತಂತ್ರ್ಯವಿತ್ತು; ಅವರ ವ್ಯಾಜ್ಯ: ಗಳೆ ತೀರ್ಮಾನವನ್ನು ಅವರದೇ ಕಾನೂನುಗಳ ಪ್ರಕಾರ ಅವರ ನ್ಯಾಯಾಧೀಶರೇ 
ಮಾಡುತ್ತಿದ್ದರು. ತಮ್ಮ ವ್ಯಾಜ್ಯಗಳನ್ನು ಪ್ರವಾದಿವರ್ಯರ(ಸ) ಮುಂದೆಯಾಗಲಿ ಅವರಿಂದ ನಿಶ್ಚಯಿಸಲಾದ ನ್ಯಾಯಾಧೀಶರ 
ಮುಂದೆಯಾಗಲಿ ತರಲು ಕಾನೂನು ಪ್ರಕಾರ ಅವರು ಬದ್ಧರಾಗಿರಿಲ್ಲ. ಆದರೆ ಕೆಲವು ವಿಷಯಗಳಲ್ಲಿ ತಮ್ಮ ಧಾರ್ಮಿಕ ಕಾನೂನುಗಳ 
ಪ್ರಕಾರ ತೀರ್ಮಾನ ಮಾಡಲು ಅವರು ಇಷ್ಟಪಡುತ್ತಿರಲಿಲ್ಲ. ಅವುಗಳಿಗೆ ಪ್ರವಾದಿವರ್ಯರ(ಸ) ಧರ್ಮಶಾಸ್ತ್ರದಲ್ಲಿ ಬೇರೆ ವಿಧಿ 
ಇರಬಹುದೆಂದು ಭಾವಿಸಿ ಇತ್ಯರ್ಥಕ್ಕಾಗಿ ಅವರ ಮುಂದೆ ತರುತ್ತಿದ್ದರು. ಈ ರೀತಿ ತಮ್ಮ ಕಾನೂನಿನ ಅನುಸರಣೆಯಿಂದ ಪಾರಾಗಿ 
ಬಿಡಬಹುದೆಂದು ಅವರು ನಿರೀಕ್ಷಿಸುತ್ತಿದ್ದರು. 

ಮುಖ್ಯವಾಗಿ ಇಲ್ಲಿ ಸೂಚಿಸಿರುವ ಮೊಕದ್ದಮೆಯ ವಿವರ ಹೀಗಿದೆ :- ಖೈಬರಿನ ಓರ್ವ ಕುಲೀನ ಯಹೂದಿ ಸ್ತ್ರೀ ಮತ್ತು 
ಪುರುಷನ ನಡುವೆ ಅನೈತಿಕ ಸಂಬಂಧ ಕಂಡು ಬಂದಿತು. ತೌರಾಶಿನ جھ‎ ಪ್ರಕಾರ ಅವರಿಗೆ ود‎ 'ರಜ್ಮ್‌' ಅರ್ಥಾತ್‌ ಇಬ್ಬರನ್ನೂ 
ಕಲ್ಪೆಳಟಿನಿಂದ ಕೊಲ್ಲುವುದಾಗಿತ್ತು. (ಧರ್ಮೋಪದೇಶ ಕಾಂಡ ಭಾಗ 22:23- -24) ಆದರೆ ಯಹೂದಿಯರು ಅವರಿಗೆ ಆ رود‎ 
ಕೆಸೆಡಲು ಇಷ್ಟಪಡಲಿಲ್ಲ. ಆದುದರಿಂದ ಈ ಖಟ್ಟೆ, ಯಲ್ಲಿ ಪ್ರವಾದಿ ಮುಹಮ್ಮದ್‌ರಸ್ಸು(ಸ) ಮಧ್ಯಸ್ಥನನ್ನಾಗಿ ಮಾಡಿಕೊಳ್ಳಬೇಕೆಂದೂ |' 
ಅವರು 'ರಜ್ಮ್‌'ಗೆ ಹೊರತಾದ بن‎ ವಿಧಿಸಿದರೆ ಆದನ್ನು ಸ್ವೀಕರಿಸಿಕೊಳ್ಳಬೇಕೆಂದೂ ರಜ್ಮನ್ನೇ ವಿಧಿಸಿದರೆ ಅದನ್ನು ಸ್ವೀಕರಿಸಬಾರದೆಂದೂ 
ಯಹೂದ್ಯರು ಪರಸ್ಪರ ವಿಚಾರ ವಿನಿಮಯ ನಡೆಸಿ ನಿಶ್ಚಯಿಸಿಕೊಂಡರು. ಆ ಪ್ರಕಾರ ಮೊಕದ್ದಮೆ ಪ್ರವಾದಿವರ್ಯರ(ಸ) ಮುಂದೆ | 
ಬಂತು. ಅವರು ಅದಕ್ಕೆ 'ರಜ್ಮಾ'ನ ತೀರ್ಪು ಕೊಟ್ಟರು. ಅವರು ಅದನ್ನು ಒಪ್ಪಲಿಲ್ಲ. ಆಗ ಪ್ರವಾದಿವರ್ಯರು(ಸ) ನಿಮ್ಮ ಧರ್ಮದಲ್ಲಿ 
ಇದಕ್ಕೆ ಶಿಕ್ಷೆ ಏನಿದೆಯೆಂದು ಕೇಳಿದರು. ಆಗ ಅವರು, "ಛಡಿಯೇಟು ಮತ್ತು ಮುಖಕ್ಕೆ ಮಸಿ ಬಳಿದು ಕತ್ತೆಯ ಮೇಲೆ 
ಕುಳ್ಳಿರಿಸುವುದು'' ಎಂದರು. ಆಗ ಪ್ರವಾದಿವರ್ಯರು(ಸ) ಆ ಮತ ಪಂಡಿತರೊಡನೆ, ವಿವಾಹಿತ ವೃಭಿಚಾರಿ ಮತ್ತು ವ್ಯಭಿಚಾರಿಣಿಗೆ , 
ತೌರಾಶಿನಲ್ಲಿ ಇದೇ ಶಿಕ್ಷೆಯ ವಿಧಿ ಇರುವುದೇ? ಎಂದು ಆಣೆ ಹಾಕಿ ಕೇಳಿದರು. ಅವರು ಪುನಃ ಅದೇ ಸುಳ್ಳು ಉತ್ತರವನ್ನಿತ್ತರು. 
ಅದರೆ ಸ್ವತಃ ಯಹೂದಿಯರ ಹೇಳಿಕೆಯಂತೆ ತೌರಾತಿನ ಅತಿದೊಡ್ಡ ವಿದ್ವಾಂಸನಾಗಿದ್ದ ಇಬ್ನ್‌ ಸೂರ್‌ಯಾ ಎಂಬವನು ಆಗ 
ಮೌನವಾಗಿದ್ದನು. ಪ್ರವಾದಿವರ್ಯರು(ಸ) ಅವನೊಡನೆ, "ನಿಮ್ಮನ್ನು ಫಿರ್‌ಔನನಿಂದ ರಕ್ಷಿಸಿದ ಹಾಗೂ ತೂರ್‌ ಪರ್ವತದಲ್ಲಿ 
ನಿಮಗೆ ಧರ್ಮಶಾಸ್ತ್ರವನ್ನು ನೀಡಿದ ದೇವನ ಆಣೆ ಹಾಕಿ ನಾನು ನಿಮ್ಮೊಡನೆ ಕೇಳುತ್ತೇನೆ. ನಿಜಕ್ಕೂ ತೌರಾಶಿನಲ್ಲಿ ವ್ಯಭಿಚಾರಕ್ಕಿರುವ 
ಶಿಕ್ಷೆಯು ಇದೇ ಆಗಿದೆಯೇ?” ಎಂದು ಕೇಳಿದರು. ಅದಕ್ಕೆ ಅವನು, "ನೀವು ಇಷ್ಟು ದೊಡ್ಡ ಆಣೆಯಿಟ್ಟು ಕೇಳದಿರುತ್ತಿದ್ದರೆ 
ನಾನು ಹೇಳುತ್ತಿರಲಿಲ್ಲ. ನಿಜಕ್ಕೂ ತೌರಾತಿನಲ್ಲಿ' 'ರಜ್ಮಾ'ನ ಶಿಕ್ಷೆಯ ವಿಧಿಯೇ ಇದೆ. ಆದರೆ ನಮ್ಮಲ್ಲಿ ವ್ಯಭಿಚಾರದ ಅಪರಾಧಗಳು 
ಹೆಚ್ಚಾದಾಗ ದೊಡ್ಡವರು ವ್ಯಭಿಚಾರ ಮಾಡಿದರೆ ಅವರನ್ನು ಬಿಟ್ಟು ಬಿಡುವ ಮತ್ತು ಸಾಮಾನ್ಯರು ಮಾಡಿದರೆ ಅವರಿಗೆ 'ರಜ್ಮಾ' 
(ee ಸಂಪ್ರದಾಯವನ್ನು ತಂದುಕೊಳ್ಳೆಲಾಯಿತು. ಅನಂತರ ಇದರಿಂದ ಜನಸಾಮಾನ್ಯರಲ್ಲಿ ಅಸಮಾಧಾನ pep 


ಸಾವು ತೌರಾತಿನ ವಿಧಿಯನ್ನೇ ಬದಲಿಸಿ ಬಿಟ್ಟು ವ್ಯಭಿಚಾರಿಗೂ ವ್ಯಭಿಚಾರಿಣಿಗೂ ಛಡಿಯೇಟು ಕೊಡುವ ಮತ್ತು ಮುಖಕ್ಕೆ ಮಸಿ 


ಕಾಂಡ -6 


AAS. ಸ್ನ /8090 2s‏ گا اٹاک 


ہے 01 ٭٭ی جک س۱ ڑا اد وط د شھے۔ 0.0 )۶ 4 
SS RLS SLs‏ کن لَمْيَخلَمْيَا) نر اہو 


% 


۶2 ತಿ 


NS SD Gr EES 0S 
ಬರೆದಿರುವ ತೌರಾತ್‌ ಇವರ ಬಳಿಯಲ್ಲಿದ್ದೂ ಇವರು ಅದರಿಂದ ಹಿ೦ಜರಿಯುತ್ತಿರುವಾಗ ನಿಮ್ಮನ್ನು 
ಮಧ್ಯಸ್ಮನನ್ನಾಗಿ ಮಾಡುವುದು ಹೇಗೆ? ವಾಸ್ತವದಲ್ಲಿ ಇವರು ವಿಶ್ವಾಸವನ್ನೇ ಇರಿಸುವುದಿಲ್ಲ. 

(44) ನಾವು 'ತೌರಾತ'ನ್ನು ಅವತೀರ್ಣಗೊಳಿಸಿದ್ದೆವು. ಅದರಲ್ಲಿ ಮಾರ್ಗದರ್ಶನ ಮತ್ತು ಪ್ರಕಾಶವಿತ್ತು. 
ಮುಸ್ಲಿಮರಾಗಿದ್ದ(ಅಲ್ಲಾಹನ ಆಜ್ಞಾನುಸಾರಿಗಳಾಗಿದ್ದ) ಎಲ್ಲ ಪ್ರವಾದಿಗಳೂ ಅದರ ಪ್ರಕಾರವೇ ಈ ಯಹೂದಿಗಳ” 
ವ್ಯಾಜ್ಯಗಳನ್ನು ಇತೃರ್ಥಗೊಳಿಸುತ್ತಿದ್ದರು ಮತ್ತು ಇದೇ ರೀತಿಯಲ್ಲಿ ರಬ್ಬಾನಿಗಳೂ ಅಹ್‌ಬಾರರೂ” (ಇದರ 
'ಆಧಾರ ಪ್ರಕಾರವೇ ತೀರ್ಪು ನೀಡುತ್ತಿದ್ದರು). ಏಕೆಂದರೆ ಅವರನ್ನು ದೇವಗ್ರಂಥದ ರಕ್ಷಣೆಯ ಹೊಣೆಗಾರರನ್ನಾಗಿ 
ಮಾಡಲಾಗಿತ್ತು. ಅವರು ಅದಕ್ಕೆ ಸಾಕ್ಷಿಗಳಾಗಿದ್ದರು. ಆದುದರಿಂದ (ಓ ಯಹೂದಿ ವರ್ಗದವರೇ) ನೀವು 
ಜನರನ್ನು ಭಯಪಡಬೇಡಿರಿ, ನನ್ನನ್ನು ಭಯಪಡಿರಿ ಮತ್ತು ನನ್ನ 'ಆಯತ್‌'(ವಚನ)ಗಳನ್ನು ಅಲ್ಪ ಪ್ರತಿಫಲ 
ಪಡೆದು ಮಾರಾಟ ಮಾಡುವುದನ್ನು ಬಿಟ್ಟುಬಿಡಿರಿ. ಅಲ್ಲಾಹನು ಅವತೀರ್ಣಗೊಳಿಸಿದ ಕಾನೂನಿನ ಪ್ರಕಾರ 
ತೀರ್ಮಾನ ಮಾಡದವರೇ ಸತ್ಯನಿಷೇಧಿಗಳು. 


ಬಳಿದು ಕತ್ತೆಯ ಮೇಲೆ ಬೆನ್ನು ಹಾಕಿ ಕುಳ್ಳಿರಿಸುವ ಕ್ರಮವನ್ನು ರಚಿಸಿಕೊಂಡೆವು" ಎಂದನು. ಅನಂತರ ಯಹೂದಿಯರಿಗೆ ಏನು 
ಹೇಳಲೂ ಸಾಧ್ಯವಾಗಲಿಲ್ಲ, ಪ್ರವಾದಿವರ್ಯರು(ಸ) ವ್ಯಭಿಚಾರಿಗೂ ವ್ಯಭಿಚಾರಿಣಿಗೂ 'ರಜ್ಮಾ' ಶಿಕ್ಸೆ ವಿಧಿಸಿಬಿಟ್ಟರು. 

71. ಈ ಸೂಕ್ತದಲ್ಲಿ ಅಲ್ಲಾಹನು ಇವರ ಅಪ್ರಾಮಾಣಿಕತೆಯನ್ನು ಸಂಪೂರ್ಣವಾಗಿ ಬಯಲುಗೊಳಿಸಿರುತ್ತಾನೆ. ಇಡೀ ಅರಬ್‌ 
ದೇಶದ ಮೇಲೆ ತಮ್ಮ ಧಾರ್ಮಿಕತೆಯ ಪ್ರಭಾವ ಬೀರಿದ್ದಂತಹ ಈ "ಧಾರ್ಮಿಕ ವ್ಯಕ್ತಿಗಳು' ತಾವು ದೇವಗ್ರಂಥವೆಂದು ನಂಬಿ 
ಅದರ ಮೇಲೆ ವಿಶ್ವಾಸವಿರಿಸಿದ್ದೇವೆಂದು ಹೇಳುತ್ತಿದ್ದ ಅದೇ ಗ್ರಂಥದ ವಿಧಿಯನ್ನು ಕಡೆಗಣಿಸಿ ಪ್ರವಾದಿ ಮುಹಮ್ಮದ್‌ರ(ಸು) 
ಪ್ರವಾದಿತ್ಸವನ್ನು ನಖಶಿಖಾಂತ ನಿರಾಕರಿಸುತ್ತಿದ್ದರೂ ತಮ್ಮ ವ್ಯಾಜ್ಯವನ್ನು ಅವರಲ್ಲಿಗೇ ತಂದಿದ್ದರು. ಇದರಿಂದ ಅವರು ಯಾವ 
ವಿಷಯದ ಮೇಲೂ ಸತ್ಯಪೂರ್ಣ ಪ್ರಾಮಾಣಿಕ ವಿಶ್ವಾಸವಿರಿಸುವುದಿಲ್ಲವೆಂಬ ರಹಸ್ಯ ಬಯಲಾಯಿತು. ವಾಸ್ತವದಲ್ಲಿ ಅವರಿಗೆ 
ವಿಶ್ವಾಸವಿರುವುದು ಅವರ ಚಿತ್ತಾಸಕ್ತಿಗಳ ಮೇಲೆ ಮಾತ್ರ. ಸ್ಪತಃ ತಾವು ವಿಶ್ವಾಸವಿರಿಸುತ್ತಿದ್ದ ಗ್ರಂಥದಿಂದ ಅವರು ವಿಮುಖರಾಗುತ್ತಿದ್ದುದು 
ಅದು ಅವರ ಚಿತ್ತಾಸಕ್ತಿಗಳಿಗೆ ಅಹಿತವಾಗಿದ್ದುದರಿಂದ ಮಾತ್ರ. ಅವರು ತಾವು ಸ್ವತಃ ನಿರಾಕರಿಸುತ್ತಿದ್ದ ಪ್ರವಾದಿಯ ಬಳಿಗೆ 
'ಹೋದುದೂ ತಮ್ಮ ಇಚ್ಛೆಗನುಸಾರವಾದ ತೀರ್ಪು ಅಲ್ಲಿ ಸಿಗಬಹುದೆಂಬ ನಿರೀಕ್ಟೆಯಿಂದ ಮಾತ್ರ. 

72. ಎಲ್ಲ ಪ್ರವಾದಿಗಳೂ 'ಮುಸ್ಲಿಮ್‌' ಆಗಿದ್ದರು. ಆದರೆ ಯಹೂದಿಯರು ಇದಕ್ಕೆ ವ್ಯತಿರಿಕ್ತವಾಗಿ ಇಸ್ಲಾಮಿನಿಂದ ಸರಿದು 
ಸ್ವಂತ ಪಂಗಡವೊಂದನ್ನು ರಚಿಸಿಕೊಂಡು 'ಯಹೂದಿ' ಆಗಿ ಬಿಟ್ಟರು ಎಂಬುದನ್ನು ಇಲ್ಲಿ ಸೂಚಿಸಲಾಗಿದೆ. 

73. ರಬ್ಬಾನಿ - ಮತಪಂಡಿತರು. ಅಹ್‌ಬಾರ್‌ - ಕರ್ಮಶಾಸ್ತ್ರಜ್ಞರು. 


ಕಾಂಡ -6 


362 


ಕುರ್‌ಆನ್‌ ವ್ಯಾಖ್ಮಾನ 


po 2 0 7 2-71 ی3 دڑ‎ 
ماش‎ SE ESOS HES MEE 


ಡರ‏ 8 کا رجا ہیک ಲಸದ ಧಿಂ‏ گول2 


.1544 ود ہے DG AN 260A‏ کے کسی 
ಸಹಿತ‏ م CIV NSS AON GALLI‏ 


pd 
FA 


6 4 p> گر وو‎ ೨ ೨೮. 
ETS USS NE PST 

(45) ಜೀವಕ್ಕೆ ಬದಲು ಜೀವ, ಕಣ್ಣಿಗೆ ಬದಲು ಕಣ್ಣು, ಮೂಗಿಗೆ ಬದಲು ಮೂಗು, ಕಿವಿಗೆ ಬದಲು 
ಕಿವಿ, ಹಲ್ಲಿಗೆ ಬದಲು ಹಲ್ಲು ಮತ್ತು ಎಲ್ಲ ಗಾಯಗಳಿಗೆ ಸರಿ ಸಮಾನ ಪ ಪ್ರತೀಕಾರನೆಂದು ಯಹೂದಿಯರಿಗೆ 
ನಾವು ತೌರಾತಿನಲ್ಲಿ ಆದೇಶಿಸಿದ್ದೆವು.* ಯಾರಾದರೂ ಪ್ರ ಪ್ರತೀಕಾರವನ್ನು 'ಸದಕಾ'(ದಾನ) ಮಾಡಿದರೆ ಅದು ಅವನ. 
ಪಾಲಿಗೆ ಪ್ರಾಯಪ್ಲಿತ್ತವಾಗುವುದು. ಅಲ್ಲಾಹನಿಂದ ಅವತೀರ್ಣಗೊಂಡ ಕಾನೂನಿನ ಪ್ರಕಾರ ಶೀರ್ಮಾನ 
ಮಾಡದವರೇ ಅಕ್ರಮಿಗಳು. 

(46-47) ಮುಂದೆ ನಾವು ಆ ಪ್ರವಾದಿಗಳ ಬಳಿಕ 'ಮರ್ಯಮರ' ಪುತ್ರ 'ಈಸಾ'ರನ್ನು ರವಾನಿಸಿದೆವು. 
ಅವರು ತೌರಾತಿನೊಳಗಿರುವುದರ ಪೈಕಿ ತಮ್ಮ ಮುಂದೆ ಇದ್ದುದನ್ನು ದೃಢಪಡಿಸುವವರಾಗಿದ್ದರು. ನಾವು ಅವರಿಗೆ 
ಇಂಜೀಲನ್ನು ನೀಡಿದೆವು. ಅದರಲ್ಲಿ ಸನ್ಮಾರ್ಗದರ್ಶನ ಮತ್ತು ಪ್ರಕಾಶವಿತ್ತು. ಅದು ಸಹ ತೌರಾತಿನೊಳಗಿರುವುದರ 
ಪೈಕಿ ಆಗ ಇದ್ದುದನ್ನು ದೃಢಪಡಿಸುವಂತಹದ್ದಾಗಿತ್ತು ಮತ್ತು ಅದು ದೇವಭಯವುಳ್ಳವರಿಗೆ ಸಾದ್ಯಂತ 


74. ತುಲನಾತ್ಮಕ ಪರಿಶೀಲನೆಗೆ ನೋಡಿರಿ: ವಿಮೋಚನಾ ಕಾಂಡ, ಅಧ್ಯಾಯ -21:23-25, 

75. ಅರ್ಥಾತ್‌- ಪುಣ್ಯದ್ದ ಸಂಕಲ್ಪದೊಂದಿಗೆ ಪ್ರತೀಕಾರವನ್ನು ಕ್ಲಲುಸಿಬಿಟ್ಟರೆ, ಈ ہدید‎ ಕಾರ್ಯವು ಅವನ ಪಾಲಿಗೆ ಅನೇಕ 
ಪಾಪಗಳ ಪ್ರಾಯಶ್ಲಿತ್ತವಾಗಿ ಪರಿಣಮಿಸುವುದು. 'ಗಾಯಗೊಂಡವನು ಅದನ್ನು ಕ್ಷಮಿಸಿ ಬಿಟ್ಟಿರೆ ಆ ಕ್ಷಮೆಯ ಮಟ್ಟಕ್ಕೆ ತಕ್ಕಂತೆ 
ಅವನ ಪಾಪಗಳು ಕ್ಷಮಿಸಲ್ಪಡುವುವು" ಎಂದು" ಪ್ರವಾದಿವರ್ಯರು(ಸ) ನುಡಿದಿರುವುದು ಇದೇ ಅರ್ಥದಲ್ಲಾಗಿರುತ್ತದೆ. 

76. ಅರ್ಥಾತ್‌- ಹ. ಮಸೀಹ್‌ರು(ಅ) ಯಾವುದಾದರೂ ಹೊಸ ಮತವನ್ನು ತಂದಿರಲಿಲ್ಲ. ಎಲ್ಲಾ 'ಗತೆಪ್ರ ಪ್ರವಾದಿಗಳು 
ತಂದಿದ್ದ "ಧರ್ಮವೇ ಅವರ ಧರ್ಮವೂ ಆಗಿತ್ತು. ಅವರು ಆ ಧರ್ಮದ ಕಡೆಗೇ ಕರೆ ಕೊಡುತ್ತಿದ್ದರು. ತೌರಾತಿನ ಬೋಧನೆಗಳ 
ಪೈಕಿ ಆ ಕಾಲದಲ್ಲಿ ಮೂಲ ರೂಪದಲ್ಲಿ ಸುರಕ್ಷಿ: ತವಾಗಿದ್ದುದನ್ನೆಲ್ಲ ಮಸೀಹರು(ಅ) ಒಪ್ಪು ಎಶ್ತಿದ್ದರು. ಇಂಜೀಲ್‌ ಸಹ ಅದನ್ನು 
ಸಮರ್ಥಿಸುತ್ತಿತ್ತು. (ಮತ್ತಾಯದ ಅಧ್ಯಾಯ 5ರ 17-18ನೆಯ ಸೂಕ್ತ ಗಳನ್ನು ನೋಡಿರಿ) ದೇವವತಿಯಿಂದ ಜಗತ್ತಿನ ಯಾವುದೇ 
ಮೂಲೆಯಲ್ಲಿ ಎಷ್ಟೇ ಪ್ರವಾದಿಗಳು ಬಂದಿರಲಿ, ಅವರಲ್ಲಿ ಯಾರೊಬ್ಬರೂ ತಮಗಿಂತ ಮುಂಚೆ ಬಂದಿದ್ದ ಪ್ರವಾದಿಗಳನ್ನು 
ಖಂಡಿಸಲಿಕ್ಕೂ ಅವರ ಕಾರ್ಯಗಳನ್ನು ಅಳಿಸಿ ಒಂದು ಹೊಸ ಮತವನ್ನು ಚಲಾಯಿಸಲಿಕ್ಕೂ ಬಂದಿರಲಿಲ್ಲ. ಪ್ರತಿಯೊಬ್ಬ ಪ್ರವಾದಿಯೂ 
ತನಗಿಂತ ಮುಂಚೆ ಬಂದಿದ್ದ ಪ್ರವಾದಿಯನ್ನು ಸಮರ್ಥಿಸುತ್ತಿದ್ದರು ಮತ್ತು ಆ ಪ್ರವಾದಿಗಳು ಒಂದು ಪವಿತ್ರ ಪರಂಪರೆಯ ರೂಪದಲ್ಲಿ | 
ಬಿಟ್ಟು ಹೋಗಿದ್ದ ಅದೇ ಕಾರ್ಯವನ್ನು ಊರ್ಜಿತಗೊಳಿಸಲು ಬರುತ್ತಿದ್ದರು. ಇದೇ ರೀತಿಯಲ್ಲಿ ಅಲ್ಲಾಹನು ತನ್ನ ಯಾವ 


ಗ್ರಂಥವನ್ನೂ ತನ್ನದೇ ಆದ ಗತ ಗ್ರಂಥಗಳನ್ನು ರದ್ದುಗೊಳಿಸಲಿಕ್ಕಾಗಿ ಕಳುಹಿಸಲಿಲ್ಲ. ಪ್ರತಿಯೊಂದು ದಿವ್ಯ ಗ್ರಂಥವೂ ಗತಗ್ರಂಥಗಳನ್ನು 
ಸಮರ್ಥಿಸುತ್ತಿತ್ತು. 1 


ಕಾಂಡ -6 


5. ಅಲ್‌ ಮಾಣದಃ 7 33 


7 
2 RL 3d ಇ يا1‎ oe WHIT تمہ‎ ೭ ೨ مرا روص‎ 
KSSH AC 7 ك٥‎ 4 Ch ِا‎ 


my 


ಮಾರ್ಗದರ್ಶನ ಮತ್ತು AEG ಇಂಜೀಲಿನವರು, ಅಲ್ಲಾಹನು ಅದರಲ್ಲಿ ಅವಶೀರ್ಣಗೊಳಿಸಿದ 
ಕಾನೂನಿನ ಪ್ರಕಾರ ತೀರ್ಮಾನ ಕೈಗೊಳ್ಳಬೇಕೆಂದು ನಮ್ಮ ಅಪ್ಪಣೆ ಇತ್ತು. ಅಲ್ಲಾಹನು ಅವಶೀರ್ಣಗೊಳಿಸಿದ 
ಕಾನೂನಿನ ಪ್ರಕಾರ ತೀರ್ಮಾನ ಕೈಗೊಳ್ಳದವರೇ ಕರ್ಮಭ್ರಷ್ಟರು.' 

(48-50) نا‎ ಪೈಗಂಬರರೇ, ನಾವು ಈ ಗ್ರಂಥವನ್ನು ನಿಮಗೆ ಕಳುಹಿಸಿದೆವು. "ಇದು ಸತ್ಯದೊಂದಿಗೆ 


77. ಅಲ್ಲಾಹನ ವತಿಯಿಂದ ಅವತೀರ್ಣಗೊಂಡ ಕಾನೂನಿಗನುಸಾರ ತೀರ್ಮಾನ ಮಾಡದವರ ಬಗ್ಗೆ ಅಲ್ಲಾಹನು ಇಲ್ಲಿ ಮೂರು 
ನಿರ್ದೇಶನಗಳನ್ನು ಕೊಟ್ಟಿರುತ್ತಾನೆ- 1) ಅವರು ಕಾಫಿರರು. 2) ಅವರು ಅಕ್ರಮಿಗಳು. 3) ಅವರು ಕರ್ಮಬ್ರಷ್ಟರು. ಇದರಿಂದ |. 
ಸ್ಪಷ್ಟವಾಗಿ ತಿಳಿದು ಬರುವುದೇನೆಂದರೆ ದೇವಾಜ್ಞೆಯನ್ನು ಮತ್ತು ಅವನು ಅವತೀರ್ಣಗೊಳಿಸಿದ ಕಾನೂನನ್ನು ತ್ಮಜಿಸಿ, ತಾನು ಅಥವಾ 
'ಇತರ ಮಾನವರು ರಚಿಸಿದ ಕಾನೂನಿನಂತೆ ತೀರ್ಮಾನ ಮಾಡುವವನು ನಿಜಕ್ಕೂ ಮೂರು ಮಹಾ ಅಪರಾಧಗಳನ್ನೆಸಗುತ್ತಾನೆ. 
ಒಂದನೆಯದಾಗಿ - ಅವನ ಈ ಕೃತ್ಯವು ದೇವಾಜ್ಞೆಯ ನಿರಾಕರಣೆಗೆ ಸಮಾನವಾಗಿದೆ. ಇದು ಕುಫ್ರ್‌. ಎರಡನೆಯದಾಗಿ ಅವನ ಈ 
ಕೃತ್ಯವು ನ್ಯಾಯಕ್ಕೆ ವಿರುದ್ಧವಾಗಿದೆ. ಏಕೆಂದರೆ ಸರಿಯಾದ ನ್ಯಾಯಪೂರ್ಣ ಆಜ್ಞೆಯನ್ನು ಅಲ್ಲಾಹನೇ ನೀಡಿದ್ದನು. ಇದೀಗ ಅವನು 
ದೇವಾಜ್ಞೆಯಿಂದ ದೂರ ಸರಿದು ತೀರ್ಮಾನ ಕೈಗೊಂಡನು. ಆದುದರಿಂದ ಅದು ಅನ್ಯಾಯವಾಯಿತು. ಮೂರನೆಯದಾಗಿ, 
ದಾಸನಾಗಿದ್ದೂ ಅವನು ತನ್ನ ಮಾಲಕನ ಕಾನೂನಿಗೆ ವೃಿರಿಕ್ತವಾಗಿ ತನ್ನ ಅಥವಾ ಇತರ ಮಾನವರ ಕಾನೂನನ್ನು ಜಾರಿಗೆ ತಂದುದರಿಂದ 
ವಾಸ್ತವದಲ್ಲಿ ದಾಸ್ಮ ಹಾಗೂ ಅನುಸರಣಾ ಮಿತಿಯಿಂದ ಹೊರಗೆ ಕಾಲಿಟ್ಟಂತಾಯಿತು. ಕುಫ್ರ್‌, ಅನ್ಮಾಯ ಮುತ್ತು ಕರ್ಮಬ್ರಪ್ಪತೆ 
ಎಂಬ ಈ ಮೂರೂ ಕ್ರಿಯೆಗಳು ಅವುಗಳ ಸ್ವಭಾವಗಳಿಗನುಸಾರ ದೇವಾಜ್ಞೆಗೆ ಅವಿಧೇಯತೆಯೇ ಆಗಿರುತ್ತವೆ. ಎಲ್ಲಿ ಅವಿಧೇಯತೆ |. 
ಇದೆಯೋ ಅಲ್ಲಿ ಈ ಮೂರೂ ವಿಷಯಗಳಿಲ್ಲದಿರಲು ಸಾಧ್ಯವೇ ಇಲ್ಲ. ಆದರೆ ಅವಿಧೇಯತೆಯ ಮಟ್ಟಗಳಲ್ಲಿ ವ್ಯ ೈತ್ಯಾಸಗಳಿರುವಂತೆಯೇ 
ಈ ಮೂರು ಕ್ರಿಯೆಗಳ ಮಟ್ಟಗಳಲ್ಲೂ ವ್ಯತ್ಕಾಸವಿದೆ. ಯಾರು ದೇವಾಜ್ಞೆಯನ್ನು ' ತಪ್ಪೆಂದೂ, ತನ್ನ ಅಥವಾ ಇತರ ಮಾನವರ 
ಆಜ್ಞೆ ಸರಿಯೆಂದೂ ಬಗೆದು, ದೇವಾಜ್ಞೆಗೆ ವಿರುದ್ಧ ತೀರ್ಮಾನಿಸುವನೋ ಅವನು ಅಪ್ಪಟ ಕಾಫಿರ್‌, ರಾಲಿಮ್‌ ಮತ್ತು ಫಾಸಿಕ್‌ 
ಆಗಿರುತ್ತಾನೆ. ಒಬ್ಬನು ತಾತ್ಚಿಕವಾಗಿ ದೇವಾಜ್ಞೆಯನ್ನು ಸತ್ಯೈಪೂರ್ಣವೆಂದು ತಿಳಿದು ಕರ್ಮತಃ ಅದಕ್ಕೆ ವಿರುದ್ಧ ಶೀರ್ಮಾನ 
ಮಾಡುತ್ತಾನೆ. ಇವನು ಸಮುದಾಯ ಬಾಹಿರನೇನೋ ಆಗುವುದಿಲ್ಲ. ಆದರೆ ಅವನು ತನ್ನ ವಿಶ್ವಾಸವನ್ನು ಕುಪ್ಪ್‌, ಅನ್ಮಾಯ ಮತ್ತು 
ಕರ್ಮಭ್ರಷ್ಟತೆಗಳೊಂದಿಗೆ ಕಲುಷಿತಗೊಳಿಸಿದಂತಾಗುತ್ತದೆ: ಇದೇ ರೀತಿಯಲ್ಲಿ ಒಬ್ಬನು ತನ್ನ ಎಲ್ಲ ವ್ಯವಹಾರಗಳಲ್ಲಿ ದೇವಾಜ್ಞೆಗಳಿಗೆ 
ಅವಿಧೇಯತೆ ತೋರುತ್ತಿದ್ದರೆ, ಅವನು ಎಲ್ಲ ವಿಷಯಗಳಲ್ಲೂ ಕಾಫಿರ್‌, ರುಖಾಲಿಮ್‌ ಮತ್ತು ಫಾಸಿಕ್‌ ಆಗಿರುತ್ತಾನೆ. ಕೆಲವು 
ವಿಷಯಗಳಲ್ಲಿ ಆಜ್ಞಾನುಸರಣೆಯನ್ನೂ ಇನ್ನು ಕೆಲವು ವಿಷಯಗಳಲ್ಲಿ ಆಜ್ಞೋಲ್ಲಂಘನೆಯನ್ನು ಮಾಡುತ್ತಿದ್ದರೆ ಅವನ ಜೀವನದಲ್ಲಿ 
ಇಸ್ಲಾಮ್‌, دہ‎ ಅನ್ಯಾಯ ಮತ್ತು ಕರ್ಮಭ್ರಪ್ಪತೆಗಳ ಕಲಬೆರಕೆಯು ಅವನು ಮಾಡುವ ಅನುಸರಣೆ ಮತ್ತು ಉಲ್ಲಂಘನೆಯ 
ನಿಷ್ಪಶ್ತಿಯಲ್ಲೇ ಇರುತ್ತದೆ. ಕೆಲವು ವ್ಯಾಖ್ಯಾನಕಾರರು ಈ ಸೂಕ್ತಗಳನ್ನು ಗ್ರಂಥದವರ ಮಟ್ಟಿಗೆ ಮಾತ್ರ ಸೀಮಿತಗೊಳಿಸಲು 
ಪ್ರಯತ್ನಿಸಿದ್ದಾರೆ. ಆದರೆ ದೇವಗ್ರಂಥವು ಪ್ರಯೋಗಿಸಿರುವ ವಾಕ್‌ಶೈಲಿಯಲ್ಲಿ ಇಂತಹ ವ್ಯಾಖ್ಯಾನಕ್ಕೆ ಅವಕಾಶವೇ ಇಲ್ಲ, ಇಂತಹ 
ವ್ಯಾಖ್ಯಾನಕ್ಕೆ ಸಮರ್ಪಕವಾದ ಉತ್ತರವನ್ನು ಹ. ಹುದೈಫರು(ರ) ಕೊಟ್ಟಿರುತ್ತಾರೆ. ಈ ಮೂರು ಸೂಕ್ತಗಳು ಬನೀಇಸ್ರಾ ಈಲರಿಗೆ 
ಸಂಬರೆಧಿಸಿವೆಯೆಂದು ಅವರೊಡನೆ ಯಾರೋ ಹೇಳಿದರು. ಅದಕ್ಕೆ ಹ. ಹುದೈಫಾರು(ರ), "ಈ ಬನೀಇಸ್ರಾಈಲರು ನಿಮ್ಮ ಎಷ್ಟು 
ಉತ್ತಮ ಸಹೋದರರು! ಕಹಿಯಾದುದೆಲ್ಲ ಅವರಿಗೆ, ಸಿಹಿಯಾದುದೆಲ್ಲ ನಿಮಗೆ! ಎಷ್ಟಕ್ಕೂ ಅಲ್ಲ, ದೇವನಾಣೆ! ನೀವು ಅವರ 
ಮಾರ್ಗದಲ್ಲೇ ಹೆಜ್ಜೆ ಹೆಜ್ಜೆಗೂ ನಡೆಯುವಿರಿ" ಎಂದರು.' 


ಕಾಂಡ -6 


34 ಕುರ್‌ಆನ್‌ ವ್ಯಾಖ್ಯಾನ 


NG ಬ - 


ಬಂದಿದೆ ಮತ್ತು 'ಅಲ್‌ಕಿತಾಬ್‌'ನ 'ಪೈಕಿ ತನ್ನ ಮುಂದಿರುವುದನ್ನೆಲ್ಲ ದೃಢಪಡಿಸುವಂತಹೆದೂ* ಅದನ್ನು 
ಸಂರಕ್ಷಿಸುವಂತಹದೂ ಆಗಿರುತ್ತದೆ.” ಆದುದರಿಂದ ನೀವು ಅಲ್ಲಾಹನಿಂದ ಅವತೀರ್ಣಗೊಂಡ ಕಾನೂನಿನ 
ಪ್ರಕಾರ ಜನರ ವ್ಯವಹಾರಗಳನ್ನು ತೀರ್ಮಾನಿಸಿರಿ ಮತ್ತು ನೀವು ನಿಮ್ಮ ಬಳಿಗೆ ಬಂದಿರುವ ಸತ್ಯದಿಂದ 
ವಿಮುಖರಾಗಿ, ಅವರ ಇಚ್ಛೆಗಳನ್ನನುಸರಿಸಬೇಡಿರಿ. - ನಾವು” ನಿಮ್ಮ (ಮಾನವರ) ಪೈಕಿ ಪ್ರತಿಯೊಬ್ಬನಿಗೆ ಒಂದು” 
ಧರ್ಮಶಾಸ್ತ್ರ ಮತ್ತು ಕರ್ಮಮಾರ್ಗವನ್ನು ನಿಶ್ನಯಿಸಿದೆವು. ನಿಮ್ಮ ದೇವನು ಇಚ್ಛಿಸುತ್ತಿದ್ದರೆ ನಿಮ್ಮೆಲ್ಲರನ್ನು 
ಒಂದೇ 'ಸಮುದಾಯ'ವನ್ನಾಗಿಯೂ ಮಾಡಲು ಸಾಧ್ಯವಿತ್ತು. ಆದರೆ ಅವನು ನಿಮಗೆ ಏನು ನೀಡಿರುವನೋ 
ಅದರಲ್ಲಿ ನಿಮ್ಮನ್ನು ಪರೀಕ್ಷಿಸಲಿಕ್ಕಾಗಿ ಹೀಗೆ ಮಾಡಿದನು. ಆದುದರಿಂದ ಸತ್ಯರ್ಮಗಳಲ್ಲಿ ಪರಸ್ಪರ ಸ್ಪರ್ಧಿಸಲು 
ಪ್ರಯತ್ನಿಸಿರಿ. ಕೊನೆಗಂತು ನಿಮಗೆಲ್ಲರಿಗೂ ಅಲ್ಲಾಹನ ಕಡೆಗೆ ಮರಳಿ ಹೋಗರಲಿಕ್ಕಿದೆ. ಆಗ ನೀವು 


78. ಇಲ್ಲಿ ಒಂದು ಪ್ರಮುಖ ವಾಸ್ತವಿಕತೆಯ ಕಡೆಗೆ" ಸೂಚನೆ ನೀಡಲಾಗಿದೆ. ಈ ವಿಷಯವನ್ನು "ಗತಗ್ರಂಥಗಳಲ್ಲಿ ಮೂಲ 
ರೂಪದಲ್ಲಿ ಉಳಿದಿರುವುದನ್ನು ಕುರ್‌ಆನ್‌ ಸಮರ್ಥಿಸುತ್ತದೆ” ಎಂಬ ಮಾತಿನಲ್ಲೂ ಹೇಳಬಹುದಿತ್ತು. ಆದರೆ ಅಲ್ಲಾಹನು 'ಗತ 
ಗ್ರಂಥಗಳು' ಎನ್ನುವುದರ ಬದಲಿಗೆ 'ಅಲ್‌ ಕಿತಾಬ್‌ (The Bok) ಎಂದು ಪ್ರಯೋಗಿಸಿರುತ್ತಾನೆ. ಇದರಿಂದ ಸ್ಥುಟವಾಗುವುದೇನೆಂದರೆ, 
یں‎ ಮತ್ತು ಅದಕ್ಕಿಂತ ಮುಂಚೆ ಬೇರೆ ಬೇರೆ ಕಾಲಗಳಲ್ಲಿ ಮತ್ತು ವಿವಿಧ ಭಾಷೆಗಳಲ್ಲಿ ಅಲ್ಲಾಹನ ಕಡೆಯಿಂದ 
ಅವತೀರ್ಣಗೊಂಡ ಎಲ್ಲ ಗ್ರಂಥಗಳೂ ಮೂಲತಃ ಒಂದೇ ಗ್ರಂಥವಾಗಿದೆ. ಅವುಗಳ ಕರ್ತ ಒಬ್ಬನೇ. ಅವುಗಳ ಅಭಿಪ್ರಾಯ ಒಂದೇ. 
ಅವುಗಳ ಉದ್ದೇಶ ಒಂದೇ. ಅವುಗಳ ಬೋಧನೆಯೂ ಒಂದೇ. ಅವೆಲ್ಲವುಗಳ ಮೂಲಕ ಮಾನವ ಕೋಟಿಗೆ ಒಂದೇ ಶಿಕ್ಷಣವನ್ನು 
ನೀಡಲಾಗಿದೆ. ವ್ಯತ್ಕಾಸವೇನಾದರೂ ಇದ್ದರೆ ಅದು ಭಾಷೆ ಮತ್ತು ಶೈಲಿಯಲ್ಲಿ ಮಾತ್ರವಿದ್ದು ಒಂದೇ ಉದ್ದೇಶವನ್ನು ಸಾಧಿಸಲು 
ಮತ್ತು ವಿವಿಧ ಶ್ರೋತೃಗಳಿಗೆ ತಿಳಿಯುವಂತಾಗಲು ಮಾತ್ರ ವಿವಿಧ ರೀತಿಗಳನ್ನು ಅನುಸರಿಸಲಾಗಿದೆ. 

79. ಕುರ್‌ಆನನ್ನು 'ಅಲ್‌ಕಿತಾಬ್‌'ನ 'ಮುಹೈಮಿನ್‌'(ಸಂರಕ್ಷಕ) ಎನ್ನುವುದರ ಅರ್ಥವೇನೆಂದರೆ, ಅದು ಹಿಂದಿನ ಎಲ್ಲಾ 
ದಿವ್ಯಗ್ರಂಥಗಳಲ್ಲಿ ನೀಡಲಾಗಿದ್ದ ಸತ್ಯಪೂರ್ಣ ಬೋಧನೆಗಳನ್ನು ತನ್ನಲ್ಲಿ ಸುರಕ್ಸಿತಗೊಳಿಸಿದೆ. ಇನ್ನು ಮುಂದೆ ಅವುಗಳ ಸತ್ಮಪೂರ್ಣ 
ಶಿಕ್ಷಣಗಳ ಯಾವ ಭಾಗವೂ ನಷ್ಟವಾಗದು. 

80. ಇದೊಂದು ಉಪನುಡಿ. ಮೇಲಿನ ಉಪನ್ಮಾಸದ ಸರಣಿಯನ್ನು ಕೇಳಿದಾಗ ಶ್ರೋತೃವಿನ ಮನಸ್ಸಿನಲ್ಲುಂಟಾಗಬಹುದಾದ 
ಒಂದು ತೊಡಕನ್ನು ನಿವಾರಿಸುವುದು ಮತ್ತು ಆ ಬಗ್ಗೆ ಉದ್ಭವಿಸಬಹುದಾದ ಪ್ರಶ್ನೆಯನ್ನು ಉತ್ತರಿಸುವುದೇ ಇದರ ಉದ್ದೇಶ. ಎಲ್ಲ 
ಪ್ರವಾದಿಗಳಲ್ಲಿ ಮತ್ತು ಎಲ್ಲ ಗ್ರಂಥಗಳಲ್ಲಿ ಉಲ್ಲೇಖವಾಗಿರುವ ಧರ್ಮ ಒಂದೇ ಆಗಿದೆ ಮತ್ತು ಇವೆಲ್ಲವೂ ಪರಸ್ಪರ 
ಸಮರ್ಥಿಸಿಕೊಂಡೇ ಬಂದುದಾದರೆ ಧರ್ಮಶಾಸ್ತ್ರದ ವಿವರಣೆಗಳಲ್ಲಿ ಅಂತರವಿರುವುಬೇಕೆ? ಎಂಬುದೇ ಆ ಪ್ರಶ್ನೆ. 


5. ಅಲ್‌ ಮಾಣದಃ 365 


೧೫೫ 
MA 242 sr sh سے یر‎ 4೩0 
رم اَخسَنْ می اڈ‎ OSES SOLEIL ©)3 


ಭಿನ್ನಾಭಿಪ್ರಾಯವಿರಿಸಿ ಕೊಳ್ಳುತ್ತಿರುವ ವಿಷಯಗಳ ವಸ್ತುಸ್ಲಿತಿಯನ್ನು ಅವನು ನಿಮಗೆ ತೋರಿಸಿ ಕೊಡುವನು." 
ಆದುದರಿಂದ"? ಓ ಪೈಗಂಬರರ ನೀವು ಅಲ್ಲಾಹನಿಂದ ಅವತೀರ್ಣಗೊಂಡ ಕಾನೂನಿನ ಪ್ರಕಾರ ಇವರ 
ವ್ಯವಹಾರಗಳ ತೀರ್ಮಾನ ಮಾಡಿರಿ ಮತ್ತು ಇವರ ಅಭೀಷ್ಟಗಳೆನ್ನು ಅನುಸರಿಸಬೇಡಿರಿ. ಇವರು ನಿಮ್ಮನ್ನು 
'ಗೊಂದಲ'ದಲ್ಲಿ . ಸಿಲುಕಿಸಿ ಅಲ್ಲಾಹನು ನಿಮ್ಮ ಮೇಲೆ ಅವಶೀರ್ಣಗೊಳಿಸಿದ ಈ ಮಾರ್ಗದರ್ಶನದಿಂದ 
ಕಿಂಚಿತ್ತೂ ವಿಮುಖಗೊಳಿಸದಂತೆ ಬಹಳ ಜಾಗರೂಕರಾಗಿರಿ. ಇವರು ಇದನ್ನು ಸ್ವೀಕರಿಸದಿದ್ದರೆ ಅಲ್ಲಾಹನು 
ಇವರ ಕೆಲವು ಅಪರಾಧಗಳ ನಿಮಿತ್ತ ಇವರನ್ನು ಯಾತನೆಗೆ ಒಳಪಡಿಸಲು ತೀರ್ಮಾನಿಸಿಯೇ ಬಿಟ್ಟಿರುತ್ತಾನೆಂಬುದನ್ನು 
ತಿಳಿದಿರಿ. ವಾಸ್ತವದಲ್ಲಿ ಇವರಲ್ಲಿ ಹೆಚ್ಚಿನವರು 'ಕರ್ಮಬ್ರಷ್ಟ'ರಾಗಿರುತ್ತಾರೆ. (ಇವರು ದೇವಶಾಸನವನ್ನು 


81. ಇದು ಮೇಲಿನ ಪ್ರಶ್ನೆಗಿರುವ ಸಂಪೂರ್ಣ ಉತ್ತರ. ಆ ಉತ್ತರದ ವಿವರ ಹೀಗಿದೆ; 

1) ಈ ಧರ್ಮಶಾಸ್ತ್ರಗಳು ವಿವಿಧ ಮೂಲಗಳಿಂದ ಹಾಗೂ ನಾನಾ ಉಗಮ ಸ್ಥಾನಗಳಿಂದ ಹೊರಟು ಬಂದಿವೆ ಎಂಬುದಕ್ಕೆ 
ಆಭಾರವಾಗಿ ಕೇವಲ ಶಾಸ್ತ್ರಗಳ ವೈವಿಧ್ಯತೆಯನ್ನು ತೊರಿಸುವುದು ಸರಿಯಲ್ಲ. ವಾಸ್ತವದಲ್ಲಿ ಬೇರೆ ಬೇರೆ ಜನಾಂಗಗಳಿಗೆ ನಾನಾ 
ಕಾಲಗಳಲ್ಲಿ ವಿಭಿನ್ನ ಪರಿಸ್ಥಿತಿಗಳಿಗನುಸಾರ ತರತರದ ಕರ್ಮವಿಧಿಗಳನ್ನು ನಿಶ್ಪಯಿಸಿದವನು ಅಲ್ಲಾಹನೇ. 

2) ಆರಂಭದಿಂದಲೇ ಸಕಲ ಮಾನವರಿಗಾಗಿ ಒಂದೇ ನಿಯಮ ನಿಶ್ಚಯಿಸಿ ಒಂದೇ ಸಮುದಾಯವನ್ನಾಗಿ ಮಾಡಿಬಿಡಬಹುದಿತ್ತು 
ಎಂಬುದರಲ್ಲಿ ಸಂಶಯವಎಲ್ಲ. ಆದರೆ ಬೇರೆ ಬೇರೆ ಪ್ರವಾದಿಗಳ ಶರೀಅತ್‌(ಧರ್ಮಶಾಸ್ತ್ರ)ಗಳಲ್ಲಿ ಇರಿಸಿರುವ ತಾರತಮ್ಯಕ್ಕೆ ಇರುವ 
ಅನೇಕ ಔಚಿತ್ಯಗಳ ಪೈಕಿ ಅಲ್ಲಾಹನು ಈ ರೀತಿಯಿಂದ ಜನರನ್ನು ಪರೀಕ್ಚಿಸ ಬಯಸಿದ್ದೆನೆಂಬುದೂ ಒಂದು ದೊಡ್ಡ ಔಚಿತ್ಯವಾಗಿತ್ತು. 
ನಿಜವಾದ ದೀನ(ಧರ್ಮ)ನ್ನು ಹಾಗೂ ಅದರ ತಿರುಳು ಮತ್ತು ವಸ್ತುಸ್ಥಿತಿಯನ್ನು ಅರಿತವರು, ಧರ್ಮದಲ್ಲಿ ಈ ನಿಯಮಗಳ ನೈಜ 
ನೆಲೆಯನ್ನು ಅರಿತವರು ಮತ್ತು ಯಾವುದೇ ಪಕ್ಷಪಾತದಲ್ಲಿ ಸಿಲುಕದವರು ಸತ್ಯವು ಯಾವ ರೂಪದಲ್ಲೇ ಬಂದರೂ ಅದನ್ನು ಗುರುತಿಸಿ 
ಸ್ವೀಕರಿಸಿಕೊಳ್ಳುವರು. ಅಲ್ಲಾಹನು ಹಿಂದೆ ರವಾನಿಸಿದ ಆಜ್ಞೆಗಳ ಸ್ಥಾನದಲ್ಲಿ ಅನಂತರ ನೀಡಿದ ಆಜ್ಞೆಗಳನ್ನು ಸ್ವೀಕರಿಸಿಕೊಳ್ಳಲು ಅವರು 
ಸ್ವಲ್ಪವೂ ಹಿಂದೆ ಮುಂದೆ ನೋಡಲಾರರು. ಇದಕ್ಕೆ ವ್ಯತಿರಿಕ್ತವಾಗಿ, ಧರ್ಮದ ತಿರುಳನ್ನರಿಯದೆ ಬರೇ ನಿಯಮಗಳನ್ನು ಹಾಗೂ 
ಅವುಗಳೆ ವಿವರಗಳನ್ನು ಮಾತ್ರ ನಿಜವಾದ ಧರ್ಮವೆಂದು ತಿಳಿದಿರುವವರು ಮತ್ತು ದೇವವತಿಯಿಂದ ಬಂದ ವಿಷಯಗಳ ಬಗ್ಗೆ 
ತಮ್ಮ ಕಡೆಯಿಂದ ಟಿಪ್ಪಣಿಗಳನ್ನು ಸೇರಿಸಿ ಅವುಗಳ ಬಗ್ಗೆ ನಿಷ್ಟಿಯತೆ ಹಾಗೂ ಪಕ್ಷಪಾತ ನೀತಿಯನ್ನು ಕೈಗೊಂಡವರು ಅನಂತರ 
] ದೇವವತಿಯಿಂದ ಬಂದ ಎಲ್ಲ ಮಾರ್ಗದರ್ಶನಗಳನ್ನೂ ನಿರಾಕರಿಸುತ್ತಲೇ ಸಾಗುವರು. ಈ ಎರಡೂ ವಿಧದವರನ್ನು ಪ್ರತ್ಯೇಕಿಸಲು 
ಈ ರೀತಿ ಪರೀಕ್ಷೆ ನಡೆಸುವ ಅಗತ್ಯವಿತ್ತು. ಆದುದರಿಂದಲೇ ಅಲ್ಲಾಹನು ಧರ್ಮಶಾಸ್ತ್ರಗಳಲ್ಲಿ ವೈವಿಧ್ಯತೆಯನ್ನಿರಿಸಿದನು. 

3) ಎಲ್ಲ ಧರ್ಮಶಾಸ್ತ್ರಗಳ ಮೂಲೋದ್ದೇಶವು ಪುಣ್ಮ ಹಾಗೂ ಒಳಿತನ್ನು ಸಂಪಾದಿಸುವುದಾಗಿದೆ. ಯಾವ ಕಾಲದಲ್ಲಿ ಯಾವ 
ದೇವಾಜ್ಞೆಯೊದಗುವುದೋ ಅದನ್ನೆನುಸರಿಸುವುದರಿಂದ ಮಾತ್ರ ಅವು ಲಭ್ಯವಾಗುವುವು. ಆದುದರಿಂದ ಮುಖ್ಯ ಉದ್ದೇಶದ ಮೇಲೆ 
] ದುಹಿಯಿರುವವರು ಧರ್ಮಶಾಸ್ತ್ರಗಳ ವೈವಿಧ್ಯತೆ ಮತ್ತು ಉಪ ಮಾರ್ಗಗಳ ವೃತ್ಕಾಸಗಳ ಬಗ್ಗೆ ಜಗಳವಾಡುವ ಬದಲಿಗೆ ಅಲ್ಲಾಹನ 
ಮೆಚ್ಚುಗೆ ಇರುವ ಮಾರ್ಗದ ಮೂಲಕ ಮೂಲೋದ್ದೇಶದ ಕಡೆಗೆ ಸಾಗುತ್ತಾರೆ. 

4) ಜನರು ತಮ್ಮ ನಿಷ್ಕಿಯತೆ, ಪಕ್ಷಪಾತ, ಹಟಮಾರಿತನ ಮತ್ತು ಸ್ವೇಚ್ಛೆಯಂತೆ ಸ್ವತಃ ಸೃಷ್ಟಿಸಿಕೊಂಡಿರುವ ಭಿನ್ನಾಭಿಪ್ರಾಯಗಳ 
ಅಂತಿಮ ತೀರ್ಮಾನವು ಚರ್ಚಾಕೂಟಗಳಿಂದಲೂ ಆಗದು. ಯುದ್ದ ರಂಗದಲ್ಲೂ ಆಗದು. ಇದರ ಅಂತಿಮ ತೀರ್ಮಾನವನ್ನು 
ಎಲ್ಲ ವಸ್ತುಸ್ಥಿತಿಗಳನ್ನು ಬಹಿರಂಗ ಪಡಿಸಲಾಗುವ ದಿನ ಸ್ವತಃ ಅಲ್ಲಾಹನೇ ಮಾಡುವನು. ಆಗ ಯಾವ ಕಲಹಗಳಲ್ಲಿ ಜನರು ತಮ್ಮ 
ಜೀವಮಾನವನ್ನಿಡೀ ಸವೆಸಿ ಭೂಲೋಕದಿಂದ ಬಂದಿದ್ದರೋ ಅವುಗಳ ತಳದಲ್ಲಿ 'ಸತ್ಯ'ದ ಸಾರವೆಪ್ಟಿತ್ತು ಮತ್ತು ಮಿಥ್ಯದ ಕಲಬೆರಕೆ 
ಎಪ್ಪಿತ್ತೆಂಬುದು. ಅವರಿಗೆ ತಿಳಿಯುವುರೆ. 

82. ಇಲ್ಲಿಂದ ಪುನಃ ಮೇಲಿನಿಂದಲೇ ನಡೆದು ಬಂದ ಉಪನ್ಮಾಸ ಮುಂದುವರಿಯುತ್ತದೆ. 


Pa 
پا‎ 734 
- 


ہے ےا راو کیپ پر دم کی یرد کھےرچر ا2 8250 2972 2 ۶ 
Sys AML IES SOS IAN‏ 


*- 


ಕಾಂಡ-6 


3886 ಕುರ್‌ಆನ್‌ ವ್ಯಾಖ್ಯಾನ 


c 4. ೨ <‏ عو 
سید 2A Ld‏ | 
5( 


bE SE‏ هد والاضری 
ESM SI GSS IAL‏ 
8 2 هو 29 2 

OIL SOL PAGE NSN 
ನಿರಾಕರಿಸುತ್ತಿದ್ದಾರೆ) ಇನ್ನೇನು ಇವರು ಅಜ್ಞಾನದ" ತೀರ್ಮಾನವನ್ನು ಬಯಸುತ್ತಾರೆಯೇ? ವಸ್ತುತಃ ಅಲ್ಲಾಹನ 
ಮೇಲೆ ದೃಢ ವಿಶ್ವಾಸವಿರಿಸುವವರ ದೃಷ್ಟಿಯಲ್ಲಿ ಅಲ್ಲಾಹನ ತೀರ್ಮಾನಕ್ಕಿಂತ ಶ್ರೇಷ್ಠ ತೀರ್ಮಾನ ಮಾಡುವವನು 
ಇನ್ನಾರಿರಬಹುದು! 

(51) ಓ ಸತ್ಯವಿಶ್ವಾಸಿಗಳ ನೀವು ಯಹೂದಿಯರನ್ನೂ ಕ್ರೈಸ್ತರನ್ನೂ ನಿಮ್ಮ ಆಪ್ತರನ್ನಾಗಿ ಮಾಡಿಕೊಳ್ಳಬೇಡಿರಿ. 
ಇವರು ಪರಸ್ಪರ ಆಪ್ತರು. ನಿಮ್ಮಲ್ಲಾರಾದರೂ اک‎ ಆಪ್ತರನ್ನಾಗಿ ಮಾಡಿ ಕೊಂಡರೆ ಅವನೂ 
ಅವರೊಂದಿಗೇ ಸೇರಿದವನಾಗಿರುತ್ತಾನೆ. ವಾಸ್ತವದಲ್ಲಿ ಅಲ್ಲಾಹನು ಅಕ್ರಮಿಗಳಿಗೆ ಮಾರ್ಗದರ್ಶನ ಮಾಡುವುದಿಲ್ಲ. 

(52-53) ಹೃದಯಗಳಲ್ಲಿ ಕಾಪಟ್ಕದ ರೋಗವೃಳ್ಳವರು ಅವರಲ್ಲೇ ಓಡಾಡಿ ಕೊಂಡಿರುವುದನ್ನು ನೀವು 


ಕಾಣುತ್ತೀರಿ. ಅವರು "ನಾವೇನಾದರೂ ಸಂಕಷ್ಟಗಳ ಸುಳಿಯಲ್ಲಿ ' ಸಿಲುಕಿ ಹೋಗುವೆವೋ ವಂದು ನಮಗೆ 
ಭಯವಾಗುತ್ತದೆ' ಎನ್ನುತ್ತಾರೆ.” ಅಲ್ಲಾಹನು ನಿಮಗೆ ನಿರ್ಣಾಯಕ ವಿಜಯ ದಯಪಾಲಿಸಿದಾಗ ಅಥವಾ ತನ್ನ 


83. 'ಅಜ್ಞಾನ' ಎಂಬ ಪದವು 'ಇಸ್ಲಾಮ್‌'ನ ವಿರೋಧಾರ್ಥದಲ್ಲಿ ಪ್ರಯೋಗವಾಗಿದೆ. ممعہ‎ ಪದ್ಧಶಿಯು ಸಾದ್ಯಂತ 
ಜ್ಞಾನಪೂರ್ಣವಾಗಿದೆ. ಏಕೆಂದರೆ ಅದರ ಕಡೆಗೆ ಮಾರ್ಗದರ್ಶನ ಮಾಡಿದವನು ಪರಮಾರ್ಥಗಳ ಜ್ಞಾನವಿರುವ ಅಲ್ಲಾಹನು. ಆರಬ್‌ 
ದೇಶದ ಇಸ್ಲಾಮ್‌ ಪೂರ್ವ ಕಾಲಾವಧಿಯನ್ನು ಅಜ್ಞಾನ ಕಾಲವೆಂದು ಕರೆದುದೇಕೆಂದರೆ - ಆ ಕಾಲದಲ್ಲಿ ಜನರು ಚ್ಞಾನದ ಬದಲಿಗೆ 
ಕೇವಲ ಭ್ರಮೆ, ಕಲ್ಪನೆ ಅಥವಾ ಚಿತ್ತಾಕಾಂಕ್ಲೆಗಳ ಆಧಾರದಲ್ಲಿ ತಮ್ಮ ಜೀವನ ಮಾರ್ಗವನ್ನು ರೂಪಿಸಿಕೊಂಡಿದ್ದೆರು. ಈ ಕರ್ಮ 
ವಿಧಾನವನ್ನು ಯಾವ ಸ್ಥಳದಲ್ಲೇ ಆಗಲಿ, ಯಾವ ಕಾಲದಲ್ಲೇ ಆಗಲಿ ಅನುಸರಿಸಿದರೆ ಅದನ್ನು ಅಜ್ಞಾನಜನ್ಮ ಕರ್ಮವಿಧಾನವೆಂದೇ 
ಹೇಳಲಾಗುವುದು. ಶಾಲೆಗಳಲ್ಲೂ ವಿಶ್ವವಿದ್ಯಾನಿಲಯಗಳಲ್ಲೂ ಕಲಿಸುವೆದು ಆಂಶಿಕ ಶಿಕ್ಷಣವಾಗಿದೆ. ಅದು ಯಾವ ರೀತಿಯಲ್ಲೂ 
ಮಾನವನ ಸನ್ಮಾರ್ಗದರ್ಶನಕ್ಕೆ ಸಾಲದು. ಆದುದರಿಂದ ದೇವದತ್ತ. ಜ್ಞಾನದಿಂದ ನಿರಪೇಕ್ಸರಾಗಿ ಇಂತಹ ಆಂಶಿಕ ಜ್ಞಾನಗಳ ಜೊತೆ 
ಊಹೆ, ಕಲ್ಪನೆ ಮತ್ತು ಆಕಾಂಕ್ಸೆಗಳ ಮಿಶ್ರಣ ಮಾಡಿ ಸಿದ್ಧಗೊಳಿಸಿದ ಎಲ್ಲ ಜೀವನಕ್ರಮಗಳೂ ಹಳೆಯ ಕಾಲದ ಅಚ್ಞಾನದಂತೆಯೇ 
ಅಜ್ಞಾನದ ವ್ಯಾಪ್ತಿಗೆ ಸೇರುತ್ತವೆ. 

84. ಅಷ್ಟರ ತನಕ ಅರಬ್‌ ದೇಶದಲ್ಲಿ ಕುಫ್ರ್‌ ಮತ್ತು ಇಸ್ಲಾಮಿನ ನಡುವಿನ ಘರ್ಷಣೆಯ ಅಂತಿಮ ಶೀರ್ಮಾನವಾಗಿರಲಿಲ್ಲ. 
ಇಸ್ಲಾಮ್‌ ತನ್ನ ಅನುಯಾಯಿಗಳ ತ್ಯಾಗ ಬಲಿದಾನಗಳಿಂದಾಗಿ ಒಂದು ಶಕ್ತಿಯಾಗಿ ಮಾರ್ಪಟ್ಟಿತ್ತು. ಅದರೂ ವಿರೋಧಿಶಕ್ತಿಗಳ 
ಬಲವೊ ಸಾಕಪ್ಪಿತ್ತು. ಇಸ್ಲಾಮಿನ ವಿಜಯದಷ್ಟೇ ಕುಫ್ರ್‌ನ ವಿಜಯವೂ ನಿರೀಕ್ಲಿತವಾಗಿತ್ತು. ಆದುದರಿಂದ ಮುಸ್ಲಿಮರೊಳಗಿದ್ದ 
ಮುನಾಫಿಕರು(ಕಪಟವಿಶ್ವಾಸಿಗಳು) ಇಸ್ಲಾಮೊ. ಸಂಘಟನೆಯೊಳಗಿದ್ದುಕೊಂಡೇ ಯಹೂದಿಯರೊಂದಿಗೂ ಕ್ರೈಸ್ತರೊಂದಿಗೂ 
ಸಂಬಂಧವಿರಿಸಿಕೊಂಡಿದ್ದರು. ಈ ಘುರ್ಷಣೆಯು ಇಸ್ಲಾಮಿನ ಪರಾಜಯದೊಂದಿಗೆ ಕೊನೆಗೊಂಡರೆ ತಮಗಾಗಿ ಯಾವುದಾದರೊಂದು 
ಅಭಯ ಸ್ಥಾನವನ್ನು ಭದ್ರಪಡಿಸಿಕೊಳ್ಳು: ವುದೇ ವರ ಉದ್ದೇಶವಾಗಿತ್ತು. ಮಾತ್ರವಲ್ಲದೆ ಆಗ ಅರಬ್‌ ದೇಶದಲ್ಲಿ ಕ್ರೈಸ್ತರ ಮತ್ತು 
ಯಹೂದಿಯರ ಜೀವನ ಮಟ್ಟವು ಇತರೆಲ್ಲರಿಗಿಂತಲೂ ಉತ್ತೆಮವಾಗಿತ್ತು. ವ್ಯಾಪಾರೋದ್ಯಮಗಳು ಅವರ ಕೈಯಲ್ಲೇ ಇದ್ದುವು. 
ಅರಬ್‌ ದೇಶದ ಅತ್ಯಂತ ಫಲವತ್ತಾದ ಭೂಭಾಗಗಳು ಅವರ ವಶದಲ್ಲಿದ್ದುವು. ಅವರ ಬಡ್ಡಿಯ ವ್ಯವಹಾರದ ಜಾಲವು ಸುತ್ತಲೂ 
ಹಬ್ಬಿತ್ತು. ಆದುದರಿಂದ "ಆರ್ಥಿಕ ದೃಷ್ಟಿಯಿಂದಲೂ ಈ ಮುನಾಫಿಕರು ಅವರೊಂದಿಗೆ ತಮ್ಮ ಹಿಂದಿನ ಸಂಬಂಧಗಳನ್ನು 
ಉಳಿಸಿಕೊಳ್ಳಲಿಚ್ಛಿಸುತ್ತಿದ್ದರು. ಇಸ್ಲಾಮ್‌ ಮತ್ತು ಕುಫ್ರ್‌ಗಳೊಳಗಿನ ಈ ಘರ್ಷಣೆಯಲ್ಲಿ -ಶಾವು ಸಂಪೂರ್ಣ ತನ್ಮಯರಾಗಿ ಇಸ್ಲಾಮಿನ 
ವಿರುದ್ಧ ಹೋರಾಟಕ್ಕಿಳಿದಿರುವ ಇತರ ಜನಾಂಗಗಳೊಂದಿಗೆ ತಮ್ಮ ಸಂಬಂಧವನ್ನು ಮುರಿದುಕೊಂಡರೆ ಇದು ರಾಜಕೀಯ 
ದೃಷ್ಟಿಯಿಂದಲೂ ಆರ್ಥಿಕ ಹಿತಾಸಕ್ತಿಯ ದೃಷ್ಟಿಯಿಂದಲೂ ತಮಗೆ ಗಂಡಾಂತರಕಾರಿಯಾಗುವುದೆಂದು ಅವರು ಭಾವಿಸಿಕೊಂಡಿದ್ದರು. 


ಕಾಂಡ-6 


367 


5. ಅಲ್‌ ಮಾಣದಃ 


Ba 1 ಜಿ, 5 Pi 4,4 ہے لا ے‎ 
ئ٦ دے‎ + 322A CAL >. ಪಿಬಿ ಪಿ “3 
ಲಯ mol WSLS ھم‎ } me Wray ಇ 
Ize 9958 8 ೨% ار‎ el 4 و حر‎ ೨0 و56‎ ೨ ವಿ 5 
Mr فسَوف پان اه بِقو و‎ NA! 
وہے عهوے دج 3 ےر سے ہے‎ 9 b2 Sul سر ىسك >> دو وے‎ 
ےم ہو ہیی‎ ೬ ೨2 ಇಪ ಸ್ನ 3 عا پھچ ری‎ 
OPIS SOY INS of NS 


ಕಡೆಯಿಂದ ಇನ್ನೇನಾದರೂ ವ್ಯಕ್ತಪಡಿಸಿದಾಗ, ಇವರು ತಮ್ಮ ಹೃದಯದೊಳಗೆ ಬಚ್ಚಿಟ್ಟುಕೊಂಡಿರುವ ಈ 
ಕಾಪಟ್ಕದ ಬಗ್ಗೆ ಲಜ್ಜಿತರಾಗಲೂ ಬಹುದು. ಆಗ, "ಅಲ್ಲಾಹನ ಹೆಸರನ್ನೆ ಶ್ರಿ ದೃಢವಾದ ಪ್ರತಿಜ್ಞೆ ಮಾಡುತ್ತ 
ನಾವು ನಿಮ್ಮೊಂದಿಗೆ ಇದ್ದೇವೆಂದು ನಮಗೆ ಭರವಸೆ ಕೊಡುತ್ತಿದ್ದೆವರು ಇವರೇನು?" ಎಂದು ಸತ್ಕವಿಶ್ವಾಸಿಗಳು 
ಕೇಳುವರು. ಇವರ ಕರ್ಮಗಳೆಲ್ಲ ನಿಷ್ಟಲಗೊಂಡವು ಮತ್ತು ಕೊನೆಗೆ ಇವರು ಪರಾಜಿತರೂ ಆಗಿಬಿಟ್ಟರು." 

(54) ಓ ಸತ್ಯವಿಶ್ವಾಸಿಗಳೇೆ ನಿಮ್ಮಲ್ಲಾರಾದರೂ ಧರ್ಮದಿಂದ ವಿಮುಖನಾಗುತ್ತಿ ದ್ದರೆ (ಆಗಲಿ) 
ಅಲ್ಲಾಹನ ಪ್ರೀತಿಗೆ ಪಾತ್ರರಾದ ಹಾಗೂ ಅಲ್ಲಾಹನನ್ನು ಪ್ರೀತಿಸುವ ಇನ್ನೊ೦ದು ಜನವಿಭಾಗವನ್ನು ಅಲ್ಲಾಹನು 
ಸೃಷ್ಟಿಸುವನು. ಅವರು ಸತ್ಯವಿಶ್ವಾಸಿಗಳೊಂದಿಗೆ ವಿನಮ್ರರೂ ಸತ್ಮನಿಷೇಧಿಗಳೊಂದಿಗೆ ಕತೋರರೂ ಆಗಿರುವರು." 


85. ಅರ್ಥಾತ್‌- ಜಯಾಪಜಯಗಳ ಅಂಶಿಮ ತೀರ್ಮಾನವು ಇಸ್ಲಾಮಿನ ಪರವಾಗಿಯೇ ಆಗುವುದೆಂದು ಸಾಮಾನ್ಯವಾಗಿ 
ಜನರಿಗೆ ಖಚಿತವಾಗುವಂತಹ ನಿರ್ಣಾಯಕ ವಿಜಯಕ್ಕಿಂತ ಕೆಳ ಮಟ್ಟದ ಯಾವುದಾದರೂ ವಿಜಯ. 

86. ಅರ್ಥಾತ್‌- ಅವರು ಮಾಡಿದ ನಮಾರ್‌, ಉಪವಾಸ ವ್ರತಗಳು, ರುಕಾತ್‌, ಜಿಹಾದ್‌ನಲ್ಲಿ ಭಾಗವಹಿಸುವಿಕೆ, 
ಇಸ್ಲಾಮಿನ ಕಾನೂನುಗಳ ಅನುಸರಣೆ ಮತ್ತು ಇನ್ನಾಮಿನ ಅನುಸರಣೆಯಲ್ಲಿ ಮಾಡಿದ ಇತರ ಯಾವುದೇ ಕೆಲಸಗಳು ಅವರಲ್ಲಿ 
ನಿಷ್ಠೆ ಇಲ್ಲದಿದ್ದುದರಿಂದಲೂ ಅವರು ಏಕಾಗ್ರವಾಗಿ ಏಕದೇವನ ಜೊತೆ ಸಂಬಂಧವಿರಿಸದಿದ್ದುದರಿಂದಲೂ ಮಾತ್ರವಲ್ಲದೆ ಅವರು 
ತಮ್ಮ ಸ್ವಹಿತಾಸಕ್ತಿ ಗಳಿಗಾಗಿ ದೇವ ಮತ್ತು ದೇವೇತರರೊಳಗೆ ತಮ್ಮನ್ನು ಹಂಚಿಕೊಂಡಿದ್ದ ಕಾರಣದಿಂದಲೂ ನಷ್ಟವಾಗಿ ಹೋಯಿತು. 

87. ಸತ್ಮವಿಶ್ವಾಸಿಗಳೊಂದಿಗೆ ವಿನಮ್ರವಾಗಿರುವುದೆಂದರೆ- ಸತ್ಯವಿಶ್ವಾಸಿಗಳ ವಿರುದ್ಧ ತಮ್ಮ ಬಲವನ್ನು ಪ್ರಯೋಗಿಸದಿರುವುದು, 
ಅವರ ಮಾನಸಿಕ ಶಕ್ತಿ - ಸಾಮರ್ಥ್ಯ, ಅವರ ಬುದ್ದಿ ಶಕ್ತಿ, ಚಾತುರ್ಯ, ಯೋಗ್ಯತೆ, ಪ್ರಭಾವ, ಧನ, ದೇಹಬಲ ಇತ್ಯಾದಿ ಯಾವುದೂ 
ಮುಸ್ಲಿಮರನ್ನು ಸದೆಬಡಿಯಲಿಕ್ಕಾಗಿ, ಸತಾಯಿಸಲಿಕ್ಕಾಗಿ ಅಥವಾ ಅವರಿಗೆ ನಷ್ಟವುಂಟು ಮಾಡೆಲಿಕ್ಕಾಗಿರಬಾರದು. ಅವರು ಮುಸ್ಲಿಮರ 
ಪಾಲಿಗೆ ಸದಾ ವಿನಯಶೀಲರೂ, ಕರುಣೆಯಿಂದ ವರ್ತಿಸುವ ಹಿತಚಿಂತಕರೂ, ಸಹನಶೀಲರೂ ಆಗಿರಬೇಕು. 

ಸತ್ಯನಿಷೇಧಿಗಳೊಂದಿಗೆ ಕಕೋರರಾಗಿರುವುದೆಂದರೆ- ಒಬ್ಬ ಸತ್ಯವಿಶ್ವಾಸಿಯು ತನ್ನ ಈಮಾನಿನ ಪರಿಪಕ್ವತೆ, ಧಾರ್ಮಿಕ 
ಭಾವಶುದ್ಧಿ, ಸಿದ್ಧಾಂತಗಳ ದೃಢತೆ, ನೈತಿಕ ಬಲ, ಈಮಾನಿನ ದೂರದರ್ಶಿತ್ವ ಇತ್ಕಾದಿಗಳ ಕಾರಣದಿಂದ ಇಸ್ಲಾಮಿನ ಶತ್ರುಗಳೆದುರು 


1 ಪರ್ವತದಂತೆ ಅಚಲನಾಗಿದ್ದು, ಅವನನ್ನು ಕದಲಿಸಲು ಯಾರಿಗೂ ಸಾಧ್ಯವಾಗದಿರುವುದು. ಅವರು ಇವನನ್ನು ತಮಗೆ ಬೇಕಾದ ಕಡೆಗೆ" 


ತಿರುಗುವ ಮೇಣವಾಗಿ ಅಥವಾ ಸುಲಭದ ಕೊಳ್ಳೆಯಾಗಿ ಕಾಣುವಂತಾಗಬಾರದು. ಇವನೊಂದಿಗೆ ವ್ಯವಹರಿಸಿದಾಗಲೆಲ್ಲಾ ಅವರಿಗೆ 
ಇವನು ಪ್ರಾಣವನ್ನಾದರೂ ತೆರಬಲ್ಲ, ಆದರೆ ಎಷ್ಟು ಮಾತ್ರಕ್ಕೂ ಮಾರಿ ಹೋಗುವವನಲ್ಲ. ಯಾವ ಒತ್ತಡಕ್ಕೂ ಮಣಿಯುವವನಲ್ಲ 


ಎಂದು ಮನವರ್ಲಿಕೆಯಾಗಬೇಕು. 5 J 


ಕಾಂಡ -6 


38 ಕುರ್‌ಆನ್‌ ವ್ಯಾಖ್ಯಾನ 


J) 
PAA 
$16 
£೨) 
(OTA 0 
ای‎ ٦ 2 ہگ دے 2 85 گے دے 0۰۷11 دررے‎ 
NSLS ET A NS 9 امنزا‎ NEY 


p) 


‫َ ار روگ 8و2 ہدے۔‎ NT ےك‎ ಹಲ 1 
رت‎ ys” ಖಃ HANS ಬಿ 3 ೫೨1 
CS تلزنم‎ SS IgE 


> 


ಅವರು ಅಲ್ಲಾಹನ ಮಾರ್ಗದಲ್ಲಿ ಹೋರಾಟ ನಡೆಸುವರು. ಯಾವನೇ ಖಂಡಿಸುವವನ ಖಂಡನೆಗೆ 
ಭಯಪಡಲಾರರು.* ಇದು ಅಲ್ಲಾಹನ ಮಹಾ ಅನುಗ್ರಹ. ಇದನ್ನು ಅವನು ತನಗಿಷ್ಟ ಬಂದವರಿಗೆ 
ದಯಪಾಲಿಸುತ್ತಾನೆ. ಅಲ್ಲಾಹ್‌ ಅತಿ ವಿಶಾಲ ಸಾಧನಾನುಕೂಲತೆಗಳ ಮಾಲಕನೂ ಸರ್ವಜ್ಞನೂ ಆಗಿರುತ್ತಾನೆ. 

(55-56) ನಿಮ್ಮ ಆಪ್ತಮಿತ್ರರು ವಾಸ್ತವದಲ್ಲಿ ಅಲ್ಲಾಹ್‌, ಅಲ್ಲಾಹನ ಸಂದೇಶವಾಹಕರು ಮತ್ತು 
ನಮಾರುನ್ನು ಸಂಸ್ಥಾಪಿಸುವ, ರುಕಾತ್‌ ಕೊಡುವ ಹಾಗೂ ಅಲ್ಲಾಹನ ಮುಂದೆ ಬಾಗುವ ಸತ್ಕವಿಶ್ವಾಸಿಗಳು 
ಮಾತ್ರ. ಅಲ್ಲಾಹನನ್ನೂ ಅವನ ಸಂದೇಶವಾಹಕನನ್ನೂ ಮತ್ತು ಸತ್ಯವಿಶ್ವಾಸಿಗಳನ್ನೂ ತನ್ನ' ಅಪ್ತಮಿತ್ರರನ್ನಾಗಿ 
ಮಾಡಿಕೊಂಡವನು ಅಲ್ಲಾಹನ ق2‎ ವಿಜಯ ಹೊಂದುವ ಪಕ್ಷವೆಂದು ಅರಿತಿರಬೇಕು. 

(57-60) ಓ ಸೆತ್ಯವಿಶ್ವಾಸಿಗಳೇ ನಿಮ್ಮ ಪೂರ್ವಗಾಮೂ ಗ್ರಂಥದವರ ಪೈಕಿ, ನಿಮ್ಮ ಧರ್ಮವನ್ನು ಅಣಕ 
ಹಾಗೂ ಹಾಸ್ಕ ವಿನೋದಗಳ ಸಾಧನವನ್ನಾಗಿ ಮಾಡಿಕೊಂಡವರನ್ನೂ ಇತರ ಸತ್ಯನಿಷೇಧಿಗಳನ್ನೂ ನಿಮ್ಮ ಗೆಳೆಯ 
ಹಾಗೂ ಆಪ್ತ ಸ್ನೇಹಿತರನ್ನಾಗಿ ಮಾಡಿಕೊಳ್ಳಬೇಡಿರಿ. ನೀವು ಸತ್ಯವಿಶ್ವಾಸಿಗಳಾಗಿದ್ದರೆ ಅಲ್ಲಾಹನನ್ನು ಭಯಪಡಿರಿ. 
ನೀವು ನಮಾಮುಗಾಗಿ ಕೆರೆ ನೀಡಿದಾಗ ಅವರು ಅದನ್ನು ಗೇಲಿ ಮಾಡಿ ಆಟವಾಡುತ್ತಾರೆ.” ಅವರು 


88. ಅರ್ಥಾತ್‌- ಅಲ್ಲಾಹನ ಧರ್ಮದ ಅನುಸರಣೆ ಮಾಡುವುದರಲ್ಲಿ, ಅವನ ಆಜ್ಞೆಗಳ ಪ್ರಕಾರ ವರ್ತಿಸುವುದರಲ್ಲಿ, ಆ 
ಧರ್ಮದ ಪ್ರಕಾರ ಸತ್ಯವನ್ನು ಸತ್ಯೆಬೆಂದೂ ಮಿಥ್ಮವನ್ನು ಮಿಥ್ಯವೆಂದೂ ಹೇಳುವಲ್ಲಿ ಅವರಿಗೇನೂ ಅಂಜಿಕೆ ಇರದು. ಅವರು 
ಯಾವುದೇ ಪ್ರತಿಭಟನೆ, ಅಣಕ, ಆಕ್ಷೇಪ, ವ್ಯಂಗ್ಯ ಮಾತು ಮತ್ತು ಮೂದಲಿಕೆಗಳನ್ನು ಗಣನೆಗೆ ತರಲಾರರು. ಜನಾಭಿಪ್ರಾಯವು 
ಇಸ್ಲಾಮಿಗೆ ವಿರುದ್ಧವಾಗಿದ್ದು ಇಸ್ಲಾಮಿನ ಮಾರ್ಗದಲ್ಲಿ ನಡೆಯುವುದೆಂದರೆ ಜಗತ್ತಿನಲ್ಲಿ ಕುಪ್ರಸಿದ್ದಿ ಪಡೆಯುವುದಾಗಿದ್ದರೂ ತಾವು 
ಸತ್ಯವೆಂದು ತಿಳಿದುಕೊಂಡಿರುವ ಮಾರ್ಗದಲ್ಲೇ ಅವರು ನಡೆಯುವರು. 

"8. ಅರ್ಜಾತ್‌- ಅವರು ನಮಾಮುನ ಕರೆಯನ್ನು ಕೇಳಿ ಅದನ್ನೇ ಅನುಕರಿಸಿ ಕುಚೇಷ್ಟೆ ಮಾಡುತ್ತಾರೆ. 'ಫರಿಹಾಸ ಕ್ಕಾಗಿ ಅದರ 
ಶಬ್ದಗಳನ್ನೂ ಬದಲಿಸುತ್ತಾರೆ, ವಿಕೃತೆಗೊಳಿಸುತ್ತಾರೆ ಮತ್ತು ಗೇಲಿ ಮಾಡುತ್ತಾರೆ. 


ಕಾಂಡ-6 


5. ಅಲ್‌ ಮಾಇದಃ | 369 


6 2 
PLA 2 بے‎ 3೫ TSN 2% 
SELENE AS I LSE LESNAR 


4 


8 


೨4% Ako _ > ا‎ DE ٦ 
BIH ICES ob eS 


2 
PAE a i290 ೨3೬% ೨? 111 7 
G30 SEY EAS EES ASSES 
9 7 7 FR 7 7 


6 ما‎ EL LPS الکن وان‎ SISO EIS 
ಬುದ್ಧಿಹೀನರಾದುದರಿಂದಲೇ ಹಾಗೆ ಮಾಡುತ್ತಾರೆ.” ಅವರೊಡನೆ ಹೇಳಿರಿ, "ಓ ಗ್ರಂಥದವರೇ, ನಾವು ಅಲ್ಲಾಹನ 
ಮೇಲೆ ಮತ್ತು ನಮ್ಮ ಕಡೆಗೆ ಅವಶೀರ್ಣಗೊಂಡ ಹಾಗೂ ನಮಗಿಂತ ಮೊದಲೂ ಅವತೀರ್ಣವಾಗಿದ್ದ ಧಾರ್ಮಿಕ 
ಶಿಕ್ಷಣದ ಮೇಲೆ ವಿಶ್ವಾಸ ತಾಳಿರುತ್ತೇವೆಂಬುದಕ್ಕಾಗಿ ನೀವು ನಮ್ಮೊಡನೆ ಅಸಂತುಷ್ಪರಾಗಿದ್ದೀರೇ ವಿನಾ ಇನ್ನೇನು? 
ನಿಮ್ಮಲ್ಲಿ ಹೆಚ್ಚಿನವರು 'ಕರ್ಮಭ್ರಷ್ಟ'ರಾಗಿದ್ದಾರೆ.” ಹೇಳಿರಿ- "ಅಲ್ಲಾಹನ ಬಳಿ 'ಕರ್ಮಬ್ರಷ್ಟ'ರಿಗಿಂತಲೂ 
ನಿಕೃಷ್ಟವಾದ ಅಂತಿಮ ಗತಿ ಹೊಂದುವವರನ್ನು ತೋರಿಸಿ ಕೊಡಲೇ? ಅಲ್ಲಾಹನ ಶಾಪ ಹಾಗೂ 
ಕೋಪಕ್ಕೊಳಗಾದವರು, ಕಪಿಗಳಾಗಿಯೂ ಹಂದಿಗಳಾಗಿಯೂ ಮಾರ್ಪಡಿಸಲ್ಪಟ್ಟಿವರು ಮತ್ತು 'ತಾಗೂತ್‌'ನ 
ದಾಸ್ಕ ಕೈಗೊಂಡವರು. ಅವರ ಸ್ಥಾನವು ಇನ್ನೂ ಕೆಟ್ಟದಾಗಿರುತ್ತದೆ ಮತ್ತು ಅವರು 'ನೇರಮಾರ್ಗ'ದಿಂದ ಅತಿ 
ಹೆಚ್ಚು ದೂರ ಸೆರಿದವರಾಗಿರುತ್ತಾರೆ."' 

(61-63) ಅವರು ನಿಮ್ಮ ಬಳಿಗೆ ಬಂದಾಗ, 'ನಾವು ವಿಶ್ವಾಸವಿಟ್ಟೆವು' ಎನ್ನುತ್ತಾರೆ. ವಾಸ್ತವದಲ್ಲಿ ಅವರು 
ಅವಿಶ್ವಾಸದೊಂದಿಗೇ ಬಂದಿದ್ದರು ಮತ್ತು ಅವಿಶ್ವಾಸದೊಂದಿಗೇ ಮರಳಿ ಹೋದರು. ಅವರು ತಮ್ಮ 


90. ಅರ್ಥಾತ್‌- ಅವರ ಈ ವರ್ತನೆಗಳು ಕೇವಲ ಕಿಡಿಗೇಡಿತನದ ಪರಿಣಾಮವಾಗಿವೆ. ಅವರು ಅಜ್ಞಾನ ಹಾಗೂ 
ಮೂರ್ಬತನದಲ್ಲಿ ಸಿಲುಕದಿರುತ್ತಿದ್ದರೆ ಮುಸ್ಲಿಮರೊಂದಿಗೆ ಧಾರ್ಮಿಕ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಹೊಂದಿದ್ದರೂ ಅವರಿಂದ 
ಇಂತಹ ಅಲ್ಪತನದ ಕಾರ್ಯಗಳು ಸಂಭವಿಸುತ್ತಿರಲಿಲ್ಲ. ಯಾವುದಾದರೊಂದು ಪಂಥವು ದೇವಾರಾಧನೆಗಾಗಿ ಕರೆ ನೀಡುವಾಗ ಅದನ್ನು 
ಹಿಯ್ಕಾಳಿಸುವುದನ್ನು ಯಾವ ವಿವೇಕಿಯೂ ಮೆಚ್ಚಲಾರನು. 

91. ಇದು ಯಹೂದಿಯರ ಕಡೆಗೇ ಮಾರ್ಮಿಕವಾದ ಸೂಚನೆ. ಎಷ್ಟೋ ಬಾರಿ ಅವರು ದೇವ ಯಾತನೆ ಹಾಗೂ 
ಶಪಿತಕ್ಕೊಳಗಾಗಿದ್ದಾರೆಂದೂ 'ಸಬ್ಬ್‌'ನ ನಿಯಮೋಲ್ಲಂಘನೆ ಮಾಡಿದುದಕ್ಕಾಗಿ ಅವರ ಜನಾಂಗದ ಅನೇಕ ಮಂದಿಯ ಮುಖಗಳು 
ವಿಕೃತಗೊಂಡಿದ್ದುವೆಂದೂ, ಅಷ್ಟೇ ಅಲ್ಲ ಅವರು ಅಧೋಗತಿಯ ಪಾತಾಳಕ್ಕೆ ತಲಪಿ, ತಾಗೂತ್‌ನ ದಾಸ್ಕ-ಆರಾಧನೆಗೂ 
ಗುರಿಯಾಗಿದ್ದರೆಂದೂ ಅವರ ಇತಿಹಾಸವೇ ಸಾರಿ ಹೇಳುತ್ತಿದೆ. ಆದುದರಿಂದ ಇಲ್ಲಿ ನಿಮ್ಮ اعد‎ ಹಾಗೂ ಅಪರಾಧಗಳಲ್ಲಿ 
ನಿರ್ಭಯತೆಗೆ ಒಂದು ಮಿತಿಯೇನಾದರೂ ಇದೆಯೇ ? ನೀವು ಸ್ವತಃ ದುರಾಚಾರ ಅನಾಚಾರಗಳ ಪಾತಾಳಕ್ಕಿಳಿದಿದ್ದರೂ ಇತರರು 
ಅಲ್ಲಾಹನ ಮೇಲೆ ವಿಶ್ವಾಸವಿಟ್ಟು ಶುದ್ಧ ಧರ್ಮಾಚಾರ ಮಾರ್ಗ ಕೈಗೊಂಡರೆ ಅವರನ್ನು ಗೋಳಾಡಿಸುತ್ತೀರಲ್ಲಾ? ಎಂದು 
ಹೇಳಲುದ್ದೇಶಿಸಲಾಗಿದೆ. 


ಕಾಂಡ -6 


1-24 


370 ಕುರ್‌ಆನ್‌ ವ್ಯಾಖ್ಮಾನ 


4೨0 ಫ್ಲಿ (MS ےھ ر۔؟‎ 
زیدان تید‎ SE میسوطان‎ sy YE 

೨ ےڑوج 1 رر رر‎ 2B cu CG pT) 
SEEN EAE NEE) 5 


Na 
نام‎ 

£ 

حا 


0 


HIS OLS MEET تنا لحزب‎ BSCE بز الزلَِة'‎ 
ಹೃದಯಗಳಲ್ಲಿ ಬಚ್ಚಿಟ್ಟುಕೊಂಡಿರುವುದನ್ನು ಅಲ್ಲಾಹನು ಚೆನ್ನಾಗಿ ಬಲ್ಲನು. ಅವರಲ್ಲಿ ہے‎ ಪಾಪ 
ಹಾಗೂ ಅನ್ಕಾಯ, ಅತ್ಯಾಚಾರ ಕಾರ್ಯಗಳಲ್ಲಿ ಶ್ರಮ ಪಡುತ್ತಿರುವುದನ್ನೂ 'ನಿಷಿದ್ದ' ಸೊತ್ತನ್ನು ಉಣ್ಣುತ್ತಿರುವುದನ್ನೂ 
ನೀವು ಕಾಣುತ್ತೀರಿ. ಅವರು ಮಾಡುತ್ತಿರುವ ಕೃತ್ಯಗಳು ಅತ್ಯಂತ ನೀಚ. ಅವರ ವಿದ್ವಾಂಸರೂ ಹಿರಿಯರೂ 
ಅವರನ್ನು ಪಾಪದ ಮಾತುಗಳನ್ನಾಡುವುದರಿಂದಲೂ 'ನಿಷಿದ್ದ' ಭಕ್ಷಣದಿಂದಲೂ ತಡೆಯುವುದಿಲ್ಲವೇಕೆ? ಅವರು 
ಸಿದ್ಧಗೊಳಿಸುತ್ತಿರುವ ಜೀವನ ಕೃತ್ಯವು ನಿಜಕ್ಕೂ ಅತ್ಯಂತ ನಿಕೃಷ್ಟ. 

(65-) 'ಅಲ್ಲಾಹನ ಕೈಗಳು ಬಿಗಿದು ಕೊಂಡಿವೆ' ಎಂದು ಯಹೂದಿಯರು ಹೇಳುತ್ತಾರೆ.” ಬಿಗಿದು 
ಕೊಂಡಿರುವುದು ಅವರ ಕೈಗಳು ಅವರ ಈ ಹಾಳು ಹರಟೆಯ ಕಾರಣದಿಂದಾಗಿ ಅವರ ಮೇಲೆ ಶಾಪ 


ಬಿದ್ದಿದೆ” ಅಲ್ಲಾಹನ ಕೈಗಳು ಅತಿ ವಿಶಾಲವಿದ್ದು ಅವನು ತನ್ನಿಚ್ಛೆ ಪ್ರಕಾರ ವ್ಯಯಿಸುತ್ತಾನೆ. 


92. ಅರಬೀ ನಾಣ್ಣುಡಿಯಲ್ಲಿ "ಕೈ ಬಿಗಿದುಕೊಂಡಿರುವುದು' ಎಂದರೆ ಜಿಪುಣನಾಗುವುದು. ದಾನ ಧರ್ಮಾದಿಗಳ ವಿಷಯದಲ್ಲಿ 
ಕೈ ಹಿಂದಕ್ಕೆ ಸರಿಯುವುದು. ನಿಜಕ್ಕೂ ಅಲ್ಲಾಹನ ಕೈಗಳು ಬಿಗಿದುಕೊಂಡಿವೆಯೆಂದು ಯಹೂದಿಯರ ಮಾಠಿನ ಅರ್ಥವಲ್ಲ. ಅಲ್ಲಾಹನು 
ಜಿಪುಣನಾಗಿದ್ದಾನೆಂದರ್ಥ. ಯಹೂದಿಯರು ಅನೇಕ ಶತಮಾನಗಳಿಂದ ದುಮ್ಮಾನ ದೌರ್ಭಾಗ್ಯಗಳಲ್ಲಿ ಸಿಲುಕಿದ್ದು ಅವರ ಗತ 
ವೈಭವವು ಒಂದು ಹಳೆಯ ಕಥೆಯಾಗಿ ಬಿಟ್ಟಿತ್ತು. ಅದು ಮತ್ತೆ ಮರುಕಳಿಸುವ ಸಾಧ್ಯತೆಯೇ ಕಂಡು ಬರುತ್ತಿರಲಿಲ್ಲ. ಆದುದರಿಂದ 
ಆ ಜನಾಂಗದ ತಿಳಿಗೇಡಿಗಳು ತಮ್ಮ ಜನಾಂಗದ ದುರ್ಗಶಿಯ ಬಗ್ಗೆ ಪ್ರಲಾಪಿಸುತ್ತ (ಶಾಂತಂ ಪಾಪಂ) ಅಲ್ಲಾಹನು ಲೋಭಿಯಾಗಿದ್ದಾನೆ, 
ಅವನ ಭಂಡಾರದ ಬಾಯಿ ಮುಚ್ಚಿ ಹೋಗಿವೆ. ಈಗ ನಮಗೆ ಕೊಡಲಿಕ್ಕಾಗಿ ಅವನ ಬಳಿ ಕಷ್ಟ ಕಾರ್ಪಣ್ಯಗಳ ಹೊರತು ಇನ್ನೇನೂ 
ಇಲ್ಲ - ಎಂಬಂತಹ ಅಸಭ್ಯ ಮಾತುಗಳನ್ನಾಡುತ್ತಿದ್ದರು. ಇದು ಯಹೂದಿಯರಿಗೆ ಮಾತ್ರ ಸೀಮಿತವಾಗಿಲ್ಲ. ಇತರ ಜನಾಂಗಗಳ 
ತಿಳಿಗೇಡಿಗಳೂ ತಮ್ಮ ಮೇಲೆ ಕಷ್ಟಕಾಲ ಬಂದಾಗ ಅಲ್ಲಾಹನ ಕಡೆಗೆ ವಾಲುವುದನ್ನು ಬಿಟ್ಟು ಉರಿಕಾರುತ್ತ ಇಂತಹ ಅಸಭ್ಯ 
ಮಾತುಗಳನ್ನಾಡುತ್ತಾರೆ. 

93. ಅರ್ಥಾತ್‌- ಇವರು ಸ್ವತಃ ಜಿಪುಣತೆಗೊಳಗಾಗಿದ್ದಾರೆ. ಲೋಭ ಮತ್ತು ಅತ್ಯಾಸೆಗಳಲ್ಲಿ ಇಡೀ ಜಗತ್ತಿನಲ್ಲೇ ಕುಖ್ಯಾತರಾಗಿ 
ಬಿಟ್ಟಿದ್ದಾರೆ. 

94. ಅರ್ಥಾತ್‌- ಇವರು ಇಂತಹ ಅಸಭ್ಯ ಹಾಗೂ ಮೂದಲಿಕೆಯ ಮಾತುಗಳನ್ನಾಡಿ, ಅಲ್ಲಾಹನು ತಮ್ಮ ಮೇಲೆ 
ದಯೆತೋರಬೇಕೆಂದೂ ಅನುಗ್ರಹಗಳನ್ನು ವರ್ಷಿಸಬೇಕೆಂದೂ ಇಚ್ಛಿಸಿದರೆ ಇದು ಖಂಡಿತ ಸಾಧ್ಯವಾಗದು. ಇದಕ್ಕೆ ವ್ಯತಿರಿಕ್ತವಾಗಿ 
ಇದರಿಂದುಂಟಾಗುವ ಪರಿಣಾಮವೇನೆಂದರೆ, ಇಂತಹವರು ದೇವಾನುಗ್ರಹದಿಂದ ವಂಚಿತರಾಗುತ್ತಾರೆ. ಅವನ ಕೃಪಾಕಟಾಕ್ಷದಿಂದ 
ಇನ್ನಷ್ಟು ದೂರ ಸರಿಯುತ್ತಾರೆ. 


ಕಾಂಡ -6 


5. ಅಲ್‌ ಮಾಇದಃ 371 


ಣಿ To ad - 4 orn دہ‎ 32 4 “sl pr 
Fa oe NEE ESL AALS 


)0 
pd‏ 
wu 472+9‏ اس ہے رظ دے> ہو $೨9 4ನ‏ 
vires‏ _۔ وَمِن تحت او 03ن 
ےر کروی و ٹور درب 7 Pe‏ 2 
pa 217 2 Kd 9.‏ 2۶5 وی 
SST EATS BUS‏ 
ಹೆ‏ 


bul, 4%‏ و 6೨‏ £2 - رط -- سے )ا ط 
کر Jef‏ تفعل فا ರೋಡ vy‏ 


vA ٠ 


۶ NEC 1 ಎಫ ಹ; 


2 


: 
Xl 
0 


8 
۰۔۰ 
3 
کے 
ಸ‏ 


(-64) ವಾಸ್ತವದಲ್ಲಿ ನಿಮ್ಮ ಪಾಲಕಪ್ರಭುವಿನ ಕಡೆಯಿಂದ ನಿಮ್ಮ ಮೇಲೆ ಅವತೀರ್ಣಗೊಂಡಿರುವ 
ವಾಣಿಯು ಅವರ ಪೈಕಿ ಹೆಚ್ಚಿನವರ ಉದ್ಧಟತನ ಹಾಗೂ ಮಿಥ್ಕಾರಾಧನೆಯಲ್ಲಿ ಇನ್ನಷ್ಟು ವೃದ್ಧಿಗೆ ಕಾರಣವಾಗಿ 
ಬಿಟ್ಟಿದೆ ಮತ್ತು (ಅದರ ಫಲವಾಗಿ) ನಾವು ಅವರ ನಡುವೆ ನಿರ್ಣಾಯಕ ದಿನದ ವರೆಗೆ ವೈರ ವಿದ್ವೇಷಗಳನ್ನಿರಿಸಿ 
ಬಿಟ್ಟಿದ್ದೇವೆ. ಅವರು ಯುದ್ಧದ ಕಿಡಿಯನ್ನು ಪ್ರಜ್ವಲಿಸಿದಾಗಲೆಲ್ಲ ಅಲ್ಲಾಹನು ಅದನ್ನು ಆರಿಸಿಬಿಡುತ್ತಾನೆ. ಅವರು 
ಭೂಮಿಯಲ್ಲಿ ಕ್ಷೋಭೆ ಹಬ್ಬಿಸಲು ಯತ್ನಿಸುತ್ತಾರೆ. ಆದರೆ ಅಲ್ಲಾಹನು ಕ್ಷೋಭೆಯುಂಟು ಮಾಡುವವರನ್ನು 
ಖಂಡಿತ ಮೆಚ್ಚುವುದಿಲ್ಲ. 

(65-66) ಈ ಗ್ರಂಥದವರು (ಈ ಉದ್ದಟತನದ ಬದಲು) ವಿಶ್ವಾಸವಿಟ್ಟಿದ್ದರೆ ಹಾಗೂ ದೇವಭಯ 
ನೀತಿಯನ್ನನುಸರಿಸುತ್ತಿದ್ದರೆ, ನಾವು ಅವರ ಕೆಡುಕುಗಳನ್ನು ಅವರಿಂದ ದೂರೀಕರಿಸುತ್ತಿದ್ದೆವು ಮತ್ತು ಅವರನ್ನು 
ಸಕಲ ಸೌಭಾಗ್ಯಗಳಿಂದ ಕೂಡಿದ ಸ್ವ್ಪರ್ಗೋದ್ಯಾನಗಳಿಗೆ ತಲಪಿಸಿ ಬಿಡುತ್ತಿದ್ದೆವು. ಅಕಟ! ಅವರು ತೌರಾತ್‌, 
ಇಂಜೀಲ್‌ ಮತ್ತು ಅವರ ಪಾಲಕಪ್ರಭುವಿನ ವತಿಯಿಂದ ಅವರ ಕಡೆಗೆ ಕಳುಹಿಸಲಾಗಿದ್ದ ಇತರ ಗ್ರಂಥಗಳನ್ನು 
ಸಂಸ್ಥಾಪಿಸಿರುತ್ತಿದ್ದರೆ! ಹಾಗೆ ಮಾಡುತ್ತಿದ್ದರೆ, ಅವರಿಗಾಗಿ ಆಹಾರವು ಮೇಲ್ಸಾಗದಿಂದ ವರ್ಷಿಸುತ್ತಿತ್ತು, ಕೆಳಭಾಗ 
ದಿಂದ ಉಕ್ಕಿ ಬರುತ್ತಿತ್ತು. ಅವರಲ್ಲಿ ಕೆಲವರು ಸನ್ಮಾರ್ಗಿಗಳೂ ಇದ್ದಾರೆ ಆದರೆ ಅವರಲ್ಲಿ ಹೆಚ್ಚಿನವರು 
ಮಹಾ ದುಷ್ಯರ್ಮಿಗಳಾಗಿದ್ದಾರೆ. 

(67-69) ಓ ಸಂದೇಶವಾಹಕರೇೆ, ನಿಮ್ಮ ಪಾಲಕಪ್ರಭುವಿನ ಕಡೆಯಿಂದ ನಿಮ್ಮ ಮೇಲೆ ಅವತೀರ್ಣ 


95. ಅರ್ಥಾತ್‌- ಈ ವಾಣಿಯನ್ನು ಕೇಳಿ ಅವರು ಉತ್ತಮ ಪಾಠವನ್ನು ಪಡೆಯುವ, ತಮ್ಮ ದುಷ್ಕತ್ಮ ದುರಾಚಾರಗಳ 
ಬಗ್ಗೆ ಜಾಗೃತರಾಗಿ ಅವುಗಳನ್ನು ಪರಿಹರಿಸಿಕೊಳ್ಳುವ ಮತ್ತು ತಮ್ಮ ಅಧೋಗತಿಗೆ ಕಾರಣಗಳನ್ನು ಕಂಡುಕೊಂಡು ತಮ್ಮನ್ನು ತಾವೇ 
ತಿದ್ದಿಕೊಳ್ಳುವ ಬದಲು, ಹಟಮಾರಿತನದೊಂದಿಗೆ ಸತ್ಯವನ್ನು ಪ್ರತಿಭಟಿಸಲು ಹೊರಟಿದ್ದಾರೆ. ತಾವು ಮರೆತು ಬಿಟ್ಟಿದ್ದ ಶುಭಕರ 
ಹಾಗೂ ನೀತಿಪರ ಪಾಠವನ್ನು ಕೇಳಿ ಅವರು ಸ್ವಯಂ ಸನ್ಮಾರ್ಗಕ್ಕೆ ಬರುವುದಂತಿರಲಿ - ಈ ಪಾಠವನ್ನು ನೆನಪಿಗೆ ತಂದು ಕೊಡುತ್ತಿರುವ 
ಸ್ವರವನ್ನೇ ತಗ್ಗಿಸಿ, ಬೇರೆಯವರೂ ಅದನ್ನು ಕೇಳದಂತೆ ಮಾಡುತ್ತಾರೆ. 

96. ಬೈಬಲಿನ ಯಾಜಕ ಕಾಂಡ' (ಅಧ್ಯಾಯ -26) ಮತ್ತು ಧರ್ಮೋಪದೇಶ ಕಾಂಡ(ಅಧ್ಯಾಯ -28)ದಲ್ಲಿ ಹ. ಮೂಸಾರ(ಅ) 
ಒಂದು ಭಾಷಣ ಉಲ್ಲೇಖವಾಗಿದೆ. ಅದರಲ್ಲಿ ನೀವು ದೇವಾಜ್ಞೆಗಳ ಅನುಸರಣೆಯನ್ನು ಸರಿಯಾಗಿ ಮಾಡಿದರೆ ಯಾವ ಯಾವ 


ಕಾಂಡ-6 


372 ಕುರ್‌ಆನ್‌ ವ್ಯಾಖ್ಯಾನ 


سو 


LSS ss 
NE از ایک ون ایک لگا وی کا‎ 


ಗೊಂಡದ್ದನ್ನು ಜನರಿಗೆ ತಲುಪಿಸಿರಿ, ಹಾಗೆ ಮಾಡದಿದ್ದರೆ ನೀವು ಅವನ دید‎ ಬಾಧ್ಯತೆಯನ್ನು ನೆರವೇರಿಸಲಿಲ್ಲ. 
ಅಲ್ಲಾಹನು ನಿಮ್ಮನ್ನು ಜನರ ಕೆಡುಕಿನಿಂದ ರಕ್ಷಿಸುವವನಾಗಿರುತ್ತಾನೆ. ಅವನು ಸತ್ಯನಿಷೇಧಿಗಳಿಗೆ ಎಂದೆಂದಿಗೂ 
(ನಿಮ್ಮ ವಿರುದ್ಧ) ವಿಜಯವನ್ನು ನೀಡಲಾರನೆಂಬುದನ್ನು ಖಾತ್ರಿಯಾಗಿ ತಿಳಿದುಕೊಳ್ಳಿರಿ. "ಓ ಗ್ರಂಥದವರೇ, 
ನೀವು ತೌರಾತನ್ನೂ ಇಂಜೀಲನ್ನೂ ನಿಮಗೆ ನಿಮ್ಮ ಪಾಲಕಪ್ರಭುವಿನ ಕಡೆಯಿಂದ ಅವಶೀರ್ಣಗೊಂಡ ಇತರ 
ಗ್ರಂಥಗಳನ್ನೂ ನೆಲೆ ನಿಲ್ಲಿಸುವ ತನಕ ನಿಮಗೆ ಯಾವ ತಳಹದಿಯೂ ಇಲ್ಲ" ಎಂದು ಸ್ಪಷ್ಟವಾಗಿ 7 
ನಿಮ್ಮ ಮೇಲೆ ಅವತೀರ್ಣಗೊಳಿಸಲಾಗಿರುವ ಫರಮಾನು ಅವರಲ್ಲಿ ಅನೇಕರ ಉದ್ದಟತನವನ್ನೂ ನಿರಾಕರಣೆಯನ್ನೂ 
ಇನ್ನಷ್ಟು ವೃದ್ಧಿಸುವುದು.* ಆದರೆ, ನಿರಾಕರಿಸುವವರ ಸ್ಥಿತಿಯ ಬಗ್ಗೆ ದುಃಖಿಸಬೇಡಿರಿ. (ಇಲ್ಲಿ ಪಟ್ಟಭದ್ರತೆ 
ಯಾರಿಗೂ ಇಲ್ಲ.) ಮುಸ್ಲಿಮರಿರಲಿ, ಯಹೂದಿಯರಿರಲಿ, 'ಸಾಬೀ' ಗಳಿರಲಿ, ಕ್ರೈಸ್ತರಿರಲಿ, ಯಾರೇ ಇರಲಿ - 


ರೀತಿಗಳಲ್ಲಿ ಅಲ್ಲಾಹನ ಕೃಪೆ ಹಾಗೂ ಸಮೃದ್ಧಿಗಳು ನಿಮಗೆ ಒದಗುವುವು ಮತ್ತು ದೇವಗ್ರಂಥವನ್ನು ಕಡೆಗಣಿಸಿ ಅಜ್ಲೋಲ್ಲಂಘನೆ ಮಾಡಿದರೆ 
ಎಂತಹ ಕಷ್ಟ ಕಾರ್ಪಣ್ಯಗಳೂ ದುಃಖ ದುಮ್ಮಾನಗಳೂ ನಿಮಗೆ ನಾಲ್ಕೂ ಕಡೆಗಳಿಂದ ಮುತ್ತಿಗೆ ಹಾಕುವುವು ಎಂಬುದನ್ನು ಬಹಳ ವಿವರವಾಗಿ 
ತೋರಿಸಿ ಕೊಡಲಾಗಿದೆ. ಹ. ಮೂಸಾರ(ಅ) ಆ ಭಾಷಣವು ಪವಿತ್ರ ಕುರ್‌ಆನಿನ ಈ ಚಿಕ್ಕ ಮಾತಿನ ಅತ್ಯುತ್ತಮ ವ್ಯಾಖ್ಕಾನವಾಗಿದೆ. 
97. ತೌರಾತ್‌ ಮತ್ತು ಇಂಜೀಲ್‌ಗಳನ್ನು ನೆಲೆ ನಿಲ್ಲಿಸುವುದೆಂದರೆ ನಿರ್ವಂಚನೆಯೊಂದಿಗೆ ಅವುಗಳನ್ನು ಅನುಸರಿಸುವುದು ಮತ್ತು 
ಅವುಗಳನ್ನು ತಮ್ಮ ಜೀವನದ ಸಂವಿಧಾನವನ್ನಾಗಿ ಮಾಡಿಕೊಳ್ಳುವುದು. ಬೈಬಲಿನ ಪವಿತ್ರ ಗ್ರಂಥಗಳ ಸಂಗ್ರಹದಲ್ಲಿ ಒಂದು ವಿಧದ 
ಮಾತುಗಳನ್ನು ಯಹೂದಿ ಮತ್ತು ಕ್ರೈಸ್ತ ಗ್ರಂಥಕರ್ತರು ಸ್ವಯಂ ಬರೆದಿದ್ದಾರೆ. ಇನ್ನೊಂದು ವಿಧದ ಮಾತುಗಳು ಅಲ್ಲಾಹನ 
ಆದೇಶಗಳು ಅಥವಾ ಹ. ಮೂಸಾ, ಹ. ಈಸಾ(ಅ) ಮತ್ತಿತರ ಪ್ರವಾದಿಗಳ ನುಡಿಗಳೆಂಬ ನೆಲೆಯಲ್ಲಿ ಉಲ್ಲೇಖಗೊಂಡಿವೆ. ಅವುಗಳಲ್ಲಿ 
ಅಲ್ಲಾಹನು ಹೀಗಂದಿದ್ದಾನೆ, ಅಥವಾ ಇಂತಹ ಪ್ರವಾದಿ ಹೀಗೆ ಹೇಳಿದರು ಎಂಬುದರ ಸ್ಪಷ್ಟೀಕರಣವಿದೆ. ಒಂದನೆಯ ವಿಧದ 
ಮಾತುಗಳನ್ನೆಲ್ಲ ಪ್ರತ್ಯೇಕಿಸಿ ಎರಡನೆಯ ತರದ ವಾಕ್ಯಗಳ ಅನುಸರಣೆಯನ್ನು ಮಾತ್ರ ಯಾರಾದರೂ ಮಾಡಿದರೆ ಆ ಬೋದನೆ ಮತ್ತು 
ಕುರ್‌ಆನಿನ ಬೋಧನೆಯ ನಡುವೆ ಹೆಚ್ಚಿನ ತಾರತಮ್ಮವೇನೂ ಇಲ್ಲದಿರುವುದನ್ನು ಸುಲಭವಾಗಿ ಕಾಣಬಹುದು. ಭಾಷಾಂತರಕಾರರ, 
ಲೇಖಕರ ಮತ್ತು ಟೀಕಾಕಾರರ ಹಸ್ತಕ್ಷೇಪಗಳಿಂಬಾಗಿಯೂ ಕೆಲವು ಕಡೆ ವರದಿಗಾರರ ತಪ್ಪಿನಿಂದಲೂ ಈ ಎರಡನೆಯ ತರದ 
ಪಾಕ್ಕಗಳೂ ಸಂಪೂರ್ಣವಾಗಿ ಸುರಕ್ಷಿತವಾಗಿಲ್ಲ. ಆದರೂ ಇವುಗಳಲ್ಲಿ ಕುರ್‌ಆನ್‌ ನೀಡು: ತ್ರಿರುವಂತಹ ಶುದ್ಧ ಏಕದೇವವಿಶ್ವಾಸದ 
Jas ನೀಡಲಾಗಿರುವುದು ಮನವರಿಕೆಯಾಗದಿರದು. ಕುರ್‌ಆನ್‌ ಸಮರ್ಪಿಸುವ ವಿಶ್ವಾಸಗಳೇ ಅವುಗಳಲ್ಲಿವೆ. ಕುರ್‌ಆನ್‌ ನೀಡುತ್ತಿರುವ 
ಮಾರ್ಗದರ್ಶನವನ್ನೇ ಅವುಗಳೂ ನೀಡುತ್ತವೆ. ಈ ಗ್ರಂಥಗಳಲ್ಲಿರುವ ಅಲ್ಲಾಹ್‌ ಹಾಗೂ ಪ್ರವಾದಿಗಳು ನೀಡಿದ ಶಿಕ್ಟಣಗಳಲ್ಲೇ 
ಯಹೂದಿಯರೂ ಕ್ರೈಸ್ತರೂ ಅಂದು ಸ್ಥಿರವಾಗಿ ಇರುತ್ತಿದ್ದರೆ ಪ್ರವಾದಿವರ್ಯರ(ಸು) ಕಾಲದಲ್ಲಿ ಅವರು ಸತ್ಯಸಂಧ ಹಾಗೂ ಸೆತ್ಕಗಾಮೊ 
ಜನಕೂಟವಾಗಿ ಕಂಡುಬರುತ್ತಿದ್ದರು. ಅವರಿಗೆ ಆ ಗ್ರಂಥಗಳಲ್ಲಿರುವ ಪ್ರಕಾಶವೇ ಕುರ್‌ಆನಿನಲ್ಲೂ ಕಂಡುಬರುತ್ತಿತ್ತು. ಆಗ ಅವರ 
ಮಟ್ಟಿಗೆ ಪ್ರವಾದಿವರ್ಯರನ್ನು(ಸ) ಅನುಸರಿಸುವಾಗ ಮತ ಪರಿವರ್ತನೆಯ ಪ್ರಶ್ನೆಯೇ ಏಳುತ್ತಿರಲಿಲ್ಲ. ಅವರು ಮೊದಲಿನಿಂದಲೇ 
ನಡೆದುಕೊಂಡು ಬಂದಿದ್ದ ಮಾರ್ಗದ ಪರಂಪರೆಯಲ್ಲಿಯೇ ಅವರ ಅನುಯಾಯಿಗಳಾಗಿ ಮುಂದುವರಿಯಬಹುದಿತ್ತು. 
98. ಅರ್ಥಾತ್‌- ಈ ಮಾತನ್ನು ಕೇಳಿ ಶಾಂತಚಿತ್ತದಿಂದ ವಿವೇಚಿಸುವ ಹಾಗೂ ಪರಮಾರ್ಥವನ್ನು ತಿಳಿಯುವುದರ ಬದಲು 
ಅವರು ದುರಾಗ್ರಹದೊಂದಿಗೆ ಇನ್ನಷ್ಟು ತೀವ್ರವಾಗಿ ಪ್ರಕಿರೋಧಿಸಲಾರಂಭಿಸುವರು. 


ಕಾಂಡ -6 


೨ 


% EPG 45s ರಫಿ 2k 


PAYA 2 A فعت‎ 


و‫ 
فعہو Mp pmo‏ 
٦1 7 ۴‏ 


(೨ اشن من وا‎ kA NE 


AAI ARS AN صموا‎ 


ಇ 
0 
رہ ہے‎ 
٦ 
೬ 


04 


ENED 00 


7 


1 3 9ئ 34೨ 2 seh pA‏ 1ھ 
WO (ds ENGs MAILS TAL WAS‏ 


ಯಾರು ಅಲ್ಲಾಹನ ಮೇಲೆ ಮತ್ತು ಅಂತಿಮ ದಿವಸದ ಮೇಲೆ ವಿಶ್ವಾಸವಿರಿಸಿಕೊಂಡು ಸತ್ಯರ್ಮಗಳನ್ನು 
ಮಾಡುತ್ತಾ ಇರುವನೋ ಅವನಿಗೆ ನಿಶ್ಚಯವಾಗಿಯೂ ಯಾವ ಭಯವೂ ಇಲ್ಲ, ವೃಥೆಯೂ ಇಲ್ಲ.” 

(70-71) ನಾವು ಬನೀಇಸ್ರಾಈಲರಿಂದ ಬಲವಾದ ಕರಾರನ್ನು ಪಡೆದೆವು. ಅವರ ಕಡೆಗೆ 8 
ಸಂದೇಶವಾಹಕರನ್ನು ರವಾನಿಸಿದೆವು. ಆದರೆ, ಅವರ ಬಳಿ ಸಂದೇಶವಾಹಕರು ಅವರ ದೇಹೇಚ್ಛೆಗಳಿಗೆ 
ವಿರುದ್ಧವೇನಾದರೂ ತಂದಾಗಲೆಲ್ಲಾ ಅವರು ಕೆಲವರನ್ನು ಸುಳ್ಳಾಗಿಸಿದರು, ಇನ್ನು ಕೆಲವರನ್ನು ವಧಿಸಿಬಿಟ್ಟರು. 
ಮತ್ತು ಯಾವ ಗೊಂದಲವೂ ಉಂಟಾಗದೆಂದು ತಮ್ಮಪ್ಪಕ್ಕೆ ತಾವೇ ತಿಳಿದುಕೊಂಡರು. ಆದುದರಿಂದ ಅವರು 
ಅಂಧರೂ ಕಿವುಡರೂ ಆಗಿ ಹೋದರು. ಆ ಬಳಿಕ ಅಲ್ಲಾಹನು ಅವರನ್ನು ಕ್ಷಮಿಸಿದಾಗ ಅವರಲ್ಲಿ ಹೆಚ್ಚಿನವರು 
ಇನ್ನಷ್ಟು ಅಂಧರೂ ಕಿವುಡರೂ ಆಗುತ್ತ ಹೋದರು. ಅಲ್ಲಾಹನು ಅವರ ಈ ಎಲ್ಲ ಕೃತ್ಯಗಳನ್ನು ವೀಕ್ಷಿಸುತ್ತಲೇ 
ಇದ್ದನು. 

(72) ಮರ್ಯಮರ ಪುತ್ರ ಮಸೀಹನೇ ಅಲ್ಲಾಹನೆಂದು ಹೇಳಿದವರು ಖಂಡಿತವಾಗಿಯೂ 'ಸತ್ಯ: ನಿಷೇದ" 
ಕೈಗೊಂಡರು. ವಸ್ತುತಃ ಮಸೀಹರು, "ಓ ಬನೀಇಸ್ರಾಈಲರೇ, ನನ್ನ ಪ್ರಭುವೂ ನಿಮ್ಮ ಪ್ರಭುವೂ ಆಗಿರುವ 
ಅಲ್ಲಾಹನ ದಾಸ್ಕ-ಆರಾಧನೆ ಮಾಡಿರಿ" ಎಂದು ಹೇಳಿದ್ದರು. ಅಲ್ಲಾಹನೊಂದಿಗೆ ಇನ್ನಾರನ್ನಾದರೂ ಸಹಭಾಗಿಗಳನ್ನಾಗಿ 
ಮಾಡಿದವನಿಗೆ ಅಲ್ಲಾಹನು ಸ್ವರ್ಗವನ್ನು 'ಹರಾಮ್‌'(ನಿಿದ್ದ)ಗೊಳಿಸಿರುತ್ತಾನೆ ಮತ್ತು ಅವನ ವಾಸಸ್ಥಾನವು 
'ಜಹನ್ನಮ್‌'(ನರಕ) ಆಗಿರುತ್ತದೆ. ಇಂತಹ ಅಕ್ರಮಿಗಳಿಗೆ ಯಾರೂ ಸಹಾಯಕರಿಲ್ಲ. 


99, ಅಲ್‌ ಬಕರಃ ಅಧ್ಯಾಯದ ಸೂಕ್ತ 62 ಮತ್ತು 80ನೇ ಟಿಪ್ಪಣಿಯನ್ನು ಓದಿರಿ. ) 


ಕಾಂಡ-6 


374 ಕುರ್‌ಆನ್‌ مہہ‎ 


سپ کم در ے نہ کی اد ے ١‏ 8س اوج 6 ط ہے ما 
LS) ಲ ಹ RAE Mend‏ £05 


£೨3೨8 9೨ اركث1‎ ಜಹಿ Gr 7 ? 2G ہد ویو‎ 
آفار یوبن‎ (oped تن ایک‎ PR Ls لم پنڈلوا‎ 
೬%, 9೨ > و لع یک‎ 
Spat 0سس0‎ : 5 ತ) 
SOE BELGE es SEES 
کے7‎ 
೨೨ پر‎ 


ئن انا پت 5 32 SHO SSocs‏ 


)73-74( ಅಲ್ಲಾಹನು ಮೂವರಲ್ಲೊಬ್ಬನೆಂದು ಹೇಳಿದವರು ನಿಶ್ಚಯವಾಗಿಯೂ 'ಸತ್ಮನಿಷೇಧ' 
ಕೈಗೊಂಡರು. ವಾಸ್ತವದಲ್ಲಿ ಏಕದೇವನಲ್ಲದೆ ہد‎ ದೇವನಿಲ್ಲ. ಇವರು ಇಂತಹ ಮಾತುಗಳಿಂದ ದೂರವಿರದಿದ್ದರೆ, 
ಇವರ ಪೈಕಿ ಸತ್ಯನಿಷೇಧ ನೀತಿಯನ್ನನುಸರಿಸುವವರಿಗೆಲ್ಲ ವೇದನಾಯುಕ್ತ' ಯಾತನೆ ನೀಡಲಾಗುವುದು. ಇವರು 
ಇನ್ನೂ ಅಲ್ಲಾಹನೊಡನೆ 'ಪಶ್ಚಾತ್ತಾಪ" ಪಟ್ಟು ಅವನೊಡನೆ ಕ್ಷಮಾಯಾಚನೆ ಮಾಡಲಾರರೇ? ಅಲ್ಲಾಹ್‌ ಮಹಾ 
ಕ್ಷಮಾಶೀಲನೂ ಕೆರುಣಾನಿಧಿಯೂ ಆಗಿರುತ್ತಾನೆ. 

(75) ಮರ್ಯಮರ ಪುತ್ರ ಮಸೀಹರು ಕೇವಲ ಓರ್ವ ಸಂದೇಶವಾಹಕರಾಗಿದ್ದರೇ ವಿನಾ ಇನ್ನೇನೂ 
ಆಗಿರಲಿಲ್ಲ. ಅವರಿಗಿಂತ ಮುಂಚೆ ಇನ್ನೂ ಅನೇಕ ಸಂದೇಶವಾಹಕರು ಗಶಿಸಿ ಹೋಗಿದ್ದರು. ಅವರ ಮಾತೆ 
ಓರ್ವ ಸತ್ಮಸಂಧ ಮಹಿಳೆಯಾಗಿದ್ದರು. ಅವರಿಬ್ಬರೂ ಆಹಾರ ಸೇವನೆ ಮಾಡುತ್ತಿದ್ದರು. ನಾವು ಯಾನ ವಿಧದಿಂದ 
ಇವರ ಮುಂದೆ ಪರಮಾರ್ಥದ ದೃಷ್ಟಾಂತಗಳನ್ನು ಪ್ರಕಟಗೊಳಿಸುತ್ತಿದ್ದೇವೆ ಎಂಬುದನ್ನು ನೋಡಿರಿ. ಹೀಗಿದ್ದೂ 
ಇವರು ಎತ್ತ ಬಾರಿಗೆಡುತ್ತಿದ್ದಾರೆಂಬುದನ್ನು ನೋಡಿರಿ. 


۱ 100. ಕ್ರೈಸ್ತರು ತಾಳಿರುವ ಮಸೀಹ್‌ರ(ಯೇಸುಕ್ರಿಸ್ತ) ದೇವತ್ವದ ವಿಶ್ವಾಸವನ್ನು ಇಲ್ಲಿ ಕೆಲವೇ ಮಾತುಗಳಲ್ಲಿ ಸ್ಪಷ್ಟವಾಗಿ 
ಖಂಡಿಸಲಾಗಿದೆ. ಇದನ್ನು ಖಂಡಿಸಲು ಇದಕ್ಕಿಂತ ಹೆಚ್ಚು ಸ್ಪಷ್ಟ ಮಾತುಗಳನ್ನು ಬಳಸುವುದೇ ಅಸಾಧ್ಯ. ಮಸೀಹ್‌ ವಾಸ್ತವದಲ್ಲಿ 
ಏವಾಗಿದ್ದರೆಂದು ತಿಳಿಯ ಬಯಸುವವರಿಗೆ, ಅವರಿಗೆ ಸಂಬಂಧಿಸಿದ ಈ ಕೆಳಗಿನ ಸೂಚನೆಗಳೇ ಸಾಕು. ಅವರೊಬ್ಬ ಮನುಷ್ಮ 
ಆಗಿದ್ದರು. ಅವರು ಓರ್ವ ಸ್ತ್ರೀಯ ಗರ್ಭದಿಂದ ಜನಿಸಿದರು. ಅವರ ವಂಶವೃಕ್ಸವೂ ವ್ಯಕ್ತವದೆ. ಅವರು ಮಾನವ ಶರೀರವನ್ನು 
ಹೊಂದಿದ್ದರು. ಅವರು ಮಾನವ ಸಹಜ ಮಿತಿ ಮೇರೆಗಳಿಂದ ಬಂಧಿತರಾಗಿದ್ದರು. ಮಾನನೀಯ ಗುಣವಿಶೇಷಗಳನ್ನು ಹೊಂದಿದ್ದರು. 
ಅವರು ನಿದ್ರಿಸುತ್ತಿದ್ದರು; ಊಟ ಮಾಡುತ್ತಿದ್ದರು, ಉಪ್ಪ ಶೈತ್ಯಗಳನ್ನು ಅನುಭವಿಸುತ್ತಿದ್ದರು. ಹೆಚ್ಚೇಕೆ ಸ್ವತಃ ಕ್ರೈಸ್ತರೇ ಹೇಳುವ 
ಪ್ರಕಾರ ಅವರು ಶೈತಾನನ ಮೂಲಕ ಪರೀಕ್ಷೆಗೂ ಒಳಗಾಗಿದ್ದರು. ಇಂತಹ ಒಬ್ಬ. ವ್ಯಕ್ತಿಯು ದೇವನೆಂದೂ ದೇವತ್ವದಲ್ಲಿ ದೇವನ 
ಸಹಭಾಗಿ ಎಂದೂ ವಿವೇಕವುಳ್ಳವನು ಒಪ್ಪಿಕೊಳ್ಳುವುದಾದರೂ ಹೇಗೆ ? ಆದರೆ ಕ್ರೈಸ್ತರು ತಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಮಸೀಹರ 
ಜೀವನವನ್ನು ಕೇವಲ ಓರ್ವ ಮಾನವನ ಜೀವನವನ್ನಾಗಿಯೇ ಕಾಣುತ್ತಿದ್ದರೂ ಅವರನ್ನು ದೇವತ್ವ ಹೊಂದಿದವರೆನ್ನುವುದರಲ್ಲಿ 
ದುರಾಗ್ರಹವನ್ನೇ ತೋರಿಸುತ್ತಿರುವುದು ಪಥಭ್ರಷ್ಟತೆಯ ಒಂದು ವೈಚಿತ್ಯ್ಯಬೇ ಸರಿ. ಮಸ್ತವದಲ್ಲಿ ಇವರು ಈ ವಾಸ್ತವಿಕ ಜಗತ್ತಿನಲ್ಲಿ 
ಪ್ರತ್ಯಕ್ಷರಾದ ಆ ಐತಿಹಾಸಿಕ ಮಸೀಹರ ಅಸ್ತಿತ್ಸವನ್ನೇ ಒಪ್ಪಕೊಳ್ಳುವುದಿಲ್ಲ. ಅದರ ಬದಲಿಗೆ ಇವರು ತಮ್ಮ ಊಹೆಗಳಿಂದ ಒಬ್ಬ 

ಭ್ರಾಮಕ ಮಸೀಹರನ್ನು ಸೃಷ್ಟಿಸಿಕೊಂಡು ಅವರನ್ನು ದೇವನನ್ನಾಗಿ ಮಾಡಿಕೊಂಡಿರುತ್ತಾರೆ. 


ಕಾಂಡ -6 


5, ಅಲ್‌ ಮಾಇದಃ 375 


EAMES od 


مہو 


7 


ES &‏ اکنل ا NOI‏ کک اون تق ارآ APL‏ 


(76-77) ಇವರೊಡನೆ ಹೇಳಿರಿ - "ನೀವು ಅಲ್ಲಾಹನನ್ನು ಬಿಟ್ಟು ನಿಮಗೆ ನಷ್ಟವನ್ನುಂಟು ಮಾಡಲಿಕ್ಕೂ 
ಲಾಭವನ್ನುಂಟು ಮಾಡಲಿಕ್ಕೂ ಅಧಿಕಾರವಿಲ್ಲದವರನ್ನು ಆರಾಧಿಸುತ್ತೀರಾ? ವಸ್ತುತಃ ಸಕಲವನ್ನು ಆಲಿಸುವವನೂ 
ಸರ್ವವನ್ನು ಅರಿಯುವನನೂ ಅಲ್ಲಾಹನೇ ಆಗಿರುತ್ತಾನೆ" ಹೇಳಿರಿ- "ಓ ಗ್ರಂಥದವರೇ, ನಿಮ್ಮ ಧರ್ಮದಲ್ಲಿ 
ವೃಥಾ ಹದಮೂರಬೇಡಿರಿ ಮತ್ತು ನಿಮಗಿಂತ ಮುಂಚೆ ಪಥಭ್ರಷ್ಟರಾಗಿದ್ದ ಹಾಗೂ ಅನೇಕರನ್ನು ಪಥಭ್ರಷ್ಟರನ್ನಾಗಿ 
ಮಾಡಿದ ಮತ್ತು 'ಸನ್ಮಾರ್ಗದಿಂದ' ಭ್ರಷ್ಟರಾದವರ ವಿಚಾರಗಳನ್ನನುಸರಿಸಬೇಡಿರಿ."'* 

(78-81) ಬನೀಣಇಸ್ರಾಈಲರಲ್ಲಿ 'ಧರ್ಮಧಿಕ್ಕಾರ' ಮಾರ್ಗವನ್ನನುಸರಿಸಿದವರನ್ನು ದಾವೂದ್‌ ಮತ್ತು 


101. ಇದು ಕ್ರೈಸ್ತರು رھ‎ ವಿಶ್ವಾಸಗಳನ್ನೂ ದುರ್ಮಾರ್ಗಗಳನ್ನೂ ಯಾರಿಂದ ಪಡೆದಿದ್ದರೋ ಆ ಪಥಭ್ರಷ್ಟ ಜನಾಂಗಗಳ 
ಕಡೆಗೆ ಸೂಚನೆ. ಮುಖ್ಯವಾಗಿ ಗ್ರೀಕ್‌ ತತ್ವಾದರ್ಶಗಳ ಕಡೆಗೆ. ಅವರ ವಿಚಾರಗಳ ಪ್ರಭಾವಕ್ಕೊಳಗಾಗಿಯೇ ಕ್ರೈಸ್ತರು ತಮಗೆ 
ಮಾರ್ಗದರ್ಶನ ನೀಡಲಾಗಿದ್ದ ನೇರ ಮಾರ್ಗದಿಂದ ಸರಿದು ಹೋದರು. ಮಸೀಹ್‌ರ(ಅ) ಆರಂಭದ ಅನುಯಾಯಿಗಳಲ್ಲಿ ಹೆಚ್ಚಿನವರು 
ತಾವು ಸ್ವತಃ ಕಣ್ಣಾರೆ ಕಂಡಿದ್ದ ಹಾಗೂ ತಮ್ಮ ಮಾರ್ಗದರ್ಶಕರು ಮಾರ್ಗದರ್ಶನ ನೀಡಿದ್ದ ವಿಶ್ವಾಸಗಳನ್ನೇ ಹೊಂದಿದ್ದರು. ಆದರೆ 
ಅನಂತರದ ಕ್ರೈಸ್ತರು ಒಂದು ಕಡೆ ಮಸೀಹ್‌ರ(ಅ) ಬಗ್ಗೆ ಶ್ರದ್ಧೆ ಹಾಗೂ ಗೌರವ ನೀಡುವುದರಲ್ಲಿ ಹದ ವೊೂರಿಬಿಟ್ಟರು. ಇನ್ನೊಂದು 
ಕಡೆ ನೆರೆಯ ಜನಾಂಗದವರ ಕಲ್ಪಿತ ಕಲ್ಪನೆಗಳಿಂದ ಮತ್ತು ದಾರ್ಶನಿಕರಿಂದ ಪ್ರಭಾವಿತರಾಗಿ ತಮ್ಮ ವಿಶ್ವಾಸಗಳಲ್ಲಿ ಉತ್ಪೇಕ್ಲೆಯಿಂದ 
ಕೂಡಿದ ತಾಪ್ಟಿಕ ವ್ಯಾಖ್ಯಾನಗಳನ್ನಾರಂಭಿಸಿ ಒಂದು ನೂತನ ಮತವನ್ನೇ ರಚಿಸಿಕೊಂಡರು. ಈ ಮತದೊಂದಿಗೆ ಹ. ಮಸೀಹ್‌ರ(ಅ) 
ಮೂಲ ಬೋಧನೆಗಳಿಗೆ ದೂರದ ಸಂಬಂಧವೂ ಇರಲಿಲ್ಲ. ಈ ವಿಷಯದಲ್ಲಿ ಓರ್ವ ಬಹುದೊಡ್ಡ ಕ್ರೈಸ್ತ ವಿದ್ವಾಂಸ(ರೆವರೆಂಡ್‌ 
ಚಾರ್ಲ್ಸ್‌ ಎಂಡರ್ಸನ್‌ ಸ್ಕಾಟ್‌)ರ ಹೇಳಿಕೆಯು ಗಮನಾರ್ಹವಾಗಿದೆ. ಅವರು ಎನ್‌ಸೈಕ್ಲೊಪೀಡಿಯ ಬ್ರಿಟಾನಿಕಾದ' ನಾಲ್ಕನೆಯ 
ಆವೃತ್ತಿಯಲ್ಲಿ ಯೇಸು ಕ್ರಿಸ್ತ (SUS CHRIST) ಎಂಬ ವಿಷಯದಲ್ಲಿ ಬರೆದಿರುವ ಸುದೀರ್ಪ ಲೇಖನದಲ್ಲಿ ಹೀಗೆ ಬರೆದಿರುತ್ತಾರೆ: 

"ಬೈಬಲಿನ ಪ್ರಥಮ ಮೂರು ಸುವಾರ್ತೆಗಳಲ್ಲಿ (ಮತ್ತಾಯ, ಮಾರ್ಕ, ಲೂಕ) ಲೇಖಕರು ಯೇಸುವನ್ನು ಮಾನವನ ಹೊರತು 
ಇನ್ನೇನೆಂದೂ ತಿಳಿದಿದ್ದರೆಂದು ಆಶಂಕೆ ಪಡುವಂತಹ ವಿಷಯವೇನೂ ಇಲ್ಲ ಮತ್ತಾಯನೇ ಅವನನ್ನು ಬಡಗಿಯ ಮಗನ 
ನೆಲೆಯಲ್ಲಿ ಪ್ರಸ್ತಾಪಿಸಿದ್ದಾನೆ ಮತ್ತು ಪೀಟರನು ಅವನನ್ನು ಮಸೀಹನೆಂದು ಒಪ್ಪಿಕೊಂಡ ಬಳಿಕ ಒತ್ತಟ್ಟಿಗೆ ಒಂದೆಡೆ ಕೊಂಡೊಯ್ದು 
ಜರೆದನು" ಎಂದು ಒಂದು ಕಡೆ ವಿವರಿಸುತ್ತಾನೆ. (ಮತ್ತಾಯ, 16 -22) ಶಿಲುಬೆಯ ಘಟನೆಯ ಬಳಿಕ ಯೇಸುವಿನ ಶಿಷ್ಕರಿಬ್ಬರು 
ಎಮ್ಮೂಹುವಿನ ಕಡೆಗೆ ಹೋಗುತ್ತ "ಅವನು ದೇವ ಹಾಗೂ ಇಡೀ ಸಮುದಾಯದ ದೃಷ್ಟಿಯಲ್ಲಿ ಮಾತು ಮತ್ತು ಕೃಶಿಯಲ್ಲಿ 
ಶಕ್ತನಾದ ಪ್ರವಾದಿಯಾಗಿದ್ದನು" ಎಂದು ಅವನ ವಿಷಯದಲ್ಲಿ ಹೇಳುತ್ತಿದ್ದರೆಂದು 'ಲೂಕ'ದಲ್ಲಿ ನಾವು ಕಾಣುತ್ತೇವೆ." 
(ಲೂಕ 24-19) 

ಮತ್ತೂ ಮುಂದುವರಿಯುತ್ತ ಅವರು ಹೀಗೆ ಬರೆದಿದ್ದಾರೆ:- 

"ಯೇಸುವು ತನ್ನನ್ನು ಸ್ವಯಂ ಓರ್ವ ಪ್ರವಾದಿಯ ರೂಪದಲ್ಲಿ ಪರಿಚಯಿಸಿರುವುದು ಬೈಬಲಿನ ಅನೇಕ ವಾಕ್ಕಗಳಿಂದ ಕಂಡು 
ಬರುತ್ತದೆ. ಉದಾ: "ನನಗೆ ಇಂದು ನಾಳೆ ಮತ್ತು ನಾಡಿದ್ದು ನನ್ನ' ಮಾರ್ಗದಲ್ಲಿ ನಡೆಯಬೇಕಾಗಿದೆ. ಏಕೆಂದರೆ ಪ್ರವಾದಿಯು 
ಜೆರುಸಲೇಮಿನಿಂದ ಹೊರಗೆ ನಾಶಹೊಂದಲು ಸಾಧ್ಯವಿಲ್ಲ." (ಲೂಕ, 13-23) ಅವನು ಹಲವೊಮ್ಮೆ ತನ್ನನ್ನು 'ಅದಮನ ಪುತ್ರ'ನೆಂದು 
ಕರೆದುಕೊಳ್ಳುತ್ತಾನೆ, ಯೇಸು ತನ್ನನ್ನು 'ದೇವ ಪುತ್ರ'ನೆಂದು ಎಲ್ಲೂ ಹೇಳಿಲ್ಲ." 

ಮುಂದೆ ಅಬೇ ಗ್ರಂಥಕರ್ತ ಬರೆಯುತ್ತಾರೆ: 


376 ' ಕುರ್‌ಆನ್‌ ವ್ಯಾಖ್ಯಾನ 
"ಪೆಂಟಿಕೋಸ್ಟ್‌ ಹಬ್ಬದ ಸಂದರ್ಭದಲ್ಲಿ ಪೀಟರನು, 'ದೇವವತಿಯಿಂದ ಬಂದ ಓರ್ವ ಮಾನವನಾಗಿದ್ದನು' ಎಂದು ಹೇಳಿದ 
ಮಾತು ಯೇಸುವನ್ನು ಅವನ ಸಮಕಾಲೀನರು ಏನೆಂದು ತಿಳಿದುಕೊಂಡಿದ್ದರೆಂಬುದನ್ನು ತೋರಿಸುತ್ತದೆ ....... ಯೇಸು ಬಾಲ್ಕದಿಂದ 
ಯೌವನದ ವರೆಗೂ ಸ್ವಾಭಾವಿಕವಾದ ಶಾರೀರಿಕ ಹಾಗೂ ಮಾನಸಿಕ ಬೆಳವಣಿಗೆಗಳ ಹಂತಗಳನ್ನು ದಾಟಿರುತ್ತಾನೆ..... ಅವನು ತನ್ನನ್ನು 
ಸರ್ವಶ್ರುತ ಮತ್ತು ಸರ್ವವೀಕ್ಷಕನೆಂದು ಹೇಳಿಲ್ಲ... ಮಾತ್ರವಲ್ಲ ಅದನ್ನು ಅವನು ನಿರಾಕರಿಸುತ್ತಿದ್ದನು,..... ಎಂದು ಇಂಜೀಲ್‌ನಿಂದ 
ನಮಗೆ ಶಿಳಿದು ಬರುತ್ತದೆ. ..... ವಾಸ್ತವದಲ್ಲಿ ಅವನನ್ನು ಸರ್ವಾಂತರ್ಯಾಮಿ ಎಂದು ಒಪ್ಪಿಕೊಂಡರೆ ಅದು ಇಂಜೀಲ್‌ನಿಂದ 
ನಮಗೆ ಲಭಿಸುವ ಸಂಪೂರ್ಣ ವಿಚಾರಗಳಿಗೆ ವ್ಯತಿರಿಕ್ತವಾಗುವುದು..... ಮಸೀಹನನ್ನು ಸರ್ವಶಕ್ತನೆಂದು ಹೇಳುವ ಅವಕಾಶ 
ಇಂಜೀಲ್‌ನಲ್ಲಿ ಮತ್ತೂ ಕಡಿಮೆ. ಅವನು ಅಲ್ಲಾಹನಿಂದ ನಿರಪೇಕ್ಷನಾಗಿ ಸ್ವೇಚ್ಛೆಯಿಂದ ವರ್ತಿಸುತ್ತಿದ್ದನೆಂಬ ಸಣ್ಣ ಸೂಚನೆಯೂ 
ಸಹ ಅದರಲ್ಲೆಲ್ಲೂ ತೋರುವುದಿಲ್ಲ. ಇದಕ್ಕೆ ವೈತಿರಿಕ್ತವಾಗಿ ಆಗಾಗ ಪ್ರಾರ್ಥನೆ ಮಾಡುವ ಅಭ್ಯಾಸದ ಮೂಲಕ ಮತ್ತು 'ಇದು 
ಪ್ರಾರ್ಥನೆಯ ಏನಾ ಇನ್ನಾವುದರಿಂದಲೂ ದೂರವಾಗದು' ಎಂಬ ಮಾತುಗಳ ಮೂಲಕ, ಅವನು ಸಂಪೂರ್ಣವಾಗಿ 'ಅಲ್ಡ್‌ ಹನನ್ನೇ 
ಆಧರಿಸಿಕೊಂಡಿದ್ದನೆಂದು ವ್ಯಕ್ತವಾಗುತ್ತದೆ." 

ಆ ಬಳಿಕ ಈ ಗ್ರಂಥಕರ್ತ ಮತ್ತೆ ಹೀಗೆ ಬರೆಯುತ್ತಾರೆ: 

"ಆರೋಹಣ ಘಟನೆಯ ವೇಳೆ ಈ ಆರೋಹಣದ ಮೂಲಕವೇ ಯೇಸು ಸಂಪೂರ್ಣ ಅಧಿಕಾರದೊಂದಿಗೆ 'ದೇವಪುತ್ರ'ನ 
ಸ್ಥಾನದಲ್ಲಿ ಬಹಿರಂಗವಾಗಿ ವಿರಾಜಮಾನನಾದನು..... ಎಂದು ಘೋಷಿಸಿದವನು ಸೈಂಟ್‌ ಪೌಲ'ನಾಗಿದ್ದನು.... ಮಸೀಹನಿಗೆ 'ದೇವ' 
ಎಂಬ ಧಾರ್ಮಿಕ ಬಿರುದನ್ನು ಆರಂಭದಲ್ಲಿ ಕೊಟ್ಟದ್ದು ಕ್ರೈಸ್ತ ವರ್ಗವೋ ಅಥವಾ 'ಪೌಲ'ನೋ ಎಂಬುದರ ತೀರ್ಮಾನವನ್ನು 
ಈಗ ಮಾಡಲು ಸಾಧ್ಯವಿಲ್ಲ. ಬಹುಶಃ ಮೊದಲು ಪ್ರಸ್ತಾಪಿಸಿದ ವರ್ಗವೇ ಆಗಿರಬಹುದು. ಆದರೆ, ಈ ಬಿರುದನ್ನು ಪರಿಪೂರ್ಣ 
ಅರ್ಥದೊಂದಿಗೆ ಹೇಳಲು ಪ್ರಾರಂಭಿಸಿದವನು ಪೌಲನೇ ಎಂಬುದು ನಿರ್ವಿವಾದ. ಅನಂತರ ಪ್ರಾಚೀನ ಪವಿತ್ರ ಗ್ರಂಥಗಳಲ್ಲಿ 
ಯಹೋವನ ದೇವ(ಅಲ್ಲಾಹ್‌)ನಿಗೆ ಕಾದಿರಿಸಿದ್ದ ಅನೇಕ ಕಲ್ಪನೆಗಳೂ ಪಾರಿಭಾಷಿಕಗಳೂ 'ಯೇಸು ಮಸೀಹ್‌ ದೇವ'ನ ಕಡೆಗೆ 
ವರ್ಗಾಯಿಸಲಾಗಿವೆ ಎಂದು ಹೇಳಿ ಅವನು ತನ್ನ ಅಭಿಪ್ರಾಯವನ್ನು ಮತ್ತಷ್ಟು ಸ್ಪಷ್ಟೀಕರಿಸಿದನು.'" 

ಎನ್‌ಸೈಕ್ಲೊಪೀಡಿಯಾ ಬ್ರಿಟಾನಿಕಾದ ಕ್ರೈಸ್ತ ಧರ್ಮ" (CHRISTIANITY) ou ಇನ್ನೊಂದು ಪ್ರಬಂಧದಲ್ಲಿ 
ರೆ| ಜಾರ್ಜ್‌ ವಿಲಿಯಮ್‌ ನಾಕ್ಸ್‌ ಎಂಬವನು ಕ್ರೈಸ್ತ ಇಗರ್ಜಿಯ ಮೂಲ ವಿಶ್ವಾಸದ ಕುರಿತು ಚರ್ಚಿಸುತ್ತ | ಹೀಗೆ ಬರೆದಿದ್ದಾನೆ: 

"ತ್ರಿಏಕತ್ವ' ವಿಶ್ವಾಸದ ಮೂಲ ಗ್ರೀಸ್‌. ಅದರಲ್ಲಿ ಯಹೂದಿ ಶಿಕ್ಸಣವನ್ನು ಎರಕ ಹೊಯ್ಯಲಾಗಿದೆ. ಈ ದೃಷ್ಟಿಯಿಂದ 
ಇದು ನಮಗೊಂದು ವಿಚಿತ್ರ ರೀತಿಯ ಮಿಶ್ರಣವಾಗಿದೆ. ಧಾರ್ಮಿಕ ಕಲ್ಪನೆಗಳು ಬೈಬಲಿನದ್ದು ಮತ್ತು ಅವು ಎರಕಗೊಂಡದ್ದು 
ಒಂದು ಅಪರಿಚಿತ ತತ್ವದ ರೂಪದಲ್ಲಿ. 

ತಂದೆ, ಮಗ ಮತ್ತು ಪವಿತ್ರಾತ್ಮ ಎಂಬ ಪಾರಿಭಾಷಿಕಗಳು ಯಹೂದಿ ಮೂಲಗಳಿಂದ ಒದಗಿಸಲಾದವುಗಳು......" 

ಇದೇ ವಿಷಯದಲ್ಲಿ ಎನ್‌ಸೈಕ್ಲೊಪೀಡಿಯಾ ಬ್ರಿಟಾನಿಕಾದ 'ಚರ್ಚ್‌ ಇತಿಹಾಸ' (CHURCH HISTORY) ಎಂಬ ಇನ್ನೊಂದು 
ಪ್ರಬಂಧದಲ್ಲಿರುವ ಈ ಕೆಳಗಿನ ವಿಷಯವೂ ಗಮನಾರ್ಹವಾಗಿದೆ: 

"ಕ್ರಿ.ಶ. ಮೂರನೆಯ ಶತಾಬ್ದಿ ಅಂತ್ಕಗೊಳ್ಳುವುದಕ್ಕೆ ಮುಂಚೆ ಯೇಸುವನ್ನು ಸಾಮಾನ್ಯವಾಗಿ 'ಕಲಾಮ್‌'(ದೇವವಾಣಿ)ನ 
ಶಾರೀರಿಕ ಆವಿಷ್ಕಾರವೆಂದು ತಿಳಿಯಲಾಗಿತ್ತು. ಆದರೂ ಯೇಸುವಿನ ದೇವತ್ವವನ್ನು ಒಪ್ಪಿಕೊಳ್ಳದ ಅನೇಕ ಮಂದಿ ಕ್ರೈಸ್ತರಿದ್ದರು. 
4ನೆಯ ಶತಮಾನದಲ್ಲಿ ಈ ಬಗ್ಗೆ ನಡೆದ ಉಗ್ರವಾದ ವಿವಾದಗಳಿಂದ ಚರ್ಚಿನ ಬುಡವೇ ಅಲುಗಾಡತೊಡಗಿತು. ಕೊನೆಗೆ 
ಕ್ರಿ ಶ. 325ರಲ್ಲಿ ನೇಕಿಯಾ ಕೌನ್ಸಿಲಿನಲ್ಲಿ ಯೇಸುವಿನ ದೇವತ್ವವನ್ನು ಅಧಿಕೃತ ಶಾಸನವೆಂಬ ರೀತಿಯಲ್ಲಿ "ಕ್ರೈಸ್ತರ ಮೂಲ 
ವಿಶ್ವಾಸವೆಂದು' ಪರಿಗಣಿಸಲಾಯಿತು ಮತ್ತು ನಿಶ್ಚಿತ ಪದಗಳಲ್ಲಿ ಅದನ್ನು ಕ್ರೋಡೀಕರಿಸಲಾಯಿತು .... ಮಗನ ಬೇವತ್ವದೊಂದಿಗೆ 
ಪವಿತ್ರಾತ್ಮನ ದೇವತ್ವವೂ ಸ್ವೀಕೃತವಾಯಿತು. ಈ ಪ್ರಕಾರ ಜ್ಞಾನಸ್ನಾನ(BAPTISM)ದ ವಾಕ್ಕ ಮತ್ತು ಪುಸ್ತಕ ಲಾಂಛನದಲ್ಲಿ ತಂದೆ 
ಮತ್ತು ಮಗನೊಂದಿಗೆ ಪವಿತ್ರಾತ್ಮನಿಗೂ ಸ್ಥಾನ ಕೊಡಲಾಯಿತು. ಹೀಗೆ ನೇಕಿಯಾದಲ್ಲಿ ಸ್ಥಾಪಿತವಾದ ಯೇಸುವಿನ ಕಲ್ಪನೆಯ 
ಪರಿಣಾಮವಾಗಿ ತ್ರಿಏಕತ್ವ ವಿಶ್ವಾಸವು ನಿಜವಾದ ಕ್ರೈಸ್ತ ಧರ್ಮದ ಒಂದು ಅವಿಭಕ್ತ ಅಂಶವಾಗಿ ಪರಿಗಣಿಸೆಲಾಯಿತು.'” 

ಕ್ರೈಸ್ತ ವಿದ್ವಾಂಸರ ಈ ವಿವರಣೆಯಿಂದ ತಿಳಿಯುವುದೇನೆಂದರೆ ಕ್ರೈಸ್ತರನ್ನು ಮೊತ್ತ ಮೊದಲು ದಾರಿಗೆಡಿಸಿದ ವಿಷಯವು ಅವರ 

ಶ್ರದ್ದೆ ಹಾಗೂ ಪ್ರೇಮದ ಆಧಿಕ್ಕವಾಗಿತ್ತು. ಈ ಆಧಿಕ್ಕದಿಂದಾಗಿ ಹ. ಮಸೀಹ್‌ರ(ಲಅ) ಬಗ್ಗೆ ದೇವ ಹಾಗೂ ದೇವಪುತ್ರ ಎಂಬ 
ಪದಗಳ ಪ್ರಯೋಗ ಆರಂಭವಾಯಿತು. ದೇವ ಗುಣ ವಿಶೇಷಗಳನ್ನು ಅವರ ಮೇಲೆ ಹೊರಿಸಲಾಯಿತು ಮತ್ತು ಪ್ರಾಯಶ್ಚಿತ್ತದ 
ವಿಶ್ವಾಸವನ್ನು ಕಂಡು ಹಿಡಿಯಲಾಯಿತು, ವಾಸ್ತವದಲ್ಲಿ ಹ. ಮಸೀಪ(ಅ)ರ ಬೋಧನೆಗಳಲ್ಲಿ ಇವುಗಳಿಗೆ ಅವಕಾಶವೇ ಇರಲಿಲ್ಲ. 
ಆ ಬಳಿಕ ತತ್ವಶಾಸ್ತ್ರದ ಗಾಳಿ ಕ್ರೈಸ್ತರಿಗೆ ಸೋಂಕಿದಾಗ ಇವರು ತಾವು ಮೊದಲೇ ಸಿಕ್ಕಿ ಬಿದ್ದಿದ್ದ ಪಥಭ್ರಪ್ಟತೆಯನ್ನು ತಿಳಿದುಕೊಂಡು 
ಅದರಿಂದ ಪಾರಾಗಲು ಯತ್ನಿಸುವ ಬದಲಿಗೆ ತಮ್ಮ ಗತ ಮುಂದಾಳುಗಳ ತಪ್ಪುಗಳನ್ನು ಸಮರ್ಥಿಸಲಿಕ್ಕಾಗಿ ಅವುಗಳ ಪರವಾಗಿ ವಾದ 


ಕಾಂಡ-6 


5. ಅಲ್‌ ಮಾಇದಃ 377 


Ro 


9 17 2 23 phy 
گاتُڑا‎ ೨೦೫ زا‎ 5 lyase پا‎ 5 ಲ್‌ hss35ss 
೨೩9 £ PR SAN 70007 2 RG 
SY 65 OE LS Sos 


س ود ما 


EOE MLE” | RAGING sd 5 


Gs sd OHSS oS لماع ذف العداب مم‎ 


ನಹನ ಎ IE 5 os Aids 
ಮರ್ಯಮರ ಪುತ್ರ 'ಈಸಾ'ರ ಬಾಯಿಯಿಂದ ಶಪಿಸಲ್ಪಟ್ಟರು. ಏಕೆಂದರೆ, ಅವರು ಸೊಕ್ಕಿದ್ದರು ಮತ್ತು 
ಅತಿಕ್ರಮಖೆಸಗುತ್ತಿದ್ದರು. ಅವರು ಪರಸ್ಪರರನ್ನು ದುಷೃತ್ಯಗಳಿಂದ ತಡೆಯುವುದನ್ನು ಬಿಟ್ಟುಬಿಟ್ಟಿದ್ದರು.'? 
ಅವರು ಕೈಗೊಂಡ ಕರ್ಮವಿಧಾನವು ಹೀನಾಯವಾಗಿತ್ತು. ಇಂದು ನೀವು ಅವರಲ್ಲಿ (ಸತ್ಯವಿಶ್ವಾಸಿಗಳಿಗೆ ವಿರುದ್ಧ) 
'ಸತ್ಯನಿಷೇಧಿಗಳನ್ನು' ಬೆಂಬಲಿಸುವ ಮತ್ತು ಪ್ರೀತಿಸುವ ಅನೇಕರನ್ನು ಕಾಣುತ್ತೀರಿ. ಅವರ ಚಿತ್ರಗಳು ಅವರಿಗಾಗಿ 
ಸಿದ್ಧಪಡಿಸಿ ಕೊಂಡಿರುವ ಫೆಲಿತಾಂಶವು ಅತ್ಯಂತ ನಿಕೃಷ್ಟವಾಗಿರುತ್ತದೆ. ಅಲ್ಲಾಹನು ಅವರ ಮೇಲೆ ಅತ್ಯಂತ 
ಕ್ರೋಧಗೊಂಡಿರುತ್ತಾನೆ ಮತ್ತು ಅವರು ಶಾಶ್ವತ ಯಾತನೆಗೆ ಒಳಗಾಗುವವರಾಗಿದ್ದಾರೆ. ಅವರು ನಿಜವಾಗಿಯೂ 
ಅಲ್ಲಾಹ್‌, ಪ್ರವಾದಿ ಮತ್ತು ಪ್ರವಾದಿಯ ಮೇಲೆ ಅವತೀರ್ಣಗೊಂಡುದನ್ನು ನಂಬುವವರಾಗಿದ್ದರೆ, ಎಂದೆಂದಿಗೂ 
(ಸತ್ಯವಿಶ್ವಾಸಿಗಳ ವಿರುದ್ಧ) 'ಸತ್ಮನಿಷೇಧಿಗಳನ್ನು' ತಮ್ಮ ಆಪ್ತಮಿತ್ರರನ್ನಾಗಿ ಮಾಡಿಕೊಳ್ಳುತ್ತಿರಲಿಲ್ಲ.! ಆದರೆ 
ಅವರಲ್ಲಿ ಹೆಚ್ಚಿನವರು ಅಲ್ಲಾಹನ ಅನುಸರಣೆಯನ್ನು ತೊರೆದಿದ್ದಾರೆ. 


RE 


ಮಾಡಲಾರಂಭಿಸಿದರು. ಅವರು ಹ. ಮಸೀಹ್‌ರ(ಅ) ಮೂಲ ಬೋಧನೆಗಳ ಕಡೆಗೆ ಮರಳದೆ ತರ್ಕಶಾಸ್ತ್ರ ಮತ್ತು ತತ್ವಶಾಸ್ತ್ರಗಳ 
ಸಹಾಯದಿಂದ ಹೊಸ ಹೊಸ ನಂಬಿಕೆಗಳನ್ನು ಸೃಷ್ಟಿಸುತ್ತ ಸಾಗಿದರು. ಕುರ್‌ಆನ್‌ ಈ ಸೂಕ್ತಗಳಲ್ಲಿ ಎಚ್ಚರಿಕೆ ನೀಡಿರುವುದು ಇದೇ 
ಪಥಭ್ರಷ್ಟತೆಯ ಬಗ್ಗೆ. 

102, ಪ್ರತಿಯೊಂದು ಜನಾಂಗದಲ್ಲಿ) ಮೊತ್ತ ಮೊದಲು ಕೆಡುಕು ಆರಂಭವಾದುದು ಕೆಲವೇ ವೃಕ್ತಿಗಳಿಂದ. ಆ ಜನಾಂಗದ 
ಸಾಮೂಹಿಕ ಆತ್ಮಸಾಕ್ಷಿ ಜಾಗೃತವಾಗಿದ್ದರೆ, ಸಾರ್ವಜನಿಕ ಅಭಿಪ್ರಾಯವು ಆ ಭ್ರಷ್ಟರನ್ನು ಅಲ್ಲೇ ಒತ್ತಿ ಬಿಡುತ್ತದೆ. ಇದರಿಂದ ಇಡೀ 
'ಜನಾಂಗವು ಕೆಟ್ಟು ಹೋಗದೆ ಉಳಿಯುತ್ತದೆ. ಆದರೆ ಜನಸಾಮಾನ್ಯರು ಆ ವ್ಯಕ್ತಿಗಳ ಬಗ್ಗೆ ಉದಾಸೀನತೆ ತಾಳಿದರೆ ಮತ್ತು 
ಅಪರಾಧಿಗಳಿಗೆ ಛೀಮಾರಿ ಹಾಕುವ ಬದಲು ಅವರನ್ನು ಸಮಾಜದಲ್ಲಿ ಅಪರಾಧಗಳನ್ನು ಎಸಗುತ್ತಿರಲು ಸಡಿಲು ಬಿಟ್ಟರೆ ಕೆಲವೇ 
ಮಂದಿಯಲ್ಲಿ ಸೀಮಿತವಾಗಿದ್ದ ಆ ಕೆಡುಕು ಇಡೀ ಜನಾಂಗದಲ್ಲಿ ಹರಡಿಯೇ ತೀರುತ್ತದೆ. ಕೊನೆಗೆ ಬನೀಣಸ್ರಾಈಲರನ್ನು ಕೆಡಿಸಿ 
ಬಿಡಲು ಕಾರಣವಾದ ಪ್ರಕ್ರಿಯೆ ಇದುವೇ. 

ಹ. ದಾವೂದ್‌ ಮತ್ತು ಹ. ಈಸಾರ(ಅ) ಬಾಯಿಯಿಂದ ಬನೀಣಸ್ರಾತಲರು ಶಪಿಸಲಾದ ವಿವರವನ್ನು ಕೀರ್ತನೆಗಳು: 
.10 ಮತ್ತು 50 ಹಾಗೂ ಮತ್ತಾಯ: 23ರಲ್ಲಿ ನೋಡಿರಿ. 

103. ಸಹಜವಾಗಿ ಗ್ರಂಥದವರಿಗೆ ಅಲ್ಲಾಹ್‌, ಸಂದೇಶವಾಹಕರು ಮತ್ತು ಗ್ರಂಥ ಇವುಗಳನ್ನು ನಂಬುವವರ ಮೇಲೆ 
ಮುಶ್ರಿಕ(ಬಹುದೇವ ವಿಶ್ವಾಸಿ)ರ ಮೇಲಿರುವುದಕ್ಕಿಂತ ಹೆಚ್ಚು ಸಹಾನುಭೂತಿ ಇರುತ್ತದೆ. ಅವರು ಮತ ವಿಷಯದಲ್ಲಿ ಮುಸ್ಲಿಮರೊಂದಿಗೆ 
ಭಿನ್ನಾಭಿಪ್ರಾಯ ಹೊಂದಿದ್ದರೂ ಸರಿಯೇ. ಅವರು ಹೇಗಿದ್ದರೂ ಮುಸ್ಲಿಮರಂತೆಯೇ ಅಲ್ಲಾಹ್‌ ಮತ್ತು ದೇವವಾಣಿಯ ಸರಣಿ 


ಕಾಂಡ -6 


378 p ಕುರ್‌ಆನ್‌ ವ್ಯಾಖ್ಯಾನ 


5 KE ےت‎ 


امو ید 


ಹಡಿಸೆಂ A 
TE ಸೆ ಕ 5 es 


2 فان 


SNL SS Ll ey & 

(82-86) ನೀವು ಯಹೂದಿಯರನ್ನೂ 'ಬಹುದೇವಾರಾಧಕ'ರನ್ನೂ ಸತ್ಯವಿಶ್ವಾಸಿಗಳ (ವಿರುದ್ಧ) ಹಗೆತನದಲ್ಲಿ 
ಅತ್ಯುಗ್ರರನ್ನಾಗಿ ಕಾಣುವಿರಿ. 'ನಾವು ನಸಾರಾಗಳು' ಎ೦ದು ಹೇಳಿದ್ದವರನ್ನು (ಕ್ರೈಸ್ತರನ್ನು) ನೀವು ಸತ್ಯವಿಶ್ವಾಸಿಗಳ 
ಗೆಳೆತನದಲ್ಲಿ ಅತಿ ಸಮೊಪದವರನ್ನಾಗಿ ಕಾಣುವಿರಿ. ಏಕೆಂದರೆ- ಅವರಲ್ಲಿ ಧ್ಯಾನಾಸಕ್ತ ವಿದ್ವಾಂಸರೂ ವಿರಕ್ತ 
ಸಾಧುಗಳೂ ಕಂಡುಬರುತ್ತಾರೆ ಮತ್ತು” ಅವರಲ್ಲಿ ಅಹಂಭಾವವಿಲ್ಲ. ಅವರು ಸಂದೇಶವಾಹಕರ ಮೇಲೆ 
ಅವಶೀರ್ಣಗೊಂಡ ಈ ವಾಣಿಯನ್ನು ಆಲಿಸುವಾಗ ಸತ್ಯಪ್ರಜ್ಞೆಯ ಪ್ರಭಾವದಿಂದ ಅವರ ನಯನಗಳು 
ಅಶ್ರುಗಳಿಂದ ಒದ್ದೆಯಾಗುತ್ತಿರುವುದನ್ನು ನೀವು ಕಾಣುತ್ತೀರಿ. ಅವರು ಹೇಳುತ್ತಾರೆ, "ಓ ನಮ್ಮ ಪ್ರಭೂ, ನಾವು 
ವಿಶ್ವಾಸವಿರಿಸಿಕೊಂಡೆವು, ನಮ್ಮ ಹೆಸರನ್ನು ಸಾಕ್ಸ್ಮ ನೀಡುವವರೊಂದಿಗೆ ಬರೆದುಕೋ. ನಮ್ಮ ಪಾಲಕಪ್ರಭುವು 
ನಮ್ಮನ್ನು ಸಜ್ಜನ ಭಕ್ತರ ಸಾಲಲ್ಲಿ ಸೇರಿಸಿಕೊಳ್ಳಬೇಕೆಂದು ನಾವು ಅಭಿಲಾಷೆ ಪಡುತ್ತಿರುವಾಗ ನಾವೇಕೆ 
ವಿಶ್ವಾಸವಿಡಬಾರದು? ನಮ್ಮ ಮುಂದೆ ಬಂದಿರುವ ಸತ್ಯವನ್ನು ನಾವೇಕೆ ಒಪ್ಪಿಕೊಳ್ಳಬಾರದು?" ಅವರ ಈ 
ಮಾತಿನ ಕಾರಣದಿಂದ ಅಲ್ಲಾಹನು ಅವರಿಗೆ ತಳಭಾಗದಲ್ಲಿ ಕಾಲುವೆಗಳು ಪ್ರವಹಿಸುತ್ತಿರುವ ಸ್ವರ್ಗೊೋದ್ಮಾನಗಳನ್ನು 
ದಯಪಾಲಿಸಿದನು ಮತ್ತು ಅವರು ಅಲ್ಲಿ ಸದಾ ಕಾಲ ವಾಸಿಸುವರು. ಪುಣ್ಯ ಮಾರ್ಗವನ್ನನುಸರಿಸುವವರ ಪ್ರತಿ 
ಫಲವಿದು. ಇನ್ನು ನಮ್ಮ ನಿದರ್ಶನಗಳನ್ನು ಧಿಕ್ಕರಿಸಿದವರು ಮತ್ತು ಸುಳ್ಳಾಗಿಸಿದವರು ಅವರು ನರಕಕ್ಕೆ ಅರ್ಹರು. 
ಹಾಗೂ ಸಂದೇಶವಾಹಕತ್ವಗಳನ್ನು ಒಪ್ಪಿಕೊಳ್ಳುತ್ತಾರೆ. ಆದರೆ, ಈ ಯಹೂದಿಯರು ವಿಚಿತ್ರ ರೀತಿಯ ಗ್ರಂಥದವರು. ಏಕದೇವವಾದ 
ಮತ್ತು ಬಹುದೇವವಾದಗಳ ನಡುವಿನ ಈ ಹೋರಾಟದಲ್ಲಿ ಇವರು ಬಹಿರಂಗವಾಗಿ ಬಹುದೇವ ವಿಶ್ವಾಸಿಗಳಿಗೆ ಸಹಕರಿಸುತ್ತಾರೆ. 
ಸಂದೇಶವಾಹಕತ್ವದ ಸ್ವೀಕಾರ ಮತ್ತು ನಿರಾಕರಣೆಗಳ ಜಗಳದಲ್ಲಿ ಇವರ ಸಂಪೂರ್ಣ ಸಹಾನುಭೂತಿಯು ನಿರಾಕರಿಸುವವರ 


ಪರವಾಗಿದೆ. ಇಷ್ಟಾಗಿಯೂ ಇವರು ಒಂದಿಷ್ಟೂ ನಾಚಕೆ ಪಡದೆ ನಾವು ದೇವ ಸಂದೇಶವಾಹಕರ ಮತ್ತು ದಿವೃಗ್ರಂಥಗಳ ಮೇಲೆ 
ವಿಶ್ವಾಸವಿರಿಸುವವರು ಎಂದು ಹೇಳುತ್ತಾರೆ. 


ಕಾಂಡ-7 


5. ಅಲ್‌ ಮಾಇದಃ - 379 


ತಿ 


ಸರೆ $3744 16 ಎ೪ £೨೨] 2 Bd STATA 
Ec فو انار لم ار‎ ON لن ال لا یب‎ SSS 


(87-88) ಓ ಸತ್ಯವಿಶ್ವಾಸಿಗಳೇ, ಅಲ್ಲಾಹನು ನಿಮಗೆ 'ಧರ್ಮಸಮ್ಮತ'ಗೊಳಿಸಿರುವ ಶುದ್ದ ವಸ್ತುಗಳನ್ನು 
'ನಿಷಿದ್ದ' ಮಾಡಿಕೊಳ್ಳಬೇಡಿರಿ'"" ಮತ್ತು ಹದಮೂರಬೇಡಿರಿ.' ಅಲ್ಲಾಹನಿಗೆ, ಅತಿರೇಕವೆಸಗುವವರು ಎಷ್ಟು 


104, ಈ ಸೂಕ್ತದಲ್ಲಿ ಎರಡು ವಿಧಿಗಳಿವೆ: 1) ನೀವು ಸ್ವತಃ ಹಲಾಲ್‌ ಮತ್ತು ಹರಾಮ್‌ಗಳನ್ನು ನಿರ್ಣಯಿಸುವವರಾಗಬೇಡಿರಿ. 
ಅಲ್ಲಾಹನು ಹಲಾಲ್‌ ಮಾಡಿದುದೇ ಹಲಾಲ್‌ ಮತ್ತು ಅವನು ಹರಾಮ್‌ ಮಾಡಿದುದೇ ಹರಾಮ್‌ ಆಗಿದೆ. ನಿಮ್ಮಿಚ್ಛೆಯಿಂದ 
ಯಾವುದಾದರೂ ಹಲಾಲನ್ನು ಹರಾಮನ್ನಾಗಿ ಮಾಡಿಕೊಂಡರೆ ನೀವು ದೇವಶಾಸನದ ಬದಲಿಗೆ ಸ್ಟೇಚ್ಛಾಶಾಸನಕ್ಕೆ ಅಧೀನರಾದಂತಾಗುವುದು. 
2) ಕ್ರೈಸ್ತ ಪಾದ್ರಿ, ಹಿಂದೂ ಸನ್ಮಾಸಿ, ಬೌದ್ಧ ಭಿಕ್ಷುಗಳು ಮತ್ತು ಪೌರ್ವಾತ್ಮ ಸೂಫಿಗಳಂತೆ ವೈರಾಗ್ಯ ಮತ್ತು ಸುಖ ತ್ಕಾಗದ 
ಮಾರ್ಗವನ್ನು ಅನುಸರಿಸಬೇಡಿರಿ. ಇಂದ್ರಿಯ ಸುಖ ಹಾಗೂ ಶಾರೀರಿಕ ಬೇಡಿಕೆಗಳ ಹಕ್ಕನ್ನು ಪೂರೈಸುವುದು ಆತ್ಮೋನ್ನಶಿಯನ್ನು 
ತಡೆಯುವ ಸಾಧನವೆಂಬುದು ಸಾಮಾನ್ಯವಾಗಿ ಧಾರ್ಮಿಕ ಮನೋವೃತ್ತಿಯವರ ಭಾವನೆಯಾಗಿರುತ್ತದೆ. ತನ್ನನ್ನು ತಾನೇ ದಂಡಿಸಿಕೊಳ್ಳುವುದು, 
ಇಂದ್ರಿಯ ಸುಖಗಳಿಂದ ವಂಚಿತಗೊಳಿಸಿಕೊಳ್ಳುವುದು ಮತ್ತು ಲೌಕಿಕ ಸಾಧನಾನುಕೂಲತೆಗಳೊಂದಿಗೆ ತನಗಿರುವ ಸಂಬಂಧವನ್ನು 
ಕಡಿದುಕೊಳ್ಳುವುದು ಪುಣ್ಮಕಾರ್ಯಗಳೆಂದೂ, ದೇವ ಸಾಮೊಪ್ಕವು ಇದರ ಹೊರತು ಎಂದಿಗೂ ಲಭ್ಯವಾಗದೆಂದೂ ಅವರ ಊಹೆ. 
ಇಂತಹ ಮನೋಭಾವವುಳ್ಳ ಕೆಲವರು ಸಹಾಬಿವರ್ಯರ(ಸ) ಮಧ್ಯೆಯೂ ಇದ್ದರು. ಒಮ್ಮೆ ಕೆಲವು ಸಹಾಬಿಗಳು ತಾವು ದಿನಂಪ್ರತಿ 
ಉಪವಾಸ ವ್ರತವನ್ನಾಚರಿಸುವೆವು, ನಿತ್ಯ ರಾತ್ರಿ ಸ್ವಲ್ಪವೂ ಮಲಗದೆ ಇಬಾದತ್‌ (ದೇವಾರಾಧನೆ) ಮಾಡುವೆವು, ಮಾಂಸ, ಕೊಬ್ಬು 
ಹಾಗೂ ತೈಲ ಪದಾರ್ಥಗಳನ್ನು ಸೇವಿಸಲಾರೆವು ಮತ್ತು ಸ್ತ್ರೀ ಸಂಗ ಮಾಡಲಾರವೆಂದು ಪ್ರತಿಜ್ಞೆ ಮಾಡಿದ್ದಾರೆಂಬ ಸುದ್ದಿ 
ಪ್ರವಾದಿವರ್ಯರಿಗೆ(ಸ) ಸಿಕ್ಕಿತು ಆಗ ಪ್ರವಾದಿವರ್ಯರು(ಸ) ಒಂದು ಉಪನ್ಮಾಸ ನೀಡುತ್ತಾ "ನನಗೆ ಇಂತಹ ವಿಷಯಗಳ ಆಜ್ಞೆ 
ಕೊಡಲಾಗಿಲ್ಲ. ನಿಮ್ಮ ಮೇಲೆ ನಿಮ್ಮ ದೇಹದ ಹಕ್ಕುಗಳೂ ಇವೆ. ಉಪವಾಸ ವ್ರತವನ್ನೂ ಅಚೆರಿಸಿರಿ ಆಹಾರ ಸೇವಿಸುತ್ತಲೂ 
ಇರಿ. ರಾತ್ರೆ ದೇವಾರಾಧನೆಗೂ ನಿಲ್ಲಿರಿ ಮತ್ತು ಮಲಗಿ ವಿಶ್ರಾಂಶಿಯನ್ನೂ ಪಡೆಯಿರಿ. ನನ್ನನ್ನು ನೋಡಿರಿ. ನಾನು ಮಲಗಿ 
ನಿದ್ರಿಸುತ್ತಲೂ ಇರುತ್ತೇನೆ. ಎದ್ದು ಆರಾಧನೆ ಮಾಡುತ್ತಲೂ ಇರುತ್ತೇನೆ. ಉಪವಾಸ ವ್ರತವನ್ನೂ ಅಚರಿಸುತ್ತೇನೆ. ಉಪವಾಸವಿಲ್ಲದೆಯೂ |. 
ಇರುತ್ತೇನೆ. ಮಾಂಸವನ್ನು ತಿನ್ನುತ್ತೇನೆ, ತುಪ್ಪವನ್ನೂ ಸೇವಿಸುತ್ತೇನೆ. ಆದ್ದರಿಂದ ಯಾರು ನನ್ನ ಕ್ರಮವನ್ನು ಮೆಚ್ಚುವುದಿಲ್ಲವೋ 
ಅವರು ನನ್ನವರಲ್ಲ* ಎಂದರು. ಅನಂತರ, "ಜನರು ಸ್ತ್ರೀಯರನ್ನೂ ಉತ್ತಮ ಆಹಾರವನ್ನೂ ಸುಗಂಧ ದ್ರವ್ಯ, ನಿದ್ರೆ ಹಾಗೂ 
ಲೌಕಿಕ ಸುಖ-ಭೋಗಗಳನ್ನೂ ತಮಗೆ ನಿಪಿದ್ಧಗೊಳಿಸಿಕೊಳ್ಳಬೇಕಾದರೆ ಇವರಿಗೆ ಏನಾಗಿದೆ? ನಾನು ನಿಮಗೆ ಸನ್ಯಾಸಿಯಾಗಿರಿ, 
ಪಾದ್ರಿಗಳಾಗಿರಿ ಎಂಬಂತಹ ಬೋಧನೆ ನೀಡಿಲ್ಲ. ನನ್ನ ಧರ್ಮದಲ್ಲಿ ಸ್ತ್ರೀಯರನ್ನೂ ಮಾಂಸವನ್ನೂ ವರ್ಜಿಸಬೇಕೆಂದಿಲ್ಲ. ಏಕಾಂತವಾಸ 
ಮತ್ತು ಸನ್ಮಾಸಗಳೂ ಇದರಲ್ಲಿಲ್ಲ. ಇಂದ್ರಿಯ ನಿಗ್ರಹಕ್ಕೆ ನನ್ನಲ್ಲಿ ಉಪವಾಸವ್ರತವಿದೆ. ಸನ್ಯಾಸದ ಸಕಲ ಪ್ರಯೋಜನಗಳೂ ಇಲ್ಲಿ 
ಜಿಹಾದ್‌ನಿಂದ ಸಿಗುತ್ತವೆ. ಅಲ್ಲಾಹನ ದಾಸ್ಕ-ಆರಾಧನೆ ಮಾಡಿರಿ. ಅವನೊಂದಿಗೆ ಯಾರನ್ನೂ ಸಹಭಾಗಿಗಳನ್ನಾಗಿ ಮಾಡಬೇಡಿರಿ. 
ಹಜ್ಜ್‌ ಯಾತ್ರೆ ಮತ್ತು ಉಮ್ರಾ ಮಾಡಿರಿ. ನಮಾರುನ್ನು ಸಂಸ್ಥಾಪಿಸಿರಿ ರುಕಾತ್‌ ಕೊಡಿರಿ ಮತ್ತು ರಮರುಾನಿನ 
ಉಪವಾಸವ್ರತವನ್ನಾಚರಿಸಿರಿ ನಿಮಗಿಂತ ಮುಂಚಿನವರು ತಮ್ಮನ್ನು ತಾವೇ ದಂಡಿಸಿ ಕೊಂಡುದರಿಂದಾಗಿ ಅಲ್ಲಾಹನೂ ಅವರ ಮೇಲೆ 
ಕಷ್ಟಗಳನ್ನೆರಗಿಸಿದನು. ಆದುದರಿಂದಲೇ ಅವರು ನಾಶ ಹೊಂದಿದರು. ಈಗ ನಿಮಗೆ ಆಶ್ರಮಗಳಲ್ಲೂ ಮಠಗಳೆಲ್ಲೂ ಕಂಡು 
ಬರುತ್ತಿರುವುದು ಇದರ ಪಳಿಯುಳಿಕೆಗಳೇ ಆಗಿವೆ" ಎಂದರು. ಇದಕ್ಕೆ ಸಂಬಂಧಿಸಿದ ಕೆಲವು ವರದಿಗಳಲ್ಲಿ, ಓರ್ವ ಸಹಾಬಿ ದೀರ್ಪು 
ಕಾಲದಿಂದ ತನ್ನ ಪತ್ನಿಯ ಬಳಿಗೆ ಹೋಗದೆ ಹಗಲೂ ಇರುಳೂ ದೇವಾರಾಧನೆಯಲ್ಲೇ ಮಗ್ಗರಾಗಿದ್ದಾರೆಂದು ಪ್ರವಾದಿವರ್ಯರು(ಸ) 
ತಿಳಿದಾಗ ಅವರನ್ನು ಕರೆಸಿ, ಈಗಲೇ ನಿಮ್ಮ ಪತ್ನಿಯ ಬಳಿಗೆ ಹೋಗಬೇಕೆಂದು ಅಪ್ಪಣೆ ಕೊಟ್ಟರು. ಆಗ ಅನರು ನಾನು ಉಪವಾಸ 
ವ್ರತ ಆಚರಿಸಿದ್ದೇನೆಂದರು. ಆಗ ಪ್ರವಾದಿವರ್ಯರು(ಸ) ವ್ರತವನ್ನು ಮುರಿಯಿರಿ ಮತ್ತು ಹೋಗಿರಿ ಎಂದು ಹೇಳಿದರು - ಎಂದಿದೆ. 
ಹ. ಉಮರ್‌ರ(ರ) ಕಾಲದಲ್ಲಿ ಓರ್ವ ಮಹಿಳೆಯು ಬಂದು, "ನನ್ನ ಪತಿ ದಿನವಿಡೀ ಉಪವಾಸ ವ್ರತದಲ್ಲಿರುತ್ತಾರೆ ಮತ್ತು ರಾತ್ರಿಯಿಡೀ 
ದೇವಾರಾಧನೆ ಮಾಡುತ್ತಾರೆ. ನನ್ನೊಂದಿಗೆ ಸಂಪರ್ಕವಿರಿಸುವುದಿಲ್ಲ" ಎಂದು ದೂರುಕೊಟ್ಟಳು. ಹ. ಉಮರ್‌ರು(ರ) ಪ್ರಸಿದ್ಧ ತಾಬಕಈ 
ಮಹಾನರಾದ ಕಅಬ್‌ ಬಿನ್‌ ಸೌರುಲ್‌ ಅಯ್ದೀರನ್ನು(ರ) ಈ ಮೊಕದ್ದಮೆಯ ಎಚಾರಣೆಗೆ ನೇಮಕ ಮಾಡಿದರು. ಅವರು ಆ 
ಸ್ತ್ರೀಯ ಗಂಡನು ಮೂರು ರಾತ್ರಿಗಳಲ್ಲಿ ಎಷ್ಟು ಬೇಕಾದರೂ ದೇವಾರಾಧನೆ ಮಾಡಿಕೊಳ್ಳಲಿ. ಆದರೆ ನಾಲ್ಕನೆಯ ರಾತ್ರಿಯು 
ಖಂಡಿತವಾಗಿಯೂ ಆ ಸ್ತ್ರೀಯ ಹಕ್ಕಾಗಿರುತ್ತದೆಂದು ಶೀರ್ಪುಕೊಟ್ಟರು. 

105. ಇಲ್ಲಿ ಹದಮೂರುವುದು ಎಂಬುದು ವಿಶಾಲಾರ್ಥವನ್ನು ಹೊಂದಿದೆ. ಹಲಾಲನ್ನು ಹರಾಮನ್ನಾಗಿ ಮಾಡುವುದು, ಆಲ್ಲಾ; 9) 


ಕಾಂಡ -7 


30 ಕುರ್‌ಆನ್‌ ವ್ಯಾಖ್ಮಾನ 


ک ۶7۶ .۶۰ھ لو 2 30% 

Wi ಖಿ الله‎ ನ್ಟ 

دم صىص تا سن گ۴ 

EAS 9 1‏ شر ون اذ 
رد ظ۸ہ ೨೬,೨‏ دہوید 70 0001 
Ops‏ ذ اکن اون یک po‏ 


೨% 


es "ಸಪರ AES‏ بین ارہ لک ایم 


pa 


ಮಾತ್ರಕ್ಕೂ ಮೆಚ್ಚುಗೆಯವರಲ್ಲ. ಅಲ್ಲಾಹನು ನಿಮಗೆ ನೀಡಿರುವ 'ಧರ್ಮಸಮ್ಮತ' ಮತ್ತು ಶುದ್ಧ ಆಹಾರವನ್ನು 
ಉಣ್ಣಿರಿ ಕುಡಿಯಿರಿ ಮತ್ತು ಯಾವ ಅಲ್ಲಾಹನ ಮೇಲೆ ನೀವು ವಿಶ್ವಾಸವಿರಿಸಿರುವಿರೋ ಅವನ 
ಆಜ್ಞೋಲ್ಲುಂಘನೆಯಿಂದ ದೂರವಿರಿ. 

(89) ನೀವು ಮಾಡುವ ಅರ್ಥವಿಲ್ಲದ ಶಪಥಗಳಿಗಾಗಿ ಅಲ್ಲಾಹನು ನಿಮ್ಮನ್ನು ಹಿಡಿಯುವುದಿಲ್ಲ. ಆದರೆ 
ನೀವು ಉದ್ದೇಶಪೂರ್ವಕವಾಗಿ ಮಾಡುವ ಶಪಥಗಳ ಕುರಿತು ಅವನು ಅಗತ್ಮವಾಗಿ ವಿಚಾರಣೆ ನಡೆಸುವನು. 
(ಇಂತಹ ಶಪಥಗಳನ್ನು ಮುರಿದುದಕ್ಕೆ) ಪ್ರಾಯಶ್ಚಿತ್ತವಾಗಿ :ಹತ್ತು ಮಂದಿ ದರಿದ್ರರಿಗೆ, ನೀವು ನಿಮ್ಮ ಮಕ್ಕಳು 
ಮರಿಗಳಿಗೆ ಕೊಡುವಂತಹ ಮಧ್ಯಮ ತರಗತಿಯ ಊಟ ಕೊಡಿರಿ ಅಥವಾ ಅವರಿಗೆ ಬಟ್ಟೆಯುಡಿಸಿರಿ ಅಥವಾ | 


ಒಬ್ಬ ಗುಲಾಮನನ್ನು ವಿಮೋಚನೆಗೊಳಿಸಿರಿ. ಇದಕ್ಕೆ ಬೇಕಾದ ಸಾಮರ್ಥ್ಯ ಇಲ್ಲದವನು ಮೂರು ದಿನಗಳ 
ಉಪವಾಸ ವ್ರತವನ್ನಾಚರಿಸಬೇಕು. ನೀವು ಶಪಥ ಮಾಡಿಕೊಂಡು ಅದನ್ನು ಮುರಿದುದಕ್ಕಾಗಿ ನಿಮ್ಮ ಶಪಥಗಳಿಗೆ 
ಪ್ರಾಯಶ್ಚಿತ್ತವಿದು.'* ನಿಮ್ಮ ಶಪಥಗಳನ್ನು ಪಾಲಿಸಿರಿ.''7 ಈ ರೀತಿ ನೀವು ಕೃತಜ್ಞತೆ ಸಲ್ಲಿಸುವವರಾಗಬಹುದೆಂದು 
ಅಲ್ಲಾಹನು ತನ್ನ ಆದೇಶಗಳನ್ನು ನಿಮಗೆ ವಿವರಿಸುತ್ತಾನೆ. 


ಯಾವುದನ್ನು ಶುದ್ಧವೆಂದಿರುವನೋ ಅವುಗಳನ್ನು ನಿಷಿದ್ದ ವಸ್ತುಗಳ ಹಾಗೆ ವರ್ಜಿಸುವುದು, ಇವು ಸ್ವಯಂ ಅತಿರೇಕ ಕಾರ್ಯಗಳು. 
ತದ್ರೀತಿಯಲ್ಲಿ ಶುದ್ಧ ವಸ್ತುಗಳನ್ನು ಉಪಯೋಗಿಸುವಲ್ಲಿ ಅಪವ್ಯಯ ಮತ್ತು ಮಿತಿ ಮೊರುವುದೂ ಅತಿರೇಕವೇ. ಹಲಾಲ್‌ನ ಮೇರೆಯನ್ನು 
ದಾಟಿ ಹರಾಮಿನ ಸರಹದ್ದಿನೊಳಗೆ ಪ್ರವೇಶಿಸುವುದೂ ಅತಿರೇಕ. ಈ ಮೂರು ವಿಷಯಗಳೂ ಅಲ್ಲಾಹನಿಗೆ ಇಷ್ಟವಿಲ್ಲದವುಗಳು. 

106. ಕೆಲವರು ಕೆಲವು ಹಲಾಲ್‌ ವಸ್ತುಗಳು ತಮಗೆ ಹರಾಮ್‌ ಎಂದು ಶಪಥ ಹಾಕಿ ಕೊಂಡಿದ್ದರು. ಆದುದರಿಂದ ಅಲ್ಲಾಹನು 
ಇದೇ ಸಂದರ್ಭದಲ್ಲಿ ಶಪಥದ ವಿಧಿಯನ್ನೂ ವಿವರಿಸಿರುತ್ತಾನೆ. ಒಬ್ಬನ ಬಾಯಿಯಿಂದ ಅನಿಚ್ಛಾಪೂರ್ವಕವಾಗಿ ಶಪಥದ ಮಾತು 
ಹೊರಬಿದ್ದು ಹೋದಾಗ ಈ ನಿಯಮವನ್ನು ಪಾಲಿಸಬೇಕೆಂದಿಲ್ಲ. ಏಕೆಂದರೆ ಇಂತಹ ಶಪಥದ ವಿಚಾರಣೆ ನಡೆಯಲಾರದು. ಆದರೆ 
ಉದ್ದೇಶಪೂರ್ವಕವಾಗಿ ಯಾರಾದರೂ ಇಂತಹ ಶಪಥ ಮಾಡಿದರೆ ಅವನು ಅದನ್ನು ಮುರಿಯಬೇಕು ಮತ್ತು ಅದಕ್ಕೆ ಪರಿಹಾರ 
ಕೊಡಬೇಕು. ಏಕೆಂದರೆ ಪಾಪ ಕಾರ್ಯಗಳನ್ನು ಮಾಡುವ ಶಪಥ ಮಾಡಿಕೊಂಡರೆ ಅವನು ತನ್ನ ಶಪಥಕ್ಕೆ ಅಂಟಿಕೊಂಡಿರಬಾರದು. 
(ಅಲ್‌ಬಕರಃ ಅಧ್ಯಾಯದ 243 ಮತ್ತು 244ನೆಯ ಟಿಪ್ಪಣಿಗಳನ್ನೂ, ಪ್ರಾಯಶ್ಚಿತ್ತ ವಿವರಗಳಿಗೆ ಅನ್ನಿಸಾ ಅಧ್ಮಾಯದ 125ನೆಯ 
ಟಿಪ್ಪಣಿಯನ್ನೂ ನೋಡಿರಿ.) 

107, 'ಶಪಥ ಪಾಲನೆ' ಎಂಬುದಕ್ಕೆ ಅನೇಕ ಅರ್ಥಗಳಿವೆ: 1) ಶಪಥವನ್ನು ಸರಿಯಾಗಿ ಉಪಯೋಗಿಸುವುದು. ನಿರುಪಯುಕ್ತ 


5. ಆಲ್‌ ಮಾಣದಃ 381 


ವ PTA TA سے کم‎ ಸಂ Pic i 
ISAS EAS LNCS EN EL oS NG 
Err 9 PS 0ص وت0‎ 
GAS EUSA EY 
ನಔ ದ cod Vrs, ڑھھ‎ PT ETI کے ہی‎ 
ESAS LIGA sss 


۶۵ھ 727 


ANE 3% ೨9೩20 ೨೩2‏ ےید ویک ہرد یی ت٭دردب اد 9ے 
AES JONESY SS SAECO]‏ 


€ ہھوے۔ے ےی‎ > 4 34 FAW 

LES ANS oA 
(90-92) ಓ ಸತ್ಕವಿಶ್ವಾಸಿಗಳೊ ಮದ್ಯ, ಜೂಜು, 'ಬಲಿ ಪೀಠಗಳು' ಮತ್ತು 'ಬಾಳ ಹಾಕುವುದು” 
ಇವೆಲ್ಲ ಹೊಲಸು ಪೈಶಾಚಿಕ ಕೃತ್ಯಗಳಾಗಿವೆ. ಅವುಗಳನ್ನು ವರ್ಜಿಸಿರಿ, ನಿಮಗೆ ಯಶಸ್ಸು ಲಭಿಸುವುದೆಂದು 
ನಿರೀಕ್ಸಿಸಬಹುದು.!? ಶೈತಾನನು ಮಬ್ಯ ಮತ್ತು ಜೂಜಿನ ಮೂಲಕ ನಿಮ್ಮೊಳಗೆ ವೈರತ್ವ ಮತ್ತು ದ್ವೇಷವನ್ನುಂಟು 
ಮಾಡಲಿಕ್ಕೂ ನಿಮ್ಮನ್ನು ಅಲ್ಲಾಹನ ಸ್ಮರಣೆ ಹಾಗೂ ನಮಾರು್‌ನಿಂದ ತಡೆಯಲಿಕ್ಕೂ ಇಚ್ಛಿಸುತ್ತಾನೆ. 
ಇನ್ನಾದರೂ ನೀವು ಅವುಗಳನ್ನು ತೃಜಿಸುವಿರಾ? ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕನ ಮಾತನ್ನು ಕೇಳಿರಿ 
ಮತ್ತು (ಪ್ರಸ್ತುತ ಕೆಡುಕುಗಳನ್ನು) ವರ್ಜಿಸಿರಿ. ಆದರೆ ನೀವು ಆಚ್ಛೋಲ್ಲಂಘನೆ ಮಾಡಿದರೆ ನಮ್ಮ 
ಸಂದೇಶವಾಹಕರಿಗೆ ಸುಸ್ಪಷ್ಟ ಆಜ್ಞೆಗಳನ್ನು ತಲಪಿಸುವ ಹೊಣೆಗಾರಿಕೆ ಮಾತ್ರವಿತೆಂಬುದನ್ನು ಅರಿತುಕೊಳ್ಳಿರಿ. 
(93) ಸತ್ಯವಿಶ್ವಾಸವಿರಿಸಿ ಸತ್ಕರ್ಮಗಳನ್ನು ಕೈಗೊಳ್ಳತೊಡಗಿದವರು ಹಿಂದೆ ಏನನ್ನು ಉಂಡಿದ್ದರೂ ಅಥವಾ 


۱ ಹಾಗೂ ಪಾಪ ಕಾರ್ಯಗಳಲ್ಲಿ ಅದನ್ನು ಬಳಸದಿರುವುದು. 2) ಯಾವುದಾದರೊಂದು ವಿಷಯದಲ್ಲಿ ಶಪಥ ಮಾಡಿಕೊಂಡರೆ ಅದನ್ನು 
ನೆನಪಿಟ್ಟುಕೊಳ್ಳುವುದು.  ಉದಾಸೀನತೆಯಿಂದ ಅದನ್ನು ಮರೆಯದಿರುವುದು ಮತ್ತು ಅದನ್ನು ಉಲ್ಲಂಘಸದಿರುವುದು. 
3) ಯಾವುದಾದರೊಂದು ಧರ್ಮಸಮ್ಮತ ವಿಷಯದ ಬಗ್ಗೆ ಉದ್ದೇಶಪೂರ್ವಕವಾಗಿ ಶಪಥ ಮಾಡಿಕೊಂಡರೆ ಅದನ್ನು ಪೂರೈಸುವುದು. 
ಅದರ ಉಲ್ಲಂಘನೆಯಾಗಿ ಹೋದರೆ ಅದರ ಪರಿಹಾರ ಕೊಡುವುದು. 

108. ಬಲಿ ಪೀಠಗಳು ಮತ್ತು ದಾಳ ಹಾಕುವ ಕುರಿತು ವಿವರಣೆಗೆ ಅಲ್‌ ಮಾಣದಃ ಅಧ್ಯಾಯದ 12ನೆಯ ಮತ್ತು 14ನೆಯ 
ಟಿಪ್ಪಣಿಗಳನ್ನು ನೋಡಿರಿ. ಇದೇ ಸಂಬಂಧ ಜೂಜಿನ ವಿವರಣೆಯೂ 14ನೆಯ ಟಿಪ್ಪಣಿಯಲ್ಲೇ ಸಿಗುವುದು. ದಾಳ ಹಾಕುವುದು 
(ಅರ್ದಾಮ್‌) ಜೂಜಿನ ಒಂದು ರೂಪವೇ ಆಗಿದೆ. ಆದರೆ ಇವೆರಡರಲ್ಲಿ ವೃತ್ಕಾಸವೇನೆಂದರೆ ಅರಬೀ ಭಾಷೆಯಲ್ಲಿ "ಅರಬ್ಲಾಮ್‌' 
ಎಂದರೆ ಅಜ್ಞಾನಜನ್ಮ ನಂಬಿಕೆ ಮತ್ತು ಬಹುದೇವ ವಿಶ್ವಾಸದಿಂದ ಕೂಡಿದ ಭವಿಷ್ಠ ಕಥನ ಮತ್ತು ಅದೃಷ್ಟ ಚೀಟಿಯನ್ನೆತ್ತುವ 
ಕ್ರಮ. ಆಕಸ್ಮಿಕ ವಿಷಯಗಳನ್ನು ಸಂಪಾದನೆ, ಅದೃಷ್ಟ ಪರೀಕ್ಸೆ ಮತ್ತು ಸೊತ್ತುವಿತ್ತಗಳ ವಿತರಣೆಯ ಸಾಧನಗಳೆನ್ನಾಗಿ ಮಾಡಿಕೊಳ್ಳುವುದನ್ನು 
ಮೈಸಿರ್‌ (ಜೂಜು) ಎನ್ನಲಾಗುತ್ತದೆ. 

109. ಈ ಸೂಕ್ತದಲ್ಲಿ ನಾಲ್ಕು ವಸ್ತುಗಳನ್ನು ಸಂಪೂರ್ಣವಾಗಿ ಹೆರಾಮ್‌(ನಿಷಿದ್ದ) ಎಂದು ಸಾರಲಾಗಿದೆ. ಅವು ಮದ್ಯ, ಜೂಜು, 
ಅಲ್ಲಾಹನ ಹೊರತು ಇತರರ ಆರಾಧನೆಗಾಗಿ ಅಥವಾ ದೇವೇತರರ ಹೆಸರಲ್ಲಿ ಬಲಿಯರ್ಪಿಸಲು ಹಾಗೂ ಹರಕೆ ಕಾಣಿಕೆಗಳ ರೂಪದಲ್ಲಿ 
ಸಲ್ಲಿಸಲು ಕಾದಿರಿಸಿದ ಸಾಧನಗಳು ಮತ್ತು ದಾಳ ಹಾಕುವುದು. ಕೊನೆಯ ಮೂರು ವಿಷಯಗಳ ವಿವರಣೆ ಈ ಹಿಂದೆ ಬಂದಿದೆ. 


ಮದ್ಯದ ಬಗ್ಗೆ ಇರುವ ವಿಧಿಗಳ ವಿವರಣೆ ಹೀಗಿದೆ: 


ಕಾಂಡ -7 


382 ಕುರ್‌ಆನ್‌ ವ್ಯಾಖ್ಯಾನ 
J4 ಮದ್ಮಪಾನ ನಿಷೇಧದ ಕುರಿತು ಇದಕ್ಕೆ ಮುಂಚೆ ಎರಡು ಆಜ್ಞೆಗಳು ಬಂದಿದ್ದುವು. ಅಲ್‌ ಬಕರಃ ಅಧ್ಯಾಯದ 219 ಮತ್ತು 
'ಅನ್ನಿಸಾ'ದ 43ನೆಯ ಸೂಕ್ತಗಳಲ್ಲಿ. ಈ ಕೊನೆಯ ಆಜ್ಞೆ ಬರುವುದಕ್ಕೆ ಮುಂಚೆ ಪ್ರವಾದಿಯವರು(ಸ) ಒಂದು ಉಪನ್ಮಾಸದಲ್ಲಿ 
ಅಲ್ಲಾಹನಿಗೆ ಮದ್ಯವು ಅತ್ಯಂತ ಅಪ್ರಿಯವಾಗಿದೆ ಎಂದೂ ಅದನ್ನು ಸಂಪೂರ್ಣ ನಿಪಿದ್ಧಗೊಳಿಸುವ ಆಜ್ಞೆ ಬಂದುಬಿಡಲೂ 
ಬಹುದೆಂದೂ ಯಾರಲ್ಲೆಲ್ಲ ಮದ್ಯದ ಸಂಗ್ರಹವಿದೆಯೋ ಅವರು ಕೂಡಲೇ ಅದನ್ನು ಮಾರಿಬಿಡಬೇಕೆಂದೂ ಹೇಳಿದ್ದರು. ಇದಾದ 
ಸ್ವಲ್ಪ ಸಮಯದಲ್ಲೇ ಈ ಆಯತ್‌ ಅವಶೀರ್ಣಗೊಂಡಿತು. ಈ کات‎ ಬಂದ ಬಳಿಕೆ ಇನ್ನು ಯಾರಲ್ಲಾದರೂ ಮದ್ಮವಿದ್ದರೆ ಅದನ್ನು 
ಕುಡಿಯಬಾರದು, ಮಾರಬಾರದು, ಅದನ್ನು ಚೆಲ್ಲಬೇಕು ಎಂದರು. ಆ ಪ್ರಕಾರ ಆಗಲೇ ಮದೀನಾದ ಚರಂಡಿಗಳಲ್ಲಿ ಮದ್ಮವನ್ನು 
ಚೆಲ್ಲಿ ಬಿಡಲಾಯಿತು. ನಾವು ಇದನ್ನೇಕೆ ಯಹೂದಿಯರಿಗೆ ಕಾಣಿಕೆ ರೂಪದಲ್ಲಿ ಕೊಡಬಾರದು? ಎಂದು ಕೆಲವರು ಕೇಳಿದರು. ಆಗ 
ಪ್ರವಾದಿವರ್ಯರು(ಸ), "ಈ ವಸ್ತುವನ್ನು ಹರಾಮ್‌ ಮಾಡಿರುವವನೇ ಇದನ್ನು ಉಡುಗೊರೆಯಾಗಿ ಕೊಡುವುದನ್ನೂ ನಿಷೇಧಿಸಿದ್ದಾನೆ" 
ಎಂದರು. ನಾವು ಮದ್ಮವನ್ನು ಸಿರ್ಕವನ್ನಾಗಿ ಮಾರ್ಪಡಿಸಿಕೊಳ್ಳಬಾರದೇಕೆ? ಎಂದು ಇನ್ನು ಕೆಲವರು ಕೇಳಿದರು. ಪ್ರವಾದಿವರ್ಯರು(ಸ) 
ಇದನ್ನೂ ತಡೆದರು. "ಬೇಡ, ಅದನ್ನು ಚೆಲ್ಲಿಬಿಡಿರಿ' ಎಂದರು. ಒಬ್ಬರು ಬಹಳ ಆಗ್ರಹದಿಂದ ಔಷಧಿಯ ರೂಪದಲ್ಲಿ ಅದನ್ನು 
ಉಪಯೋಗಿಸುವ ಅನುಮತಿ ಇದೆಯಷ್ಟೇ ಎಂದು ಕೇಳಿದರು. ಆಗ, "ಅದು ಔಷಧಿಯಲ್ಲ; ಅದು ರೋಗ” ಎಂದುತ್ತರಿಸಿದರು. 
ಒಬ್ಬಿಬ್ಬರು "ಓ ಪ್ರವಾದಿವರ್ಯರೇ(ಸ), ನಾವು ಅತ್ಯಂತ ಚಳಿಯ ಪ್ರದೇಶದಲ್ಲಿ ವಾಸಿಸುವವರು, ನಮಗೆ ತುಂಬಾ ದೇಹಶ್ರಮ 
ವಹಿಸಿ ಕೆಲಸ ಮಾಡಬೇಕಾಗುತ್ತದೆ. ನಾವು ಮದ್ಮದ ಮೂಲಕ ದಣಿವಾರಿಸಿಕೊಳ್ಳುತ್ತೇವೆ ಮತ್ತು ಚಳಿಯನ್ನು ಎದುರಿಸುತ್ತೇವೆ" 
ಎಂದರು. ಆಗ ಪ್ರವಾದಿವರ್ಯರು(ಸ) "ನೀವು ಕುಡಿಯುವ ವಸ್ತುವು ಅಮಲನ್ನುಂಟು ಮಾಡುತ್ತದೆಯೇ?" ಎಂದು ಕೇಳಿದರು. 
ಅವರು, ಅಹುಬೆಂದರು. ಹಾಗಾದರೆ ಅದನ್ನು ವರ್ಜಿಸಬೇಕು ಎಂದರು. ಆಗ ಅವರು, "ನಮ್ಮ ಪ್ರದೇಶದ ಜನರು ಇದನ್ನು 
ಒಪ್ಪಲಿಕ್ಕಿಲ್ಲ" ಎಂದಾಗ "ಅವರು ಒಪ್ಪದಿದ್ದರೆ ಅವರೊಂದಿಗೆ ಯುದ್ದ ಮಾಡಿರಿ" ಎಂದರು. 

ಅಲ್ಲಾಹನು ಮದ್ಮವನ್ನು, ಅದನ್ನು ಕುಡಿಯುವವನನ್ನು, ಕುಡಿಸುವವನನ್ನು ಮಾರುವವನನ್ನು ಖರೀದಿಸುವವನನ್ನು ಅದರ 
ಭಟ್ಟಿ ಇಳಿಸುವವನನ್ನು ಭಟ್ಟಿ ಇಳಿಸುವ ಕಾರ್ಯ ಮಾಡಿಸುವವನನ್ನು, ಹೊತ್ತು ಕೊಂಡೊಯ್ಯುವವನನ್ನು ಯಾರಿಗಾಗಿ ಅದನ್ನು 
ಒಯ್ಯಲಾಗುತ್ತಿದೆಯೋ ಅವನನ್ನು ಶಪಿಸಿರುತ್ತಾನೆಂದು ಪ್ರವಾದಿವರ್ಯರು(ಸ) ಹೇಳಿರುವುದಾಗಿ ಹ. ಇಬ್ಲ್‌ ಉಮರ್‌(ರ) ವರದಿ 
ಮಾಡಿದ್ದಾರೆ. 

ಮದ್ಯಪಾನವಿರುವ ಭೋಜನ ಕೂಟದಲ್ಲಿ ಸೇರಿ ಊಟ ಮಾಡುವುದನ್ನು ಪ್ರವಾದಿವರ್ಯರು(ಸ) ನಿಷೇಧಿಸಿದ್ದಾರೆಂದು 
ಇನ್ನೊಂದು ಹದೀಸಿನಲ್ಲಿದೆ. ಪ್ರಾರಂಭದಲ್ಲಿ ಪ್ರವಾದಿ(ಸ) ಮದ್ಯವನ್ನು ತಯಾರಿಸಲು ಹಾಗೂ ಕುಡಿಯಲು ಬಳಸಿದ ಪಾತ್ರೆಗಳನ್ನು 
ಸಹ ಉಪಯೋಗಿಸಬಾರದೆಂದು ಸಾರಿದ್ದರು. ಅನಂತರ ಮದ್ಯಪಾನ ನಿಷೇಧದ ಆಜ್ಞೆಯು ಸಂಪೂರ್ಣ ಜಾರಿಗೊಂಡ ಬಳಿಕ ಪಾತ್ರೆಗಳ 
ಮೇಲಿನ ನಿರ್ಬಂಧವನ್ನು ಹಿಂತೆಗೆದರು. 

ಅರಬೀ ಭಾಷೆಯಲ್ಲಿ `ಖಮ್ಸ್‌' ಎಂಬ ಪದವು ದ್ರಾಕ್ಸೆಯಿಂದ ತಯಾರಿಸಿದ ಮದ್ಯಕ್ಕೆ ಪ್ರಯೋಗವಾಗುತ್ತಿತ್ತು. ಆಲಂಕಾರಿಕವಾಗಿ 
ಗೋಧಿ, ಜೋಳ, ಒಣದ್ರಾಕ್ಸೆ, ಖರ್ಜೂರ ಮತ್ತು ಜೇನಿನ ಮದ್ಮಕ್ಕೂ ಈ ಪದ ಬಳಕೆಯುಗುತ್ತಿತ್ತು. ಆದರೆ ಪ್ರವಾದಿವರ್ಯರು(ಸ) 
ಅಮಲನ್ನು ಉಂಟು ಮಾಡುವ ಸರ್ವ ವಸ್ತುಗಳಿಗೂ ಈ ನಿಷೇಧಾಜ್ಞೆಯನ್ನು ಸಾರ್ವತ್ರಿಕವಾಗಿ ಅನ್ವಯಗೊಳಿಸಿದರು. "ಪ್ರತಿಯೊಂದು 
ಅಮಲು ಪದಾರ್ಥವೂ 'ಖಮ್ರ್‌' ಆಗಿದೆ ಮತ್ತು ಪ್ರಶಿಯೊಂದು ಅಮಲು ಪದಾರ್ಥವೂ ಹರಾಮ್‌ ಆಗಿದೆ." "ಅಮಲುಂಟುಮಾಡುವಂತಹ 
ಪ್ರತಿಯೊಂದು ಪಾನೀಯ ಹರಾಮ್‌." "ನಾನು ಅಮಲುಂಟು ಮಾಡುವ ಎಲ್ಲ ವಸ್ತುಗಳಿಂದಲೂ ತಡೆಯುತ್ತೇನೆ" ಎಂಬಂತಹ 
ಪ್ರವಾದಿವರ್ಯರ(ಸ) ಸುಸ್ಪಷ್ಟ ಆದೇಶಗಳು ನಮಗೆ ಹದೀಸ್‌ಗಳಲ್ಲಿ ಕಂಡುಬರುತ್ತವೆ. 'ಖಮ್ರ್‌' ಎಂದರೆ 'ಬುದ್ಧಿ ಭ್ರಂಶಗೊಳಿಸುವ 
ಸಕಲ ವಸ್ತುಗಳು' ಎಂದು ಹ. ಉಮರ್‌ರು(ರ) ಶುಕ್ರವಾರದ ಖುತ್‌ಬಾ(ಉಪನ್ಯಾಸುದಲ್ಲಿ ಮದ್ಯದ ಕುರಿತಾಗಿ ಹೇಳಿದ್ದರು. 

"ಯಾವುದಾದರೊಂದು ವಸ್ತುವಿನ ಅಧಿಕ ಪ್ರಮಾಣವು ಅಮಲುಂಟು ಮಾಡುವುಬಾದರೆ ಅದರ ہیدہ‎ ಪ್ರಮಾಣದ 
ಸೇವನೆಯೂ ಹರಾಮ್‌" ಹಾಗೂ "ಒಂದು ಇಡೀ ಬಾಟ್ಲಿಯು ಅಮಲನ್ನುಂಟು ಮಾಡುವುದಾದರೆ ಅದರ ಒಂದು ಬೊಗಸೆಯೂ 
ಹರಾಮ್‌" ಎಂಬ ಮೂಲ ಸಿದ್ಧಾಂತವನ್ನು ಪ್ರವಾದಿವರ್ಯರು(ಸ) ವಿವರಿಸಿದ್ದಾರೆ. 1 

ಪ್ರವಾದಿವರ್ಯರ(ಸ) ಕಾಲದಲ್ಲಿ ಮದ್ಮಪಾನಿಗೆ ನಿರ್ದಿಷ್ಟವಾದ ಶಿಕ್ಷೆಯು ನಿಶ್ಚಿತವಿರಲಿಲ್ಲ. ಈ ಅಪರಾಧವೆಸಗಿದವನಿಗೆ 
"| ಮೆಟ್ಟಿನಿಂದ ಹೊಡೆತ, ತುಳಿತ, ಗುದ್ದು, ಹುರಿ ಮಾಡಿದ ಚಾದರದ ಪೆಟ್ಟು ಅಥವಾ ಖರ್ಜೂರದ ಸೋಗೆಯ ಏಟು 
ಕೊಡಲಾಗುತ್ತಿದ್ದುವು. ಹೆಚ್ಚೆಂದರೆ ಈ ಕಾಲದಲ್ಲಿ ಈ ಅಪರಾಧಕ್ಕೆ 40 ಏಟುಗಳು ಬೀಳುತ್ತಿದ್ದುವು. ಹ. ಅಬೂಬಕರ್‌ರ(ರ) 
ಕಾಲದಲ್ಲಿಯೂ 40 ಕೊರಡೆ ಏಟುಗಳು ಬೀಳುತ್ತಿದ್ದುವು. ಹೆ. ಉಮರ್‌ರ(ರ) ಆರಂಭಕಾಲದಲ್ಲಿಯೂ 40 ಕೊರಡೆಯೇಟುಗಳ 
ಶಿಕ್ಷೆಯೇ ಇತ್ತು. ಆದರೆ ಜನರು ಈ ಅಪರಾಧವನ್ನು ಬಿಡದಿರುವುದನ್ನು ಕಂಡು ಅವರು ಸಹಾಬಿಗಳೊಡನೆ ವಿಚಾರ 


ಕಾಂಡ -7 


3 تہ وت ಅಲ್‌‏ .5 


4 454862 ہم‎ 42 2,2 £55) A ET 
ےت‎ DS) موا‎ Us AG 
[4 Wen ಡಿ و لے رر دھ 7 سک2‎ 5 py ೨೩8 

غ As I‏ بَا بن |4 2۵ھ 5 


ر_ ظ سہ 2 


14] G39 ೨೪ » لئے‎ 2TH ೨6 
لک جح‎ LAE DAREN AY sw 


ಸಟ 


> ಪಿ ೨ರ 24 صرد 810 م٠ دے یھ‎ } 
phe 5 p sid . Ori HES 


Ua ಗೋ 
2 


ES (1 25‏ يَجَا2 ಸಿಟಿ‏ ۔ تاس ہو 25 
2 


(Ha 


ಕುಡಿದಿದ್ದರೂ ಮುಂದೆ لعدہ‎ ಎಂದು ವಿಧಿಸಲ್ಪಟ್ಟ ವಸ್ತುಗಳಿಂದ ದೂರವಿದ್ದರೆ ಹಾಗೂ 'ಸೆತ್ಯವಿಶ್ವಾಸದಲ್ಲೇ 
ಸ್ಥಿರವಾಗಿದ್ದರೆ, ಸತ್ಯರ್ಮಗಳನ್ನು ಮಾಡಿದರೆ, ಅನಂತರ ಯಾವ ಯಾವ ವಸ್ತುವಿನಿಂದ ತಡೆಯಲಾಗುವುದೋ 
ಅದರಿಂದ ತಡೆದು ನಿಂತರೆ, ಅಲ್ಲಾಹನ "ಆಜ್ಞೆಯನ್ನು ಸ್ವೀಕರಿಸಿದರೆ ಮತ್ತು ಆ ಬಳಿಕ ದೇವಭಯದೊಂದಿಗೆ 
ಪುಣ್ಮ ಕಾರ್ಯನಿರತರಾದರೆ ದೋಷವಿಲ್ಲ, ಅಲ್ಲಾಹನು ಸಜ್ನನರನ್ನು ಪ್ರೀತಿಸುತ್ತಾನೆ. 

(94-95) ಓ ಸತ್ಯವಿಶ್ವಾಸಿಗಳೇ, ನಿಮ್ಮಲ್ಲಿ ಯಾರು ಅಲ್ಲಾಹನನ್ನು ಪರೋಕ್ಸವಾಗಿಯೂ ಭಯಪಡುತ್ತಾನೆಂದು 
ನೋಡಲಿಕ್ಕಾಗಿ ಅವನು ನಿಮ್ಮ ಕೈಗಳ ಮತ್ತು ಭರ್ಜಿಗಳ ಹೊಡೆತದಲ್ಲಿರುವ ಬೇಟೆಗಳ ಮೂಲಕ ನಿಮ್ಮನ್ನು 
ಕಠಿಣ ಪರೀಕ್ಸೆಗೊಳಪಡಿಸುವನು. ಈ ಎಚ್ಚರಿಕೆಯ ನಂತರವೂ ಅಲ್ಲಾಹನು ನಿಶ್ಚಯಿಸಿದ ಮೇರೆಯನ್ನು 
ಮೂರುವಾಶನಿಗೆ ವೇದನಾಯುಕ್ತ ಶಿಕ್ಲೆ ಕಾದಿದೆ. ಓ ಸತ್ಯವಿಶ್ವಾಸಿಗಳೇ ಇಹ್ರಾಮಿನ ಸ್ಥಿತಿಯಲ್ಲಿ ಬೇಟೆಪ್ರಾಣಿಗಳನ್ನು!' 
ಕೊಲ್ಲಬೇಡಿರಿ. ನಿಮ್ಮಲ್ಲಿ ಯಾರಾದರೂ ಉದ್ದೇಶಪೂರ್ವಕವಾಗಿ ಹೀಗೆ ಮಾಡಿಬಿಟ್ಟರೆ, ಅವನು ತಾನು ಮಾಡಿದ 


[ ಎನಮಯ ನಡೆಸಿ 80 ಕೊರಡೆಯೇಟುಗಳೆ ಶಿಕ್ಷೆ ಯನ್ನು ನಿಶ್ಚಯಿಸಿದರು. ಈ ಶಿಕ್ಷೆಯನ್ನೇ ಇಮಾಮ್‌ ಅಬೂಹನೀಪಾ(ರ) ಮತ್ತು 
ಒಂದು ವರದಿಯ ಪ್ರಕಾರ ಇಮಾಮ್‌ ಶಾಫಿಈಯವರೂ(ರ) ವಿಧಿಸಿದ್ದಾರೆ. ಆದರೆ ಇಮಾಮ್‌ ಅಹ್ಮದ್‌ ಬಿನ್‌ ಹಂಬಲ್‌(ರ) 
ಹಾಗೂ ಇನ್ನೊಂದು ವರದಿ ಪ್ರಕಾರ ಇಮಾಮ್‌ ಶಾಫಿಈ(ರ) 40 ಕೂ ರಡೆಯೇಟನ್ನು ಕೊಡಬೇಕೆನ್ನುತ್ತಾರೆ. ಹ. ಅಲೀ(ರ) ಇದನ್ನೇ 
ಮೆಚ್ಚಿದರು. 

ಧರ್ಮಶಾಸ್ತ್ರಕ್ಕನುಸಾರ ಮದ್ಮಪಾನ ನಿಷೇಧದ ಈ ಆಜ್ಞೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕಾದುದು ಇಸ್ಲಾಮೊ ರಾಷ್ಟ್ರದ 
ಕರ್ತವ್ಮಗಳಲ್ಲೊಂದು. ಹ. ಉಮರ್‌ರ(ರ) ಕಾಲದಲ್ಲಿ ಸಕೀಫ್‌ ಗೋತ್ರದ ರುವೈಪಿದ್‌ ಎಂಬವನು ರಹಸ್ಯವಾಗಿ ಮದ್ಯ ಮಾರಾಟ 
ಮಾಡುತ್ತಿದ್ದನೆಂಬ. ಅಪರಾಧಕ್ಕಾಗಿ ಅವನ ಅಂಗಡಿಯನ್ನು ಸುಟ್ಟು ಹಾಕಲಾಯಿತು, ಒಂದು ಸ ಸಂದರ್ಭದಲ್ಲಿ ಒಂದು ಗ್ರಾಮದಲ್ಲಿ 
ಶರಾಬಿನ ರಹಸ ಭಟ್ಟಿ ಇಳಿಸಿ ಮಾರಲಾಗುತ್ತಿತ್ತೆಂಬ ಅಪರಾಧಕ್ಕಾಗಿ ಇಡೀ ಗ್ರಾಮವನ್ನೇ ಹ. ಉಮರ್‌ರ(ರ) ಅಪ್ಪಣೆ ಪ್ರಕಾರ 
ಸುಟ್ಟು ಹಾಕಲಾಯಿತು. 

110. ಇಪ್ರಾಮಿನ ಸ್ಲಿಶಿಯಲ್ಲಿ ಸ್ವತಃ ಬೇಟೆಯಾಡುವುದೂ ಇತರರಿಗೆ ಯಾವುಬಾದರೂ ವಿಧದಿಂದ ಬೇಟೆಯಾಡಲು 
ಸಹಕರಿಸುವುದೂ ನಿಪಿದ್ಧ. ಮುಹ್ರಿಮ್‌(ಇಹ್ರಾಮಿನ ۸ ಸ್ಥಿತಿಯಲ್ಲಿರುವ ವ್ಯಕ್ತಿ)ನಿಗಾಗಿ ಬೇಟೆಯನ್ನು ಬೇರೊಬ್ಬನು ಕೊಂದರೂ ಅದನ್ನು 

ಖುಶ್ರಿಮನು ತಿನ್ನುವುದು ನಿಷಿದ್ದ. ಆದರೆ ಬೇರೊಬ್ಬನು ಸ್ವತಃ ತನಗಾಗಿ ಬೇಟೆಯಾದಿದ್ದು ಅದರಿಂದ ಸ್ವಲ್ಪಾಂಶವನ್ನು ಮುಪ್ರಮನಿಗೂ 

ಕಾಣಿಕೆಯಾಗಿ ಕೊಟ್ಟರೆ ಅದನ್ನು ಅವನು ತಿನ್ನುವುದರಲ್ಲಿ ಅಡ್ಡಿಯಿಲ್ಲ. ಈ ಸಾಮಾನ್ಯ ವಿಧಿಯಿಂದ ಅಪಾಯಕಾರಿ ಪ್ರಾಣಿಗಳು 
ಹೊರತಾಗಿವೆ. ಜನರಿಗೆ ಅಪಾಯಕಾರಿಯಾದ ವಿಷವುಳ್ಳ ಹಾವು, ಚೇಳು, ಹುಚ್ಚುನಾಯಿ ಮೊದಲಾದ ಜಂತುಗಳನ್ನು ಇಹಪ್ರಾಮಿನ 
ಸ್ಥಿತಿಯಲ್ಲೂ ಕೊಲ್ಲಬಹುದು. f 


ಕಾಂಡ -7 


384 ಕುರ್‌ಆನ್‌ ವ್ಯಾಖ್ಯಾನ 


ENOL ATES UEP UNS 
ಇಬ ಬ: "09-00 LEG ids 
ENDS ما سنائوئ‎ lo 
El ಬಂತ ಹ 22 “uke 
SY Ns GY BNR ER 


pa 


ಕರ್ಮದ ಸವಿಯನ್ನು ಅನುಭವಿಸುವಂತಾಗಲು ನಿಮ್ಮಲ್ಲಿನ ಇಬ್ಬರು ನ್ಯಾಯನಿಷ್ಕ್ಠರು ತೀರ್ಮಾನಿಸುವಂತೆ ಅವನು 
ಕೊಂದ ಪ್ರಾಣಿಗೆ ಸಮಾನವಾದ ಒಂದು ಬಲಿಪಶುವನ್ನು ಕಾಣಿಕೆಯಾಗಿ ಕೊಡಬೇಕಾಗುವುದು ಮತ್ತು ಈ 
ಕಾಣಿಕೆಯನ್ನು 'ಕಅಬಾಕ್ಕೆ ತಲಪಿಸಲಾಗುವುದು. ಇಲ್ಲವಾದರೆ ಅವನು ಮಾಡಿದುದರ ಫಲವುಣ್ಣುವಂತಾಗಲು 
ಈ ಪಾಪದ ಪ್ರಾಯಶ್ಚಿತ್ತ ರೂಪದಲ್ಲಿ ಕೆಲವು ಮಂದಿ ದರಿದ್ರರಿಗೆ ಊಟ ಕೊಡಬೇಕಾಗುವುದು ಅಥವಾ 
ಅದಕ್ಕನುಗುಣವಾಗಿ ಉಪವಾಸವಿಡಬೇಕಾಗುವುದು.!"! ಹಿಂದೆ ಆಗಿ ಹೋದುದನ್ನು ಅಲ್ಲಾಹನು وھ‎ 
ಆದರೆ, ಇನ್ನು ಯಾರಾದರೂ ಈ ಕೃತ್ಯವನ್ನು ಪುನರಾವರ್ತಿಸಿದರೆ, ಅಲ್ಲಾಹನು ಅವನಿಂದ ಪ್ರತೀಕಾರ ಪಡೆದೇ 
ತೀರುವನು. ಅಲ್ಲಾಹನು ಮಹಾ ಪ್ರತಾಪಶಾಲಿಯೂ ಪ್ರತೀಕಾರ ಪಡೆಯಲು ಶಕ್ತನೂ ಆಗಿರುತ್ತಾನೆ. 

(96) ಸಮುದ್ರದ ಬೇಟೆ ಮತ್ತು ಅದನ್ನು ತಿನ್ನುವುದನ್ನು ನಿಮಗೆ 'ಧರ್ಮಸಮ್ಮತ'ಗೊಳಿಸಲಾಗಿದೆ.''3 
ನೀವು ತಂಗಿದಲ್ಲಿಯೂ ಅದನ್ನುಣ್ಣಬಹುದು. ಯಾತ್ರಿಕರ ತಂಡಕ್ಕಾಗಿಯೂ ಅದನ್ನು ಆಹಾರವಾಗಿ 
ಮಾಡಿಕೊಳ್ಳಬಹುದು. ಆದರೆ ನೀವು ಇಹ್ರಾಮಿನ ಸ್ಥಿತಿಯಲ್ಲಿರುವ ತನಕ ಭೂಭಾಗದ ಬೇಟೆಯನ್ನೂ ನಿಮಗೆ 
'ನಿಷಿದ್ಧೆ 'ಗೊಳಿಸಲಾಗಿದೆ. ಆದುದರಿಂದ ಯಾರ ಸನ್ನಿಧಿಯಲ್ಲಿ ನಿಮ್ಮೆಲ್ಲರನ್ನು ಸುತ್ತುವರಿದು 
ಹಾಜರುಪಡಿಸಲಾಗುವುದೋ ಆ ಅಲ್ಲಾಹನ ಅವಿಧೇಯತೆಯಿಂದ ದೂರವಿರಿ. 

(97-100) ಅಲ್ಲಾಹನು ಪ್ರತಿಷ್ಠಿತ ಭವನವಾದ 'ಕಅಬಾ'ವನ್ನು ಜನರ ಪಾಲಿಗೆ (ಸಾಮೂಹಿಕ ಜೀವನವನ್ನು) 
ನೆಲೆನಿಲ್ಲಿಸುವ ಸಾಧನವಾಗಿ ಮಾಡಿದನು ಮತ್ತು ಪ್ರತಿಷ್ಠಿತ ತಿಂಗಳನ್ನೂ ಬಲಿಪಶುಗಳನ್ನೂ ಕೊರಳಪಟ್ಟಿಗಳನ್ನೂ 


111. ಯಾವ ಪ್ರಾಣಿಯನ್ನು ಕೊಂದುದಕ್ಕೆ ಪರಿಹಾರವಾಗಿ ಎಷ್ಟು ಮಂದಿ ದರಿದ್ರರಿಗೆ ಊಟ ಕೊಡಬೇಕು ಅಥವಾ ಎಷ್ಟು 
ದಿನಗಳ" ಉಪವಾಸವ್ರತವನ್ನು ಆಚರಿಸಬೇಕೆಂಬುದರ ತೀರ್ಮಾನವನ್ನೂ ಇಬ್ಬರು ನ್ಯಾಯಶೀಲ ವೃಕ್ತಿಗಳೇ ಮಾಡುವರು. 

112. ಸಮುದ್ರ ಯಾನದಲ್ಲಿ ಅನೇಕ ವೇಳೆ ದಾರಿಯಲ್ಲಿ ಉಣ್ಣಲಿಕ್ಕಾಗಿ ಕೊಂಡು ಹೋದ ಸಾಮಗ್ರಿಗಳು ಮುಗಿದು 
ಹೋಗುತ್ತವೆ. ಅಂತಹ ಸಂದರ್ಭಗಳಲ್ಲಿ ಆಹಾರ ಒದಗಿಸಿಕೊಳ್ಳೆಲಿಕ್ಕಾಗಿ ಜಲಚರ ಪ್ರಾಣಿಗಳನ್ನು ಬೇಟೆಯಾಡದೆ ಅನ್ಯ ಮಾರ್ಗವಿರುವುದಿಲ್ಲ. 
ಆದುದರಿಂದ ಸಮುದ್ರ ಬೇಟೆಯನ್ನು ಧರ್ಮಸಮ್ಮತಗೊಳಿಸಲಾಗಿದೆ. 


ಕಾಂಡ-7 


5. ಅಲ್‌ ಮಾಇದಃ 385 


PB oI EMSS IGG SNE 


۱ Lo G64 کے ہا‎ 
“ys 20 MUU ಮಹತ 7 

2 we &೩೨ಇ? ೨1,5 ೨8೫% PENA aC) 

ro UE Los CAE 
(ಈ ಕಾರ್ಯಕ್ಕೆ ಸಹಾಯಕವನ್ನಾಗಿ ಮಾಡಿದನು!) ಇದು ಅಲ್ಲಾಹನು ಭೂಮಿ-ಆಕಾಶಗಳ ಸಕಲ ವೃತ್ತಾಂತಗಳನ್ನು 
ಅರಿಯುವವನೆಂದೂ ಅವನಿಗೆ ಎಲ್ಲ ವಸ್ತುಗಳ ಪರಿಜ್ಞಾನವಿರುವುದೆಂದೂ ನೀವು ತಿಳಿದುಕೊಳ್ಳಲಿಕ್ಕಾಗಿರುತ್ತದೆ.!" 
ಅಲ್ಲಾಹನು ಶಿಕ್ಷೆ ನೀಡುವುದರಲ್ಲಿಯೂ ಅತ್ಕುಗ್ರನು ಮತ್ತು ಅದರೊಂದಿಗೆ ಅತ್ಮಂತ منص‎ 
ಕರುಣಾನಿಧಿಯೂ ಆಗಿರುತ್ತಾನೆಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳಿರಿ. ಸಂದೇಶವಾಹಕರ ಮೇಲೆ ಸಂದೇಶವನ್ನು 


ತೆಲಪಿಸುವ ಹೊಣೆ ಮಾತ್ರವಿದೆ. ಮುಂದೆ ನಿಮ್ಮ ಅಂತರಂಗ ಬಹಿರಂಗಗಳ' ಸಕಲ ಸ್ಥಿತಿಗಳನ್ನು ತಿಳಿಯುವವನು 
ಅಲ್ಲಾಹನು. .ا‎ ಸಂದೇಶವಾಹಕರೆ, ಅವರೊಡನೆ ಹೇಳಿರಿ, ಅಶುದ್ಧದ ಹೆಚ್ಚಳವು ನಿಮಗೆ ಎಷ್ಟು ಮೋಹಕವಾಗಿ 


وا 


113. ಅರಬ್‌ ದೇಶದಲ್ಲಿ ಕಅಬಾದ ನೆಲೆಯು ಕೇವಲ ಒಂದು ಪವಿತ್ರ ಆರಾಧನಾಲಯ ಎಂದಷ್ಟೇ ಆಗಿರಲಿಲ್ಲ. ಅದು 
ತನ್ನ ಪಾವಿತ್ರ್ಯ ಹಾಗೂ ಕೇಂದ್ರೀಯತೆಯ ಕಾರಣ ಇಡೀ ದೇಶದ ಆರ್ಥಿಕ ಹಾಗೂ ಸಾಂಸ್ಕೃಶಿಕ ಜೀವನಕ್ಕೆ ಆಧಾರವಾಗಿತ್ತು. 
ಹಜ್ಜ್‌ಯಾತ್ರೆ ಮತ್ತು ಉಮ್ರಾಕ್ಕಾಗಿ ದೇಶಕ್ಕೆ ದೇಶವೇ ಅಲ್ಲಿಗೆ ಬಂದು ಸೇರುತ್ತಿತ್ತು. ಈ ಸಮ್ಮೇಳನದಿಂದಾಗಿ, ವಿಚ್ಛಿದ್ರ ಅರಬರಲ್ಲಿ 
ಐಕ್ಕ ಸೆಂಬಂಧವುಂಟಾಗುತ್ತಿತ್ತು. ನಾನಾ ಪ್ರದೇಶದ ಹುಗೂ ಗೋತ್ರಗಳ ಜನರು ಪರಸ್ಪರ ಸಾಂಸ್ಕೃತಿಕ ಸಂಬಂಧಗಳನ್ನು 
ಬೆಳೆಸಿಕೊಳ್ಳುತ್ತಿದ್ದರು. ಕವಿತಾ ಸ್ಪರ್ಧೆಗಳ ಮೂಲಕ ಅವರ'ಭಾಷೆ ಹಾಗೂ ಸಾಹಿತ್ಯವು ಬೆಳೆಯುತ್ತಿತ್ತು. ವ್ಯಾಪಾರ ವಹಿವಾಟುಗಳಿಂದ 
ಇಡೀ ದೇಶದ ಜೀವನಾವಶ್ಯಕತೆಗಳ ಪೂರೈಕೆಯಾಗುತ್ತಿತ್ತು. ಪವಿತ್ರ ಮಾಸಗಳಿಂದಾಗಿ ಅರಬರಿಗೆ ವರ್ಷದ ಮೂರನೆಯ ಒಂದು 
ಭಾಗದಷ್ಟು ಕಾಲ. ನೆಮ್ಮದಿ ಸಿಗುತ್ತಿತ್ತು. ಆ ಕಾಲದಲ್ಲಿ ಮಾತ್ರ ಯಾತ್ರಿಕರ ತಂಡಗಳು ದೇಶದ ಒಂದು ತುದಿಯಿಂದ ಇನ್ನೊಂದು 
ತುದಿಗೆ ನಿರ್ವಿಘ್ನವಾಗಿ ಸಂಚರಿಸುತ್ತಿದ್ದುವು. ಬಲಿ ಪ್ರಾಣಿಗಳು ಮತ್ತು ಅವುಗಳಿಗೆ ಕಟ್ಟಿದ ಪಟ್ಟಿಯು ಅವರ ಸಂಚಾರಕ್ಕೆ 
ಸಹಾಯಕವಾಗುತ್ತಿದ್ದುವು. ಏಕೆಂದರೆ ಹರಕೆಯ ದ್ಕೋತಕವಾಗಿದ್ದ ಆ ಪ್ರಾಣಿಗಳ ಕೊರಳ ಪಟ್ಟಿಗಳನ್ನು ಕಂಡು ಅರಬರ ಶಿರಗಳು 
ಆದರಪೂರ್ವಕವಾಗಿ ಬಾಗಿ ಬಿಡುತ್ತಿದ್ದುವು. ಸುಲಿಗೆ ಮಾಡುವಂತಹ ಯಾವುದೇ ಗೋತ್ರಕ್ಕೆ ಅವುಗಳ ಮೇಲೆ ಕೈಯೆತ್ತುವ ಧೈರ್ಯ 
ಬರುತ್ತಿರಲಿಲ್ಲ. 

114. ಅರ್ಥಾತ್‌- ನೀವು ಈ ವ್ಯವಸ್ಥೆಯ ಬಗ್ಗೆ ವಿವೇಚಿಸಿದರೆ, ಅಲ್ಲಾಹನಿಗೆ ತನ್ನ ಸೃಷ್ಟಿಗಳ ಅವಶ್ಯಕತೆಗಳ ಬಗ್ಗೆ ಎಷ್ಟೊಂದು 
ಅಗಾಧ ಹಾಗೂ ಪರಿಪೂರ್ಣ ಜ್ಞಾನವಿದೆ ಮತ್ತು ಅವನು ತೆನ್ನ ಒಂದೊಂದು ಆದೇಶದ ಮೂಲಕವೂ ಮಾನವ ಜೀವನದ ಯಾವ 
ಯಾವ ವಿಭಾಗಗಳಿಗೆ ಪ್ರಯೋಜನಗಳನ್ನು ಒದಗಿಸುತ್ತಾನೆ ಎಂಬುದಕ್ಕೆ ಸ್ಫತಃ ನಿಮ್ಮ ದೇಶದ ಸಾಂಸ್ಕೃಶಿಕ ಹಾಗೂ ಆರ್ಥಿಕ ಜೀವನ 
ವ್ಯವಸ್ಥೆಯಲ್ಲೇ ನಿಮಗೆ ಅತ್ಯಂತ ಸ್ಪಷ್ಟ ದೃಷ್ಟಾಂತ ಸಿಗುವುದು. ಹ. ಮುಹಮ್ಮದ್‌ರ(ಸ) ಆಗಮನಕ್ಕಿಂತ ಮುಂಚೆ ಕಳೆದು ಹೋದ 
ನೂರಾರು ವರ್ಷಗಳ ಕಾಲಾವಧಿಯಲ್ಲಿ ನೀವು ಸ್ವತಃ ನಿಮ್ಮ ಹಿತೆಗಳನ್ನರಿಶಿರಲಿಲ್ಲ ಮತ್ತು ನೀವು ಸ್ವತಃ ನಿಮ್ಮನ್ನೇ 
ನಾಶಪಡಿಸಿಕೊಳ್ಳಲುದ್ಭುಕ್ತರಾಗಿದ್ದಿರಿ. ಆದರೆ ಅಲ್ಲಾಹನು ನಿಮ್ಮ ಅವಶ್ಯಕತೆಗಳನ್ನು ಅರಿತಿದ್ದನು. ಅವನು ಕೇವಲ ಒಂದು ಕಅಬಾದ 
ಕೇಂದ್ರವನ್ನು ಸ್ಥಾಪನೆ ಮಾಡಿಸಿ, ತನ್ಮೂಲಕ ನಿಮ್ಮ ರಾಷ್ಟ್ರೀಯ ಜೀವನವು ಸ್ಥಿರವಾಗಿ ಉಳಿಯುವಂತೆ ವ್ಯವಸ್ಥೆ ಮಾಡಿದನು. ಇತರ 
ಅನೇಕ ವಿಷಯಗಳನ್ನು ಬಿಟ್ಟು ನೀವು ಇದೊಂದು ವಿಷಯದ ಕಡೆಗೆ ಮಾತ್ರ ಗಮನಿಸಿದರೂ ಅಲ್ಲಾಹನು ನಿಮಗೆ ನೀಡಿರುವ ಆಜ್ಞೆಗಳ 
ಅನುಸರಣೆಯಿಂದ ನಿಮಗೇ ಹಿತವಿದೆ ಎಂಬುದು ನಿಮಗೆ ಖಚಿತವಾಗಿ ತಿಳಿಯುವುದು. ಹಾಗೆಯೇ ಇವುಗಳಲ್ಲಿ ಅಡಗಿರುವ 
ಔಚತ್ಯಗಳನ್ನು ಸ್ವಯಂ 'ತಿಳಿದುಕೊಳ್ಳಲು ಮತ್ತು ನಿಮ್ಮ ಪ್ರಯತ್ನಃ ಗಳಿಂದ 'ಅವುಗಳನ್ನು ಪೂರೈಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದೂ 
ನಿಮಗೆ ಅರ್ಥವಾದೀತು. 


386 ಕುರ್‌ಆನ್‌ ವ್ಯಾಖ್ಮಾನ 
Gass 


3 تس ِب ۷ 
ETS SA)‏ 
یں Ce‏ -- 7ئ )+ 


ಕಂಡರೂ ಶುದ್ಧ ಮತ್ತು ಅಶುದ್ಧಗಳು ಎಷ್ಟಕ್ಕೂ ಸಮಾನವಲ್ಲ." ಆದುದರಿಂದ ಓ ಬುದ್ಧಿಜೀವಿಗಳೇ ಅಲ್ಲಾಹನ 
ಆಜ್ಞೋಲ್ಲಂಘನೆಯಿಂದ ದೂರವಿರಿ. ಇದರಿಂದ ನಿಮಗೆ ವಿಜಯ ಪ್ರಾಪ್ತವಾಗಬಹುದೆಂದು 
ನಿರೀಕ್ಷಿಸಬಹುದು. 

(101-102) ಓ ಸತ್ಯವಿಶ್ವಾಸಿಗಳೇ, ಬಹಿರಂಗಗೊಳಿಸಿದರೆ ನಿಮಗೆ ಅಪ್ರಿಯವಾಗಬಹುದಾದಂಥ ವಿಷಯಗಳ 
ಬಗ್ಗೆ ಪ್ರಶ್ನಿಸಬೇಡಿ.''" ಆದರೆ, ಕುರ್‌ಆನ್‌ ಅವಶೀರ್ಣಗೊಳ್ಳುಶ್ತಿರುವಾಗ ಅಂತಹವುಗಳ ಕುರಿತು ಕೇಳಿದರೆ, 
ಅವುಗಳನ್ನು ನಿಮಗೆ ಪ್ರಕಟಗೊಳಿಸಲಾಗುವುದು. ನೀವು ಇಷ್ಟರ ತನಕ ಮಾಡಿರುವುದನ್ನು ಅಲ್ಲಾಹ್‌ 
ಕ್ಷಮಿಸಿಬಿಟ್ಟನು. ಅವನು ಕ್ಟಮಾಶೀಲನೂ ಸಹನಶೀಲನೂ ಆಗಿರುತ್ತಾನೆ. ನಿಮಗಿಂತ ಮುಂಚೆ ಒಂದು 


27 


ب7 
Ar‏ 
3 


115. ಗುಣ ಮೌಲ್ಯಗಳ ಒಂದು ವಿಶಿಷ್ಟ ಮಾನದಂಡವನ್ನು ಈ ಸೂಕ್ತವು ಮುಂದಿರಿಸುತ್ತದೆ. ಅದು ಕೇವಲ ಬಾಹ್ಮವನ್ನು 
ನೋಡಬಲ್ಲ ಮಾನವನ ಮಾನದಂಡಕ್ಕಿಂತ ತೀರಾ ಭಿನ್ನವಾಗಿದೆ. ನೂರು ರೂಪಾಯಿಯ ಬೆಲೆಯು ನೋಡಲು ಐದು ರೂಪಾಯಿಗಿಂತ 
ಹೆಚ್ಚಾಗಿಯೇ ಇರುತ್ತದೆ. ಏಕೆಂದರೆ ಅಲ್ಲಿರುವುದು ನೂರು; ಇಲ್ಲಿರುವುದು ಐದು ಮಾತ್ರ. ಆದರೆ ಅಲ್ಲಾಹನ ಆಜ್ಜೋಲ್ಲಂಘನೆಯ 
ಮೂಲಕ ಸಂಪಾದಿಸುವ ನೂರು ರೂಪಾಯಿಗಳು ಅಶುದ್ಧವೆಂದೂ ಅಲ್ಲಾಹನ ಆಜ್ಞಾಪಾಲನೆಯೊಂದಿಗೆ ಕೇವಲ ಐದು ರೂಪಾಯಿಗಳನ್ನು 
ಮಾತ್ರ ಸಂಪಾದಿಸಿದ್ದರೂ ಅದು ಶುದ್ಧವೆಂದೂ ಈ ಸೂಕ್ತ ಹೇಳುತ್ತದೆ. ಅಶುದ್ಧವು ಪ್ರಮಾಣದಲ್ಲಿ ಎಷ್ಟು ಹೆಚ್ಚಿದ್ದರೂ ಅದೆಂದೂ 
ಶುದ್ದಕ್ಕೆ ಸರಿಸಮಾನವಾಗಲಾರದು. ಮಲದ ಒಂದು ದೊಡ್ಡ ರಾಠಿಗಿಂತ ಸುಗಂಧ ದ್ರವ್ಯದ ಒಂದು ಬಿಂದು ಅಧಿಕ ಬೆಲೆ ಬಾಳುತ್ತದೆ. 
ಮೂತ್ರ ತುಂಬಿದ ಒಂದು ದೊಡ್ಡ ಗುಡಾಣಕ್ಕಿಂತ ಶುದ್ಧ ನೀರಿನ ಒಂದು ಬೊಗಸೆಯು ಬಹು ಅಮೂಲ್ಯವಾದುದು. ಆದುದರಿಂದ 
ಒಬ್ಬ ಬುದ್ದಿಯುಳ್ಳವನು ಹಲಾಲ್‌(ಧರ್ಮಸಮ್ಮತ)ನ ಮೇಲೆಯೇ ತೃಪ್ಪನಾಗಿರಬೇಕು. ಅದು ತೋರಿಕೆಗೆ ಎಷ್ಟು ಸಣ್ಣ ಪ್ರಮಾಣದಲ್ಲೇ 
ಇರಲಿ. ಹರಾಮಿನ ಕಡೆಗೆ ಎಷ್ಟು ಮಾತ್ರಕ್ಕೂ ಕೈ ಚಾಚೆಬಾರದು. ಅದು ತೋರಿಕೆಗೆ ಎಷ್ಟೇ ಹೆಚ್ಚಿರಿ ಮತ್ತು 
ಘನತೆಯೊಂದಿಗಿರಲಿ. 

116. ಕೆಲವರು ಪ್ರವಾದಿವರ್ಯರೊಡನೆ(ಸ) ವಿಚಿತ್ರ ರೀತಿಯ ನಿರರ್ಥಕ ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ಆ ಪ್ರಶ್ನೆಗಳಲ್ಲಿ ಲೌಕಿಕ 
ಅವಶ್ಯಕತೆಗಳಾಗಲಿ ಧಾರ್ಮಿಕ ಅವಶ್ಯಕತೆಗಳಾಗಲಿ ಇರಲಿಲ್ಲ. ಉದಾ:- ಒಮ್ಮೆ, ತುಂಬಿದ ಸಭೆಯಲ್ಲಿ ಒಬ್ಬರು, "ನನ್ನ ನಿಜವಾದ 
ತಂದೆ ಯಾರು?" ಎಂದು ಕೇಳಿಬಿಟ್ಟರು. ಇದೇ ರೀತಿಯಲ್ಲಿ ಕೆಲವರು ಧರ್ಮವಿಧಿಗಳ ಬಗ್ಗೆ ಅನವಶ್ಯಕ ಪ್ರಶ್ನೆಗಳನ್ನು ಕೇಳುತ್ತಿದ್ದರು. 
ಹೀಗೆ ಅವರು ವೃಥಾ ಪ್ರಶ್ನೆಗಳ ಮೂಲಕ, ಧರ್ಮಶಾಸನಕರ್ತನು ಸಂದರ್ಭೋಚಿತವಾಗಿ ಅನಿಶ್ಚಿತವಾಗಿಡಲು ಬಯಸಿದ್ದುದನ್ನು 
ನಿಶ್ಚಿತಗೊಳಿಸಲಿಚ್ಛಿಸುತ್ತಿದ್ದರು. ಉದಾ:- ಕುರ್‌ಲನಿನಲ್ಲಿ ಹಜ್ಜ್‌ಯಾತ್ರೆ ನಿಮ್ಮ ಮೇಲೆ ಕಡ್ಡಾಯಗೊಳಿಸಲಾಗಿದೆ ಎಂಬ ಸ್ಥೂಲವಾದ 
ಆಜ್ಞೆ ನೀಡಲಾಗಿತ್ತು. ಒಬ್ಬರು ಈ ಆಜ್ಞೆಯನ್ನು ಕೇಳಿದ ತಕ್ಷಣ ಪ್ರವಾದಿವರ್ಯರೊಡನೆ(ಸು, "ಅದು ಪ್ರತಿ ವರ್ಷವೂ ಕಡ್ಡಾಯವೇ?" 
ಎಂದು ಕೇಳಿದರು. ಪ್ರವಾದಿ(ಸ) ಅದಕ್ಕೇನೂ ಉತ್ತರ ಕೊಡಲಿಲ್ಲ. ಆ ವ್ಯಕ್ತಿ ಪುನಃ ಕೇಳಿದಾಗಲೂ ಅವರು ಮೌನವಾಗಿದ್ದರು. 
ಮೂರನೆಯ ಸಲ ಕೇಳಿದಾಗ ಪ್ರವಾದಿವರ್ಯರು(ಸ್ತ, "ನಿಮ್ಮ ವಿಷಯದಲ್ಲಿ ವಿಷಾದವೆನಿಸುತ್ತದೆ. ನನ್ನ ಬಾಯಿಯಿಂದ ಹೌದೆಂಬ 
ಉತ್ತರ ಹೊರಟು ಬಿಟ್ಟರೆ ಪ್ರತಿ ವರ್ಷವೂ ನೀವು ಹಜ್ಜ್‌ಯಾತ್ರೆ ಮಾಡಬೇಕಾಗುವುದು. ಆಗ ನೀವೇ ಅದನ್ನು ಅನುಸರಿಸಲಾರದೆ 
ಅಜ್ಞೋಲ್ಲಂಘನೆ ಮಾಡುವಿರಿ” ಎಂದರು. ಇದೇ ರೀತಿಯ ಕ್ಷುಲ್ಲಕ ಹಾಗೂ ಅನವಶ್ಮಕ ಪ್ರಶ್ನೆಗಳನ್ನು ಕೇಳುವುದನ್ನು ಈ ಸೂಕ್ತದಲ್ಲಿ 


ಕಾಂಡ -7 


5. ಅಲ್‌ ಮಾಇದಃ _۔‎ 387 


body iA ہس‎ 
ا‎ ANS حَاو‎ SSeS 


ಜನಾಂಗವು ಇದೇ ತರದ ಪ್ರಶ್ನೆಗಳನ್ನು ಕೇಳಿತ್ತು. ಮುಂದೆ ಅವರು ಈ ವಿಷಯಗಳಿಂಬಾಗಿಯೇ 'ಸತ್ಮನಿಷೇಧ'ದಲ್ಲಿ 
ಸಿಲುಕಿಬಿಟ್ಟಿರು. 7 

(103-104) ಅಲ್ಲಾಹನು ಯಾವುದೇ 'ಬಹೀರಳವನ್ನಾಗಲೀ 'ಸಾಯಿಬಳ'ವನ್ನಾಗಲೀ 'ವಸೀಲ'ವನ್ನಾಗಲೀ 
'ಹಾಮ'ವನ್ನಾಗಲೀ ನಿಶ್ಚಯಿಸಿಲ್ಲ.!'? ಆದರೆ ಈ ಸತ್ಮನಿಷೇಧಿಗಳು ಅಲ್ಲಾಹನ ಮೇಲೆ ಸುಳ್ಳಾರೋಪ 
ಹೊರಿಸುತ್ತಾರೆ ಮತ್ತು ಅವರಲ್ಲಿ ಹೆಚ್ಚಿನವರು (ಇಂತಹ ಭ್ರಾಮಕ ವಿಷಯಗಳನ್ನು ನಂಬುವ) ಬುದ್ದಿಹೀನರು. 


ಜನರು ಪ್ರತಿಯೊಂದು ವಿಷಯದಲ್ಲೂ ವೃಥಾ ಅತಿ ಹೆಚ್ಚಾಗಿ ಪ್ರಶ್ನಿಸುವುದನ್ನೂ ಬಹಳವಾಗಿ ಶೋಧ ನಡೆಸುವುದನ್ನೂ 
ಪ್ರವಾದಿವರ್ಯರು(ಸ) ವಿರೋಧಿಸುತ್ತಿದ್ದರು. ಒಂದು ವಸ್ತುವು ಜನರಿಗೆ ಹರಾಮ್‌ಗೊಳಿಸಲಾಗದಿದ್ದು ಯಾರ ಚುಚ್ಚಿ ಕೇಳುವಿಕೆಯಿಂದಾಗಿ 
ಅದನ್ನು ಹರಾಮ್‌ ಗೊಳಿಸಲಾಗುವುದೋ ಅಂತಹವನು ಮುಸ್ಲಿಮರ ಮಟ್ಟಿಗೆ ಅತಿ ದೊಡ್ಡ ಅಪರಾಧಿ ಎಂದು ಹೆದೀಸಿನಲ್ಲಿದೆ. 
ಇನ್ನೊಂದು ಹದೀಸಿನಲ್ಲಿ ಹೀಗಿದೆ - "ಅಲ್ಲಾಹನು ನಿಮ್ಮ ಮೇಲೆ ಕೆಲವು ಕಡ್ಡಾಯ ಕರ್ಮಗಳನ್ನು ವಿಧಿಸಿದ್ದಾನೆ. ಅವುಗಳನ್ನು 
ಕೆಡಿಸಬೇಡಿರಿ. ಕೆಲವು ವಿಷಯಗಳನ್ನು ನಿಷೇಧಿಸಿದ್ದಾನೆ. ಅವುಗಳ ಬಳಿ ಸುಳಿಯಬೇಡಿರಿ. ಕೆಲವು ಮೇರೆಗಳನ್ನು ನಿಶ್ಚಯಿಸಿಕೊಟ್ಟಿದ್ದಾನೆ. 
ಅವುಗಳನ್ನು ಉಲ್ಲಂಘಿಸಬೇಡಿರಿ. ಕೆಲವು ವಿಷಯಗಳ ಬಗ್ಗೆ ಮೌನ ತಾಳಿದ್ದಾನೆ. ಅವುಗಳನ್ನು ಕೆದಕಬೇಡಿರಿ.”" ಈ ಎರಡು 
ಹೆದೀಸ್‌ಗಳಲ್ಲಿ ಒಂದು ಪ್ರಮುಖ ವಿಷಯದ ಕಡೆಗೆ ಎಚ್ಚರಿಕೆ ನೀಡಲಾಗಿದೆ. ಧರ್ಮಶಾಸನಕರ್ತರು ಒಂದು ವಿಷಯವನ್ನು 
ಸ್ಥೂಲವಾಗಿ ಮಾತ್ರ ವಿವರಿಸಿದ್ದು ಅದರ ವಿವರಣೆಯನ್ನು ನೀಡಿರದಿದ್ದರೆ ಅಥವಾ ಒಂದು ವಿಷಯದ ಕುರಿತು ಕೇವಲ ಒಂದು 
ಸಾಮಾನ್ಯ ವಿಧಿ ಕೊಟ್ಟಿದ್ದು ಅವುಗಳ ಪ್ರಮಾಣ, ಸಂಖ್ಯೆ ಅಥವಾ ಇನ್ನಿತರ ವಿಷಯಗಳನ್ನು ಪ್ರಸ್ತಾಪಿಸಿರದಿದ್ದರೆ, ಇದಕ್ಕೆ ಅವರ 
ಮರೆವೆಯೇ ಕಾರಣವೆಂದು ತಿಳಿದುಕೊಳ್ಳಬಾರದು. ಧರ್ಮಶಾಸನಕರ್ತರು ಆ ವಿಷಯಗಳ ವಿವರಗಳನ್ನು ಪರಿಮಿತಗೊಳಿಸದೆ 
ಅವುಗಳಲ್ಲಿ ಜನರಿಗೆ ವೈಶಾಲ್ಕವನ್ನಿರಿಸಲಿಚ್ಛಿಸುತ್ತಾರೆಂದು ತಿಳಿದುಕೊಳ್ಳಬೇಕು. ಹೀಗಿರುವಾಗ ವೃಥಾ ಪ್ರಶ್ನೆಯ ಮೇಲೆ ಪ್ರಶ್ನೆ ಕೇಳಿ 
ವಿವರಗಳನ್ನೂ ನಿಷ್ಕರ್ನೆಗಳನ್ನೂ ನಿರ್ಬಂಧಗಳನ್ನೂ ಹೆಚ್ಚಿಸಲು ಪ್ರಯತ್ನಿಸುವವನು ಮತ್ತು ಧರ್ಮಶಾಸಕನ ಮಾತುಗಳಿಂದ ಇವೆಲ್ಲ 
ಹೊರಡದಿರುವಾಗ ಊಹೆ ಹಾಗೂ ಗ್ರಹಣದ ಮೂಲಕ ಸ್ಲೂಲವನ್ನು ವಿವರವನ್ನಾಗಿಯೂ, ಸಾರ್ವತ್ರಿಕವಿರುವುದನ್ನು ಪರಿಮಿತವನ್ನಾಗಿಯೂ 
ಅನಿರ್ದಿಷ್ಟವಾಗಿರುವುದನ್ನು ನಿರ್ದಿಷ್ಟವಾಗಿಯೂ ಮಾಡುವವನು ವಾಸ್ತವದಲ್ಲಿ ಮುಸ್ಲಿಮರನ್ನು ದೊಡ್ಡ ಗಂಡಾಂತರಕ್ಕೊಳಪಡಿಸುತ್ತಾನೆ. 
ಏಕೆಂದರೆ ಅಲೌಕಿಕ ವಿಷಯಗಳಲ್ಲಿ ವಿವರಣೆಗಳು ಎಷ್ಟು ಹೆಚ್ಚಾಗಿರುವುದೋ ಅವುಗಳ ಮೇಲೆ ವಿಶ್ವಾಸವಿಡುವವರಿಗೆ ಅದರಿಂದ 
ಅಷ್ಟೇ ಹೆಚ್ಚು ಗೊಂದಲವುಂಟಾಗುವುದು. ಆಜ್ಞೆ ಆದೇಶಗಳಲ್ಲಿ ನಿರ್ಬಂಧಗಳು ಎಷ್ಟು ಹೆಚ್ಚಾಗುವುವೋ ಆನುಸರಿಸಬೇಕಾದವರು 
ಅವುಗಳನ್ನು ಉಲ್ಲಂಘಿಸುವ ಸಾಧ್ಯತೆಗಳೂ ಅಷ್ಟೇ ಹೆಚ್ಚುವುವು. 

117. ಅರ್ಥಾತ್‌ - ಮೊದಲು ಅವರು ದೇವಾದೇಶಗಳಲ್ಲಿ ಕೂದಲು ಸೀಳಿದರು. ಒಂದೊಂದೇ ವಿಷಯದ ಕುರಿತು 
ಪ್ರಶ್ನೆಗಳನ್ನು ಕೇಳಿ ವಿವರಣೆಗಳ ಹಾಗೂ ನಿರ್ಬಂಧಗಳ ಜಾಲಗಳನ್ನು ತಮಗಾಗಿ ಸೃಷ್ಟಿಸಿಕೊಂಡರು. ಅನಂತರ ತಾವೇ ಅದರಲ್ಲಿ 
ಸಿಕ್ಕಿಕೊಂಡು ವೈಚಾರಿಕ ಪಥಬ್ರಷ್ಟತೆ ಮತ್ತು ಕರ್ಮಬ್ರಷ್ಟತೆಗಳಲ್ಲಿ ಸಿಲುಕಿದರು. "ಒಂದು ಜನಾಂಗ' ಎಂದರೆ ಯಹೂದಿಯರು. 
ಕುರ್‌ಆನ್‌ ಮತ್ತು ಪ್ರವಾದಿವರ್ಯರ(ಸ) ಎಚ್ಚರಿಸೆಗಳಿದ್ದಾಗ್ಮೂ ಮುಸ್ಲಿಮರು ಆ ಜನಾಂಗವನ್ನಮಸರಿಸುತ್ತಿದ್ದಾರೆ. 

118. ನಮ್ಮ ನಾಡಿನಲ್ಲಿ ಸಾಮಾನವಾಗಿ ದನಗಳನ್ನೂ ಆಡುಗಳನ್ನೂ ಅಲ್ಲಾಹನ ಅಥವಾ ಯಾವುದಾದರೂ ಮೂರ್ತಿ, ಗೋರಿ, 
ದೇವ ಅಥವಾ ಮಹಾತ್ಮರ ಹೆಸರಿನಲ್ಲಿ ಬಿಟ್ಟು ಬಿಡಲಾಗುತ್ತದೆ. ಅವುಗಳಿಂದ ಯಾವುದೇ ಕೆಲಸ ಮಾಡಿಸುವುದಾಗಲಿ, ಅವುಗಳನ್ನು 
ಆಹುತಿ ಕೊಡುವುದಾಗಲಿ ಅವುಗಳಿಂದ ಇತರ ಯಾವುದಾದರೂ ಪ್ರಯೋಜನ , ಪಡೆಯುವುದಾಗಲಿ ಹರಾಮ್‌(ನಿಪಿದ್ದ) ಎಂದು 
ತಿಳಿಯಲಾಗುತ್ತದೆ. ಹಾಗೆಯೇ ಅಜ್ಞಾನ ಕಾಲದಲ್ಲಿ ಅರಬರೂ ನಾನಾ ರೀತಿಯಲ್ಲಿ ಪ್ರಾಣಿಗಳನ್ನು ಹರಕೆಗೆ ಬಿಟ್ಟು ಬಿಡುತ್ತಿದ್ದರು. 
ಹೀಗೆ ಬೇರೆ ಬೇರೆ ಕ್ರಮಗಳಂತೆ ಬಿಟ್ಟ ಪ್ರಾಣಿಗಳಿಗೆ ಬೇರೆ ಬೇರೆ ಹೆಸರುಗಳನ್ನಿಡುತ್ತಿದ್ದರು. ಉದಾ:- 


ಕಾಂಡ -7 


38. ಕುರ್‌ಆನ್‌ ವ್ಯಾಖ್ಯಾನ 


U2 ESN So Dales eld 
545 ies evs 
HL Pa -- 7 7 p 
1ئ‎ ಹಯಗ 1 - ೨% ೨ಫಿಕಿ ಕಿಂ ೨ ۔ى‎ 
TTS Se ET 


ಇ 
راہ‎ ka 


"ಅಲ್ಲಾಹನು ಅವಶೀರ್ಣಗೊಳಿಸಿದ ಶಾಸನದ ' ಕಡೆಗೂ ಆತನ ಸಂದೇಶವಾಹಕರ ಕಡೆಗೂ ಬನ್ನಿರಿ" ಎಂದು 
ಅವರೊಡನೆ ಹೇಳಿದಾಗ ಅವರು, "ನಾವು ನಮ್ಮ ಪೂರ್ನ್ವಿಕರನ್ನು ಯಾವ ಮಾರ್ಗದಲ್ಲಿ ಕಂಡಿದ್ದೆವೋ ಅದೇ 
ನಮಗೆ ಸಾಕು" ಎಂದು ಹೇಳುತ್ತಾರೆ. ಪೂರ್ವಿಕರು ಏನೂ ಅರಿತಿರದಿದ್ದರೂ ಮತ್ತು ಅವರಿಗೆ ಸನ್ಮಾರ್ಗದ 
ಅರಿವೇ ಇಲ್ಲದಿದ್ದರೂ ಇವರು ಅವರನ್ನೇ ಅನುಕರಿಸುತ್ತಲಿರುವರೇ? 

(105) ಓ ಸತ್ಯವಿಶ್ವಾಸಿಗಳೇ "ನೀವು ನಿಮ್ಮ ಬಗ್ಗೆ ಚಿಂತಿಸಿಕೊಳ್ಳಿರಿ. ನೀವು ಸ್ವತಃ ಸತ್ಚಥದಲ್ಲಿದ್ದರೆ ಇತರರ 


ಪಥಭ್ರಷ್ಟತೆಯಿಂದ ನಿಮಗೇನೂ ಕೇಡುಂಟಾಗದು.'್‌ ನಿಮಗೆಲ್ಲರಿಗೂ ಅಲ್ಲಾಹನ ಕಡೆಗೆ ಮರಳಿ ಸಾಗಲಿಕ್ಕಿದೆ. 
ನೀವೇನು ಮಾಡುತ್ತಿದ್ದರೆಂದು ಆಗ ಅವನು ನಿಮಗೆ ತೋರಿಸಿ ಕೊಡುವನು. 


ಬಹೀರ:- ಅಂದರೆ ಐದು ಸಲ ಮರಿ ಹಾಕಿದ್ದು ಕೊನೆಯ ಮರಿ ಗಂಡಾಗಿರುವ ಒಂಟೆ. ಅಜ್ಞಾನ ಕಾಲದ ಅರಬರು ಇಂತಹ 
ಒಂಟೆಯ ಕಿವಿಗಳನ್ನು ಹರಿದು ಅದನ್ನು ಸ್ವತಂತ್ರವಾಗಿ ಬಿಟ್ಟು ಬಿಡುತ್ತಿದ್ದರು. ಅನಂತರ ಯಾರೂ ಅದರ ಮೇಲೆ ಸವಾರಿ 
ಮಾಡುತ್ತಿರಲಿಲ್ಲ. ಅದನ್ನು قد‎ ಮಾಡುತ್ತಿರಲಿಲ್ಲ. ಅದರ ರೋಮ .ಕತ್ತರಿಸುತ್ತಿರಲಿಲ್ಲ. ಅದಕ್ಕೆ کت‎ ಬಂದ ಹೊಲದಲ್ಲಿ 
ಮೇಯುವ ಮತ್ತು ಇಷ್ಟ ಬಂದಲ್ಲಿ ನೀರು' ಕುಡಿಯುವ ಸ್ವಾತಂತ್ರ್ಯವಿತ್ತು. 

ಸಾಯಿಬಣ- ಎಂದರೆ ಯಾವುದಾದರೂ ಹರಕೆಯನ್ನು ಸಲ್ಲಿಸಲಿಕ್ಕಾಗಿ ಅಥವಾ ಯಾವುದಾದರೂ ಕಾಯಿಲೆಯಿಂದ ಅಥವಾ 
ಅಪಾಯದಿಂದ ಪಾರಾದುದಕ್ಕಾಗಿ ಕೃತಜ್ಞತಾಭಾವದಿಂದ ಹರಕೆಗೆ ಬಿಟ್ಟ ಹೆಣ್ಣು ಒಂಟೆ. ಇದು ಮಾತ್ರವಲ್ಲದೆ ಹತ್ತು ಬಾರಿ ಹೆಣ್ಣು 
ಮರಿಗಳನ್ನೇ ಹಾಕಿದ ಒಂಟೆಯನ್ನೂ ಬಿಟ್ಟು ಬಿಡಲಾಗುತ್ತಿತ್ತು. 

ವಸೀಲಃ:- ಮೇಕೆಯ ಪ್ರಥಮ ಮರಿ ಗಂಡಾಗಿದ್ದರೆ ಅದನ್ನು `ದೇವತೆಗಳ ಹೆಸರಲ್ಲಿ ಆಹುತಿ ಕೊಡಲಾಗುತ್ತಿತ್ತು. ಒಂದೇ 
ಸಲಕ್ಕೆ ಗಂಡು ಮತ್ತು ಹೆಣ್ಣು ಮರಿಗಳೆರಡೂ ಹುಟ್ಟಿದರೆ ಗಂಡು ಮರಿಯನ್ನು ಬಲಿಯರ್ಪಿಸುವ ಬದಲಿಗೆ, ಹಾಗೆಯೇ ದೇವತೆಗಳ 
ಹೆಸರಲ್ಲಿ ಬಿಟ್ಟು ಬಿಡಲಾಗುತ್ತಿತ್ತು.: ಇದನ್ನು 'ವಸೀಲಃ ಎಂದು ಕರೆಯಲಾಗುತ್ತಿತ್ತು. 

ಹಾಮ್‌ :- ಒಂಟೆಯೊಂದರೆ ಮೊಮ್ಮರಿಯು ಸವಾರಿಗೆ ಅರ್ಹವಾಗಿ ಬೆಳೆದಾಗ ಆ ಮುದಿ ಒಂಟೆಯನ್ನು ಸ್ವತಂತ್ರವಾಗಿ ಬಿಟ್ಟು 
ಬಿಡಲಾಗುತ್ತಿತ್ತು. ಅದೇ ರೀತಿಯಲ್ಲಿ ಒಂದು ಒಂಟೆಯ ವೀರ್ಯದಿಂದ ಹತ್ತು ಮರಿಗಳು ಹುಟ್ಟಿದರೆ ಆ ಒಂಟೆಗೂ ಸ್ವಾತಂತ್ರ್ಯ 
ಸಿಗುತ್ತಿತ್ತು. 

119, ಅರ್ಥಾತ್‌- ಅವನು ಏನು ಮಾಡುತ್ತಾನೆ, ಅವನ ವಿಶ್ವಾಸದಲ್ಲಿ ಮತ್ತು ಅವನ ಕರ್ಮಗಳಲ್ಲಿ ಯಾವ ದೋಷಗಳಿವೆ 
ಎಂಬಿತ್ಕಾದಿ ನೋಡುತ್ತಿರುವ, ಬದಲಿಗೆ ಪ್ರತಿಯೊಬ್ಬನು ತಾನೇನು ಮಾಡುತ್ತಿದ್ದೇನೆಂದು ನೋಡುತ್ತಿರಬೇಕು. ತನ್ನ ವಿಚಾರಗಳು, 
ಗುಣ ನಡತೆಗಳು ಮತ್ತು ಕರ್ಮಗಳು ಕೆಟ್ಟುಹೋಗಿವೆಯೋ ಎಂಬ ಬಗ್ಗೆ ಜಾಗರೂಕನಾಗಿರಬೇಕು. ಮನುಷ್ಯನು, ತಾನು ಅಲ್ಲಾಹನ 
ದಾಸ್ಕ-ಅನುಸರಣೆ ಮಾಡಿಕೊಂಡಿದ್ದರೆ, ಅಲ್ಲಾಹನಿಗೆ ಹಾಗೂ ಆತನ ಸೃಷ್ಟಿಗಳಿಗೆ ತನ್ನಿಂದ ಸಲ್ಲಬೇಕಾದ ಹಕ್ಕನ್ನು ಕ್ರಮವಾಗಿ 
ಸಲ್ಲಿ; ಸುತ್ತಿದ್ದರೆ, ತಾನು ಸತ್ಯಗಾಮಿ ಹಾಗೂ ಸತ್ಯವಾದಿಯಾಗಿ ಜೀವಿಸಲು ಬೇಕಾದ ಎಲ್ಲಿ ಅಗತ್ಯಗಳನ್ನು; ಪೂರೈಸುತ್ತಿದ್ದರೆ ಹಾಗೂ 


ಕಾಂಡ -7 


5. ಅಲ್‌ ಮಾಣದಃ | 389 


ನಸು) JASN کس اڈ‎ 
Ne ಹಿಟ್‌ og aly کے‎ As 


Pos ಯೊ 
یت مس‎ 32 4 ಸಂ Bark 


೨ 


َكز ِمَکَامَينا دہ الات es‏ ْٰ٘ سس 


(106-108) ಓ ಸತ್ಕವಿಶ್ವಾಸಿಗಳೇ, ನಿಮಗಾರಿಗಾದರೂ ಮರಣದ ಕಾಲ ಬಂದಾಗ ಮತ್ತು ಅವನು 
'ಉಯಿಲು'(ಮೃತವಾಣಿ) ಮಾಡುತ್ತಿರುವಾಗ ನಿಮ್ಮ ಕೂಟದಿಂದ ಇಬ್ಬರು ನ್ಯಾಯಶೀಲರನ್ನು'3 
ಸಾಕ್ಷಿಗಳನ್ನಾಗಿರಿಸಿಕೊಳ್ಳಬೇಕು ಅಥವಾ ನೀವು ಪ್ರಯಾಣದಲ್ಲಿದ್ದಾಗ ನಿಮಗೆ ಮರಣಯಾತನೆಯುಂಟಾದರೆ 
ಅನ್ಯ(ಧರ್ಮೊಯುರಿಂದಲಾದರೂ ಇಬ್ಬರನ್ನು ಸಾಕ್ಟಿಗಳಾಗಿರಿಸಿಕೊಳ್ಳಿರಿ.'! ಆ ಬಳಿಕ ಸಂದೇಹವೇನಾದರೂ 
1. ಉಂಟಾದರೆ ಇಬ್ಬರು ಸಾಕ್ಸಿದಾರರನ್ನೂ ನಮಾಮುನ ಬಳಿಕ (ಮಸೀದಿಯೊಳಗೆ) ತಡೆದಿರಿಸಬೇಕು. ಅವರು 
ಅಲ್ಲಾಹನ ಪ್ರಮಾಣ ಮಾಡುತ್ತ, "ಒಬ್ಬನು ನಮ್ಮ ಬಂಧು ಬಳಗದವನೇ ಆಗಿದ್ದರೂ (ನಾವು ಅವನಿಗೆ 


ರಿಯಾಯಿತಿ ತೋರಿಸುವವರಲ್ಲ) ನಾವು ಯಾವುದೇ ಸ್ವಂತ ಲಾಭಕ್ಕಾಗಿ ಸಾಕ್ಸ್ಯ ವಿಕ್ರಯ ಮಾಡುವವರಲ್ಲ ಮತ್ತು 
ಅಲ್ಲಾಹನಿಗೆ ಸಂಬಂಧಿಸಿದ ಸಾಕ್ಸ್ಯ್ಯವನ್ನು ಅಡಗಿಸುವವರಲ್ಲ. ಒಂದು ವೇಳೆ ನಾವು ಹಾಗೆ ಮಾಡಿದರೆ ನಮ್ಮನ್ನು 
ಪಾಪಿಗಳಲ್ಲಿ ಗಣಿಸಲಾಗುವುದು" ಎಂದು ಹೇಳಬೇಕು. ಆದರೆ ಅವರಿಬ್ಬರೂ ತಮ್ಮನ್ನು ತಾವೇ ಪಾಪಕ್ಕೆ ಗುರಿಪಡಿಸಿ 
ಕೊಂಡರೆಂದು ತಿಳಿದು ಬಂದರೆ ಅವರ ಸ್ಥಾನದಲ್ಲಿ, ಸಾಕ್ಟಿ ನೀಡುವುದರಲ್ಲಿ ಅಪರಿಗಿಂತಲೂ ಹೆಚ್ಚು ಅರ್ಹತೆ 
ಪಡೆದ ಬೇರೆ ಇಬ್ಬರು, ಹಕ್ಕುಚ್ಛುತಿಗೆ ತುತ್ತಾದವರ ಪೈಕಿ - ಸಾಕ್ಸಿಗಳಾಗಿ ನಿಲ್ಲಬೇಕು. ಅವರು ಅಲ್ಲಾಹನ 
ಮೇಲೆ ಆಣೆ ಹಾಕಿ, "ನಮ್ಮ یہد‎ ಅವರ ಸಾಕ್ಸ್ಯಕ್ಕಿಂತ ಅಧಿಕ ಸತ್ಯವಾಗಿರುತ್ತದೆ. ನಾವು ನಮ್ಮ ಸಾಕ್ಸ್ಯದಲ್ಲಿ 


ಒಳಿತುಗಳೆ ಉಪದೇಶ ಮತ್ತು ಕೆಡುಕುಗಳನ್ನು ತಡೆಯುವಂತಹ ಕಾರ್ಯಗಳನ್ನು ಮಾಡುತ್ತಿದ್ದರೆ, ಖಂಡಿತವಾಗಿಯೂ ಇತರರ ಕರ್ಮ 
ಭ್ರಪ್ಟತೆಯು ಅವನಿಗೆ ಹಾನಿಯನ್ನುಂಟು ಮಾಡಲಾರದು. 

ಮನುಷ್ಯನು ತನ್ನ ಕುರಿತು ಮಾತ್ರ ಚಿಂಶಿಸುತ್ತಿದ್ದರೆ ಸಾಕು - ಇತರರನ್ನು ಸಂಸ್ಕರಿಸುವ ಗೊಡವೆಗೆ ಹೋಗಬೇಕಾಗಿಲ್ಲವೆಂದು 
ಇದರ ಅರ್ಥವಲ್ಲ. ಇಂತಹ ತಪ್ಪು ಅಭಿಪ್ರಾಯವನ್ನು ಖಂಡಿಸುತ್ತ ಹ. ಅಬೂಬಕರ್‌ ಸಿದ್ದೀಕ್‌ರು(ರ) ಒಮ್ಮೆ ಒಂದು 
ಉಪನ್ಮಾಸದಲ್ಲಿ ಹೀಗೆ ಹೇಳಿರುತ್ತಾರೆ: "ಜನರೇ! ನೀವು ಈ ಸೂಕ್ತವನ್ನು ಓದಿ ತಪ್ಪು ಅರ್ಥ ಕಲ್ಪಿಸಿಕೊಳ್ಳುಶ್ತೀರಿ. ನೀವು, ಜನರ 
ಕೆಡುಕುಗಳನ್ನು ಕಂಡು ಆ ಸ್ಥಿಶಿಯನ್ನು ಬದಲಾಯಿಸಲು ಪ್ರಯತ್ನಿಸದಿದ್ದರೆ, ಅಕ್ರಮಿಯು ಅನ್ಯಾಯವೆಸಗುತ್ತಿದ್ದಾಗ ಅವನನ್ನು 
ತಡೆಯದಿದ್ದರೆ, ಅಲ್ಲಾಹನು ತನ್ನ ಘೋರ ಯಾತನೆಯಲ್ಲಿ ಎಲ್ಲರನ್ನೂ ಸಿಲುಕಿಸಿಕೊಳ್ಳಲೂಬಹುದು. ಅಲ್ಲಾಹನಾಣೆ! ನೀವು ಒಳಿತುಗಳ 
ಆದೇಶ ನೀಡಿರಿ. ಕೆಡುಕುಗಳಿಂದ ತಡೆಯಿರಿ. ಅನ್ಯಥಾ ಅಲ್ಲಾಹನು ನಿಮ್ಮ ಪೈಕಿ ಅತಂತ ದುಷ್ಟರನ್ನು ನಿಮ್ಮ ಮೇಲೆ ಹೇರುವನು. 
ಅವರು ನಿಮಗೆ ತುಂಬ ಕಷ್ಟ ಕೊಡುವರು. ಆಗ ನಿಮ್ಮಲ್ಲಿರುವ ಸಜ್ಜನರು ಅಲ್ಲಾಹನನ್ನು ಪ್ರಾರ್ಥಿಸುವರು, ಆದರೆ ಆ ಪ್ರಾರ್ಥನೆಗಳು 
ಸ್ವೀಕೃತವಾಗಲಾರವು” - ಎಂದು ಪ್ರವಾದಿವರ್ಯರು(ಸ) ಹೇಳುತ್ತಿದ್ದುದನ್ನು ನಾನು ಕೇಳಿರುತ್ತೇನೆ. 


, ಕಾಂಡ-7 


٦ 378 2 |” 


ರ ۶ ಈ ಕ ( 3 


stats 3‏ مود 26 ٦ ye‏ چَبْتُمْ قَالُڑا 
ಸ 2 Wo ಜಯದ‏ 
WISE EE HKG MUSOU‏ 


ಯಾವುದೇ ಅತಿರೇಕಗೈದಿರುವುದಿಲ್ಲ. ಹಾಗೆ ಮಾಡಿದರೆ ನಾವು ಅಕ್ರಮಿಗಳಲ್ಲಾಗುವೆವು" ಎಂದು ಹೇಳಬೇಕು. 

ಈ ಕ್ರಮದಿಂದಾಗಿ ಜನರು ನಿಖರವಾಗಿ ಸಾಕ್ಷ ಹೇಳುವರು ಅಥವಾ ಕನಿಷ್ಠಪಕ್ಸ ಅವರ ಪ್ರಮಾಣ 

ವಚನಗಳಾನಂ೦ತರ ಇತರರ ಪ್ರಮಾಣ ವಚನಗಳ: ಮೂಲಕ ತಮ್ಮ ಖಂಡನೆಯಾಗದಂತೆ ಭಯಪಡುವರೆಂದು | 
ಹೆಚ್ಚಾಗಿ ಪ್ರಶೀಕ್ಷಿಸಬಹುದು. ಅಲ್ಲಾಹನನ್ನು ಭಯಪಡಿರಿ ಮತ್ತು ಕಿವಿಗೊಟ್ಟು ಕೇಳಿರಿ- ಅಲ್ಲಾಹ್‌ 

ಆಜ್ಞೋಲ್ಲಂಘಕರನ್ನು ತನ್ನ ಸನ್ಮಾರ್ಗದಿಂದ ವಂಚಿತಗೊಳಿಸುತ್ತಾನೆ. 

(109-119) ಅಲ್ಲಾಹನು ಸಂದೇಶವಾಹಕರನ್ನೆಲ್ಲ ಒಟ್ಟುಗೂಡಿಸಿ, "ನಿಮಗೆ ಯಾವ ಉತ್ತರ ಕೊಡಲಾಯಿ 
ತೆಂದು"'3 ಕೇಳುವ ಆ ದಿನ! ಅವರು, "ನಮಗೇನೂ ಅರಿವಿಲ್ಲ.' ನೀನೇ ರಹಸ್ಯವಾಗಿರುವ ಸಕಲ 
ಪರಮಾರ್ಥಗಳನ್ನು ಅರಿಯುವವನಾಗಿರುತ್ತಿ" ಎಂದೇ ನಿವೇದಿಸುವರು. ಅಲ್ಲಾಹನು ಹೀಗೆ ಹೇಳಲಿರುವ ಆ 
ಸಂದರ್ಭವನ್ನು ಊಹಿಸಿರಿ-'5 نا"‎ ಮರ್ಯಮರ ಪುತ್ರ ಈಸಾ, ನಾನು ನಿನಗೂ ನಿನ್ನ ಮಾತೆಗೂ ದಯಪಾಲಿಸಿದ್ದ 
'ಭವ್ಮ ಕೊಡುಗೆಗಳನ್ನು' ಜ್ಞಾಪಿಸು. ನಾನು ಪವಿತ್ರಾತ್ಮನ ಮೂಲಕ ನಿನಗೆ ಸಹಾಯ ಮಾಡಿದೆ. ನೀನು 


120. ಅರ್ಥಾತ್‌- ಧರ್ಮಿಷ್ಠ, ಸತ್ಯನಿಷ್ಠ ಮತ್ತು ವಿಶ್ವಾಸಾರ್ಹ. 

121. ಮುಸ್ಲಿಮರ ವ್ಯವಹಾರಗಳಲ್ಲಿ ಸಾಕ್ಸ್ಯವಹಿಸಲು ಮುಸ್ಲಿಮರಾರೂ ಸಿಗದಿರುವ ಸಂದರ್ಭದಲ್ಲಿ ಮಾತ್ರ ಮುಸ್ಲಿಮೇತರರನ್ನು 
ಸಾಕ್ಲಿದಾರರನ್ನಾಗಿ ಮಾಡಿಕೊಳ್ಳಬಹುದು ಎಂದು ಇದರಿಂದ ತಿಳಿದು ಬರುತ್ತದೆ. 

122. ಅರ್ಥಾತ್‌. ನೀವು ಇಹಲೋಕದಲ್ಲಿ ಜನರಿಗೆ ಇಸ್ಲಾಮಿನ ಕಡೆಗೆ ನೀಡಿದ್ದ ಆಹ್ಯಾನಕ್ಕೆ ಅವರು ನಿಮಗೇನು ಉತ್ತರ 
ಕೊಟ್ಟಿದ್ದರೆಂದು ಸಂದೇಶವಾಹಕರೊಡನೆ ಪುನರುತ್ನಾನ ದಿನದಂದು ಪ್ರಶ್ಲಿಸಲಾಗುವುದು. 

123. ಅಂದರೆ ಪುನರುತ್ಡಾನದ ದಿನದಂದು. 

124, ಅರ್ಥಾತ್‌- ನಾವು ನಮ್ಮ ಜೀವಮಾನದಲ್ಲಿ ನಮಗೆ ಸಿಗುತ್ತಿದ್ದಂತೆ ಭಾಸವಾಗುತ್ತಿದ್ದ ಪರಿಮಿತವೂ ಪ್ರತ್ಯಕ್ಷವೂ ಆದ 
ಉತ್ತರಗಳನ್ನು ಮಾತ್ರ ಬಲ್ಲೆವು, ನಮ್ಮ ಧರ್ಮಾಹ್ವಾನದ ಪ್ರತಿಕ್ರಿಯೆ - ಎಲ್ಲಿ ಯಾವ ರೂಪದಲ್ಲಿ ಎಷ್ಟಾಯಿತೆಂಬುದರ ಸರಿಯಾದ 
ಜ್ಞಾನ ನಿನಗಲ್ಲದೆ ಇನ್ನಾರಿಗೂ ಇಲ್ಲ. 

125. ಆರಂಭದ ಪ್ರಶ್ನೆಯನ್ನು ಎಲ್ಲ ಸಂದೇಶವಾಹಕರೊಡನೆ ಒಟ್ಟಾಗಿ ಕೇಳಲಾಗುವುದು. ಅನಂತರ ಪ್ರತಿಯೊಬ್ಬ 
ಸಂದೇಶವಾಹಕರೊಡನೆ ಬೇರೆ ಬೇರೆಯಾಗಿ امہ‎ ಪಡೆಯಲಾಗುವುದು. ಇದನ್ನು ಪವಿತ್ರ ಕುರ್‌ಆನಿನಲ್ಲಿ ಅನೇಕ ಸ್ಥಳಗಳಲ್ಲಿ 
ವಿವರವಾಗಿ ಹೇಳಲಾಗಿದೆ. ಈ ನಿಟ್ಟಿನಲ್ಲಿ ಹ. ಈಸಾರೊಡನೆ(ಅ) ಕೇಳಲಾಗುವ ಪ್ರಶ್ನೆ ಇಲ್ಲಿ ವಿಶೇಷವಾಗಿ ಉಲ್ಲೇಖವಾಗಿದೆ. 


ಕಾಂಡ -7 


5: ಅಲ್‌ ಮಾಇದಃ 391 


[d 


3 


درد 
AE‏ 27 7 
و(دنحرمالی 


* NES > 2 کے لام‎ 55 
TE SIS 
ಔ ೨೪ 3 Ves سرد رم ۹ے ّھ‎ ಯ 2ِ 
ಪಿಯ LE FS SAE 


> 7 2 ۱ وسر دو روس رو لس - در‎ [TES N 
LSE SSR 5S ANKLES 0 
32 


DEG AILS لص الا خرف‎ 
ತೊಟ್ಟೆಲಲ್ಲಿಯೂ ವೃದ್ಧಾಪ್ಯದಲ್ಲಿಯೂ ಮಾತಾಡುತ್ತಿದ್ದೆ. ನಾನು ನಿನಗೆ ಗ್ರಂಥ ಮತ್ತು ಯುಕ್ತಿ, ತೌರಾತ್‌ ಮತ್ತು 
ಇಂಜೀಲ್‌ಗಳನ್ನು ಕೊಟ್ಟಿದ್ದೆ. 'ನೀನು ನನ್ನ ಅಪ್ಪಣೆಯಿಂದ ಮಣ್ಣಿನಿಂದ ಪಕ್ಷಿಯ ಪ್ರತಿರೂಪವನ್ನು ರಚಿಸುತ್ತಿದ್ದೆ 
ಮತ್ತು ಅದಕ್ಕೆ ಊದುತ್ತಿದ್ದೆ. ಅದು ನನ್ನ ಅಪ್ಪಣೆಯಿಂದ ಪಕ್ಷಿಯಾಗಿ ಬಿಡುತ್ತಿತ್ತು. ನೀನು ಹುಟ್ಟು ಕುರುಡರನ್ನೂ 
ಕುಷ್ಠ ರೋಗಿಗಳನ್ನೂ ನನ್ನ ಅಪ್ಪಣೆಯಿಂದ ಬಾಸಿ ಮಾಡುತ್ತಿದ್ದೆ. ಮೃತ ದೇಹಗಳನ್ನು ನನ್ನ ಅಪ್ಪಣೆಯಿಂದ 
ಎಬ್ಬಿಸುತ್ತಿದ್ದೆ.' ಮುಂದೆ ನೀನು ಬನೀಇಸ್ರಾಈಲರ ಬಳಿಗೆ ಸುವ್ಯಕ್ತ ದೃಷ್ಟಾಂತಗಳನ್ನು ಕೊಂಡು ಹೋದಾಗ 
ಅವರಲ್ಲಿದ್ದ ಸತ್ಮನಿಷೇಧಿಗಳು ಈ ದೃಷ್ಟಾಂತಗಳು ಮಾಟಗಾರಿಕೆಯ ವಿನಾ ಬೇರೇನೂ ಅಲ್ಲವೆಂದರು. ಆಗ 
ನಾನೇ ನಿನ್ನನ್ನು ಅವರಿಂದ ರಕ್ಷಿಸಿದೆನು. ನನ್ನ ಮೇಲೂ ನನ್ನ ಸಂದೇಶವಾಹಕರ ಮೇಲೂ ವಿಶ್ವಾಸವಿಡಿರೆಂದು 
ಹವಾರಿಗಳಿಗೆ ನಾನು ಸೂಚನೆ ಕೊಟ್ಟಾಗ, ನಾವು ವಿಶ್ವಾಸವಿಟ್ಟೆವೆಂದೂ ನಾವು ಮುಸ್ಲಿಮರಾಗಿರುವ ಬಗ್ಗೆ ಸಾಕ್ಷಿ 
ನಿಲ್ಲಿರೆಂದೂ ಅವರು ಹೇಳಿದರು. (ಹವಾರಿಗಳಿಗೆ ಸಂಬಂಧಿಸಿದ) ಈ ಘಟನೆಯೂ ನೆನಪಿರಲಿ: 


126. ಅರ್ಥಾಶ್‌- ಮರಣಾವಸ್ಥೆಯಿಂದ ಎಬ್ಬಿಸಿ ಸಜೀವಾವಸ್ಥೆಗೆ ತರುಶ್ತಿದ್ದೆ. 

127. ಅರ್ಥಾತ್‌- ಹವಾರಿಗಳು ನಿಮ್ಮ ಮೇಲೆ ವಿಶ್ವಾಸವಿಟ್ಟುದೂ ನಮ್ಮ ಅನುಗ್ರಹದ ಫಲವಾಗಿತ್ತು. ಅನ್ಮಥಾ ಆ 
ಸುಳ್ಳಾಗಿಸುವ ಜನ ಕೂಟದಿಂದ ಸತ್ಯವಿಶ್ವಾಸ ತಾಳುವ ಒಬ್ಬನೇ ಒಬ್ಬನನ್ನು ಉಂಟುಮಾಡುವ ಶಕ್ತಿ ನಿಮ್ಮಲ್ಲಿರಲಿಲ್ಲ. ಸೂಚಿತಾರ್ಥವಾಗಿ 
ಇಲ್ಲೂ ಹವಾರಿಗಳ ಮೂಲ ಧರ್ಮ ಇಸ್ಲಾಮ್‌ ಆಗಿತ್ತು, ಕೈಸ್ತ ಮತವಾಗಿರಲಿಲ್ಲವೆಂದು ತೋರಿಸಲಾಗಿದೆ. 

128. ಹೆವಾರಿಗಳ ಪ್ರಸ್ತಾಪ ಆಗಲೇ ಬಂದು ಬಿಟ್ಟಿತ್ತು. ಆದುದರಿಂದ ಮಾತಿನ ಸರಣಿಯನ್ನು ಮುರಿದು ಇಲ್ಲಿ ಉಪಮಾಶಿನ 
ರೂಪದಲ್ಲಿ ಹವಾರಿಗಳ ಕುರಿತಾಗಿಯೇ ಇರುವ ಇನ್ನೊಂದು ಘಟನೆಯ ಕಡೆಗೆ ಸೂಚಿಸಲಾಗಿದೆ. ಹೆ. ಮಸೀಹ್‌ರಿಂದ(ಅ) ನೇರವಾಗಿ 
ಶಿಕ್ಷಣ ಪಡೆದ ಅವರ ಶಿಷ್ಯರು ಹೆ. ಮಸೀಹರನ್ನು(ಅ) ಓರ್ವ ಮಾನವ ಮತ್ತು ಕೇವಲ ದೇವಬಾಸನೆಂದು ತಿಳಿದು ಕೊಂಡಿದ್ದರೆಂದೂ 
ತಮ್ಮ ಆಧ್ಯಾತ್ಮಿಕ ಗುರು ಸ್ವಯಂ ದೇವನಾಗಲಿ ದೇವನ ಭಾಗೀದಾರನಾಗಲಿ ದೇವ ಪುತ್ರನಾಗಲಿ ಆಗಿರುವನೆಂಬ ಕಲ್ಪನೆಯೇ ಅವರಿಗೆ 
ಇರಲಿಲ್ಲವೆಂದೂ' ಇದರಿಂದ ತಿಳಿಯುತ್ತದೆ. ಮಾತ್ರವಲ್ಲ ಹ. ಮಸೀಹ್‌ರು(ಅ) ಸ್ವತಃ ತಮ್ಮನ್ನು ಅವರ ಮುಂದೆ ಓರ್ವ 
ಅಧಿಕಾರರಹಿತ ದಾಸನ ನೆಲೆಯಲ್ಲಿ ಮುಂದಿರಿಸಿದ್ದರು. 

ಪುನರುತ್ತಾನ ದಿನ ನಡೆಯಲಿರುವ ಮಾತುಕತೆಯೊಳಗೆ ಈ ಉಪಮಾತಿಗೆ ಸಂದರ್ಭವೆಲ್ಲಿರಬಹುದೆಂದು"ಇಲ್ಲಿ ಪ್ರಶ್ನಿಸಬಹುದು. 
ನಿಜವಾಗಿ ಈ ಉಪಮಾತು ಪುನರುತ್ಡಾನ ದಿನ ನಡೆಯಲಿರುವ ಮಾತುಕತೆಗೆ ಸಂಬಂಧಿಸಿದ್ದಲ್ಲ. ಇದು ಈ ಲೋಕದಲ್ಲೇ 
ನೀಡಲಾಗುತ್ತಿರುವ ಮುನ್ಸೂಚನೆಗೆ ಸಂಬಂಧಿಸಿದೆ. ಪ್ರಸಕ್ತ" ಜೀವನದಲ್ಲಿ ಕ್ರೈಸ್ತರಿಗೆ ಇದರಿಂದ ಪಾಠ ಸಿಗಲಿಕ್ಕಾಗಿ ಹಾಗೂ ಅವರು 
ಸನ್ಮಾರ್ಗಕ್ಕೆ ಬರುವಂತಾಗಲಿಕ್ಕಾಗಿಯೇ ಇಲ್ಲಿ ಪುನರುತ್ನಾನ ದಿನ ನಡೆಯಲಿರುವ ಮಾತುಕತೆಯ ಪ್ರಸ್ತಾಪವನ್ನು ಎತ್ತಲಾಗಿದೆ. 
ಆದುದರಿಂದ ಈ ಮಾತುಕತೆಯ ನಿಟ್ಟಿನಲ್ಲಿ ಹವಾರಿಗಳ ಈ ಘಟನೆಗಳ ಪ್ರಸ್ತಾಪವು ಒಂದು ಉಪಮಾಶಿನ ರೂಪದಲ್ಲಿ ಬರುವುದು 
ಯಾವ ರೀತಿಯಲ್ಲೂ ಅನುಚಿತವಲ್ಲ. 


ಕಾಂಡ -7 


392 ۲ ' ಕುರ್‌ಆನ್‌ ವ್ಯಾಖ್ಯಾನ 


ನಿ 


7 کو AS CT ١‏ 
Oy)‏ لوس ی ابی مزیم قل Re‏ 


ہے 
۶ 
میں 
سے 
© 
[eX‏ 
vu‏ 
٤‏ 
u‏ 
A‏ 
او 
٭ 
pa‏ 
೪‏ 
\ 
FN‏ 
1۴۰۴ 
. 
32 


ಹವಾರಿಗಳು, "ಓ ಮರ್ಯಮರ ಪುತ್ರ ಈಸಾ, ನಿಮ್ಮ ಪ್ರಭು ನಮ್ಮ ಮೇಲೆ ಆಕಾಶದಿಂದ ಊಟದ 
ಹರಿವಾಣವನ್ನು ಇಳಿಸಬಲ್ಲನೇ?" ಎಂದು ಕೇಳಿದಾಗ ಈಸಾರವರು ನೀವು ಸತ್ಯವಾದಿಗಳಾಗಿದ್ದರೆ ಅಲ್ಲಾಹನನ್ನು 
ಭಯಪಡಿರೆಂದರು. ಆಗ ಅವರು, "ನಾವು ಆ ಹರಿವಾಣದಿಂದ ಉಣ್ಣುವಂತಾಗಲಿಕ್ಕೂ ಅದರಿಂದ ನಮ್ಮ 
ಮನಸ್ಸಿಗೆ ಶಾಂತಿಯುಂಟಾಗಲಿಕ್ಕೂ ತಾವು ನಮ್ಮೊಡನೆ ಹೇಳಿದುದೆಲ್ಲ ಸತ್ಮವೆಂದು ನಮಗೆ ತಿಳಿದುಬರಲಿಕ್ಕೂ 
ನಾವು ಅದರ ಬಗ್ಗೆ ಸಾಕ್ಷಿಗಳಾಗಿರಲಿಕ್ಕೂ ಬಯಸುತ್ತೇವೆ" ಎಂದರು. ಆಗ ಮರ್ಯಮರ ಪುತ್ರ ಈಸಾರವರು 
ಹೀಗೆ ಪ್ರಾರ್ಥಿಸಿದರು: "ಓ ಅಲ್ಲಾಹ್‌, ನಮ್ಮ ಪ್ರಭೂ, ಆಕಾಶದಿಂದ ನಮಗೊಂದು ಊಟದ ಹರಿವಾಣವನ್ನು 
ಇಳಿಸು. ಅದು ನಮಗೂ ನಮ್ಮ ಹಿ೦ಗಾಮಿಗಳಿಗೂ ಮುಂಗಾಮಿಗಳಿಗೂ ಸಂತಸದ ಸಂದರ್ಭವಾಗಿಯೂ ನಿನ್ನ 
ಕಡೆಯಿಂದ ಒಂದು ದೃಷ್ಟಾಂತವಾಗಿಯೂ ಪರಿಣಮಿಸಲಿ. ನಮಗೆ ಆಹಾರ ಪ್ರದಾನ ಮಾಡು. ನೀನು ಅತುತ್ತಮ 
ಅನ್ನದಾತನು." ಅಲ್ಲಾಹನು ಉತ್ತರವಿತ್ತನು: "ನಾನು ಅದನ್ನು ನಿಮ್ಮ ಮೇಲೆ ಇಳಿಸುವವನಿದ್ದೇನೆ.!೨ ಆದರೆ 
ಅನಂತರ ನಿಮ್ಮ ಪೈಕಿ ಸತ್ಯನಿಷೇಧ ಕೈಗೊಂಡವನಿಗೆ ಜಗತ್ತಿನಲ್ಲಿ ಬೇರಾರಿಗೂ ಕೊಡದಂಥ ಶಿಕ್ಷೆ ಕೊಡುವೆನು." 
(ಈ ಉಪಕಾರಗಳನ್ನೆಲ್ಲ ನೆನಪಿಸಿ) ಅಲ್ಲಾಹನು, "ಓ ಮರ್ಯಮರ ಪುತ್ರ ಈಸಾ, ಅಲ್ಲಾಹನ ಹೊರತು ನನ್ನನ್ನೂ 


129. ನಿಜಕ್ಕೂ ಈ ಊಟದ ಹಾಸನ್ನು ಇಳಿಸಲಾಗಿತ್ತೋ ಇಲ್ಲವೋ ಎಂಬ ವಿಷಯದಲ್ಲಿ ಕುರ್‌ಆನ್‌ ಮೌನವಾಗಿದೆ. ಇತರ 
ಯಾವ ವಿಶ್ವಸ್ತ ಮಾಧ್ಯಮಗಳಿಂದಲೂ ಈ ಪ್ರಶ್ನೆಗೆ ಉತ್ತರ ಸಿಗುವುದಿಲ್ಲ. ಇದು ಇಳಿದಿರಲೂ ಬಹುದು ಅಥವಾ ನಂತರದ 
ಭಯಾನಕ ಎಚ್ಚರಿಕೆಯ ಮಾತನ್ನು ಕೇಳಿ ಹವಾರಿಗಳು ತಮ್ಮ ಬೇಡಿಕೆಗಳನ್ನು ಹಿಂತೆಗೆದುಕೊಂಡಿರಲೂಬಹುದು. 


5. ಅಲ್‌ ಮಾಇದಃ 393 


- ٢ 
ہ7‎ 1% 


غ. ;10 و قتو سے ے669 اک 1نی SEMEL BAG ee‏ 
5 بی oO)‏ سی ss‏ ا" اَعْلممَائنَفيكَ AEE)‏ 
Ke‏ فا کک سے ووو رر ہے سدرے بؤدتج خ2 مم 


۴1 


27 Pa ba 377 73 <A> > دچ دےھ‎ ೨೯ 
BEES ات ال قیب عليِهُم‎ IS 7٤ ಪೋಟ! Fs 


ٹر رپ دودھ 


27 


SEAS Go ಕಿಸೆ 


ನನ್ನ ಮಾತೆಯನ್ನೂ ದೇವರನ್ನಾಗಿ ಮಾಡಿಕೊಳ್ಳಿರೆಂದು ನೀವು ಜನರೊಡನೆ لس ام نت‎ ಎಂದು ಕೇಳುವಾಗ 
ಅವರು' ಉತ್ತರಿಸುವರು: ನೀನು ಪರಮ ಪಾವನನು. ನನಗೆ ಹೇಳಲು ಹಕ್ಕಿಲ್ಲದಂತಹ ಮಾತನ್ನು ಹೇಳುವ 
ಕಾರ್ಯ ನನ್ನದಾಗಿರಲಿಲ್ಲ. ನಾನು ಹಾಗೆ ಹೇಳಿರುತ್ತಿದ್ದರೆ ಅದು ಖಂಡಿತವಾಗಿಯೂ ನಿನಗೆ ತಿಳಿದಿರುತ್ತಿತ್ತು. 
ನನ್ನ ಮನಸ್ಸಿನಲ್ಲಿರುವುದು ನಿನಗೆ ಗೊತ್ತಿದೆ. ನಿನ್ನ ಮನಸ್ಸಿನಲ್ಲಿರುವುದು ನನಗೆ ಗೊತ್ತಿಲ್ಲ. ನೀನು ಸಕಲ ರಹಸ್ಯ 
ಪರಮಾರ್ಥಗಳ ಜ್ಞಾನಿಯಾಗಿರುತ್ತಿ. ನೀನು ನನಗೆ ನೀಡಿದ ಆಜ್ಞೆಯ ವಿನಾ ಇನ್ನೇನನ್ನೂ ನಾನು ಅವರಲ್ಲಿ 
ಹೇಳಿಲ್ಲ- ಅದು, "ನನ್ನ ಪ್ರಭುವೂ ನಿಮ್ಮ ಪ್ರಭುವೂ ಆಗಿರುವ ಅಲ್ಲಾಹನ ದಾಸ್ಕ-ಆರಾಧನೆ ಮಾಡಿರಿ" 
ಎಂದಾಗಿತ್ತು. "ನಾನು ಅವರ ನಡುವೆ ವಾಸಿಸಿದ್ದ ಕಾಲದ ವರೆಗೆ ಮಾತ್ರ ನಾನು ಅವರ ಮೇಲ್ವಿ ಚಾರಕನಾಗಿದ್ದೆ. 
ನೀನು ನನ್ನನ್ನು ಹಿಂದಕ್ಕೆ ಕರೆಸಿಕೊಂಡ ಮೇಲೆ ನೀನೇ ಅವರ ಮೇಲ್ವಿಚಾರಕನಾಗಿರುತ್ತಿ ಮತ್ತು ನೀನ೦ತು ಸಕಲ 
ವಸ್ತುಗಳ مت داد‎ ್ನೀಟವಿರಿಸುವವನಾಗಿರುತ್ತಿ. ನೀನು ಅವರಿಗೆ ಶಿಕ್ಷೆ ಕೊಟ್ಟರೆ ಖಂಡಿತವಾಗಿಯೂ ಅವರು ನಿನ್ನ 
| ದಾಸರೇ ಮತ್ತು ಅವರನ್ನು ಕ್ಷಮಿಸಿ ಬಿಟ್ಟರೆ ನಿಶ್ಚಯವಾಗಿಯೂ ನೀನು ಅಜೇಯನೂ ಯುಕ್ತಿಪೂರ್ಣನೂ 
ಆಗಿರುತ್ತಿ." ಆಗ ಅಲ್ಲಾ 220 ಹೇಳುವನು- "ಸತ್ತ ೈಸಂಧರಿಗೆ ಅವರ ಸತ್ಯಸಂಧತೆಯು ಫಲ ನೀಡುವ ದಿನವಿದು. 


130. ಕ್ರೈಸ್ತರು ಅಲ್ಲಾಹನೊಂದಿಗೆ ಹ. ಮಸೀಹರನ್ನು(ಅ) ಮತ್ತು ಪವಿತ್ರಾತ್ಮ ನನ್ನು ಮಾತ್ರ ದೇವನನ್ನಾಗಿ ಮಾಡಿಕೊಳ್ಳುವಷ್ಪಕ್ಕೇ 
ತೃಪ್ಪರಾಗಲಿಲ್ಲ, ಅವರು ಹ. ಮಸೀಹರ(ಅ) ಮಾತೆ ಹ ಮರ್ಯಮರನೂ ್ಲಿ(ಅ) ಓರ್ವ ಸ್ಥಾಯೀ ಆರಾಧ್ಯ ೈರಾಗಿಸಿಕೊಂಡರು. ಹ. 
'ಮರ್ಯಮರ(ಅ) ದೇವತ್ವ ಹಾಗೂ ಪಾವಿತ್ರ್ಯದ ಕುರಿತು ಯಾವ ಸೂಚನೆಯೂ ಬೈಬಲಿನಲ್ಲಿಲ್ಲ. ಮಸೀಹರ ತರುವಾಯ ಮುನ್ನೂ ರು 
ವರ್ಷಗಳವರೆಗೂ ಕ್ರೈಸ್ತ ಜಗತ್ತಿಗೆ ಈ ಕಲ್ಪನೆ ಅಪರಿಚಿತವಾಗಿತ್ತು. ಕ್ರಿ. و‎ ಮೂರನೆಯ ಶಠಮಾನದ ಅಂತ್ಯ ಕಾಲದಲ್ಲಿ 
ಅಲೆಕ್ಸಾಂಡ್ರಿಯಾದ ಕೆಲವು ಧಾರ್ಮಿಕ ಪಂಡಿತರು ಪ್ರಥಮ ಬಾರಿ ಹ. ಮರ್ಯಮರ(ಅ) ಬಗ್ಗೆ 'ದೇವ ಮಾತೆ' ಅಥವಾ 'ಮಾತ್ಯ 
ದೇವತೆ' ಎಂಬ ಪದವನ್ನು ಪ್ರಯೋಗಿಸಿದರು. ಅನಂತರ ನಿಧಾನವಾಗಿ ಮರ್ಯಮರ ದೇವತ್ವದ ವಿಶ್ವಾಸವೂ ಮರ್ಯಮರ 
ಆರಾಧನೆಯೂ ಕ್ರೈಸ್ತರಲ್ಲಿ ಹಬ್ಬಲ್ಫಾರಂಭಿಸಿತು. ಆದರೆ ಮೊದೆ ಮೊದಲು ಇದನ್ನು ಕ್ರಮಬದ್ಧವಾಗಿ ಸ್ವೀಕರಿಸಿಕೊಳ್ಳಲು ಚರ್ಚ್‌ 
ಸಿದ್ಧವಾಗಿರಲಿಲ್ಲ. ಅದು ಮರ್ಯಮರ ಆರಾಧಕರನ್ನು ವಿಶ್ವಾಸ ಭ್ರಷ್ಟರೆಂದು ವಿಧಿಸಿತು. ಅನಂತರ ಮಸೀಹರ(ಅ) ಏಕತೆಯಲ್ಲಿ 
ಎರಡು ಸ್ಥಾಯೀ ವ್ಯಕ್ತಿತ್ವಗಳು ಸೇರಿಕೊಂಡಿದ್ದುವು ಎಂಬ 'ನಸ್ತೂರಿಯಸ'ನ ವಿಶ್ಲಾ ್ವಿಸವು ಕ್ರೈಸ್ತ ಜಗತ್ತಿ ನಲ್ಲಿ ವಾಗ್ವಾದ ಮತ್ತು 
ಘರ್ಷಣೆಯ ಒಂದು ಬಿರುಗಾಳಿಯನ್ನೇ ಎಬ್ಬಿಸಿತು. ಇದನ್ನು ತೀರ್ಮೌನಿಸಲಿಕ್ಕಾಗಿ ಕ್ರಿ. ಶ. 431ರಲ್ಲಿ 'ಅಫಿಸೂಸ್‌' ನಗರದಲ್ಲಿ ಒಂದು 
ಪರಿಷತ್ತು ಜರಗಿತು. ಈ ಪರಿಷತ್ತಿನಲ್ಲಿ ಚರ್ಚಿನ ಸರಕಾರಿ ಭಾಷೆಯಲ್ಲಿ ಹ. A 'ಬೇವ ಮಾತೆ' ಎಂಬ ಬಿರುದನ್ನು 


ಕಾಂಡ -7 


یز یَلۂ ಸಹಿಯ‏ لت کن دن ಪ್ರೆ‏ 


کے رر کسی 


ANNs ds Hons‏ ارت ہہ 
೩5 ಗಯ \‏ ہے 5 ಸ ಖಲ‏ 
۵ دمہد ه و } 
BEALS SSIS 3‏ 

ಅವರಿಗಾಗಿ 23974, ಕಾಲುವೆಗಳು ಹರಿಯುತ್ತಿರುವ ಸ್ಪರ್ಗೋದ್ಯಾನಗಳಿವೆ. ಇಲ್ಲಿ ಅವರು ಸದಾ ಕಾಲವೂ 
ವಾಸಿಸುತ್ತಿರುವರು. ಅಲ್ಲಾಹನು ಅವರಿಂದ ಸಂತುಷ್ಪ್ಟನಾದನು ಮತ್ತು ಅವರು ಅವನಿಂದ ಸಂತುಷ್ಟರಾದರು. 
ಇದೇ ಅತ್ಕುತ್ಸಷ್ಟ ಯಶಸ್ಸು. 

(120) ಭೂಮಿ-ಆಕಾಶಗಳ ಮತ್ತು ಅವುಗಳೊಳಗಿರುವ ಸರ್ವಸ್ವದ ಸಾರ್ವಭೌಮತೆ ಅವನಿಗೇ ಇದೆ. 
ಮತ್ತು ಅವನು ಸಕಲ ವಸ್ತುಗಳ ಮೇಲೆ ಸಾಮರ್ಥ್ಯವುಳ್ಳವನು. 


ಪ್ರಯೋಗಿಸಲಾಯಿತು. ಇದರ ಪರಿಣಾಮವಾಗಿ ಅಷ್ಟರ ತನಕ ಇಗರ್ಜಿಯ ಹೊರಗೆ ಮಾತ್ರ ಇದ್ದ ಮರ್ಯಮರ ಆರಾಧನೆಯ 
ವಿಧಿಯು ಇದರ ನಂತರ ಇಗರ್ಜಿಯ ಒಳಗೂ ಭರದಿಂದ ಹರಡತೊಡಗಿತು. ಕುರ್‌ಆನ್‌ ಅವಶೀರ್ಣಗೊಳ್ಳುತ್ತಿದ್ದ ಕಾಲಕ್ಕೆ ಬರಬರುತ್ತ 
ಹ. ಮರ್ಯಮರು(ಅ) ಎಷ್ಟು ದೊಡ್ಡ ದೇವಿಯಾಗಿ ಮಾರ್ಪಟ್ಟರೆಂದರೆ ತಂದೆ, ಮಗ ಮತ್ತು ಪವಿತ್ರಾತ್ಮ ಇವರು ಮೂವರು 
ಅವರ ಮುಂಬೆ ತುಚ್ಛರಾಗಿ ಬಿಟ್ಟರು. ಇಗರ್ಜಿಗಳಲ್ಲಿ ಅವರ ವಿಗ್ರಹಗಳನ್ನು ಇರಿಸಲಾಯಿತು. ಜಸ್ಟೀನಿಯನ್‌ ದೊರೆ ತನ್ನ ಒಂದು 
ಶಾಸನದ ಮುನ್ನುಡಿಯಲ್ಲಿ ಹ. ಮರ್ಯಮರನ್ನು(ಅ) ತನ್ನ ಸಾಮ್ರಾಜ್ಯದ ಸಹಾಯಕಿಯೆಂದು ಸಾರುತ್ತಾನೆ. ಅವನ ಪ್ರಸಿದ್ಧ ಸೇನಾಧಿಪತಿ 
ನರ್ಸೀಸ್‌, ಯುದ್ಧದಲ್ಲಿ ಹ. ಮರ್ಯಮರಿಂದ(ಅ) ಮಾರ್ಗದರ್ಶನವನ್ನು ಬೇಡುತ್ತಾನೆ. ಪ್ರವಾದಿವರ್ಯರ(ಸ) ಸಮಕಾಲೀನ 
ದೊರೆಯಾದ ಹರ್ಕ್ಯುಲಿಸನು ತನ್ನ ಧ್ವಜದಲ್ಲಿ ದೇವ ಮಾತೆಯ ಚಿತ್ರವನ್ನು ಮಾಡಿರಿಸಿದ್ದನು. ಈ ಭಾವಚಿತ್ರದ ಮಹಿಮೆಯಿಂದಾಗಿ 
ಆ ಧ್ವಜವು ಎಂದೂ ಕೀಲಾಗಲಾರದೆಂದು ಅವರಿಗೆ ಖಚಿತವಾಗಿತ್ತು. ಅನಂತರದ ಶತಮಾನಗಳಲ್ಲಿ ಪ್ರೊಟೆಸ್ಟೆಂಟ್‌ ಸುಧಾರಣಾ 
ಚಳುವಳಿಯ ಪ್ರಭಾವದಿಂದ ಕ್ರೈಸ್ತರು ಮರ್ಯಮರ ಆರಾಧನೆಗೆ ವಿರುದ್ಧ ಸ್ವರವೆತ್ತಿದ್ದರೂ ರೋಮನ್‌ ಕೆಥೋಲಿಕ್‌ ಇಗರ್ಜಿ 
ಇಂದಿಗೂ ಅದೇ ತತ್ವಾದರ್ಶವನ್ನಿರಿಸಿಕೊಂಡಿದೆ. 


ಕಾಂಡ-7 


6, ಅಲ್‌ ಅನ್‌ಆಮ್‌ . 395 


6. ಅಲ್‌ ಅನ್‌ಆಮ್‌ 


ಪರಿಚಯ 
| ಹೆಸರು: 

ಈ ಅಧ್ಯಾಯದ 16 ಮತ್ತು 17ನೆಯ ರುಕೂಲ್‌ಗಳಲ್ಲಿ ಕೆಲವು 'ಅನ್‌ಆಮ್‌'(ಚಾನುವಾರು)ಗಳು ನಿಷಿದ್ದ ಮತ್ತು 
ಕೆಲವು ಧರ್ಮಬದ್ದ ಎಂಬ ಕುರಿತು ಅರಬರಲ್ಲಿದ್ದ ಮೂಢನಂಬಿಕೆಗಳನ್ನು ಖಂಡಿಸಲಾಗಿದೆ. ಆ ಪ್ರಕಾರ ಈ ಅಧ್ಯಾಯಕ್ಕೆ 
'ಅನ್‌ಆಮ್‌' ಎಂದು ಹೆಸರಿಡಲಾಗಿದೆ. 
ಅವತೀರ್ಣ ಕಾಲ: 

ಹ. یہ‎ ಅಬ್ಬಾಸ್‌ರು(ರ) ಉಲ್ಲೇಖಿಸಿರುವಂತೆ ಈ ಅಧ್ಯಾಯವು ಸಂಪೂರ್ಣವಾಗಿ ಏಕಕಾಲದಲ್ಲಿ ಮಕ್ಕಾದಲ್ಲಿ 
ಅವತೀರ್ಣಗೊಂಡಿತ್ತು. "ಈ ಅಧ್ಮಾಯ ಪ್ರವಾದಿವರ್ಯರಿಗೆ(ಸ) ಅವತೀರ್ಣವಾಗುತ್ತಿರುವಾಗ ಅವರು ಒಂಟೆಯ ಮೇಲೆ 
ಸವಾರಿ ಮಾಡುತ್ತಿದ್ದರು. ನಾನು ಅದರ ಲಗಾಮನ್ನು ಹಿಡಿದುಕೊಂಡಿದ್ದೆ. ಅಧಿಕ ಭಾರದಿಂದಾಗಿ ಆ ಒಂಟೆಯ ಎಲುಬುಗಳೇ 
ಮುರಿದು ಹೋಗುವಂತಹ ಸ್ಥಿತಿ ಉಂಟಾಗಿತ್ತು” ಎಂದು ಹ. ಮುಆದ್‌ ಬಿನ್‌ ಜಬಲ್‌ರ(ರ) ಚಿಕ್ಕಪ್ಪನ ಪುತ್ರಿ ಅಸ್ಮಾ 
ಬಿನ್ರಿ ಯದೀದ್‌ ಹೇಳುತ್ತಾರೆ. ಈ ಅಧ್ಯಾಯ ಅವತೀರ್ಣಗೊಂಡ ಆ ರಾತ್ರಿಯೇ ಅದನ್ನು ಬರೆಸಲಾಯಿತಂದು 
ವರದಿಯಾಗಿದೆ. 

ಇದರಲ್ಲಿ ಅಡಕವಾಗಿರುವ ವಿಷಯಗಳನ್ನು ವಿಶ್ಲೇಷಿಸಿದಾಗ ಇದು ಮಕ್ಕಾ ಜೀವನ ಕಾಲಾವಧಿಯ ಕೊನೆಯಲ್ಲಿ 
ಅವತಶೀರ್ಣಗೊಂಡಿರಬಹುದೆಂದು ವ್ಯಕ್ತವಾಗುತ್ತದೆ. 


ಅವತೀರ್ಣದ ಹಿನ್ನೆಲೆ: 

ಈ ಉಪನ್ಮಾಸ ಅವತೀರ್ಣಗೊಂಡಾಗ ಅಲ್ಲಾಹನ ಸಂದೇಶವಾಹಕರು ಇಸ್ಲಾಮಿನ ಕರೆ ನೀಡುತ್ತ ಹನ್ನೆರಡು ವರ್ಷಗಳು 
ಸರಿದು ಹೋಗಿದ್ದುವು. ಕುರೈಶರ ವಿರೋಧ, ಹಿಂಸೆ, ಅತ್ಕಾಚಾರಗಳು ಚರಮಸೀಮೆಯನ್ನು ತಲಪಿದ್ದುವು. ಇಸ್ಲಾಮ್‌ ಸ್ವೀಕರಿಸಿದ 
ಅನೇಕ ಮಂದಿ, ಶತ್ರುಗಳ ಹಿಂಸೆಯನ್ನು ಸಹಿಸಲಾಗದೆ ಮತ್ತು ಬೇರೆ ಉಪಾಯ ಕಾಣದೆ ದೇಶ ತೊರೆದು ಇಧಿಯೋಪಿಯಾಕ್ಕೆ 
ಹೋಗಿದ್ದರು. 


ಚರ್ಚಾ ವಿಷಯಗಳು: 
ಇದರಲ್ಲಿ ವಿಷಯಗಳನ್ನು ಏಳು ಮುಖ್ಯ ಶೀರ್ಷಿಕೆಗಳಲ್ಲಿ ವಿಂಗಡಿಸಬಹುದು: 
1) ಶಿರ್ಕ(ಬಹುದೇವತ್ವ)ನ ಖಂಡನೆ, ಮತ್ತು ತೌಹೀದ್‌(ಏಕದೇವತ್ಸ)ನ ಆಹ್ವಾನ. 
2) ಪರಲೋಕ ವಿಶ್ವಾಸದ ಆಹ್ವಾನ. 
3) ಜನರು ಸಿಕ್ಕಿಕೊಂಡಿದ್ದ ಅಜ್ಞಾನಜನ್ಯ ಭ್ರಮೆಗಳ ಖಂಡನೆ. ١ 
4) ಇಸ್ಲಾಮ್‌ ಮಾಡಲಿಚ್ಛಿಸುವ ಸಮಾಜ ನಿರ್ಮಾಣ ಕಾರ್ಯದ ಮುಖ್ಯ ನೈತಿಕ ಮೌಲ್ಯಗಳ ಬೋಧನೆ. 
5) ಪ್ರವಾದಿ(ಸ) ಮತ್ತು ಅವರ ಆಹ್ವಾನಕ್ಕೆ ವಿರುದ್ಧವಾಗಿ ಜನರು ಮಾಡುವ ಆಕ್ಷೇಪಗಳಿಗೆ ಉತ್ತರ. 
6) ಪ್ರವಾದಿ(ಸ) ಮತ್ತು ಸಾಮಾನ್ಮ ಮುಸ್ಲಿಮರಿಗೆ ಸಾಂತ್ವನ. 
7) ಧಿಕ್ಕಾರಿ ಮತ್ತು ವಿರೋಧಿಗಳಿಗೆ ಉಪದೇಶ ಮತ್ತು ಎಚ್ಚರಿಕೆ. 


ಮಕ್ಕಾ ಜೀವನದ ಕಾಲಘಟ್ಟಗಳು: 
ಮಕ್ಕಾದಲ್ಲಿ ಅವತೀರ್ಣಗೊಂಡ ಒಂದು ಸಂಪೂರ್ಣ ಅಧ್ಯಾಯವು'ಇಲ್ಲಿ ಪ್ರಥಮ ಬಾರಿಗೆ ವಾಚಕರ ಮುಂದೆ ಬರುತ್ತಿದೆ. 
ಅದುದರಿಂದ ಮಕ್ಕಾದಲ್ಲಿ ಅವಶೀರ್ಣಗೊಂಡ ಅಧ್ಯಾಯಗಳ ಐತಿಹಾಸಿಕ ಹಿನ್ನೆಲೆಯನ್ನು ಸಮಗ್ರವಾಗಿ ಪರಿಚಯಿಸುವುದು 


ಕಾಂಡ -7 


396 > p ಕುರ್‌ಆನ್‌ ವ್ಯಾಖ್ಯಾನ 


ಿ ಸೂಕ್ತವೆನಿಸುತ್ತದೆ. ಇದರಿಂದಾಗಿ ಮುಂದೆ ವ ಮಕ್ಕಾದಲ್ಲಿ ಅವತರಿಸಿದ ಎಲ್ಲ ಅಧ್ಯಾಯಗಳ ವ್ಯಾಖ್ಯಾನಕ್ಕೆ ಸಂಬಂಧಿಸಿದ 
7 ಸೂಚೆನೆಗಳನ್ನು ತಿಳಿಯಲು ಸುಲಭವಾಗುವುದು. - 
ಮದನೀ ಅಧ್ಯಾಯ(ಮದೀನಾದಲ್ಲಿ ಅವತೀರ್ಣಗೊಂಡ ಅಧ್ಯಾಯ)ಗಳ ಪೈಕಿ ಬಹುತೇಕ ಅಧ್ಯಾಯಗಳ ಅವತೀರ್ಣ 
ಕಾಲ ಹ ತಿಳಿದಿದೆ ಅಥವಾ ಶ್ರಮವಹಿಸಿದರೆ ಅದರ ನಿಷ್ಕರ್ಷೆ ಮಾಡಿಕೊಳ್ಳಬಹುದು, ಮಾತ್ರವಲ್ಲ ಅವುಗಳ ಅನೇಕ ಸೂಕ್ತಗಳ 
نیہ‎ ಅವತೀರ್ಣ ಕಾಲವೂ ನಂಬಲರ್ಹ ವರದಿಗಳಿಂದ ದೊರೆಯುತ್ತದೆ. ಆದರೆ ಮಕ್ಕೀ ಅಧ್ಯಾಯ(ಮಕ್ಕಾದಲ್ಲಿ 
نو ا پک‎ ಅಧ್ಯಾಯ)ಗಳ ಬಗ್ಗೆ ಅಷ್ಟು ವಿವರವಾಗಿ ತಿಳಿಯುವ, ಸಾಧನಗಳಿಲ್ಲ. ಕೇವಲ ಕೆಲವು ಅಧಾಯ ಅಥವಾ 
ಸೂಕ್ತಗಳ ಅವಶೀರ್ಣಕಾಲ ಮತ್ತು ಸಂದರ್ಭಗಳ ಕುರಿತು ಮಾತ್ರ ನಂಬಲರ್ಹ ವರದಿಗಳಿವೆ. ಆದುದರಿಂದ ಮಕ್ಕಾದ 
ಅಧ್ಯಾಯಗಳ ವಿಷಯದಲ್ಲಿ ನಾವು ಐತಿಹಾಸಿಕ ಸಾಕ್ಸ್ಯಗಳ ಬದಲಿಗೆ ವಿವಿಧ ಅಧ್ಯಾಯಗಳ ಉದ್ದೇಶ; ವಿಷಯ ಮತ್ತು 
ವಿವರಣಾ ತೈಲಿಗಳಲ್ಲಿ ಮತ್ತು ಅವುಗಳಲ್ಲಿ ತಮ್ಮ ಹಿನ್ನೆಲೆಯ ಕಡೆಗಿರುವ ಸ್ಪಷ್ಟ ಅಥವಾ ಅಸ್ಪಷ್ಟ ಸೂಚನೆಗಳಲ್ಲಿ ಕಂಡುಬರುವ 
ಆಂತರಿಕ ಸಾಕ್ಷ್ಯಾಧಾರಗಳ ಮೇಲೆ ಭರವಸೆಯಿರಿಸಿಕೊಳ್ಳಬೇಕಾಗುತ್ತದೆ. ಇಂತಹ ಸಾಕ್ಷ್ಯಾಧಾರಗಳ ನೆರವಿನಿಂದ ಒಂದೊಂದೇ 
ಅಧ್ಯಾಯ ಮತ್ತು ಸೂಕ್ತವನ್ನೆ ಶ್ರಿಕೊಂಡು ಇದು ನಿರ್ದಿಷ್ಟ ದಿನಾಂಕ ವರ್ಷ ಅಥವಾ ಸಂದರ್ಭದಲ್ಲಿ ಅವಶೀರ್ಣಗೊಂಡಿತ್ತೆಂದು 
ಹೇಳಲಾಗುವುದಿಲ್ಲ. ಅದಕ್ಕಾಗಿ ಮಕ್ಕಾದ ಅಧ್ಯಾಯಗಳ ಆಂತರಿಕ ಸಾಕ್ಸ್ಯಗಳನ್ನೂ ಪ್ರವಾದಿವರ್ಯರ(ಸ) ಮಕ್ಕಾ ಜೀವನದ 
ಇತಿಹಾಸವನ್ನೂ ಪರಿಶೀಲಿಸಿ ಅವೆರಡನ್ನು ಹೋಲಿಸಿ ನೋಡುವ ಮೂಲಕ ಮಾತ್ರ ಯಾವ ಅಧ್ಯಾ ಯ ಯಾವ ಕಾಲಘಟ್ಟದಲ್ಲಿ 
س82‎ ಬಗ್ಗೆ ತೀರ್ಮಾನಕ್ಕೆ ಬರಲು ಸಾಧ್ಯ, ' 
ಸಂಶೋಧನಾ ರೀತಿಯನ್ನು ಗಮನದಲ್ಲಿರಿಸಿ ನಾವು 'ಪ್ರವಾದಿವರ್ಯರ(ಸ) ಮಕ್ಕಾ ಜೀವನವ; ನವಟೋಕಿಸುವಾಗೆ, 
سو‎ ಧರ್ಮಾಹ್ವಾನ ದೃಷ್ಟಿಯಿಂದ ಅದು ನಾಲ್ಕು ಪ್ರದಾನ ಕಾಲಘಟ್ಟಗಳಲ್ಲಿ ಹಂಚಿರುವುದಾಗಿ ಕಂಡು 'ಬರುತ್ತದೆ. 
ಪ್ರಥಮ ಕಾಲಘಟ್ಟವು ಪ್ರವಾದಿತ್ವ ಲಬ್ಲಿಯಿಂದ ಪ್ರವಾದಿತ್ವ ಘೋಷಣೆಯ ವರೆಗಿನ ಸುಮಾರು ಮೂರು ವರ್ಷಗಳು. 
ಈ ಅವಧಿಯಲ್ಲಿ ಧರ್ಮಾಹ್ವಾನವನ್ನು ರಹಸ್ಯವಾಗಿ ಕೆಲವು ಆಯ್ದ ವ್ಯಕ್ತಿಗಳಿಗೆ ಮಾತ್ರ ನೀಡಲಾಗುತ್ತಿತ್ತು. ಸಾಮಾನ್ಯ' 
ಮಕ್ಕಾ ವಾಸಿಗಳಿಗೆ ಇದು ತಿಳಿದಿರಲಿಲ್ಲ. ۱ 
1 ದ್ವಿತೀಯ ಕಾಲಘಟ್ಟವು ಪ್ರವಾದಿತ್ವದ ಘೋಷಣೆಯಿಂದ ಆರಂಭಿಸಿ, ಅನ್ಯಾಯ, ಅತ್ಯಾಚಾರ ಮತ್ತು ಮರ್ದನಗಳು 
ಪ್ರಾರಂಭವಾಗುವ ವರೆಗಿನ 2 ವರ್ಷಗಳು. ಈ'ಕಾಲದಲ್ಲಿ ಮೊದಲು ವಿರೋಧವುಂಟಾಯಿತು. ಅನಂತರ ಅದು ಪ್ರಶಿಭಟನೆಯ 
ರೂಪ ತಾಳಿತು. ಆ ಬಳಿಕ ಕುಚೇಷ್ಟೆ, ಅಪಹಾಸ್ಯ ಅಪವಾದ, ಬಯ್ಗಳು, ಅಪಪ್ರಚಾರಗಳು ಮತ್ತು ಸಾಮೂಹಿಕ 
ಬಹಿಷ್ಕಾರದ ವರೆಗೂ ತಲಪಿತು. ಕೊನೆಗೆ ಮುಸ್ಲಿಮರ ಮೇಲೆ, ಮುಖ್ಯವಾಗಿ ಬಡವ, ದುರ್ಬಲ, ಅಸಹಾಯಕರಾಗಿದ್ದವರ 
ಮೇಲೆ ಬಾರೀ ಹಿಂಸೆಗಳು ನಡೆಯಲಾರಂಭವಾದುವು. 
ತೃತೀಯ ಕಾಲಘಟ್ಟವು ಹಿಂಸೆಗಳ ಆರಂಭದಿಂದ (ಪ್ರವಾದಿ ಶಕ. 5) ಅಬೂತಾಲಿಬ್‌ ಮತ್ತು ಹ. ಖದೀಜಾರ(ರ) 
ನಿಧನ(ಪ್ರ. ಶೆ. 10)ದ ವರೆಗಿನ ಸುಮಾರು ಐದಾರು ವರ್ಷಗಳು. ಇದರಲ್ಲಿ ದ್ವೇಷವು ಪರಮಾವಧಿಗೇರುತ್ತ ಸಾಗಿತು. ಅನೇಕ 
ಮುಸ್ಲಿಮರು ಮಕ್ಕಾದ ಸತ್ಯನಿಷೇಧಿಗಳಿಂದ ಅನ್ಯಾಯ, ಅತ್ಯಾಚಾರ, ಹಿಂಸೆಗಳನ್ನು ಸಹಿಸಲಾಗದೆ ಇಧಿಯೋಪಿಯಾಕ್ಕೆ ವಲಸೆ 
ಹೋದರು. ಪ್ರವಾದಿ(ಸ), ಅವರ ಕುಟುಂಬ ಮತ್ತು ಉಳಿದ ಮುಸ್ಲಿಮರ ಮೇಲೆ ಆರ್ಥಿಕ ಮತ್ತು ಸಾಮಾಜಿಕ ಬಹಿಷ್ಕಾರ 
ಹಾಕಲಾಯಿತು. ಆ ಪ್ರಕಾರ ಪ್ರವಾದಿವರ್ಯರು(ಸ) ತಮ್ಮ ಬೆಂಬಲಿಗರು ಮತ್ತು ಸಂಗಾತಿಗಳೊಂದಿಗೆ 'ಶಿಅಬು ಅಬೀತಾಲಿಬ್‌' 
ಕಣಿವೆಯಲ್ಲಿ ಸಂಪೂರ್ಣ ದಿಗ್ಬಂಧನಕ್ಕೆ ತುತ್ತಾದರು. 
ಚತುರ್ಥ ಕಾಲಘಟ್ಟವು ಪ್ರ. ಶ. 10ರಿಂದ ಪ್ರ. ಶ. 13ರ ವರೆಗೆ ಅಂದರೆ ಸುಮಾರು ಮೂರು ವರ್ಷಗಳು. ಇದು 
ಪ್ರವಾದಿ(ಸ) ಮತ್ತು ಅವರ ಸಂಗಡಿಗರ ಪಾಲಿಗೆ ಅತ್ಯಂತ ಕಠಿಣ ಮತ್ತು ವಿಷಮ ಕಾಲವಾಗಿತ್ತು. ಅವರಿಗೆ ಮಕ್ಕಾದಲ್ಲಿ 
ಜೀವಿಸುವುದೇ ದುಸ್ಸಾಧ್ಯವಾಗಿತ್ತು. ಕೊನೆಗೆ ಅಲ್ಲಾಹನ ಅನುಗ್ರಹದಿಂದ ಇಸ್ಲಾಮಿನ ಪಾಲಿಗೆ ಅನ್ಸಾರರ ಹೃದಯಗಳು 
ತೆರೆದುವು, ಅವರ ಆಹ್ವಾನದಂತೆ ಪ್ರವಾದಿವರ್ಯರು(ಸ) ಮದೀನಾ ಪಟ್ಟಣಕ್ಕೆ ವಲಸೆ ಹೋದರು. 
ಇವುಗಳ ಪೈಕಿ ಪ್ರತಿಯೊಂದು ಕಾಲಘಟ್ಟದಲ್ಲಿ ಪವಿತ್ರ ಕುರ್‌ಆನಿನ ಅಧ್ಯಾಯಗಳು ಅವತೀರ್ಣಗೊಂಡಿವೆ. ಅವುಗಳಲ್ಲಿ 
ಪ್ರತಿಯೊಂದು ಕಾಲಘಟ್ಟದ ವೈಶಿಷ್ಟ್ಯದ ಪ್ರಭಾವವು ಹೆಚ್ಚನಂಶ್ರ ಸನ್ನವಾಗಿ ಕಂಡುಬರುತ್ತದೆ. ಮುಂದೆ ನಾವು ಈ ಕುರುಹುಗಳ 
ಆಧಾರದಲ್ಲಿ, ಪ್ರತಿಯೊಂದು ಮಕ್ಕೀ "ಅಧ್ಯಾಯದ "ಪರಿಚಯದಲ್ಲಿ, ಅದು ಮಕ್ಕಾ ವಾಸದ ಯಾವ ಕಾಲಘಟ್ಟದಲ್ಲಿ 
ಅವತೀರ್ಣಗೊಂಡಿತೆಂದು. ಸೂಚಿಸುವೆವು. 


ಕಾಂಡ-7 


6. ಅಲ್‌ ಅನ್‌ಆಮ್‌ 397 


می ہے 


دو ره BA‏ > 


ಗಿ ಲೌ اض‎ 


6. ಅಲ್‌ ಅನ್‌ಆಮ್‌ 


ಅವತೀರ್ಣ : ಮಕ್ಕಾದಲ್ಲಿ 
ಸೂಕ್ತಗಳು:165 ರುಕೂಲ್‌ಗಳು:20 


ಪರಮ ದೆಯಾಮೆಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-3) ಆಕಾಶಗಳನ್ನೂ ಭೂಮಿಯನ್ನೂ ಸೃಷ್ಟಿಸಿದ, ಪ್ರಕಾಶವನ್ನೂ ಅಂಧಕಾರವನ್ನೂ ಉಂಟುಮಾಡಿದ 
ಅಲ್ಲಾಹನಿಗೇ ಸರ್ವಸ್ತೋತ್ರಗಳು. ಆದರೂ ಸತ್ಯಾಹ್ವಾನ ಸ್ವೀಕರಿಸಲು ನಿರಾಕರಿಸುವವರು ಇತರರನ್ನು ತಮ್ಮ 
ಪಾಲಕ ಪ್ರಭುವಿಗೆ ಸರಿಸಮಾನರೆಂದು ನಿರ್ಣಯಿಸಿದ್ದಾರೆ." ಅವನೇ ನಿಮ್ಮನ್ನು ಮಣ್ಣಿನಿಂದ ಸೃಷ್ಟಿಸಿದವನು? 
ಮತ್ತು ನಿಮಗಾಗಿ ಜೀವನದ ಒಂದು ಕಾಲಾವಧಿಯನ್ನು ನಿರ್ಣಯಿಸಿದವನು.. ನಿರ್ಣಯಿಸಲಾದ ಇನ್ನೊಂದು 


- ಭೂಮಿ-ಅಕಾಶಗಳ ಸೃಷ್ಟಿಕರ್ತನು ಅಲ್ಲಾಹನು. ರಾತ್ರಿ-ಹಗಲುಗಳನ್ನು ತರುತ್ತಿರುವುದು ಮತ್ತು ಸೂರ್ಯ ಚಂದ್ರರನ್ನು 
ಅಸ್ತಿತ್ವ 3 ತಂದಿರುವುದೂ ಅವನೇ ಎಂದು ಒಪ್ಪಿಕೊಳ್ಳುತ್ತಿದ್ದ ಅರಬ್‌ ಬಹುದೇವ ವಿಶ್ವಾಸಿಗಳೇ 'ಈ ವಚನಗಳ ಶ್ರೋತ್ಸಗಳೆಂಬುದನ್ನು 
ಇಲ್ಲಿ ನೆನಪಿಡಬೇಕು. ಈ ಕಾರ್ಯಗಳೆನ್ನೆಲ್ಲ ಲಾತ್‌, ಹುಬಲ್‌, ہوجدہ‎ ಅಥವಾ ಇನ್ನಾವುದಾದರೂ ದೇವಿ ಅಥವಾ ದೇವರುಗಳು 
ಮಾಡುತ್ತವೆಂದು ಅವರ ವಿಶ್ವಾಸವಾಗಿರಲಿಲ್ಲ. ಆದುದರಿಂದ ಅವರನ್ನು ಅಭಿಸಂಬೋಧಿಸುತ್ತಾ, “ಓ ತಿಳಿಗೇಡಿಗಳೇ 
ಭೂಮಿ-ಆಕಾಶಗಳೆ ಸೃಷ್ಟಿಕರ್ತ ಮತ್ತು ರಾತ್ರಿ-ಹಗಲುಗಳೆನ್ನು ಉಂಟುಮಾಡುವವನು ಅಲ್ಲಾ; ಹನೆಂದು ಸ್ವತಃ ನೀವೇ ಒಪ್ಪಿಕೊಳ್ಳುತ್ತೀರಿ. 
ಹೀಗಿರುತ್ತಾ ನೀವು ಸಾಪ್ಪಾಂಗವೆರಗುತ್ತಿರುವ, ಹರಕೆ ಕಾಣಿಕೆಗಳನ್ನು ಅರ್ಪಿಸುತ್ತಿರುವ, ಪ್ರಾರ್ಥಿಸುತ್ತಿರುವ ಮತ್ತು ನಿಮ್ಮ ಬೇಡಿಕೆಗಳನ್ನು 
ಮಂಡಿಸುತ್ತಿರುವ ಈ ಇತರರು ಯಾರು?" ಎಂದು ಹೇಳಲಾಗುತ್ತಿ ಡೆ. (ಅಲ್‌ ಫಾತಿಹಾ ಅಧ್ಯಾಯದ 2 ಮತ್ತು ಆಲ್‌ ಬಕರಃದ 
163ನೆಯ ಟಿಪ್ಪಣಿಗಳನ್ನು ನೋಡಿರಿ) ۰چ‎ 

ಪ್ರಕಾಶದ ವಿರುದ್ಧವಾಗಿರುವ ಅಂಧಕಾರವನ್ನು ಬಹುವಚನದಲ್ಲಿ ಹೇಳಲಾಗಿದೆ. ಇದಕ್ಕೆ ಕಾರಣವಿದೆ. _ಅಂಧಕಾರವೆಂದರೆ 
ಪ್ರಕಾಶರಾಹಿತ್ಯ. ಪ್ರಕಾಶರಾಹಿತ್ಯದ ಹಲವಾರು ವರ್ಗಗೆಳೆರಬಹುದು, ಆದುದರಿಂದ ಪ್ರಕಾಶವು ಒಂದೇ ಇದೆ ಮತ್ತು ಅಂಢಕಾರಗಳು 
:| ಹಲವಾರು ಇವೆ. 
2. ಮಾನವ ಶರೀರದ ಎಲ್ಲ ಘಟಕಗಳೂ ಭೂಮಿಯಿಂದ ಒದಗುತ್ತ; ವೆ. ಭೂಮಿಯಿಂದಲ್ಲದ ಒಂದು ಅಣುವೂ ಅವರಲ್ಲಿಲ್ಲ. 
ಆದುದರಿಂದ ನಿಮ್ಮನ್ನು : ಮಣ್ಣಿನಿಂದ ಸಹಿ ಸಲಾಯಿತು ಎನ್ನಲಾಗಿದೆ. ‘ 


398 ಕುರ್‌ಆನ್‌ ವ್ಯಾಖ್ಯಾನ 


cE EES iS NS تر ما ناِزيْ‎ kL 
OHSAS aE ق۲ ہت‎ 
اَلَخيرَذَاكم ا خْنكََادِن مَلِهمِفِنکَزن تلم الکن ضما رس‎ 
RANE کن نت نا‎ SMI 


sd ನಂಟ ಸರಿಸ 


پھصبودھ 24 0೬ 2 4 EC Ws‏ 65 سر 
LS Ady Yip‏ الا یک ینگ pS‏ 


ಕಾಲಾವಧಿಯೂ ಅವನಲ್ಲಿದೆ.3 ಆದರೆ ನೀವು ಸಂಶಯಗ್ರಸ್ತರಾಗಿದ್ದೀರಿ. ಆಕಾಶಗಳಲ್ಲೂ ಭೂಮಿಯಲ್ಲೂ 
ಅವನೇ ಏಕದೇವನು. ನಿಮ್ಮ ಅಂತರಂಗ ಬಹಿರಂಗಗಳೆಲ್ಲವನ್ನೂ ಅವನು ಅರಿಯುತ್ತಾನೆ. ನೀವು ಸಂಪಾದಿಸುವ 
ಒಳಿತು ಅಥವಾ ಕೆಡುಕುಗಳನ್ನೂ ಚೆನ್ನಾಗಿ ಅರಿತಿದ್ದಾನೆ. 

(4-6) ಅವರ ಮುಂದೆ ಬಂದ ಅವರ ಪ್ರಭುವಿನ ನಿದರ್ಶನಗಳ ಪೈಕಿ ಅವರು ನಿರಾಕರಿಸದ ಯಾವ 
ನಿದರ್ಶನವೂ ಇಲ್ಲ. ಅದೇ ಪ್ರಕಾರ ಈಗ ಅವರ ಬಳಿಗೆ ಬಂದಿರುವ ಸತ್ಯವನ್ನೂ ಅವರು ತಿರಸ್ಕರಿಸಿಬಿಟ್ಟಿರು. 
ಅವರು ಇಷ್ಟರ ತನಕ ಪರಿಹಾಸ್ಮ ಮಾಡಿಕೊಂಡಿದ್ದ ವಿಷಯದ ಬಗ್ಗೆ ಕೆಲವು ಸುದ್ದಿಗಳು ಸದ್ಯದಲ್ಲೇ ಅವರಿಗೆ 
ಸಿಗಲಿವೆ. ಇವರಿಗಿಂತ ಮುಂಚೆ ತಮ್ಮ ಕಾಲದಲ್ಲಿ ಪ್ರಬಲರಾಗಿ ಮೆರೆಯುತ್ತಿದ್ದ ಎಷ್ಟೋ ಜನಾಂಗಗಳನ್ನು 
ನಾವು ನಾಶಗೊಳಿಸಿದ್ದೇವೆಂಬುದನ್ನು ಇವರು ಕಂಡಿಲ್ಲವೇ? ನಾವು ನಿಮಗೆ ನೀಡಿಲ್ಲದ ಅಧಿಕಾರಗಳನ್ನು ಅವರಿಗೆ 
ದೆಯಪಾಲಿಸಿದ್ದೆವು. ಅವರ ಮೇಲೆ ಆಕಾಶದಿಂದ ಧಾರಾಳವಾಗಿ ಮಳೆ ಸುರಿಸಿದೆವು ಮತ್ತು ಅವರ ಕಳಗೆ 
ನದಿಗಳನ್ನು ಹರಿಸಿದೆವು. (ಆದರೆ ಅವರು ಕೃತಘ್ನುರಾದಾಗ) ಕೊನೆಗೆ ನಾವು ಅವರ ಪಾಪಗಳ ಫಲವಾಗಿ ಅವರನ್ನು 
ನಾಶಪಡಿಸಿ ಅವರ ಸ್ಥಾನದಲ್ಲಿ ಬೇರೆ ಯುಗದ ಜನಾಂಗಗಳನ್ನು ಎಬ್ಬಿಸಿದೆವು. 

(7-9) ಓ ಪೈಗಂಬರರ ನಾವು ನಿಮ್ಮ ಮೇಲೆ ಕಾಗದದಲ್ಲಿ ಬರೆದ ಒಂದು ಗ್ರಂಥವನ್ನು 
ಅವಶೀರ್ಣಗೊಳಿಸುತ್ತಿದ್ದರೆ ಮತ್ತು ಜನರು ಅದನ್ನು ಕೈಗಳಿಂದ ಮುಟ್ಟಿಯೂ ನೋಡಿಕೊಳ್ಳುತ್ತಿದ್ದರೆ ಆಗಲೂ 


3. ಅರ್ಥಾತ್‌: ಹಿಂದೆ ಗತಿಸಿದ ಹಾಗೂ ಮುಂದೆ ಬರಲಿರುವ ಸಕಲ ಮಾನವರೂ ಪುನರುಜ್ಞೀವನಗೊಂಡು ತಮ್ಮ ಪ್ರಭುವಿನ 
ಮುಂದೆ ವಿಚಾರಣೆಗೊಳಪಡಲಿರುವ ಆ ಘಳಿಗೆ. 

4. ಹಿಜ್ರತ್‌ ಮತ್ತು ಆ ಬಳಿಕ ಇಸ್ಲಾಮಿಗೆ ನಿರಂತರವಾಗಿ ಸಿಗಲಿರುವ ವಿಜಯಗಳ ಕಡೆಗೆ ಸೂಚಿನೆ. ಈ ಸೂಚನೆ ನೀಡಲಾಗಿದ್ದ 
ಕಾಲದಲ್ಲಿ, ಮುಂದೆ ತಮಗೆ ಯಾವ ತರದ ಸುದ್ದಿಗಳು ಸಿಗಲಿವೆ ಎಂಬುದನ್ನು ಸತ್ಯನಿಷೇಧಿಗಳೂ ಊಹಿಸುವಂತಿರಲಿಲ್ಲ. 
ಮುಸ್ಲಿಮರಿಗೂ ಅದು ತಿಳಿದಿರಲಿಲ್ಲ. ಹೆಚ್ಚೇಕೆ ಸ್ವತಃ ಪ್ರವಾದಿವರ್ಯರಿಗೂ(ಸ) ಮುಂದೆ ಬರಲಿರುವ ವಿಷಯಗಳ ಬಗ್ಗೆ 
ಅರಿವಿರಲಿಲ್ಲ. 


ಕಾಂಡ-7 


6. ಅಲ್‌ ಅನ್‌ಆಮ್‌ 399 


7 Fad pa ۱ 72 سی 127 : شع‎ 7 7 
ELLE SOMES LN GDS SS gis 
وھ سو پیدربے‎ ಎಂವಿ, A مالین‎ Bf سر ور گے‎ 
SS بزسل‎ GND OO عَليهم ما‎ NIN 


A‏ اگیروےے بھی LL NACI‏ ے پاہ 
& فَحَاقٌياليِتی۔۔َخِرَزَامِنْهِمَِما PUN SBS OCHA DE‏ 


ಸತ್ಯನಿಷೇಧಿಗಳು, ಇದು ವ್ಯಕ್ತವಾದ ಮಾಟವಲ್ಲದೆ ಇನ್ನೇನೂ ಅಲ್ಲವೆಂದೇ ಹೇಳುತ್ತಿದ್ದರು. ಈ ಪ್ರವಾದಿಯ 
ಮೇಲೆ ಒಬ್ಬ 'ದೇವಚರ' ಏಕೆ ಇಳಿದಿಲ್ಲವೆಂದು ಇವರು ಕೇಳುತ್ತಾರೆ. ನಾವು ದೇವಚರನನ್ನು ಇಳಿಸುತ್ತಿದ್ದರೆ, 
ಇಷ್ಟರೊಳಗೆ ಎಂದೋ ಶೀರ್ಮಾನವೇ ಆಗಿಬಿಡುತ್ತಿತ್ತು. ಅನಂತರ ಇವರಿಗೆ ಅವಧಿ ಕೊಡಲಾಗುತ್ತಿರಲಿಲ್ಲ.€ 
ಒಂದು ವೇಳೆ ನಾವು ದೇವಚರನನ್ನು ಇಳಿಸುತ್ತಿದ್ದರೂ ಅವನನ್ನು ಮಾನವರೂಪದಲ್ಲೇ ಇಳಿಸುತ್ತಿದ್ದೆವು. ಹೀಗೆ 
ಇವರನ್ನು ಈಗ ಇವರು ಸಿಲುಕಿರುವ ಸಂಶಯದಲ್ಲೇ ಸಿಲುಕಿಸುತ್ತಿದ್ದೆವು.' 

(10-11) (೬ ' ಪೈಗಂಬರರೇ,) ನಿಮಗಿಂತ ಮುಂಚೆಯೂ ಅನೇಕ ಮಂದಿ ಸಂದೇಶವಾಹಕರು 


5. ಅರ್ಥಾತ್‌- ಈ ವ್ಯಕ್ತಿಯು ನಿಜವಾಗಿಯೂ ದೇವವತಿಯಿಂದ ಸಂದೇಶವಾಹಕನಾಗಿ ನೇಮಕ ಗೊಂಡಿದ್ದರೆ, ಆಕಾಶದಿಂದ 
ಓರ್ವ ದೇವಚರನು ಇಳಿದು ಬರಬೇಕಿತ್ತು, ಅವನು ಜನರೊಡನೆ, “ಇವರು ದೇವ ಸಂದೇಶವಾಹಕರು, ಇವರು ಹೇಳಿದಂತೆ ಕೇಳಿರಿ. 
ಇಲ್ಲವಾದರೆ ನಿಮ್ಮನ್ನು ಶಿಕ್ಷಿಸಲಾಗುವುದು” ಎಂದು ಹೇಳಬೇಕಿತ್ತು. ಈ ಅಗಾಧವಾದ ವಿಶ್ವದೊಡೆಯನು ತಾನು ಕಳುಹಿಸಿದ 
ಸಂದೇಶವಾಹಕನನ್ನು ಹೀಗೆ ಅಸಹಾಯಕ ಸ್ಥಿತಿಯಲ್ಲಿ ಕಲ್ಲೇಟುಗಳನ್ನು ತಿನ್ನೆಲು ಮತ್ತು ಬೈಗಳನ್ನು ಕೇಳಲು ಬಿಟ್ಟು ಬಿಟ್ಟಿದ್ದಾನೆಂಬುದು 
ಅಜ್ಞಾನಿಗಳಾಗಿದ್ದ ನಿಷೇಧಕರಿಗೆ ಅಚ್ಚರಿಯನ್ನುಂಟು ಮಾಡಿತ್ತು. ಅಷ್ಟೊಂದು ಮಹಾ ಸಾಮ್ರಾಟನ ದೂತನಿಗೆ ಅನೇಕ ಸಿಬ್ಬಂದಿಗಳು 
ಇಲ್ಲದಿದ್ದರೂ ಕನಿಷ್ಠಪಕ್ಷೆ ಒಬ್ಬ ದೇವಚರನಾದರೂ ಚಾಕರಿಗೆ ಇದ್ದು ಅವನ ರಕ್ಷಣೆ ಮಾಡಬೇಕಿತ್ತು. ಅವನ ಬಗ್ಗೆ ಜನರಿಗೆ 
ಭಯ ಹುಟ್ಟಿಸಬೇಕಿತ್ತು. ಅವನ ನೇಮಕವನ್ನು ದೃಢೀಕರಿಸಬೇಕಿತ್ತು ಮತ್ತು ಅದ್ಭುತ ಶಕ್ತಿ ಸಾಧನಗಳಿಂದ ಅವನ ಕಾರ್ಯಗಳನ್ನು 
ನಡೆಸಬೇಕಿತ್ತು ಎಂದು ಅವರು ಭಾವಿಸಿದ್ದರು. - ۱ 

6. ಇದು ಅವರ ಆಕ್ಷೇಪಕ್ಕೆ ಒಂದನೇ ಉತ್ತರ. ಇದರ ತಾತ್ಸರ್ಯವೇನೆಂದರೆ ಸತ್ಯವಿಶ್ವಾಸವನ್ನು ಸ್ವೀಕರಿಸಿ ನಿಮ್ಮ 
ಕರ್ಮವಿಧಾನವನ್ನು ಸರಿಪಡಿಸಿಕೊಳ್ಳಲು ನಿಮಗೆ ಸಿಕ್ಕಿರುವ ಕಾಲಾವಧಿಯ ವಸ್ತುಸ್ಥಿಕಿಯು 'ಗೈಬ್‌'(ಅದೃಶ್ಯ)ನ ತೆರೆಯಲ್ಲಿ ಅಡಗಿರುವ 
ವರೆಗೆ ಮಾತ್ರವಿರುತ್ತದೆ. ಅದೃಶ್ಯದ ತೆರೆಯು ಸರಿದೊಡನೆ ಅವಧಿ ಮುಗಿದು ಹೋಗುವುದು. ಅನಂತರ ಉಳಿಯುವುದು ವಿಚಾರಣೆ 
ಮಾತ್ರ. ಆದುದರಿಂದ ಈ ಲೋಕದ ಜೀವನವು ನಿಮಗೆ ಒಂದು ಪರೀಕ್ಷಾ ಕಾಲ. ನೀವು ವಸ್ತುಸ್ಥಿತಿಯನ್ನು ಕಣ್ಣಾರೆ ಕಾಣದೆ ಬುದ್ಧಿ 
ಹಾಗೂ ವಿವೇಕವನ್ನು ಕ್ರಮವಾಗಿ ಬಳಸಿಕೊಂಡು ಅದನ್ನು ಗ್ರಹಿಸುವಿರೋ-ಇಲ್ಲವೋ ಮತ್ತು ಅದನ್ನು ಗ್ರಹಿಸಿದ ಬಳಿಕ ನಿಮ್ಮ 
ಇಚ್ಛೆ ಮತ್ತು ಆಕಾಂಕ್ಷೆಗಳು ಹತೋಟಿಯಲ್ಲಿರಿಸಿ ನಿಮ್ಮ ಕರ್ಮವನ್ನು ವಸ್ತುಸ್ಸಿತಿಗನುಸಾರ ಸರಿಪಡಿಸಿಕೊಳ್ಳುತ್ತೀರೋ ಇಲ್ಲಪೋ 
ಎಂಬುದರ ಪರೀಕ್ಷೆ. ಈ تہ :ضا‎ ಅದೃಶೃವು ಅದೈಶ್ಯವಾಗಿಯೇ ಇರಬೇಕಾದುದು ಅತ್ಯಗತ್ಯ. ನಿಜವಾಗಿ ಪರೀಕ್ಷಾ ಅವಧಿಯಾಗಿರುವ 
ನಿಮ್ಮ ಈ ಲೌಕಿಕ ಜೀವನವೂ ಸಹ وہ‎ ಅದೃಶ್ಯವಾಗಿರುವ ವರೆಗೆ ಮಾತ್ರ ನೆಲೆ ನಿಂತಿರುವುದು. ಈ وتوہ‎ 
ಪ್ರತ್ಯಕ್ಷವಾದೊಡನೆ ಈ ಅವಧಿ ಮುಗಿದು ಹೋಗುವುದು ಮತ್ತು ಪರೀಕ್ಷೆಯ ಬದಲಿಗೆ ಪರೀಕ್ಸಿಯ ಫಲಿತಾಂಶ ಹೊರ ಬೀಳುವ 
ಕಾಲ ಬಂದು ಬಿಡುವುದು. ಆದುದರಿಂದಲೇ ನಿಮ್ಮ ಅಪೇಕ್ಷೆಗೆ ಉತ್ತರವಾಗಿ ದೇವಚರನನ್ನು ಅವನ ನಿಜರೂಪದಲ್ಲಿ ಪ್ರತ್ಯಕ್ಷಗೊಳಿಸಲು 
ಸಾಧ್ಯವಿಲ್ಲ. ಏಕೆಂದರೆ ನಿಮ್ಮ ಪರೀಕ್ಷಾ ಕಾಲಾವಧಿಯನ್ನು ಈಗಲೇ ಮುಗಿಸಿಬಿಡಲು ಅಲ್ಲಾಹನು ಇಷ್ಟಪಡುವುದಿಲ್ಲ. (ಅಲ್‌ ಬಕರಃ 
ಅಧ್ಯಾಯದ 228ನೆಯ ಟಿಪ್ಪಣಿಯನ್ನು ನೋಡಿರಿ.) 

7. ಇದು ಅವರ ಆಕ್ಷೇಪಕ್ಕ ಎರಡನೆಯ ಉತ್ತರ. ದೇವಚರರು ಜನರಿಗೆ ಅದೃಶ್ಯವಾಗಿರುವ ತಮ್ಮ ನಿಜರೂಪದಲ್ಲೇ 
'ಪ್ರತ್ಯಕ್ಷರಾಗುವುದು ಅವರ ಆಗಮನದ ಒಂದು ವಿಧವಾಗಿರಬಹುದು. ಆದರೆ, ಆ ಕಾಲ ಇನ್ನೂ ಬಂದಿಲ್ಲವೆಂದು ಮೇಲೆ 
ಹೇಳಲಾಯಿತು. ಅವರು ಮಾನವ ರೂಪದಲ್ಲಿ ಬಂದರೆ ಹ. ಮುಹಮ್ಮದ್‌ರು(ಸ) ದೇವನಿಂದ ನಿಯುಕ್ತರಾದರೆಂಬ ಬಗ್ಗೆ ಈಗ, 
ನಿಮಗಿರುವಂತಹ ಸಂದೇಹವೇ ಮಾನವರೂಪದಲ್ಲಿ ಬರುವ ದೇವಚರರ ಬಗೆಗೂ ಇರುವುದು. 


400 ಕುರ್‌ಆನ್‌ ವ್ಯಾಖ್ಯಾನ 


NSLS oI iG انٹزذا کیک کان‎ 
Ki nal 002: سب‎ 


55 Ss 


2 oes gd $65: 


ط٤ ے۔ےٌ‎ > NUNS 3 27೨ 


dm ققں‎ AE SRO 


ಅಪಹಾಸ್ಯಕ್ಕೊಳಗಾಗಿದ್ದಾರೆ. ಆದರೆ, ಕೊನೆಗೆ ಅವರು ಅಪಹಾಸ್ಯ ಮಾಡುತ್ತಿದ್ದ ಮಾಸ್ತವಿಕತೆಯೇ ಅವರ ಮೇಲೆ 
ಬಂದೆರಗಿತು. ನೀವು ಭೂಮಿಯ ಮೇಲೆ ಸಂಚರಿಸಿ ಸುಳ್ಳಾಗಿಸುವವರ ಪರಿಣಾಮವೇನಾಯಿತೆಂಬುದನ್ನು ಕಣ್ಣಾರೆ 
ನೋಡಿಕೊಳ್ಳಿರೆಂದು ಇವರೊಡನೆ ಹೇಳಿರಿ. . | 
(12) ಭೂಮಿ-ಆಕಾಶಗಳಲ್ಲಿರುವುದೆಲ್ಲ ಯಾರದೆಂದು "ಇವರೊಡನೆ ಕೇಳಿರಿ. " ಎಲ್ಲವೂ ಅಲ್ಲಾಹನದೇ 
ಎಂದು ಹೇಳಿರಿ” ಅವನು ತನ್ನನ್ನು ಕೃಪಾಕಾರುಣ್ಯಗಳಿಗೆ ಬದ್ಧನಾಗಿ ಮಾಡಿಕೊಂಡಿದ್ದಾನೆ. (ಆದುದರಿಂದಲೇ 
ಅವನು ನಿಮ್ಮ ಆಜ್ಞೋಲ್ಲಂಘನೆ ಮತ್ತು ಉದ್ದಟತನಗಳಿಗಾಗಿ ನಿಮ್ಮನ್ನು ಬೇಗನೆ. ಹಿಡಿಯುವುದಿಲ್ಲ) ಅವನು: 
ಪುನರುತ್ನಾನ ದಿನದಂದು ನಿಮ್ಮೆಲ್ಲರನ್ನೂ ಖಂಡಿತವಾಗಿಯೂ ಒಟ್ಟುಗೂಡಿಸುವನು. ಇದು ನಿಸ್ಸಂದೇಹವಾದ 
ವಾಸ್ತವಿಕತೆ. ಆದರೆ, ತಮ್ಮನ್ನು ತಾವೇ ವಿನಾಶದ ಅಪಾಯಕ್ಕೆ ಸಿಲುಕಿಸಿ ಕೊಂಡವರು ಇದನ್ನು ಒಪ್ಪುವುದಿಲ್ಲ. 
(13-18) ಇರುಳಿನ ಅಂಧಕಾರದಲ್ಲಿಯೂ ಹಗಲಿನ ಪ್ರಕಾಶದಲ್ಲಿಯೂ ಇರುವುದೆಲ್ಲವೂ ಅಲ್ಲಾಹನದೇ. 
ಅವನು ಸರ್ವಶ್ರುತನೂ ಸರ್ವಜ್ಜನೂ ಆಗಿರುತ್ತಾನೆ. ನಾನು ಅಲ್ಲಾಹನನ್ನು ಬಿಟ್ಟು ಇನ್ನಾರನ್ನಾದರೂ ನನ್ನ | 


8. ಅರ್ಥಾತ್‌- ಗತ ಜನಾಂಗಗಳ ಅವಶೇಷಗಳು ಮತ್ತು ಅವರ ಕಥೆಗಳು, ಆ ಜನಾಂಗಗಳು ಸತ್ಯ ಮತ್ತು ವಾಸ್ತವಿಕತೆಯಿಂದ 
ವಿಮುಖವಾಗಿ ಮಿಥ್ಯಾರಾಧನೆಗಾಗಿ ಹಟ ತೊಟ್ಟುದರ ಫಲವಾಗಿ ಎಂತಹ ಘೋರ ಪರಿಣಾಮಗಳನ್ನು ಎದುರಿಸಿದವು ಎಂಬುದರ 
ಬಗ್ಗೆ ಸಾಕ್ಷ್ಯ ನೀಡುವುವು.. 

9. ಇದೊಂದು ಲಘಂವಾದ ವಿವರಣಾ ಶೈಲಿ. ಭೂಮಿ-ಅಕಾಶಗಳಲ್ಲಿರುವುದೆಲ್ಲವೂ ಯಾರದೆಂದು ಕೇಳಿರಿ ಎಂದು ಮೊದಲು 
ಅಪ್ಪಣೆಯಾಯಿತು. ಪ್ರಶ್ನಿಸುವವನು ಪ್ರಶ್ನೆ ಕೇಳಿ ಉತ್ತರಕ್ಕೆ ಕಾದು ನಿಂತನು. ಶ್ರೋತ್ಸಗಳು ಸರ್ವವೂ ಅಲ್ಲಾಹನದ್ದೆಂದು 
ಒಪ್ಪಿಕೊಳ್ಳುವವರೇ ಆಗಿದ್ದರೂ ತಪ್ಪು ಉತ್ತರ ಕೊಡುವ ಧೈರ್ಯ ಅವರಿಗೆ ಇಲ್ಲ. ಸರಿಯಾದ ಉತ್ತರ ಕೊಡಲೂ ಅವರು 
ಸಿದ್ಧರಿಲ್ಲ. ಏಕೆಂದರೆ ಸರಿಯಾದ ಉತ್ತರ ಕೊಟ್ಟರೆ ಎದುರಾಳಿಯು ಅವರ ಬಹುದೇವ ವಿಶ್ವಾಸದ ವಿರುದ್ಧ ಆಧಾರ ಕೊಡುವನು. 
ಆದುದರಿಂದ ಅವರು ಉತ್ತರವನ್ನೇ ಕೊಡುವುದಿಲ್ಲ. ಆಗ ಎಲ್ಲವೂ ಅಲ್ಲಾಹನಬ್ದೇ ಎಂದು ನೀವೇ ಹೇಳಿಬಿಡಿರಿ ಎಂದು 
ಅಪ್ಪಣೆಯಾಗುತ್ತದೆ. 


ಕಾಂಡ -7 


6. ಅಲ್‌ ಅನ್‌ಆಮ್‌ 401 


೨% 


92 SNS Go NEN AG 2 Su NLS 
OANA SIL ELSES ِحَخرِنَهََ‎ 


4s > $d $5 
MOONE sd MAS 


2 


یں 


مت 


ಸಂರಕ್ಷಕನಾಗಿ ಮಾಡಿಕೊಳ್ಳಬೇಕೇ? ಅವನಾದರೋ ಭೂಮಿ-ಆಕಾಶಗಳ ಕರ್ತೃ. ಅವನು ಉಣಿಸುವವನು, 
ಉಣ್ಣುವವನಲ್ಲ.'* ಹೇಳಿರಿ- ನನಗಂತು ಮೊತ್ತ ಮೊದಲು ಅವನ ಮುಂದೆ ಶರಣಾಗತನಾಗುವ ಆಜ್ಞೆಯನ್ನೇ 
ನೀಡಲಾಗಿದೆ. (ಮತ್ತು ಇನ್ನಾರಾದರೂ 'ದೇವಸಹಬಾಗಿತ್ವ' ಮಾಡಿದರೆ ಮಾಡಲಿ) ನೀನು ಎಷ್ಟು ಮಾತ್ರಕ್ಕೂ 
'ಅಲ್ಲಾಹನೊಂದಿಗೆ ಸಹಭಾಗಿ'ಯನ್ನಾಗಿ ಮಾಡುವವರಲ್ಲಾಗಬಾರದು (ಎಂದು ನನಗೆ ತಾಕೀದು ಮಾಡಲಾಗಿದೆ.) 
ಹೇಳಿರಿ- ನಾನು ನನ್ನ ಪ್ರಭುವಿನ ಆಜ್ಞೋಲ್ಲಂಘನೆ ಮಾಡಿದರೆ ಒಂದು ಮಹಾ (ಭಯಾನಕ) ದಿನ ನಾನು 
ಶಿಕ್ಷೆ ಅನುಭವಿಸಬೇಕಾದೀತೆಂದು ಭಯಪಡುತ್ತೇನೆ. ಅಂದು ಶಿಕ್ಷೆಯಿಂದ ಪಾರಾದವನ ಮೇಲೆ ಅಲ್ಲಾಹನು 
ಮಹಾ ಕೃಷೆಗೈದನು. ಇದುವೇ ಸುಸ್ಪಷ್ಟ ವಿಜಯವಾಗಿದೆ. ಅಲ್ಲಾಹನು ನಿಮಗೆ ಯಾವುದೇ ರೀತಿಯ ಕೇಡನ್ನು೦ಟು 
ಮಾಡಿದರೆ, ಅವನ ಹೊರತು ನಿಮ್ಮನ್ನು ಆ ಕೇಡಿನಿಂದ ರಕ್ಷಿಸುವವರು ಯಾರೂ ಇಲ್ಲ. ಅವನು ನಿಮಗೆ 
ಒಳಿತನ್ನುಂಟು ಮಾಡಿದರೆ, ಅವನು ಸಕಲ ಕಾರ್ಯಗಳಿಗೆ ಸಮರ್ಥನು. ಅವನು ತನ್ನ ದಾಸರ ಮೇಲೆ ಸಂಪೂರ್ಣ 
ಅಧಿಕಾರಪುಳ್ಳವನು ಮತ್ತು ಧೀಮಂತನೂ ಸೂಕ್ಷ್ಮಜ್ಞನೂ ಆಗಿರುತ್ತಾನೆ. 

(19-21) ಯಾರ ಸಾಕ್ಷ್ಯವು ಎಲ್ಲಕ್ಕಿಂತಲೂ ಶ್ರೇಷ್ಠವಾಗಿದೆ ಎಂದು ಇವರೊಡನೆ ಕೇಳಿರಿ- ನನ್ನ ಮತ್ತು 


10. ಇದರಲ್ಲಿ ಒಂದು ಲಘುವಾದ ಆಕ್ಷೇಪಣೆ ಇದೆ. ಮುಪ್ರಿಕರು ಯಾರನ್ನು ಮತ್ತು ಏನನ್ನೆಲ್ಲ ತಮ್ಮ 
ದೇವರೆಂದಿಟ್ಟುಕೊಂಡಿರುವರೋ ಅವೆಲ್ಲವೂ ತಮ್ಮ ಆರಾಧಕರಿಗೆ ಜೀವನಾಧಾರಗಳನ್ನು ನೀಡುವುದರ ಬದಲಿಗೆ ಅವರಿಂದಲೇ 
ಅವುಗಳನ್ನು ಪಡೆಯಲು ನಿರ್ಬಂಧಿತವಾಗಿವೆ. ಪ್ರಜೆಗಳು ತೆರಿಗೆಗಳನ್ನೂ ಕಾಣಿಕೆಗಳನ್ನೂ ಕೊಡದಿದ್ದರೆ ಯಾವ ಫಿರ್‌ಔನನ 
ರಾಜರೀವಿಯೂ ನಡೆಯಲಾರದು. ಪೂಜಕರು ಅಲಂಕೃತ ಗೋರಿಯನ್ನು ಕಟ್ಟದಿದ್ದರೆ ಯಾವ ಸಮಾಧಿಸ್ಥರ ಆರಾಧ್ಯತೆಯೂ ಬೆಳೆಗದು. 
ಉಪಾಸಕರು ಮೂರ್ತಿಯನ್ನು ತಯಾರಿಸಿ ಭವ್ಯಗುಡಿಯಲ್ಲಿರಿಸಿ ಅಲಂಕರಿಸದಿದ್ದರೆ, ಯಾವ ದೇವಿದೇವರುಗಳ ಆಸ್ಥಾನವೂ 
ಮೆರೆಯಲಾರದು. ಎಲ್ಲ ಕೃತಕ ದೇವರುಗಳೂ ತಮ್ಮ ದಾಸರನ್ನು ಅವಲಂಬಿಸಿಕೊಂದಿವೆ. ಕೇವಲ ಸರ್ವಲೋಕಪಾಲಕ ಪ್ರಭು ಮಾತ್ರ 
ನಿಜವಾದ ದೇವನಾಗಿದ್ದಾನೆ. ಅವನ ದೇವತ್ವ ಸ್ವಯಂ ಸ್ಥಿರವಾಗಿದೆ. ಅದು ಯಾರ ಸಹಾಯವನ್ನೂ ಅವಲಂಬಿಸಿರುವುದಿಲ್ಲ. 
ಎಲ್ಲರೂ ಅವನ ಸಹಾಯವನ್ನವಲಂಬಿಸಿದ್ದಾರೆ. 


ಕಾಂಡ -7 


26 


402 ಕುರ್‌ಆನ್‌ ವ್ಯಾಖ್ಯಾನ 


CHL, دے صر صا‎ 7 1,2 ۶ 
SSM ESS ون بن اع‎ t 
ہے سے یوؤوھ دے دئ) یھ 4 گے ہےر موس رو وع‎ TN 
SELENE RS ORBAN 
ನಿಮ್ಮ ನಡುವೆ ಅಲ್ಲಾಹನು ಸಾಕ್ಟಿಯಾಗಿದ್ದಾನೆ' ಮತ್ತು ಈ ಕುರ್‌ಆನ್‌ ನಿಮಗೂ ಇನ್ನು ಇದು ಯಾರಿಗೆಲ್ಲ 
ತಲಪುವುದೋ ಅವರೆಲ್ಲರಿಗೂ ಎಚ್ಚರಿಕೆ ನೀಡಲಿಕ್ಕಾಗಿ ನನ್ನ ಕಡೆಗೆ 'ದಿವ್ಯವಾಣಿ' ಮೂಲಕ ಕಳುಹಿಸಲ್ಪಟ್ಟಿದೆ- 
ಎಂದು ಹೇಳಿರಿ. ಅಲ್ಲಾಹನೊಂದಿಗೆ ಇತರ ಆರಾಧ್ಯರೂ ಇರುವರೆಂದು ನಿಜಕ್ಕೂ ನೀವು ಸಾಕ್ಸ ನೀಡಬಲ್ಲಿರಾ?'* 
ನಾನಂತು ಎಷ್ಟು ಮಾತ್ರಕ್ಕೂ ಹಾಗೆ ہچھ‎ ನೀಡಲಾರೆನೆಂದು ಹೇಳಿರಿ. ನಿಶ್ಚಯವಾಗಿಯೂ ಅವನು ಏಕಮಾತ್ರ 
ಆರಾಧ್ಯನು ಮತ್ತು ನೀವು ಸಿಕ್ಕಿಬಿದ್ದಿರುವ 'ದೇವಸಹಭಾಗಿತ್ಯೆ'ದಿಂದ ನಾನು ಶೀರಾ ಮುಕ್ತನಾಗಿದ್ದೇನೆಂದು ಹೇಳಿರಿ. 
ನಾವು ಯಾರಿಗೆ ಗ್ರಂಥ ದಯಪಾಲಿಸಿರುವೆವೋ ಅವರು ತಮ್ಮ ಪುತ್ರರನ್ನು ಗುರುತಿಸುವಂತೆಯೇ ಇದನ್ನು 
ಸ್ಪಷ್ಟವಾಗಿ ಗುರುತಿಸುತ್ತಾರೆ." ಆದರೆ ತಮ್ಮನ್ನು ತಾವೇ ನಷ್ಟಕ್ಕೊಳಪಡಿಸಿ ಕೊಂಡವರು ಇದನ್ನು ಒಪ್ಪುವುದಿಲ್ಲ. 
ಅಲ್ಲಾಹನ ಮೇಲೆ ಸುಳ್ಳಾರೋಪ ಹೊರಿಸುವವನಿಗಿಂತ* ಅಥವಾ ಅಲ್ಲಾಹನ ನಿದರ್ಶನಗಳನ್ನು 
ಸುಳ್ಳಾಗಿಸುವವನಿಗಿಂತ'" ಹಿರಿಯ ಅಕ್ರಮಿ ಇನ್ನಾರಿರಬಹುದು? ನಿಶ್ಚಯವಾಗಿಯೂ ಇಂತಹ ಅಕ್ರಮಿಗಳು 
ಎಂದೆಂದಿಗೂ ಯಶಸ್ಸು ಹೊಂದಲಾರರು. | 
(3 


(22-24) ನಾವು ಇವರನ್ನೆಲ್ಲ ಒಟ್ಟುಗೂಡಿಸುವಂದು 'ಬಹುದೇವವಿಶ್ವಾಸಿ'ಗಳೊಡನೆ, "ನೀವು ನಿಮ, 


11. ಅರ್ಥಾತ್‌. ನಾನು ಅವನ ಕಡೆಯಿಂದ ನೇಮಕಗೊಂಡಿದ್ದೇನೆಂಬ ಬಗ್ಗೆ ಸಾಕ್ಷಿಯಾಗಿದ್ದಾನೆ. ನಾನು ಹೇಳುವುದೆಲ್ಲವನ್ನೂ 
ಅವನ ಅಪ್ಪಣೆಯಿಂದಲೇ ಹೇಳುತ್ತಿದ್ದೇನೆ. 

12. ಯಾವುದಾದರೊಂದು ವಿಷಯದ ಬಗ್ಗೆ 3ھ‎ ನೀಡಬೇಕಾದರೆ ಕೇವಲ ಊಹೆ ಮತ್ತು ಗುಮಾನಿ ಸಾಕಾಗುವುದಿಲ್ಲ. 
ವಸ್ತುಸ್ಸಿಶಿಯ ಬಗ್ಗೆ ನಿಖರವಾಗಿ ಹೇಳಬೇಕಾದ ಪ್ರತ್ಯಕ್ಷ ಜ್ಞಾನವಿರಬೇಕು. ವಸ್ತುತಃ ಈ ಪ್ರಶ್ನೆಯ ತಾತ್ಸರ್ಯವು ನಿಜಕ್ಕೂ ಅಲ್ಲಾಹನ 
ಹೊರತು ಆರಾಧನೆ ಮತ್ತು ಉಪಾಸನೆಗೆ ಅರ್ಹವಾದ ಹಾಗೂ ಸರ್ವಾಧಿಕಾರವನ್ನು ಹೊಂದಿದ ಇನ್ನೊಂದು ಶಕ್ತಿಯೂ ವಿಶ್ವದಲ್ಲಿದೆ 
ಎಂಬ ಪ್ರತ್ಯಕ್ಷ ಜ್ಞಾನವು ನಿಮಗಿದೆಯೇ? ಎಂದಾಗಿದೆ. 

13. ಅರ್ಥಾತ್‌- ನೀವು ಜ್ಞಾನದ ಹೊರತಾಗಿಯೂ ಕೇವಲ ಸುಳ್ಳು ಸಾಕ್ಸ್ಯ ಕೊಡಲಿಚ್ಛಿಸುತ್ತೀರಾದರೆ ಕೊಡಿರಿ. ಹಾಗಿದ್ದರೂ 
ನಾನು ಅಂತಹ ಸಾಕ್ಷ್ಯವನ್ನು ನೀಡಲಾರೆ. 

14. ಅರ್ಥಾತ್‌- ದೇವಗ್ರಂಥದ ಜ್ಞಾನವಿರುವವರು, ದೇವನೊಬ್ಬನೇ ಮತ್ತು ಅವನ ದೇವತ್ವದಲ್ಲಿ ಯಾರ ಪಾಲೂ 
ಇಲ್ಲವೆಂದು ಸ್ಪಷ್ಟವಾಗಿ ತಿಳಿದಿರುತ್ತಾರೆ. ಒಬ್ಬನು ಮಕ್ಕಳ ಒಂದು ಗುಂಪಿನಲ್ಲಿ ತನ್ನ ಮಗುವನ್ನು ಹೇಗೆ ಗುರುತಿಸಿಕೊಳ್ಳಬಲ್ಲನೋ 
ಅದೇ ರೀತಿಯಲ್ಲಿ ದೇವಗ್ರಂಥದ ಜ್ಞಾನವುಳ್ಳವನು ದೇವತ್ವದ ಬಗ್ಗೆ ಜನರಲ್ಲಿ ಪ್ರಚಾರದಲ್ಲಿರುವ ವಿವಿಧ ನಂಬಿಕೆ ಮತ್ತು 
ವಿಚಾರಗಳಲ್ಲಿ ಸರಿಯಾದುದು ಯಾವುದೆಂಬುದನ್ನು ಚೆನ್ನಾಗಿ ಗುರುತಿಸಿಕೊಳ್ಳುತ್ತಾನೆ. 

15. ಅರ್ಥಾತ್‌- ಅಲ್ಲಾಹನೊಂದಿಗೆ ಇತರ ಅಸ್ತಿತ್ಯಗಳೂ ಸಹಬಾಗಿಗಳಾಗಿದ್ದು ದೇವ ಗುಣವಿಶೇಷಗಳನ್ನು ಹೊಂದಿರುತ್ತವೆಂದೂ 
ದೇವಾಧಿಕಾರಗಳನ್ನು ಪಡೆದಿರುತ್ತವೆಂದೂ ಮಾನವನ ದಾಸ್ಕಭಾವಕ್ಕೆ ಅವು ಹಕ್ಕುಳ್ಳವುಗಳೆಂದೂ ವಾದಿಸುವುದು. ಮಾತ್ರವಲ್ಲ 
ಅಲ್ಲಾಹನು ಇಂತಿಂತಹವರನ್ನೆಲ್ಲ ತನ್ನ ನಿಕಟಿವರ್ತಿಗಳನ್ನಾಗಿ ಮಾಡಿಕೊಂಡಿರುತ್ತಾನೆ, ಅವರ ಕಡೆಗೆ ದೇವ ಗುಣವಿಶೇಷಗಳನ್ನು 
ಸಂಬಂಧಿಸಲು ಅವನು ಆಜ್ಞಾಪಿಸಿದ್ದಾನೆ - ಅಥವಾ ಕನಿಷ್ಠಪಕ್ಷ ಒಪ್ಪಿದ್ದಾನೆ ಮತ್ತು ಓರ್ವ ದಾಸನು ತನ್ನ ಸೃಷ್ಟಿಕರ್ತನೊಂದಿಗೆ 
ಇರಿಸಿಕೊಳ್ಳಬೇಕಾದಂತಹ ವ್ಯವಹಾರವನ್ನು ಅವರೊಂದಿಗೂ ಇರಿಸಿಕೊಳ್ಳಬಹುದೆಂದು ಹೇಳುವುದೂ ಸಹ ಅಲ್ಲಾಹನ ಮೇಲೆ 
ಸುಳ್ಳಾರೋಪ ಹೊರಿಸುವುದೇ ಆಗಿದೆ. - 

16. ಅಲ್ಲಾಹನ ನಿದರ್ಶನಗಳೆಂದರೆ ಸ್ವತಃ ಮಾನವನಲ್ಲಿ ಹಾಗೂ ಇಡೀ ವಿಶ್ವದಲ್ಲಿ ಹರಡಿಕೊಂಡಿರುವ, ಪ್ರವಾದಿಗಳ ಗುಣ 
ನಡತೆ ಹಾಗೂ ಅವರ ಕರ್ಮ ಜೀವನದಿಂದ ಕಂಡು ಬರುವ ಹಾಗೂ ದೇವಗ್ರಂಥಗಳಲ್ಲಿರುವ ನಿದರ್ಶನಗಳು. ಈ ನಿದರ್ಶನಗಳೆಲ್ಲ 


ಕಾಂಡ -7 


6. ಅಲ್‌ ಅನ್‌ಆಮ್‌ | + 403 


ದೇವರೆಂದು ತಿಳಿದು ವೃಥಾ ಅಭಿಮಾನ ಪಡುತ್ತಿದ್ದ ಸಹಭಾಗಿಗಳು ಈಗ ಎಲ್ಲಿದ್ದಾರೆ? ಎಂದು ಕೇಳುವೆವು. 
ಆಗ ಅವರು, "ಓ ನಮ್ಮ ಪ್ರಭೂ, ನಿನ್ನಾಣೆ ನಾವು 'ಬಹುದೇವ ವಿಶ್ವಾಸಿ'ಗಳಲ್ಲಾಗಿರಲಿಲ್ಲ" ಎಂಬ (ಸುಳ್ಳು 
ಹೇಳಿಕೆ ಕೊಡುವ) ಹೊರತು ಇನ್ನಾವ ಕುತಂತ್ರವನ್ನೂ ಹೂಡಲಾರರು. ಆಗ ಅವರು ತಾವೇ ತಮ್ಮ ಮೇಲೆ 
ಹೇಗೆ ಸುಳ್ಳನ್ನು ಸೃಷ್ಟಿಸಿಕೊಳ್ಳುವರೆಂದು ನೋಡಿರಿ. ಅಲ್ಲಿ ಅವರ ಕೃತಕ ದೇವರುಗಳೆಲ್ಲ ಹೋಗಿ ಬಿಡುವರು. 

(25-30) ಅವರಲ್ಲಿ ಕೆಲವರು ನಿಮ್ಮ ಮಾತನ್ನು ಕಿವಿಗೊಟ್ಟು ಕೇಳುವವರೂ ಇದ್ದಾರೆ. ಆದರೆ, ನಾವು 
ಅವರ ಹೃದಯಗಳ ಮೇಲೆ ತೆರೆ ಎಳೆದು ಬಿಟ್ಟಿದ್ದೇವೆ. ಇದರಿಂದಾಗಿ ಅವರು ಅದನ್ನು ಸ್ವಲ್ಪವೂ ಗ್ರಹಿಸುವು 


2 


ದಿಲ್ಲ ಮತ್ತು (ಎಲ್ಲವನ್ನೂ ಕೇಳಿದರೂ ಏನೂ ಕೇಳದಂತೆ") ಅವರ ಕಿವಿಗಳಲ್ಲಿ ತಡೆ ಇಟ್ಟಿದ್ದೇವೆ. ಅವರು 


ಒಂದೇ ಪರಮಾರ್ಥದ ಕಡೆಗೆ ಮಾರ್ಗದರ್ಶನ ಮಾಡುತ್ತವೆ. ಅಂದರೆ - ವಿಶ್ವದಲ್ಲಿ ರುವುದು ಒಬ್ಬ ಮಾತ್ರ ದೇವನು, ಉಳಿದುದೆಲ್ಲ 
ದಾಸರು ಎಂಬ' ಪರಮಾರ್ಥ. ಈ ಎಲ್ಲ ನಿದರ್ಶನಗಳಿಗೆ ವಿರುದ್ಧವಾಗಿ ನೈಜ ಸಾಕ್ಸಗಳಾಗಲಿ ಪರಾಮರ್ಶೆ ಮತ್ತು 
ಅನುಭವಗಳಾಗಲೀ ಇಲ್ಲದೆ ಬರೇ ಊಹೆ, ಗುಮಾನಿ ಮತ್ತು ಹಿರಿಯರ ಅಂಧಾನುಕರಣೆಗಳ ಆಧಾರದಲ್ಲಿ ಇತರರು ದೇವ 
ಗುಣವಿಶೇಷಗಳನ್ನು ಹೊಂದಿದವರು ಮತ್ತು ದೇವನ ಹಕ್ಕುಗಳಿಗೆ ಅರ್ಹರಾದವರು ಎಂದು ಹೇಳುವವನಿಗಿಂತ ದೊಡ್ಡ ಅಕ್ರಮಿ 
ಇನ್ನಾರೂ ಇರಲಾರ. ಆ ಮೂಲಕ ಅವನು ಸತ್ಯ ಮತ್ತು ಪರಮಾರ್ಥಗಳ ಮೇಲೂ ಸ್ವತಃ ತನ್ನ ಮೇಲೂ ಅನ್ಯಾಯವೆಸಗುತ್ತಾನೆ. 
ಅಷ್ಟೇ ಅಲ್ಲ, ಅವನು ತನ್ನ ಈ ತಪ್ಪು ವಿಚಾರದಿಂದಾಗಿ ವಿಶ್ವದ ಯಾವೆಲ್ಲ ವಸ್ತುಗಳೊಂದಿಗೆ ವೃವಹರಿಸುತ್ತಾನೋ ಅವೆಲ್ಲದರ 
ಮೇಲೂ ಅನ್ಯಾಯವೆಸಗುತ್ತೂನೆ. 

17. ಜಗತ್ತಿನಲ್ಲಿ ನೈಸರ್ಗಿಕ ನಿಯಮಗಳ ಪ್ರಕಾರ ಏನೆಲ್ಲ ಸಂಭವಿಸುತ್ತದೋ ಅದನ್ನೆಲ್ಲ ಅಲ್ಲಾಹನು ತನಗೆ ಸೇರಿಸಿಕೊಳ್ಳುತ್ತಾನೆ. 
ಏಕೆಂದರೆ ವಾಸ್ತವದಲ್ಲಿ ಈ ನಿಯಮಗಳನ್ನು ರಚಿಸಿದವನು ಅಲ್ಲಾಹನೇ. ಈ ನಿಯಮಗಳ ಪ್ರಕಾರ ಏನೆಲ್ಲ ಉಂಟಾಗುತ್ತವೋ 
ಅವೆಲ್ಲವೂ ಅಲ್ಲಾಹನ ಇಚ್ಛೆ ಪ್ರಕಾರವೇ ಉಂಟಾಗುತ್ತವೆ. ಹಟಮಾರಿಗಳಾದ ಸತ್ಯನಿಷೇಧಿಗಳು ಎಲ್ಲವನ್ನೂ ಕೇಳಿಯೂ 
ಕೇಳದಿರುವುದೂ ಸತ್ಕಾಹ್ವಾನ ನೀಡುವವನ ಯಾವ ಮಾತೂ ಅವರ ಮನಸ್ಸಿನೊಳಕ್ಕೆ ಇಳಿಯದಿರುವುದೂ ಅವರ سوا‎ 
ಪೂರ್ವಗ್ರಹ ಹಾಗೂ ನಿಷ್ಟಿಯತೆಯ ಸ್ವಾಭಾವಿಕ ಪರಿಣಾಮವಾಗಿರುತ್ತದೆ. ಹಟಮಾರಿತನಕ್ಕಿಳಿದ ಮತ್ತು ಒಬ್ಬ ಸತ್ಯಪ್ರೇಮಿಯಂತೆ 
ನಿಷ್ಪಕ್ಷಪಾತದೊಂದಿಗೆ ವರ್ತಿಸಲಿಕ್ಕೆ ಸಿದ್ಧವಿಲ್ಲದ ವ್ಯಕ್ತಿಯ ಹೃದಯ ದ್ವಾರಗಳು ಅವನ ಇಚ್ಛೆಗೆ ವಿರುದ್ಧವಾದ ಸತ್ಯವನ್ನು ಸ್ವೀಕರಿಸಲು 
ತೆರೆಯುವುದೇ ಇಲ್ಲ ಎಂಬುದೇ ನೈಸರ್ಗಿಕ ನಿಯಮ. ಇದನ್ನೇ ಅಲ್ಲಾಹನು ಹೇಳುವಾಗ ಅವನ ಹೃದಯ ದ್ವಾರಗಳನ್ನು ನಾವು 
ಮುಚ್ಚಿಬಿಟ್ಟಿದ್ದೇವೆಂದು ಹೇಳುತ್ತಾನೆ. ನಾವು ಬರೇ ಘಟನೆಯನ್ನು ಹೇಳುತ್ತೇವೆ ಅಲ್ಲಾಹನು ಆ ಘಟನೆಯ روہ‎ ವಿಕತೆಯನ್ನು 
ಪ್ರಕಟಗೊಳಿಸುತ್ತಾನೆ. 


ಕಾಂಡ-7 


404 ಕುರ್‌ಆನ್‌ ವ್ಯಾಖ್ಯಾನ 


೬ 4} ING PA A AT Te» 4೨೩೨92 PET 
LE وی‎ USAT 


ಯಾವ ನಿದರ್ಶನವನ್ನೇ ಕಂಡರೂ ಅದರ ಮೇಲೆ ವಿಶ್ವಾಸವಿಡಲಾರರು. ಎಲ್ಲಿಯವರೆಗೆಂದರೆ, ಅವರು ನಿಮ್ಮ 
ಬಳಿಗೆ ಬಂದು ನಿಮ್ಮೊಡನೆ ಜಗಳಾಡುವಾಗ ಅವರ ಪೈಕಿ ನಿರಾಕರಣೆಯ ನಿರ್ಧಾರವನ್ನೇ ಕೈಗೊಂಡವರು 
(ಎಲ್ಲವನ್ನೂ ಕೇಳಿದ ಬಳಿಕ) ಇದೊಂದು ಹಳೇ ಕಾಲದ ಕಟ್ಟುಕತೆಯೇ ವಿನಾ ಇನ್ನೇನೂ ಅಲ್ಲವೆಂದು 
ಹೇಳುತ್ತಾರೆ.'* ಅವರು ಈ ಸತ್ಯ ಸಂಗತಿಯನ್ನು ಸ್ಟೀಕರಿಸದಂತೆ ಜನರನ್ನು ತಡೆಯುತ್ತಾರೆ ಮತ್ತು ಸ್ವತಃ ತಾವೂ 
ಇದರಿಂದ ದೂರ ಓಡುತ್ತಾರೆ. (ಈ ವರ್ತನೆಯ ಮೂಲಕ ನಿಮಗೆ ನಷ್ಟವನ್ನುಂಟು ಮಾಡುತ್ತಿದ್ದೇವೆಂದು ಅವರು 
ತಿಳಿದುಕೊಂಡಿದ್ದಾರೆ.) ವಸ್ತುತಃ ಅವರು ತಮ್ಮನ್ನು ತಾವೇ ವಿನಾಶಕ್ಕೊಳಪದಡಿಸಿಕೊಳ್ಳುವ ಕಾರ್ಯ ಮಾಡುತ್ತಿದ್ದಾರೆ. 
ಆದರೆ ಅವರಿಗೆ ಅದರ ಅರಿವಿಲ್ಲ. ಅಕಟ! ಅವರು ನರಕಾಗ್ನಿಯ ಕಿನಾರೆಯಲ್ಲಿ ನಿಲ್ಲಿಸುವಾಗಿನ ಅವರ 
ಅವಸ್ಥೆಯನ್ನು ನೋಡಲು ನಿಮಗೆ ಸಾಧ್ಯವಾಗುತ್ತಿದ್ದರೆ! ಆಗ ಅವರು, "ಅಕಟ! ನಾವು ಭೂಲೋಕಕ್ಕೆ ಪುನಃ 
'| ಮರಳಿಸಲ್ಪಟ್ಟು ನಮ್ಮ ಪ್ರಭುವಿನ ನಿದರ್ಶನಗಳನ್ನು ಸುಳ್ಳಾಗಿಸದೆ, ವಿಶ್ವಾಸವಿರಿಸಿ ಕೊಂಡವರಲ್ಲಿ ಸೇರುವಂಥ 
ದಾರಿಯೇನಾದರೂ ನಮಗೆ ಸಿಗುತ್ತಿದ್ದರೆ!"' ಎಂದು ಹೇಳುವರು. ವಾಸ್ತವದಲ್ಲಿ ಅವರು ಮರೆಮಾಚದ್ದ 
ನಿಜಸ್ಥಿತಿಯು ಆಗ ಅವರ ಮುಂದೆ ಪ್ರತ್ಯಕ್ಷವಾದ ಕಾರಣದಿಂದ ಮಾತ್ರ ಅವರು ಹೀಗೆ ಹೇಳುವರು.” ಅನ್ಯಥಾ 
ಅವರನ್ನು ಗತ ಜೀವನದ ಕಡೆಗೆ ಹಿಂದಿರುಗಿಸಿದರೆ ಅವರಿಗೆ ಮಾಡಬಾರದೆಂದು ವಿಧಿಸಲಾಗಿದ್ದೆಲ್ಲವನ್ನೂ ಅವರು 
ಪುನಃ ಮಾಡುವರು. (ಆದುದರಿಂದ ತಮ್ಮ ಇಚ್ಛೆಯನ್ನು ಪ್ರಕಟಪಡಿಸುವಾಗಲೂ ಸುಳ್ಳನ್ನೇ ಆಡುವರು.) 


18. ತಿಳಿಗೇಡಿಗಳಿಗೆ ಯಾರಾದರೂ ಸತ್ಕಾಹ್ವಾನ ನೀಡಿದಾಗ ಅವರು - ನೀನೇನೂ ಹೊಸ ವಿಷಯ ಹೇಳಲಿಲ್ಲ. ಇದೆಲ್ಲ 
ನಾವು ಹಿಂದಿನಿಂದಲೇ ಕೇಳುತ್ತ ಬಂದಿರುವ ವಿಷಯಗಳೇ ಎಂದು ಹೇಳುವುದು ವಾಡಿಕೆ. ಆ ಮೂರರ ಅಭಿಪ್ರಾಯ. ಪ್ರಕಾರ 
ಯಾವುದಾದರೊಂದು ವಿಷಯವು ಸತ್ಯವಾಗಿರಬೇಕಾದರೆ ಅದು ಹೊಸತಾಗಿರಬೇಕು. ಹಳತು ಸತ್ಯವಲ್ಲ. ಆದರೆ ವಾಸ್ತವದಲ್ಲಿ ಸತ್ಯವು 
ಎಲ್ಲ ಕಾಲಗಳಲ್ಲೂ ಒಂದೇ ಆಗಿತ್ತು ಮತ್ತು ಅದು ಸದಾ ಒಂದೇ ಆಗಿರುವುದು. ದೇವದತ್ತ ಚ್ಞಾನದೊಂದಿಗೆ ಮಾನವರಿಗೆ 
ಮಾರ್ಗದರ್ಶನ ನೀಡಲು ಮುಂದೆ ಬಂದವರೆಲ್ಲ ಅತಿ ಪ್ರಾಚೀನ ಕಾಲದಿಂದಲೂ ಒಂದೇ ಸತ್ಯವನ್ನು ಮುಂದಿರಿಸುತ್ತ ಬಂದಿದ್ದಾರೆ. 
ಇನ್ನು ಮುಂದೆಯೂ ಅದೇ ಜ್ಞಾನ ಮೂಲದಿಂದ ಫಲ ಪಡೆದು ಯಾವುದಾದರೂ ವಿಷಯವನ್ನು ಮುಂದಿರಿಸುವವನು ಆ ಹಳೆಯ 
ವಿಷಯವನ್ನೇ ಪುನರಾವರ್ತಿಸುವನು. ಆದರೆ ದಿವ್ಯಜ್ಕೋತಿಯಿಂದ ವಂಚಿತರಾಗಿ ಅನಾದಿಯೂ ಅನಂತವೂ ಆಗಿರುವ ಪರಮಾರ್ಥವನ್ನು 
ಕಾಣಲಾರದವರು ಮತ್ತು ತಮ್ಮ ಸ್ವಕಪೋಲ ಕಲ್ಪಿತ ವಿಚಾರಗಳನ್ನೇ ಸತ್ಮವೆಂದು ಕರೆದು ಅವುಗಳನ್ನು ಮುಂದಿರಿಸುವವರು ಮಾತ್ರ" 
ಹೊಸತನ್ನುಂಟುಮಾಡಬಲ್ಲರು. ಇಂತಹವರು ಮಾತ್ರ ಜಗತ್ತಿನಲ್ಲಿ ಯಾರೂ ಹೇಳಿರದಂತಹ رولت‎ ಮಾತುಗಳನ್ನು ಹೇಳಬಲ್ಲರು. 

19. ಅರ್ಥಾತ್‌- ಅವರ ಈ ಮಾತು ಬುದ್ದಿ ಹಾಗೂ ವಿವೇಚನೆಗಳ ಸರಿಯಾದ ನಿರ್ಧಾರ ಮತ್ತು ಸರಿಯಾದ ವಿಚಾರ 
ವಿನಿಮಯಗಳ ಫಲವಾಗಿ ಮೂಡಿರಲಾರದು. ಅದು ವಸ್ನುಸ್ಸಿತಿಯ ಪ್ರತ್ಮಕ್ಷ ದರ್ಶನದ ಫಲವಾಗಿರುವುದು. ಆ ಬಳಿಕ ಎಂತಹ 
ಕಠೋರ ಸತ್ಯನಿಷೇಧಿಯೂ ನಿರಾಕರಿಸುವ ಸಾಹಸ ಮಾಡಲಾರ. 


ಕಾಂಡ-7 


6. ಅಲ್‌ ಅನ್‌ಆಮ್‌ 405 


ಚ 


NS 


abs NLL GAR ےرود‎ S24 
الا‎ Sy EES Ls وَهم یحِِلونٌَ‎ SOUS 

Pd 4, ಣ್‌ PA 
رو جو ہے‎ 
2 Pe 


ಸತರ ಭಟ 


ಣ್ಣ A ಣ್‌ 


ಟಿಪ 


ಜೀವನವೇನಿದ್ದರೂ ಕೇವಲ ನಮ್ಮ ಈ ಇಹಲೋಕದ ಜೀವನ ಮಾತ್ರ. ನಾವು ಮರಣಾನಂತರ ಎಷ್ಟು ಮಾತ್ರಕ್ಕೂ 
ಪುನಃ ಎಬ್ಬಿಸಲ್ಪಡಲಾರೆವೆಂದು ಇಂದು ಇವರು ಹೇಳುತ್ತಾರೆ. ಇವರು ತಮ್ಮ ಪ್ರಭುವಿನ ಮುಂಡೆ ನಿಲ್ಲಿಸಲ್ಪಡುವ 
ಆ ದೃಶ್ಯವನ್ನು ನೋಡಲು ನಿಮ್ಮಿಂದ ಸಾಧ್ಯವಾಗುತ್ತಿದ್ದರೆ! ಆಗ ಇವರ ಪ್ರಭು ಇವರೊಡನೆ, "ಇದು 
ನಿಜಸ್ಸಿಶಿಯಲ್ಲವೇ?” ಎಂದು ಕೇಳುವನು, "ಹೌದು ನಮ್ಮ ಪ್ರಭೂ, ಇದು ನಿಜಸ್ಥಿತಿಯೇ" ಎಂದು ಅವರು 
ಹೇಳುವರು. ಅವನು, "ಸರಿ ಹಾಗಾದರೆ ಈಗ ನೀವು ನಿಜಸ್ತಿತಿಯ ನಿರಾಕರಣೆಯ ಫಲವಾಗಿ ಯಾತನೆಯ 
ಸವಿಯನ್ನುಣ್ಣಿರಿ" ಎನ್ನುವನು. 

(31-32) ಅಲ್ಲಾಹನನ್ನು ಭೇಟಿಯಾಗಲಿರುವುದನ್ನು ಸುಳ್ಳಾಗಿಸುವವರು ನಷ್ಟಹೊಂದಿದರು. ಆ ಘಳಿಗೆಯು 
ಹಠಾತ್ತನೆ ಬಂದು ಬಿಡುವಾಗ, "ಅಯ್ಕೋ, ಈ ವಿಷಯದಲ್ಲಿ ನಮ್ಮಿಂದ ಎಂತಹ ಪ್ರಮಾದವಾಯಿತು" ಎಂದು 
ಇವರೇ ಹೇಳುವರು. ಇವರು ತಮ್ಮ ಬೆನ್ನ ಮೇಲೆ ಪಾಪಗಳ ಮೂಟೆಯನ್ನು ಹೇರಿಕೊಂಡ ಸ್ಲಿತಿಯಲ್ಲಿರುವರು. 
ನೋಡಿರಿ ಎಷ್ಟು ನಿಕೃಷ್ಟ ಹೊರೆಯನ್ನು ಇವರು ಹೊತ್ತಿರುವರು! ಇಹೆಲೋಕದ ಜೀವನವು ಕೇವಲ ಒಂದು 
ಆಟ ಮತ್ತು ವಿನೋದವಾಗಿದೆ.* ವಾಸ್ತವದಲ್ಲಿ ನಷ್ಟದಿಂದ ಪಾರಾಗಲು ಬಯಸುವವರಿಗೆ ಪರಲೋಕದ 
ವಾಸಸ್ಥಾನವೇ ಲೇಸು. ಇನ್ನೇನು ನೀವು ವಿಚಾರ ಮಾಡುವುದಿಲ್ಲವೇ? 


5 
تعقملؤن 0 13 


20. ಲೌಕಿಕ ಜೀವನದಲ್ಲೇನೂ ಗಂಭೀರತೆ ಇಲ್ಲ, ಅದು ಕೇವಲ ಆಟ ವಿನೋದಗಳಿಗಾಗಿ ಮಾಡಲಾಗಿದೆಯೆಂದೂ ಇದರ 
ಅರ್ಥವಲ್ಲ. ವಾಸ್ತವದಲ್ಲಿ ಪರಲೋಕದ ಯಥಾರ್ಥ ಹಾಗೂ ಶಾಶ್ವತ ಜೀವನದ ಎದುರು ಈ ಜೀವನವು ಸ್ವಲ್ಪ ಹೊತ್ತು ಆಟ 
ವಿನೋದಗಳಲ್ಲಿ ತಲ್ಲೀನನಾಗಿ ಅನಂತರ ತನ್ನ ನೈಜ ಕಾರ್ಯ ಕಲಾಪಗಳ ಕಡೆಗೆ ಮರಳುವಂತಿದೆ. ಇದನ್ನು ಆಟ ವಿನೋದಗಳಿಗೆ 
ಹೋಲಿಸಲು ಇನ್ನೊಂದು ಕಾರಣವೇನೆಂದರೆ" ಇಲ್ಲಿ ಪರಮಾರ್ಥವು ಮರೆಯಲ್ಲಿರುವುದರಿಂದ ಅವಿವೇಕಿಗಳೂ ಬಾಹ್ಮನೋಟ 
ಮಾತ್ರವುಳ್ಳವರೂ ಅಪಗ್ರಹಿಕೆಗೆ ಬಲಿಯಾಗಲು ಸಾಕಷ್ಟು ಕಾರಣಗಳಿವೆ. ಜನರು ಈ ಅಪಗ್ರಹಿಕೆಗಳಲ್ಲಿ ಸಿಲುಕಿ ತಮ್ಮ ಜೀವನವು 
ಕೇವಲ ಆಟ ವಿನೋದಗಳಾಗಿ ಪರಿಣಮಿಸುವಂತಹ ವಿಚಿತ್ರವಾದ ಕಾರ್ಯವಿಧಾನವನ್ನು ಸ್ವೀಕರಿಸಿಕೊಂಡಿರುತ್ತಾರೆ. ಉದು: ಇಲ್ಲಿ 
ಅರಸನಾಗಿರುವವನ ಸ್ಥಿತಿಯು ರಂಗಮಂಟಪದಲ್ಲಿ ಕಿರೀಟಧಾರಿಯಾಗಿ ಮೆರೆದಾಡುವ ಕೃತಕ ಅರಸನಿಗಿಂತ ಭಿನ್ನವಾಗಿರುವುದಿಲ್ಲ. 
ನಿರ್ದೇಶಕನ ಒಂದು ಸೂಚನೆಯಿಂದ ಅವನು ಪದಚ್ಛುತನಾಗುತ್ತಾನೆ, ಸೆರೆ ಹಡಿಯಲ್ಪಡುತ್ತಾನೆ ಮತ್ತು ಅವನನ್ನು ವಧಿಸುವ ತೀರ್ಪೂ 
ಜಾರಿಯಾಗುತ್ತದೆ. ಇದೇ ತರದ ವಿನೋದಗಳು ಜಗತ್ತಿನಲ್ಲಿ ಎಲ್ಲೆಲ್ಲೂ ನಡೆಯುತ್ತಿವೆ. ಒಂದು ಕಡೆ ಯಾವುದಾದರೊಬ್ಬ ಮಹಾ 
ಪುರುಷ ಅಥವಾ ದೇವಿಯ ಆಸ್ಥಾನದಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ವಾಸ್ತವದಲ್ಲಿ ಅಲ್ಲಿ ಇಷ್ಟಾರ್ಥ ಸಿದ್ದಿ ಎಲ್ಲಿದೆ? ಇನ್ನೊಂದು 


406 ಕುರ್‌ಆನ್‌ ವ್ಯಾಖ್ಯಾನ 


AEH LIE ರಿ LANES 


- 


AST ಸಟ ವಿ BAIL ELL 4‏ ۰7 اللہ ویر 


(33-36) ಓ ಪೈಗಂಬರರೇ, ಇವರು ಸೃಷ್ಟಿಸಿ ಹೇಳುತ್ತಿರುವ ಮಾತುಗಳಿಂದ ನಿಮಗೆ ಖೇದವಾಗು 
ತ್ತಿರುವುದು ನಮಗೆ ಗೊತ್ತಿದೆ. ಆದರೆ ಇವರು ನಿರಾಕರಿಸುತ್ತಿರುವುದು ನಿಮ್ಮನ್ನಲ್ಲ. ಈ ಅಕ್ರಮಿಗಳು ವಾಸ್ತವದಲ್ಲಿ 
ಅಲ್ಲಾಹನ ನಿದರ್ಶನಗಳನ್ನು ನಿರಾಕರಿಸುತ್ತಿದ್ದಾರೆ. ನಿಮಗಿಂತ ಮೊದಲೂ ಅನೇಕ ಸಂದೇಶವಾಹಕರು, 
ಸುಳ್ಳಾಗಿಸಲ್ಪಟ್ಟಿರುತ್ತಾರೆ. ಆದರೆ ಈ ಸುಳ್ಳಾಗಿಸುವಿಕೆ ಮತ್ತು ಅವರಿಗೆ ಕೊಡಲ್ಪಟ್ಟಿ ಹಿಂಸೆಯ ಬಗ್ಗೆ ಅವರು 
ತಾಳ್ಮೆ ವಹಿಸಿದರು. ಕೊನೆಗೆ ಅವರಿಗೆ ನಮ್ಮ ಸಹಾಯ ಒದಗಿತು. ಅಲ್ಲಾಹನ ವಚನಗಳನ್ನು ಬದಲಾಯಿಸುವ 
ಶಕ್ತಿ ಯಾರಲ್ಲೂ ಇಲ್ಲ.೫ ಗತ ಸಂದೇಶವಾಹಕರಿಗೆ ಏನೇನು ಸಂಭವಿಸಿತ್ತಂಬ ವೃತ್ತಾಂತಗಳು ನಿಮಗೆ 


ಕಡೆ ಪರೋಕ್ಸ ಜ್ಞಾನದ ಚಮತ್ಕಾರಗಳು ನಡೆಯುತ್ತವೆ. ವಸ್ತುತಃ ಅಲ್ಲಿ ಪರೋಕ್ಷ ಜ್ಞಾನದ ಕುರುಹೇ ಇಲ್ಲ. ಮತ್ತೊಂದು 
ಕಡೆ ಒಬ್ಬನು ಜನರ ಅನ್ನದಾತನಾಗಿದ್ದಾನೆ. ವಾಸ್ತವದಲ್ಲಿ ಅವನು ಸ್ವತಃ ಅನ್ನಕ್ಕಾಗಿ ಇತರರನ್ನು ಆಶ್ರಯಿಸಿರುತ್ತಾನೆ. ಬೇರೊಂದು 
ಕಡೆ ಒಬ್ಬನು ಮಾನ ಅವಮಾನಗಳನ್ನು ಮಾಡುವವನೂ ಲಾಭ-ನಪ್ಪಗಳನ್ನು ಮಾಡುವವನೂ ತಾನೇ ಆಗಿಬ್ದೇನೆಂದು ಶಿಳಿದುಕೊಂಡಿದ್ದಾನೆ. 
ಸುತ್ತ-ಮುತ್ತಲಿನ ಸೃಷ್ಟಿಗೆ ತಾನೇ ದೇವನೆಂಬಂತೆ. ತನ್ನ ಹಿರಿಮೆಯನ್ನು ಪ್ರದರ್ಶಿಸುತ್ತಾನೆ. ಆದರೆ ದಾಸ್ಯದ ಕಲಂಕವು ಅವನ ಹಣೆಗೆ 
ಅಂಟಿಕೊಂಡಿದೆ. ವಿಧಿ ಕಿಂಚಿತ್‌ رہ‎ ಬಿಟ್ಟಿ ತೆಂದರೆ ಅದು ಆ ಉನ್ನತ ಸ್ಥಾನದಿಂದ ಅವನನ್ನು ಕೆಳಗೆ ಉರುಳಿಸಿ, ನಿನ್ನೆಯ ತನಕ 
ಅವನು ಯಾರ ಮೇಲೆಲ್ಲ ದೇವತ್ವ ನಡೆಸುತ್ತಿದ್ದನೋ ಅವರ ಕಾಲ ಬುಡಕ್ಕೆ ತಂದು ಹಾಕಿ ಬಿಡುವುದು. ಇಹ ಜೀವನದಲ್ಲಿ 
ಆಡಲಾಗುತ್ತಿರುವ ಈ ಆಟಗಳೆಲ್ಲ ಮರಣದ ಗಳಿಗೆ ಬಂದೊಡನೆ ಹಠಾತ್ತನೆ ನಿಂತು ಹೋಗುವುವು. ಆ ಮೇರೆಯನ್ನು ದಾಟಿಡೊಡನೆ 


ಮಾನವನು ಎಲ್ಲವೂ ಪರಮಾರ್ಥವಾಗಿರುವ ಅದೊಂದು ಲೋಕವನ್ನು ತಲುಪಿ ಬಿಡುವನು. ಅಲ್ಲಿ ಇಹಲೋಕದಲ್ಲಿದ್ದ 
ಅಪಗ್ರಹಿಕೆಗಳ ಎಲ್ಲ ಹೊದಿಕೆಗಳೂ ಕಳಚಿ ಪ್ರತಿಯೊಬ್ಬನಿಗೂ, ಅವನು ಸತ್ಯದ ತಕ್ಕಡಿಯಲ್ಲಿ ಬೆಲೆಯುಳ್ಳಂತಹ ಎಷ್ಟಂಶ ಸತ್ಯವನ್ನು 
ತನ್ನ ಸಂಗಡ ತಂದಿದ್ದಾನೆಂದು ತೋರಿಸಲಾಗುವುದು. 

21. ಪ್ರವಾದಿ ಮುಹಮ್ಮದರು(ಸ) ಅಲ್ಲಾಹನ ವಚನಗಳನ್ನು ಜನರಿಗೆ ತಿಳಿಯ ಹೇಳಲಾರಂಭಿಸುವುದಕ್ಕೆ ಮುಂಚೆ ಅವರ 
ಜನಾಂಗದವರೆಲ್ಲ ಅವರನ್ನು ಅತ್ಯಂತ ಸತ್ಯಸಂದರೆಂದೂ ಪ್ರಾಮಾಣಿಕರೆಂದೂ ಠಿಳಿದುಕೊಂಡಿದ್ದರು. ಜನರಿಗೆ ಅವರ ಪ್ರಾಮಾಣಿಕತೆಯ 
ಮೇಲೆ ಸಂಪೂರ್ಣ ಭರವಸೆ ಇತ್ತು. ಅವರು ದೇವ ವಚನದ ಕಡೆಗೆ ಕರೆ ನೀಡ ತೊಡಗಿದಾಗ ಮಾತ್ರ ಆ ಜನರು ಅವರನ್ನು 
ಸುಳ್ಳಾಗಿಸತೊಡಗಿದರು. ಆದರೆ ಈ ಎರಡನೆಯ ಕಾಲಘಟ್ಟದಲ್ಲೂ ವೈಯಕ್ತಿಕ ನೆಲೆಯಲ್ಲಿ ಅವರನ್ನು ಸುಳ್ಳುಗಾರನೆನ್ನುವ ಸಾಹಸ 
ಯಾರೂ ಮಾಡುತ್ತಿರಲಿಲ್ಲ. ಅವರು ಲೌಕಿಕ ವಿಷಯಗಳಲ್ಲಿ: ಸುಳ್ಳಾಡಿದ್ದರೆಂದು ಅವರ ಪರಮ ಶತ್ರುಗಳು ಸಹ ಎಂದೂ 
ಆರೋಪಿಸಲಿಲ್ಲ. ಜನರು ಅವರನ್ನು ಸುಳ್ಳಾಗಿಸಿದುದು ಕೇವಲ ಪ್ರವಾದಿಯಾಗಿರುವ ನೆಲೆಯಲ್ಲಿ ಮಾತ್ರ. ಅಬೂಜಹಲ್‌, ಅವರ 
ಅತಿ ದೊಡ್ಡ ಶತ್ರುವಾಗಿದ್ದನು. ಒಮ್ಮೆ ಅವನು ಪ್ರವಾದಿವರ್ಯರೊಡನೆ(ಸು, "ನಾವು ನಿಮ್ಮನ್ನು ಸುಳ್ಳುಗಾರನೆನ್ನುವುದಿಲ್ಲ. ನೀವು 
ನಮ್ಮ ಮುಂದಿರಿಸುತ್ತಿರುವುದನ್ನು ಮಾತ್ರ ಸುಳ್ಳೆನ್ನುತ್ತೇವೆ" ಎಂದು ಹೇಳಿದ್ದನೆಂದು ಹೆ. ಅಲೀ(ರ) ವರದಿ ಮಾಡಿರುತ್ತಾರೆ. راد‎ 
ಯುದ್ಧ ಕಾಲದಲ್ಲಿ ಅಖ್‌ನಸ್‌ ಬಿನ್‌ ಶರೀಕನು ಅಬೂಜಹಲನೊಡನೆ, "ಇಲ್ಲಿ ಸನ್ನ ಮತ್ತು ನಿಮ್ಮ ಹೊರತು ಬೇರಾರೂ ಇಲ್ಲ. 
ಮುಹಮ್ಮದ್‌ರನ್ನು(ಸ) ನೀವು ಸತ್ಯವಾದಿಯೆಂದು ಶಿಳಿಯುತ್ತೀರಾ ಅಥವಾ ಸುಳ್ಳುಗಾರನೆಂದೋ?'” ಎಂದು ಕೇಳಿದನು. ಅದಕ್ಕೆ | 
ಅಬೂಜಹಲ್‌, "ದೇವನಾಣೆಗೂ ಮುಹಮ್ಮದ್‌ ಸತ್ಯಸಂಧರು. ಜೀವಮಾನದಲ್ಲೆಂದೂ ಸುಳ್ಳಾಡಿದವರಲ್ಲ. ಆದರೆ ದ್ವಜವಾಹಕತ್ವ, | 
ಜಲದಾನ, ಕಅಬಾ ಸಂರಕ್ಷಣೆ, ಪ್ರವಾದಿತ್ವ ಇವೆಲ್ಲವೂ ಬನೀ ಕುಸಯ್ಯರ ಪಾಲಿಗೇ ಬಂದು ಬಿಟ್ಟರೆ ಇನ್ನುಳಿದಿರುವ ಕುರೈಶರ 
ಪಾಲಿಗೆ ಉಳಿದಿರುವುದೇನು?' ಎಂದು ಉತ್ತರೆ ಕೊಟ್ಟನು. ಆದುದರಿಂದಲೇ ಅಲ್ಲಾಹನು ತನ್ನ ಪ್ರವಾದಿಯೊಡನೆ, "ಇವರು 
ನಿರಾಕರಿಸುತ್ತಿರುವುದು ನಮ್ಮನ್ನೇ ಹೊರತು, ನಿಮ್ಮನ್ನಲ್ಲ. ನಾವು ಸಂಪೂರ್ಣ ಸಹನೆಯೊಂದಿಗೆ ಅದನ್ನು ತಾಳುತ್ತಾ ಅವರಿಗೆ ಸಡಿಲು 
ಬಿಡುತ್ತ ಹೋಗುತ್ತಿರುವಾಗ ನೀವೇಕೆ ಕಳವಳ ಪಡುತ್ತೀರಿ" ಎಂದು ಹೇಳಿ ಅವರಿಗೆ ಇಲ್ಲಿ ಸಾಂತ್ಸನ ನೀಡುತ್ತಿದ್ದಾನೆ. 

22. ಅರ್ಥಾತ್‌- ಅಲ್ಲಾಹನು ಸತ್ಕಾಸತ್ಮತೆಗಳ ಸಂಘರ್ಷಕ್ಕಾಗಿ ಮಾಡಿರುವ ನಿಯಮವನ್ನು ಬದಲಾಯಿಸಲು ಯಾರಿಂದಲೂ 


ಕಾಂಡ -7 


6. ಅಲ್‌ ಅನ್‌ಆಮ್‌ 407 


ہم 


CC EASES SOILS 


سے8 


سے 
دہدے شی ە 2 دک «be‏ 


5 TELA پ‎ ULI HGS, ಮಿ 
Tr 2 2೨-14 - 7 رر ہہ‎ 2 
: SISOS چ‎ SS اتک من الین مہ‎ SHY ا‎ 


ತಲುಪಿರುತ್ತವೆ. ಇಷ್ಟಾಗಿಯೂ ಇವರ ಅಶ್ರದ್ದೆಯನ್ನು ನಿಮ್ಮಿಂದ ಸೆಹಿಸಲಾಗುವುದಿಲ್ಲವೆಂದಾದರೆ, ನಿಮ್ಮಲ್ಲೇನಾದರೂ 
ಬಲವಿದ್ದರೆ ನೆಲದಲ್ಲೊಂದು ಸುರಂಗವನ್ನು ಹುಡುಕಿರಿ ಅಥವಾ ಆಕಾಶಕ್ಕೆ ಏಣಿಯುಡಿರಿ ಮತ್ತು ಇವರ ಬಳಿಗೆ 
ದೃಷ್ಟಾಂತವೇನಾದರೂ ತರಲು ಪ್ರಯತ್ನಿಸಿರಿ. ಅಲ್ಲಾಹನು ಇಚ್ಛಿಸುತ್ತಿದ್ದರೆ ಇವರೆಲ್ಲರನ್ನೂ ಸನ್ಮಾರ್ಗದಲ್ಲಿ 
ಒಟ್ಟುಗೂಡಿಸಲು ಶಕ್ತನಾಗಿದ್ದನು. ಆದುದರಿಂದ ಅಜ್ಞಾನಿಗಳಲ್ಲಾಗಬೇಡಿರಿ.* ನಿಶ್ಚಯವಾಗಿಯೂ ಆಲಿಸುವವರು 


ಸಾಧ್ಯವಿಲ್ಲ. ಸಶ್ಮಸಂಧರು ಒಂದು ದೀರ್ಪ ಕಾಲದವರೆಗೆ ಸತ್ವಪರೀಕ್ಲೆಗಳ ಭಟ್ಟಿಯಲ್ಲಿ ಬೇಯಬೇಕಾಗುವುದು ಅನಿವಾರ್ಯ. ಅವರು 
ತಮ್ಮ ಸಹನೆ, ಸತ್ಯ, ತ್ಯಾಗ, ಶ್ರದ್ಧೆ, ವಿಶ್ವಾಸಬಲ ಮತ್ತು ಅಲ್ಲಾಹನ ಮೇಲಿನ ಅಚಲ ಭರವಸೆಯ ಪರೀಕ್ಸೆಗಳನ್ನು 
ಎದುರಿಸಬೇಕಾಗುತ್ತದೆ. ಕಷ್ಟ ಕಾರ್ಪಣ್ಯಗಳ ಕಠಿಣ ಘಟ್ಟವನ್ನು ದಾಟುವ ಮೂಲಕ ಅಂತಹ ಘಟ್ಟಗಳಲ್ಲಿ ಮಾತ್ರ ಬೆಳೆದು 
ಬರುವಂತಹ ಗುಣವಿಶೇಷಗಳನ್ನು ತಮ್ಮಲ್ಲಿ ಬೆಳೆಸಿಕೊಳ್ಳಬೇಕಾಗುತ್ತದೆ. ಪ್ರಥಮವಾಗಿ ಅವರು ಸುಶೀಲತೆ ಮತ್ತು ಸದಾಚಾರಗಳ 
ಅಸ್ತ್ರಗಳ ಮೂಲಕವೇ ಅಜ್ಞಾನದ ವಿರುದ್ಧ ಗೆದ್ದು ತೋರಿಸಬೇಕು. ಹೀಗೆ ಅವರು ತಮ್ಮ ಶ್ರೇಷ್ಠತೆಯನ್ನು ಸಿದ್ಧ ಪಡಿಸಿದಾಗ ಅವರಿಗೆ 
ನೆರವಾಗಲು ಅಲ್ಲಾಹನ ಸಹಾಯವು ಸಕಾಲದಲ್ಲಿ ಬಂದು ಬಿಡುವುದು. ಅದನ್ನು ನಿಶ್ಚಿತ ಕಾಲಕ್ಕಿಂತ ಮುಂಚೆ ತರಲು ಯಾರು 
ಯತ್ನಿಸಿದರೂ ಅದು ಬರಲಾರದು. 

23. ಪ್ರವಾದಿವರ್ಯರು(ಸ) ಆ ಜನಾಂಗಕ್ಕೆ ಉಪದೇಶ ನೀಡುತ್ತ ಬಹು ದೀರ್ಪುಕಾಲ ಕಳೆದು ಹೋದರೂ ಅದು ಸನ್ಮಾರ್ಗದ 
ಕಡೆಗೆ ತಿರುಗದಿದ್ದುದನ್ನು ಕಂಡಾಗ, ಅದರ ನಿಷೇಧ ನೀತಿಯು ಮುರಿದು ತನ್ನ ಸತ್ಯತೆಯನ್ನು ಒಪ್ಪಿಕೊಳ್ಳುವಂತಹ ಯಾವುದಾದರೊಂದು 
ನಿದರ್ಶನ ಕಂಡು ಬಂದಿದ್ದೆರೆ ಎಷ್ಟು ಚೆನ್ನಾಗಿತ್ತೆಂದು ಹಂಬಲಿಸುತ್ತಿದ್ದರು. ಈ ಆಕಾಂಕ್ಷೆಯ ಉತ್ತರವನ್ನು ಈ ಸೂಕ್ತದಲ್ಲಿ 
ಕೊಡಲಾಗಿದೆ. ಇದರ ತಾತ್ಸರ್ಯವೇನೆಂದರೆ - ನೀವು ತಾಳ್ಮೆಗೆಡಬೇಡಿರಿ. ನಾವು ಎಷ್ಟು ಕ್ರಮಬದ್ಧವಾಗಿ ಹಂತ ಹಂತವಾಗಿ ಈ 
ಕಾರ್ಯವನ್ನು ನಡೆಸುತ್ತಿರುವೆವೋ ಅದರ ಜೊತೆ'ಸಹನೆಯಿಂದ ಮುಂದೆ ಸಾಗಿರಿ. ಪವಾಡಗಳನ್ನು ಬಳೆಸಬೇಕಾಗಿದ್ದರೆ ನಾವೇ ಅದನ್ನು 
ಬಳಸುತ್ತಿದ್ದೆವಲ್ಲವೇ? ಯಾವ ವೈಚಾರಿಕ ಹಾಗೂ ನೈತಿಕ ಕ್ರಾಂತಿ ಮತ್ತು ಯಾವ ಆದರ್ಶ ಸಮಾಜದ ನಿರ್ಮಾಣ ಕಾರ್ಯಕ್ಕೆ ನೀವು 
ನೇಮಕಗೊಂಡಿರುತ್ತೀರೋ ಅದನ್ನು ಅದರ ವಿಜಯ ಘಟ್ಟಕ್ಕೆ ಒಯ್ಯುವ ಮಾರ್ಗ ಅದಲ್ಲ. ಆದರೂ ಜನರ ಪ್ರಸಕ್ತ ನಿಷ್ಕಿಯತೆ' 
ಮತ್ತು ನಿರಾಕರಣೆಯ ಕಾಠಿಣ್ಮಗಳನ್ನು ನಿಮ್ಮಿಂದ ಸಹಿಸಲಿಕ್ಕೆ ಸಾಧ್ಯವಾಗದಿದ್ದರೆ, ಈ ನಿಷ್ಕಿಯತೆಯನ್ನು ಹೋಗಲಾಡಿಸಲು ಅವರಿಗೆ 
ಯಾವುದಾದರೊಂದು ವ್ಯಕ್ತ ನಿದರ್ಶನವನ್ನೇ ಕಾಣಿಸಬೇಕೆಂದಾದರೆ ನೀವೇ ಸ್ವತಃ ಬಲ ಪ್ರಯೋಗಿಸಿ ಧರೆಯೊಳಗೆ ನುಗ್ಗಿ ಅಥವಾ 
ಆಕಾಶದ ಮೇಲೇರಿ ನಿಮಗೆ ಸಾಧ್ಯವಿದ್ದರೆ, ಅವಿಶ್ವಾಸವನ್ನು ವಿಶ್ವಾಸವಾಗಿ ಬದಲಿಸುವಂತಹ ಪವಾಡವನ್ನು ತರಲು ಪ್ರಯತ್ನಿಸಿರಿ. 
ಆದರೆ, ನಾವು ನಿಮ್ಮ ಈ ಆಕಾಂಕ್ಷೆಯನ್ನು ಪೂರೈಸುವೆನೆಂದು ನೀವು ನಿರೀಕ್ಷಿಸಬೇಡಿರಿ. ಏಕೆಂದರೆ ನಮ್ಮ ಯೋಜನೆಯಲ್ಲಿ ಈ 
ಕಾರ್ಯವಿಧಾನಕ್ಕೆ ಸ್ಥಾನವಿಲ್ಲ. 

24, ಅರ್ಥಾತ್‌- ಸಕಲ ಮಾನವರೂ ಒಂದಲ್ಲೊಂದು ವಿಧಾನದಿಂದ ಹೇಗಾದರೂ ಸನ್ಮಾರ್ಗಗಾಮಿಗಳಾಗಲೇ ಬೇಕೆಂದಿರುತ್ತಿದ್ದರೆ |' 
ಪ್ರವಾದಿಗಳನ್ನು ನಿಯೋಗಿಸುವ, ಗ್ರಂಥಗಳನ್ನು ಇಳಿಸುವ, ಸತ್ಕವಿಶ್ವಾಸಿಗಳು ಸತ್ಯನಿಷೇಧಿಗಳೊಂದಿಗೆ ಹೋರಾಡುವಂತೆ ಮಾಡುವ 
ಮತ್ತು ಸಶ್ಕಾಹ್ವಾನವನ್ನು ಹಂತ ಹಂತವಾಗಿ ಸಾಗಿಸುವ ಅಗತ್ಯವೇ ಏನಿತ್ತು? ಈ ಕಾರ್ಯವು ಅಲ್ಲಾಹನ ಸೃಜನ ಶಕ್ತಿಯ ಕೇವಶಿ 
ಒಂದು ಸೂಚನೆಯಿಂದಲೇ ನೆರವೇರಬಹುದಿತ್ತು. ಆದರೆ ಅಲ್ಲಾಹನು ಈ ಕಾರ್ಯವನ್ನು ಈ ರೀತಿ ಮಾಡಲಿಚ್ಛಿಸುವುದಿಲ್ಲ. ಸತ್ಯವನ್ನು 
ಆಧಾರ ಪ್ರಮಾಣಗಳ ಮೂಲಕ ಜನರ ಮುಂದೆ ತರಬೇಕು. ತರುವಾಯ ಅವರ ಪೈಕಿ ಸದ್ವಿಚಾರದ ಮೂಲಕ ಸತ್ಯವನ್ನು 


ಕಾಂಡ-7 


ಮಾತ್ರ ಸತ್ಕಾಹ್ವಾನಕ್ಕೆ ಓಗೊಡುತ್ತಾರೆ. ಇನ್ನು ಸತ್ತವರ ಮಾತು* ಅವರನ್ನು ಅಲ್ಲಾಹನು ಸಮಾಧಿಗಳಿಂದಲೇ 
ಎಬ್ಬಿಸುವನು. ತರುವಾಯ ಅವರು (ಅವನ ನ್ಯಾಯಾಲಯದ ಮುಂದೆ ಹಾಜರಾಗಲಿಕ್ಕಾಗಿ) ಮರಳಿ 
ತರಲ್ಪಡುವರು. 

(37-41) ಈ ಪ್ರವಾದಿಯ ಮೇಲೆ ಏನಾದರೂ ಕುರುಹು ಏಕೆ ಇಳಿಸಲಾಗಿಲ್ಲವೆಂದು ಇವರು ಕೇಳುತ್ತಾರೆ. 
ಹೇಳಿರಿ ಅಲ್ಲಾಹನು ಕುರುಹನ್ನಿಳಿಸಲು ಸಂಪೂರ್ಣ ಶಕ್ತನಾಗಿದ್ದಾನೆ. ಆದರೆ ಇವರಲ್ಲಿ ಹೆಚ್ಚಿನವರು 
ತಿಳಿಗೇಡಿಗಳಾಗಿದ್ದಾರೆ. ಭೂಮಿಯ ಮೇಲೆ ಚಲಿಸುವ ಪ್ರಾಣಿಗಳನ್ನೂ ವಾಯುವಿನಲ್ಲಿ ರೆಕ್ಕೆಗಳಿಂದ ಹಾರಾಡುವ 


ಗುರುತಿಸಿಕೊಳ್ಳುವವರು ತಮ್ಮ ಸ್ವಂತ ಇಚ್ಛೆ ಹಾಗೂ ಅಧಿಕಾರದಿಂದ ಅದರ ಮೇಲೆ ವಿಶ್ವಾಸವಿಡಬೇಕು. ತಮ್ಮ ಚಾರಿತ್ರ್ಯಗಳನ್ನು 
ಅದರ ಅಚ್ಚಿನಲ್ಲಿ ರೂಪಿಸಿಕೊಂಡು ಮಿಥ್ಮವಾದಿಗಳೆದುರು ತಮ್ಮ ನೈತಿಕ ಮೇಲ್ಮೆಯನ್ನು ಸಾಬೀತುಪಡಿಸಬೇಕು. ತಮ್ಮ ಬಲವಾದ 
ಆಧಾರ ಪ್ರಮಾಣಗಳ, ತಮ್ಮ ಉನ್ನತ ಮಟ್ಟದ ಗುರಿಯ, ತಮ್ಮ ಶ್ರೇಷ್ಠವಾದ ಜೀವನ ಸಿದ್ಧಾಂತದ ಮತ್ತು ತಮ್ಮ ನಿಷ್ಕಳಂಕ 
ಶೀಲಗಳ ಮೂಲಕ ಜನಸಮೂಹದಲ್ಲಿರುವ ಸಜ್ಜನರನ್ನು ತಮ್ಮ ಕಡೆಗೆ ಆಕರ್ಷಿಸುತ್ತಿರಬೇಕು. ಮಿಧ್ಯದ ವಿರುದ್ಧ ನಿರಂತರ ಹೋರಾಟ 
ನಡೆಸುತ್ತಾ, ವಿಕಾಸದ, ಸ್ವಾಭಾವಿಕ ಮಾರ್ಗದಲ್ಲಿ ಧರ್ಮ ಸಂಸ್ಥಾಪನೆಯ ಗುರಿಯನ್ನು ತಲುಪಬೇಕು. ಈ ವಿಧಾನದಿಂದ ಜನರನ್ನು 
ಸನ್ಮಾರ್ಗಕ್ಕೆ ತರುವುದೇ ಅಲ್ಲಾಹನ ಆಶಯ, ಈ ಕಾರ್ಯದಲ್ಲಿ ಅಲ್ಲಾಹನು ಅವರಿಗೆ ಮಾರ್ಗದರ್ಶನ ನೀಡುವನು, ಯಾವ ಘಟ್ಟದಲ್ಲಿ 
ಯಾವ ರೀತಿಯ ಸಹಾಯ ಪಡೆಯಲು ಅವರು ಅರ್ಹರೋ ಆ ಸಹ್ನಾಯವನ್ನು ಅವರಿಗೆ ಕೊಡುತ್ತಲೇ ಸಾಗುವನು. ಆದರೆ, ಈ 
ಸ್ವಾಭಾವಿಕ ಮಾರ್ಗವನ್ನು ಬಿಟ್ಟು ಅಲ್ಲಾಹನು ತನ್ನ ರೌದ್ರ ಶಕ್ತಿಯಿಂದ ದುರ್ವಿಚಾರಗಳನ್ನು ಅಳಿಸಿ ಜನರಲ್ಲಿ ಸದ್ವಿಚಾರಗಳನ್ನು 
ಹಬ್ಬಿಸಬೇಕೆಂದೂ ಹೊಲಸು ಸಂಸ್ಕೃತಿಗಳನ್ನು ಅಳಿಸಿ ಆದರ್ಶ ನಿರ್ಮಾಣ ಮಾಡಬೇಕೆಂದೂ ಯಾರಾದರಣ ಬಯಸಿದರೆ ಅದೆಂದಿಗೂ 
ಆಗದು. ಏಕೆಂದರೆ ಇದು ಅಲ್ಲಾಹನು ಮಾನವನನ್ನು ಯಾವ ಯುಕ್ತಿಯ ತಳಹದಿಯಲ್ಲಿ ಓರ್ವ ಹೊಣೆಗಾರ ಸೃಷ್ಟಿಯನ್ನಾಗಿ' ಸೃಷ್ಟಿಸಿ, 
ಅವನಿಗೆ ಬಳಸುವ ಅಧಿಕಾರ ಕೊಟ್ಟು ಅನುಸರಣೆ ಮತ್ತು ನಿರಾಕರಣೆಗಳ ಸ್ವಾತಂತ್ರ್ಯವನ್ನೂ ಕೊಟ್ಟು, ಪರೀಕ್ಷೆಯ ಕಾಲಾವಧಿಯನ್ನೂ 
ದಯಪಾಲಿಸಿ ಅವನ ಚಟುವಟಿಕೆಗಳಿಗನುಸಾರ ಸತ್ಸಲ ಮತ್ತು ದುಷ್ಪಲಗಳನ್ನು ಕೊಡುವ ತೀರ್ಮಾನದ ಒಂದು ಸಿನುಯನನ್ನು 
ನಿಶ್ಚಯಿಸಿಕೊಟ್ಟಿರುವನೋ ಆ ಯುಕ್ತಿಗೆ ವಿರುದ್ಧವಾಗಿದೆ. 

25. ಆಲಿಸುವವರೆಂದರೆ ಸಚೇತನ ಅಂತಃಕರಣ ಹೊಂದಿದವರು, ತಮ್ಮ ಬುದ್ದಿ ಹಾಗೂ ವಿಚಾರಶಕ್ತಿಗಳನ್ನು 
ಕಳೆದುಕೊಳ್ಳದಿರುವವರು, ತಮ್ಮ ಹೃದಯ ದ್ವಾರಗಳಿಗೆ ಪಕ್ಷಪಾತ ಹಾಗೂ ನಿಪ್ಟಿಯತೆಗಳ ಬೀಗಮುದ್ರೆ ಹಾಕದವರು. ಇದಕ್ಕೆ 
ತದ್ಧಿರುದ್ಧವಾಗಿ, ಸತ್ತವರೆಂದರೆ, ಅಂಧಾನುಕರಣೆ ಮಾಡುತ್ತ ಕುರುಡರಂತೆ ನಡೆಯುವವರು. ಪರಮ ಸತ್ಯವನ್ನೇ ತಮ್ಮ 
ಮುಂದಿಟ್ಟಿರೂ ಅಂಧಾನುಕರಣೆ ಬಿಟ್ಟು ತಮ್ಮ ನಿಲುಮೆಯನ್ನು ಬದಲಾಯಿಸಿಕೊಳ್ಳಲು ತಯಾರಿಲ್ಲದವರು. 

26. ಕುರುಹು ಎಂದರೆ ವ್ಯಕ್ತವಾದ ಪವಾಡ-ಅಲ್ಲಾಹನ ಈ ನಿರ್ದೇಶನದ ತಾತ್ಸರ್ಯವೇನೆಂದರೆ-ನಾವು ಪವಾಡವನ್ನು 
ತೋರಿಸಲು ಅಶಕ್ತರಾಗಿರುವ ಕಾರಣ ಅದನ್ನು ತೋರಿಸದಿರುವುದಲ್ಲ. ಅದಕ್ಕೆ ಕಾರಣ ಬೇರೆಯೇ ಇದೆ. ಅದನ್ನು ಇವರು ತಮ್ಮ 
ತಿಳಿಗೇಡಿತನದಿಂದಾಗಿ ಅರ್ಥಮಾಡಿಕೊಳ್ಳುವುದಿಲ್ಲ : 


ಕಾಂಡ-7 


6. ಅಲ್‌ ಅನ್‌ಆಮ್‌ : 409 


ಪಕ್ಷಿಗಳನ್ನೂ ನೋಡಿಕೊಳ್ಳಿರಿ. ಇವೆಲ್ಲವೂ ನಿಮ್ಮಂತೆಯೇ ಇರುವ ವರ್ಗಗಳು. ನಾವು ಅವುಗಳ ವಿಧಿಲಿಖಿತೆದಲ್ಲೇನೂ 
ಲೋಪಗೊಳಿಸಲಿಲ್ಲ. ಅನಂತರ ಇವೆಲ್ಲ ತಮ್ಮ ಪ್ರಭುವಿನ ಕಡೆಗೆ ಒಟ್ಟುಗೂಡಿಸಲ್ಪಡುತ್ತವೆ. ಆದರೆ ನಮ್ಮ 
ನಿದರ್ಶನಗಳನ್ನು ಸುಳ್ಳಾಗಿಸುವವರು ಕಿವುಡರೂ ಮೂಕರೂ ಆಗಿರುತ್ತಾರೆ. ಅಂಧಕಾರಗಳಲ್ಲಿ ಬಿದ್ದಿರುತ್ತಾರೆ.” 
ಅಲ್ಲಾಹನು ತನಗಿಷ್ಟ ಬಂದವರನ್ನು ಪಥಬ್ರಷ್ಟಗೊಳಿಸುತ್ತಾನೆ ಮತ್ತು ತನಗಿಷ್ಟ ಬಂದವರನ್ನು ಸನ್ಮಾರ್ಗಕ್ಕೆ 
ಹಾಕಿ ಬಿಡುತ್ತಾನೆ. ಇವರೊಡನೆ ಹೇಳಿರಿ- ನೀವು ತುಸು ಆಲೋಚಿಸಿ ಹೇಳಿರಿ. ನಿಮ್ಮ ಮೇಲೆ ಎಂದಾದರೂ 


27. ತಾತ್ಸರ್ಯವೇನೆಂದರೆ- ನಿಮಗೆ ಕೇವಲ ಮನರಂಜನಾ ದೃಶ್ಯಗಳನ್ನು ನೋಡುವುದರಲ್ಲಿ ಮಾತ್ರ ಆಸಕ್ತಿ ಇರುವುದಲ್ಲವೆಂದಾದರೆ 
ಮತ್ತು ನಿಜಕ್ಕೂ ಈ ಪ್ರವಾದಿಯು ಯಾವುದರ ಕಡೆಗೆ ಕರೆ ನೀಡುತ್ತಿರುವರೋ ಅದು ಸತ್ಯವೋ ಅಲ್ಲವೋ ಎಂದು 
ತಿಳಿದುಕೊಳ್ಳೆಲಿಕ್ಕಾಗಿಯೇ ನೀವು ನಿದರ್ಶನವನ್ನು ನೋಡಬಯಸುತ್ತಿರುವುದಾದರೆ ಕಣ್ಣೆರೆದು ನೋಡಿರಿ. ನಿಮ್ಮ ಸುತ್ತಮುತ್ತಲೂ 
ಅನೇಕಾನೇಕ ನಿದರ್ಶನಗಳಿರುವುದನ್ನು ಕಾಣುವಿರಿ. ಭೂಚರ ಪ್ರಾಣಿಗಳ ಮತ್ತು ಖೇಚರ ಪಕ್ಷಿಗಳ ಯಾವುದಾದರೊಂದು ವರ್ಗವನ್ನು 
ತೆಗೆದುಕೊಂಡು ಅದರ ಜೀವನದ ಬಗ್ಗೆ ವಿವೇಚಿಸಿರಿ. ಅದರ ರಚನೆ ಎಷ್ಟೊಂದು ಚೆನ್ನಾಗಿ ಮತ್ತು ಸಮರ್ಪಕವಾಗಿ ಮಾಡಲಾಗಿದೆ. 
ಅದರ ನೈಸರ್ಗಿಕ ಆವಶ್ಯಕತೆಗಳಿಗನುಸಾರ ಅದಕ್ಕೆ ಬೇಕಾದ ಶಕ್ತಿಗಳನ್ನು ಆದರ ಪ್ರಕೃತಿಯಲ್ಲೇ ಹೇಗೆ ಇರಿಸಲಾಗಿದೆ; ಅದಕ್ಕೆ ಆಹಾರ 
ಒದಗಿಸುವ ವ್ಯವಸ್ಥೆ ಹೇಗೆ ಮಾಡಲಾಗಿದೆ. ಅದು ತನ್ನ ನಿಶ್ಚಿತ ಮೇರೆಯಿಂದ ಹಿಂದೆಯಾಗಲಿ ಮುಂದೆಯಾಗಲಿ ಸರಿದು ಹೋಗದಂತೆ 
ಅದಕ್ಕೊಂದು ವಿಧಿಯು ಹೇಗೆ ನಿಶ್ಚಯಿಸಲಾಗಿದೆ! ಪ್ರತಿಯೊಂದು ಪ್ರಾಣಿಗೂ ಅತಿ ಚಿಕ್ಕ ಕೀಟಕ್ಕೂ ಯಾವ ರೀತಿಯಲ್ಲಿ ಯಥಾ 
ಸ್ಥಾನದಲ್ಲೇ ಪೋಷಣೆ, ರಕ್ಟಣೆ, ಮೇಲ್ವಿಚಾರಣೆ ಮತ್ತು ಮಾರ್ಗದರ್ಶನ ನೀಡಲಾಗುತ್ತದೆ. ಒಂದು ನಿಶ್ಚಿತ ಯೋಜನೆಯ ಪ್ರಕಾರ 
ಅದರಿಂದ ಹೇಗೆ ಕೆಲಸ ಮಾಡಿಸಲಾಗುತ್ತದೆ. ಯಾವ ರೀತಿ ಅದನ್ನು ಒಂದು ನಿಯಮಕ್ಕೆ ಬದ್ಧವಾಗಿರುವಂತೆ ಮಾಡಲಾಗಿದೆ ಮತ್ತು 
ಅದರ ಹುಟ್ಟು, ವಂಶ ವೃದ್ಧಿ ಮತ್ತು ಮರಣಗಳ ಸರಣಿಯು ಕ್ರಮಬದ್ಧವಾಗಿ ಹೇಗೆ ನಡೆಯುತ್ತಿದೆ ಎಂಬುದನ್ನು' ಗಮನಿಸಿರಿ. 
ಅಲ್ಲಾಹನ ಅಗಣಿತ ನಿದರ್ಶನಗಳ ಪೈಕಿ ನೀವು ಕೇವಲ ಇದೊಂದರ ಕುರಿತು ಚಿಂತನೆ ನಡೆಸಿದರೂ ಈ ಪ್ರವಾದಿಯವರು(ಸ) 
ಮುಂದಿರಿಸುವ ಏಕದೇವನ ಮತ್ತು ಅವನ ಗುಣವಿಶೇಷಗಳ ಕಲ್ಪನೆ ಮತ್ತು ಆ ಕಲ್ಪನೆಯ ಪ್ರಕಾರ ಜೀವನ ನಡೆಸಲಿಕ್ಕಾಗಿ ಅವರು 
ನಿಮಗೆ ನೀಡುತ್ತಿರುವ ಆಹ್ವಾನವು ಸ ತ್ಯಪೂರ್ಣವಾಗಿದೆ ಎಂಬುದು ನಿಮಗೇ ತಿಳಿದು ಬರುವುದು. ಆದರೆ ನೀವು ಸ ತಃ ಕಣೆರೆದು 
ನೋಡುವುದೂ ಇಲ್ಲ ನಿಮಗೆ ಬೋಧನೆ ನೀಡುವವನ ಮಾತನ್ನು ಕೇಳುವುಧೂ ಇಲ್ಲ. ನೀವು ಅಜ್ಞಾನಾರಿಧಕಾರದಲ್ಲಿ ಬಿದ್ದಿರುತ್ತೀರಿ 
ಮತ್ತು ನಿಮಗೆ ಅದ್ಭುತ ಪವಾಡಗಳನ್ನು ತೋರಿಸಿ ಮನರಂಜನೆ ಮಾಡೆಬೇಕೆಂದು ಇಚ್ಛಿಸುತ್ತೀರಿ. 

28. ಅಲ್ಲಾಹನು ಪಥಭ್ರಷ್ಟಗೊಳಿಸುವುದೆಂದರೆ-ಅಜ್ಞಾನಪ್ರಿಯ رخ‎ ಅಲ್ಲಾಹನ ನಿದರ್ಶನಗಳನ್ನು ಕಂಡುಕೊಳ್ಳುವ ಅನುಗ್ರಹ 
ನೀಡದಿರುವುದು ಮತ್ತು ಪಕ್ಷಪಾತಿಯಾಗಿರುವ, ಸತ್ಕಾಕಾಂಕ್ಷಿಯಲ್ಲದ ವಿದ್ಯಾರ್ಥಿಗೆ, ಅವನು ದೇವ ನಿದರ್ಶನಗಳನ್ನು ವೀಕ್ಷಿಸಿದರೂ 
ಪರಮಾರ್ಥದ ಚಿಹ್ನೆಗಳು ಅವನಿಗೆ ಕಾಣಿಸದಿರುವುದು ಮತ್ತು ಅಪನಂಬಿಕೆಗಳಲ್ಲಿ (ಸಿಕ್ಕ ಹಾಕುವಂತಹ ವಿಷಯಗಳು ಅವನನ್ನು 
ಸತ್ಯದಿಂದ ಮತ್ತಷ್ಟು ದೂರಕ್ಕೆ ಎಳೆದೊಯ್ಕುವುದು. ಇದಕ್ಕೆ ವ್ಯತಿರಿಕ್ತವಾಗಿ ಅಲ್ಲಾಹನು ಸನ್ಮಾರ್ಗ ನೀಡುವುದೆಂದರೆ ಓರ್ವ 
ಸತ್ಕಾರ್ಥಿಗೆ ಜ್ಞಾನ ಮೂಲಗಳಿಂದ ಫಲ ಪಡೆಯುವ ಅನುಗ್ರಹವನ್ನು ನೀಡುವುದು ಮತ್ತು ಅವನಿಗೆ ಪರಮಾರ್ಥದ ವರೆಗೆ ತಲುಪಲು 
ಬೇಕಾದ ಕುರುಹುಗಳು ಸಿಗುತ್ತಲೇ ಹೋಗುವುದು. ಈ ಮೂರೂ ಪರಿಸ್ಥಿತಿಗಳ ಅನೇಕ ಉದಾಹರಣೆಗಳು ದಿನಂಪ್ರತಿ ನಮ್ಮ ಮುಂದೆ 


ಕಾಂಡ-7 


419 ಕುರ್‌ಆನ್‌ ವ್ಯಾಖ್ಕಾನ 


4209 "ا‎ I 2K 2 
KOOL لعلھم‎ SU EES رن‎ 


23 


7 3 $99 6% ೨1೬ 2 0,5 EGG 7 
ONAL SESS LSE SLL 


ಅಲ್ಲಾಹನ ಕಡೆಯಿಂದ ಯಾವುದಾದರೊಂದು ವಿಪತ್ತು ಬಂದೆರಗಿದಾಗ ಅಥವಾ ನಿಮ್ಮ ಕೊನೆಯ ಘಳಿಗೆಯು 
ಬಂದಾಗ ನೀವು ಅಲ್ಲಾಹನನ್ನು ಬಿಟ್ಟು ಇನ್ನಾರನ್ನಾದರೂ ಕೂಗಿ ಕರೆಯುತ್ತೀರಾ? ನೀವು ಸತ್ಯವಾದಿಗಳಾಗಿದ್ದರೆ 
ಹೇಳಿರಿ. ಆಗ ನೀವು ಅಲ್ಲಾಹನನ್ನೇ ಕೂಗಿ ಕರೆಯುತ್ತೀರಿ. ಅನಂತರ ಅವನಿಚ್ಛಿಸಿದರೆ ಈ ವಿಪತ್ತನ್ನು ನಿಮ್ಮ 
ಮೇಲಿನಿಂದ ದೂರೀಕರಿಸುತ್ತಾನೆ. ಇಂತಹ ಸಂದರ್ಭಗಳಲ್ಲಿ ನೀವು ಸ್ವಯಂ ಕಲ್ಪಿಸಿಕೊಂಡಿರುವ ಭಾಗೀದಾರರನ್ನು 
ಮರೆತು ಬಿಡುತ್ತೀರಿ.” 

(42-45) ನಾವು ನಿಮಗಿಂತ ಮೊದಲು ಅನೇಕ ಜನಾಂಗಗಳಿಗೆ ಸಂದೇಶವಾಹಕರನ್ನು ಕಳುಹಿಸಿದೆವು. ಆ 


ಬರುತ್ತಿರುತ್ತವೆ. ಸ್ವತಃ ತಮ್ಮಲ್ಲಿ ಮತ್ತು ಜಗತ್ತಿನಲ್ಲಿ ಹಬ್ಬಿಕೊಂಡಿರುವ ಅಲ್ಲಾಹನ ಅಸಂಖ್ಯಾತ ನಿದರ್ಶನಗಳನ್ನು ಕೇವಲ 
ಪಶುಗಳಂತೆ ಕಂಡು ಅವುಗಳಿಂದ ಪಾಠ ಕಲಿಯದ ಜನರು ಅನೇಕರಿದ್ದಾರೆ. ಹಲವರು ಪ್ರಾಣಿಶಾಸ್ತ್ರ(20೦1೦8y) ಸಸೈಶಾಸ್ತ್ರ(Botony) 
ಜೀವಶಾಸ್ತ್ರ (ಔioಂgy) ಭೂಗರ್ಭಶಾಸ್ತ್ರ(6ಂ।ಂgy) ಖಗೋಳೆಶಾಸ್ತ್ರ(Astronomy) ಶರೀರಶಾಸ್ತ್ರ( Physiology) ಅಂಗ ವಿಚ್ಛೇದನ 
ತಂತ್ರ(AಿಗಂtಂMy) ಮತ್ತು ವಿಜ್ಞಾನದ ಇತರ ಶಾಖೆಗಳ ಅಧ್ಯಯನ ನಡೆಸುತ್ತಾರೆ. ಇತಿಹಾಸದ, ಪ್ರಾಚೀನ ಕಾಲದ ಅವಶೇಷಗಳ 
ಮತ್ತು ಸಮಾಜ ವಿಚ್ಞಾನ(S0cia] Science)ಗಳ ಶೋಧನೆ ನಡೆಸುತ್ತಾರೆ. ಆಗ ಅವರ ಹೃದಯದಲ್ಲಿ ಸತ್ಯವಿಶ್ವಾಸ ತುಂಬಿ ತುಳುಕುವಂತೆ 
ಮಾಡುವ ನಿದರ್ಶನಗಳು ಅವರಿಗೆ ಕಂಡು ಬರುತ್ತವೆ. ಆದರೆ ಈ ಅಧ್ಯಯನದ ಆರಂಭವನ್ನೇ ಪಕ್ಸಪಾತ ಮತ್ತು 
ಪೂರ್ವಗ್ರಹದೊಂದಿಗೆ ಮಾಡುವುದರಿಂದ ಮತ್ತು ಅವರ ಮುಂದೆ ಲೌಕಿಕ ಹಾಗೂ ಭೌತಿಕ ಪ್ರಯೋಜನಗಳ ವಿನಾ ಇನ್ನೇನೂ 
ಇಲ್ಲದಿರುವುದರಿಂದ ಈ ಪರಿಶೀಲನಾ ವೇಳೆಯಲ್ಲಿ ಅವರಿಗೆ ಪರಮಾರ್ಥಕ್ಕೆ ತಲಪುವಂತಹ ನಿದರ್ಶನಗಳೇ ಸಿಗುವುದಿಲ್ಲ. ಮಾತ್ರವಲ್ಲ 
ಅವರ ಮುಂದೆ ಬರುವ ಎಲ್ಲ ನಿದರ್ಶನಗಳೂ ಅವರನ್ನು ನಿರೀಶ್ವರವಾದ, ನಾಸ್ತಿಕತೆ, ಭೌತಿಕವಾದ ಮತ್ತು ನಿಸರ್ಗವಾದಗಳ ಕಡೆಗೇ 
ಎಳೆದೊಯ್ಕುತ್ತವೆ. ಇವರಿಗೆ ತದ್ವಿರುದ್ಧವಾಗಿ ಕಣ್ತೆರೆದು ಜಗತ್ತನ್ನು ನೋಡುವವರೂ ಇಲ್ಲದಿಲ್ಲ. ಅಂತಹವರು ಪ್ರತಿಯೊಂದು 
ಅಣುರೇಣು ತೃಣ ಕಾಷ್ಕದಿಂದಲೂ ದೇವನ ಶಕ್ತಿ ಸಾಮರ್ಥ್ಯಗಳ ಅರಿವನ್ನು ಪಡೆಯುತ್ತಾರೆ. 

29. ಹಿಂದಿನ ಸೂಕ್ತದಲ್ಲಿ - ನೀವು ಒಂದು ನಿದರ್ಶನವನ್ನು ಕೇಳುತ್ತಿದ್ದಿರಿ. ವಸ್ತುತಃ ನಿಮ್ಮ ಸುತ್ತಮುತ್ತ ಎಲ್ಲೆಲ್ಲೂ ಅಸಂಖ್ಯಾತ 
ನಿದರ್ಶನಗಳೇ ಹಬ್ಬಿಕೊಂಡಿವೆಯೆಂದು ಹೇಳಲಾಗಿತ್ತು. ಈ ನಿಟ್ಟಿನಲ್ಲಿ ಮೊದಲು, ಉದಾಹರಣೆಗಾಗಿ ಪ್ರಾಣಿ ಜೀವನವನ್ನವಲೋಕಿಸುವಂತ 
ಗಮನ ಸೆಳೆಯಲಾಯಿತು. ಅನಂತರ ಈಗ ಇನ್ನೊಂದು ನಿದರ್ಶನದ ಕಡೆಗೆ ಸೂಚನೆ ಕೊಡಲಾಗುತ್ತಿದೆ. ಇದು ಸತ್ಮನಿಷೇಧಿಗಳ ಅಂತಃ 
ಕರಣದಲ್ಲೇ ಅಡಗಿರುವ ನಿದರ್ಶನ. ಮನುಷ್ಯನ ಮೇಲೇನಾದರೂ ವಿಪತ್ತು ಬಂದಾಗ ಅಥವಾ ಮೃತ್ಯುವು ತನ್ನ ಭಯಾನಕ 
ರೂಪದೊಂದಿಗೆ ಅವನ ಮುಂದೆ ಬಂದು ನಿಂತಾಗ ಅವನಿಗೆ ಏಕದೇವನ ಹೊರತು ಇನ್ನಾರ ಆಶ್ರಯವೂ ತೋರುವುದಿಲ್ಲ. ಮಹಾ 
ಮುಶ್ರಿಕರು ಇಂತಹ ಸಂದರ್ಭಗಳಲ್ಲಿ ತಮ್ಮ ಆರಾಧ್ಯ ದೇವರುಗಳನ್ನೆಲ್ಲ ಮರೆತು, ಏಕದೇವನನ್ನು ಪ್ರಾರ್ಥಿಸ ತೊಡಗುತ್ತಾರೆ. ಅಪ್ಪಟ 
ನಾಸ್ತಿಕವಾದಿಗಳೂ ಪ್ರಾರ್ಥನೆಗಾಗಿ ಏಕದೇವನ ಮುಂದೆ ಕೈ ಚಾಚುತ್ತಾನೆ. ಇಲ್ಲಿ ಈ ನಿದರ್ಶನವನ್ನೇ ಸತ್ಯವನ್ನು ಪ್ರಕಟಿಸಲಿಕ್ಕಾಗಿ 


ಕಾಂಡ-7 


6. ಅಲ್‌ ಅನ್‌ಆಮ್‌ 411 


Ku ANGI, VT IR‏ طے کا یر >> وی8 ے77 ہے 
ABATE aI ISLS‏ حَشإِذا PIES‏ 
LL 28h ೨೨ 4‏ £15 کے و ا pT‏ § 
AAS PEs GREE OO Us‏ 
WL 4A 2% ೨೧58472 24೨, ೨4 34 13 1M J‏ رط ೨&೪‏ 
SASL EY ASU‏ 
ಜನಾಂಗಗಳು ವಿನಯದಿಂದ ನಮ್ಮ ಮುಂದೆ ಬಾಗುವಂತೆ ಅವರನ್ನು ಕಷ್ಟ ಕಾರ್ಪಣ್ಮಗಳಲ್ಲಿ ಸಿಲುಕಿಸಿದೆವು.‏ 
ನಮ್ಮ ಕಡೆಯಿಂದ ಅವರ ಮೇಲೆ ಕಷ್ಟ ಬಂದಾಗ ಅವರೇಕೆ ವಿನಯ ತೋರಲಿಲ್ಲ? ಆದರೆ ಅವರ ಹೃದಯಗಳು‏ 
ಇನ್ನಷ್ಟು ಕಠಿಣವಾದವು ಮತ್ತು ನೀವು ಮಾಡುತ್ತಿರುವುದೆಲ್ಲಾ ಚೆನ್ನಾಗಿದೆಯೆಂದು ಶೈತಾನನು ಅವರನ್ನು‏ 
ಸಮಾಧಾನ ಪಡಿಸಿದನು. ಅನಂತರ ಅವರು, ತಮಗೆ ಕೊಟ್ಟ ಬುದ್ಧಿವಾದವನ್ನು ಮರೆತು ಬಿಟ್ಟಾಗ ನಾವು‏ 
ಅವರಿಗಾಗಿ ಎಲ್ಲ ವಿಧದ ಸಂಪನ್ನತೆಯ ದ್ವಾರಗಳನ್ನು ತೆರೆದು ಬಿಟ್ಟೆವು. ಅವರಿಗೆ ದಯಪಾಲಿಸಿದ ಕೊಡುಗೆಗಳಲ್ಲಿ‏ 
ಅವರು ಚೆನ್ನಾಗಿ ಮಗ್ಗರಾಗಿದ್ದಾಗ ನಾವು ಹಠಾತ್ತನೆ ಅವರನ್ನು ಹಿಡಿದೆವು. ಆಗ ಅವರು ಯಾವುದೇ ಒಳಿತಿನ‏ 
ಬಗ್ಗೆ ನಿರಾಶರಾಗಿದ್ದರು. ಹೀಗೆ ಅನ್ಯಾಯವೆಸಗಿದದರ ಮೂಲವನ್ನೇ ಕಡಿದು ಹಾಕಲಾಯಿತು. ಸರ್ವಸ್ತುತಿಯು‏ 
ಸರ್ವಲೋಕಗಳ ಪಾಲಕ ಪ್ರಭುವಾದ ಅಲ್ಲಾಹನಿಗೆ.‏ 
ಓ ಪೈಗಂಬರರೇ, ಇವರೊಡನೆ ಕೇಳಿರಿ- ಅಲ್ಲಾಹನು ನಿಮ್ಮ ದೃಷ್ಟಿಯನ್ನೂ ಶ್ರವಣವನ್ನೂ‏ )46-49( 
ನಿಮ್ಮಿಂದ ಕಸಿದುಕೊಂಡು ನಿಮ್ಮ ಹೃದಯಗಳಿಗೆ ಮುದ್ರೆಯೊತ್ತಿದರೆ? ಈ ಶಕ್ತಿಗಳನ್ನು ನಿಮಗೆ ಮರಳಿಸಲು‏ 


ಮುಂದೆ ತರಲಾಗಿದೆ. ಏಕೆಂದರೆ ದೇವಾರಾಧನೆ ಮತ್ತು ಏಕದೇವ ವಿಶ್ವಾಸವು ಪ್ರಶಿಯೊಬ್ಬ ಮಾನವನ ಅಂತರಂಗದಲ್ಲಿದ್ದು ಅವನು 
ಅದನ್ನು ಅನಾದರ ಹಾಗೂ ಅಜ್ಞಾನಗಳ ಎಷ್ಟು ಹೊದಿಕೆಗಳನ್ನು ಹೊದಿಸಿ ಮುಚ್ಚಿಟ್ಟರೂ ಒಂದಲ್ಲ ಒಂದು ಸಲ ಅದು ಉಕ್ಕಿ 
ಮೇಲೆದ್ದು ಬರುತ್ತದೆಂಬುದಕ್ಕೆ ಇದು ಆಧಾರ ಪ್ರಮಾಣವಾಗಿದೆ. ಅಬೂಜಹಲನ ಪುತ್ರ ಇಕ್ರಿಮಾಗೆ ಇದೇ ನಿದರ್ಶನದಿಂದಾಗಿ 
ಸತ್ಯವಿಶ್ವಾಸ ಸ್ವೀಕಾರದ ಅನುಗ್ರಹ ಪ್ರಾಪ್ತವಾಯಿತು. ಪ್ರವಾದಿವರ್ಯರು(ಸ) ಮಕ್ಕಾವನ್ನು ಜಯಿಸಿದಾಗ ಇಕ್ರಿಮಾ ಜಿದ್ದಾದ ಕಡೆಗೆ 
ಪಲಾಯನ ಮಾಡಿದರು. ಅಲ್ಲಿ ಒಂದು ನಾವೆಯನ್ನೇರಿ ಇಥಿಯೋಪಿಯಾದ ಕಡೆಗೆ ಹೊರಟರು. ದಾರಿಯಲ್ಲಿ ಒಂದು 
ಚಂಡಮಾರುತದಿಂದಾಗಿ ನಾವೆಯು ಅಪಾಯದಲ್ಲಿ ಸಿಕ್ಕಿತು. ಮೊದಮೊದಲು ಹಲವು ಕೃತಕ ದೇವಿ ದೇವರುಗಳನ್ನು ಪ್ರಾರ್ಥಿಸಲಾಯಿತು. 
ಆದರೆ ಬಿರುಗಾಳಿಯ ಪ್ರಕೋಪವು ಹೆಚ್ಚಿ ಇನ್ನು ನಾವೆ ಮುಳುಗುವುದು ಖಚಿತವೆಂದು ಪ್ರಯಾಣಿಕರಿಗೆ ದುನವರಿಕೆಯಾದಾಗ, ಇದು 
ಅಲ್ಲಾಹನ ಹೊರತು ಇನ್ನಾರನ್ನೂ ಪ್ರಾರ್ಥಿಸುವ ಸಮಯವಲ್ಲವೆಂದೂ ಅವನಿಚ್ಛಿಸಿದರೆ ಮಾತ್ರ ನಾವು ಬದುಕಬಹುದೆಂದೂ ಎಲ್ಲರೂ 
ಒಕ್ಕೊರಳಿನಿಂದ ಹೇಳತೊಡಗಿದರು. ಆಗ ಇಕ್ರಿಮಾರ ಕಣ್ಣು ತೆರೆಯಿತು. ಈ ಸ್ಥಳದಲ್ಲಿ ಅಲ್ಲಾಹನ ಹೊರತು ಇನ್ನಾರೂ 
ಸಹಾಯಕರಿಲ್ಲವೆಂದಾದರೆ . ಇತರ ಕಡೆಗಳಲ್ಲಿರುವುದು ಹೇಗೆ? ಇದನ್ನೇ ಅಲ್ಲವೆ ಅಲ್ಲಾಹನ ಆ ಸಜನ ದಾಸನು ಅನೇಕ 
ವರ್ಷಗಳಿಂದಲೂ ನಮಗೆ ಬೋಧಿಸುತ್ತಿದ್ದುದು ಮತ್ತು ನಾವು ಇದಕ್ಕಾಗಿಯೇ ಅಲ್ಲವೆ, ಅವರೊಡನೆ ವೃಥಾ ಜಗಳಾಡುತ್ತಿದ್ದುದು 
- ಎಂದು ಅವರ ಅಂತರಂಗವೇ ಕೂಗಿ ಹೇಳತೊಡಗಿತು. ಇದು ಇಕ್ರಿಮಾರ ಜೀವನದ ನಿರ್ಣಾಯಕ ಗಳಿಗೆಯಾಗಿತ್ತು. ಆಗಲೇ 
ಅವರು ಈ ಬಿರುಗಾಳಿಯಿಂದ ಪಾರಾಗಿ ನಾನು ಬದುಕಿದರೆ ನೇರವಾಗಿ ಪ್ರವಾದಿ ಮುಹಮ್ಮದ್‌ರ(ಸ) ಬಳಿಗೆ ಹೋಗಿ ನನ್ನ ಕೈಯನ್ನು 
ಅವರ ಕೈಯಲ್ಲಿರಿಸುವೆನು ಎಂದು ಪ್ರತಿಜ್ಞೆ ಮಾಡಿಕೊಂಡರು. ಆ ಪ್ರಕಾರ ಅವರು ತನ್ನ ಪ್ರಶಿಜ್ಞೆಯನ್ನು ನೆರವೇರಿಸಿದರು, ಆ 
ಬಳಿಕ ಬಂದು ಇಸ್ಲಾಮ್‌ ಸ್ವೀಕಾರ ಮಾಡಿದರು. ಮಾತ್ರವಲ್ಲ ಉಳಿದ ಜೀವಮಾನವನ್ನು ಇಸ್ಲಾಮಿಗಾಗಿ ಹೋರಾಡುವುದರಲ್ಲೇ 
ಸವೆಸಿದರು. 

30. ಇಲ್ಲಿ ಹೈದೆಯಗಳಿಗೆ ಮುದ್ರೆಯೊತ್ತುವುದೆಂದರೆ ವಿಚಾರ ಮತ್ತು ಗ್ರಹಣ ಶಕ್ತಿಗಳನ್ನು ಕಸಿದುಕೊಳ್ಳುವುದು. 


ಕಾಂಡ -7 


412 ಕುರ್‌ಆನ್‌ ವ್ಯಾಖ್ಯಾನ. 


ಸಮಂ RSE نطر لپ‎ 7 
ENS) 
Sip SES 4: MUS مرن‎ ಖಿ 
ರಿ کچ ہے‎ Tas od 


کوبت 


ود 7 ? 2ئ K)‏ ۶ٴيا لیت 0ے ١یج‏ 
My Gx INS‏ 1 ام اکب بل اک لَنْم و 


غ £02,294 351 3456 ,7 3م 72 432 6ے £ 
SES ESE 000-2‏ 


ಅಲ್ಲಾಹನ ಹೊರತು ಇನ್ನಾವ ದೇವನಿದ್ದಾನೆ? ನಾವು ಪದೇ ಪದೇ ನಮ್ಮ ನಿದರ್ಶನಗಳನ್ನು ಹೇಗೆ ಇವರ 
ಮುಂದೆ ಇರಿಸುತ್ತೇವೆ ಮತ್ತು ಇವರು ಅವುಗಳನ್ನು ಕಂಡೂ ಕಾಣದಂತೆ ಹೇಗೆ ವರ್ತಿಸುತ್ತಾರೆಂಬುದನ್ನು 
ನೋಡಿರಿ. ಹೇಳಿರಿ- ಅಲ್ಲಾಹನ ಕಡೆಯಿಂದ ನಿಮ್ಮ ಮೇಲೆ ಅಕಸ್ಮಾತ್‌ ಅಥವಾ ಪ್ರತ್ಯಕ್ಷ ಯಾತನೆ ಬಂದೆರಗಿದರೆ 
ಅತ್ಕಾಚಾರಿಗಳ ವಿನಾ ಇನ್ನಾರಾದರೂ ನಾಶ ಹೊಂದುವರೇ ಎಂದು ಯೋಚಿಸಿದಿರಾ? ನಾವು ಎಲ್ಲ 
ಸಂದೇಶವಾಹಕರನ್ನು ಸಜ್ಜನರಿಗೆ ಸುವಾರ್ತೆ ನೀಡುವವರೂ ದುರ್ಜನರಿಗೆ ಎಚ್ಚರಿಗೆ ಕೊಡುವವರೂ ಆಗಿ ಮಾತ್ರ 
ಕಳುಹಿಸುತ್ತೇವೆ. ಆ ಬಳಿಕ ಅವರ ಮಾತನ್ನು ನಂಬಿ, ತಮ್ಮ ಕರ್ಮವಿಧಾನವನ್ನು ಸರಿಪಡಿಸಿಕೊಂಡವರಿಗೆ ಯಾವ 
ಭಯದ ಮತ್ತು ವ್ಯಥೆಯ ಸಂಭವವೂ ಇರುವುದಿಲ್ಲ. ನಮ್ಮ ನಿದರ್ಶನಗಳನ್ನು ಸುಳ್ಳಾಗಿಸುವವರು ತಮ್ಮ 
ನಿರಾಕರಣೆಯ ಫಲವಾಗಿ ہد‎ ಅನುಭವಿಸಿಯೇ. ತೀರುವರು. 

(50) ಓ ಪೈಗಂಬರರ, ಇವರೊಡನೆ 'ಹೇಳಿರಿ- "ನನ್ನಲ್ಲಿ ಅಲ್ಲಾಹನ ಖಜಾನೆಗಳಿವೆಯೆಂದು ನಾನು 
ನಿಮ್ಮೊಡನೆ ಹೇಳುವುದಿಲ್ಲ. ನಾನು ಪರೋಕ್ಷಜ್ಞಾನಿಯೂ ಅಲ್ಲ. ನಾನು ದೇವಚರನೆಂದೂ ಹೇಳುವುದಿಲ್ಲ. 
ನಾನು ನನ್ನ ಮೇಲೆ ಅವತೀರ್ಣಗೊಳ್ಳುತ್ತಿರುವ 'ದಿವ್ಯವಾಣಿ'ಯ ಅನುಸರಣೆಯನ್ನು ಮಾತ್ರ ಮಾಡುತ್ತಿದ್ದೇನೆ" |' 


31. ದೇವ ಸಾಮಿಪ್ಯ ಪಡೆದಿರುವವನು ಮಾನವಾತೀತನಾಗಿರಬೇಕು. ಅವನಿಂದ ಅಸಾಮಾನ್ಯ ಅದ್ಭುತ ಕಾರ್ಯಗಳು 
ಜರುಗುತ್ತಿರಬೇಕು. ಕೇವಲ ಅವನ ಒಂದು ಇಪಾರೆಯಿಂದ ಪರ್ವತವು ಸುವರ್ಣ ಪರ್ವತವಾಗಿಬಿಡಬೇಕು. ಅವನು ಅಪ್ಪಣೆ 
ಕೊಟ್ಟೊಡನೆ ಭೂಮಿಯೊಳಗಿರುವ ನಿಧಿಗಳೆಲ್ಲ ಉಕ್ಕಿ ಹೊರಬರಬೇಕು. ಅವನಿಗೆ ಜನರ ಭೂತ ಭವಿಷ್ಕಕಾಲಗಳ ಸ್ಥಿತಿಗತಿಗಳೆಲ್ಲ 
ತಿಳಿದಿರಬೇಕು. ಕಳೆದು ಹೋದ ವಸ್ತು ಎಲ್ಲಿರುವುದೆಂದು ಅವನು ಹೇಳಲು ಸಮರ್ಥನಾಗಿರಬೆಕು. ಗರ್ಭದಲ್ಲಿರುವ ಶಿಶು ಹೆಣ್ಣೋ 
ಗಂಡೋ ಎಂಬುದು ಅವನಿಗೆ ಗೊತ್ತಿರಬೇಕು. ಅವನು ಮಾನವೀಯ ದೌರ್ಬಲ್ಯ ಹಾಗೂ ಪರಿಮಿತಿಗಳಿಂದ ಅತೀತನಾಗಿರಬೇಕು. 
ಹಸಿವೆ ಬಾಯಾರಿಕೆಗಳಾಗುವವನೂ ನಿದ್ರಿಸುವವನೂ ಮಕ್ಕಳು ಮರಿಗಳಿರುವವನೂ ತನ್ನ ಅವಶ್ಯಕತೆಗಳಿಗಾಗಿ ಲೇವಾದೇವಿ ಮಾಡುವವನೂ 


ಕಾಂಡ-7 


6. ಅಲ್‌ ಅನ್‌ಆಮ್‌ 413 


ಮತ್ತು "ಕುರುಡನೂ ದೃಷ್ಟಿಯುಳ್ಳವನೂ ಸರಿಸಮಾನನಾಗಿರಲು ಸಾಧ್ಯವೇ?? ನೀವು ವಿವೇಚಿಸುವುದಿಲ್ಲವೇ?" 
ಎಂದು ಇವರೊಡನೆ ಕೇಳಿರಿ. 

(51-55) ಓ ಷೈಗಂಬರರೇ, ತಮ್ಮ ಪ್ರಭುವಿನ ಮುಂದೆ ಆತನ ಹೊರತು (ಅಧಿಕಾರಬಲವುಳ್ಳ) 
ಸಹಾಯಕರು ಅಥವಾ ಶಿಫಾರಸು ಮಾಡುವವರು ಯಾರೂ ಇಲ್ಲದಂತಹ ಸ್ಥಿಶಿಯಲ್ಲಿ ಹಾಜರು ಪಡಿಸಲಿದ್ದೇವೆಂದು 
ಭಯಪಡುವವರಿಗೆ ನೀವು ಇದರ (ಈ ದಿವ್ಯ ಚೋಧನೆಯ) ಮೂಲಕ ಉಪದೇಶ ನೀಡಿರಿ. ಪ್ರಾಯಶಃ (ಈ 
ಉಪದೇಶದಿಂದ ಜಾಗೃತರಾಗಿ) ಇವರು ದೇವಭಯದ ನೀತಿ ಅನುಸರಿಸಲೂ ಬಹುದು. ಯಾರು ತಮ್ಮ 


ಸಾಲ ಪಡೆಯಬೇಕಾಗಿ ಬರುವವನೂ ಕೆಲವೊಮ್ಮೆ ಬಡತನದ ಬೇಗೆಯಲ್ಲಿ ಬೇಯುತ್ತಿರುವವನೂ ದೇವೆಪ್ರಿಯನಾಗಿರಲು ಸಾಧ್ಯವಿಲ್ಲ- 
ಇಂಥ ಮೂರ ಭಾವನೆಗಳು ತಿಳಿಗೇಡಿ ಜನರಲ್ಲಿ ಯಾವಾಗಲೂ ಇರುತ್ತವೆ. ಪ್ರವಾದಿ ಮುಹಮ್ಮದ್‌ರ(ಸ) ಸಮಕಾಲೀನರ 
ಮನಸ್ಸಿನಲ್ಲೂ - ಇಂತಹ ಕಲ್ಪನೆಗಳು ಮನೆ ಮಾಡಿದ್ದುವು. ಪ್ರವಾದಿವರ್ಯರ(ಸ) ಬಾಯಿಯಿಂದ, ತಾನು ದೇವ 
ಪ್ರವಾದಿಯೆಂಬ ಘೋಷಣೆ ಕೇಳಿದಾಗ ಅವರನ್ನು ಪರೀಕ್ಷಿಸಲಿಕ್ಕಾಗಿ ಅವರೊಡನೆ ಅದೃಶ್ಯವಾರ್ತೆಗಳನ್ನು ಕೇಳಲಾಗುತ್ತಿತ್ತು. 
ಅಸ್ವಾಭಾವಿಕ ಬೇಡಕೆಗಳನ್ನು ಅವರ ಮುಂದಿಡಲಾಗುತ್ತಿತ್ತು. ಅವರು ಸಾಮಾನ್ಯ ಮನುಷ್ಕರಂತಿರುವುದನ್ನು ಕಂಡು- ತಿನ್ನುವ, 
ಕುಡಿಯುವ, ಪತ್ಲಿ-ಮಕ್ಕಳಿರುವ, ಪೇಟೆಗಳಲ್ಲಿ ಸಂಚರಿಸುವ, ಇವನೆಂತಹ ಪ್ರವಾದಿ ಎನ್ನುತ್ತಿದ್ದರು. ಇವುಗಳಿಗೇ ಈ ಸೂಕ್ತದಲ್ಲಿ 
ಉತ್ತರ ಕೊಡಲಾಗಿದೆ. 

32. ನಾನು ಯಾವ ವಿಷಯಗಳನ್ನು ನಿಮ್ಮ ಮುಂದಿರಿಸುತ್ತಿರುವೆನೋ ಅವುಗಳನ್ನೆಲ್ಲ ನಾನು ಪರಿಶೀಲಿಸಿದ್ದೇನೆ. ಅವುಗಳ 
ನೇರವಾದ ಅನುಭವ ನನಗಿದೆ. ದಿವ್ಯವಾಣಿಯ ಮೂಲಕ ಅವುಗಳೆ ಸರಿಯಾದ ಚ್ಞಾನವನ್ನು ನನಗೆ ನೀಡಲಾಗಿದೆ. ಅವುಗಳ ಕುರಿತಾಗಿರುವ 
ನನ್ನ فیک‎ ದೃಕ್ಸಾಕ್ಸ್ಯವಾಗಿದೆ. ನೀವು ಈ ಪರಮಾರ್ಥದ ಬಗ್ಗೆ ಅಂಧರಾಗಿರುತ್ತೀರಿ. ಇವುಗಳ ಬಗ್ಗೆ ನಿಮಗಿರುವ ತಿಳುವಳಿಕೆ 
ಕೇವಲ ಊಹೆ ಹಾಗೂ ಗುಮಾನಿ ಅಥವಾ ಅಂಧಾನುಕರಣೆಯನ್ನು ಮಾತ್ರ ಅವಲಂಬಿಸಿದೆ. ಆದುದರಿಂದ ಸನ್ನ ಮತ್ತು ನಿಮ್ಮ 
ನಡುವಿನ ಅಂತರವು ಕಣ್ಣಿದ್ದವನ ಮತ್ತು ಕುರುಡನ ನಡುವಿನ ಅಂತರಕ್ಕೆ ಸಮನಾಗಿದೆ. ನನಗೆ ನಿಮಗಿಂತ ಹೆಚ್ಚಿನ ಮೇಲ್ಮಯಿರುವುದು 
ಈ ' ದೃಷ್ಟಿಯಿಂದಲೇ ಹೊರತು, ನನ್ನೆ ಬಳಿ ದೇವಭಂಡಾರಗಳಿವೆ ಅಥವಾ ನಾನು ಪರೋಕ್ಷ ಜ್ಞಾನಿಯಾಗಿದ್ದೇನೆ ಅಥವಾ ನಾನು 
ಮಾನವ ದೌರ್ಬಲ್ಯಗಳಿಂದ ಅತಶೀತನಾಗಿದ್ದೇನೆಂಬಂತಹ ನೆಲೆಯಲ್ಲಿ ಅಲ್ಲ. 

33. ತಾತ್ಸರ್ಯವೇನೆಂದರೆ- ಮರಣದ ಚಿಂತೆಯಾಗಲಿ ದೇವ ಸನ್ನಿಧಿಯಲ್ಲಿ ಹಾಜರಾಗಲಿಕ್ಕಿದೆ ಎಂಬ ಭಾವನೆಯಾಗಲಿ 
ಉಂಟಾಗದಿರುವಷ್ಟು ಲೌಕಿಕ ಜೀವನದಲ್ಲಿ ತಲ್ಲೀನರಾಗಿರುವವರಿಗೆ ಈ ಉಪದೇಶ ಫಲಕಾರಿಯಾಗದು. “ಅದೇ ರೀತಿಯಲ್ಲಿ ಈ 
ಲೋಕದಲ್ಲಿ ನಾವು ಏನು ಮಾಡಿದರೂ ಪರಲೋಕದಲ್ಲಿ ನಮ್ಮ_ರೋಮಕ್ಕೂ ನೋವಾಗಬಾರದ್ದು, ಏಕೆಂದರೆ ನಾವುಇಂತಹವರನ್ನು 
ಆಶ್ರಯಿಸಿರುವವರು ಅಥವಾ ಇಂತಹವರು ನಮ್ಮ ಕಡೆಯಿಂದ ಶಿಫಾರಸು ಮಾದಿಬಿಡುವರು ಅಥವಾ ಇಂತಹವರು ನಮ್ಮ ಕಡೆಯಿಂದ 
ಪ್ರಾಯಶ್ನಿತ್ತವಾಗಿದ್ದಾರೆ- ಎಂಬಿತ್ಯಾದಿ ನಿರಾಧಾರ ಭರವಸೆಗಳೊಂದಿಗೆ ಬಾಳುವವರಿಗೂ ಈ ಉಪದೇಶ ಫಲಕಾರಿಯ್ದಾಗದು. 
ಆದುದರಿಂದ ನೀವು ಇಂತಹವರನ್ನು ಅವರ ಪಾಡಿಗೆ ಬಿಟ್ಟು ಅಲ್ಲಾಹನ ಮುಂದೆ ಹಾಜರಾಗೆಲಿಕ್ಕಿದೆಯೆಂಬ ಭಯವನ್ನಿ. ರಿಸಿಕೊಂಡಿರ್ಗುವ 
ಹಾಗೂ ವೃಥಾ ಭರವಸೆಗಳಿಂದ ಹಿಗ್ಗದಿರುವಂತಹವರಿಗೆ ಬೋಧಿಸಿರಿ. ನಿಮ್ಮ ಉಪದೇಶವು ಇಂತಹವರ ಮಟ್ಟಿಗೆ ಮಾತ್ರ 
\ಫಲಕಾರಿಯಾಗುವುದು. ಇವರನ್ನು ಸರಿಪಡಿಸಬಹುದೆಂಬ ನಿರೀಕ್ಷೆಯೂ ಇದೆ. 


ಕಾಂಡ -7 


414 


ಕುರ್‌ಆನ್‌ ವ್ಯಾಖ್ಯಾನ 


7 6 کے ہک سد ہے 
َجْھَه“ مَاعَلیْك ون ನ ದೂ ಡನ‏ 


To ಫಗ‏ ے ےچ ہو > زد ہدے 4 ے‫ 
HS yr eA ESS 30K +000‏ 


۲ 


OBL SSR 7 اتید دنا الس الم الم انگ0‎ 
ರಿ A pe $14.8 نف‎ AVIA Kis سَلم‎ AGE 


ಪ್ರಭುವನ್ನು ಸಂಜೆ ಮುಂಜಾನೆಗಳಲ್ಲಿ ಪ್ರಾರ್ಥಿಸುತ್ತಾ ರೋ ಹಾಗೂ ಅವನ ಸಂಪ್ರೀತಿಯನ್ನರಸುತ್ತಿರುತ್ತಾರೋ 
ಅವರನ್ನು ನಿಮ್ಮಿಂದ ದೂರಕ್ಕೆ ಅಟ್ಟಬೇಡಿರಿ.* ಅವರ ಲೆಕ್ಕದಲ್ಲಿನ ಯಾವ ಭಾರವೂ ನಿಮ್ಮ ಮೇಲಿಲ್ಲ ಮತ್ತು 
ನಿಮ್ಮ ಲೆಕ್ಕದಲ್ಲಿನ ಯಾವ ಭಾರವೂ ಅವರ ಮೇಲಿಲ್ಲ. ಹೀಗಿದ್ದರೂ ನೀವು ಅವರನ್ನು ದೂರಕ್ಕೆ ಅಟ್ಟದರೆ 
ನೀವು ಅಕ್ರಮಿಗಳಲ್ಲಿ ಸೇರುವಿರಿ. ವಾಸ್ತವದಲ್ಲಿ ನಾವು ಇದೇ ರೀತಿಯಲ್ಲಿ ಇವರ ಪೈಕಿ ಕೆಲವರನ್ನು ಕೆಲವರ 
ಮೂಲಕ ಪರೀಕ್ಷೆಗೊಳಪಡಿಸಿದ್ದೇವೆ." ಇದು ಅವರು ಇವರನ್ನು ಕಂಡು, "ನಮ್ಮ ಪೈಕಿ ಅಲ್ಲಾಹನ 
ಅನುಗ್ರಹವಾದುದು ಇವರ ಮೇಲೆಯೇ?" ಎಂದು ಕೇಳಲಿಕ್ಕಾಗಿ. ಹೌದು, ಅಲ್ಲಾಹನು ತನ್ನ ಕೃತಜ್ಞ ದಾಸರನ್ನು 
ಇವರಿಗಿಂತ ಚೆನ್ನಾಗಿ ಅರಿಯುವುದಿಲ್ಲವೇ? ನಮ್ಮ ನಿದರ್ಶನಗಳ ಮೇಲೆ ವಿಶ್ವಾಸವಿಡುವವರು ನಿಮ್ಮ ಬಳಿಗೆ 
ಬಂದಾಗ ಅವರೊಡನೆ ಹೇಳಿರಿ- ನಿಮ್ಮ ಮೇಲೆ ಶಾಂತಿ ಇದೆ. ನಿಮ್ಮ ಪ್ರಭು ಔದಾರ್ಯ ನೀತಿಯನ್ನು ತನ್ನ 
ಮೇಲೆ ವಿಧಿಸಿಕೊಂಡಿದ್ದಾನೆ. ನಿಮ್ಮಲ್ಲಾರಾದರೂ ತಿಳಿಗೇಡಿತನದಿಂದ ದೋಷಮಾಡಿ, ಆ ಬಳಿಕ ಪಶ್ಚಾತ್ತಾಪ 


34. ಪ್ರವಾದಿವರ್ಯರ(ಸ) ಬಳಿಯಲ್ಲಿ ಅವರ ಜನಾಂಗದ ಗುಲಾಮರು, ಸೇವಕರು ಮತ್ತು ಕೆಳವರ್ಗದವರು ಸೇರಿರುವುದು 
ಕುರೈಶರ ಆಢ್ಕ ಸರದಾರರಿಗೆ ಹಾಗೂ ಮಧ್ಯಮ ವರ್ಗದವರಿಗೆ ಪ್ರವಾದಿವರ್ಯರ(ಸ) ಬಗ್ಗೆ ಇದ್ದ ಹಲವಾರು ಆಕ್ಷೇಪಗಳಲ್ಲೊಂದಾಗಿತ್ತು. 
"ಇವರಿಗೆ ಸಿಕ್ಕಿದ ಸಂಗಾತಿಗಳನ್ನಾದರೂ ನೋಡಬಾರದೇ! ಬಿಲಾಲ್‌, ಅಮ್ಮಾರ್‌; ಸುಹೈಬ್‌, ಖಬ್ಬಾಬ್‌ರಂತಹವರನ್ನು ಮಾತ್ರ 
ಸಂಸ್ಕರಿಸಲು ಇವರಿಗೆ ಸಾಧ್ಯ" ಎನ್ನುತ್ತಿದ್ದರು. ಅವರು ಇಸ್ಲಾಮ್‌ ಸ್ಟೀಕರಿಸಿದವರ ಬಡತನವನ್ನು بیع‎ ಮಾಡುವಷ್ಪಕ್ಕೇ ಸಾಕು 
ಮಾಡುತ್ತಿರಲಿಲ್ಲ. ಅವರಲ್ಲಿ ಹಿಂದೆಂದಾದರೂ ಯಾವುದಾದರೂ ನೈತಿಕ ದೌರ್ಬಲ್ಯ ತಲೆಬೋರಿದ್ದರೆ, "ನಿನ್ನೆಯ ತನಕ ಅವನ ಅವಸ್ಥೆ 
ಹೀಗಿತ್ತು, ಈಗ ಇವನು 'ಪವಿತ್ರ ಕೂಟಕ್ಕೆ ಸೇರಿಬಿಟ್ಟಿದ್ದಾನೆ" ಎಂದು ಮೂದಲಿಸುತ್ತಿದ್ದರು. ಇಲ್ಲಿ ಇಂತಹದೇ ಮಾತುಗಳಿಗೆ ಉತ್ತರ 
ಕೊಡಲಾಗಿದೆ. 

35. ಅರ್ಥಾತ್‌- ಪ್ರತಿಯೊಬ್ಬನೂ ತನ್ನ ದೋಷ ನಿರ್ದೋಷಗಳ ಹೊಣೆಗಾರ ತಾನೇ ಆಗಿರುತ್ತಾನೆ. ಈ ಮುಸ್ಲಿಮರಾದವರ 
ಪೈಕಿ ಯಾರ ವಿಚಾರಣೆಗೂ ನೀವು ನಿಲ್ಲಬೇಕಾಗಿ ಬರಲಾರದು ಮತ್ತು ನಿಮ್ಮ ವಿಚಾರಣೆಯಾಗುವಾಗ ಅವರ ಪೈಕಿಯೂ ಯಾರೂ 
ನಿಲ್ಲಬೇಕಾಗಿ ಬರಲಾರದು. ನಿಮ್ಮ ಪಾಲಿನ ಪುಣ್ಮ ಫಲವನ್ನೇನೂ ಇವರು ಕಸಿದೊಯ್ಕಲಾರರು ಮತ್ತು ತಮ್ಮ ಪಾಲಿನ ಪಾಪಗಳನ್ನು 
ಅವರು ನಿಮ್ಮ ಮೇಲೂ ಹೊರಿಸಲಾರರು. ಹೀಗಿರುತ್ತ ಇವರು ಸತ್ಕಾರ್ಥಿಗಳಾಗಿ ಮಾತ್ರ ನಿಮ್ಮ ಬಳಿಗೆ ಬರುವಾಗ ನೀವು ಇವರನ್ನೇಕೆ 
ದೂರ ತಳ್ಳುತ್ತೀರಿ? 

36. ಅರ್ಥಾತ್‌- ನಾವು ಬಡವರಿಗೆ ದರಿದ್ರರಿಗೆ ಹಾಗೂ ಸಮಾಜದಲ್ಲಿ ಕೆಳಮಟ್ಟದಲ್ಲಿದ್ದವರಿಗೆ ಮೊತ್ತ ಮೊದಲು ಈಮಾನಿನ 
ಅನುಗ್ರಹ ಕೊಟ್ಟು ಐಶ್ವರ್ಯ ಮತ್ತು ಮಾನಮರ್ಯಾದೆಗಳ ಅಹಂಬಾವವಿರಿಸಿಕೊಂಡವರನ್ನು ಪರೀಕ್ಷೆಗೊಳಪಡಿಸಿ ಬಿಟ್ಟಿದ್ದೇವೆ. 


ಕಾಂಡ-7 


6. ಅಲ್‌ ಅನ್‌ಆಮ್‌ 415 


ಪಟ್ಟು ತನ್ನನ್ನು ಸುದಧಾರಿಸಿಕೊಂಡರೆ, ಅವನು (ಅಲ್ಲಾಹನು) ಅವನನ್ನು ಕ್ಷಮಿಸುತ್ತಾನೆ ಮತ್ತು 
ಮೃದುನೀತಿಯನ್ನನುಸರಿಸುತ್ತಾನೆ.3' (ಇದಕ್ಕೆ ಅವನ ಔದಾರ್ಯವೇ ಕಾರಣವಾಗಿದೆ). ಹೀಗೆ ನಾವು ಅಪರಾಧಿಗಳ 
ಮಾರ್ಗವು ಸ್ಪಷ್ಟವಾಗಲಿಕ್ಕಾಗಿ ನಮ್ಮ ನಿದರ್ಶನಗಳನ್ನು ವಿವರಿಸುತ್ತೇವೆ. ا‎ 

(56-62) ಓ ಪೈಗಂಬರರೇ, ಇವರೊಡನೆ ಹೇಳಿರಿ- ನೀವು ಅಲ್ಲಾಹನ ಹೊರತು ಇತರ ಯಾರನ್ನು 
ಕರೆಯುತ್ತೀರೋ ಅವರ ಆರಾಧನೆ ಮಾಡುವುದನ್ನು ನನಗೆ ನಿಷೇಧಿಸಲಾಗಿದೆ. ಹೇಳಿರಿ- ನಾನು ನಿಮ್ಮ ಇಚ್ಛೆಗಳ 
ಅನುಸರಣೆ ಮಾಡಲಾರೆನು. ನಾನು ಹಾಗೆ ಮಾಡಿದರೆ ಪಥಬ್ರಷ್ಟನಾದೇನು, ಸನ್ಮಾರ್ಗರಹಿತನಾದೇನು. ಹೇಳಿರಿ- 
ನಾನು ನನ್ನ ಪ್ರಭುವಿನ ವತಿಯಿಂದ ಒಂದು ಪ್ರತ್ಯಕ್ಷ ಪ್ರಮಾಣದ ಮೇಲೆ ಸ್ಥಿರವಾಗಿದ್ದೇನೆ ಮತ್ತು ನೀವು 
ಅದನ್ನು ಸುಳ್ಳಾಗಿಸಿರುವಿರಿ. ನೀವು ತವಕಪಡುತ್ತಿರುವ ವಿಷಯನೀಗ ನನ್ನ ಅಧಿಕಾರದಲ್ಲಿಲ್ಲ.” ತೀರ್ಮಾನದ 


37. ಆಗ ಪ್ರವಾದಿವರ್ಯರ(ಸ) ಮೇಲೆ ವಿಶ್ವಾಸವಿಟ್ಟಿದ್ದವರಲ್ಲಿ ಅನೇಕ ಮಂದಿಯಿಂದ ಅಜ್ಞಾನ ಕಾಲದಲ್ಲಿ ಹಲವು ಘೋರ 
ಪಾಪಕಾರ್ಯಗಳು ಸಂಭವಿಸಿದ್ದುವು. ಈಗ ಇಸ್ಲಾಮ್‌ ಸ್ವೀಕರಿಸಿದ ಬಳಿಕ ಅವರ ಜೀವನದಲ್ಲಿ ಅತ್ಯುತ್ತಮ ಬದಲಾವಣೆಗಳಾಗಿದ್ದುವು. 
ಆದರೂ ಇಸ್ಲಾಮಿನ ಶತ್ರುಗಳು ಆ ಮುಸ್ಲಿಮರ ಹಿಂದಿನ ದುಷ್ಪತ್ಯಗಳನ್ನೂ ದೋಷಗಳನ್ನೂ ಹೇಳುತ್ತ ಅವರನ್ನು ಮೂದಲಿಸಿ 
ಹಿಯ್ಕಾಳಿಸುತ್ತಿದ್ದರು. ಆದುದರಿಂದ ಗತ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ತನ್ನನ್ನು ಸರಿಪಡಿಸಿಕೊಂಡಾತನನ್ನು ಅವನ ಆ ಪಾಪಗಳಿಗಾಗಿ 
ಶಿಕ್ಷಿಸುವ ಕ್ರಮವನ್ನು ಅಲ್ಲಾಹನು ಇಬ್ಟುಕೊಂಡಿಲ್ಲವೆಂದು ತಿಳಿಸಿ ಸತ್ಯವಿಶ್ವಾಸಿಗಳನ್ನು ಸಮಾಧಾನ ಪಡಿಸಿರಿ ಎಂದು ಇಲ್ಲಿ 
ಹೇಳಲಾಗಿದೆ, 

38. 'ಹೀಗೆ' ಎಂಬ ಸೂಚನೆಯು ನಾಲ್ಕನೆಯ ರುಕೂಲ್‌ನಲ್ಲಿರುವ, "ಈ ಪ್ರವಾದಿಯ ಮೇಲೆ ಏನಾದರೂ ಕುರುಹೇಕೆ 
ಇಳಿಸಲಾಗಲಿಲ್ಲವೆಂದು ಇವರು ಕೇಳುತ್ತಾರೆ" ಎಂಬಲ್ಲಿಂದ ಆರಂಭವಾಗುವ ಸಂಪೂರ್ಣ ಭಾಷಣದ ಕಡೆಗೆ ಇದೆ. ತಾತ್ಸರ್ಯವೇನೆಂದರೆ 
ಇಷ್ಟು ಸುಸ್ಪಷ್ಟ ಆಧಾರ ಪ್ರಮಾಣ ಮತ್ತು ನಿದರ್ಶನಗಳಿದ್ದರೂ ತಮ್ಮ ನಿಷೇಧ ನೀತಿಯ ಮೇಲೆಯೇ ಹಟ ತೊಡುವವರು 
ಅಪರಾಧಿಗಳೆಂಬ ಮಾತು ಯಾವ ಸಂಶಯವೂ ಇಲ್ಲದೆ ರುಜುವಾಗುತ್ತದೆ. ವಾಸ್ತವದಲ್ಲಿ ಇವರು ಪಥಬ್ರಷ್ಟತೆಯನ್ನೇ ಮೆಚ್ಚುವುದರಿಂದ 
ಈ ದಾರಿಯಲ್ಲಿ ನಡೆಯುತ್ತಿರುವರೇ ಹೊರತು ಸತ್ಯಮಾರ್ಗದ ಆಧಾರ ಪ್ರಮಾಣಗಳು ಅವ್ಯಕ್ತವಾಗಿವೆ ಅಥವಾ ಈ ಪಥಭ್ರಷ್ಟತೆಗೂ 
ಕೆಲವು ಆಧಾರ ಪ್ರಮಾಣಗಳಿವೆಯೆಂಬುದು ಅದಕ್ಕೆ ಕಾರಣವಲ್ಲವೆಂದು ಸುವ್ಯಕ್ತವಾಗಿದೆ. 

39. ಇದು ದೇವ: ಯಾತನೆಯ ಕಡೆಗೆ ಸೂಚನೆ. ವಿರೋಧಿಗಳು ಪ್ರವಾದಿವರ್ಯರೊಡನೆ(ಸ), "ನೀವು ದೇವದೂತರಾಗಿದ್ದೀರಿ. 
ನಾವು ನಿಮ್ಮನ್ನು ಬಹಿರಂಗವಾಗಿ ಸುಳ್ಳಾಗಿಸುತ್ತಿದ್ದೇವೆ. ಆದರೂ ನಮ್ಮ ಮೇಲೆ ದೇವ ಯಾತನೆ ಎರಗುವುದಿಲ್ಲವೇಕೆ? ನಿಜಕ್ಕೂ 
ನೀವು ದೇವ ಸಂದೇಶವಾಹಕರಾಗಿರುತ್ತಿ ದ್ದರೆ ಒಬ್ಬನು ನಿಮ್ಮನ್ನು ಸುಳ್ಳಾಗಿಸಿದೊಡನೆ ಅಥವಾ ಅಪಮಾನ ಮಾಡಿದೊಡನೆ ಭೂಮಿ 
ಕುಸಿದು ಅವನು ಅದರೊಳಗೆ ಹುಗಿದು ಹೋಗಬೇಕಿತ್ತು ಅಥವಾ ಮಿಂಚು ಬಡಿದು ಅವನು ಭಸ್ಮವಾಗಬೇಕಿತ್ತು. ಪ್ರವಾದಿಯೂ 
ಅವನ ಮೇಲೆ ವಿಶ್ವಾಸವಿರಿಸಿದವರೂ ನಿರಂತರ ಕಷ್ಟಗಳನ್ನೂ ಅಪಮಾನಗಳನ್ನೂ ಸಹಿಸುತ್ತಲೇ ಇದ್ದಾರೆ. ಅವರನ್ನು ಬಯ್ಕುವವರೂ 
ಕಲ್ಲೆಸೆಯುವವರೂ ಸುಖವಾಗಿದ್ದಾರೆ. ಇದೇನು ಮೋಜು!" ಎಂದು ಕೇಳುತ್ತಿದ್ದರು. 


ಕಾಂಡ-7 


416 ಕುರ್‌ಆನ್‌ ವ್ಯಾಖ್ಯಾನ 


EISEN ELA 
[Oe se 
5 زوا‎ UU EET 4) 
SIU یت لان‎ 


2 


೨ 


ہو 2೨h‏ ہہ >91 lr‏ 
لبحر 3 BES‏ نو کو الا pu We‏ 


لوت 


ಸಂಪೂರ್ಣ ಅಧಿಕಾರ ಅಲ್ಲಾಹನಿಗಿದೆ. ಅವನೇ ಸತ್ಯ ಸಂಗತಿಯನ್ನು ತಿಳಿಸುತ್ತಾನೆ. ಅವನು ತೀರ್ಪು 
ನೀಡುವವರಲ್ಲಿ ಅತ್ಕುತ್ತಮನು. ಹೇಳಿರಿ- ನೀವು ತವಕಪಡುತ್ತಿರುವ ವಸ್ತು ನನ್ನ ಅಧಿಕಾರದಲ್ಲಿರುತ್ತಿದ್ದರೆ ನನ್ನ 
ಮತ್ತು ನಿಮ್ಮ ನಡುವೆ ಎಂದೋ ತೀರ್ಮಾನವಾಗಿ ಬಿಡುತ್ತಿತ್ತು. ಆದರೆ ಅಕ್ರಮಿಗಳ ವಿಷಯದಲ್ಲಿ ಹೇಗೆ 
ವರ್ತಿಸಬೇಕೆಂದು ಅಲ್ಲಾಹನು ಚೆನ್ನಾಗಿ ಅರಿತಿರುತ್ತಾನೆ. ಪರೋಕ್ಸೆದ ಬೀಗದ ಕೈಗಳು ಅವನ ವಶದಲ್ಲೇ ಇವೆ. 
ಅವುಗಳನ್ನು ಅವನ. ಹೊರತು ಇನ್ನಾರೂ ಅರಿಯರು. ನೆಲ ಜಲಗಳಲ್ಲಿರುವುದೆಲ್ಲವನ್ನೂ ಅವನು ತಿಳಿದಿರುತ್ತಾನೆ. 
ಮರದಿಂದ ಉದುರುವ ಒಂದು ಎಲೆಯ ಹಾಗೂ ಭೂಮಿಯ ಅಂಧಕಾರಗಳಲ್ಲಿ ಹುದುಗಿರುವ ಒಂದು ಧಾನ್ಮದ 
ಬಗೆಗೂ ಅವನಿಗೆ ತಿಳಿಯದೆ ಇಲ್ಲ. ಒಣ-ಹಸಿಗಳೆಲ್ಲವೊ ಒಂದು ತೆರೆದ ಗ್ರಂಥದಲ್ಲಿ ಲಿಖಿತಗೊಂಡಿದೆ. ಅವನೇ 
ರಾತ್ರಿಕಾಲದಲ್ಲಿ ನಿಮ್ಮ' ಪ್ರಾಣಹರಣ ಮಾಡುತ್ತಾನೆ ಮತ್ತು ಹಗಲಲ್ಲಿ ನೀವು ಮಾಡುತ್ತಿರುವುದನ್ನೆಲ್ಲ ಅವನು 
ಅರಿಯುತ್ತಾನೆ. ಅನಂತರ ಜೀವನಾವಧಿಯು ಪೂರ್ಣಗೊಳ್ಳಲಿಕ್ಕಾಗಿ ಮರುದಿನ ನಿಮ್ಮನ್ನು ಅದೇ ವ್ಯವಹಾರ 
ಜಗತ್ತಿಗೆ ಮರಳಿಸುತ್ತಾನೆ. ಕಟ್ಟಕಡೆಗೆ ನಿಮ್ಮ ಮರಳುವಿಕೆಯು ಆತನ ಕಡೆಗೇ ಇದೆ. ಅನಂತರ, ನೀವು ಏನು 
ಮಾಡುತ್ತಿದ್ದಿರೆಂಬುದನ್ನು ಅವನು ನಿಮಗೆ ತಿಳಿಸುವನು. ಅವನು ತನ್ನ ದಾಸರ ಮೇಲೆ ಸಂಪೂರ್ಣ 
ಅಧಿಕಾರವುಳ್ಳವನಾಗಿದ್ದಾನೆ ಮತ್ತು ನಿಮ್ಮ ಮೇಲೆ ಮೇಲ್ಲೋಟವಿರಿಸುವವರನ್ನು (ದೇವಚರರನ್ನು) ನೇಮಕ ಮಾಡಿ 
ಕಳುಹಿಸುತ್ತಾನೆ. ಕೊನೆಗೆ ನಿಮ್ಮಲ್ಲಿ ಯಾರಿಗಾದರೂ ಮರಣ ಆಸನ್ನವಾದಾಗ ಅವನಿಂದ ಕಳುಹಿಸಲಾದ 


40. ಅರ್ಥಾತ್‌- ನಿಮ್ಮ ಪ್ರತಿಯೊಂದು ಚಲನೆ ಮತ್ತು ಮಾತಿನ ಮೇಲೆ ನಿಗಾ ಇಡುವ ಹಾಗೂ ನಿಮ್ಮ ಪ್ರತಿಯೊಂದು 
ಚಲನೆಯ ದಾಖಲೆಯನ್ನು ಭದ್ರವಾಗಿಟ್ಟುಕೊಳ್ಳುವಂತಹ ದೇವಚರರು. 


ಕಾಂಡ-7 


6. ಅಲ್‌ ಅನ್‌ಆಮ್‌ 417 


ಸಲಲ 


3೨2 


کشت ات چا 


ದೇವಚರರು ಅವನ ಪ್ರಾಣಹರಣ ಮಾಡುತ್ತಾರೆ ಮತ್ತು ತಮ್ಮ ಕರ್ತವ್ಯವನ್ನು ನೆರವೇರಿಸುವುದರಲ್ಲಿ ಅವರು 
ಸ್ವಲ್ಪವೂ ಲೋಪ ಮಾಡುವುದಿಲ್ಲ. ತರುವಾಯ ಸರ್ವರೂ ತಮ್ಮ ನೈಜ ಮಾಲಕನಾದ ಅಲ್ಲಾಹನ ಕಡೆಗೆ 
ಹಿಂದಿರುಗಿಸಲ್ಲಡುವರು. ಎಚ್ಚರಿಕೆ! ತೀರ್ಮಾನದ ಸಕೆಲ ಅಧಿಕಾರವು ಅವನಿಗೇ ಪ್ರಾಪ್ತವಿದೆ ಮತ್ತು ಅವನು 
ಅತಿ ಶೀಘ್ರವಾಗಿ ಲೆಕ್ಕ ಪರಿಶೋದಧಿಸುವವನೆಂಬುದನ್ನು ಚೆನ್ನಾಗಿ ಅರಿತುಕೊಳ್ಳಿರಿ. 

(63-67) ಓ ಪೈಗಂಬರರೇ, ಇವರೊಡನೆ ಕೇಳಿರ- ನಿಮ್ಮನ್ನು ನೆಲಜಲಗಳ ಅಂಧಕಾರಗಳಲ್ಲಿ 
ಅಪಾಯಗಳಿಂದ ರಕ್ಷಿಸುವವನು ಯಾರು? ನೀವು (ಕಷ್ಟಕಾಲದಲ್ಲಿ) ನಡುಗುತ್ತಲೂ ಮೌನವಾಗಿಯೂ ಯಾರೊಡನೆ 


ಪ್ರಾರ್ಥಿಸುತ್ತೀರಿ? ಈ ಅನಿಷ್ಟದಿಂದ ನಮ್ಮನ್ನು ಪಾರು ಮಾಡಿಬಿಟ್ಟರೆ ನಾವು ನಿಶ್ಚಯವಾಗಿಯೂ ಕೃತಜ್ಞರಾಗುವೆವೆಂದು 
ಯಾರೊಡನೆ ಹೇಳುತ್ತೀರಿ? ಹೇಳಿರಿ- ನಿಮ್ಮನ್ನು ಇದರಿಂದಲೂ ಸಕಲ ವಿಪತ್ತುಗಳಿಂದಲೂ ರಕ್ಷಿಸುವವನು 
ಅಲ್ಲಾಹ್‌. ಇಷ್ಟಾಗಿಯೂ ನೀವು ಇತರರನ್ನು ಅವನ ಭಾಗೀದಾರರನ್ನಾಗಿ ಮಾಡುತ್ತೀರಿ." ಹೇಳಿರಿ- ನಿಮಗೆ 
ನಿಮ್ಮ ಮೇಲ್ಭಾಗದಿಂದ ಅಥವಾ ನಿಮ್ಮ ಪಾದಗಳ ಕೆಳಗಿಂದ ಯಾವುದಾದರೂ ಯಾತನೆಯನ್ನು ಎರಗಿಸಲಿಕ್ಕೂ 
ಅಥವಾ ನಿಮ್ಮನ್ನು ಪಂಗಡಗಳನ್ನಾಗಿ ವಿಭಜಿಸಿ, ಒ೦ದು ಪಂಗಡಕ್ಕೆ ಇನ್ನೊಂದು ಪಂಗಡದೆ ಬಲದ ಸವಿಯನ್ನು 
ಉಣಿಸಲಿಕ್ಕೂ ಅವನು ಶಕ್ತನಾಗಿದ್ದಾನೆ. ಇವರು ವಾಸ್ತವಿಕತೆಯನ್ನು ಅರಿತುಕೊಳ್ಳಲೆಂದು ಯಾವ ರೀತಿಯಲ್ಲಿ 


41, ಅರ್ಥಾತ್‌- ಕೇವಲ ಅಲ್ಲಾಹನೊಬ್ಬನೇ ಸರ್ವಶಕ್ತನು. ಅವನೇ ಸಕಲ ಅಧಿಕಾರಗಳ ಒಡೆಯ. ನಿಮ್ಮ ಒಳಿತು ಕೆಡುಕುಗಳ 
ಪರಮಾಧಿಕಾರಿ ಅವನೇ. ನಿಮ್ಮ ಅದೃಷ್ಟದ ಕಡಿವಾಣ ಅವನ ಕೈಯಲ್ಲಿದೆ. ಈ ಪರಮಾರ್ಥದ ಸಾಕ್ಸ್ಯವು ಸ್ವತಃ ನಿಮ್ಮ ಅಂತಃ 
ಕರಣದೊಳಗೇ ಇದೆ. ನಿಮಗೆ ಯಾವುದಾದರೊಂದು ಕಷ್ಟಕಾಲ ಬಂದಾಗ ಮತ್ತು ಬೌತಿಕ ಅನುಕೂಲತೆಗಳ ಆಶ್ರಯಗಳೆಲ್ಲವೂ 
ಕಡಿದು ಹೋಗುತ್ತಿರುವುದು ಕೆಂಡು ಬರುವಾಗ ನೀವು ಹತಾಶರಾಗಿ ಅವನ ಕಡೆಗೇ ವಾಲುತ್ತೀರಿ. ಆದರೆ ಈ ಸುವ್ಯಕ್ತ 
ದೃಷ್ಟಾಂತಗಳಿದ್ದರೂ ನೀವು ಯಾವ ಆಧಾರ ಪ್ರಮಾಣಗಳೂ ಇಲ್ಲದೆ ಇತರರನ್ನು ಅವನ ಸಹಭಾಗಿಗಳನ್ನಾಗಿ ಮಾಡಿಕೊಂಡಿರುತ್ತೀರಿ. 
ಅವನು ನೀಡುವ ಆಹಾರದಿಂದ ಬದುಕುತ್ತೀರಿ ಆದರೆ ನೀವು ಅನ್ನದಾತನೆನ್ನುವುದು ಇತರರನ್ನು. ಸಹಾಯ ಪಡೆಯುತ್ತಿರುವುದು ಅವನ 
ಕೃಪಾನುಗ್ರಹಗಳಿಂದ, ಆದರೆ ಸಹಾಯಕ ಮತ್ತು ರಕ್ಸಕರೆಂದು ತಿಳಿಯುವುದು ಬೇರೆಯವರನ್ನು. ನೀವು ಅವನ ದಾಸರು-ಆದರೆ 
ದಾಸ್ಕ-ಆರಾಧನೆ ಮಾಡುವುದು ಇತರರದ್ದು. ಸಂಕಷ್ಟಗಳನ್ನು ಪರಿಹರಿಸುತ್ತಿರುವುದು ಅವನು, ಕಷ್ಟ ಬಂದಾಗ ಅಂಗಲಾಚಿ 
ಬೇಡುವುದೂ ಅವನ ಮುಂದೆ. ಆದರೆ ಕಷ್ಟಗಳು. ಪರಿಹಾರವಾದೊಡನೆ ನಿಮ್ಮ ಸಂಕಟಿಹರರಾಗುವುದು ಬೇರೆಯವರು ಮತ್ತು ಹರಕೆ 
ಕಾಣಿಕೆಗಳು ಸಲ್ಲುವುದೂ ಬೇರೆಯವರಿಗೆ. 


ಕಾಂಡ -7 


27 


418 ಕುರ್‌ಆನ್‌ ವ್ಯಾಖ್ಮಾನ 


3 


Ce PS PSS AAP 
೨4೨ 2] ಗೆ ے‫ 0 بنوھوں ۷ں دی م6‎ 
GO OSS BOG 


207 


430A ہے ]و2‎ 4,2 ಔನ 3 Gn 
PAU UTE ಮಾಜ ايد افاغعرض‎ 


Kwa 


9 
000 


ನಲಿಯಲು 


ನಾವು, ಪದೇ ಪದೇ ಎವಿಧ ರೀತಿಗಳಿಂದ ನಮ್ಮ ನಿದರ್ಶನಗಳನ್ನು ಅವರ ಮುಂದಿರಿಸುತ್ತಿರುವೆ ವೆಂಬುದನ್ನು 
ನೋಡಿರಿ. ನಿಮ್ಮ ಜನಾಂಗವು ಅದನ್ನು ನಿರಾಕರಿಸುತ್ತಲಿದೆ. ವಸ್ತುತಃ ಅದು ಪರಮಾರ್ಥವಾಗಿರುತ್ತದೆ. 
ಅವರೊಡನೆ ಹೇಳಿರಿ, "ನಾನು ನಿಮ್ಮ ಮೇಲೆ ಹೊಣೆಗಾರನಾಗಿ ನೇಮಿಸಲ್ಪಟ್ಟಿಲ್ಲ.“ ಪ್ರತಿಯೊಂದು ವಿಷಯವೂ 
ಪ್ರಕಟಗೊಳ್ಳುವ ಒಂದು ಕಾಲವು ನಿಶ್ಲಿತವಿದೆ. ಪರಿಣಾಮವು ಸದ್ಯದಲ್ಲೇ ನಿಮಗೆ ಸ್ವತಃ ತಿಳಿದು ಬರುವುದು." 

(68-70) ಓ 'ಪೈಗಂಬರರೇ, ಜನರು ನಮ್ಮ ವಚನಗಳಲ್ಲಿ ದೋಷ ಹುಡುಕುವುದನ್ನು ನೀವು ಕಂಡಾಗ, 
ಅವರು ಈ ಮಾತುಕತೆಯನ್ನು ಬಿಟ್ಟು ಬೇರೆ ಮಾತುಗಳಲ್ಲಿ ತೊಡಗುವ ವರೆಗೂ ಅವರ ಬಳಿಯಿಂದ ದೂರ 
ಸರಿಯಿರಿ. ಒಂದು ವೇಳೆ ಶೈತಾನನು ನಿಮ್ಮನ್ನು ಮರವೆಗೆ ಒಳಪಡಿಸಿದರೆ ನಿಮಗೆ ಈ ಪ್ರಮಾದವು 


42. ದೇವ ಯಾತನೆಯು ತಮ್ಮಿಂದ ಬಹುದೂರವಿದೆಯೆಂದು ಭಾವಿಸಿ ಸತ್ಯದ ವಿರುದ್ಧ ದ್ವೇಷ ಸಾಧನೆಯಲ್ಲಿ ಧೈರ್ಯ 
ತೋರುತ್ತಿರುವವರಿಗೆ ಅಲ್ಲಾಹನ ಯಾತನೆ ಬರಲು ಹೆಚ್ಚೇನೂ ತಡವಾಗುವುದಿಲ್ಲ. ಒಂದು ಚಂಡಮಾರುತವು ನಿಮ್ಮನ್ನು 
ಕ್ಷಣಾರ್ಧದಲ್ಲಿ ಸಾಶಗೊಳಿಸಬಲ್ಲುದು, ಭೂಕಂಪದ ಒಂದು ನಡುಕವು ನಿಮ್ಮ ನಾಡುಗಳನ್ನು ನೆಲಸಮ ಮಾಡಲು ಸಾಕಾಗುವುದು. 
ಗೋತ್ರಗಳ, ಜನಾಂಗಗಳ ಮತ್ತು ದೇಶಗಳ ನಡುವೆ ಕಂಡು ಬರುವ ದ್ವೇಷದ ಒಂದು ಕಿಡಿಯು ಅನೇಕ ವರ್ಷಗಳವರೆಗೆ, ರಕ್ತಪಾತ 
ಅಶಾಂತಿಗಳಿಂದ ರಕ್ಸಣೆ ಸಿಗದಂತಹ ವಿನಾಶವನ್ನು ತಂದೊಡ್ಡೆ ಬಹುದು - ಎಂದು ಇಲ್ಲಿ ಎಚ್ಚರಿಕೆ ನೀಡಲಾಗುತ್ತಿದೆ. ಆದುದರಿಂದ 
ದೇವ ಯಾತನೆ ಬಾರದಿರುವುದು ನಿಮಗೆ ಅನಾಸ್ಲೆ ಮತ್ತು ಅಮಲಿನ ಪ್ರೇರಕವಾಗದಿರಲಿ. ಇದರಿಂದಾಗಿ ನೀವು ನಿಶ್ಚಿಂತರಾಗಿ ಸರಿ 
ತಪ್ಪುಗಳ ಭೇದವಿಲ್ಲದೆ ಜೀವನ ಮಾರ್ಗದಲ್ಲಿ ಕುರುಡರಂತೆ ನಡೆಯುತ್ತಿರಬೇಡಿ, ಅಲ್ಲಾಹನು ನಿಮಗೆ ಕಾಲಾವಕಾಶ ನೀಡುತ್ತಿರುವುದು 
ಮತ್ತು ನೀವು ಸತ್ಯವನ್ನು ಗುರುತಿಸಿಕೊಂಡು ನೇರ ಮಾರ್ಗವನ್ನು ಸೇರಲು ಸಹಾಯಕವಾಗುವಂತಹ ನಿದರ್ಶನಗಳನ್ನು ನಿಮ್ಮ 
ಮುಂದಿರಿಸುವುದು ಅವನ ಔದಾರ್ಯವೆಂದು ತಿಳಿಯಿರಿ ಎಂದು ಹೇಳಲಾಗುತ್ತಿದೆ. 

43. ಅರ್ಥಾತ್‌- ನೀವು ನೋಡದಿದ್ದರೆ ಬಲಾತ್ಕರಿಸಿ ನಿಮಗೆ ತೋರಿಸಿ ಕೊಡುವುದೂ ನೀವು ತಿಳಿದುಕೊಳ್ಳದಿದ್ದರೆ 
ಬಲಾತ್ಕಾರದಿಂದ ನಿಮ್ಮ ಮನಸ್ಸಿನೊಳಗೆ ತುರುಕಿಸುವುದೂ ನನ್ನ ಕೆಲಸವಲ್ಲ. ನೀವು ನೋಡದಿದ್ದರೆ ಮತ್ತು ತಿಳಿಯದಿದ್ದರೆ ನಿಮ್ಮ 
ಮೇಲೆ ಯಾತನೆ ತರುವುದೂ ನನ್ನ ಕೆಲಸವಲ್ಲ. ಸತ್ಕಾಸತ್ಮತೆಗಳನ್ನು ಪ್ರತ್ಯೇಕಿಸಿ ನಿಮ್ಮ ಮುಂದಿರಿಸುವುದು ಮಾತ್ರ ನನ್ನ ಕೆಲಸ. 
ನೀವು ಸ್ವೀಕರಿಸಿದ್ದ ರೆ ಯಾವ ದುಷ್ಪರಿಣಾಮದ ಬಗ್ಗೆ ನಾನು ನಿಮಗೆ ಎಚ್ಚರಿಕೆ ನೀಡುತ್ತಿರುವೆನೋ ಅದು ಸ್ವತಃ ನಿಮ್ಮ ಮುಂದೆ 
ಬರುವ ಕಾಲದಲ್ಲಿ ಬರುವುದು. | 

44. ಅರ್ಥಾತ್‌- ನಮ್ಮ ಈ ಆದೇಶವೆಲ್ಲಾದರೂ ನಿಮಗೆ ಮರೆತು ಹೋಗಿ ನೀವು ಇಂತಹೆವರ ಸಂಗಡ ಕುಳಿತು ಬಿಟ್ಟರೆ. 


6. ಅಲ್‌ ಅನ್‌ಆಮ್‌ 419 


RS a S00 LET Sis og 
SITS TSUN SSE SS 
ಭರ ಸ್‌ು 
SSIES la 
CEES LL SL Ss SLI O65 


مك 


+)30- 


2 


PUNE Fe \ GNESI ಹ 


1 7 
۶ 
A 
ت80‎ 
A 
5 


ಮನವರಿಕೆಯಾದ ಬಳಿಕ ಪುನಃ ಇಂತಹ ಅಕ್ರಮಿಗಳ ಹತ್ತಿರ ಕುಳಿತುಕೊಳ್ಳಬೇಡಿರಿ. ಅವರ ಲೆಕ್ಕದಲ್ಲಿರುವ 
ಯಾವ ವಿಷಯದ ಹೊಣೆಗಾರಿಕೆಯೂ ಧರ್ಮನಿಷ್ಮ್ಠರ ಮೇಲಿಲ್ಲ. ಆದರೆ ಅವರು ಅಪರಾಧ ನೀತಿಯಿಂದ ದೂರ 
ಸರಿಯಬಹುದೆಂಬ ಭಾವನೆಯಿಂದ ಉಪದೇಶ ಮಾಡುವುದು ಇವರ ಕರ್ತವ್ಯವಾಗಿದೆ. ತಮ್ಮ 'ಧರ್ಮ'ವನ್ನು 
ಆಟ-ವಿನೋದಗಳನ್ನಾಗಿ ಮಾಡಿಕೊಂಡವರನ್ನೂ ಇಹಜೀವನದಿಂದಾಗಿ ವಂಚನೆಗೊಳಗಾದವರನ್ನೂ ಬಿಟ್ಟು 
ಬಿಡಿರಿ. ಆದರೆ ಈ ಕುರ್‌ಆನನ್ನು ಕೇಳಿಸುತ್ತಾ, ಯಾರೂ ತನ್ನ ಸ್ವಂತ ಕರ್ಮದ ಫಲವಾಗಿ ವಿಪತ್ತಿಗೆ ಸಿಲುಕದಂತೆ 
ಬೋಧನೆ ಮತ್ತು ಎಚ್ಚರಿಕೆ ನೀಡಿರಿ. ಹಾಗೆ ಸಿಲುಕಿಕೊಂಡಾಗ ಅವನನ್ನು ಅಲ್ಲಾಹನಿಂದ ರಕ್ಷಿಸುವ ಯಾವ 
ರಕ್ಷಕಮಿತ್ರನೂ ಶಿಫಾರಸುದಾರನೂ ಇರಲಾರನು. ಅವನು' ತನಗೆ ಸಾಧ್ಯವಿರುವ ಎಲ್ಲವನ್ನೂ ಪರಿಹಾರವಾಗಿ 
ಕೊಟ್ಟು ಬಿಡುಗಡೆಗೊಳ್ಳಬಯಸಿದರೆ ಅದನ್ನೂ ಅವನಿಂದ ಸ್ವೀಕರಿಸಲಾಗದು. ಏಕೆಂದರೆ ಇಂಥವರು ತಮ್ಮ 
ಸ್ವಂತ ಗಳಿಕೆಯ ಫಲವಾಗಿ ಹಿಡಿಯಲ್ಪಡುವರು. ಅವರಿಗೆ ಅವರ ಸತ್ಮಧಿಕ್ಕಾರದ ಪ್ರತಿಫಲವಾಗಿ ಕುದಿಯುತ್ತಿರುವ 
ನೀರು ಕುಡಿಯಲಿಕ್ಕೂ ವೇದನಾಯುಕ್ತ ಯಾತನೆ ಅನುಭವಿಸಲಿಕ್ಕೂ ಸಿಗುವುದು. 

(71-73) دا‎ ಪೈಗಂಬರರೇ, ಅವರೊಡನೆ ಕೇಳಿರಿ:- ನಾವು ಅಲ್ಲಾಹನನ್ನು ಬಿಟ್ಟು ನಮಗೆ ಲಾಭವನ್ನಾಗಲಿ 
ನಷ್ಟವನ್ನಾಗಲಿ ಉಂಟು ಮಾಡಲಾಗದವರನ್ನು ಕರೆದು ಪ್ರಾರ್ಥಿಸಬೇಕೇ? ಅಲ್ಲಾಹನು ನಮಗೆ ನೇರ ಮಾರ್ಗವನ್ನು 


45. ಅಲ್ಲಾಹನ ಆಜ್ಞೋಲ್ಲಂಘನೆಯಿಂದ ಸ್ವತಃ ದೂರವಿದ್ದು ಕಾರ್ಯನಿರತರಾಗಿರುವವರ ಮೇಲೆ ,ಆಜ್ಞೋಲ್ಲಂಘುಕರ 
ಯಾವುದೇ ಕೃತ್ಸದ ಬಗ್ಗೆ ಯಾವ ಹೊಣೆಗಾರಿಕೆಯೂ ಇಲ್ಲ. ಹೀಗಿರುವಾಗ ಅವರು - ತಾವು ಆ ಆಜ್ಞೋಲ್ಲಂಘಕರೊಡನೆ ಚರ್ಚೆ 
ನಡೆಸಿ ಅವರು ಒಪ್ಪಿಕೊಳ್ಳುವ ಹಾಗೆಯೇ ಮಾಡುವೆವು ಅಥವಾ ಅವರ ಪ್ರತಿಯೊಂದು ಅಸಂಬದ್ಧ ಹಾಗೂ ಅರ್ಥಹೀನ ಆಕ್ಸೇಪಗಳಿಗೆ 
ಉತ್ತರ ಕೊಟ್ಟೇ ಬಿಡುವೆವು ಮತ್ತು ಅವರು ಒಪ್ಪದಿದ್ದಾಗ ಹೇಗಾದರೂ ಮಾಡಿ ಅವರನ್ನು ಒಪ್ಪಿಸಿ ಜಿಡುವೆವು ಎಂಬ ನಿರ್ಬಂಧವನ್ನು 
ವೃಥಾ ತಮ್ಮ ಮೇಲೆ ಹೇರಿಕೊಳ್ಳುವುದೇಕೆ? ಪಥಭ್ರಷ್ಟರಾದವರನ್ನು ಕಂಡಾಗ ಅವರಿಗೆ ಉಪದೇಶ ನೀಡುವುದು ಮತ್ತು ಸತ್ಯವನ್ನು 
ಅವರ ಮುಂದಿರಿಸುವುದು ಮಾತ್ರವೇ ಅವರ ಕರ್ತವ್ಯ. ಅವರು ಅದನ್ನು ಸ್ವೀಕರಿಸದಿದ್ದಾಗ ಮತ್ತು ಜಗಳಕ್ಕೂ ವಾದ ವಿವಾದಗಳಿಗೂ 
ಇಳಿದು ಬಂದಾಗ ಅವರೊಂದಿಗೆ ವೃಥಾ ತರ್ಕ ನಡೆಸಿ ತಮ್ಮ ಸಮಯವನ್ನೂ ಬಲವನ್ನೂ ಹಾಳು ಮಾಡಿಕೊಳ್ಳುವುದು ಸತ್ಯದ 
ವಾಹಕರ ಕೆಲಸವಲ್ಲ. ಅವರು ಪಥಬ್ರಷ್ಟರೊಂದಿಗೆ ತಮ್ಮ ಸಮಯವನ್ನೂ ಶಕ್ತಿ ಸಾಮರ್ಥ್ಯಗಳನ್ನೂ ವ್ಯಯಿಸುವ ಬದಲು ನಿಜವಾದ 
ಸತ್ಯಾರ್ಥಿಗಳಿಗೆ ಶಿಕ್ಷಣ ಮತ್ತು ತರಬೇತಿ ನೀಡಿ ಅವರನ್ನು ಸಂಸ್ಕರಿಸುವುದಕ್ಕಾಗಿ ವ್ಯಯಿಸಬೇಕು. 


ಕಾಂಡ-7 


420 ಕುರ್‌ಆನ್‌ ವ್ಯಾಖ್ಯಾನ 


25 OSs 5O LU 
ತೋರಿಸಿರುವಾಗ ನಾವೀಗ ಹಿಂದಕ್ಕೆ ಮರಳಬೇಕೇ? ನಾವು ನಮ್ಮ ಸ್ಥಿತಿಯನ್ನು ಮರುಭೂಮಿಯಲ್ಲಿ ಶೈತಾನರಿಂದ 
ದಾರಿಗೆಡಿಸಲ್ಪಟ್ಟು "ಇತ್ತ ಬಾ, ಸನ್ಮಾರ್ಗ ಇಲ್ಲಿದೆ" ಎಂದು ತನ್ನ ಸಂಗಡಿಗರು ಕರೆಯುತ್ತಿದ್ದರೂ ಪರಿಭ್ರಾಂತನಾಗಿ 
ಅಲೆದಾಡುತ್ತಿರುವ ವ್ಯಕ್ತಿಯಂತೆ ಮಾಡಿಕೊಳ್ಳಬೇಕೇ? ಹೇಳಿರಿ - ವಾಸ್ತವದಲ್ಲಿ ಸರಿಯಾದ ಮಾರ್ಗದರ್ಶನವು 
ಕೇವಲ ಅಲ್ಲಾಹನ ಮಾರ್ಗದರ್ಶನವಾಗಿದೆ. "ವಿಶ್ವದೊಡೆಯನ ಮುಂದೆ ದಾಸ್ಕ-ಅನುಸರಣೆಯೊಂದಿಗೆ ಶಿರಬಾಗಿರಿ, 
ನಮಾರುನ್ನು ಸಂಸ್ಥಾಪಿಸಿರಿ ಮತ್ತು ಅವನ ಆಜ್ಞೋಲ್ಲಂಘನೆಯಿಂದ ದೂರವಿರಿ. ನೀವು ಅವನ ಕಡೆಗೇ 
ಒಟ್ಟುಗೂಡಿಸಲ್ಪಡುವಿರಿ" ಎಂದು ನಮಗೆ ಅವನ ಕಡೆಯಿಂದ ಆದೇಶ ಸಿಕ್ಕಿದೆ. ಭೂಮಿ-ಆಕಾಶಗಳನ್ನು 
ಸತ್ಮಪೂರ್ಣವಾಗಿ ಸೃಷ್ಟಿಸಿದವನು ಅವನೇ. ಪುನರುತ್ಡಾನವಾಗಬೇಕೆಂದು ಅವನು ಎಂದು ಹೇಳುವನೋ ಅಂದೇ 


46. ಅಲ್ಲಾಹನು ಭೂಮಿ-ಆಕಾಶಗಳನ್ನು ಸತ್ಯಪೂರ್ಣವಾಗಿ ಅಥವಾ ಸತ್ಯದೊಂದಿಗೆ ಸೃಪ್ಪಿಸಿರುತ್ತಾನೆಂದು ಕುರ್‌ಆನಿನಲ್ಲಿ 
ಅಲ್ಲಲ್ಲಿ ಹೇಳಲಾಗಿದೆ. ಈ ಆದೇಶವು ಬಹಳ ವಿಶಾಲಾರ್ಥದಲ್ಲಿದೆ. 

1) ಭೂಮಿ-ಆಕಾಶಗಳ ಸೃಷ್ಟಿಯು ಕೇವಲ ಆಟವಲ್ಲ. ಇದು ದೇವನ ಲೀಲೆಯಲ್ಲ, ಇದು ಒಂದು ಮಗು ಕೇವಲ 
ಮನರಂಜನೆಗಾಗಿ ಆಟವಾಡಿ ಕೊನೆಗೆ ಮುರಿದೆಸೆದು ಬಿಡುವ ಆಟಿಕೆಯಂತಲ್ಲ. ವಾಸ್ತವದಲ್ಲಿ ಇದೊಂದು ಘನ ಕಾರ್ಯವಾಗಿದ್ದು 
ಯುಕ್ತಿಪೂರ್ಣವಾಗಿದೆ. ಇದರ ಒಂದು ಕಾಲಾವಧಿ ಮುಗಿದ ಬಳಿಕ ಸೃಷ್ಟಿಕರ್ತನು ಈ ಕಾಲಾವಧಿಯಲ್ಲಿ ನಡೆದ ಸಂಪೂರ್ಣ ಕಾರ್ಯಗಳ 
ಲೆಕ್ಕ ಪರಿಶೀಲನೆ ನಡೆಸಿ ಅದರ ಫಲಿತಾಂಶದ ಆಧಾರದಲ್ಲೇ ಇನ್ನೊಂದು ಕಾಲಾವಧಿಯನ್ನು ರೂಪಿಸಬೇಕಾದುದು ಅನಿವಾರ್ಯ. 
ಬೇರೆ ಕಡೆಗಳಲ್ಲಿ ಇದೇ ವಿಷಯವನ್ನು ಈ ರೀತಿ ಹೇಳಲಾಗಿದೆ :- "ಓ ನಮ್ಮ ಪ್ರಭೂ, ನೀನು ಇವೆಲ್ಲವನ್ನೂ ವೃಥಾ ಸೃಷ್ಟಿಸಲಿಲ್ಲ'- 
"ನಾವು ಭೂಮಿ-ಆಕಾಶಗಳನ್ನೂ ಅವುಗಳ ನಡುವೆ ಇರುವುದನ್ನೂ ಕೇವಲ ಚೆಲ್ಲಾಟಕ್ಕಾಗಿ ಸೃಷ್ಟಿಸಲಿಲ್ಲ" - "ನಾವು ನಿಮ್ಮನ್ನು ಹೀಗೆಯೇ 
ವೃಥಾ ಸೃಷ್ಟಿಸಿದ್ದೇವೆಂದೂ ನೀವು ನಮ್ಮ ಕಡೆಗೆ ಮರಳಿ ತರಲ್ಪಡಲಾರಿರೆಂದೂ ತಿಳಿದುಕೊಂಡಿರುವಿರಾ?" 

2) ಅಲ್ಲಾಹನು ಸಂಪೂರ್ಣ ವಿಶ್ವದ ವ್ಯವಸ್ಥೆಯನ್ನು ಸತ್ಯದ ಸ್ಥಿರವಾದ ಆಧಾರದಲ್ಲಿ ನೆಲೆ ನಿಲ್ಲಿಸಿರುತ್ತಾನೆ. ಅದರ 
ಪ್ರತಿಯೊಂದು ವಸ್ತುವೂ ನ್ಯಾಯ, ಯುಕ್ತಿ ಮತ್ತು ಸತ್ಯದ ನಿಯಮಗಳನ್ನು ಅವಲಂಬಿಸಿದೆ. ಈ ವ್ಯವಸ್ಥೆಯಲ್ಲಿ ಮಿಥ್ಯಕ್ಕೆ ಬೇರು 
ಬಿಡುವ ಅಥವಾ ಫಲ ಕೊಡುವ ಅವಕಾಶವೇ ಇಲ್ಲವೆಂಬುದು ಒಂದು ವಾಸ್ತವಿಕತೆ. ಮಿಥ್ಮವಾದಿಗಳು ತಮ್ಮ ಅಸತ್ಯ, ಅಕ್ರಮ, 
ಅತ್ಕಾಚಾರಗಳನ್ನು ವೃದ್ಧಿಸಬೇಕೆಂದು ಇಚ್ಛಿಸುವುದಾದರೆ ಅದಕ್ಕಾಗಿ ಅವರು ಪ್ರಯತ್ನಪಟ್ಟು ನೋಡಲಿ ಎಂದು ಅಲ್ಲಾಹನು ಅವರಿಗೆ 
ಅವಕಾಶ 'ಕೊಟ್ಟಿದ್ದರೆ ಅದು ಬೇರೆ ವಷಯ. ಆದರೆ ಕೊನೆಗೆ ಭೂಮಿಯು ಮಿಥ್ಯದ ಸಕಲ ಬೀಜಗ್ಗಳನ್ನೂ ಹೊರಕ್ಕೆ 
ಎಸೆದುಬಿಡುವುದು. ಅಂತಿಮ ವಿಚಾರಣೆಯಲ್ಲಿ ಪ್ರತಿಯೊಬ್ಬ ಮಿಥೃವಾದಿಯೂ ತಾನು ಈ ಕೆಟ್ಟ ವೃಕ್ಷವನ್ನು ಬೆಳೆಸಿ ಪೋಷಿಸಲಿಕ್ಕಾಗಿ 
ಮಾಡಿದ ಸಕಲ ಯತ್ನಗಳು ವ್ಯರ್ಥವಾಗಿ ಹೋಗಿರುವುದನ್ನು ಕಾಣುವನು. 

3) ಅಲ್ಲಾಹನು ಸಕಲ ವಿಶ್ವವನ್ನು ಸತ್ಯದ ಆಧಾರದಲ್ಲೇ ಸೃಷ್ಟಿಸಿದನು ಮತ್ತು ಅವನು ತನ್ನ ಸ್ವಂತ ಹಕ್ಕಿನ ಆಧಾರದಲ್ಲೇ 
ಅದರ ಮೇಲೆ ಪ್ರಭುತ್ವ ನಡೆಸುತ್ತಿದ್ದಾನೆ. ಅವನು ಸೃಪ್ಟಿಸಿದ ವಿಶ್ವದ ಮೇಲೆ ಪ್ರಭುತ್ವ ನಡೆಸುವ ಹಕ್ಕು ಅವನಿಗೆ ಇರುವುದರಿಂದಲೇ 
ಇಲ್ಲಿ ಅವನ ಅಧಿಕಾರ ನಡೆಯುತ್ತದೆ. ತೋರಿಕೆಗೆ ಇತರರ ಅಧಿಕಾರ ನಡೆಯುತ್ತಿರುವುದಾಗಿ ಕಂಡು ಬಂದರೂ ಅದರಿಂದ ಮೋಸ 
ಹೋಗಬೇಡಿರಿ. ವಾಸ್ತವದಲ್ಲಿ ಅವರ ಅಧಿಕಾರ ನಡೆಯುವುದೂ ಇಲ್ಲ; ನಡೆಯಲು ಸಾಧ್ಯವೂ ಇಲ್ಲ. ಏಕೆಂದರೆ ವಿಶ್ವದ ಯಾವ 
ವಸ್ತುವಿನ ಮೇಲೆ ಅಧಿಕಾರ ನಡೆಸುವ ಹಕ್ಕೂ ಅವರಿಗೆ ಇಲ್ಲ. 


ಕಾಂಡ-7 


6. ಅಲ್‌ ಅನ್‌ಆಮ್‌ p 421 


GANS 
OSES IS ۳ SL لَبْزْك يَرْمَ‎ 


> 


ಪಿ ಗ೨ಡ 4 44 43 2S دھ اپ ے‎ 2 
ES 100891 Sy Sts yrs) 


2 pa 


ಅದು ಸಂಭವಿಸುವುದು. ಅವನ ಅಪ್ಪಣೆಯು ಪರಮ ಸತ್ಯ. ಸೂರ್‌(ಕಹಳೆ) ಊದಲ್ಪಡುವಂದು” ಸಾರ್ವಭೌಮತೆ 
ಅವನದ್ದೇ ಆಗಿರುವುದು. * ಅವನು ಪರೋಕ್ಷ ಮತ್ತು ಪ್ರತ್ಯಕ್ಷ ಜ್ಞಾನಿ” ಧೀಮಂತ ಮತ್ತು ಸೂಕ್ಕ್ಮಜ್ಞನು. 

(74-82) ಇಬ್‌ರಾಹೀಮ್‌ ತನ್ನ ತಂದೆ ಆರುರನೊಡನೆ, "ನೀವು ವಿಗ್ರಹಗಳನ್ನು ದೇವರನ್ನಾಗಿ: 
ಮಾಡುತ್ತೀರಾ? ನಾನು ನಿಮ್ಮನ್ನೂ ನಿಮ್ಮ ಜನಾಂಗವನ್ನೂ ವ್ಯಕ್ತವಾದ ಪಥಬ್ರಷ್ಟತೆಯಲ್ಲಿ ಕಾಣುತ್ತಿರುವೆನು” 


47. ಸೂರ್‌(ಕಹಳೆ) ಊದುವುದರ ಸರಿಯಾದ ವಿವರವು ನಮ್ಮ ಊಹೆಗೆ ಮೂರಿದೆ. ಈ ಕುರಿತು ಪವಿತ್ರ ಕುರ್‌ಆನಿನಿಂದ 
ನಮಗೆ ಸಿಗುವ ಮಾಹಿತಿ ಇಷ್ಟು:- ಪ್ರಳಯದ ದಿನ ಒಂದಾವರ್ತಿ ಅಲ್ಲಾಹನ ಅಪ್ಪಣೆ ಪ್ರಕಾರ ಸೂರ್‌ ಊದಲ್ಪಡುವಾಗ ಸರ್ವವೂ 
ನಾಶವಾಗುವುದು. ಅನಂತರ ಅಲ್ಲಾಹನಿಗೆ ಮಾತ್ರ ತಿಳಿದಿರುವ ಅದೆಷ್ಟೋ ಕಾಲದ ಬಳಿಕ ಪುನಃ ಸೂರ್‌ ಊದಲ್ಪಡುವಾಗ ಆದಿಯಿಂದ 
ಅಂತ್ಯದವರೆಗೆ ಇದ್ದವರೆಲ್ಲರೂ ಪುನರ್ಭವಗೊಂಡು 'ಹಶ್ರ್‌'ನ ಮೈದಾನದಲ್ಲಿ ಸೇರುವರು. ಪ್ರಥಮ ಬಾರಿ ಸೂರ್‌ ಊದಲ್ಪಟ್ಟಾಗ 
ಸಂಪೂರ್ಣ ವಿಶ್ವದ ವ್ಯವಸ್ಥೆಯು ಅಸ್ತವ್ಯಸ್ತವಾಗುವುದು. ಎರಡನೆಯ ಸೂರ್‌ ಊದಿದಾಗ ಇನ್ನೊಂದು ವ್ಯವಸ್ಥೆಯು ಹೊಸ 
ನಿಯಮಗಳೊಂದಿಗೆ ನೆಲೆಗೊಳ್ಳುವುದು. 

48. ಇಂದು ಅವನ ಸಾರ್ವಭೌಮತೆ ಇಲ್ಲವೆಂದು ಅರ್ಥವಲ್ಲ. ತೆರೆಯು ಸರಿದು, ವಸ್ತುಸ್ಥಿತಿ ಸ್ಪಷ್ಟವಾಗಿ ಗೋಚರಿಸಿದಾಗ 
ದೊಡ್ಡ ದೊಡ್ಡ ಅಧಿಕಾರ ಹೊಂದಿದವರಂತೆ ತೋರುತ್ತಿದ್ದ ಮತ್ತು ತಿಳಿಯಲ್ಪಡುತ್ತಿದ್ದ ಎಲ್ಲರೂ ಶೀರಾ ಅಧಿಕಾರಹೀನರೆಂಬುದು 
ವ್ಯಕ್ತವಾಗುವುದು. ಸಾರ್ವಭೌಮತೆಯು ವಿಶ್ವವನ್ನು ಸೃಷ್ಟಿಸಿದ ಅಲ್ಲಾಹನಿಗೆ ಮಾತ್ರ ಮೊಸಲೆಂದು ತಿಳಿದುಬರುವುದು. 

49. ಪರೋಕ್ಸ(ಗೈಬ್‌) ಅಂದರೆ ಸೃಷ್ಟಿಗಳಿಗೆ ಕಾಣಿಸದೆ ಮರೆಯಾಗಿರುವ ಎಲ್ಲ ವಿಷಯಗಳು. 

ಪ್ರತ್ಯಕ್ಷ(ಶಹಾದತ್‌) ಅಂದರೆ ಸೃಪ್ಪಿಗಳಿಗೆ ಗೋಚರಿಸುವ ಹಾಗೂ ತಿಳಿದಿರುವ ಎಲ್ಲ ವಿಷಯಗಳು. 

50. ಅಲ್ಲಾಹನು ದಯಪಾಲಿಸಿರುವ ಅನುಗ್ರಹದಿಂದ ಇಂದು ಹ. ಮುಹಮ್ಮದ್‌ರೂ(ಸ) ಅವರ ಸಂಗಾತಿಗಳೂ ಹೇಗೆ 
ಬಹುದೇವ ವಿಶ್ವಾಸವನ್ನು ಧಿಕ್ಕರಿಸಿ ಕೃತಕ ದೇವರುಗಳಿಂದ ವಿಮುಖರಾಗಿ ವಿಶ್ವದ ಏಕೈಕ ಒಡೆಯನ ಮುಂದೆ ಬಾಸ್ಕ-ಅನುಸರಣೆಗಾಗಿ 
ಶಿರಬಾಗಿರುತ್ತಾರೋ ಹಾಗೆಯೇ ಈ ಮುಂಚೆ ಹ. ಇಬ್‌ರಾಹೀಮ್‌ರು(ಅ) ಮಾಡಿದ್ದರು ಮತ್ತು ಇಂದು ಹ. ಮುಹಮ್ಮದ್‌(ಸ) 
ಹಾಗೂ ಅವರ ಮೇಲೆ ವಿಶ್ವಾಸವಿರಿಸಿದವರೊಡನೆ ಕಿಡಿಗೇಡಿ ಜನಾಂಗವು ಜಗಳಾಡುತ್ತಿರುವಂತೆಯೇ ಹ. ಇಬ್‌ರಾಹೀಮ್‌ರೊಂದಿಗೆ(ಅ) 
ಅವರ ಜನಾಂಗವು ಜಗಳಾಡಿದೆ ಎಂಬುದನ್ನು ತಿಳಿಸಲಿಕ್ಕಾಗಿ ಇಲ್ಲಿ ಹ. ಇಬ್‌ರಾಹೀಮ್‌ರ(ಅ) ವೃತ್ತಾಂತವನ್ನು ಪ್ರಸ್ತಾಪಿಸಲಾಗಿದೆ. 
ಹಿಂದೆ ಹ. ಇಬ್‌ರಾಹೀಮ್‌ರು(ಅ) ತಮ್ಮ ಜನಾಂಗಕ್ಕೆ ಯಾವ ಉತ್ತರ ಕೊಟ್ಟಿದ್ದರೋ ಅದೇ ಉತ್ತರವು ಇಂದು ಹ. ಮುಹಮ್ಮದ್‌ರ(ಸ) 
ಜನಾಂಗಕ್ಕೂ ಅನ್ವಯವಾಗುತ್ತದೆ. ಹ. ನೂಹ್‌ ಮತ್ತು ಹ. ಇಬ್‌ರಾಹೀಮ್‌(ಅ) ಹಾಗೂ ಅವರ ವಂಶದ ಎಲ್ಲ ಪ್ರವಾದಿಗಳ 
ಮಾರ್ಗವೇ ಹ. ಮುಹಮ್ಮದ್‌ರ(ಸ) ಮಾರ್ಗ. ಇಂದು ಯಾರು ಇವರನ್ನು ಅನುಸರಿಸಲು ನಿರಾಕರಿಸುತ್ತಿರುವರೋ ಅವರು ತಾವು 
ಪ್ರವಾದಿಗಳ ಮಾರ್ಗದಿಂದ ಸರಿದು ಭ್ರಷ್ಟ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆಂಬುದನ್ನು ತಿಳಿದಿರಬೇಕು. 

ಇಲ್ಲಿ ನಾವು ತಿಳಿದಿರಬೇಕಾದ ಇನ್ನೊಂದು ವಿಷಯವೇನೆಂದರೆ ಅರಬ್‌ ದೇಶದವರು ಸರ್ವಸಾಮಾನ್ಯವಾಗಿ 
ಹ. ಇಬ್‌ರಾಹೀಮ್‌ರನ್ನು(ಅ) ತಮ್ಮ ನಾಯಕ ಹಾಗೂ ಮಾರ್ಗದರ್ಶಕನೆಂದು ನಂಬಿದ್ದರು. ಮುಖ್ಯವಾಗಿ ಕುರೈಶ್‌ ಗೋತ್ರದವರಿಗೆ 
ತಾವು ಇಬ್‌ರಾಹೀಮ್‌ರ(ಅ) ಸಂತತಿ ಹಾಗೂ ಅವರಿಂದ ನಿರ್ಮಿತವಾಗಿರುವ ಕಅಬಾದ ಸೇವಕರೆಂಬ ಅಭಿಮಾನವಿತ್ತು. ಆದುದರಿಂದ 
ಅವರ ಮುಂದೆ ಹ. ಇಬ್‌ರಾಹೀಮರ(ಅ) ಏಕದೇವ ವಿಶ್ವಾಸ, ಬಹುದೇವ ವಿಶ್ವಾಸದ ಬಗ್ಗೆ ಅವರಿಗಿದ್ದ ತಿರಸ್ಕಾರ ಭಾವ ಮತ್ತು 
ಬಹುದೇವ ವಿಶ್ವಾಸಿಗಳ ವಿರುದ್ಧ ಅವರ ಹೋರಾಟವನ್ನು ಪ್ರಸ್ತಾಪಿಸಿ ಕುರೈಶರ ಪ್ರಸ್ತುತ ಅಭಿಮಾನವನ್ನೂ ಅರಬರಿಗೆ ತಮ್ಮ 


422 ಕುರ್‌ಆನ್‌ ವ್ಯಾಖ್ಯಾನ 


BNE 


ಎಂದು ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ. ನಾವು ಇಬ್‌ರಾಹೀಮರಿಗೆ ಇದೇ ರೀತಿಯಲ್ಲಿ ಭೂಮಿ-ಆಕಾಶಗಳ 
ಸಾಮ್ರಾಜ್ಯ ವ್ಯವಸ್ಥೆಯನ್ನು ತೋರಿಸಿಕೊಡುತ್ತಿದ್ದೆವು5' ಅವರು ದೃಢವಿಶ್ವಾಸವುಳ್ಳವರಲ್ಲಾಗಬೇಕೆಂದು.” ಒಮ್ಮೆ 
ರಾತ್ರಿ ಕಾಲವು ಆವರಿಸಿದಾಗ ಅವರೊಂದು ನಕ್ಟತ್ರವನ್ನು ಕಂಡರು. "ಇದು ನನ್ನ ಪ್ರಭು" ಎಂದರು. ಆದರೆ 
ಅದು ಅಸ್ತಮಿಸಿದಾಗ, "ನಾನು ಅಸ್ತಮಿಸುವವರಿಗೆ ಮಾರು ಹೋಗುವುದಿಲ್ಲ" ಎಂದರು. ಅನಂತರ ಪ್ರಕಾಶಿಸುತ್ತಿರುವ 
ಚಂದ್ರನನ್ನು ಕಂಡಾಗ, "ಇದು ನನ್ನ ಪ್ರಭು" ಎಂದರು. ಆದರೆ ಅದೂ ಮುಳುಗಿದಾಗ, "ನನ್ನ ಪ್ರಭು ನನಗೆ 
ಮಾರ್ಗದರ್ಶನ ನೀಡದಿರುತ್ತಿದ್ದರೆ ನಾನೂ ಪಥಭ್ರಷ್ಟರಲ್ಲಾಗುತ್ತಿದ್ದೆ" ಎಂದರು. ಅನಂತರ ಪ್ರಕಾಶಮಯವಾದ 
ಸೂರ್ಯನನ್ನು ಕಂಡು, "ಇದೇ ನನ್ನ ಪ್ರಭು; ಇದು ಎಲ್ಲಕ್ಕಿಂತಲೂ ದೊಡ್ಡದಾಗಿದೆ" ಎಂದರು. ಆದರೆ ಅದೂ 
ಅಸ್ತಮಿಸಿದಾಗ ಇಬ್‌ರಾಹೀಮರು ಉದ್ಧರಿಸಿದರು:- "ಓ ನನ್ನ ಜನಾಂಗ ಬಾಂಧವರೇ, ನೀವು ದೇವನ 


ಬಹುದೇವ ವಿಶ್ವಾಸದ ಬಗೆಗಿದ್ದ ಸಂತೃಪ್ತಿಯನ್ನೂ ಮಣ್ಣುಗೂಡಿಸಿ ಹ. ಇಬ್‌ರಾಹೀಮರಿದ್ದ(ಅ) ಸ್ಥಾನದಲ್ಲಿ ಇಂದು ಮುಸ್ಲಿಮರಿದ್ದಾರೆ 
ಅವರೊಂದಿಗೆ ಹೋರಾಟ ನಡೆಸಿದ್ದ ಕಿಡಿಗೇಡಿ ಜನಾಂಗದ ಸ್ಥಾನದಲ್ಲಿ ನೀವಿದ್ದೀರೆಂದೂ ಅವರಿಗೆ ಶಿಳಿಸಲುದ್ದೇಶಿಸಲಾಗಿದೆ. ಇದು 
ತಾವು ಶೇಖ್‌ ಅಬ್ದುಲ್‌ ಕಾದರ್‌ ಜೀಲಾನೀಯವರ(ರ) ಅನುಯಾಯಿಗಳೆಂದು ಕೊಳ್ಳುವವರ ಹಾಗೂ ಕಾದರೀ ಪೀರ್‌ರಾದಾರ 
ಮುಂದೆ ಹ. ಶೇಖರ ಮೂಲ ಬೋಧನೆಗಳನ್ನೂ ಅವರ ಜೀವನ ವೃತ್ತಾಂತಗಳನ್ನೂ ಇರಿಸಿ, ನಿಮ್ಮ ನಡತೆಯು ನೀವು ಯಾವ 
ಮಹಾತ್ಮರ ಹೆಸರೆತ್ತುವವರಾಗಿರುವಿರೋ ಅವರಿಗೆ ಶೀರಾ ವಿರುದ್ಧವಾಗಿದೆಯೆಂದೂ ಅವರು ತನ್ನ ಜೀವಮಾನವಿಡೀ ಯಾರ ವಿರುದ್ಧ 
ಹೋರಾಟ ಸಡೆಸುತ್ತಿದ್ದರೋ ಅಂತಹವರ ನೆಲೆಯಲ್ಲೇ ಈಗ ನೀವಿದ್ದೀರೆಂದೂ ಸಾಬೀತು ಪಡಿಸುವಂತೆಯೇ ಇದೆ. 

51. ಅರ್ಥಾತ್‌- ನಿಮ್ಮ ಮುಂದೆ ವಿಶ್ವ ಸಂಕೇತಗಳು ಪ್ರಕಟವಾಗಿರುವಂತೆ ಹಾಗೂ ಅಲ್ಲಾಹನ ನಿದರ್ಶನಗಳನ್ನು ನಿಮಗೆ 
ತೋರಿಸಿ ಕೊಡುತ್ತಿರುವಂತೆಯೇ ಹ. ಇಬ್‌ರಾಹೀಮ್‌ರ(ಅ) ಮುಂದೆಯೂ ಇವೇ ಸಂಕೇತ ಮತ್ತು ನಿದರ್ಶನಗಳಿದ್ದುವು. ನೀವು 
ಇವುಗಳನ್ನು ಕಂಡೂ ಕುರುಡರಂತೆ ವರ್ತಿಸುತ್ತೀರಿ. ಆದರೆ ಹ. ಇಬ್‌ರಾಹೀಮ್‌ರು(ಅ) ಅವುಗಳನ್ನು ಚೆನ್ನಾಗಿ ಕಣ್ಣೆರೆದು ನೋಡಿದರು. 
ಅವುಗಳ ಮುಖಾಂತರವೇ ಅವರು ಪರಮಾರ್ಥದ ವರೆಗೆ ತಲುಪಿದರು. 

52. ಇದನ್ನೂ ಹ. ಇಬ್‌ರಾಹೀಮ್‌ರೊಡನೆ(ಅ) ಅವರ ಜನಾಂಗದ ಹೋರಾಟದ ಪ್ರಸ್ತಾಪ ಬಂದಿರುವ ಕುರ್‌ಆನಿನ ಇತರ 
ಸ್ಥಾನಗಳನ್ನೂ ಚೆನ್ನಾಗಿ ಅರ್ಥಮಾಡಿಕೊಳ್ಳಬೇಕಾದರೆ ಹ. ಇಬ್‌ರಾಹೀಮ್‌ರ(ಅ) ಜನಾಂಗದ ಧಾರ್ಮಿಕ ಹಾಗೂ ಸಾಂಸ್ಕೃಶಿಕ 
ಸ್ಥಿತಿಗತಿಗಳ ಮೇಲೊಮ್ಮೆ ದೃಷ್ಟಿ ಹಾಯಿಸಿಕೊಳ್ಳಬೇಕಾದುದು ಅಗತ್ಯ. ಆಧುನಿಕ ಪ್ರಾಚ್ಛವಸ್ತು ಸಂಶೋಧನೆಗಳಿಂದ ಹ. 
ಇಬ್‌ರಾಹೀಮ್‌ರು(ಅ) ಜನಿಸಿದ ಪಟ್ಟಿಣವು ಪತ್ತೆಯಾಗಿರುವುದು ಮಾತ್ರವಲ್ಲದೆ ಅವರ ಕಾಲದ ಜನರ ಸ್ಥಿತಿಗತಿಗಳ ಬಗೆಗೂ ಸಾಕಷ್ಟು 
ಮಾಹಿತಿಗಳು ಸಿಕ್ಕಿವೆ. ಸರ್‌ ಲಿಯೋನಾರ್ಡ್‌ ವೂಲಿ (Sir Leonard Woolley) ತನ್ನ ಗ್ರಂಥದಲ್ಲಿ (Abraham, London 1935) 
ಪ್ರಕಟಿಸಿರುವ ಈ ಸಂಶೋಧನೆಯ ಫಲಿತಾಂಶಗಳಿಂದ ಈ ಕೆಳಗಿನ ಅಂಶಗಳು ತಿಳಿದು ಬರುತ್ತವೆ: 


ಕಾಂಡ-7 


6. ಅಲ್‌ ಅನ್‌ಆಮ್‌ 423 


ಹ. ಇಬ್‌ರಾಹೀಮರ(ಅ) ಕಾಲವೆಂದು ಸಾಮಾನ್ಯವಾಗಿ ಸಂಶೋಧಕರು ಒಪ್ಪಿಕೊಂಡಿರುವ ಕಾಲವು ಸುಮಾರು ಕ್ರಿ.ಪೂ. 2100 
ಆಗಿದ್ದು, ಆಗ ಸಾಮ್ರಾಜ್ಮದ ರಾಜಧಾನಿಯಾಗಿದ್ದ 'ಉರ್‌' ನಗರದ ಜನಸಂಖ್ಯೆ ಎರಡೂವರೆ ಲಕ್ಷದಿಂದ ಐದು ಲಕ್ಷವಿರಬಹುದೆಂದೂ 
ಅಂದಾಜಿಸಲಾಗುತ್ತದೆ. ಅದೊಂದು ದೊಡ್ಡ ವಾಣಿಜ್ಯ ಹಾಗೂ ಕೈಗಾರಿಕಾ ಕೇಂದ್ರವಾಗಿತ್ತು. ಅಲ್ಲಿಯ ಜನರು ಅಪ್ಪಟ ಬೌತಿಕವಾದೀ 
ದೃಷ್ಟಿಕೋನವುಳ್ಳವರಾಗಿದ್ದರು. ಹಣ ಸಂಪಾದಿಸುವುದೂ ಆದಪ್ಪು ಹೆಚ್ಚು ಸುಖ ಸೌಕರ್ಯ ಸಾಧನಗಳನ್ನು ಒದಗಿಸಿಕೊಳ್ಳುವುದೂ 
ಅವರ ಜೀವನದ ಮುಖ್ಯ 'ಗುರಿಯಾಗಿತ್ತು. ಬಡ್ಡಿಯ ವೈವಹಾರವು ಹೆದಮೂರಿ ಹರಡಿತ್ತು. ಜನರು ಮುಖ್ಯವಾಗಿ ಮೂರು ವರ್ಗಗಳಲ್ಲಿ 
ವಿಂಗಡಿತರಾಗಿದ್ದರು. [ಇವರ ಪೈಕಿ ಅಮೊಲೋ ಎಂಬ ಪ್ರಥಮ ವರ್ಗದವರಿಗೆ] ಹೆಚ್ಚು ಪ್ರಾಧಾನ್ಯವಿತ್ತು. ಅವರ ಸಿವಿಲ್‌ ಮತ್ತು 
ಕ್ರಿಮಿನಲ್‌ ಹಕ್ಕುಗಳು ಇತರರಿಗಿಂತ ಭಿನ್ನವಾಗಿದ್ದುವು, ಅವರ ಜೀವ ಮತ್ತು ಸೊತ್ತುಗಳ ಬೆಲೆಯು ಇತರರಿಗಿಂತ 
ಅಧಿಕವಾಗಿತ್ತು. 

ಇಂತಹ ನಗರ ಮತ್ತು ಸಮಾಜದಲ್ಲಿ ಹ. ಇಬ್‌ರಾಹೀಮರು(ಲ) ಕಣ್ಣೆರೆದರು. ತಲ್ಮೂದಿನಲ್ಲಿ ನಮಗೆ ಕಂಡು ಬರುವ 
ಪ್ರಕಾರ ಅವರು 'ಅಮೂಲೋ' ವರ್ಗಕ್ಕೆ ಸೇರಿದವರಾಗಿದ್ದರು. ಅವರ ತಂದೆ ಆ ರಾಷ್ಟ್ರದ ಉನ್ನತ ಹುದ್ದೆಯಲ್ಲಿದ್ದನು. (ಅಲ್‌ಬಕರಃ 
ಅಧ್ಯಾಯದ 290ನೆಯ ಟಿಪ್ಪಣಿ ನೋಡಿರಿ) 

'ಉರ್‌' ನಗರದ ಶಿಲಾ ಲೇಖನಗಳಲ್ಲಿ ಸುಮಾರು ಐದು ಸಾವಿರ ದೇವರುಗಳ ಹೆಸರುಗಳು ಸಿಗುತ್ತವೆ. ದೇಶದ ಬೇರೆ ಬೇರೆ 
ನಗರಗಳಿಗೆ ಬೇರೆ ಬೇರೆ ದೇವರಿದ್ದರು. ಪ್ರತಿಯೊಂದು ಪಟ್ಟಣದ ರಕ್ಷಣೆಗೆ ಪ್ರಶ್ಮೇಕ ದೇವನಿದ್ದು ಅವನು 'ರಬ್ಬುಲ್‌ ಬಲದ್‌' 
(ನಗರ ದೇವ) ಮಹಾದೇವ ಅಥವಾ 'ರಈಸುಲ್‌ ಇಲಾಹ್‌'(ಆರಾಧ್ಮ್ಧ ನಾಯಕ) ಎನಿಸುತ್ತಿದ್ದನು. ಅವನಿಗೆ ಇತರ ದೇವರುಗಳಿಗಿಂತ 
ಹೆಚ್ಚಿನ ಮನ್ನಣೆ ಸಲ್ಲುತ್ತಿತ್ತು. ಉರ್‌ ನಗರದ ರಬ್ಬುಲ್‌ ಬಲದ್‌ 'ನನ್ನಾರ್‌'(ಚಂದ್ರದೇವ) ಆಗಿದ್ದನು. 'ನರ್‌ಸ? ಇನ್ನೊಂದು ದೊಡ್ಡ 
ನಗರವಾಗಿತ್ತು, ಅದರ ರಬ್ಬುಲ್‌ ಬಲದ್‌ 'ಶಮಾಶ್‌'(ಸೂರ್ಯದೇವ) ಆಗಿತ್ತು. ಈ ಮಹಾದೇವರ ಕೈಕೆಳಗೆ ಅನೇಕ ಸಣ್ಣ 
ದೇವರುಗಳೂ ಇದ್ದುವು. ಅವುಗಳಲ್ಲಿ ಹೆಚ್ಚಿನವುಗಳು ಗ್ರಹ ನಕ್ಷತ್ರಾದಿಗಳಿಗೆ ಸಂಬಂಧಿಸಿದ್ದು ಕೆಲವು ಮಾತ್ರ ಭೂಮಿಯಿಂದ 
ಆಯ್ಕೆಗೊಂಡಿದ್ದುವು. 

'ನನ್ನಾರ್‌'ನ ಮೂರ್ತಿಯು ಉರ್‌ ನಗರದ ಅತ್ಕುನ್ನತ ಬೆಟ್ಟದ ಮೇಲೆ ಒಂದು ಭವ್ಮ ಮಂದಿರದಲ್ಲಿ ಇರಿಸಲಾಗಿತ್ತು. ಅದರ 
ಬಳಿಯಲ್ಲೇ ನನ್ನಾರಸ ಪತ್ನಿ 'ನಿನ್‌ಗಲ್‌'ಳ ಮಂದಿರವಿತ್ತು. ನನ್ನಾರನ ಮಂದಿರವು ಒಂದು ಅರಮನೆಯ ಅಂತಃಪುರದಂತಿತ್ತು. ಅದರ 
ಮಲಗುವ ಕೋಣೆಗೆ ದಿನಂಪ್ರತಿ ಓರ್ವ ಪೂಜಾರಿಣಿ ಹೋಗಿ ಅದರ ಮದುವಣಗಿತ್ತಿ ಆಗುತ್ತಿದ್ದಳು. ಮಂದಿರದಲ್ಲಿ ದೇವರ ಹೆಸರಲ್ಲಿ 
ದಾನವಾಗಿ ಬಂದ ಹಲವಾರು ಸ್ತ್ರೀಯರಿದ್ದರು. ಅವರ ಸ್ಥಿತಿಯು ದೇವದಾಸಿ(ಣೀ!i್ರಂಟs Prostitutes)ಯರಂತಿತ್ತು, ನನ್ನಾರ್‌ ಬರೇ 
ದೇವ ಮಾತ್ರವಾಗಿದ್ದುದಲ್ಲ, ಅವನು ಆ ದೇಶದ ಅತಿ ದೊಡ್ಡ ಭೂಮಾಲಕ, ಅತಿ ದೊಡ್ಡ ವ್ಯಾಪಾರಿ, ಅತಿ ದೊಡ್ಡ ಉದ್ಯಮಿ 
ಮತ್ತು ದೇಶದ ರಾಜಕೀಯ ಕ್ಲೇತ್ರದ دہ‎ ದೊಡ್ಡ ಅಧಿಕಾರಿಯೂ ಆಗಿದ್ದನು. ಅನೇಕ ತೋಟಗಳೂ ಭವ್ಯ ಭವನಗಳೂ ಆಸ್ತಿಗಳೂ 
ಆ ಮಂದಿರಕ್ಕೆ ದತ್ತಿಯಾಗಿದ್ದುವು. ರಾಷ್ಟ್ರದ ಅತಿ ಶ್ರೇಷ್ಠ ನ್ಯಾಯಾಲಯವೂ ಆ ಮಂದಿರದಲ್ಲೇ ಇತ್ತು. ಪುರೋಹಿತರೇ ಅದರ 
ನ್ಯಾಯಾಧೀಶರಾಗಿದ್ದರು. ಅವರ ತೀರ್ಮಾನವನ್ನು ದೇವ ತೀರ್ಮಾನವೆಂದು ತಿಳಿಯಲಾಗುತ್ತಿತ್ತು. ಸ್ವತಃ ರಾಜ ಮನೆತನ 
ಅಧಿಕಾರವೂ ನನ್ನಾರನಿಂದಲೇ ಸಿಗುತ್ತಿತ್ತು. ನಿಜವಾದ ಅರಸ ನನ್ನಾರನೇ ಆಗಿದ್ದು ದೇಶದ ದೊರೆಯು ಅವನ ಪರವಾಗಿ 
ರಾಜ್ಯವಾಳುತ್ತಿದ್ದನು. ಈ ನಂಟಿನಿಂದಾಗಿ ಸ್ವತಃ ಅರಸನೂ ಆರಾಧ್ಯರಲ್ಲಿ ಸೇರಿ ಬಿಡುತ್ತಿದ್ದನು. ಇತರ ದೇವರುಗಳಂತೆ ಅವನ 

٠ ಆರಾಧನೆಯೂ ನಡೆಯುತ್ತಿತ್ತು. 

ಹ. ಇಬ್‌ರಾಹೀಮರ(ಅ) ಕಾಲದಲ್ಲಿ ಆಳುತ್ತಿದ್ದ ಉರ್‌ ನಗರದ ರಾಜ ಮನೆತನದ ಸ್ಥಾಪಕನ ಹೆಸರು 'ಉರ್‌ನಮ್ಮೂ' 
ಆಗಿತ್ತು. ಅವನಿಂದಾಗಿಯೇ ಆ ಮನೆತನಕ್ಕೆ 'ನಮ್ಮೂ' ಎಂಬ ಹೆಸರು ಬಂತು. ಅದು ಅರಬೀ ಭಾಷೆಗೆ ಹೋಗುವಾಗ 'ನಮ್ರೂದ್‌' 
ಆಗಿಬಿಟ್ಟಿತು ಹ. ಇಬ್‌ರಾಹೀಮರ(ಲ) ಹಿಚ್ರತಿನ(ವಲಸೆಯ) ಬಳಿಕ ಆ ಮನೆತನ ಹಾಗೂ ಆ ಜನಾಂಗದ ಪತನವಾಗುತ್ತ ಬಂತು. 
ಈ ವಿನಾಶವು ನನ್ನಾರ್‌ನ ಬಗ್ಗೆ ಉರ್‌ನವರಲ್ಲಿದ್ದ ವಿಶ್ವಾಸವನ್ನು ಕದಲಿಸಿ ಬಿಟ್ಟಿತು. ಏಕೆಂದರೆ ಅವರನ್ನು ರಕ್ಷಿಸಲು ಅವನಿಂದಾಗಲಿಲ್ಲ. 

ಈ ವರೆಗಿನ ಪ್ರಾಚ್ಮ ಸಂಶೋಧನೆಯು ಸರಿಯೆಂದಾದರೆ ಹ. ಇಬ್‌ರಾಹೀಮ್‌ರ(ಅ) ಜನಾಂಗದಲ್ಲಿ ಬಹುದೇವ ವಿಶ್ವಾಸವು 
ಕೇವಲ ಒಂದು ಧಾರ್ಮಿಕ ವಿಶ್ವಾಸ ಹಾಗೂ ವಿಗ್ರಹಾರಾಧನೆಗೆ ಮಾತ್ರ ಸೀಮಿತವಾಗಿರಲಿಲ್ಲ. ವಾಸ್ತವದಲ್ಲಿ ಆ-ಜನಾಂಗದ ಆರ್ಥಿಕ, 
ಸಾಂಸ್ಕೃತಿಕ ರಾಜಕೀಯ ಮತ್ತು ಸಾಮಾಜಿಕ ಜೀವನದ ಸಮಗ್ರ ವ್ಯವಸ್ಥೆಯೇ ಆ ವಿಶ್ವಾಸವನ್ನು ಆಧರಿಸಿಕೊಂಡಿತ್ತು. ಅದಕ್ಕೆ 
ವಿರುದ್ಧವಾಗಿ ಹ." ಇಬ್‌ರಾಹೀಮರು(ಅ) ನೀಡ ಹೊರಟಿ ಏಕದೇವ ವಿಶ್ವಾಸದ ಕರೆಯ ಪ್ರಹಾರವು ವಿಗ್ರಹಾರಾಧನೆಯ ಮೇಲೆ 


ಮಾತ್ರ ಬೀಳುತ್ತಿದ್ದುದಲ್ಲ. [ಅದು ಸಂಪೂರ್ಣ ವ್ಮವಸ್ಥೆಯ ಮೇಲೆ ಬೀಳುತ್ತಿತ್ತು.] ۱ 


ಕಾಂಡ -7 


424 ಕುರ್‌ಆನ್‌ ವ್ಯಾಖ್ಯಾನ 


ನ್‌ 
[] 


Eee 4 NL ro ہا‎  _ “سور‎ 6 
CE STG ANGE 0s 


ಸಹಭಾಗಿಯಾಗಿಸುವ ಎಲ್ಲವುಗಳಿಂದ ನಾನು ವಿರಕ್ರನು ನಾನು ಏಕನಿಷ್ಠೆಯಿಂದ ನನ್ನ ಮುಖವನ್ನು 


53. ಇಲ್ಲಿ ಹ. ಇಬ್‌ರಾಹೀಮರ(ಅ) ಆರಂಭಕಾಲದ ಚಿಂತನೆಯ ಸ್ವರೂಪವನ್ನು ವಿವರಿಸಲಾಗಿದೆ. ಇದು ಪ್ರವಾದಿತ್ವಕ್ಕೆ 
ಬುಂಚೆ ಅವರ ಪಾಲಿಗೆ ಪರಮಾರ್ಥದ ವರೆಗೆ ತಲಪುವ ಸಾಧನವಾಯಿತು. ನಿಷ್ಕಳಂಕ ಮನ ಮಸ್ತಿಷ್ಯಗಳನ್ನು ಹೊಂದಿದ ಹಾಗೂ 
ಸರಿಯಾಗಿ ಚಿಂತನೆ ನಡೆಸುವ ಓರ್ವ ಮನುಷ್ಯನು ಸಂಪೂರ್ಣ ಪಿರ್ಕ್‌(ದೇವಸಹಭಾಗಿತ್ವ)ನೆ ಪರಿಸರದಲ್ಲಿ ಕಣ್ಣೆರೆದರೂ ಏಕದೇವ 
ವಿಶ್ವಾಸದ ಶಿಕ್ಷಣವು ಅವನಿಗೆ ಬೇರೆಲ್ಲಿಂದಲೂ ಸಿಗದಿದ್ದರೂ ಯಾವ ರೀತಿ ಅವನು ವಿಶ್ವ ಸಂಕೇತಗಳನ್ನು ವೀಕ್ಷಿಸಿ ಅವುಗಳ 
ಬಗ್ಗೆ ವಿವೇಚಿಸಿ, ಅವುಗಳಿಂದ ಸರಿಯಾದ ಸಾಕ್ಟ್ಯಾಧಾರಗಳನ್ನು ಪಡೆದು ಪರಮಾರ್ಥವನ್ನು ತಿಳಿದುಕೊಳ್ಳುವುದರಲ್ಲಿ ಯಶಸ್ವಿಯಾದನೆಂದು 
ಇದರಲ್ಲಿ ತೋರಿಸಿ ಕೊಡಲಾಗಿದೆ. ಮೇಲೆ ವಿವರಿಸಿರುವ ಹ. ಇಬ್‌ರಾಹೀಮ್‌ರ(ಅ) ಜನಾಂಗದ ಸ್ಥಿತಿಗತಿಗಳನ್ನು ಅವಲೋಕಿಸಿದರೆ, 
ಹ. ಇಬ್‌ರಾಹೀಮರಿಗ(ಅ) ಬುದ್ದಿಯರಿಯುವಾಗ ಎಲ್ಲೆಲ್ಲೂ ಸೂರ್ಯ, ಚಂದ್ರ, ನಕ್ಸತ್ರಾದಿಗಳ ದೇವತ್ಸೈದ ಘೋಷಣೆಗಳು 
ಮೊಳಗುತ್ತಿದ್ದುವೆಂದು ತಿಳಿದು ಬರುತ್ತದೆ. ಆದುದರಿಂದ ಸ್ವಾಭಾವಿಕವಾಗಿಯೂ ಹ. ಇಬ್‌ರಾಹೀಮರ(ಅ) ಅಸ್ಟೇಷಣೆಯ ಆರಂಭವು, 
ಇವುಗಳ ಪೈಕಿ ಒಂದಾದರೂ ಪ್ರಭುವಾಗಿರಬಹುದೇ? ಎಂಬ ಪ್ರಶ್ನೆಯಿಂದಲೇ ಆಗಿರಬೇಕಿತ್ತು. ಈ ಕೇಂದ್ರೀಯ ಪ್ರಶ್ನೆಯ ಬಗ್ಗೆ 
ಅವರು ಚಿಂತನೆ ನಡೆಸಲಾರಂಭಿಸಿದರು. ಕೊನೆಗೆ ತನ್ನ ಜನಾಂಗದ ಸಕಲ ದೇವರುಗಳೂ ಒಂದು ನಿಶ್ಚಿತ ಕಾನೂನಿನ ಕೈಕೆಳಗೆ ದಾಸರಂತೆ 
ಸುತ್ತುತ್ತಿರುವುದನ್ನು ಕಂಡು ಯಾರನ್ನು ಮತ್ತು ಯಾವುದನ್ನೆಲ್ಲ ದೇವರುಗಳೆನ್ನಲಾಗುತ್ತಿರುವುದೋ ಅವುಗಳಲ್ಲಿ ಒಂದರಲ್ಲೂ 
ದೇವತ್ವದ ಸೋಂಕೂ ಇಲ್ಲ, ಯಾರು ಇವನ್ನೆಲ್ಲ ಸೃಷ್ಟಿಸಿ ತನ್ನ ದಾಸ್ಯಕ್ಕೆ ನಿರ್ಬಂಧಿಸಿರುವನೋ ಅವನೊಬ್ಬನು ಮಾತ್ರ ಪ್ರಭು 
ಎಂಬ ತೀರ್ಮಾನಕ್ಕೆ ಬಂದರು. 

ಈ ವೃತ್ತಾಂತವನ್ನು ವಿವರಿಸಿರುವ ಶೈಲಿಯಿಂದ ಜನರಲ್ಲಿ ಒಂದು ಸಂದೇಹವುಂಟಾಗುತ್ತದೆ. ಹ. ಇಬ್‌ರಾಹೀಮರು(ಅ) ಈ 
ಚಿಂತನೆಯನ್ನು ಪ್ರಬುದ್ಧರಾದ ಬಳಿಕವೇ ಮಾಡಿರಬಹುದೆಂಬುದು ವ್ಯಕ್ತಿ, ಹಾಗಿರುವಾಗ, ಈ ನಿರ್ದಿಷ್ಟ ಘಟನೆಗಿಂತ ಮುಂಚೆ ಅವರಿಗೆ 
ಇವುಗಳನ್ನೆಲ್ಲ ಕಾಣುವ ಅವಕಾಶವೇ ಸಿಗಲಿಲ್ಲವೋ ಎಂಬಂತೆ ರಾತ್ರಿಯಾದೊಡನೆ ಇದನ್ನು ಕಂಡರು, ಹಗಲಾದೊಡನೆ ಅದನ್ನು 
ಕಂಡರು ಎಂಬ ರೀತಿಯಲ್ಲಿ ಈ ವೃತ್ತಾಂತವನ್ನು ವಿವರಿಸಿದ್ದೇಕೆ? ವಸ್ತುತಃ ಹೀಗಾಗಲು ಸಾಧ್ಯವೇ ಇಲ್ಲವಲ್ಲಾ ಎಂಬ 
ಪ್ರಶ್ನೆಯುಂಟಾಗುತ್ತದೆ. ಈ ಸಂದೇಹವು ಕೆಲವರಿಗೆ ಬಿಡಿಸಲಾಗದ ಸಮಸ್ಯೆಯಾಗಿ ಅದನ್ನು ಬಗೆಹರಿಸಲು ಹ. ಇಬ್‌ರಾಹೀಮರ(ಲಅ) 
ಜನನ ಹಾಗೂ ಬೆಳವಣಿಗೆ ಒಂದು ಗವಿಯಲ್ಲಾಯಿತೆಂದೂ ಅಲ್ಲಿ ಅವರು ಪ್ರಬುದ್ಧರಾಗುವವರೆಗೂ ಸೂರ್ಯ, ಚಂದ್ರ, ನಕ್ಟತ್ರಗಳ 
ದರ್ಶನದಿಂದ ವಂಚಿತರಾಗಿದ್ದೆರೆಂದೂ ಹೇಳಲಾಗುತ್ತದೆ. ಆದರೆ ವಾಸ್ತವದಲ್ಲಿ ವಿಷಯ ಸ್ಪಷ್ಟವಿದೆ. ಅದನ್ನು ತಿಳಿದುಕೊಳ್ಳಲು ಇಂತಹ 
ಕತೆಗಳ ಅಗತ್ಯವೇ ಇಲ್ಲ. ನ್ಯೂಟನ್‌ ಒಂದು ತೋಟದಲ್ಲಿ ಸೇಬಿನ ಮರದಿಂದ ಸೇಬು ಹಣ್ಣು ಬೀಳುತ್ತಿರುವುದನ್ನು ಕಂಡನು. 
ಹಠಾತ್ತನೆ ಅವನ ಮನಸ್ಸು - ವಸ್ತುಗಳು ಭೂಮಿಯ ಮೇಲೆಯೇ ಏಕೆ ಬೀಳುತ್ತವೆ? ಎಂಬ ಪ್ರಶ್ನೆಯ ಕಡೆಗೆ ಹರಿಯಿತು. ಈ 
ವಿಷಯದಲ್ಲಿ ಚಿಂತನೆ ನಡೆಸುತ್ತ ಕೊನೆಗೆ ಅವನು, ಭೂಮಿಯ ಗುರುತ್ವಾಕರ್ಷಣೆಯ ನಿಯಮದ ವರೆಗೆ ತಲುಪಿದನೆಂಬ ವಿಷಯ 
ಪ್ರಸಿದ್ದವಾಗಿದೆ. [ಈ ಘಟನೆಗಿಂತ ಮುಂಚಿ ನ್ಯೂಟನ್ನನು ವಸ್ತುಗಳು ಭೂಮಿಯ ಮೇಲೆ ಬೀಳುವುದನ್ನು ಎಪ್ಟೋ ಬಾರಿ 
ಕಂಡಿರಬಹುದೆಂಬುದು ವ್ಯಕ್ತ, ಹಾಗಿದ್ದರೆ ಆ ದಿನ ಮಾತ್ರ ಬಿದ್ದ ಸೇಬು ನ್ಯೂಟನ್ನನ ಮನಸ್ಸನ್ನು ಕೆದಕಿತೇಕೆ? ಅದಕ್ಕೆ ಮುಂಚೆ 
ದಿನಂಪ್ರತಿ ಸಂಭವಿಸುತ್ತಿದ್ದ ಇಂತಹ ನೂರಾರು ದೃಶೈಗಳು ಈ ಪರಿಣಾಮವನ್ನೇಕೆ ಉಂಟು ಮಾಡಲಿಲ್ಲ] ಇದಕ್ಕೆ ಉತ್ತರವಿಷ್ಟೆ: 
ವಿಶ್ಲೇಷಣೆ ನಡೆಸುವ ಮನಸ್ಸು ಒಂದು ಬಗೆಯ ದೃಶ್ಯದಿಂದ ಯಾವಾಗಲೂ ಒಂದೇ ರೀತಿ ಪ್ರಭಾವಿತವಾಗುವುದಿಲ್ಲ. ಒಬ್ಬನು ಒಂದು 
ವಸ್ತುವನ್ನು ಯಾವಾಗಲೂ ನೋಡುತ್ತಿರುತ್ತಾನೆ. ಅದರಿಂದ ಅವನ ಮನಸ್ಸಿನಲ್ಲಿ ಏನೂ ಪರಿಣಾಮವುಂಟಾಗುವುದಿಲ್ಲ. ಆದರೆ ಒಮ್ಮೆ 
ಅದನ್ನೇ ಕಂಡಾಗ ಹಠಾತ್ತನೆ ಅವನ ಕಲ್ಪನಾ ಶಕ್ತಿಯಲ್ಲಿ ಒಂದು ಸ್ಪಂದನ ಉಂಟಾಗಿ ವಿಚಾರ ಶಕ್ತಿಗಳು ಒಂದು ವಿಶಿಷ್ಟ ವಿಷಯದ 
ಕಡೆಗೆ ಚಲಿಸಲಾರಂಭಿಸುತ್ತವೆ ಅಥವಾ ಯಾವುದಾದರೊಂದು ಪ್ರಶ್ನೆಯ ಸಂಶೋಧನೆಯಲ್ಲಿ ಮನಸ್ಸು ಮೊದಲೇ ಸಿಲುಕಿಕೊಂಡಿದ್ದು 
ದಿನನಿತ್ಯದ ಪರಿಶೀಲನೆಗಳಲ್ಲೇ ಯಾವುದಾದರೊಂದು ವಿಷಯವು ಕಣ್ಣಿಗೆ ಬಿದ್ದೊಡನೆ ಅದು ಸುಳಿವು ದೊರೆತು ಎಲ್ಲ ತೊಡಕುಗಳೂ 
ನಿವಾರಣೆಯಾಗುತ್ತ ಹೋಗುತ್ತವೆ. ಹ. ಇಬ್‌ರಾಹೀಮರ(ಅ) ವಿಷಯದಲ್ಲೂ ಹೀಗೆಯೇ ಆಯಿತು. ರಾತ್ರೆಗಳು ನಿತ್ಯವೂ ಬರುತ್ತ 


ಕಾಂಡ -7 


6. ಅಲ್‌ ಅನ್‌ಆಮ್‌ 425 


ED‏ کے 


6 2 


2 و 
ی۹ 940 ಎಳಿ‏ 
حر ಖಯ‏ 


ಭೂಮಿ-ಅಕಾಶಗಳನ್ನು ಸೃಷ್ಟಿಸಿದವನ ಕಡೆಗೆ ತಿರುಗಿಸಿದೆನು. ನಾನು ಸರ್ವಥಾ ಅಲ್ಲಾಹನೊಂದಿಗೆ ಸಹಭಾಗಿಗಳನ್ನಾಗಿ 
ಮಾಡುವವರಲ್ಲಿ ಸೇರಿದವನಲ್ಲ." ಅವರ ಜನಾಂಗವು ಅವರೊಂದಿಗೆ ಜಗಳಾಡತೊಡಗಿದಾಗ ಅವರು ಆ 
ಜನಾಂಗದೊಡನೆ, "ನೀವು ಅಲ್ಲಾಹನ ವಿಷಯದಲ್ಲಿ ನನ್ನೊಡನೆ ಜಗಳಾಡುತ್ತೀರಾ? ವಸ್ತುತಃ ಅಲ್ಲಾಹನು ನನಗೆ 
ಸನ್ಮಾರ್ಗದರ್ಶನ ಮಾಡಿರುತ್ತಾನೆ ಮತ್ತು ನೀವು (ಅಲ್ಲಾಹನೊಂದಿಗೆ) ಸಹಬಾಗಿಗಳನ್ನಾಗಿರಿಸಿಕೊಂಡವರನ್ನು 
ನಾನು ಭಯಪಡುವುದಿಲ್ಲ. ನನ್ನ ಪ್ರಭು ಇಚ್ಛಿಸಿದುದು ಮಾತ್ರ ಆಗಲು ಸಾಧ್ಯವಿದೆ. ನನ್ನ ಪ್ರಭುವಿನ ಜ್ಞಾನವು 


ಪ್ರತಿಯೊಂದು ವಸ್ತುವನ್ನಾವರಿಸಿಕೊಂಡಿದೆ. ಇನ್ನೇನು ನೀವು ಎಚ್ಚರಗೊಳ್ಳಲಾರಿರಾ?” ಅಲ್ಲಾಹನು ಯಾವ 
ಆಧಾರ ಪ್ರಮಾಣವನ್ನೂ ಇಳಿಸದ ವಸ್ತುಗಳನ್ನು ಅಲ್ಲಾಹನೊಂದಿಗೆ ದೇವತ್ವದಲ್ಲಿ ಸಹಭಾಗಿಗಳನ್ನಾಗಿ ಮಾಡಲು 


ಹೋಗುತ್ತ ಇರುತ್ತಿದ್ದುವು, ಸೂರ್ಯ, ಚಂದ್ರ, ನಕ್ಷತ್ರಗಳೂ ಕಣ್ಣ ಮುಂದೆಯೇ ಮೂಡುತ್ತಾ, ಅಸ್ತಮಿಸುತ್ತಾ ಇರುತ್ತಿದ್ದುವು. 
ಆದರೆ ಒಂದು ವಿಶಿಷ್ಟ ದಿನದಂದು ಒಂದು ನಕ್ಸತ್ರದ ವೀಕ್ಷಣೆಯು ಅವರ ಮನಸ್ಸನ್ನು ಅಂತಿಮವಾಗಿ ಏಕದೇವ ವಿಶ್ವಾಸದ 
ಕೇಂದ್ರೀಯ ಪರಮಾರ್ಥಕ್ಕೆ ತಲುಪಿಸುವ ಮಾರ್ಗಕ್ಕೆ ತಂದಿತು. 

ಈ ನಿಟ್ಟಿನಲ್ಲಿ ಇನ್ನೊಂದು ಪ್ರಶ್ನೆಯೂ ಉಂಟಾಗುತ್ತದೆ. ಹ. ಇಬ್‌ರಾಹೀಮರು(ಅ) ತಾರೆಯನ್ನೂ ಅನಂತರ ಸೂರ್ಯ 
ಚಂದ್ರರನ್ನೂ ನೋಡಿ ಇದು ತನ್ನ ಪ್ರಭುವೆಂದು ಹೇಳಿದಾಗ ಅವರು ತಾತ್ಕಾಲಿಕವಾಗಿಯಾದರೂ ಬಹುದೇವತ್ವದಲ್ಲಿ ಬಿದ್ದು 
ಹೋಗಲಿಲ್ಲವೇ ಎಂಬುದೇ ಆ ಪ್ರಶ್ನೆ. ಇದರ ಉತ್ತರ ಹೀಗಿದೆ - ಒಬ್ಬ ಸತ್ಕಾನ್ವೇಷಿಯು ತನ್ನ ಅನ್ವೇಷಣಾ ಮಾರ್ಗದಲ್ಲಿ ನಡೆಯುತ್ತ 
ನಡುವೆ ಕೆಲವು ಘಟ್ಟಗಳಲ್ಲಿ ವಿಚಾರ ಮಾಡಲಿಕ್ಕಾಗಿ ನಿಲ್ಲುತ್ತಾನೆ. ಈ ತಂಗುವಿಕೆಯು ಪ್ರಶ್ನಾರ್ಥಕವಾಗಿರುತ್ತದೆ. ಅದು 
ವಿಧಾಯಕವಾಗಿರುವುದಿಲ್ಲ.  ಅನ್ವೇಷಕನು ಇವುಗಳ ಪೈಕಿ ಯಾವುದಾದರೊಂದು ಘಟ್ಟದಲ್ಲಿ ನಿಂತು, 'ಇದು ಹೀಗೆ' ಎನ್ನುವುದು 
ಅವನೆ ಅಂತಿಮ ಅಭಿಪ್ರಾಯವಾಗಿರುವುದಿಲ್ಲ. 'ಇದು ಹೀಗೋ?' ಎಂಬ ಅರ್ಥದಲ್ಲಾಗಿರುತ್ತದೆ. ಶೋಧಿಸುವಾಗ ಅದಕ್ಕೆ ಉತ್ತರ 
ನಿಷೇಧಾರ್ಥದಲ್ಲಿ ದೊರೆತಾಗ ಅವನು ಮುಂದೆ ಸಾಗುತ್ತಾನೆ. ಆದುದರಿಂದ ದಾರಿಯಲ್ಲಿ ಅವನು ಎಲ್ಲೆಲ್ಲಿ ತಂಗುತ್ತಾನೋ ಅಲ್ಲೆಲ್ಲಾ 
ದೇವ ನಿಷೇಧ ಅಥವಾ ಬಹುದೇವತ್ವದಲ್ಲಿ ಸೇರಿರುತ್ತಾನೆನ್ನುವುದು ತಪ್ಪು. 

54. ಮೂಲದಲ್ಲಿ 'ತತದಕ್ಕರೂನ್‌' ಎಂಬ ಪದ ಪ್ರಯೋಗವಾಗಿದೆ. ತಪ್ಪಿ ಬಿದ್ದ ಅಥವಾ ಮರವೆಗೊಳಗಾದವನು ಪಕ್ಕನೆ 
ಬೆಚ್ಚಿ ಬಿದ್ದು ತಾನು ಮರೆತಿದ್ದುದನ್ನು ನೆನಪಿಗೆ ತಂದುಕೊಳ್ಳುವುದೆಂದು ಅದರ ಅರ್ಥ. ಆದುದರಿಂದಲೇ ನಾವು 'ಅಫಲಾ 
ತತದಕ್ಕರೂನ್‌' ಎಂಬುದನ್ನು ನೀವು ಎಚ್ಚೆರಗೊಳ್ಳಲಾರಿರಾ? ಎಂದು ಅನುವಾದಿಸಿದ್ದೇವೆ. ಹ. ಇಬ್‌ರಾಹೀಮರು(ಅ) ಹೇಳಿದುದರ 
ತಾತ್ಸರ್ಯ - ನೀವು ಮಾಡುತ್ತಿರುವುದೆಲ್ಲ ನಿಮ್ಮ ನೈಜ ಪ್ರಭುವಿಗೆ ಗೊತ್ತಿಲ್ಲದಿಲ್ಲ. ಅವನ ಜ್ಞಾನವು ಸಕಲ ವಸ್ತುಗಳನ್ನಾವರಿಸಿಕೊಂಡಿದೆ. 
ಈ ಪರಮಾರ್ಥವನ್ನರಿತೂ ನೀವು ಎಚ್ಚರಗೊಳ್ಳಿಲಾರಿರಾ? ಎಂದಾಗಿದೆ. 


426 ۱ ۱ ಕುರ್‌ಆನ್‌ ವ್ಯಾಖ್ಯಾನ 


$2 eS 2 ےڈ‎ 


OOS SS 


و 
٭امہ 
vu‏ 
کہ 2 
AN‏ 
\ 4 
FAN‏ 
ಸವ‏ 


gL SLSR SMA ٠۸‏ وگ کریہداے ری ENE‏ رن کو>غ 
OOS ASIN &‏ وك Ce‏ قیمع تروع پر 


۰ 
2 
٦ 


م زیو کو رئا کے اے ےد۶3 2ی _ ہے 
TN) GS‏ لہ اسیو یعفوپ USNS‏ 


ನೀವು ಭಯಪಡುವುದಿಲ್ಲ. ಹೀಗಿರುತ್ತ ನೀವು ಅಲ್ಲಾಹನೊಂದಿಗೆ ಸಹಭಾಗಿಗಳನ್ನಾಗಿಸಿದವುಗಳನ್ನು ನಾನೇಕೆ 
ಭಯಪಡಲಿ? ನಮ್ಮೆರಡು ಪಂಗಡಗಳ ಪೈಕಿ ಹೆಚ್ಚು ನಿರ್ಭಯತೆ ಮತ್ತು ಮನಶ್ಕಾಂತಿಗೆ ಅರ್ಹರು ಯಾರು? 
ನೀವು ಬಲ್ಲವರಾಗಿದ್ದರೆ ಹೇಳಿರಿ. ವಾಸ್ತವದಲ್ಲಿ ಯಾರು ವಿಶ್ವಾಸವಿಟ್ಟು ತಮ್ಮ ವಿಶ್ವಾಸವನ್ನು ಅನ್ಮಾಯದೊಂದಿಗೆ 
ಕಲುಷಿತ ಗೊಳಿಸದಿರುವರೋ ಅವರಿಗೇ: ಶಾಂತಿ ಇದೆ ಮತ್ತು ಅವರು ಮಾತ್ರ ಸನ್ಮಾರ್ಗದಲ್ಲಿರುತ್ತಾರೆ." 

(83) ಸಾವು ಇಬ್‌ರಾಹೀಮರಿಗೆ ಅವರ ಜನಾಂಗದೆದುರು ದಯಪಾಲಿಸಿದ್ದ ಆಧಾರ ಪ್ರಮಾಣ ಇದೇ 
ಆಗಿತ್ತು. ನಾವು ನಮಗಿಷ್ಟ ಬಂದವರಿಗೆ ಉನ್ನತ ಪದವಿಗಳನ್ನು ದಯಪಾಲಿಸುತ್ತೇವೆ. ವಾಸ್ತವದಲ್ಲಿ ನಿಮ್ಮ 
ಪ್ರಭು ಪರಮ ಧೀಮಂತನೂ ಸರ್ವಜ್ಞನೂ ಆಗಿರುತ್ತಾನೆ. 
(84-90) ಮುಂದೆ ನಾವು ಇಬ್‌ರಾಹೀಮರಿಗೆ ಇಸ್‌ಹಾಕ್‌ ಮತ್ತು ಯಲ್‌ಕೂಬರಂತಹ ಸಂತತಿಗಳನ್ನು 


55. ಆ ಜನಾಂಗವು ಭೂಮಿ-ಆಕಾಶಗಳ ಸೃಷ್ಟಿಕರ್ತನ ಅಸ್ತಿತ್ವವನ್ನು ನಿರಾಕರಿಸಿರಲಿಲ್ಲವೆಂದೂ ಅದರ ಮುಖ್ಯ ಅಪರಾಧವು 
ಅಲ್ಲಾಹನೊಂದಿಗೆ ಇತರರನ್ನು ದೇವಗುಣ ವಿಶೇಷತೆಗಳಿರುವವರೆಂದು ಹೇಳಿ, ಆತನಿಗೆ ಸಲ್ಲತಕ್ಕ ಹಕ್ಕುಗಳಲ್ಲಿ ಅವರೂ ಸಹಭಾಗಿಗಳೆಂದು 
ಪರಿಗಣಸಿದ್ದೇ ಆಗಿತ್ತು. ಒಂದನೆಯದಾಗಿ ನೀವು ಅಲ್ಲಾಹನೊಂದಿಗೆ ಇತರ ವಸ್ತುಗಳನ್ನು ಸಹಭಾಗಿಗಳನ್ನಾಗಿ ಮಾಡುತ್ತೀರೆಂದು ಸ್ವತಃ 
ಹ. ಇಬ್‌ರಾಹೀಮರೇ(ಅ) ಹೇಳುತ್ತಾರೆ. ಎರಡನೆಯದಾಗಿ ಅವರು ಆ ಜನಾಂಗದವರನ್ನು ಅಭಿಸಂಬೋಧಿಸುವಾಗ ಅಲ್ಲಾಹನ 
ಹೆಸರನ್ನೂ ಎತ್ತುತ್ತಾರೆ. ಹೀಗಾಗಬೇಕಾದರೆ ಅವರು ಅಲ್ಲಾಹನ ಅಸ್ತಿತ್ವವನ್ನು ನಿರಾಕರಿಸದವರೇ ಆಗಿರಬೇಕು. ಆದುದರಿಂದ ಇಲ್ಲಿ 
ಮತ್ತು ಹ. ಇಬ್‌ರಾಹೀಮ್‌ರ(ಅ) ಪ್ರಸ್ತಾಪ ಬಂದಿರುವ ಕುರ್‌ಆನಿನ ಇತರ ಕಡೆಗಳಲ್ಲಿ ಹ. ಇಬ್‌ರಾಹೀಮರ(ಅ) ಜನಾಂಗವು 
ಅಲ್ಲಾಹನ ಅಸ್ತಿತ್ವವನ್ನೇ ನಿಷೇಧಿಸಿತ್ತು ಅಥವಾ ಅವನ ಬಗ್ಗೆ ಅಜ್ಞವಾಗಿತ್ತು ಮತ್ತು ಅದು ಕೇವಲ ತನ್ನ ಆರಾಧ್ಯ ವಸ್ತುಗಳನ್ನೇ 
ಜಗದೊಡೆಯರೆಂದು' ತಿಳಿಯುತ್ತಿತ್ತೆಂದು ಭಾವಿಸಿಕೊಂಡು ಇದೇ ಕಲ್ಪನೆಯೊಂದಿಗೆ ಪ್ರಸ್ತುತ ವಾಕ್ಕಗಳನ್ನು ವ್ಯಾಖ್ಯಾನಿಸಿರುವ 
ವ್ಯಾಖ್ಯಾನಕಾರರ ಅಭಿಪ್ರಾಯ ಸರಿಯಲ್ಲ. ' 

ಕೊನೆಯ ಸೂಕ್ತದಲ್ಲಿ 'ತಮ್ಮ ವಿಶ್ವಾಸವನ್ನು ಅಕ್ರಮದೊಂದಿಗೆ ಕಲುಷಿತಗೊಳಿಸದವರು' ಎಂದಿದೆ. ಇದರಲ್ಲಿ 'ಅಕ್ರಮ' 
ಎಂದರೆ ಪಾಪಕಾರ್ಯವಾಗಿರಬಹುದೆಂದು ಕೆಲವು ಸಹಾಬಿಗಳು ಅಭಿಪ್ರಾಯಪಟ್ಟರು. ಆದರೆ ಇಲ್ಲಿ 'ಅಕ್ರಮ' ಎಂದರೆ ಬಹುದೇವತ್ವ 
ಎಂಬುದಾಗಿ ಸ್ವತಃ ಪ್ರವಾದಿವರ್ಯರೇ(ಸ) 'ವಿವರಿಸಿದ್ದಾರೆ. ಆದುದರಿಂದ ಅಲ್ಲಾಹನನ್ನು ನಂಬಿ ತನ್ನ ಈ ನಂಬಿಕೆಯನ್ನು ದೇವ 
ಸಹಭಾಗಿತ್ವದ ವಿಶ್ವಾಸ ಹಾಗೂ ಕರ್ಮದೊಂದಿಗೆ, ಕಲುಷಿತಗೊಳಿಸದವರಿಗೆ ಮಾತ್ರ ಶಾಂತಿಯೆಂದೂ ಸನ್ಮಾರ್ಗದಲ್ಲಿರುವವರು ಅವರು 
ಮಾತ್ರವೆಂದೂ ಈ ಸೂಕ್ತದ ತಾತ್ತರ್ಯ. ' 

ಈ ಘಟನೆಯು ಇಬ್‌ರಾಹೀಮರ(ಅ) ಪ್ರವಾದಿತ್ವ ಜೀವನದ ಆರಂಭ ಬಿಂದು. ಆದರೆ ಬೈಬಲಿನಲ್ಲಿ ಈ ಘಟನೆಯ 
ಪ್ರಸ್ತಾಪವೇ ಇಲ್ಲವೆಂಬುದು ಒಂದು ಸ್ವಾರಸ್ಕದ ವಿಷಯ. ತಲ್ಮೂದಿನಲ್ಲಿ ಇದರ ಪ್ರಸ್ತಾಪವಿದೆ. ಆದರೆ ಅದರಲ್ಲಿ ಎರಡು 
ವಿಷಯಗಳು ಕುರ್‌ಅನಿಗಿಂತ ಭಿನ್ನವಾಗಿವೆ. ಒಂದನೆಯದಾಗಿ, ಅದು ಹೆ. ಇಬ್‌ರಾಹೀಮರ(ಅ) ಸತ್ಯಾನ್ರೇಷಣೆಯನ್ನು ಸೂರ್ಯನಿಂದ 
ಪ್ರಾರಂಭಿಸಿ ನಕ್ಷತ್ರಗಳೂ ಆ ಬಳಿಕ ಅಲ್ಲಾಹನ ವರೆಗೂ ಕೊಂಡೊಯ್ಯುತ್ತದೆ. ಎರಡನೆಯದಾಗಿ, ಅದರಲ್ಲಿ ಹ. ಇಬ್‌ರಾಹೀಮರು(ಅ) 


ಕಾಂಡ-7 


6. ಅಲ್‌ ಅನ್‌ಆಮ್‌ 427 


73 


5 SSO Ss 
یکس و ڑا“ وک سے‎ 3s, و اسم سس‎ 


2 ೨೫ اح یی‎ 7೫೨» نمی دے کے ٭+‎ p< 
Spe SS 3S 


pa 


3 


ے5 4 


“ “Us 8 se ے6‎ ೨7 
LSI eS Hy 

+ دے 260م لکل ے‫ 2 2% 2% 
KO Ss LS‏ 


cers ای‎ 


8 "4 Pe PENS مُدی ارہ‎ ಟಿ ಮ +7 


ನೀಡಿದೆವು. ಪ್ರತಿಯೊಬ್ಬರಿಗೂ ಸನ್ಮಾರ್ಗದರ್ಶನ ಮಾಡಿದೆವು. ಅದಕ್ಕಿಂತ ಮುಂಚೆ ನೂಹರಿಗೆ ತೋರಿಸಿದ್ದ 
(ಮಾರ್ಗವೇ ಅದಾಗಿತ್ತು) ಮತ್ತು ಅವರದೇ ಪೀಳಿಗೆಯಿಲದ ನಾವು ದಾವೂದ್‌, ಸುಲೈಮಾನ್‌, ಅಯ್ಕೂಬ್‌, 
ಯೂಸುಫ್‌, ಮೂಸಾ ಮತ್ತು ಹಾರೂನರಿಗೆ (ಸನ್ಮಾರ್ಗ ನೀಡಿದೆವು.) ಈ ರೀತಿ ನಾವು ಸಜ್ಜನರಿಗೆ ಅವರ 
ಸತ್ಯರ್ಮದ ಫಲ ನೀಡುತ್ತೇವೆ. (ಅವರ ವಂಶದಿಂದಲೇ) ರುಕರಿಯ್ಕಾ, ಯಹ್ಮಾ, ಈಸಾ ಮತ್ತು ಇಲ್ಯಾಸರಿಗೆ 
(ಮಾರ್ಗದರ್ಶನ ಮಾಡಿದೆವು.) ಅವರೆಲ್ಲರೂ ಸಜ್ಞನರಾಗಿದ್ದರು. (ಅವರದೇ ಸಂತಾನದಿಂದ) ಇಸ್ಮಾಈಲ್‌, 
ಅಲ್‌ಯಸಲ್‌, ಯೂನುಸ್‌ ಮತ್ತು ಲೂತರಿಗೆ (ಸನ್ಮಾರ್ಗದರ್ಶನ ಮಾಡಿದೆವು. ಅವರಲ್ಲಿ ಪ್ರತಿಯೊಬ್ಬರಿಗೆ 
ನಾವು ಸಕಲ ಜಗತ್ತಿನವರ ಮೇಲೆ ಶ್ರೇಷ್ಠತೆ ದಯಪಾಲಿಸಿದೆವು. ಮಾತ್ರವಲ್ಲದೆ ಅವರ ಪೂರ್ವಜರು, ಅವರ 
ಮಕ್ಕಳು ಮತ್ತು ಅವರ ಬಂಧುಬಳಗದವರಲ್ಲಿ ಅನೇಕರನ್ನು ನಾವು ಆಅನುಗ್ರಹಿಸಿದೆವು. ಅವರನ್ನು ನಮ್ಮ 
ಸೇವೆಗಾಗಿ ಆಯ್ದುಕೊಂಡೆವು ಮತ್ತು ಅವರಿಗೆ ಸನ್ಮಾರ್ಗದರ್ಶನ ನೀಡಿದೆವು. ಅಲ್ಲಾಹನ ಮಾರ್ಗದರ್ಶನವಿದು. 
ತೆನ್ಮೂಲಕ ಅವನು ತನ್ನ ದಾಸರ ಪೈಕಿ ತನಗಿಷ್ಟ ಬಂದವರಿಗೆ ಸನ್ಮಾರ್ಗದರ್ಶನ ಮಾಡುತ್ತಾನೆ. ಆದರೆ, 
ಅವರೆಲ್ಲಾದರೂ 'ದೇವ ಸಹಭಾಗಿತ್ವ' ಮಾಡುತ್ತಿದ್ದರೆ ಅವರು ಮಾಡಿದ್ದೆಲ್ಲ ವ್ಯರ್ಥವಾಗುತ್ತಿತ್ತು. ಅವರನ್ನೇ | 
ಸೂರ್ಯನನ್ನು 'ಹಾದಾರಬ್ಬೀ'(ಇದು ನನ್ನ ಪ್ರಭು) ಎಂದು ಹೇಳಿ ಅದರ ಉಪಾಸನೆಯನ್ನೂ ಮಾಡಿಬಿಟ್ಟಿರೆಂದೂ ಅದೇ ರೀತಿಯಲ್ಲಿ 
ಚಂದ್ರನನ್ನು ತನ್ನ ಪ್ರಭುವೆಂದು ಹೇಳಿ ಅದರ ಉಪಾಸನೆಯನ್ನೂ ಮಾಡಿ ಬಿಟ್ಟರೆಂದೂ ಇದೆ. 

56. ಅರ್ಥಾತ್‌- ನೀವು ಸಿಲುಕಿರುವ ಬಹುದೇವತ್ವದಲ್ಲಿ ಅವರೂ ಸಿಲುಕುತ್ತಿದ್ದರೆ ಅವರು ಈ ಉನ್ನತ ಸ್ಥಾನವನ್ನು 
ಪಡೆಯುತ್ತಿರಲಿಲ್ಲ. ಒಬ್ಬ ವೃಕ್ತಿ ಯಶಸ್ವೀ ದರೋಡೆ ಕಾರ್ಯವೆಸಗಿ ಜಗತ್ತಿನಲ್ಲಿ ವಿಜಯಿಯಾದನೆಂಬ ಕೀರ್ತಿ ಹೊಂದಬಹುದು 
ಅಥವಾ ಧನದಾಸೆಯಲ್ಲಿ ಪ್ರಾವಿಣ್ಮವನ್ನು ಪಡೆದು ಕಾರೂನನಂತಹ ಹೆಸರು ಗಳಿಸಲೂ ಬಹುದು ಅಥವಾ ಇತರ ಯಾವುದಾದರೂ 
ವಿಧಾನದಿಂದ ಈ ಲೋಕದಲ್ಲಿ ಕುಖ್ಯಾತ ದುಷ್ಪನಾಗಬಹುದು. ಆದರೆ ಶಿರ್ಕನ್ನು ವರ್ಜಿಸಿ ದೇವಾರಾಧನಾ ಮಾರ್ಗದಲ್ಲಿ ಸ್ಥಿರವಾಗಿ 


ನಿಲ್ಲದೆ, ಯಾರಿಗೂ ಸನ್ಮಾರ್ಗಿಗಳೆ ಹಾಗೂ ಧರ್ಮನಿಷ್ಠರ ನಾಯಕರಾಗುವ ಈ ಹಿರಿಮೆ ಮತ್ತು ಇಡೀ ಜಗತ್ತಿಗೆ ಶುಭ ಹಾಗೂ 
ಒಳಿತುಗಳ ಉಗಮ ಬಿಂದುವೆನಿಸುವಂತಹ ಸ್ಥಾನ ಎಷ್ಟು ಮಾತ್ರಕ್ಕೂ ಲಭಿಸುತ್ತಿರಲಿಲ್ಲ. 


48 ಕುರ್‌ಆನ್‌ ವ್ಯಾಖ್ಯಾನ 


ನಾವು ಗ್ರಂಥ, ಹುಕ್ಕ್‌ (ಶಾಸನಾಧಿಕಾರ) ಮತ್ತು ಪ್ರವಾದಿತ್ವ ನೀಡಿ ಅನುಗ್ರಹಿಸಿದ್ದೆವು.5' ಇದೀಗ ಇವರು ಇದನ್ನು 
ಒಪ್ಪಿಕೊಳ್ಳಲು ನಿರಾಕರಿಸುತ್ತಿರುವರಾದರೆ, (ಚಿಂತಿಲ್ಲ) ನಾವು ಈ 'ಭವ್ಯ ಕೊಡುಗೆ'ಯನ್ನು, ಅದನ್ನು ನಿರಾಕರಿಸದ 
ಇತರ ಕೆಲವರಿಗೆ ಒಪ್ಪಿಸಿದ್ದೇವೆ.* ಓ ಪೈಗಂಬರರೇ ಅವರೇ ಅಲ್ಲಾಹನ ವತಿಯಿಂದ ಸನ್ಮಾರ್ಗ 
ಹೊಂದಿದವರಾಗಿದ್ದರು. ನೀವು ಅವರ ಮಾರ್ಗದಲ್ಲೇ ನಡೆಯಿರಿ ಮತ್ತು "ನಾನು (ಧರ್ಮಪ್ರಚಾರ ಮತ್ತು 
ಸನ್ಮಾರ್ಗದರ್ಶನದ) ಈ ಕಾರ್ಯಕ್ಕಾಗಿ ನಿಮ್ಮಿಂದ ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸುವುದಿಲ್ಲ. ಇದು ಸಕಲ 
ಜಗತ್ತಿನವರಿಗಾಗಿರುವ ಒಂದು ಸಾರ್ವತ್ರಿಕ ಉಪದೇಶವಾಗಿದೆ" ಎಂದು ಹೇಳಿರಿ. 

(91-94) ಇವರು ಅಲ್ಲಾಹನು ಯಾವ ಮಾನವನ ಮೇಲೂ ಏನನ್ನೂ ಅವತೀರ್ಣಗೊಳಿಸಿಲ್ಲವೆಂದು 
ಹೇಳುವಾಗ ಅಲ್ಲಾಹನ ಮಹಾನತೆಯನ್ನು ಚೆನ್ನಾಗಿ ಗ್ರಹಿಸಲಿಲ್ಲ.5 ಇವರೊಡನೆ ಕೇಳಿರಿ. ಮೂಸಾ ತಂದಿದ್ದ 


57. ಇಲ್ಲಿ ಪ್ರವಾದಿಗಳಿಗೆ ಮೂರು ವಸ್ತುಗಳು ನೀಡಲ್ಪಡುವುದರ ಕುರಿತು ಪ್ರಸ್ತಾಪವಿದೆ: 1) ಗ್ರಂಥ ಅರ್ಥಾತ್‌- ದೇವ 
ಮಾರ್ಗದರ್ಶನ. 2) 'ಹುಕ್ಕ್‌' ಅರ್ಫ್ಥಾತ್‌- ಆ ದೇವ ಮಾರ್ಗದರ್ಶನವನ್ನು ಸರಿಯಾಗಿ ಗ್ರಹಿಸುವ ಸಾಮರ್ಥ್ಯ, ಅದರ ಮೂಲ 
ಸಿದ್ಧಾಂತಗಳನ್ನು ಜೀವನ ವ್ಯವಹಾರಗಳಲ್ಲಿ ಅಳವಡಿಸಿಕೊಳ್ಳುವ ಜಾಣತನ ಮತ್ತು ಜೀವನದ ವಿವಿಧ ಸಮಸ್ಯೆಗಳಲ್ಲಿ ನಿರ್ಣಾಯಕ 
ಅಭಿಪ್ರಾಯವನ್ನು ಗ್ರಹಿಸುವ ದೇವದತ್ತವಾದ ಅರ್ಹತೆ. 3) 'ಪ್ರವಾದಿತ್ವ' ಅರ್ಥಾತ್‌- ಆ ದೇವ ಮಾರ್ಗದರ್ಶನದ ಪ್ರಕಾರ ಜನರನ್ನು 
ನಡೆಸುವಂತಹ ಉನ್ನತ ಪದವಿ. 

58. ತಾತ್ತರ್ಯವೇನೆಂದರೆ- ಈ ಸತ್ಮನಿಷೇಧಿಗಳಾದ ಬಹುದೇವ ವಿಶ್ವಾಸಿಗಳು ಅಲ್ಲಾಹನ ಈ ಮಾರ್ಗದರ್ಶನವನ್ನು 
ಸ್ವೀಕರಿಸಿಕೊಳ್ಳಲು ನಿರಾಕರಿಸುತ್ತಾರೆಂದಾದರೆ ನಿರಾಕರಿಸಲಿ. ನಾವು ಇದನ್ನು ಗೌರವಿಸುತ್ತಿರುವಂತಹ ಸತ್ಯವಿಶ್ವಾಸಿಗಳ ಒಂದು 
ಕೂಟವನ್ನೇ ಸೃಷ್ಟಿಸಿರುತ್ತೇವೆ. 

59. ಇದು ಯಹೂದಿಯರು ಹೇಳಿದ ಮಾತೆಂದು ಹಿಂದಿನ ವಾಕ್ಸರಣಿ ಮತ್ತು ಅನಂತರ ಉತ್ತರ ರೂಪದಲ್ಲಿ ನೀಡಲಾಗಿರುವ 
ಉಪನ್ಮಾಸದಿಂದ ವ್ಯಕ್ತವಾಗುತ್ತದೆ. ಹ. ಮುಹಮ್ಮದ್‌ರು(ಸ) ತಾವು ಪ್ರವಾದಿಯೆಂದೂ ತಮ್ಮ ಮೇಲೆ ಗ್ರಂಥ ಅವತೀರ್ಣಗೊಂಡಿದೆ 
ಎಂದೂ ಹೇಳುತ್ತಿದ್ದರು. ಆದುದರಿಂದ ಇದನ್ನು ಪರೀಕ್ಷಿಸಲಿಕ್ಕಾಗಿ ಕುರೈಶ್‌ ಸತ್ಮನಿಷೇಧಿಗಳಳೂ ಇತರ ಅರಬ್‌ ಬಹುದೇವ 
ವಿಶ್ವಾಸಿಗಳೂ ಸ್ವಾಭಾವಿಕವಾಗಿಯೇ ಯಹೂದಿಯರನ್ನೂ ಕ್ರೈಸ್ತರನ್ನೂ ಕಂಡು, "ನೀವೂ ಗ್ರಂಥದವರು. ನೀವು ಪ್ರವಾದಿಗಳನ್ನು 
ನಂಬುತ್ತೀರಿ. ನಿಜಕ್ಕೂ ಈ ವ್ಯಕ್ತಿಯ ಮೇಲೆ ದೇವವಾಣಿ ಅವತರಿಸುತ್ತದೆಯೇ?” ಎಂದು ಕೇಳುತ್ತಿದ್ದರು. ಆ ಬಳಿಕ ಈ ಪ್ರಶ್ನೆಗೆ 
ಅವರು ಕೊಡುತ್ತಿದ್ದ ಉತ್ತರವನ್ನು ಪ್ರವಾದಿವರ್ಯರ(ಸ) ಕಡು ವೈರಿಗಳು ಅಲ್ಲಲ್ಲಿ ಪ್ರಚಾರ ಮಾಡಿ ಜನರಲ್ಲಿ ತಿರಸ್ಕಾರವುಂಚಾಗುವಂತೆ 
ಮಾಡುತ್ತಿದ್ದರು. ಆದುದರಿಂದ ಇಸ್ಲಾಮ್‌ ವಿರೋಧಿಗಳು ಅಧಾರವಾಗಿರಿಸಿಕೊಂಡಿದ್ದ ಯಹೂದಿಯರ ಮಾತನ್ನೇ ಅಲ್ಲಾಹನು ಇಲ್ಲಿ 
ಉಲ್ಲೇಖಿಸಿ ಅದಕ್ಕೆ ಉತ್ತರ ಕೊಟ್ಟಿರುತ್ತಾನೆ. 

ಇಲ್ಲಿ ತೌರಾತ್‌ ದೇವವತಿಯಿಂದ ಅವತೀರ್ಣವಾದುದೆಂದು ಸ್ವತಃ ನಂಬುವ ಓರ್ವ ಯಹೂದಿಯು, ಅಲ್ಲಾಹನು ಯಾವ 
ಮಾನವನ ಮೇಲೂ ಏನೂ ಇಳಿಸಿಲ್ಲವೆಂದು ಹೇಳಿರಲು ಹೇಗೆ ಸಾಧ್ಯ ಎಂಬ ಸಂದೇಹ ಉಂಟಾಗಬಹುದು. ಆದರೆ ಈ ಸಂದೇಹ 
ಸರಿಯಲ್ಲ. ಏಕೆಂದರೆ ಒಬ್ಬನು ಹಠಮಾರಿತನ ಮತ್ತು ದ್ವೇಷದಿಂದ ಒಂದು ಸತ್ಮವನ್ನು ನಿರಾಕರಿಸುವಾಗ ಕೆಲವು ವೇಳೆ ತಾನೇ 
ಬಪ್ಪಿಕೊಂಡಂತಹ ಸತ್ಯಗಳಿಗೂ ಆಘಾತವುಂಟಾಗುವಂಶಹ ಮಾತನ್ನು ಹೇಳಿ ಬಿಡುವುದಿದೆ. ಅವರು ಪ್ರವಾದಿವರ್ಯರ(ಸ) ಪ್ರವಾದಿತ್ವವನ್ನೂ 


ಕಾಂಡ -7 


6. ಅಲ್‌ ಅನ್‌ಆಮ್‌ 429 


PAN LN 
MS PSUS 


20 


4 کا ے ہے‎ pi مر ہے‎ ೨ M23 
PEL EOS OBL ISLE SET 


ಗ್ರಂಥ ಅದು ಸಕಲ ಮಾನವರಿಗಾಗಿ ಪ್ರಕಾಶವೂ ಮಾರ್ಗದರ್ಶನವೂ ಆಗಿತ್ತು. ಅದನ್ನು ನೀವು ಚೂರು 
ಚೂರುಗಳನ್ನಾಗಿ ಮಾಡಿಡುತ್ತೀರಿ. ಕೆಲವನ್ನು ತೋರಿಸಿ ಅಧಿಕಾಂಶವನ್ನು ಬಚ್ಚಿಡುತ್ತೀರಿ. ಅದರ ಮೂಲಕ ನೀವೂ 
ನಿಮ್ಮ ಪೂರ್ವಜರೂ ಅರಿತಿರದ ಜ್ಞಾನ ನಿಮಗೆ ನೀಡಲಾಗಿತ್ತು. ಅದನ್ನು ಅವತೀರ್ಣಗೊಳಿಸಿದವನಾದರೂ 
ಯಾರು?" ಅಲ್ಲಾಹನು ಎಂದು ಮಾತ್ರ ಹೇಳಿಬಿಡಿರಿ. ಸಾಕು, ಅನಂತರ ಅವರನ್ನು ತಮ್ಮ ಕುತರ್ಕಗಳೊಂದಿಗೆ 
ಆಡುತ್ತಿರಲು ಬಿಡಿರಿ. (ಆ ಗ್ರಂಥದಂತೆಯೇ) ಇದು ನಾವು ಇಳಿಸಿರುವ ಇನ್ನೊ೦ದು ಗ್ರಂಥವಾಗಿದೆ, ಅತ್ಯಂತ 
ಶುಭ ಸಮೃದ್ಧಿಯುಳ್ಳದ್ದಾಗಿದೆ. ಇದಕ್ಕಿಂತ ಮುಂಚೆ ಬಂದುದನ್ನು ದೃಢೀಕರಿಸುತ್ತದೆ; ಇದರ ಮೂಲಕ ನೀವು 
ಈ ಕೇಂದ್ರ ನಗರ (ಅರ್ಥಾತ್‌ ಮಕ್ಕಾ) ಮತ್ತು ಇದರ ಸುತ್ತಮುತ್ತಲಿನ ನಿವಾಸಿಗಳಿಗೆ ಎಚ್ಚರಿಕೆ ನೀಡಲಿಕ್ಕಾಗಿ 
ಅವತೀರ್ಣಗೊಂಡಿರುತ್ತದೆ. ಪರಲೋಕದ ಮೇಲೆ ವಿಶ್ವಾಸವಿಡುವವರು ಈ ಗ್ರಂಥದ ಮೇಲೆ ವಿಶ್ವಾಸವಿರಿಸುತ್ತಾರೆ 
ಮತ್ತು ಅವರು ತಮ್ಮ ನಮಾರುನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾರೆ"! ಅಲ್ಲಾಹನ ಮೇಲೆ ಸುಳ್ಳಾರೋಪ 


ನಿರಾಕರಿಸುವ ಪಣ ತೊಟ್ಟಿದ್ದರು. ಅವರು ತಮ್ಮ ವಿರೋಧದ ಆವೇಶದಲ್ಲಿ ಪ್ರವಾದಿವರ್ಯರ(ಸ) ಪ್ರವಾದಿತ್ವವನ್ನು 
ನಿಷೇಧಿಸುವುದರೊಂದಿಗೆ ದೇವ ಸಂದೇಶವಾಹಕತ್ವವನ್ನೇ ನಿಷೇಧಿಸುವಷ್ಟು ಕುರುಡರಾಗುತ್ತಿದ್ದರು. 

'ಹೀಗೆ ಹೇಳುವಾಗ ಇವರು ಅಲ್ಲಾಹನ ಮಹಾನತೆಯನ್ನು ಗ್ರಹಿಸಲಿಲ್ಲ' ಎಂದು ಹೇಳಿದುದರ ತಾತ್ಸರ್ಯವೇನೆಂದರೆ ಅವರು 
ಅಲ್ಲಾಹನ ಯುಕ್ತಿ ಮತ್ತು ಅವನ ಮಹಿಮೆಯನ್ನು ಅರ್ಥಮಾಡಿಕೊಳ್ಳುವಲ್ಲಿ ತಪ್ಪಿಹೋಗಿದ್ದಾರೆ. ಅಲ್ಲಾಹನು ಯಾವ ಮಾನವನ 
ಮೇಲೂ ಸುಜ್ಞಾನ ಮತ್ತು ಜೀವನದ ಸನ್ಮಾರ್ಗದರ್ಶನವನ್ನು ಇಳಿಸಲಿಲ್ಲವೆನ್ನುವವನು ವಹ್ಕ್‌(ದಿವೃವಾಣಿಯ ಅವತರಣ 
ಅಸಾಧ್ಯವೆಂದು ತಿಳಿಯುತ್ತಾನೆ. ಇದು ಅಲ್ಲಾಹನ ಮಹಿಮೆಯನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳದ ಕಾರಣದಿಂದಾಗಿರಬೇಕು. ಅಥವಾ 
ಅಲ್ಲಾಹನು ಮಾನವನಿಗೆ ಬುದ್ದಿಯ ಅಸ್ತ್ರವನ್ನೂ ಬಳಸುವ ಅಧಿಕಾರವನ್ನೇನೋ ಕೊಟ್ಟುಬಿಟ್ಟ, ಆದರೆ ಅವನಿಗೆ ಮಾರ್ಗದರ್ಶನ 
ಮಾಡುವ ವ್ಯವಸ್ಥೆ ಮಾಡಲಿಲ್ಲ. ಅದರ ಬದಲಿಗೆ ಭೂಮಿಯ ಮೇಲೆ ಸ್ವಚ್ಛಂದವಾಗಿ ಕಾರ್ಯವೆಸಗುತ್ತಿರಲು ಬಿಟ್ಟುಬಿಟ್ಟಿದ್ದಾನೆಂದು 
ಅವನು ಭಾವಿಸಿರಬೇಕು. ಇದೂ ಅಲ್ಲಾಹನ ಯುಕ್ತಿಯನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳದ ಪರಿಣಾಮವಾಗಿದೆ. 

60. ಈ ಉತ್ತರವನ್ನು ಯಹೂದಿಯರಿಗೆ ಕೊಡುತ್ತಿರುವುದರಿಂದ ಹ. ಮೂಸಾರ(ಅ) ಮೇಲೆ ತೌರಾತ್‌ ಅವಶೀರ್ಣಗೊಂಡುದನ್ನು 
ಆಧಾರ ಪ್ರಮಾಣವಾಗಿ ಮುಂದಿರಿಸಲಾಗಿದೆ. ಏಕೆಂದರೆ ಅವರು ಸ್ವತಃ ಇದನ್ನು ಒಪ್ಪುತ್ತಿದ್ದರು. ಹ. ಮೂಸಾರ(ಅ) ಮೇಲೆ ತೌರಾತ್‌ 
ಅವಶೀರ್ಣಗೊಂಡಿತ್ತೆಂದು ಅವರು ಒಪ್ಪಿಕೊಂಡಾಗ ಇದು- "ಅಲ್ಲಾಹನು ಯಾವ ಮಾನವನ ಮೇಲೂ ಏನನ್ನೂ ಅವಶೀರ್ಣಗೊಳಿಸಲಿಲ್ಲ" 
ಎಂಬ ಅವರ ಮಾತನ್ನು ತಾನಾಗಿಯೇ ಖಂಡಿಸುತ್ತದೆ. ಇದರಿಂದ ಕನಿಷ್ಠಪಕ್ಷ ಮಾನವನ ಮೇಲೆ ಧೇವಾಣಯಿ ಅವಶೀರ್ಣಗೊಳ್ಳಲು 
ಸಾಧ್ಯವಿದೆ ಮತ್ತು ಅವತೀರ್ಣಗೊಂಡಿದೆ ಎಂಬುದಂತೂ ಸಾಬೀತಾಗುತ್ತದೆ. 

61. ಪ್ರಥಮ ದೃಷ್ಟಾಂತವು ಮಾನವನ ಮೇಲೆ ದೇವವಾಣಿ ಅವತೀರ್ಣಗೊಳ್ಳಲು ಸಾಧ್ಯವಿದೆ ಮತ್ತು ಕಾರ್ಯತಃ 
ಅವತಶೀರ್ಣಗೊಂಡಿದೆ ಎಂಬ ಬಗ್ಗೆ ಆಧಾರವಾಗಿತ್ತು. ಈ ಎರಡನೆಯ ದೃಷ್ಟಾಂತವು ಹ ಮುಹಮ್ಮದ್‌ರ(ಸ) ಮೇಲೆ 
ಅವತೀರ್ಣಗೊಂಡಿರುವ ಈ ವಾಣಿಯು ನಿಜಕ್ಕೂ ದೇವವಾಣಿಯೇ ಆಗಿದೆಯೆಂಬುದಕ್ಕೆ ಆಧಾರವಾಗಿದೆ. ಈ ವಸ್ತುಸ್ಥಿತಿಯನ್ನು 
ಸಾಬೀತುಪಡಿಸಲಿಕ್ಕಾಗಿ ನಾಲ್ಕು ವಿಷಯಗಳನ್ನು ಸಾಕ್ಸ್ಯಾಧಾರ ರೂಪದಲ್ಲಿ ಕೊಡಲಾಗಿದೆ: 


ಕಾಂಡ-7 


430 ಕುರ್‌ಆನ್‌ ವ್ಯಾಖ್ಮಾನ 


Pa‏ ف 

نول اد َ‫ Is‏ وہ ۱ 
21 وط ڑےر ہرےکیہر ڈھھ 
ಹ‏ ا ا 


Pu N55‏ پت مب 89 کر کا 


4 4 
Pd Pe 

7 دے ے۵ یم اوہ فے‎ Rl 545 ಬೆ AVC 6 RG 
میں‎ | pu me) 2p تی‎ ಬಮ 


ಹೊರಿಸುವವನಿಗಿಂತ ಅಥವಾ ತನ್ನ ಮೇಲೆ ಯಾವುದೇ 'ದಿವ್ಯವಾಣಿ' ಅವತೀರ್ಣವಾಗಿರದಿದ್ದರೂ ನನಗೆ 
'ದಿವೃವಾಣಿ' ಬಂದಿದೆಯೆನ್ನುವವನಿಗಿಂತ ಅಥವಾ ಅಲ್ಲಾಹನು ಅವಶೀರ್ಣಗೊಳಿಸಿರುವುದಕ್ಕೆ ವಿರುದ್ಧವಾಗಿ 
ನಾನೂ ಇಂತಹದನ್ನು ಅವತೀರ್ಣಗೊಳಿಸಿ ತೋರಿಸುವೆನೆನ್ನುವವನಿಗಿಂತ ಹಿರಿಯ ಅಕ್ರಮಿ ಇನ್ನಾರಿದ್ದಾನೆ? ಅಕಟ! 
ನೀವು ಅಕ್ರಮಿಗಳನ್ನು, ಅವರು ಮರಣ ಸಂಕಟದಲ್ಲಿ ಮುಳುಗೇಳುತ್ತಿರುವ ಮತ್ತು ದೇವಚರರು ಕೈ ಚಾಚುತ್ತ, 
"ತನ್ನಿರಿ ನಿಮ್ಮ ಪ್ರಾಣವನ್ನು ಹೊರ ತೆಗೆಯಿರಿ: ನೀವು ಅಲ್ಲಾಹನ ಮೇಲೆ ಸುಳ್ಳಾರೋಪ ಹೊರಿಸಿ ವೃಥಾ 
ಒದರುತ್ತಿದ್ದುದರ, ಹಾಗೂ ಅವನ ನಿದರ್ಶನಗಳಿಗೆ ವಿರುದ್ಧ جوم کہ‎ ತೋರುತ್ತಿದ್ದುದರ ಫಲವಾಗಿ ಇಂದು 
ನಿಮಗೆ ಅಪಮಾನಕರ ಶಿಕ್ಸೆ ನೀಡಲಾಗುವುದು" ಎರೆದು ಹೇಳುತ್ತ ರುವ ಸ್ಥಿತಿಯಲ್ಲಿ ನೋಡಲು ಶಕ್ತರಾಗುತ್ತಿದ್ದರೆ! 
(ಅಲ್ಲಾಹನು ಅಂದು ಹೀಗೆ ಹೇಳುವನು: ಇದೋ ನಾವು ನಿಮ್ಮನ್ನು ಪ್ರಥಮ ಬಾರಿ ಒಬ್ಬಂಟಿಗರನ್ನಾಗಿ 
ಸೃಷ್ಟಿಸಿದಂತೆಯೇ ನೀವೀಗ ಒಬ್ಬಂಟಿಗರಾಗಿ ನಮ್ಮ ಮುಂದೆ ಹಾಜರಾಗಿಬಿಟ್ಟಿರಿ. ನಾವು ನಿಮಗೆ ಇಹಲೋಕದಲ್ಲಿ 


1) ಇದು ಶುಭ ಸಮೃದ್ದಿಗಳಿಂದ ಕೂಡಿದ ಗ್ರಂಥ. ಅರ್ಥಾತ್‌- ಇದರಲ್ಲಿ ಮಾನವನ ಯಶಸ್ಸು ಹಾಗೂ ಹಿತಕ್ಕಾಗಿ ಅತ್ಯುತ್ತಮ 
ಸಿದ್ಧಾಂತಗಳಿವೆ. ಸರಿಯಾದ ವಿಶ್ವಾಸಗಳ ಶಿಕ್ಟಣವಿದೆ. ಒಳಿತುಗಳಿಗೆ ಪ್ರೋತ್ಸಾಹವಿದೆ. ಉನ್ನತ ಚಾರಿತ್ರ್ಯೈಗಳ ಬೋಧನೆ ಇದೆ. ನಿರ್ಮಲ 
ಜೀವನ ನಡೆಸಲು ಬೇಕಾದ ಮಾರ್ಗದರ್ಶನವಿದೆ. ಅಷ್ಟೇ ಅಲ್ಲ - ಇದು ಪವಿತ್ರ ಗ್ರಂಥಸ್ತೋಮದಲ್ಲಿ ಜನರು ತುಂಬಿಸಿರುವ 
ಅಜ್ಞಾನ, ಸ್ವಾರ್ಥ, ಸಂಕುಚಿತ ಮನೋಭಾವ, ಅಕ್ರಮ, ಅಶ್ಲೀಲತೆ ಮೊದಲಾದ ಇತರ ಕೆಡುಕುಗಳಿಂದ ಸಂಪೂರ್ಣ ಮುಕ್ತವಾಗಿದೆ. 

2) ಈ ಗ್ರಂಥವು ಇದಕ್ಕಿಂತ ಮುಂಚೆ ಅಲ್ಲಾಹನ ವತಿಯಿಂದ ಬಂದಿದ್ದ ಮಾರ್ಗದರ್ಶಕ ಗ್ರಂಥಗಳಲ್ಲಿರುವ ಬೋಧನೆಗಿಂತ 
ಭಿನ್ನವಾದ ಬೋಧನೆಯನ್ನೇನು ಕೊಡುವುದಿಲ್ಲ. ಇದು ಅವುಗಳನ್ನೆಲ್ಲ ದೃಢಪಡಿಸುತ್ತದೆ ಮತ್ತು ಸಮರ್ಥಿಸುತ್ತದೆ. 

3) ದೇವ ಗ್ರಂಥಗಳನ್ನು ಎಲ್ಲ ಕಾಲಗಳಲ್ಲೂ ಯಾವ ಉದ್ದೇಶಕ್ಕಾಗಿ ಅವತೀರ್ಣಗೊಳಿಸಲಾಗುತ್ತಿತ್ತೋ ಅದೇ ಉದ್ದೇಶಕ್ಕಾಗಿ 
ಈ ಗ್ರಂಥವೂ ಅವತೀರ್ಣಗೊಂಡಿದೆ. ಅರ್ಥಾತ್‌- ಅಲಕ್ಸ್ಯ್ಯದಲ್ಲಿ ಬಿದ್ದಿರುವ ಜನರನ್ನು ಬಡಿದೆಚ್ಚರಿಸುವುದು ಮತ್ತು ದುರ್ಮಾರ್ಗ 
ಗಮನದ ದುಷ್ಪಿಣಾಮವನ್ನು ತಿಳಿಯ ಪಡಿಸುವುದು. : 

. 4) ಈ ಗ್ರಂಥದ ಅಹ್ವಾನು ಒಟ್ಟುಗೂಡಿಸಿರುವುದು ಮಾನವರ ಪೈಕಿ ಲೋಕಾರಾಧಕರೂ ವಿಷಯ ಲಂಪಟರೂ 
ಆಗಿರುವವರನ್ನಲ್ಲ. ಇದು ಇಹಲೋಕ ಜೀವನದ ಸಂಕೀರ್ಣ ಸರಹದ್ದುಗಳಿಂದಾಚೆಗೆ ಇರುವುದನ್ನು ಕಾಣಲು ಸಮರ್ಥರಾದವರನ್ನು 
ಮಾತ್ರ ಹೆಕ್ಕಿ ತನ್ನ ಸುತ್ತಲೂ ಸೇರಿಸಿತು. ಈ ಗ್ರಂಥದ ಪ್ರಭಾವದಿಂದ ಅವರ ಜೀವನದಲ್ಲುಂಟಾದ ಕ್ರಾಂತಿಯ ಅತಿ ದೊಡ್ಡ 
ಸಂಕೇತವೇನೆಂದರೆ ಅವರು ಜನರ ಮಧ್ಯೆ ದೇವಭಕ್ತಿಯ ದೃಷ್ಟಿಯಿಂದ ಅತ್ಕುನ್ನತರಾಗಿರುವರು. ಈ ವೈಶಿಷಪ್ಟ್ಯಗಳೂ ಈ 
ಸತ್ಸರಿಣಾಮಗಳೂ - ತಾನು ರಚಿಸಿದುದನ್ನು ದೇವವಾಣಿ ಎನ್ನುವಂತಹ ಅಪರಾಧಕಾರಿ ಸಾಹಸ ಮಾಡುವ - ಒಬ್ಬ ಕಪಟಿ ಹಾಗೂ 
ಸುಳ್ಳುಗಾರನು ರಚಿಸಿದ ಗ್ರಂಥದ್ದಾಗಿರಲು ಸಾಧ್ಯವಿದೆಯೇ? 


ಕಾಂಡ -7 


6. ಅಲ್‌ ಅನ್‌ಆಮ್‌ : | 431 


had 


»೨ 4ڈ‎ ١ ೬ ರಿ Pr 0 بب‎ 8 
2 نبرعمونم ان ارہ فی ال‎ ೨% 27 3 NS ಬ ںنقطم‎ 4 “iE & 


& 


2d Hb Ll NST [fd و‎ 7 
SE لم اللہ فان‎ i SAA ET IEEE 
>» Zh) R29 ہے بڈسم‎ CC NN ےه‎ ೭ 
Fe UT I HU a ENA 


ಸ್‌ 


sh EG MR NESS لعَريْزلقین دہ‎ 
se DHS EEN ES OOS BNE 


ಕೊಟ್ಟಿದ್ದು ದನ್ನೆಲ್ಲ ನೀವು ಬಿಟ್ಟು ಬಂದಿರಿ. ಈಗ ನಿಮ್ಮೊಂದಿಗೆ ನಿಮ್ಮ ಕಾರ್ಯನಿರ್ವಹಣೆಯಲ್ಲಿ ಯಾರ 
ಪಾಲಿದೆಯೆಂದು ನೀವು ತಿಳಿದುಕೊಂಡಿದ್ದೀರೋ ಆ ನಿಮ್ಮ ಶಿಫಾರಸುದಾರರನ್ನು ನಾವು ಇಲ್ಲಿ ಕಾಣುತ್ತಿಲ್ಲ. 
ನಿಮ್ಮ ಪರಸ್ಪರ ಸಂಬಂಧಗಳು ಮುರಿದು ಹೋದವು. ನೀವು ಅಭಿಮಾನ ವಿರಿಸಿಕೊಂಡಿದ್ದವರೆಲ್ಲರೂ ನಿಮ್ಮಿಂದ: 
ಮಾಯವಾಗಿಬಿಟ್ಟರು. ' 

(95-103) ಕಾಳು. ಮತ್ತು ಗೊರಟನ್ನು ಸೀಳುವವನು ಅಲ್ಲಾಹ್‌." ಅವನೇ ಸಜೀವಿಯನ್ನು ನಿರ್ಜೀವಿಯಿಂದ 
ಹೊರತೆಗೆಯುತ್ತಾನೆ ಮತ್ತು ನಿರ್ಜೇವಿಯನ್ನು ಸಜೀವಿಯಿಂದ ಹೊರತರುವವನಾಗಿರುತ್ತಾನೆ.” ಈ ಎಲ್ಲ 
ಕಾರ್ಯಗಳನ್ನು ಮಾಡುವವನಂತು ಅಲ್ಲಾಹ್‌. ಹೀಗಿರುತ್ತ ನೀವೆತ್ತ ದಾರಿತಪ್ಪಿ ಸಾಗುತ್ತಿರುವಿರಿ? ಅವನೇ ಇರುಳಿನ 
ಪರದೆಯನ್ನು ಹರಿದು ಪ್ರಭಾತವನ್ನು ತರುತ್ತಾನೆ. ಅವನೇ ಇರುಳನ್ನು ನೆಮ್ಮದಿಯ ಕಾಲವನ್ನಾಗಿ ಮಾಡಿರುತ್ತಾನೆ. 
ಅವನೇ ಸೂರ್ಯ ಚಂದ್ರರ ಉದಯಾಸ್ತಗಳ ಕಾಲ ಗಣನೆಯನ್ನು ನಿಶ್ವಯಿಸಿರುತ್ತಾನೆ. ಇವೆಲ್ಲ ಆ ಮಹಾ 
ಪ್ರತಾವಿಯೂ ಸರ್ವಜ್ಞನೂ ನಿಶ್ಚಯಿಸಿರುವ ಕ್ರಮಗಳು. ಅವನೇ ನಿಮಗೆ ನಕ್ಸೆತ್ರಗಳನ್ನು ಮರುಭೂಮಿಯ ಮತ್ತು 
ಸಾಗರಗಳ ಅಂಧಕಾರಗಳಲ್ಲಿ ದಾರಿ ತಿಳಿಯುವ ಸಾಧನವನ್ನಾಗಿ ಮಾಡಿದನು. ನೋಡಿರಿ, ನಾವು ಜ್ಞಾನವುಳ್ಳವರಿಗೆ 
ನಿದರ್ಶನಗಳನ್ನು ಸುಸ್ಪಷ್ಟವಾಗಿ ತಿಳಿಸಿರುತ್ತೇವೆ."" ಅವನೇ ನಿಮ್ಮನ್ನು ಒಂದೇ ವ್ಯಕ್ತಿಯಿಂದ: ಸೃಷ್ಟಿಸಿದನು.” 


62. ಅರ್ಥಾತ್‌- ನೆಲದೊಳಗೇ ಬೀಜವನ್ನು ಒಡೆದು ಅದರಿಂದ ಮೊಳೆಕೆಯನ್ನು ಹೊರತೆಗೆಯುವವನು. 

63. ಸಜೀವಿಯನ್ನು ನಿರ್ಜೀವಿಯಿಂದ ಹೊರತರುವುದೆಂದರೆ ನಿರ್ಜೀವ ಮೂಲ ವಸ್ತುಗಳಿಂದ ಸಜೀವ ಸೃಷ್ಟಿಯನ್ನು 
ಸೃಟ್ಟುಸುವುದು. ನಿರ್ಜೀವಿಯನ್ನು ಸಜೀವಿಯಿಂದ ಹೊರಡಿಸುವುದೆಂದರೆ ಜೀವವಿರುವ ದೇಹಗಳಿಂದ ನಿರ್ಜೀವ ಪದಾರ್ಥಗಳನ್ನು 

ಹೊರತರುವುದು. 

64. ಅರ್ಥಾತ್‌- ಅಲ್ಲಾಹನು ಏಕಮಾತ್ರನು, ಇತರ ಯಾರೂ ದೇವ ಗುಣವಿಶೇಷಗಳನ್ನು ಹೊಂದಿಲ್ಲ. ಯಾರೂ 
ದೇವಾಧಿಕಾರಗಳಲ್ಲಿ ಪಾಲುಗಾರರೂ ಅಲ್ಲ ಮತ್ತು ದೇವನಿಗೆ ಸಲ್ಲತಕ್ಕ ಹಕ್ಕುಗಳ ಪೈಕಿ ಯಾವುದೇ ಹಕ್ಕುಗಳನ್ನು ಹೊಂದುವ ಅರ್ಹತೆ 
ಯಾರಿಗೂ ಇಲ್ಲವೆಂಬ ವಸ್ತುಸ್ಥಿತಿಯ ನಿದರ್ಶನಗಳು. ಆದರೆ-ಈ ನಿದರ್ಶನಗಳ ಹಾಗೂ ಸಂಕೇತಗಳ ಆಳಕ್ಕೆ ತಲುಪಲು ಅಜ್ಞಾನಿಗಳಿಗೆ 
ಸಾಧ್ಯವಿಲ್ಲ. ಈ ಸೌಭಾಗ್ಯವು ಜ್ಞಾನ ಮಾರ್ಗದಲ್ಲಿ ವಿಶ್ವ ಸಂಕೇತಗಳನ್ನು ವೀಕ್ಟಿಸುವವರಿಗೆ ಮಾತ್ರ ಪ್ರಾಪ್ತವಾಗುತ್ತದೆ. 

65. ಅರ್ಥಾತ್‌- ಮಾನವ ಸಂತತಿಯನ್ನು ಓರ್ವ ಜೀವಿಯಿಂದ ಪ್ರಾರಂಭಿಸಿದನು. - 


ಕಾಂಡ-7 


432 ಕುರ್‌ಆನ್‌ ಬ್ಯಾಖ್ಕಾನ 


Bee 
NAT 


TG NE و رر‎ Ci 
90) 43S PSB ML RE OLS 
೧24 لس یک 4 ض د ہے پک دے پ وو‎ 4,೨2 28 2% we 20 
ABER OEE ILS OL AN 


ಪ್ರತಿಯೊಬ್ಬನಿಗೂ ಒಂದು ತಂಗುದಾಣವೂ ಇನ್ನೊ೦ದು ಅವನು ಒಪ್ಪಿಸಲ್ಪಡುವ ಜಾಗವೂ ಇದೆ. ಅರಿವುಳ್ಳವರಿಗೆ 
ಈ ನಿದರ್ಶನಗಳನ್ನು ನಾವು ಅಭಿವ್ಯಕ್ತಗೊಳಿಸಿರುತ್ತೇವೆ. ಅವನೇ ಆಕಾಶದಿಂದ ನೀರನ್ನು ಸುರಿಸಿದನು. 
ಅನಂತರ ಅದರ ಮೂಲಕ ಎಲ್ಲ ವಿಧದ ವನಸ್ಪತಿಗಳನ್ನು ಉತ್ಪಾದಿಸಿದನು. ಆಮೇಲೆ ಅದರಿಂದ ಹಚ್ಚ ಹಸಿರಾದ 
ಹೊಲಗಳನ್ನೂ ವೃಕ್ಸಗಳನ್ನೂ ಉಂಟು ಮಾಡಿದನು. ಆ ಬಳಿಕ ಅವುಗಳಿಂದ ಹಲವು ಪದರು ಗಳಿಂದ 
'ಹೊದಿಯಲ್ಪಟ್ಟ ಧಾನ್ಯಗಳನ್ನು ಹೊರ ತಂದನು ಮತ್ತು ಖರ್ಜೂರಗಳ ಮೊಗ್ಗುಗಳಿಂದ, ಭಾರದಿಂದಾಗಿ 
ಬಾಗುತ್ತಿರುವ ಫಲಗಳ ಗೊಂಚಲು ಗೊಂಚಲುಗಳನ್ನೇ ಮಾಡಿದನು. روہ‎ ರುತೂನ್‌(ಇಷ್ಟೆ) ದಾಳಿಂಬೆಗಳ 
ತೋಟಗಳನ್ನು ಬೆಳೆಸಿದನು. ಅವುಗಳ ಫಲಗಳು ಪರಸ್ಪರ ಹೋಲುತ್ತಿವೆ ಮತ್ತು ಪ್ರತಿಯೊಂದರ ವೈಶಿಷ್ಟ್ಯಗಳು 
ವಿಭಿನ್ನವಾಗಿಯೂ ಇವೆ. ಈ ವೃಕ್ಷಗಳು ಫಲಬಿಡುವಾಗ ಅವುಗಳಲ್ಲಿ ಫಲ ಬರುವ ಮತ್ತು ಪಕ್ಟವಾಗುವ 
ಸ್ಥಿತಿಯನ್ನು ಸೂಕ್ಷ್ಮವಾಗಿ ಅವಲೋಕಿಸಿರಿ. ವಿಶ್ವಾಸವಿಡುವವರಿಗೆ ಇವುಗಳಲ್ಲಿ ನಿದರ್ಶನಗಳಿವೆ. ಇಷ್ಟಾಗಿಯೂ 
ಜನರು 'ಯಕ್ಸ'ರನ್ನು ಅಲ್ಲಾಹನಿಗೆ ಸಹಭಾಗಿಗಳಾಗಿಸಿ ಬಿಟ್ಟಿರು.' ವಸ್ತುತಃ ಅವನು" ಅವರನ್ನು ಸೃಷ್ಟಿಸಿದವನು. 


66. ಅರ್ಥಾತ್‌- ಮಾನವ ವರ್ಗದ ಸೃಷ್ಟಿ ಅದರಲ್ಲಿ ಸ್ತ್ರೀ ಪುರುಷರ ತಾರತಮ್ಮ, ಸಂತಾನಾಭಿವೃದ್ಧಿಯ ಮೂಲಕ ಅವುಗಳ 
ವೃದ್ಧಿ ಮತ್ತು ತಾಯಿಯ ಗರ್ಭದಲ್ಲಿ ವೀರ್ಯಾಣುವು ನೆಲೆಸಿದಂದಿನಿಂದ ಮಗುವಿನ ಜನನದ ವರೆಗೆ ಅದರ ಜೀವನದ ನಾನಾ 
ಹಂತಗಳು, ಇವೆಲ್ಲದರ ಕಡೆಗೆ ದೃಷ್ಟಿ ಬೀರಿದರೆ, ಅನೇಕ ಸುವ್ಯಕ್ತ ನಿದರ್ಶನಗಳು ಮಾನವನಿಗೆ ಗೋಚರಿಸಿ ಅವುಗಳ ಮೂಲಕ 
ಮೇಲೆ ವಿವರಿಸಲಾಗಿರುವ ಪರಮಾರ್ಥಗಳನ್ನು ಅವನು ಗುರುತಿಸಿಕೊಳ್ಳಬಲ್ಲನು. ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಳ್ಳುವವರು 
ಮಾತ್ರ ಈ ನಿದರ್ಶನಗಳಿಂದ ಅಂತಹಜ್ಞಾನ ಹೊಂದಬಲ್ಲರು. ಆದರೆ ತಮ್ಮ ಇಂದ್ರಿಯಾಸಕ್ತಿಗಳನ್ನು ಹಾಗೂ ಅವುಗಳನ್ನು 
ತಣಿಸಿಕೊಳ್ಳುವಂತಹ ಹಂಚಿಕೆಗಳನ್ನು ಮಾತ್ರ ಗುರಿಯಾಗಿರಿಸಿಕೊಂಡು ಪ್ರಾಣಿಗಳಂತೆ ಬದುಕುವವರು ಈ ನಿದರ್ಶನಗಳಲ್ಲಿ ಏನನ್ನೂ 
ಕಾಣಲಾರರು. 

67. ಅರ್ಥಾತ್‌- ವಿಶ್ವದ ವ್ಯವಸ್ಥಾಪನೆಯಲ್ಲೂ ಮಾನವನ ಅದೃಷ್ಟವನ್ನು ಸರಿಪಡಿಸುವುದರಲ್ಲಿಯೂ ಕೆಡಿಸುವುದರಲ್ಲಿಯೂ 
ಅಲ್ಲಾಹನೊಂದಿಗೆ ಇತರ ಅಗೋಚರ ಶಕ್ತಿಗಳೂ ಸಹಭಾಗಿಗಳಾಗಿರುತ್ತವೆಂದು ಅವರು, ಕೇವಲ ತಮ್ಮ ಊಹೆಯಿಂದ ನಿರ್ಧರಿಸಿಕೊಂಡರು. 
ಮಳೆಗೊಬ್ಬ ದೇವತೆಯಾದರೆ ಬೆಳೆಗೆ ಬೇರೆಯೇ ದೇವತೆ, ಧನದೇವತೆ ಇನ್ನೊಂದಾದರೆ ರೋಗಗಳ ದೇವತೆ ಮತ್ತೊಂದು ಇತ್ಯಾದಿ 
ಅಸಂಬದ್ಧಗಳು. ಇಂತಹ ಅಸಂಗತ ವಿಶ್ವಾಸೆಗಳು ಆತ್ಮಗಳ, ಪಿಶಾಚಿಗಳ, ರಾಕ್ಟಸರ ಮತ್ತು ದೇವಿ ದೇವತೆಗಳ ವಿಷಯದಲ್ಲಿ ಜಗತ್ತಿನ 
ಎಲ್ಲ ಬಹುಬೇವ ವಿಶ್ವಾಸಿ ಜನಾಂಗಗಳಲ್ಲಿ ಕಂಡುಬರುತ್ತವೆ. 


ಕಾಂಡ -7 


6. ಅಲ್‌ ಅನ್‌ಆಮ್‌ 433 


A ಇ ےید گر تھے 299 رت ےھ رھ ے رو2‎ 
So MN NSS AY INAS ATV 


3 ۶ 


ಜವ ™‏ 3 ک حر ರ‏ ےھ سو مود 

ORS ES SES SNS از دنت‎ 
ಆದರೆ ಅವರು ವಿಚಾರ ಮಾಡದೆ ಅವನಿಗೆ ಪುತ್ರ ಮತ್ತು ಪುತ್ರಿಯರನ್ನು ಕಲ್ಲಿಸಿಕೊ೦ಡರು. ವಸ್ತುತಃ ಅವನು 
ಇವರು ಹೇಳುತ್ತಿರುವ ವಿಷಯಗಳಿಂದ ಪರಿಶುದ್ದನೂ ಅತ್ಯುನ್ನತನೂ ಆಗಿರುತ್ತಾನೆ. ಅವನು ಭೂಮಿ- 
ಆಕಾಶಗಳ ಕರ್ತೃ. ಅವನಿಗೊಬ್ಬ ಬಾಳ ಸಂಗಾಶಿಯೇ ಇಲ್ಲದಿರುವಾಗ ಅವನಿಗೆ ಮಗನಾಗುವುದು ಹೇಗೆ? ಅವನು 
ಸರ್ವವನ್ನೂ ಸೃಷ್ಟಿಸಿದನು ಮತ್ತು ಅವನು ಸಕಲ ವಸ್ತುಗಳ ಚ್ಞಾನವುಳ್ಳವನು. ಅವನೇ ' ಅಲ್ಲಾಹ್‌, ನಿಮ್ಮ 
ಪ್ರಭು. ಅವನ ಹೊರತು ہہ‎ ಆರಾಧ್ಯನಿಲ್ಲ. ಸಕಲ ವಸ್ತುಗಳ ಕರ್ತ. ಆದುದರಿಂದ ನೀವು ಅವನ ಬಾಸ್ಯ- 
ಆರಾಧನೆಯನ್ನೇ ಮಾಡಿರಿ. ಅವನು ಸಕಲ ವಸ್ತುಗಳ ಹೊಣೆಗಾರನು. ದೃಷ್ಟಿಗಳು ಅವನನ್ನು ಕಾಣಲಾರವೃ. 
ಆದರೆ ಅವನು ದೃಷ್ಟಿಗಳನ್ನು ಕಾಣುತ್ತಾನೆ. ಅವನು ಅತ್ಯಂತ ಸೂಕ್ಸ್ಮದರ್ಶಿಯೂ ಸೂಕ್ಕ್ಮಜ್ಜನೂ 
ಆಗಿರುತ್ತಾನೆ. 

(104) ನಿಮ್ಮ ಬಳಿಗೆ ನಿಮ್ಮ ಪ್ರಭುವಿನ ಕಡೆಯಿಂದ ಅಂತರ್ದೃಷ್ಟಿಯ ಪ್ರಕಾಶಗಳು ಬಂದು ಬಿಟ್ಟಿವೆ. 
ಈಗ ಚೆನ್ನಾಗಿ ವೀಕ್ಷಿಸುವವನು ತನಗೇ ಹಿತವನ್ನು ಮಾಡಿಕೊಳ್ಳುವನು. ಅಂಧನಾಗಿದ್ದು ಕೊಂಡವನು ಸ್ವತಃ 
ನಷ್ಟಹೊಂದುವನು. ನಾನು ನಿಮ್ಮ ಕಾವಲುಗಾರನೇನೊ ಅಲ್ಲ." 


' 68. ಅರಬ್‌. ಅಜ್ಞಾನಿಗಳು ದೇವಚರರನ್ನು ದೇವಪುತ್ರಿಯರೆನ್ನುತ್ತಿದ್ದರು. ಇದೇ ಪ್ರಕಾರ ಜಗತ್ತಿನ ಇತರ ಬಹುದೇವ ವಿಶ್ವಾಸೀ 
ಜನಾಂಗಗಳೂ ದೇವನೊಂದಿಗೆ ಸಂತಾನ ಸಂಬಂಧವನ್ನು ಕಲ್ಲಿಸಿ, ದೇವಿ ದೇವತೆಗಳ ಒಂದು ಸಂಪೂರ್ಣ ವಂಶ ಪರಂಪರೆಯನ್ನೇ 
ತಮ್ಮ ಊಹೆಯಿಂದ ಸೃಷ್ಟಿಸಿಕೊಂದಿದ್ದಾರೆ. 

69. ಫಾತಿಹಾ ಅಧ್ಯಾಯವು ದೇವವಾಣಿಯೇ ಆಗಿದ್ದರೂ ದಾಸರ ಬಾಯಿಯಿಂದ ಹೇಳುವಂತಿದೆ. ಅದೇ ರೀತಿಯಲ್ಲಿ ಈ 
ಮಾತು ದೇವವಾಣಿಯಾಗಿದ್ದರೂ ಇದನ್ನು ಪ್ರವಾದಿವರ್ಯರ(ಸ) ಕಡೆಯಿಂದ ಹೇಳಲಾಗುತ್ತಿದೆ. ಕುರ್‌ಆನಿನಲ್ಲಿ ಅಭಿಸಂಬೋದಧಿತರು 
ಆಗಾಗ ಬದಲಾಗುತ್ತಾರೆ. ಒಮ್ಮೆ ಪ್ರವಾದಿವರ್ಯರನ್ನೂ(ಸ) ಇನ್ನೊಮ್ಮೆ ಸತ್ಯವಿಶ್ವಾಸಿಗಳನ್ನೂ ಮತ್ತೊಮ್ಮೆ ಗ್ರಂಥದವರನ್ನೂ 
ಮಗದೊಮ್ಮೆ ಸತ್ಯನಿಷೇಧಿಗಳನ್ನೂ ಬಹುದೇವ ವಿಶ್ವಾಸಿಗಳನ್ನೂ ಕೆಲವೊಮ್ಮೆ ಕುರೈಶರನ್ನೂ ಮಗದೊಮ್ಮೆ ಅರಬರನ್ನೂ ಒಮ್ಮೊಮ್ಮೆ 
ಸಾಮಾನ್ಯ ಜನರನ್ನೂ ಅಭಿಸಂಬೋಧಿಸಲಾಗುತ್ತದೆ. ವಾಸ್ತವದಲ್ಲಿ ಸಕಲ ಮಾನವರ ಮಾರ್ಗದರ್ಶನವೇ ಇವೆಲ್ಲದರ ಉದ್ದೇಶವಾಗಿದೆ. 
ಇದೇ ರೀತಿಯಲ್ಲಿ ಅಭಿಸಂಬೋಧಕರೂ ಆಗಾಗ ಬದಲೌಗುತ್ತಾರೆ. ಒಂದು ಕಡೆ ಅಲ್ಲಾಹನು ಹೇಳುತ್ತಾನೆ. ಇನ್ನೊಂದು ಕಡೆ 
ದಿವ್ಮವಾಣಿಯನ್ನು ತರುವ ದೇವಟರ. ಬೇರೊಂದು ಕಡೆ ದೇವಚರರ ಸಮೂಹ, ಮತ್ತೊಂದು ಕಡೆ ಪ್ರವಾದಿ, ಮಗದೊಂದು 
ಕಡೆ ಸತ್ಯವಿಶ್ವಾಸಿಗಳು ಹೇಳುತ್ತಾರೆ. ವಾಸ್ತವದಲ್ಲಿ ಈ ಎಲ್ಲ ರೂಪದಲ್ಲೂ ವಾಣಿಯು ಒಂದೇ ದೇವವಾಣಿಯಾಗಿರುತ್ತದೆ. ್‌) 


ಕಾಂಡ -7 


\-28 


ಕುರ್‌ಆನ್‌ ವ್ಮಾಖ್ಕಾನ 


ly MHL 


ಹೇಳೆಲಿಕ್ಕಾಗಿಯೂ ಜ್ಞಾನ ಹೊಂದಿದವರ ಮೇಲೆ 


ನಿಮ್ಮ ಮುಂದಿಡುವುದು ಮಾತ್ರ ನನ್ನ ಕರ್ತವ್ಯ, ಅನಂತರ 
ಕಣ್ಣು ಮುಚ್ಚಿ $ಕೊಂಡಿರುವವರ ಕಣ್ಣುಗಳನ್ನು ಬಲಾತ್ಕಾರವಾಗಿ 


ಹೇಳಿದಂತಹದೇ ಮಾತು. ಅಲ್ಲಿ - ನುಸಿ ಜೇಡರ ಹುಳು 


ಮತ್ತು ಶಿಷ್ಟರ ನಡುವೆ ವೃತ್ಕಾಸ ಕಾಣಬಹುದು. ಒಂದು 
ನೆ ನಡೆಸುತ್ತಾರೆ. ಇದರಲ್ಲಿ ಅಡಕವಾಗಿರುವ ಯುಕ್ತಿ ಹಾಗೂ 


ಮೊದಲೇ ಆಕ್ರಮಿಸಿಕೊಂಡಿರುವುದರಿಂದ ಈ ವಾಣಿಯು 
ಮಾತ್ರ ಬಿಟ್ಟು ಇತರ دہ‎ ಮೂಲಗಳ ಬಗ್ಗೆ ಅವರ 
5 ಗ್ರಂಥದ ಮೂಲವನ್ನು ಶೋಧಿಸಿಯೇ ಬಿಟ್ಟೆವೋ ಎಂಬಂತೆ 


ಸ یا و سو می ھی ےق وچ بعد 27ھ‎ 2u e 
Oy م‎ BRIE و ا ا ہی‎ RSE REPENS 
96 مرکو کے۳‎ NENG وت سے‎ ST 
ಖಿ 85h Es VY TH Lp) 
30% میا 1511 س26‎ Ue سر اط‎ 
ِ ಟಿ ಗ್‌ p ಬಹಯ SE 

TSI 3 ES 4 ےھ‎ ಅಟ್ಟಿ 


02, 


(105-108) ಹೀಗೆ ನಾವು ನಮ್ಮ ನಿದರ್ಶನಗಳನ್ನು ಆಗಾಗ ವಿವಿಧ ರೀತಿಗಳಲ್ಲಿ ವಿವರಿಸುತ್ತೇವೆ. "ನೀವು 


ವಸ್ತುಸ್ಥಿತಿಯನ್ನು ಪ್ರಕಟಗೊಳಿಸಲಿಕ್ಕಾಗಿಯೂ ನಾವು ಹೀಗೆ ಮಾಡುತ್ತೇವೆ. ಓ ಪೈಗಂಬರರೇ, ನಿಮ್ಮ ಪ್ರಭುವಿನ 
ವತಿಯಿಂದ ನಿಮ್ಮ ಮೇಲೆ ಅವತೀರ್ಣಗೊಂಡ 'ಬಿವ್ಯವಾಣಿ'ಯನ್ನು ಅನುಸರಿಸಿರಿ. ಏಕೆಂದರೆ ಆ ಏಕ ಪ್ರಭುವಿನ 
ಹೊರತು ಅನ್ಮ ಆರಾಧ್ಯನಿಲ್ಲ ಮತ್ತು 'ಬಹುದೇವವಿಶ್ಚಾಸಿ'ಗಳನ್ನು ನಿರ್ಲಕ್ಷಿಸಿರಿ ಅಲ್ಲಾಹನು ಇಚ್ಛಿಸುತ್ತಿದ್ದರೆ 
ಅವರು 'ಬಹುದೇವಾರಾಧನೆ' ಮಾಡುತ್ತಿರಲಿಲ್ಲ. (ಅಂತಹ ವ್ಯವಸ್ಥೆಯನ್ನು ಅವನು ಸ್ವತ ಮಾಡಿಬಿಡುತ್ತಿದ್ದನು.) 
ನಾವು ನಿಮ್ಮನ್ನು ಅವರ ಕಾವಲುಗಾರರನ್ನಾಗಿ ನೇಮಕ ಮಾಡಿರುವುದಿಲ್ಲ ಮತ್ತು ನೀವು ಅವರ ಹೊಣೆಗಾರರೂ 


ತೆರೆಯುವ ಹಾಗೂ ಅವರು ನೋಡಲು ಇಷ್ಟಪಡದಿರುವುದನ್ನೂ ಅವರಿಗೆ ತೋರಿಸುವ ಹೊಣೆಗಾರಿಕೆ ನನ್ನ ಮೇಲಿಲ್ಲ. 


ಮೊದಲಾದ ವಸ್ತುಗಳ ಉದಾಹರಣೆಗಳನ್ನು ಕೇಳಿದಾಗ ಸತ್ಕಾರ್ಥಿಗಳು ಆ ಉದಾಹರಣೆಗಳ ಮೂಲಕ ವಿವರಿಸಲಾಗಿರುವ ಸತ ೈವನ್ನು 
ಗ್ರಹಿಸಿಕೊಳ್ಳುತ್ತಾರೆ. ಆದರೆ ಪಕ್ಷಪಾತ ಪೀಡಿತರಾದವರು ದೇವವಾಣಿಯಲ್ಲಿ ಇಂತಹ ಕ್ಷುಲ್ಲಕ ವಸ್ತುಗಳ ಪ್ರಸ್ತಾಪವೂ ಇರುತ್ತದೆಯೇ 
ಎಂದು ವೈಂಗೃವಾಡುತ್ತಾರೆ ಎಂದು ಹೇಳಲಾಗಿದೆ. ಅದನ್ನೇ ಇಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳಲಾಗಿದೆ. ಇದರ چھ‎ ಕ್ಸರ್ಯವೇನೆಂದರೆ, 


ತಿರಿಕ್ತವಾಗಿ - ಇನ್ನೊಂದು ವಿಧದವರು ಇದನ್ನು ಓದಿ ಅಥವಾ 
ಕೇಳಿ ಈ ವಾಣಿಯ ತಿರುಳಿನ ಬಗ್ಗೆ ವಿಚಾರ ಮಾಡುವ ಬದಲಿಗೆ ಈ ನಿರಕ್ಷರಕುಕ್ಲಿಯು ಈ ವಾಣಿಯನ್ನು ತಂದುದೆಲ್ಲಿಂದ? ಎಂದು 


434 


> 


ಇ 


7 ۷ئ 


ಯಾರಿಂದಲೋ ಕಲಿತು ಬಂದಿದ್ದೀರಿ" ಎಂದು ಇವರು 


'ನಾನು ನಿಮ್ಮ ಕಾವಲುಗಾರನೇನೂ ಅಲ್ಲ' ಎಂದರೆ ಪ್ರಕಾಶವನ್ನು 
ಕಣ್ಣೆರೆದು ನೋಡುವುದೂ ನೋಡದಿರುವುದೂ ನಿಮಗೆ ಬಿಟ್ಟದ್ದು. ಸ್ವತಃ 


70. ಇದು ಅಲ್‌ ಬಕರಃ ಅಧ್ಯಾಯದ 3ನೆಯ ರುಕೂಲ್‌ನಲ್ಲಿ 


ಈ ವಾಣಿಯು ಜನರಿಗೊಂದು ಪರೀಕ್ಲೆಯಾಗಿದೆ. ಇದರಿಂದ ದುಷ್ಟರ 
ವಿಧಡ ಜನರು ಈ ವಾಣಿಯನ್ನೋದಿ ಇದರ ಉದ್ದೇಶದ ಬಗ್ಗೆ ماھت‎ 
ಉಪದೇಶದ ಮಾತುಗಳಿಂದ ಪ್ರಯೋಜನ ಪಡೆಯುತ್ತಾರೆ. ಇದಕ್ಕೆ ವ್ಯ 


ಹುಡುಕ ತೊಡಗುತ್ತಾರೆ. ಪೂರ್ಧಗ್ರಹವು ಅವರ ಹೃದಯವನ್ನು 
ದೇವವತಿಯಿಂದ ಅವತಶೀರ್ಣಗೊಂಡಿರಬಹುದೆಂಬ ಸಾಧ್ಯತೆಯೊಂದನ್ನು 


ಮ 


ಮನಸ್ಸು ಹರಿಯುವುದೋ ಅವುಗಳನ್ನೆಲ್ಲ ಊಹಿಸಿಕೊಂಡು, ತಾವು ಈ 
ತಮ್ಮ ಕಲ್ಪನೆಗಳನ್ನು ಹೇಳತೊಡಗುತ್ತಾರೆ. 


6. ಅಲ್‌ ಅನ್‌ಆಮ್‌ 435 


لت مز کہم یم تا TT‏ 
۱ |" 

ಅಲ್ಲ,” (ಓ ಸತ್ಯವಿಶ್ವಾಸಿಗಳೇ,) ಅವರು ಅಲ್ಲಾಹನ ಹೊರತು ಯಾರನ್ನು ಪ್ರಾರ್ಥಿಸುತ್ತಿರುವರೋ ಅವರನ್ನು 
ತೆಗಳಬೇಡಿರಿ. ಇದರಿಂದ ಅವರು 'ಬಹುದೇವಾರಾಧನೆ'ಗಿಂತಲೂ ಮುಂದುವರಿದು ಅಜ್ಞಾನದಿಂದ ಅಲ್ಲಾಹನನ್ನು 
| ತೆಗಳತೊಡಗುವರು.” ನಾವು ಇದೇ ರೀತಿಯಲ್ಲಿ ಪ್ರತಿಯೊಂದು ಸಮುದಾಯಕ್ಕೆ ಅದರ ಕರ್ಮವನ್ನು 
ಚೆಲುವಾಗಿಸಿದ್ದೇವೆ.”' ಅನಂತರ ಅವರಿಗೆ ತಮ್ಮ ಪ್ರಭುವಿನ ಕಡೆಗೇ ಮರಳಿ ಸಾಗಲಿಕ್ಕಿದೆ: ಆಗ ಅವನು 
ಅವರೇನು .ಮಾಡುತ್ತಿದ್ದರೆಂಬುದನ್ನು ಅವರಿಗೆ ತೋರಿಸಿಕೊಡುವನು. 

(109-115) ಸಮ್ಮ ಮುಂದೆ ಒಂದು ನಿದರ್ಶನವು” (ಪವಾಡ) ಬಂದು ಬಿಟ್ಟರೆ ನಾವು ಅದರ ಮೇಲೆ 


71, ತಾತ್ತರ್ಯವೇನೆಂದರೆ ಕಡಿತ, ನಿಮ್ಮನ್ನು ಬೋಧಕನನ್ನಾಗಿ ಮಾಡಲಾಗಿದೆಯೇ ವಿನಾ ಕಾವಲುಗಾರನನ್ನಾಗಿ ಮಾಡಿಲ್ಲ. 
ಜನರ ಮುಂದೆ ಸ್ವಲ್ಪವೂ ಕಡಿತ ಮಾಡದೆ ಈ ಪ್ರಕಾಶವನ್ನಿರಿಸುವುದು ಮತ್ತು ಸತ್ಯವನ್ನು ಪ್ರಕಟಗೊಳಿಸುವುದು ನಿಮ್ಮ ಕರ್ತವ್ಯ. 
ಅನಂತರ ಈ ಸತ್ಯವನ್ನು ಯಾರಾದರೂ ಸ್ವೀಕರಿಸದಿದ್ದರೆ ಚಿಂತಿಲ್ಲ. ಜನರನ್ನು ಸತ್ಯಪ್ರಿಯರನ್ನಾಗಿ ಮಾಡಿಯೇ ಶೀರಲಿಕ್ಕಾಗಿ ನಿಮ್ಮ 
ನೇಮಕವಾಗಿಲ್ಲ. ನಿಮ್ಮ ಪ್ರವಾದಿತ್ವದ ಕ್ಷೇತ್ರದಲ್ಲಿ ಒಬ್ಬನೇ ಒಬ್ಬ ಮಿಥ್ಯಾರಾಧಕನಿರಕೂಡದೆಂಬಂತಹ ಜವಾಬ್ದಾರಿಯನ್ನೂ 
ಹೊಣೆಯನ್ನೂ ನಿಮ್ಮ ಮೇಲೆ ಹೊರಿಸಲಾಗಿಲ್ಲ. ಆದುದರಿಂದ ಕುರುಡರಿಗೆ ನಾನು ಹೇಗೆ ದೃಷ್ಟಿ ಕೊಡಲಿ, ಕಣ್ಣೆರೆದು ನೋಡದವರಿಗೆ 
ನಾನು ಹೇಗೆ ತೋರಿಸಿಕೊಡಲಿ ಎಂಬಂತಹ ಚಿಂತೆಯಲ್ಲಿ ಕೊರಗಬೇಡಿರಿ. ಈ ಜಗತ್ತಿನಲ್ಲಿ ಮಿಥ್ಮವಾದಿಗಳಿಗೆ ಅವಕಾಶವೇ 
ಇರಕೂಡದೆಂದು ಅಲ್ಲಾಹನು ಬಯಸುತ್ತಿದ್ದರೆ ನಿಮ್ಮಿಂದ ಈ ಕೆಲಸ ಮಾಡಿಸುವ ಅಗತ್ಯವೇ ಏನಿತ್ತು? ಅವನ ಒಂದೇ ಸನ್ನೆಯು 
ಸಕಲ ಮಾನವರನ್ನು ಸತ್ಕಾರಾಧಕರನ್ನಾಗಿ ಮಾಡಿ ಬಿಡುತ್ತಿತ್ತು. ವಾಸ್ತವದಲ್ಲಿ ಉದ್ದೇಶವು ಖಂಡಿತ ಇದಲ್ಲ, ಮಾನವನಿಗೆ 
ಸತ್ಯಾಸತ್ಯತೆಗಳನ್ನು ಆಯ್ದುಕೊಳ್ಳುವ ಸ್ವಾತಂತ್ರ್ಯ ಕೊಟ್ಟು, ಸತ್ಯದ ಪ್ರಕಾಶವನ್ನು ಅವನ ಮುಂದಿಟ್ಟು, ಅವೆರಡರ ಪೈಕಿ ಅವನು 
ಯಾವುದನ್ನು ಆಯ್ದುಕೊಳ್ಳುತ್ತಾನೆಂದು ಪರೀಕ್ಷಿಸುವುದೇ ನಿಜವಾದ ಉದ್ದೇಶವಾಗಿದೆ. ಆದುದರಿಂದ ನಿಮಗೆ ತೋರಿಸಿ ಕೊಡಲಾಗಿರುವ 
ಪ್ರಕಾಶದ ಬೆಳಕಿನಲ್ಲಿ دہ‎ ನೇರಮಾರ್ಗದಲ್ಲಿ ನಡೆಯುತ್ತಲೂ ಇತರರನ್ನು ಆ ಕಡೆಗೆ ಕರೆಯುತ್ತಲೂ ಮುನ್ನಡೆಯುವುದೇ ನಿಮ್ಮ 
ಪಾಲಿಗೆ ಸರಿಯಾದ ಕಾರ್ಯ ವಿಧಾನ. ಈ ಆಹ್ವಾನ ಸ್ವೀಕರಿಸುವವರನ್ನು ನೀವು ಪ್ರೀಠಿಸಿರಿ. ಅವರು ಲೌಕಿಕ ದೃಷ್ಟಿಯಿಂದ ಎಷ್ಟೇ 
ಕೆಳಮಟ್ಟದವರಾಗಿದ್ದರೂ ಅವರನ್ನು ಕೈಬಿಡಬೇಡಿರಿ. ಈ ಆಹ್ಟಾನ ಸ್ಟೀಕರಿಸದವರ ಬೆನ್ನು ಹತ್ತಬೇಡರಿ. ಅವರು ಯಾವ 
ದುಷ್ಪರಿಣಾಮದ ಕಡೆಗೆ ಸ್ವತಃ ಸಾಗಲಿಚ್ಛಿಸುತ್ತಾರೋ ಅಥವಾ ಹೇಗೆ ಸಾಗಲು ಹಟ ತೊಡುತ್ತಿರುವರೋ ಆ ಕಡೆಗೇ ಸಾಗಲು ಅವರನ್ನು 
ಬಿಟ್ಟು ಬಿಡಿರಿ, 

72. ಇದು - ತಮ್ಮ ಧರ್ಮಾಹ್ವಾನ ಕಾರ್ಯದ ಆವೇಶದಲ್ಲಿ ವಾದ ವಿವಾದ, ತರ್ಕಕೂಟಗಳಲ್ಲಿ ಬಿದ್ದು ಮುಸ್ಲಿಮೇತರರ 
ವಿಶ್ವಾಸಗಳ ಮೇಲೆ ಆಕ್ರಮಣ ನಡೆಸುವ ಮತ್ತು ಅವರ ಮಹಾ ಪುರುಷರನ್ನೂ ಆರಾಧ್ಯರನ್ನೂ ನಿಂದಿಸುವಲ್ಲಿಯವರೆಗೆ 
ಮುಂದುವರಿಯಬಾರದು. ಏಕೆಂದರೆ, ಈ ವರ್ತನೆಯು ಅವರನ್ನು ಹತ್ತಿರಕ್ಕೆ ತರುವ ಬದಲಿಗೆ ಇನ್ನಷ್ಟು ದೂರಕ್ಕೆ ಒಯ್ಯುವುದು 
ಎಂದು ಪ್ರವಾದಿಪರ್ಯರ(ಸ) ಅನುಯಾಯಿಗಳಿಗೆ ನೀಡಿದ ಉಪದೇಶವಾಗಿದೆ. 

7. ಇಲ್ಲಿ ಮತ್ತೆ ನಾವು ಈ ಹಿಂದೆಯೂ ಟಿಪ್ಪಣಿಗಳಲ್ಲಿ ವಿವರಿಸಿರುವಂತಹ ಒಂದು ವಾಸ್ತವಿಕತೆಯನ್ನು 
ಗಮನದಲ್ಲಿಟ್ಟುಕೊಳ್ಳಬೇಕು. ಅದೇನೆಂದರೆ ಪ್ರಕೃತಿ ನಿಯಮದ ಪ್ರಕಾರ ಸಂಭವಿಸುವ ವಿಷಯಗಳನ್ನೆಲ್ಲ ಅಲ್ಲಾಹನು ತನ್ನ ಕೆಲಸವೆಂದು 
ಹೇಳುತ್ತಾನೆ. ಏಕೆಂದರೆ ಈ ಪ್ರಕೃತಿ ನಿಯಮಗಳನ್ನು ನಿಶ್ಚಯಿಸಿದವನು ಅಲ್ಲಾಹನೇ. ಆ ನಿಯಮಗಳ ಪ್ರಕಾರ ಸಂಭವಿಸುವುದೆಲ್ಲವೂ 
ಅವನ ಅಪ್ಪಣೆಯಿಂದಲೇ ಸಂಭವಿಸುತ್ತದೆ. ಯಾವ ವಿಷಯದ ಬಗ್ಗೆ ಅಲ್ಲಾಹನು 'ನಾವು ಹೀಗೆ ಮಾಡಿದೆವು' ಅನ್ನುತ್ತಾನೋ 
ಮನುಷ್ಯರಾದ ನಾವು ಅದೇ ವಿಷಯವನ್ನು ಹೇಳುವಾಗ 'ಸ್ವಾಭಾವಿಕವಾಗಿ ಹೀಗೆ ಆಗುತ್ತದೆ' ಎನ್ನುತ್ತೇವೆ. 

74. ನಿದರ್ಶನವೆಂದರೆ, ಯಾವುದನ್ನು ಕಂಡ್ಯ ಬಳಿಕ ಪ್ರವಾದಿ ಮುಹಮ್ಮದ್‌ರು(ಸ) ಸತ ಪ್ರವಾದಿಯಂದೂ ಅವರು 
ದೇವವತಿಯಿಂದ ನಿಯುಕ್ತರಾದವರೆಂದೂ ನಂಬದೆ ಗತ್ಯಂತರವಿಲ್ಲವೋ ಅಂತಹ ಪ್ರತ್ಯಕ್ಷ ಪವಾಡ. 


46 ಕುರ್‌ಆನ್‌ ವ್ಯಾಖ್ಯಾನ 


py 
ಳ್‌ اد‎ 


ETS ್ಯ 


۸ر ڑے کو 1ك 8 8 ہے سس Ws A Es‏ 
اث |و لو eb sd ead) ULE‏ 38 
Ky‏ 


MEAG 0K 58 HELE 


Kd 


ವಿಶ್ವಾಸವಿಡುವೆವೆಂದು ಇವರು ಆಣೆಯ ಮೇಲೆ ಆಣೆ ಹಾಕುತ್ತ ಹೇಳುತ್ತಾರೆ. ಓ ಪೈಗಂಬರರೇ, ನಿದರ್ಶನಗಳು 
ಅಲ್ಲಾಹನ ಬಳಿ ಇವೆಯೆಂದು ಹೇಳಿರಿ. ನಿದರ್ಶನಗಳು ಬಂದುಬಿಟ್ಟರೂ ಇವರು ವಿಶ್ವಾಸವಿಡುವವರಲ್ಲವೆಂದು 
ನಿಮಗೆ ತಿಳಿಯ ಪಡಿಸುವುದು ಹೇಗೆ? ಇವರು ಮೊದಲ ಬಾರಿ ಇದರ (ಈ ಗ್ರಂಥದ) ಮೇಲೆ ವಿಶ್ವಾಸ 
ವಿಡದಂತೆಯೇ ನಾವು ಇವರ ಹೃದಯಗಳನ್ನೂ ದೃಷ್ಟಿಗಳನ್ನೂ ತಿರುಗಿಸಿ ಬಿಡುತ್ತಿದ್ದೇವೆ. ತಮ್ಮ ಉದ್ಧಟತನದಲ್ಲೇ 
ಅಲೆದಾಡುತ್ತಿರಲು ಸಾವು ಇವರನ್ನು ಬಿಟ್ಟು ಬಿಡುತ್ತೇವೆ. ನಾವು ಇವರ ಮೇಲೆ ದೇವಚರರನ್ನು 
ಅವತೀರ್ಣಗೊಳಿಸುತ್ತಿದ್ದರೂ ಸತ್ತವರು ಇವರೊಡನೆ ಮಾತಾಡುತ್ತಿದ್ದರೂ ಇವರ ಕಣ್ಣ ಮುಂದೆ ನಾವು ಅಖಿಲ 
ಜಗತ್ತಿನಲ್ಲಿರುವ ವಸ್ತುಗಳನ್ನು ಒಟ್ಟುಗೂಡಿಸುತ್ತಿದ್ದರೂ (ಇವರು ವಿಶ್ವಾಸವಿಡಬೇಕೆಂದು) ಅಲ್ಲಾಹನ ವಿಧಿ 
ಇಲ್ಲದಿರುತ್ತಿದ್ದರೆ ಇವರು ವಿಶ್ವಾಸವಿಡುತ್ತಿರಲಿಲ್ಲ. ಆದರೆ ಹೆಚ್ಚಿನವರು ಅವಿವೇಕದ ಮಾತುಗಳನ್ನಾಡುತ್ತಾರೆ. 


75. ನಿದರ್ಶನಗಳನ್ನು ಮುಂದಿರಿಸುವ ಹಾಗೂ ಮಾಡಿ ತರುವ ಸಾಮರ್ಥ್ಯ ನನಗಿಲ್ಲ. ಅದರ ಸಂಪೂರ್ಣ ಅಧಿಕಾರ ಅಲ್ಲಾಹನಿಗೇ 
ಇದೆ. ಅವನು. ಇಚ್ಛಿಸಿದರೆ ತೋರಿಸಬಹುದು. ಇಚ್ಛಿಸಿದರೆ ತೋರಿಸದಿರಬಹುದು. 

76. ಇದು ಮುಸ್ಲಿಮರನ್ನು ಅಭಿಸಂಬೋಧಿಸಿ ಹೇಳಿದ ಮಾತು. ತಮ್ಮ ಪಥಭ್ರಷ್ಟ ಸಹೋದರರು ನೇರಮಾರ್ಗಕ್ಕೆ ಬರಲು 
ಕಾರಣವಾಗಬಲ್ಲ ಏನಾದರೊಂದು ನಿದರ್ಶನವು ಕಂಡು ಬರಬೇಕಿತ್ತೆಂದು ಅವರು ಹಂಬಲಿಸುತ್ತಿದ್ದರು. ಮಾತ್ರವಲ್ಲ ಕೆಲವು ವೇಳೆ 
ಬಾಯಿಯಿಂದಲೂ ಇದನ್ನು ಹೇಳುತ್ತಿದ್ದರು. ಇಲ್ಲಿ ಅಲ್ಲಾಹನು ಅವರ ಈ ಹಂಬಲ ಮತ್ತು ಇಚ್ಛೆಗೆ ಉತ್ತರವಾಗಿ -'ಅವರ ಸತ್ಮ 
ವಿಶ್ವಾಸ ಸ್ವೀಕಾರವು ಯಾವುದೇ ನಿದರ್ಶನವನ್ನು ಅವಲಂಬಿಸಿಲ್ಲವೆಂದು ನಿಮಗೆ ಯಾವ ರೀತಿಯಲ್ಲಿ ಹೇಳಲಿ" ಎಂದು ಹೇಳುತ್ತಾನೆ. 

77. ಅರ್ಥಾತ್‌- ಹ. ಮುಹಮ್ಮದ್‌ರ(ಸ) ಧರ್ಮಾಹ್ವಾನವನ್ನು ಮೊದಲ ಬಾರಿ ಕೇಳಿದಾಗ ಇವರ ಯಾವ ಮನೋವೃತ್ತಿಯ 
ಕಾರಣ ಇವರು ಅದನ್ನು ಸ್ಟೀಕರಿಸಿಕೊಳ್ಳಲು ನಿರಾಕರಿಸಿದ್ದರೋ ಅದೇ ಮನೋವೃತ್ತಿಯು ಈಗಲೂ ಅವರೊಳಗೆ ಕಾರ್ಯವೆಸಗುತ್ತಿದೆ. 
ಅವರ ದೃಷ್ಟಿಕೋನದಲ್ಲಿ ಏನೊಂದೂ ಬದಲಾವಣೆ ಆಗಿಲ್ಲ. ಯಾವ ವಕ್ರಬುದ್ಧಿ ಮತ್ತು ಓರೆಗಣ್ಣು ಅಂದು ಅವರನ್ನು 
ಪರಮಾರ್ಥವನ್ನು ನೋಡುವುದರಿಂದಲೂ ತಿಳಿಯುವುದರಿಂದಲೂ ತಡೆಯುತ್ತಿತ್ತೋ ಅದು ಇಂದಿಗೂ ಅವರನ್ನು ಆಕ್ರಮಿಸಿಕೊಂಡಿದೆ. 

78. ಅರ್ಥಾತ್‌- ಇವರು ತಮ್ಮ ಸ್ವಾತಂತ್ಯ ಹಾಗೂ ಆಯ್ಕೆಯಿಂದ ಮಿಥ್ಕದ ಬದಲಿಗೆ ಸತ್ಮವನ್ನು ಸ್ಟೀಕರಿಸಿಕೊಳ್ಳುವವರಲ್ಲ. 
ಇನ್ನು ಇವರು ಸತ್ಯನಿಪ್ಠರಾಗಲು ಉಳಿದಿರುವುದು ಕೇವಲ ಒಂದೇ ದಾರಿ. ಅದಾವುದೆಂದರೆ, ಅಸಹಾಯಕವಾಗಿರುವ ಇತರೆಲ್ಲ 

ವಸ್ತುಗಳನ್ನು ಮೂಲತಃ ಮತ್ತು ಸ್ವಭಾವತಃ ಹೇಗೆ ಸತ್ಮನಿಷ್ಠರನ್ನಾಗಿ ಸೃಷ್ಟಿಸಲಾಗಿದೆಯೋ ಅದೇ ಪ್ರಕಾರ ಇವರನ್ನೂ ಅಸಹಾಯಕರನ್ನಾಗಿ 
ಮಾಡಿ ಸ್ವಾಭಾವಿಕ ಸತ್ಯನಿಷ್ಠರಾಗುವಂತೆ 'ಮಾಡಿಬಿಡುವುದು. ಆದರೆ ಇದು ಯಾವ ಯುಕ್ತಿಯ ಆಧಾರದಲ್ಲಿ ಅಲ್ಲಾಹನು ಮಾನವನನ್ನು 
ಸೃಷ್ಟಿಸಿರುತ್ತಾನೋ ಅದಕ್ಕೆ ವಿರುದ್ಧವಾಗಿರುತ್ತದೆ. ಆದುದರಿಂದ ಅಲ್ಲಾಹನು ನೇರವಾಗಿ ತನ್ನ ಕರ್ತೃ ಶಕ್ತಿಯನ್ನು ಉಪಯೋಗಿಸಿ 
ಇವರನ್ನು ಸ್ವಾಭಾವಿಕ ಸತ್ಯ ೈವಿಶ್ವಾಸಿಗಳನ್ನಾಗಿ ಮಾಡಿಬಿಡುವನೆಂದು ನಿರೀಕ್ಷಿಸುವುದು ವೃರ್ಥ. 


ಕಾಂಡ -8 


6. ಅಲ್‌ ಅನ್‌ಆಮ್‌ 437 


3೨ PRA‏ ,3 سدؤ ود pS FO‏ قوط 
BESS Hon ERE SG‏ 
೩2 ೨ 13% pd ೨94 AR ೨4೨) SLES‏ 
SSH) ASS OOS SpA als‏ 


کے سرڑے؟ ولاو 5 ماظع و پ6 سط 2 su shed 92 ACI‏ 
۱ ا ئ0( WER ME‏ 
يک NN ATTN‏ 


ನಾವಂತು ಇದೇ ರೀತಿಯಲ್ಲಿ 'ಮಾನವ' ಶೈತಾನರನ್ನೂ 'ಯಕ್ಷ' ಶೈತಾನರನ್ನೂ ಪ್ರತಿಯೊಬ್ಬ ಪ್ರವಾದಿಯ 
ಶತ್ರುಗಳನ್ನಾಗಿ ಮಾಡಿರುವೆವು. ಇವರು ಮನಮೋಹಕ ಮಾತುಗಳನ್ನು ವಂಚನೆಯ ರೂಪದಲ್ಲಿ ಪರಸ್ಪರರ 
ಮನಸ್ಸಿನೊಳಗೆ ಇಳಿಸುತ್ತಿರುತ್ತಾರೆ. ಇವರು ಹಾಗೆ ಮಾಡಬಾರದೆಂದು ನಿಮ್ಮ ಪ್ರಭುವಿನ ವಿಧಿ ಇರುತ್ತಿದ್ದರೆ 
ಇವರು ಎಂದಿಗೂ ಹಾಗೆ ಮಾಡುತ್ತಿರಲಿಲ್ಲ. ಇವರು ತಮ್ಮ ಸ್ವಕಲ್ಪಿತ ಆರೋಪಗಳಲ್ಲೇ ಬಿದ್ದುಕೊಂಡಿರುವಂತೆ 
ಇವರನ್ನು ಇವರಪ್ಪಕ್ಕೆ ಬಿಟ್ಟುಬಿಡಿರಿ. ಪರಲೋಕದ ಮೇಲೆ ವಿಶ್ವಾಸವಿಡದವರ ಹೈದಯಗಳಲ್ಲಿ ಇದರ (ಈ 
ಮನಮೋಹಕ ವಂಚನೆಯ) ಕಡೆಗೆ ಒಲವುಂಟಾಗಿ ಅವರು ಅದರಿಂದ ತೃಪ್ಪರಾಗಲೆಂದೂ ಅವರು ಗಳಿಸಲಿಚ್ಛಿಸುವ 


79. ಅರ್ಥಾತ್‌- ಇಂದು ಸಕಲ ಯಕ್ಷ, ಮಾನವ ಮತ್ತು ಶೈತಾನರು ಒಟ್ಟಾಗಿ ನಿಮ್ಮ ವಿರುದ್ಧ ನಖಶಿಖಾಂತ ಹೋರಾಟಕ್ಕೆ 
ಅಣಿಯಾಗಿದ್ದರೂ ನೀವು ಹೆದರಬೇಕಾಗಿಲ್ಲ. ಇದು ನಿಮ್ಮ ಮೇಲೆ ಮಾತ್ರ ಸಂಭವಿಸಿರುವಂತಹ ಒಂದು ಹೊಸ ವಿಷಯವೇನಲ್ಲ. 
ದೇವ ಸಂದೇಶವಾಹಕನೊಬ್ಬನು ಜನರಿಗೆ ಸನ್ಮಾರ್ಗದರ್ಶನ ಮಾಡಿಸಲಿಕ್ಕಾಗಿ ಹೊರಟಾಗಲೆಲ್ಲ ಅವನು ತನ್ನ ಈ ಸಾಧನೆಯಲ್ಲಿ 
ಪರಾಜಿತನಾಗುವಂತೆ ಮಾಡಲಿಕ್ಕಾಗಿ ಸಕಲ ಪೈಶಾಚಿಕ ಶಕ್ತಿಗಳೂ ಟೊಂಕ ಕಟ್ಟಿ ರಂಗಕ್ಕಿಳಿದಿವೆ. 

'ಮನಮೋಹಕ ಮಾಕುಗಳು' ಎಂದರೆ ಇವರು ಜನಸಾಮಾನ್ಯರನ್ನು ಸತ್ಮಸಂದೇಶವಾಹಕರ ಹಾಗೂ ಅವರ ಆಂದೋಲನದ 
ವಿರುದ್ಧ ಕೆರಳಿಸಲಿಕ್ಕಾಗಿಯೂ ಪ್ರೇರೇಪಿಸಲಿಕ್ಕಾಗಿಯೂ ಬಳೆಸುವ ಕುತಂತ್ರಗಳು ಮತ್ತು ಹಂಚಿಕೆಗಳು. ಅಲ್ಲದೆ, ಇವನ್ನೆಲ್ಲ ಒಟ್ಟಾಗಿ 
ವಂಚನೆ ಎನ್ನಲಾಗಿದೆ. ಏಕೆಂದರೆ, ಸತ್ಯಸಂಧರ ವಿರುದ್ಧ ಹೋರಾಡಲಿಕ್ಕಾಗಿ ಸತ್ಯದ ಶತ್ರುಗಳು ಬಳಸುವ ಎಲ್ಲ ಆಯುಧಗಳು, 
ಬಾಹ್ಮ ದೃಷ್ಟಿಯಿಂದ ಅವರಿಗೆ ಎಷ್ಟೇ ಫಲಕಾರಿ ಹಾಗೂ ಯಶಸ್ವಿ ಆಯುಧಗಳಾಗಿ ತೋರಿದರೂ ವಾಸ್ತವದಲ್ಲಿ ಕೊನೆಗೆ ಅವೆಲ್ಲಾ 
ಇತ್ತರರಿಗೆ ಮಾತ್ರವೇ ಅಲ್ಲ ಸ್ವತಃ ಅವರ ಪಾಲಿಗೂ ವಂಚನೆಯೇ ಆಗಿರುತ್ತವೆ. 

80. ಇಲ್ಲಿ ಈ ಮುಂಚೆ ಕೊಟ್ಟಿರುವ ವಿವರಣೆಗಳನ್ನಲ್ಲ. ದೆ, ಕುರ್‌ಆನಿನ ಪ್ರಕಾರ ಅಲ್ಲಾಹನ 'ಮಶಿಯ್ಕತ್‌'(ವಿಧಿ) ಮತ್ತು 
'ರರಭಾ(ಮೆಚ್ಚುಗ್ರಗಳ ನಡುವೆ ಬಹು ದೊಡ್ಡ ಅಂತರವಿದೆ ಎಂಬ ವಾಸ್ತವಿಕತೆಯನ್ನೂ ಚೆನ್ನಾಗಿ ತಿಳಿದುಕೊಂಡಿರಬೇಕು. ಇದನ್ನು 
ನಿರ್ಲಕ್ಷಿಸುವುದರಿಂದ ತೀವ್ರ ತಪ್ಪುಕಲ್ಪನೆಗಳು ಉಂಟಾಗಲು ಆಸ್ಪದವಿದೆ. ಒಂದು ವಿಷಯವು ಅಲ್ಲಾಹನ ವಿಧಿ ಹಾಗೂ ಅವನ 
ಅನುಜ್ಞೆಯಿಂದ ಪ್ರ ನ್ರಕಟಿವಾಗುವುದೆಂದರೆ ಅಲ್ಲಾಹನಿಗೆ ಅದು ಮೆಚ್ಚುಗೆಯಾಗಿದೆ ಮತ್ತು ಅವನು ಅದನ್ನು ಇಪ್ಟಪಡುತ್ತಾನೆಂದೇ 
ಅರ್ಥವಲ್ಲ. ಈ ಜಗತ್ತಿನಲ್ಲಿ ಏನು ಸಂಭವಿಸುವುದಿದ್ದರೂ ಅದು, ಅವನ ಅನುಜ್ಞೆಯಿಲ್ಲದೆ ಹಾಗೂ ಅವನ ಅಗಾಧವಾದ 
| eನೆಂುದಯಲಿ ಅದು ಸಂಭವಿಸಲಿಕ್ಕೆ ಬೇಕಾಗುವಷ್ಟು ಸ ಸಾಧನಾನುಕೂಲತೆಗಳ ನೆರವನ್ನು ಹೊಂದದೆ ಸಂಭವಿಸುವುದಿಲ್ಲ, ಒಬ್ಬ 


ಕಾಂಡ-8 


48 | ಕುರ್‌ಆನ್‌ ವ್ಯಾಖ್ಯಾನ 


ಕಿ 5 ಘನಿ دص 5ص ید‎ Crs AO furs 
OE NIG SSS ONS INS 


[ya 


ಕೆಡುಕು ಗಳನ್ನು ಗಳಿಸಿಕೊಳ್ಳಲೆಂದೂ (ನಾವು ಅವರನ್ನು ಇದನ್ನೆಲ್ಲ ಮಾಡಲು ಬಿಡುತ್ತೇವೆ.) ವಸ್ತುಸ್ಥಿತಿ 
'ಹೀಗಿರುವಾಗ ನಾನು ಅಲ್ಲಾಹನ ಹೊರತು ಬೇರಾವನಾದರೂ ತೀರ್ಮಾನ ಮಾಡುವವನನ್ನು ಹುಡುಕಬೇಕೇ? 


ಕಳ್ಳನ ಕಳ್ಳತನ, ಕೊಲೆಗಡುಕನ ಕೊಲೆ, ಅಕ್ರಮಿಯ ಅಕ್ರಮ, ದ್ರೋಹಿಯ ದ್ರೋಹ, ಸತ್ಕನಿಷೇಧಿಯ ನಿಷೇಧ, ಮುಪ್ರಿಕನ 
ಶಿರ್ಕ್‌(ದೇವ ಸಹಭಾಗಿತ್ವ) ಇವೆಲ್ಲಾ ಅಲ್ಲಾಹನ ವಿಧಿ ಇಲ್ಲದೆ ಸಂಭವಿಸಲು ಸಾಧ್ಯವೇ ಇಲ್ಲ. ಅದೇ ರೀತಿಯಲ್ಲಿ ಒಬ್ಬ ಸತ್ಯವಿಶ್ವಾಸಿ 
-| ಧರ್ಮನಿಷ್ಠನ ಸತ್ಕವಿಶ್ವಾಸ ಮತ್ತು ಧರ್ಮನಿಷ್ಠೆಯೂ ದೇವವಿಧಿ ಇಲ್ಲದೆ ಅಸಾಧ್ಯ. ಇವೆರಡೂ ತರದ ಘಟನೆಗಳು ಒಂದೇ 
ರೀತಿಯಲ್ಲಿ ದೇವ ವಿಧಿಗನುಸಾರವೇ ಸಂಭವಿಸುತ್ತವೆ. ಆದರೆ ಮೊದಲಿನವುಗಳನ್ನು ಅಲ್ಲಾಹನು ಇಷ್ಟಪಡುವುದಿಲ್ಲ. ಅನಂತರದವುಗಳಿಗೆ 
ಅವನ ಮೆಚ್ಚುಗೆ ಸಂತೃಪ್ತಿ ಮತ್ತು ಪ್ರೀತಿಯ ಸನದು ಪ್ರಾಪ್ತವಿದೆ. ಅಂತಿಮವಾಗಿ ಯಾವುದೋ ಉನ್ನತ ಕಲ್ಯಾಣಕ್ಕಾಗಿಯೇ 
ಲೋಕಾಧಿಪತಿಯ ವಿಧಿಯು ಕಾರ್ಯನೆಸಗುವುದಾದರೂ ಆ ಮಹಾ ಕಲ್ಮಾಣದ ಆವಿಷ್ಕಾರದ ಮಾರ್ಗವು ಪ್ರಕಾಶ-ಅಂಧಕಾರ, ಶುಭ- 
ಅಶುಭ, ಒಳಿತು-ಕೆಡುಕು ಮೊದಲಾದ ವಿವಧ ಶಕ್ತಿಗಳು ಪರಸ್ಪರ ಸಂಘರ್ಷಿಸುವುದರಿಂದಲೇ ವ್ಯಕ್ತವಾಗುತ್ತವೆ. ಆದುದರಿಂದ ಅವನು 
ತನ್ನ ಉನ್ನತ ಕಾರ್ಯ ನೀತಿಯ ಪ್ರಕಾರ ವಿಧೇಯತೆ-ಅವಿಧೇಯತೆ, ಇಬ್‌ರಾಹೀಮ್‌ ಮತ್ತು ನಮ್ರೂದ್‌, ಮೂಸಾ ಮತ್ತು 
ಫಿರ್‌ಔನ್‌, ಮಾನವ ಮತ್ತು ಶೈತಾನ ಇವರೆಲ್ಲರಿಗೂ ತಮ್ಮ ತಮ್ಮ ಕಾರ್ಯಗಳನ್ನೆಸಗುವ ಅವಕಾಶ ಕೊಡುತ್ತಾನೆ. ಸ್ವಾತಂತ್ರ್ಯ 
ಹೊಂದಿರುವ (ಯಕ್ಷ ಮತ್ತು ಮಾನವ) ಸೃಷ್ಟಿಗೆ ಅವನು ಶುಭ ಮತ್ತು ಅಶುಭಗಳೆ ಪೈಕಿ ಒಂದನ್ನು ಆಯ್ದುಕೊಳ್ಳುವ ಸ್ವಾತಂತ್ರ್ಯವನ್ನು 
ದಯಪಾಲಿಸಿದ್ದಾನೆ. ಈ ವಿಶ್ವ ಕಾರ್ಯಾಗಾರದಲ್ಲಿ ಪ್ರತಿಯೊಬ್ಬನೂ ತನಗಾಗಿ ಸತ್ಯರ್ಮಗಳನ್ನೂ ಆಯ್ದುಕೊಳ್ಳಬಹುದು, ದುಷ್ಕರ್ಮಗಳನ್ನೂ 
ಆಯ್ದುಕೊಳ್ಳಬಹುದು. ಇವೆರಡೂ ವಿಧದ ಕರ್ಮಿಗಳಿಗೆ ದೇವೇಚ್ಛೆಯು ಅನುಮತಿ ನೀಡಿದಷ್ಟು ಸಾಧನಾನುಕೂಲತೆಗಳ ನೆರವೂ ಸಿಗುತ್ತದೆ. 
ಆದರೆ ಅಲ್ಲಾಹನ ಸಂತೃಪ್ತಿ ಹಾಗೂ ಮೆಚ್ಚುಗೆಯು ಸತ್ಯರ್ಮಿಗಳಿಗೆ ಮಾತ್ರ ಲಭಿಸುವುದು. ತನ್ನ ದಾಸರು ತಮ್ಮ ಆಯ್ಕೆಯ ಸ್ವಾತಂತ್ರ್ಯವನ್ನು 
ಉಪಯೋಗಿಸಿ ಒಳಿತನ್ನೇ ಆಯ್ದುಕೊಳ್ಳುವುದು ಮತ್ತು ಕೆಡುಕುಗಳನ್ನು ವರ್ಜಿಸುವುದೇ ಅವನಿಗೆ ಪ್ರಿಯವಾಗಿದೆ, 
ಇದರೊಂದಿಗೇ ಅಲ್ಲಾಹನು ಸತ್ಯದ್ವೇಷಿಗಳ ಕಾರ್ಯಾಚರಣೆಗಳನ್ನು ಪ್ರಸ್ತಾಪಿಸುತ್ತ ಪದೇ ಪದೇ ತನ್ನ ವಿಧಿಯನ್ನು | 
ಪ್ರಸ್ತಾಪಿಸುವುದೇಕೆಂಬುದನ್ನು ಅರಿತುಕೊಳ್ಳಬೇಕು. ಇದರ ಮುಖ್ಯ ಉದ್ದೇಶವು ಪ್ರವಾದಿವರ್ಯರಿಗೂ(ಸ) ಅವರ ಮುಖಾಂತರ ಸತ್ಯ 
ವಿಶ್ವಾಸಿಗಳಿಗೂ - "ನಿಮ್ಮ ಕಾರ್ಯದ ಸ್ವರೂಪವು ಯಾವುದೇ ಪ್ರತಿಭಟನೆಯಿಲ್ಲದೆ ದೇವಾಜ್ಞೆಗಳನ್ನು ಪಾಲಿಸುವ ದೇವಚರರ ಹಾಗಲ್ಲ. 
ಕಿಡಿಗೇಡಿಗಳ ಹಾಗೂ ಬಂಡುಕೋರರ ವಿರುದ್ಧ ಅಲ್ಲಾಹನು ಮೆಚ್ಚುವ ಜೀವನಕ್ರಮವನ್ನು ಉತ್ಪಾನಗೊಳಿಸುವುದಕ್ಕಾಗಿ ಹೋರಾಡುವುದೇ 
ನಿಮ್ಮ ನಿಜವಾದ ಕರ್ತವ್ಯ. ಅಲ್ಲಾಹನು ತನ್ನ ವಿಧಿ ಪ್ರಕಾರ, ಸ್ವಯಂ ಅಲ್ಲಾಹನಿಗೆ ವಿದ್ರೋಹವೆಸಗುವ ಮಾರ್ಗದಲ್ಲಿ 
ನಡೆಯುವವರಿಗೂ ತಮ್ಮ ಕಾರ್ಯವೆಸಗಲು ಅವಕಾಶ ಕೊಡುತ್ತಾನೆ. ಅದೇ ರೀತಿಯಲ್ಲಿ ಅವನು, ದಾಸ್ಕ-ಅನುಸರಣೆ ಹಾಗೂ 
ದಾಸ್ಕ-ಅರಾಧನೆಯ ಮಾರ್ಗವನ್ನು ಕೈಗೊಂಡಿರುವ ನಿಮಗೂ ಕಾರ್ಯವೆಸಗುವ ಸಂಪೂರ್ಣ ಅವಕಾಶ ನೀಡುತ್ತಾನೆ. ನೀವು ಅವನು 
ಮೆಚ್ಚುವಂತಹ ಕಾರ್ಯವನ್ನು ನೆರವೇರಿಸುತ್ತಿರುವುದರಿಂದ ಅವನ ಸಂಪ್ರೀತಿಯೂ ಮಾರ್ಗದರ್ಶನವೂ ನೆರವೂ ಸಮರ್ಥನೆಯೂ 
ನಿಮ್ಮ ಕಡೆಗೆ ಇರುವುದು. ಆದರೆ ಅಲ್ಲಾಹನು ತನ್ನ ಅಸಹಜ ಹಸ್ಪಕ್ಸೇಪದೊಂದಿಗೆ, ಸತ್ಯವಿಶ್ವಾಸ ಸ್ವೀಕರಿಸಿಕೊಳ:೨ 
ಸಿದ್ದರಿಲ್ಲದಂತಹವರನ್ನು ಅದನ್ನು ಸ್ವೀಕರಿಸುವಂತೆ ನಿರ್ಬಂಧಗೊಳಿಸುವನೆಂದೋ ಅಥವಾ ತಮ್ಮ ಮನ ಮಸ್ತಿಷ್ಯಗಳನ್ನೂ ದೇವ 
ಬಲವನ್ನೂ ತಮ್ಮ ಸಾಧನ ಸಲಕರಣೆಗಳನ್ನೂ ಸತ್ಮಮಾರ್ಗದಿಂದ ತಡೆಯಲಿಕ್ಕಾಗಿಯೇ ಬಳಸುವ ನಿರ್ಧಾರವನ್ನೇ ಮಾಡಿಕೊಂಡಿರುವಂತಹ 
ಯಕ್ಷ ಹಾಗೂ ಮಾನವ ಪಿಶಾಚಿಗಳನ್ನು ಬಲಾತ್ಯರಿಸಿ ಅವರ ಮಾರ್ಗದಿಂದ ಸರಿಸಿಬಿಡುವನೆಂದೋ ನೀವು ನಿರೀಕ್ಷಿಸಬಾರದು. ನೀವು 
ನಿಜಕ್ಕೂ ಸತ್ಯ ಹಾಗೂ ಪುಣ್ಯಕ್ಕಾಗಿ ಕಾರ್ಯವೆನಗುವ ದೃಢನಿರ್ಧಾರವನ್ನೇ ಕೈಗೊಂಡಿರುವಿರಾದರೆ ಮಿಥ್ಯವಾದಿಗಳ ವಿರುದ್ಧ ಉಗ್ರ 
ಹೋರಾಟಕ್ಕಿಳಿದು ನಿಮ್ಮ ಸತ್ಯಸಂಧತೆಯನ್ನು ಸಾಬೀತು ಪಡಿಸಬೇಕಾದೀತು. ಅನ್ಯಥಾ ಪವಾಡಗಳ ಬಲದಿಂದಲೇ ಮಿಥ್ಯವನ್ನು 
ಅಳಿಸಬೇಕೆಂದಿದ್ದರೆ ಹಾಗೂ ಸತ್ಯವನ್ನು ಊರ್ಜಿತಗೊಳಿಸಬೇಕಿದ್ದರೆ ನಿಮ್ಮ ಅಗತ್ಯವೇ ಏನಿತ್ತು? ಜಗತ್ತಿನಲ್ಲಿ ಒಬ್ಬ ಶೈತಾನನೂ 
ಇಲ್ಲದಂತೆಯೂ ಬಹುದೇವ ವಿಶ್ವಾಸ ಹಾಗೂ ಸತ್ಯನಿಷೇಧಗಳ ಉದಯವೇ ಆಗದಂತೆಯೂ ಅಲ್ಲಾಹನೇ ಮಾಡಿಬಿಡುತ್ತಿದ್ದನಲ್ಲವೇ?" 


| ಎಂದು ಬೋಧಿಸುವುದಾಗಿದೆ. 


ಕಾಂಡ -8 


6. ಅಲ್‌ ಅನ್‌ಆಮ್‌ | 439 


7 
07 

೨5೩2‏ ود 
ಇ‏ 


OOPS SOR) Sls عنْ‎ 


SSNS NE CAP EES غ سَيْلہ‎ 
SSM SABES us 0s) 
ವಸ್ತುತಃ ಅವನು ವಿವರಪೂರ್ಣವಾದ ಗ್ರಂಥವನ್ನು ನಿಮ್ಮ ಕಡೆಗೆ ಅವಶೀರ್ಣಗೊಳಿಸಿರುತ್ತಾನೆ.*' ನಿಮಗಿಂತ 
ಮೊದಲು ಗ್ರಂಥ ನೀಡಲ್ಪಟ್ಟಿವರು, ಈ ಗ್ರಂಥವು ನಿಮ್ಮ ಪ್ರಭುವಿನ ಕಡೆಯಿಂದಲೇ ಸತ್ಮಸಹಿತ ಅವತೀರ್ಣಗೊಂಡಿದೆ 
ಯೆಂಬುದನ್ನು ತಿಳಿದಿರುತ್ತಾರೆ. ಆದುದರಿಂದ ಸಂಶಯಗ್ರಸ್ತ, ರಾದವರಲ್ಲಾಗಬೇಡರಿ. ನಿಮ್ಮ ಪ್ರಭುವಿನ 
ವಚನವು ಸತ್ಯ ಮತ್ತು ನ್ಯಾಯದ ದೃಷ್ಟಿಯಿಂದ ಪರಿಪೂರ್ಣವಾಗಿದೆ. ಅವನ ಆದೇಶಗಳಲ್ಲಿ ಯಾರೂ ಬದಲಾವಣೆ 

ಮಾಡುವವರಿಲ್ಲ. ಅವನು ಸರ್ವಶ್ರುತನೂ ಸರ್ವಜ್ಞನೂ ಆಗಿರುತ್ತಾನೆ. 

(116-117) ಓ ಪೈಗಂಬರರೇ, ನೀವು ಭೂ ನಿವಾಸಿಗಳಲ್ಲಿ ಹೆಚ್ಚಿನವರ ಹೇಳಿಕೆಯಂತೆ ನಡೆದರೆ ಅವರು 
ನಿಮ್ಮನ್ನು ಅಲ್ಲಾಹನ ಮಾರ್ಗದಿಂದ ತಪ್ಪಿಸಿ ಬಿಡುವರು. ಅವರಂತು ಕೇವಲ ಗುಮಾನಿಯನ್ನನುಸರಿಸಿ 
ಊಹಾಪೋಹೆಗಳ ಪ್ರಕಾರ ವರ್ತಿಸುತ್ತಾರೆ. ವಾಸ್ತವದಲ್ಲಿ ನಿಮ್ಮ ಪ್ರಭುವಿನ ಮಾರ್ಗದಿಂದ ಯಾರು ದೂರ 
1 ಸರಿದಿರುತ್ತಾನೆ ಮತ್ತು ಯಾರು ನೇರ ಮಾರ್ಗದಲ್ಲಿದ್ದಾನೆಂಬುದನ್ನು ಅವನು ಚೆನ್ನಾಗಿ ಅರಿತಿರುತ್ತಾನೆ. 
(118-121) ನೀವು ಅಲ್ಲಾಹನ 'ವಚನ'ಗಳಲ್ಲಿ ವಿಶ್ವಾಸವಿರಿಸುತ್ತೀರಾದರೆ ಅಲ್ಲಾಹನ ನಾಮ ಉಚ್ಛ್ಚರಿಸಿರುವ 


نہد 
Wa‏ 
6 
۰+ 


' 81. ಈ ವಾಕ್ಯದಲ್ಲಿ ಅಭಿಸಂಬೋಧಕರು ಪ್ರವಾದಿವರ್ಯರು(ಸ). ಅಭಿಸಂಬೋಧಿತರು ಮು್ಲಮರು. ಇದರ ತಾತ್ಸರ್ಯ 
- ಅಲ್ಲಾಹನು ತನ್ನ ಗ್ರಂಥದಲ್ಲಿ ಈ ಎಲ್ಲಾ ವಸ್ತುಸ್ಥಿತಿಗಳನ್ನು ವಿವರಿಸಿರುವಾಗ ಮತ್ತು ಯಾವುದೇ ہے ماد‎ ಹಸ್ತಕ್ಟೇಪವಿಲ್ಲದೆಯೇ 
ಸತ್ಯಪ್ರಿಯರು ಸ್ವಾಭಾವಿಕ ರೀತಿಯಿಂದ ಸತ್ಕೋತ್ಸಾನಕ್ಕಾಗಿ ಪರಿಶ್ರಮಿಸಬೇಕಾದೀತೆಂಬ ತೀರ್ಮಾನವನ್ನೇ ಮಾಡಿರುವಾಗ, ನಾನು 
ಅಲ್ಲಾಹನ ಆ ಶೀರ್ಮಾನವನ್ನು ಪುನರ್ನಿಮರ್ಶಿಸಲಿಕ್ಕಾಗಿಯೂ ಇವರು ಸತ್ಯವಿಶ್ವಾಸವನ್ನು ಸ್ವೀಕರಿಸಲು ನಿರ್ಬಂಧಿತರಾಗುವಂತಹ 
ಪವಾಡವನ್ನು ಕಳುಹಿಸಲಿಕ್ಕಾಗಿಯೂ ಅಲ್ಲಾಹನ ಹೊರತು ಇತರ ಆಜ್ಞಾಧಿಕಾರಿಗಳೆನ್ನು ಹುಡುಕಬೇಕೇ? ಎಂದಾಗಿದೆ. 

82. ಅರ್ಥಾತ್‌- ಇದು ವಸ್ತುಸ್ಥಿತಿಯ ಸಮರ್ಥನೆಗಾಗಿ ಇಂದು ಸೃಷ್ಟಿಸಲಾದ ಹೊಸ ವಾದವೇನೂ ಅಲ್ಲ. ದೇವಗ್ರಂಥ 
ಜ್ಞಾನ ಹೊಂದಿದ್ದು ದೇವ ಸಂದೇಶವಾಹಕರ ಆಂದೋಲನದ ಅರಿವಿರುವವರೆಲ್ಲರೂ ಕುರ್‌ಆನಿನಲ್ಲಿ ವಿವರಿಸಿರುವುದೆಲ್ಲವೂ 
ಸತ್ಯವೆಂದೂ ಅವು ಅನಾದಿ ಹಾಗೂ ಅನಂತ ಪರಮಾರ್ಥಗಳೆಂದೂ ಅವುಗಳಲ್ಲಿ ಯಾವ ಕಾಲದಲ್ಲೂ ಬದಲಾವಣೆ ಆಗಿಲ್ಲವೆಂದೂ 
ود‎ ಹೇಳುವರು. 

ಅರ್ಥಾತ್‌- ಈ ಜಗತ್ತಿನಲ್ಲಿ ವಾಸಿಸುವವರಲ್ಲಿ ಹೆಚ್ಚಿನವರು ಜ್ಞಾನದ ಬದಲಿಗೆ ಕೇವಲ ಊಹೆ ಮತ್ತು ಕಲ್ಪನೆಗಳನ್ನು‏ دہ 
ಅನುಸರಿಸುತ್ತಾರೆ. ಅವರ ವಿಶ್ವಾಸಗಳು, ಯೋಚನೆಗಳು, ತತ್ವಾದರ್ಶಗಳು, ಜೀವನ ಸಿದ್ದಾಂತಗಳು, ಕರ್ಮ ಶಾಸನಗಳು ಎಲ್ಲವೂ‏ 
ಊಹಾಪೋಹೆಗಳಲ್ಲೇ ಆಧರಿಸಿವೆ. ಇದಕ್ಕೆ ವ್ಯತಿರಿಕ್ತವಾಗಿ ಅಲ್ಲಾಹನ ಮಾರ್ಗ, ಅರ್ಥಾತ್‌ - ಅಲ್ಲಾಹನ ಮೆಚ್ಚುಗೆಯ ಪ್ರಕಾರ‏ 
ಜೀವನ ನಡೆಸುವ ವಿಧಾನವು ಕೇವಲ ಒಂದು. ಅದು ಅಲ್ಲಾಹನು ತಾನೇ ನೀಡಿರುವ ವಿಧಾನವೇ ವಿನಾ ಜನರು ಶಮ್ಮ‏ 
ಊಹಾಪೋಹೆಗಳಿಂದ ಸೃಷ್ಟಿಸಿಕೊಂಡುದಲ್ಲ. ಆದುದರಿಂದ ಒಬ್ಬ ಸತ್ಯಾರ್ಥಿಯು ಈ ಲೋಕದಲ್ಲಿ ಅಧಿಕಾಂಶ ಜನರು ಎತ್ತ‏ 
ಸಾಗುತ್ತಾರೆಂದು ನೋಡಬಾರದು. ಅವನು ಅಲ್ಲಾಹನು ತೋರಿಸಿಕೊಟ್ಟ ಮಾರ್ಗದಲ್ಲೇ ಸ್ಥಿರವಾಗಿ ನಡೆಯುತ್ತಿರಬೇಕು. ಆ‏ 
ಮಾರ್ಗದಲ್ಲಿ ಕೇವಲ ಅವನೊಬ್ಬನೇ ಉಳಿದುಹೋದರೂ ಅದನ್ನು ಬಿಡಬಾರದು.‏ 


ಕಾಂಡ -8 


440 ಕುರ್‌ಆನ್‌ ವ್ಯಾಖ್ಮಾನ 


pe 2 

1 5೨೩ರ 4 ಹ رو و‎ ೨ MN Vr بے رے سے‎ 

NS OTS إِن‎ servo) 7 SU 
ಫಿ. 4 


ASSEN SOME TEE بقرولی'‎ 


بس ود سے رو و ا 28 اہ دج ط کڈ ھر کوووھریے۔ ۲ا سو کے د 
> یک سن دی ہیٹٹ ئدے ک قو 7ر ‌ ا 
A NOEL ISS EAT‏ 


ಪ್ರಾಣಿಯ ಮಾಂಸವನ್ನು ತಿನ್ನಿರಿ.* ನೀವು ಅಲ್ಲಾಹನ ನಾಮ ಉಚ್ಚರಿಸಲ್ಪಟ್ಟ ವಸ್ತುವನ್ನು ತಿನ್ನದಿರಲು 
ಕಾರಣವೇನು? ನಿಜವಾಗಿ ವಿವಶಾವಸ್ಥೆಯ ವಿನಾ ಇತರ ಎಲ್ಲ ಸ್ಥಿತಿಗಳೆಲ್ಲಿಯೂ ಅಲ್ಲಾಹನು ನಿಷೇಧಿಸಿರುವ 
ವಸ್ತುಗಳ ವಿವರವನ್ನು ನಿಮಗೆ ತಿಳಿಸಿಕೊಡಲಾಗಿದೆ* ನಿಶ್ಚಯವಾಗಿಯೂ ಹೆಚ್ಚಿನವರು ಜ್ಞಾನವಿಲ್ಲದೆ ಕೇವಲ 
ತಮ್ಮ ಅಭಿಲಾಷೆಗಳಿಂದಾಗಿ ಪಥಭ್ರಷ್ಟ ಮಾತುಗಳನ್ನಾಡುತ್ತಾರೆ. ಹದತಪ್ಪಿ ನಡೆಯುತ್ತಿರುವ ಇವರನ್ನು ನಿಮ್ಮ 
ಪ್ರಭು ಚೆನ್ನಾಗಿ ಬಲ್ಲನು. ನೀವು ಪ್ರತೃಕ್ಷೆ ಮತ್ತು ಅಪ್ರತ್ಯಕ್ಷ ಪಾಪಕಾರ್ಯಗಳಿಂದ ದೂರವಿರಿ. ಪಾಪ 
ಗಳಿಸುವವರು ತಮ್ಮ ಗಳಿಕೆಯ ಪ್ರತಿಫಲ ಪಡೆದೇ ತೀರುವರು. ಅಲ್ಲಾಹನ ನಾಮ ಉಚ್ಚರಿಸದೆ ವಧಿಸಲ್ಪಟ್ಟ 
ಪ್ರಾಣಿಯ ಮಾಂಸ ತಿನ್ನಬೇಡಿರಿ. ಹೀಗೆ ಮಾಡುವುದು ಧರ್ಮಭ್ರಪ್ಪತೆ. ನಿಮ್ಮೊಡನೆ ಜಗಳ ಮಾಡಲಿಕ್ಕಾಗಿ 


84. ಈ ಭಬೂಲೋಕವಾಸಿಗಳು ತಮ್ಮ ಊಹಾಪೋಹೆಗಳಿಂದ ತಾವೇ ನಿಶ್ಚಯಿಸಿಕೊಂಡಿದ್ದು ಆ ಬಳಿಕ ಧಾರ್ಮಿಕ ವಿಧಿ ( 
ನಿಯಮಗಳ ಸ್ಥಾನವನ್ನಾಕ್ರಮಿಸಿ ಬಿಟ್ಟಿಂತಹ ಅನೇಕ ವಿಷಯಗಳ ಪೈಕಿ, ವಿವಿಧ ಜನಾಂಗಗಳಲ್ಲಿ ಕಂಡು ಬರುವ ಆಹಾರ ಪದಾರ್ಥಗಳ 
“ಬಗೆಗಿರುವ ನಿರ್ಬಂಧವೂ ಒಂದು. ಕೆಲವು ವಸ್ತುಗಳನ್ನು ಜನರು ತಾವೇ ಹಲಾಲ್‌(ಧರ್ಮಸಮ್ಮತ) ಎಂದು ಪರಿಗಣಿಸಿಕೊಂಡರು. 
ವಾಸ್ತವದಲ್ಲಿ ಅಲ್ಲಾಹನ ದೃಷ್ಟಿಯಲ್ಲಿ ಆವು ಹರಾಮ್‌(ನಿಷಿದ್ದೆ) ಆಗಿರುತ್ತವೆ. ಕೆಲವು ವಸ್ತುಗಳನ್ನು ಅವರು ತಾವೇ 
| ಹರಾಮ್‌(ನಿಪಿದ್ದ)ಗೊಳಿಸಿಕೊಂಡರು. ವಾಸ್ತವದಲ್ಲಿ ಅಲ್ಲಾಹನು ಅವುಗಳನ್ನು ಹಲಾಲ್‌ ಮಾಡಿದ್ದಾನೆ. ಹಿಂದಿನ ಕಾಲದವರೂ 
ಇಂದಿನ ಕೆಲವು ವರ್ಗಗಳೂ ಮುಖ್ಯವಾಗಿ ಅಲ್ಲಾಹನ ನಾಮವನ್ನುಚ್ಚರಿಸಿ ದಿಬ್ಬ್‌(ಚೂರಿ ಹಾಕಿದ) ಮಾಡಿದ ಪ್ರಾಣಿಗಳು ಹರಾಮ್‌ 
ಎಂದೂ ಆತನ ನಾಮವನ್ನುಚ್ಚರಿಸದೆ مہ‎ ಮಾಡಲಾದ ಪ್ರಾಣಿಯ ಮಾಂಸ ಸೇವನೆಯು ಧರ್ಮಸಮ್ಮ ತಬಾದುದೆಂದೂ 
ತಿಳಿಯುತ್ತಾರೆ. ಇದನ್ನು ಖಂಡಿಸುತ್ತ ಇಲ್ಲಿ ಅಲ್ಲಾಹನು ಮುಸ್ಲಿಮರೊಡನೆ - ನೀವು ನಿಜಕ್ಕೂ ಸತ್ಮವಿಶ್ವಾಸಿಗಳಾಗಿದ್ದರೆ ಮತ್ತು 
ಅವನ ಆಜ್ಞೆಗಳನ್ನು ಪಾಲಿಸುವವರಾಗಿದ್ದರೆ ಸತ್ಕನಿಷೇಧಿಗಳಲ್ಲಿ ಹಾಗೂ ಬಹುದೇವಾರಾಧಕರಲ್ಲಿ ಕಂಡು ಬರುವ ಎಲ್ಲಾ ಭ್ರಾಮಕ 
ಪಕ್ಷಪಾತಗಳನ್ನು ಬಿಟ್ಟು ಬಿಡಿರಿ. ಜನರು ಅಲ್ಲಾಹನ ಮಾರ್ಗದರ್ಶನವನ್ನು ಕಡೆಗಣಿಸಿ ತಾವೇ ಹೇರಿಕೊಂಡಿರುವ ನಿರ್ಬಂಧಗಳನ್ನು 
ಮುರಿದು ಹಾಕಿರಿ. ಅಲ್ಲಾಹನು ಹರಾಮ್‌ ಎಂದುದನ್ನು ಮಾತ್ರ ಹರಾಮ್‌ ಎಂದು ಠಿಳೆಯಿರಿ ಅವನು ಹಲಾಲ್‌ ಎಂದು 
ಓಧಿಸಿರುವುದನ್ನು ಮಾತ್ರ ಹಲಾಲೆಂದು ತಿಳಿಯಿರಿ ಎಂದು ಹೇಳುತ್ತಾನೆ. 
| 85. ಅನ್ನಹ್ನ್‌ ಅಧ್ಯಾಯದ 15ನೆಯ ರುಕೂಲನ್ನು ಓದಿರಿ. ಅನ್ನಹ್ನ್‌ ಅಧ್ಯಾಯವು ಈ ಅಧ್ಯಾಯಕ್ಕಿಂತ ಮುಂಚೆ 
مہ تا‎ ಸೂಚಿತಾರ್ಥವಾಗಿ ಇದರಿಂದ ಸಾಬೀತಾಗುತ್ತದೆ. 


ಕಾಂಡ -8 


6. ಅಲ್‌ ×یجب+جت‎ 441 


-7 


4? ors وا ہے‎ AE : و ڈےر دہ دھوود اخ وہر خ‎ ۹٠۰: 
UL BLOBS OOP ESTES ಸಿಟ್ಟು 


kd I 


NC bd 4 ECP > ವ 
AE Ny ی اقلتِ لیس‎ AL ES VE 


ಶೈತಾನರು ತಮ್ಮ ಸಂಗಾತಿಗಳ ಮನಸ್ಸಿನಲ್ಲಿ ಸಂಶಯ ಮತ್ತು ಆಕ್ಷೇಪಣೆಗಳನ್ನು ಉಂಟು ಮಾಡುತ್ತಾರೆ." 
ನೀವು ಅವರ ಅನುಸರಣೆ ಮಾಡಿದರೆ, ಖಂಡಿತವಾಗಿಯೂ ನೀವು 'ಬಹುದೇವವಿಶ್ಚಾಸಿ'ಗಳು."' 
(122-123) ಹಿಂದೆ ಸತ್ತಿದ್ದು ಅನಂತರ ನಾವು ಜೀವದಾನ ಮಾಡಿ ಜನರ ಮಧ್ಯೆ ಜೀವನದ 
ಮಾರ್ಗದಲ್ಲಿ ಮುಂದುವರಿಯಲು ಬೇಕಾದ ಬೆಳೆಕನ್ನು ದಯಪಾಲಿಸಿದ ಓರ್ವ ವ್ಯಕ್ತಿಯು, ಅಂಧಕಾರದಲ್ಲಿ 
ಬಿದ್ದುಕೊಂಡಿರುವ ಮತ್ತು ಯಾವ ರೀತಿಯಲ್ಲಿಯೂ ಅವುಗಳಿಂದ ಎದ್ದು ಬಾರದ ವ್ಯಕ್ತಿಯಂತೆ ಆಗಬಲ್ಲನೇ?” 
ಸತ್ಯನಿಷೇಧಿಗಳಿಗೆ ಇದೇ ರೀತಿಯಲ್ಲಿ ಅವರ ಕರ್ಮಗಳು ಸುಂದರವಾಗಿ ತೋರುವಂತೆ ಮಾಡಲಾಗಿದೆ.” ಇದೇ 


86. ಪ್ರವಾದಿವರ್ಯರೊಡನೆ(ಸ) ಪ್ರಶ್ನಿಸಲಿಕ್ಕಾಗಿ ಯಹೂದೀ ಮತ ಪಂಡಿತರು ಅರಬ್‌ ಅಜ್ಞಾನಿಗಳಿಗೆ ಹೇಳಿಕೊಡುತ್ತಿದ್ದ 
ಪ್ರಶ್ನೆಗಳ ಪೈಕಿ - ಅಲ್ಲಾಹನು ಕೊಂದರೆ ಹರಾಮ್‌ ಮತ್ತು ನಾವು ಕೊಂದರೆ ಹಲಾಲ್‌ ಆಗುವುದು ಹೇಗೆ ಎಂಬ ಪ್ರಶ್ನೆಯೂ 
ಒಂದಾಗಿತ್ತು ಎಂದು ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌(ರ) ವರದಿ ಮಾಡಿದ್ದಾರೆ. ಆ ತಥಾಕಥಿತ ಗ್ರಂಥದವರ ವಕ್ರ ಮನೋವೃತ್ತಿಯ 
ಒಂದು ಚಿಕ್ಕ ಮಾದರಿಯಿದು. ಅವರು ಈ ಮೂಲಕ ಜನಸಾಮಾನ್ಯರಲ್ಲಿ ಸಂಶಯ ಹುಟ್ಟಿಸಿ ಅವರು ಸತ್ಯಕ್ಕೆ ವಿರುದ್ಧ 
ಹೋರಾಡುವಂತಾಗಲು ಅಸ್ತ್ರಗಳನ್ನು ಒದಗಿಸಲಿಕ್ಕಾಗಿ ಇಂತಹ ಪ್ರಶ್ನೆಗಳನ್ನು ಸೃಷ್ಟಿಸಿ ಅವರ ಮುಂದಿರಿಸುತ್ತಿದ್ದರು. 

' 87. ಅರ್ಥಾತ್‌- ಇತ್ತ ಅಲ್ಲಾಹನನ್ನು ಜಗದೇಕ ಸ್ವಾಮಿಯೆಂದು ತಿಳಿಯುವುದು, ಅತ್ತ ಅಲ್ಲಾಪನಿಂದ ವಿಮುಖರಾದವರ 
ಆಜಾಪಾಲನೆ ಮಾಡುವುದು ಮತ್ತು ಅವರು ನಿಶ್ಚಯಿಸಿಕೊಂಡ ಪದ್ಧತಿಗಳನ್ನು ಪಾಲಿಸುವುದು. ಇದು ಶಿರ್ಕ್‌(ದೇವಸಹಭಾಗಿತ್ವ) 
ಆಗಿದೆ. ಜೀವನವು ಸಾದ್ಯಂತ ಅಲ್ಲಾಹನ ದಾಸ್ಕ-ಅನುಸರಣೆಯಲ್ಲಿ ವಿನಿಯೋಗವಾಗುವುದು ತೌಹೀದ್‌(ಏಕದೇವತ್ವ) ಆಗಿದೆ. 
ಅಲ್ಲಾಹನೊಂದಿಗೆ ಇತರರನ್ನು, ವಿಶ್ವಾಸಪರವಾಗಿ ಸ್ಥಾಯೀ ಅನುಸರಣಾರ್ಹರೆಂದು ತಿಳಿದುಕೊಂಡರೆ ವಿಶ್ವಾಸಪರ ಶಿರ್ಕ್‌ ಆಗುತ್ತದೆ. 
ಅಲ್ಲಾಹನ ಮಾರ್ಗದರ್ಶನದಿಂದ ನಿರಪೇಕ್ಸರಾಗಿ ಸ್ವಯಂ ವಿಧಿ ನಿಷೇಧಗಳನ್ನು ನಿಶ್ಚಯಿಸಿಕೊಂಡವರನ್ನು ಕಾರ್ಯತಃ ಅನುಸರಿಸಿದಾಗ 
ಅದು ಕರ್ಮಪರ ಶಿರ್ಕ್‌ ಆಗುತ್ತದೆ. } 

88. ಇಲ್ಲಿ 'ಸಾವು' ಎಂದರೆ ಅಜ್ಞಾನ ಹಾಗೂ ಪ್ರಜ್ಞಾಹೀನ ಸ್ಥಿತಿ. 'ಜೀವನ'ವೆಂದರೆ ಜ್ಞಾನ ಹಾಗೂ ವಾಸ್ತವಪ್ರಜ್ಞೆ ಪಾಪಕಾರ್ಯ 
ಮತ್ತು ಪುಣ್ಮಕಾರ್ಯಗಳಲ್ಲಿ ಭೇದವರಿಯದವನು ಮತ್ತು ನೇರಮಾರ್ಗ ಯಾವುದೆಂದು ತಿಳಿಯದವನು ಭೌತಿಕ ದೃಷ್ಟಿಯಿಂದ |. 
ಸಜೀವಿಯಾಗಿ ಕಂಡರೂ ವಸ್ತುತಃ ಅವನಿಗೆ ಮಾನವೀಯ ಜೀವಕಳೆ ಒದಗಿರುವುದಿಲ್ಲ. ಅವನೊಬ್ಬ ಸಜೀವಿ ಪ್ರಾಣಿಯೆಂಬುದೇನೋ 
ಸರಿ; ಆದರೆ ಜೀವಂತ ಮಾನವನಲ್ಲ. ಯಾರಿಗೆ ಸತ್ಮ-ಅಸತ್ಯ, ಪುಣ್ಯ-ಪಾಪ, ನೈಜತೆ-ಕುಹಕತನಗಳಲ್ಲಿರುವ ಭೇದದ ಪ್ರಜ್ಞೆಯಿಲ್ಲವೋ 
ಅವನು ಜೀವಂತ ಮಾನವನಲ್ಲ. 

$9. ಅರ್ಥಾತ್‌- ಮಾನವತಾ ಪ್ರಜ್ಞೆಯಿರುವವನು ಹಾಗೂ ಜ್ಞಾನದ ಬೆಳಕಿನಲ್ಲಿ ಹಲವು ವಕ್ರ ಮಾರ್ಗಗಳ ನಡುವೆ ಸತ್ಯದ 
ನೇರ ಮಾರ್ಗವನ್ನು ಸ್ಪಷ್ಟವಾಗಿ ಕಾಣುವವನು ಮೂರ್ಬತನ ಹಾಗೂ ಅಜ್ಞಾನಾಂಧಕಾರಗಳಲ್ಲಿ ಅಲೆದಾಡುತ್ತಿರುವವರಂತೆ ಜೀವನ 
ಸಡೆಸುವನೆಂದು ನೀವು ನಿರೀಕ್ಷಿಸುವುದಾದರೂ ಹೇಗೆ? 

90. ಅರ್ಥಾತ್‌- ಪ್ರಕಾಶವನ್ನು ಮುಂದೆ 'ತಂದಾಗ ಅದನ್ನು ಸ್ಟೀಕರಿಸಲು ನಿರಾಕರಿಸುವವರಿಗೆ ಹಾಗೂ ಸತ್ಯಮಾರ್ಗದ ಕಡೆಗೆ 
ಆಹ್ವಾನಿಸಿದಾಗ ತಮ್ಮ ವಕ್ರ ಮಾರ್ಗಗಳಲ್ಲೇ ನಡೆಯುತ್ತೇವೆಂದು ಹಟ ತೊಡುವವರಿಗೆ ಅಂಧಕಾರವೇ ಸೊಗಸಾಗಿ ತೋರುವುದು. 
ಇದು ಅಲ್ಲಾಹನ ನಿಯಮ. ಅವರು ಕುರುಡರಂತೆ ತಡವಿಕೊಂಡು ನಡೆಯುತ್ತ ಎಡವಿ ಬೀಳುತ್ತಿರುವುದನ್ನೇ ಮೆಚ್ಚುತ್ತಾರೆ. ಅವರಿಗೆ 
ಪೊದರುಗಳು ಉದಾನವಾಗಿಯೂ ಮುಳ್ಳುಗಳು ಪುಷ್ಪಗಳಾಗಿಯೂ ಕಾಣುತ್ತವೆ. ಅವರಿಗೆ ಪ್ರತಿಯೊಂದು ದುರಾಚಾರದಲ್ಲಿ 
ಆಅನಂದವುಂಟಾಗುತ್ತದೆ. ಅವರು ಪ್ರತಿಯೊಂದು ಮೂರ್ಯತನವನ್ನು ಮಹಾಸಾಧನೆ ಎಂದು ತಿಳಿಯುತ್ತಾರೆ. ಪ್ರತಿಯೊಂದು 
ಗೊಂದಲಮಯ ಪ್ರಯೋಗಾನಂತರ ಅದಕ್ಕಿಂತಲೂ ಮೇಲ್ಮಟ್ಟದ ಗೊಂದಲಮಯ ಪ್ರಯೋಗಕ್ಕೆ ಕೈ ಹಚ್ಚಿ, ಹಿಂದಿನ ಬಾರಿ 
ಉರಿಯುವ ಬೆಂಕಿಯಲ್ಲಿ ಕೈ ಬಿದ್ದು ಹೋಗಿತ್ತು. ಈ ಸಲ ನವರತ್ನಗಳೇ ಕೈಸೇರಿ ಬಿಡುವುವು ಎಂದು ನಿರೀಕ್ಷಿಸುತ್ತಾರೆ. 


ಕಾಂಡ -8 


442 ಕುರ್‌ಆನ್‌ ವ್ಯಾಖ್ಯಾನ 


2 RD سا‎ 2 
ಭಖ ಟಛಿಖುಯು) 


ಗ್‌ سے‎ 


0 7 FY 9 ೨” 


4 3 


7 


p PE ANE 
Ne A aya) 


ರೀತಿ ನಾವು ಪ್ರತಿಯೊಂದು ಊರಿನಲ್ಲಿ ತಮ್ಮ ವಂಚನೆ ಮತ್ತು ಕುತಂತ್ರಗಳ ಜಾಲವನ್ನು ಹರಡಲು ಅದರ 
ದೊಡ್ಡ ದೊಡ್ಡ ಅಪರಾಧಿಗಳನ್ನು ನೇಮಿಸಿಬಿಟ್ಟಿದ್ದೇವೆ. ವಾಸ್ತವದಲ್ಲಿ ಅವರು ತಮ್ಮ ಮೋಸದ ಜಾಲದಲ್ಲಿ 
ತಾವೇ ಸಿಕ್ಕಿ ಬೀಳುತ್ತಾರೆ. ಆದರೆ ಅವರಿಗೆ ಅದರ ಅರಿವಿಲ್ಲ, 

(124) ಅವರ ಮುಂದೆ ಯಾವುದಾದರೂ ನಿದರ್ಶನ ಬಂದಾಗ, "ಅಲ್ಲಾಹನ ಸಂದೇಶವಾಹಕರಿಗೆ ಸಿಕ್ಕಿರುವ 
ವಸ್ತು ಸ್ವತಃ ನಮಗೆ ಸಿಗುವ ವರೆಗೂ ನಾವು ವಿಶ್ವಾಸವಿರಿಸಲಾರೆವು" ಎಂದು ಅವರು ಹೇಳುತ್ತಾರೆ”! ತನ್ನ 
ಸಂದೇಶವಾಹಕತ್ವದ ಕಾರ್ಯವನ್ನು ಯಾರಿಂದ ಹೇಗೆ ಮಾಡಿಸಬೇಕೆಂಬುದನ್ನು ಅಲ್ಲಾಹನು ಬಹಳ ಚೆನ್ನಾಗಿ 
ಬಲ್ಲನು. ಈ ಅಪರಾಧಿಗಳು ತಮ್ಮ ಧೂರ್ತತನದ ಫಲವಾಗಿ ಅಲ್ಲಾಹನ ಬಳಿ ಅವಮಾನಕ್ಕೆ ಹಾಗೂ 
ಕಠಿಣಯಾತನೆಗೊಳಗಾಗುವ ಕಾಲ ಸನ್ನಿಹಿತವಾಗಿದೆ. 

(125-127) ಆದರೆ (ಸತ್ಯವೇನೆಂವರೆ) ಅಲ್ಲಾಹನು ಯಾರಿಗೆ ಸನ್ಮಾರ್ಗ ನೀಡಲಿಚ್ಛಿಸುತ್ತಾನೋ ಅವನ 
ಹೃದಯವನ್ನು ಇಸ್ಲಾಮಿಗಾಗಿ ತೆರೆದು ಬಿಡುತ್ತಾನೆ: ಮತ್ತು ಯಾರನ್ನು ಪಥಭ್ರಷ್ಟತೆಯಲ್ಲಿಡಲಿಚ್ಛಿಸುತ್ತಾನೋ 
ಅವನ ಹೃದಯವನ್ನು ಸಂಕೀರ್ಣಗೊಳಿಸುತ್ತಾನೆ. (ಇಸ್ಲಾಮಿನ ಬಗ್ಗೆ ಯೋಚಿಸುತ್ತಲೇ) ಅವನಿಗೆ, ತನ್ನ ಆತ್ಮವು 
ಆಕಾಶಕ್ಕೆ ಹಾರಿ ಹೋಗುತ್ತಿರುವುದೋ ಎಂದು ಭಾಸವಾಗುವಂತೆ ಅದನ್ನು ಅದುಮುತ್ತಾನೆ. ಹೀಗೆ ಅಲ್ಲಾಹನು 
(ಸತ್ಯದಿಂದ ಪಲಾಯನ ಮತ್ತು ತಿರಸ್ಕಾರದ) ಮಾಲಿನ್ಯವನ್ನು ವಿಶ್ವಾಸವಿಡದವರ ಮೇಲೆ ಹೇರಿ ಬಿಡುತ್ತಾನೆ.” 


91, ಅರ್ಥಾತ್‌. ದೇವ ಸಂದೇಶವಾಹಕರು, ತಮ್ಮ ಬಳಿಗೆ ದೇವಚರನು ಬಂದನು, ದೇವವಾಣಿ ತಂದನು ಎಂದ ಮಾತ್ರಕ್ಕೆ 
ನಾವು ಅವರ ಮಾತನ್ನು ಕೇಳಲಾರೆವು. ದೇವಚರರು ಸಾಕ್ಸಾತ್‌ ನಮ್ಮ ಬಳಿಗೆ ಬಂದು ಇದು ದೇವವಾಣಿಯೆಂದು ನೇರವಾಗಿ ನಮ್ಮೊಡನೆ 
ಹೇಳಿದಾಗ ಮಾತ್ರ ನಾವು ಅವರ ಮಾತನ್ನು ನಂಬುವೆವು. ۱ 

92. ಹೃದಯವನ್ನು ತೆರೆದುಬಿಡುವುದೆಂದರೆ ಇಸ್ಲಾಮಿನ ಸತ್ಯತೆಯ ಬಗ್ಗೆ ಸಂಪೂರ್ಣ ಸಂತೃಪ್ತಿಯುಂಟಾಗುವುದು. ಸಂಶಯಗಳನ್ನೂ 
ಚಂಚಲತೆಯನ್ನೂ ಚಿಂತೆಯನ್ನೂ ದೂರೀಕರಿಸುವುದು. 


6. ಅಲ್‌ ಅನ್‌ಆಮ್‌ 443 


ویو ےر ویط 22/3೨) 2೨» ‫َ 1 Po‏ لک از PA‏ 
ಹಿಂ 3೫5‏ : لد کت 
usr dk‏ 4 را ہد ے صد) 4| ೨7‏ 4 
Vos HS‏ نک بنا یی WEA‏ 


2 


LOS) ಲ EEL 


ನಿಜವಾಗಿ ಈ ಮಾರ್ಗ ನಿಮ್ಮ ಪ್ರಭುವಿನ ನೇರ ಮಾರ್ಗವಾಗಿರುತ್ತದೆ ಮತ್ತು ಉಪದೇಶವನ್ನು ಸ್ವೀಕರಿಸುವವರಿಗೆ 
ಅದರ ಕುರುಹುಗಳನ್ನು ವಿವರಿಸಲಾಗಿದೆ. ಅವರ ಪ್ರಭುವಿನ ಬಳಿ ಅವರಿಗಾಗಿ ಶಾಂತಿ ಸದನವಿದೆ್‌ ಮತ್ತು 
ಅವರು ಕೈಗೊಂಡ ಸರಿಯಾದ ಕರ್ಮವಿಧಾನದ ಕಾರಣ ಅವನು ಅವರ ಸಂರಕ್ಷಕನಾಗಿರುತ್ತಾನೆ. 
(128-131) ಅಲ್ಲಾಹನು ಇವರೆಲ್ಲರನ್ನು ಸುತ್ತುವರಿದು ಒಟ್ಟುಗೂಡಿಸುವ ದಿನ ಜಿನ್ಸ್‌(ಯಕ್ಸ)* 
ಶೈತಾನರನ್ನುದ್ದೇಶಿಸಿ, "ಓ 'ಯಕ್ಸ' ಕೂಟವೇ, ನೀವಂತು ಮಾನವ ವರ್ಗವನ್ನು ಚೆನ್ನಾಗಿ ಮೋಸ ಮಾಡಿದಿರಿ" 
ಎಂದು ಹೇಳುವನು. ಮನುಷ್ಯರ ಪೈಕಿ ಅವರ ಆಪ್ತ ಮಿತ್ರರಾದವರು, "ಪ್ರಭೂ, ನಮ್ಮಲ್ಲಿ ಪ್ರತಿಯೊಬ್ಬನು 
ಇನ್ನೊಬ್ಬನನ್ನು ಚೆನ್ನಾಗಿ ಉಪಯೋಗಿಸಿಕೊಂಡಿದ್ದಾನೆ.5 ಈಗ `ನೀನು ನಮಗಾಗಿ ನಿಶ್ಚಯಿಸಿದ್ದ ಕಾಲಘಟ್ಟಕ್ಕೆ 
ನಾವು ಬಂದು ತಲಪಿದ್ದೇವೆ" ಎಂದು ಹೇಳುವರು. ಆಗ ಅಲ್ಲಾಹನು, "ಈಗ ನರಕಾಗ್ನಿಯೇ ನಿಮ್ಮ 
ವಾಸಸ್ಥಾನವಾಗಿದ್ದು ಅದರಲ್ಲಿ; ನೀವು ಸದಾ ವಾಸಿಸುವಿರಿ" ಎಂದು ಹೇಳುವನು. ಅಲ್ಲಾಹನು ಯಾರನ್ನು 
ರಕ್ಸಿಸಲಿಚ್ಛಿಸುವನೋ ಅವರು. ಮಾತ್ರ ಅದರಿಂದ ರಕ್ಸಣೆ ಹೊಂದುವರು. ನಿಶ್ಚಯವಾಗಿಯೂ ನಿಮ್ಮ ಪ್ರಭು 
ಮಹಾಧೀಮಂತನೂ ಸರ್ವಜ್ಞನೂ ಆಗಿರುತ್ತಾನೆ. ಹೀಗೆ ಅಕ್ರಮಿಗಳು (ಭೂಲೋಕದಲ್ಲಿ ಪರಸ್ಪರ ಕೂಡಿಕೊಂಡು) 


KA 


93. ದಾರುಸ್ಫಲಾಮ್‌ ಅಥವಾ "ಶಾಂತಿ ಸದನ' ಎಂದರೆ ಮಾನವನು ಸಕಲ ವಿಪತ್ತುಗಳಿಂದಲೂ ಎಲ್ಲ ದೋಷಗಳಿಂದಲೂ 
ಹಾರಾಗಿ ನೆಮ್ಮದಿಯಲ್ಲಿರುವಂತಹ ಸ್ವರ್ಗ. 

94. ಇಲ್ಲಿ ಜಿನ್ನ್‌ಗಳೆಂದರೆ.ಶೈತಾನ ಆಗಿರುವ ಜಿನ್ನ್‌ಗಳು. 

95. ಅರ್ಥಾತ್‌- ನಮ್ಮಲ್ಲಿ ಪ್ರತಿಯೊಬ್ಬನೂ ಇನ್ನೊಬ್ಬನಿಂದ ಅನುಚಿತ ಲಾಭಗಳನ್ನು ಪಡೆದಿದ್ದಾನೆ. ಪ್ರತಿಯೊಬ್ಬನೂ 
ಇನ್ನೊಬ್ಬನನ್ನು ಮೋಸಜಾಲದಲ್ಲಿ ಸಿಲುಕಿಸಿ ತನ್ನ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುತ್ತಾ ಬಂದಿದ್ದಾನೆ. 

96. ಅರ್ಥಾತ್‌- ತನಗಿಷ್ಟ ಬಂದವರನ್ನು ಶಿಕ್ಲಿಸಲಿಕ್ಕೂ ತನಗಿಷ್ಟ ಬಂದವರನ್ನು ಕ್ಷಮಿಸಲಿಕ್ಕೂ ಅಲ್ಲಾಹನಿಗೆ 
ಅಧಿಕಾರವಿರುವುದಾದರೂ ಈ ےون‎ ಮತ್ತು ಕ್ಷಮೆಗಳೂ ಸರಿಯಾದ ಕಾರಣವಿಲ್ಲದೆ ಕೇವಲ ತನ್ನಿಚ್ಛೆಯ ಆಧಾರದಲ್ಲಿ ಇರಲಾರವು. 
ಅದು ಜ್ಞಾನ ಮತ್ತು ಯುಕ್ತಿ-ವಿವೇಕಗಳ ಆಧಾರದಲ್ಲಿ )್ಲಿರುವುದು. ಒಬ್ಬ ಅಪರಾಧಿಯು ತನ್ನ ಅಪರಾಧಕ್ಕೆ ತಾನೇ ಹೊಣೆಗಾರನಲ್ಲ ವೆಂದು 
ಅಲ್ಲಾ; ಹನಿಗೆ ತಿಳಿದಿದ್ದು ಅವನ ವಿವೇಕವು ಇವನಿಗೆ ಶಿಕ್ಷೆ ಕೊಡಬಾರದೆಂಬ ತೀರ್ಮಾನ ಮಾಡಿದಾಗ ಮಾತ್ರ ಅವನು ಆ 
ಅಪರಾಧಿಯನ್ನು ಕ್ಷಮಿಸುವನು. ' 


ಕಾಂಡ -8 


44 ಕುರ್‌ಆನ್‌ ವ್ಯಾಖ್ಯಾನ 


pe چ3‎ 


೦ 7 EL لہ 62 دد گا‎ lL 4% ಖಿ 


ಹ LE (i لائی‎ 


رکا 4-೨ Post iF‏ ال کا 


kN 


7 


ಸಿ ಟಟ y jl 
4G ھ٤۹‎ 7: 7 uu ea 
0G pus" 0۵ ಎಂಫ 


ಮಾಡುತ್ತಿದ್ದ ದುಡಿಮೆಯ ಕಾರಣದಿಂದ ನಾವು (ಪರಲೋಕದಲ್ಲಿ) ಅವರನ್ನು ಪರಸ್ಪರರ ಸಂಗಾತಿಗಳಾಗಿ 
ಮಾಡುವೆವು." "ಓ 'ಯಕ್ಸ' ಮತ್ತು ಮಾನವ ವರ್ಗವೇ, ನಿಮಗೆ ನನ್ನ ನಿದರ್ಶನಗಳನ್ನು ಕೇಳಿಸುತ್ತ ಇಂದಿನ 
ಪರಿಣಾಮದ ಬಗ್ಗೆ ಎಚ್ಚರಿಸಲಿಕ್ಕಾಗಿ ನಿಮ್ಮ ಬಳಿಗೆ ನಿಮ್ಮೊಳಗಿಂದಲೇ ಸಂದೇಶವಾಹಕರು ಬಂದಿರಲಿಲ್ಲವೇ?" 
(ಎಂದೂ ಆ ಸಂದರ್ಭದಲ್ಲಿ ಅಲ್ಲಾಹನು ಅವರೊಡನೆ ಕೇಳುವನು) ಅವರು, "ನಿಜ. ನಮ್ಮ ವಿರುದ್ಧ ನಾವೇ 
ಸಾಕ್ಷಿ ಹೇಳುತ್ತೇವೆ"? ಎನ್ನುವರು. ಇಂದು ಲೌಕಿಕ ಜೀವನವು ಇವರನ್ನು ವಂಚನೆಗೊಳಪಡಿಸಿರುತ್ತದೆ. ಆದರೆ 
ಆಗ ಅವರು ನಾವು ಸತ್ಮನಿಷೇಧಿಗಳಾಗಿದ್ದೆವೆಂದು ತಮ್ಮ ವಿರುದ್ಧ ತಾವೇ ಸಾಕ್ಲಿ ಹೇಳುವರು.” ನಿಮ್ಮ ಪ್ರಭು, 
ನಾಡಿನ ನಿವಾಸಿಗಳು ವಾಸ್ತವಿಕತೆಯ ಬಗ್ಗೆ ಪ್ರಜ್ಞಾಹೀನರಾಗಿದ್ದಾಗ ಅನ್ಮಾಯವಾಗಿ ಆ ನಾಡುಗಳನ್ನು ನಾಶ 
ಗೊಳಿಸುವವನಾಗಿರಲಿಲ್ಲ (ಎಂಬುದು ಸಾಬೀತಾಗಲಿಕ್ಕಾಗಿ ಅವರಿಂದ ಈ ಸಾಕ್ಷ್ಯವನ್ನು ಪಡೆಯಲಾಗುವುದು)" 

(132-135) ಪ್ರತಿಯೊಬ್ಬನ ಸ್ಥಾನವು ಅವನ ಕರ್ಮಕ್ಕನುಸಾರವಾಗಿರುತ್ತದೆ ಮತ್ತು ನಿಮ್ಮ ಪ್ರಭು ಜನರ 


97. ಅರ್ಥಾತ್‌- ಭೂಲೋಕದಲ್ಲಿ ಅವರು ಪಾಪಗಳನ್ನು ಸಂಗ್ರಹಿಸುವುದರಲ್ಲಿಯೂ ನೀಚಕಾರ್ಯವೆಸಗುವುದರಲ್ಲಿಯೂ 
ಪರಸ್ಪರ ಸಹಭಾಗಿಗಳಾಗಿದ್ದಂತೆಯೇ ಪರಲೋಕದಲ್ಲಿ ಶಿಕ್ಷೆ ಹೊಂದುವುದರಲ್ಲಿಯೂ ಪರಸ್ಪರ ಪಾಲುಗಾರರಾಗಿರುವರು. 

98. ಅರ್ಥಾತ್‌- ನಿನ್ನ ಕಡೆಯಿಂದ ಸಂದೇಶವಾಹಕರು ಒಬ್ಬರ ನಂತರ ಇನ್ನೊಬ್ಬರಂತೆ ಬರುತ್ತಿದ್ದರು ಮತ್ತು ಸಮ್ಮನ್ನು 
ಎಚ್ಚರಿಸುತ್ತಿದ್ದರು. ಆದರೆ ನಾವು ಅವರ ಮಾತು ಕೇಳದಿದ್ದುದು ನಮ್ಮದೇ ತಪ್ಪಾಗಿತ್ತೆಂದು ನಾವು ಒಪ್ಪಿಕೊಳ್ಳುತ್ತೇವೆ. 

99. ಅರ್ಥಾತ್‌- ಅವರು ಅರಿವಿಲ್ಲದವರಾಗಿದ್ದುದಲ್ಲ; ಸತ್ಯವನ್ನು ನಿಷೇಧಿಸುವವರೇ ಆಗಿದ್ದರು. ಸತ್ಯವು ನಮಗೆ ತಲುಪಿತ್ತು. 
ಆದರೆ ನಾವು ಸ್ವೀಕರಿಸದೆ ನಿರಾಕರಿಸಿಬಿಟ್ಟೆವೆಂದು ಅವರೇ ಒಪ್ಪಿಕೊಳ್ಳುವರು. 

100. ಅರ್ಥಾತ್‌- ದಾಸರು ಅಲ್ಲಾಹನೊಡನೆ, "ನೀನು ನಮಗೆ ವಸ್ತುಸ್ಟಿಶಿಯನ್ನು ತಿಳಿಸಲಿಲ್ಲ. ನಮಗೆ ಸನ್ಮಾರ್ಗವನ್ನು 
ತೋರಿಸುವ ವ್ಯವಸ್ಥೆಯನ್ನೂ ಮಾಡಲಿಲ್ಲ. ಆದರೂ ನಾವು ವಸ್ತುಸ್ಥಿತಿಯ ಪರಿಜ್ಞಾನವಿಲ್ಲದುದರಿಂದ ತಪ್ಪು ಹಾದಿಗೆ ಇಳಿದಿದ್ದುದಕ್ಕಾಗಿ 
ಈಗ ನಮಗೆ ಶಿಕ್ಸೆ ಕೊಡುವುದೇ?" ಎಂದು ಪ್ರತಿಭಟಿಸುವಂತಹ ಅವಕಾಶವನ್ನು ಅಲ್ಲಾಹನು ಅವರಿಗೆ ಕೊಡಲಿಚ್ಛಿಸುವುದಿಲ್ಲ. ಈ 
ವಾದವನ್ನು ಮುರಿಯಲೆಂದು ಅಲ್ಲಾಹನು ಜಿನ್ನ್‌ ಮತ್ತು ಮಾನವರಿಗೆ ಸುಸ್ಪಪ್ಪವಾದ ಎಚ್ಚರಿಕೆ ನೀಡಲು ಸಂದೇಶವಾಹಕರನ್ನು 
ಕಳುಹಿಸಿದನು ಮತ್ತು ಗ್ರಂಥಗಳನ್ನು ಅವತರಿಸಿದನು. ಇಷ್ಟಾಗಿಯೂ ಜನರು' ತಪ್ಪುಹಾದಿಗಳಲ್ಲಿ' ನಡೆದಾಗ ಅಲ್ಲಾಹನು ಅವರಿಗೆ 
ಶಿಕ್ಷೆ ಕೊಟ್ಟರೆ ಅದರ ಅಪವಾದಕ್ಕೆ ಅವರು ಪಾತ್ರರೇ ವಿನಾ ಅಲ್ಲಾಹನಲ್ಲ. 


6. ಅಲ್‌ ಅನ್‌ಆಮ್‌ 445 


ಕರ್ಮಗಳೆ ಬಗ್ಗೆ ಅಲಕ್ಸ್ಯನಾಗಿರುವುದಿಲ್ಲ. ನಿಮ್ಮ ಪ್ರಜು ನಿರಪೇಕ್ಸನು' ಮತ್ತು ದಯೆಯು ಅವನ ' 
ಧೋರಣೆಯಾಗಿದೆ.!?' ಅವನು ನಿಮ್ಮನ್ನು ಬೇರೆ ಕೆಲವರ ವಂಶದಿಂದ ಉದ್ಭೂತಗೊಳಿಸಿದಂತೆ ಅವನಿಚ್ಛಿಸಿದರೆ 
ನಿಮ್ಮನ್ನು ನೀಗಿಸಿ ನಿಮ್ಮ ಸ್ಥಾನದಲ್ಲಿ ತನಗಿಷ್ಟ ಬಂದವರನ್ನು ತರಬಲ್ಲನು. ನಿಮಗೆ ಯಾವುದರ ವಾಗ್ದಾನ 


ಮಾಡಲಾಗುತ್ತಿದೆಯೋ ಅದು ಬಂದೇ ತೀರುವುದು ಖಚತ.'? ನೀವು ಅಲ್ಲಾಹನನ್ನು ಮಣಿಸುವ ಸಾಮರ್ಥ್ಯವನ್ನು 


101. 'ನಿಮ್ಮ ಪ್ರಭು ನಿರಪೇಕ್ಷನು' ಎಂದರೆ ಅವನ ಯಾವ ಆಶಯವೂ ನಿಮ್ಮಿಂದ ಪೂರ್ತಿಯಾಗಬೆಕಾದುದಿಲ್ಲ. ನೀವು 
ಆಜ್ಜೋಲ್ಲಂಘನೆ ಮಾಡಿದುದರಿಂದ ಅವನಿಗೇನಾದರೂ ನಪ್ಪವಾಗಲಿ, ನೀವು ಆಜ್ಞಾಪಾಲನೆ ಮಾಡಿದುದರಿಂದ ಅವನಿಗೆ ಲಾಭವಾಗಲಿ 
ಉಂಟಾಗುವಂತಹ ಸಂಭವವೇ ಇಲ್ಲ. ನೀವೆಲ್ಲರೂ ಕೂಡಿಕೊಂಡು ತೀವ್ರ ಆಜ್ಞೋಲ್ಲಂಘನೆ ಮಾಡಿದರೂ ಅವನ ಪ್ರಭುತ್ವದಲ್ಲಿ 
ಲವಲೇಶವೂ ಕೊರತೆಯುಂಟಾಗದು, ನೀವೆಲ್ಲರೂ ಕೂಡಿಕೊಂಡು ಆಜ್ಞಾಪಾಲಕರಾಗಿ, ದಾಸ್ಕಾರಾಧಕರಾಗಿ ಬಾಳಿದರೂ ಅವನ 
ಸಾಮ್ರಾಜ್ಯದಲ್ಲಿ ಒಂದಿಷ್ಟೂ ವೃದ್ಧಿಯುಂಟಾಗದು. ಅವನು ನಿಮ್ಮ ವಂದನೆಗಳ ಆಕಾಂಕ್ಷಿಯಲ್ಲ. ನಿಮ್ಮ ಹರಕೆ ಕಾಣಿಕೆಗಳೂ ಅವನಿಗೆ 
ಬೇಡ. ಅವನು ನಿಮ್ಮಿಂದ ಪ್ರತಿಫಲವಾಗಿ ಏನನ್ನೂ ಬಯಸದೆಯೇ ತನ್ನ ಅಗಾಧ ಭಂಜಾರವನ್ನೇ ನಿಮಗೆ ನೀಡುತ್ತಿರುತ್ತಾನೆ. 


'ದಯೆಯು ಅವನ ಧೋರಣೆಯಾಗಿದೆ', ಎಂಬುದಕ್ಕೆ ಸಂದರ್ಭದ ದೃಷ್ಟಿಯಿಂದ ಎರಡರ್ಥಗಳಿವೆ: 1) ನಿಮ್ಮ ಪ್ರಭು 
ಸನ್ಮಾರ್ಗದಲ್ಲಿ ನಡೆಯಲಿಕ್ಕಾಗಿ ನಿಮಗೆ ಉಪದೇಶ ನೀಡುವುದು ಹಾಗೂ ವಸ್ತುಸ್ಥಿತಿಗೆ ವಿರುದ್ಧವಾದ ಕರ್ಮವಿಧಾನದಿಂದ ನಿಮ್ಮನ್ನು 
ತಡೆಯುವುದು, ಅವನಿಗೆ ನಿಮ್ಮ ವಿಧೇಯತೆಯಿಂದೇನಾದರೂ ಲಾಭ ಸಿಗುವುದು ಅಥವಾ ನೀವು ಅವಿಧೇಯತೆ ತೋರುವುದರಿಂದ 
ಅವನಿಗೇನಾದರೂ ನಷ್ಟ ಸಂಭವಿಸಬಹುದು ಎಂಬ ಕಾರಣದಿಂದೇನೂ ಅಲ್ಲ. ನಿಜವಾಗಿ ಸರಿ ದಾರಿ ಹಿಡಿಯುವುದರಿಂದ ನಿಮಗೇ 
ಲಾಭ ಹಾಗೂ ತಪ್ಪು ಹಾದಿ ಹಿಡಿಯುವುದರಿಂದ ನಿಮಗೇ ನಪ್ಟವುಂಟಾಗುವುದು ಎಂಬುದೇ ಅದಕ್ಕೆ ಕಾರಣವಾಗಿದೆ. ಆದುದರಿಂದ 
ನೀವು ಅತ್ಯುನ್ನತ ಸ್ಥಾನವನ್ನೇರಲು ಅರ್ಹರಾಗುವಂತೆ ನಿಮಗೆ ಸರಿಯಾದ ಕರ್ಮವಿಧಾನದ ಶಿಕ್ಷಣ ನೀಡಿರುವುದೂ, ನೀವು ಅಧೋಗಶಿಗೆ 
ಇಳಿದುಬಿಡದಂತೆ ನಿಮ್ಮನ್ನು ದೋಷಮುಕ್ತ ಕರ್ಮನಿಧಾನದಿಂದ ತಡೆದಿರುವುದೂ ಅವನ ಮಹಾ ಅನುಗ್ರಹವೇ ಆಗಿದೆ, 2) ನಿಮ್ಮ 
ಪ್ರಭು ಕಠಶೋರನಲ್ಲ. ನಿಮಗೆ ಶಿಕ್ಷೆ ಕೊಡುವುದರಲ್ಲಿ ಅವನಿಗೆ ಸಂತಶೋಷವಿಲ್ಲ. ನಿಮ್ಮಿಂದ ಚಿಕ್ಕಪುಟ್ಟ ಅಪರಾಧಗಳು ಸಂಭವಿಸಿ 
ಹೋಗಿ ಬಿಟ್ಟೊಡನೆ ನಿಮ್ಮನ್ನು ಶಿಕ್ಷಿಸಲು ಅವನೇನೂ ಅದಕ್ಕಾಗಿಯೇ ಹೊಂಚು ಹಾಕುತ್ತಿರುವವನೂ ಅಲ್ಲ. ವಾಸ್ತವದಲ್ಲಿ ಅವನು 
ತನ್ನ ಸಕಲ ಸೃಷ್ಟಿಯ ಮೇಲೆ ಅತ್ಯಂತ ದಯಾಮಯ. ಆತನು ಆಅತ್ಕುನ್ನತ ಮಟ್ಟದ ಕೃಪೆ ಹಾಗೂ ಕರುಣೆಯೊಂದಿಗೆ ದೇವತ್ವ 
ನಿರ್ವಹಿಸುತ್ತಿದ್ದಾನೆ. ಮನುಷ್ಕನ ಬಗೆಗೂ ಅವನ ವರ್ತನೆ ಹೀಗೆಯೇ ಇದೆ. ಆದ ಕಾರಣವೇ ಅವನು ನಿಮ್ಮ ಅಪರಾಧಗಳನ್ನು 
ಕ್ಷೆಮಿಸುತ್ತಲೇ ' ಹೋಗುತ್ತಾನೆ. ನೀವು ಆಜ್ಞೋಲ್ಲಂಘನೆ ಮಾಡುತ್ತೀರಿ, ಪಾಪ ಕಾರ್ಯಗಳನ್ನೆಸಗುತ್ತೀರಿ, ಅಪರಾಧಗಳನ್ನು 
ಮಾಡುತ್ತೀರಿ, ಅವನು ನೀಡಿದ ಜೀವನಾಧಾರಗಳನ್ನು ಶಿಂದುಂಡೂ ಅವನ ಅಪ್ಪಣೆಗಳನ್ನು ಮೊರಿ ನಡೆಯುತ್ತೀರಿ. ಅದರೆ ಅವನು 
ಸಹನೆ ಮತ್ತು ಕೃಮೆಗಳನ್ನೇ ತೋರುತ್ತಾನೆ. ನೀವು' ಜಾಗೃತರಾಗಲು, ಅರಿತುಕೊಳ್ಳಲು, ಸಂಸ್ಕೆರಿಸಿಕೊಳ್ಳಲು ಕಾಲಾವಕಾಶವನ್ನು 
ನೀಡುತ್ತಲೇ ಹೋಗುತ್ತಾನೆ. ಅವನು ಕಠೋರನಾಗಿರುತ್ತಿದ್ದರೆ ನಿಮ್ಮನ್ನು ಕ್ಷಣಾರ್ಧದಲ್ಲಿ ಯಚ್ಚಾಟಿಸಿ ನಿಮ್ಮ ಸ್ಥಾನದಲ್ಲಿ ಇನ್ನೊಂದು 
ಜನಾಂಗವನ್ನು ತಂದು ನಿಲ್ಲಿಸುವುದು ಅಥವಾ ಸಕಲ ಮಾನವರ ನಿರ್ಮೂಲನ' ಮಾಡಿ ಇನ್ನೊಂದು ಸೃಷ್ಟಿಯನ್ನು ತರುವುದು 
ಅವನಿಗೇನೂ ಕಷ್ಟ ಸಾಧ್ಯವಾಗಿರಲಿಲ್ಲ. 

102. ಅರ್ಥಾತ್‌- ಪ್ರಳೆಯಕಾಲ. ಇದು ಬಂದ ಬಳಿಕ ಸಕಲ ಮಾನವರು ಪುನಃ ಜೀವಂತಗೊಳಿಸಲ್ಪಟ್ಟು ತಮ್ಮ ಪ್ರಭುವಿನ 
ಮುಂದೆ. ಅಂತಿಮ ತೀರ್ಮಾನಕ್ಕಾಗಿ ತರಲ್ಪಡುವರು. 


ಕಾಂಡ -8 


446 ಕುರ್‌ಆನ್‌ ವ್ಯಾಖ್ಯಾನ 


294೨4‏ ےل ا 
Oma yu‏ عَنْ 


ಹೊಂದಿಲ್ಲ. ಓ ಪೈಗಂಬರರೇ, ಹೇಳಿರಿ: "ಜನರೇ, ನೀವು ನಿಮ್ಮ ಸ್ಥಾನದಲ್ಲಿ ಕಾರ್ಯನಿರತರಾಗಿರಿ ನಾನೂ 
ನನ್ನ ಸ್ಥಾನದಲ್ಲಿ ಕಾರ್ಯನಿರತನಾಗಿರುತ್ತೇನೆ.' ಅಂತಿಮ ಪರಿಣಾಮ ಯಾರ ಪಾಲಿಗೆ ಹಿತಕರವಾಗಿರುವುದೆಂಬುದು 
ಸದ್ಮವೇ ನಿಮಗೆ ತಿಳಿದು ಬರುವುದು. ನಿಶ್ಚಯವಾಗಿಯೂ ಅಕ್ರಮಿಗಳು ಎಂದಿಗೂ ಯಶಸ್ಸು ಪಡೆಯಲಾರರು.'" 

(136) ಇವರು" ಅಲ್ಲಾಹನಿಗೆ, ಸ್ವತಃ ಆತನೇ ಉಂಟುಮಾಡಿದ ಹೊಲ ಮತ್ತು ಜಾನುವಾರುಗಳಲ್ಲಿ 
ಒಂದಂಶವನ್ನು ನಿಶ್ಚಯಿಸಿದ್ದಾರೆ ಮತ್ತು ಇದು ಅಲ್ಲಾಹನಿಗೆ ಮತ್ತು ಇದು ನಾವು ನಿಶ್ಚಯಿಸಿಕೊಂಡಿರುವ 
ಸಹಭಾಗಿಗಳಿಗೆಂದು ತಾವೇ ಹೇಳಿಕೊಳ್ಳುತ್ತಾರೆ. ಆ ಬಳಿಕ ಇವರು ತಮ್ಮ ಸಹಭಾಗಿಗಳಿಗೆ ನಿಶ್ಚಯಿಸಿದ 


103. ಅರ್ಥಾತ್‌- ನಾನು ಎಷ್ಟು ಬೋಧಿಸಿದರೂ ನೀವು ಕಿವಿಗೊಡದಿದ್ದರೆ ಮತ್ತು ನಿಮ್ಮ ಅಪರಾಧ ನೀತಿಯನ್ನು ಬಿಡದಿದ್ದರೆ, 
ನಿಮಗೆ ಇಷ್ಟಬಂದ ಮಾರ್ಗದಲ್ಲೇ ನಡೆಯಿರಿ. ನನ್ನನ್ನು ನನ್ನ ದಾರಿಯಲ್ಲಿ ಸಾಗಲು ಬಿಡಿರಿ. ಪರಿಣಾಮವು ನಿಮ್ಮ ಮುಂದೆಯೂ 
ಬರುವುದು, ನನ್ನ ಮುಂದೆಯೂ ಬರುವುದು. 

104. ಅವರು ಉಪದೇಶ ಸ್ವೀಕರಿಸಲು ಸಿದ್ದರಿಲ್ಲವೆಂದಾದರೆ ಮತ್ತು ಅವರು ತಮ್ಮ ಅಜ್ಞಾನದಲ್ಲೇ ಮುಂದುವರಿಯಲು 
ಆಗ್ರಹ ಪಡುವರೆಂಬಾದರೆ ಸರಿ. "ನೀವು ನಿಮ್ಮ ಕ್ರಮದಂತೆ ನಡೆಯಿರಿ. ನಾನು ನನ್ನ ಕ್ರಮದಂತೆ ನಡೆಯುತ್ತೇನೆ. ಪುನರುತ್ತಾನವು 
ಖಂಡಿತವಾಗಿಯೂ ಬರಲಿದೆ. ಆಗ ನಿಮ್ಮ ವರ್ತನೆಯ ಪರಿಣಾಮವೇನೆಂದು ನಿಮಗೆ ತಿಳಿಯುವುದು. ಹೇಗಿದ್ದರೂ ಅಕ್ರಮಿಗಳಿಗೆ 
ಅಲ್ಲಿ ಯಶಸ್ಸು ಸಿಗಲಾರದೆಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳಿರಿ" ಎಂದು ಅವರೊಡನೆ ಹೇಳಿ ಬಿರಿ ಎನ್ನುವುದರೊಂದಿಗೆ ಮೇಲಿನ 
ಉಪನ್ಮಾಸ ಸರಣಿಯು ಕೊನೆಗೊಂಡಿತ್ತು. ಅನಂತರ ಈಗ ಯಾವ ಅಜ್ಞಾನವನ್ನು ಅವರು ಎಷ್ಟು ಮಾತ್ರಕ್ಕೂ ಕೈ ಬಿಡಲು ಸಿದ್ದರಾಗದೆ 
ಆ ಬಗ್ಗೆ ಪಟ್ಟು ಹಿಡಿಯುತ್ತಿದ್ದರೋ ಅದರ ವಿವರಣೆ ಕೊಡಲಾಗುತ್ತಿದೆ. ಅಲ್ಲದೆ, ಯಾನ 'ಅನ್ಯಾಯ'ದಲ್ಲಿ ಸ್ವಿರವಾಗಿ ನಿಂತರೆ 
ಅವರು ಯಾವ ಯಶಸ್ಸನ್ನು ನಿರೀಕ್ಸಿಸುವಂತಿಲ್ಲವೋ ಅದು ಯಾವ ತರದ್ದೆಂಬುದನ್ನು ತೋರಿಸಿ ಕೊಡಲಾಗುತ್ತಿದೆ. 

105. ಭೂಮಿ ಅಲ್ಲಾಹನದೆಂದೂ ಬೆಳೆಗಳನ್ನು ಮೊಳೆಸುವವನು ಅವನೇ ಎಂದೂ ಅವರು ಸ್ವತಃ ಒಪ್ಪಿಕೊಳ್ಳುತ್ತಿದ್ದರು. 
ಅವರು ತಮ್ಮ ಜೀವನ ನಿರ್ವಹಣೆಗಾಗಿ ಕೆಲಸ ಮಾಡಿಸುತ್ತಿರುವ ಪ್ರಾಣಿಗಳ ಸೃಷ್ಟಿಕರ್ತನೂ ಅಲ್ಲಾಹನೇ ಎಂದೂ ತಿಳಿದಿದ್ದರು. 
ಆದರೆ ಅವರು ಅಲ್ಲಾಹನ ಈ ಅನುಗ್ರಹಗಳೆಲ್ಲಾ ತಮ್ಮ ಮೇಲೆ ಕೃಪಾಕಟಾಕ್ಷ ಬೀರಿರುವಂತಹ ದೇವಿ, ದೇವತೆ, ದೇವಚರ, 
ಯಕ್ಷ, ನಕ್ಟತ್ರ ಮತ್ತು ಗತ ಮಹಾತ್ಮರ ಆತ್ಮಗಳ ಮೂಲಕ ಸಿಗುವುದೆಂದು ತಿಳಿದುಕೊಂಡಿದ್ದರು. ಆದುದರಿಂದ ಆವರು ತಮ್ಮ 
ಹೊಲಗಳ ಉತ್ಪನ್ನಗಳಿಂದ ಮತ್ತು ಪ್ರಾಣಿಗಳಿಂದ ಎರಡು ಪಾಲುಗಳನ್ನು ಪ್ರತ್ಯೇಕಿಸಿ ಇಡುತ್ತಿದ್ದರು. ಒಂದು ಪಾಲು, ಅವರಿಗೆ 
ಹೊಲಗಳನ್ನೂ ಪ್ರಾಣಿಗಳನ್ನೂ ದಯಪಾಲಿಸಿರುವುದಕ್ಕೆ ಕೃತಜ್ಞತಾ ಪೂರ್ವಕವಾಗಿ ಅಲ್ಲಾಹನಿಗೆ. ಇನ್ನೊಂದು ಪಾಲು, ತಮ್ಮ ಮೇಲೆ 
ಕೃಪಾಕಟಾಕ್ಟವನ್ನು ಸದಾ ಬೀರುತ್ತಿರಲೆಂದು ತಮ್ಮ ಕುಲದೇವತೆಗಳಿಗೆ ಹರಕೆ ಕಾಣಿಕೆಗಳ ರೂಪದಲ್ಲಿ. ಅಲ್ಲಾಹನು ಪ್ರಥಮತಃ ಈ 
ಅನಾಚಾರದ ವಿರುದ್ಧ ಅವರನ್ನು ಎಚ್ಚರಿಸುತ್ತ ಈ ಜಾನುವಾರುಗಳು ನಮ್ಮಿಂದ ಸೃಷ್ಟಿಸಲ್ಪಟ್ಟು ನಿಮಗೆ ಕೊಡಲ್ಪಟ್ಟವುಗಳು. 
ಹೀಗಿರುತ್ತಾ ಇತರರಿಗೆ ಹರಕೆ ಕಾಣಿಕೆಗಳನ್ನು ಸಲ್ಲಿಸಲು ಅವಕಾಶವೆಲ್ಲಿದೆ? ನಿಮ್ಮ ಉಪಕಾರದಾತನು ಕೇವಲ ತನ್ನ ಅನುಗ್ರಹದಿಂದ 
ನಿಮಗೆ ಮಾಡಿರುವಂತಹ ಉಪಕಾರವನ್ನು ಇತರರ ಹಸ್ತಕ್ಟೇಪದಿಂದ ಹಾಗೂ ಅವರ ಮುಖಾಂತರ ಸಿಕ್ಕಿದುದೆನ್ನುತ್ತ ಕೃತಜ್ಞತೆಗೆ ಅವರೂ 
ಪಾಲುಗಾರರೆನ್ನುವುದು ವಿಶ್ವಾಸಘಾತಕವಲ್ಲದೆ ಮತ್ತೇನು ? ಎನ್ನುತ್ತಾನೆ. ಅನಂತರ ಮಾಡಲಾದ ಇನ್ನೊಂದು ಖಂಡನೆಗೆ ಕಾರಣವೇನೆಂದರೆ 
ಅವರು ಅಲ್ಲಾಹನ ಪಾಲೆಂದು ತಮ್ಮ ಸ್ವಂತ ಇಚ್ಛೆಯಿಂದ ಒಂದು ಪಾಲನ್ನು ನಿಶ್ಚಯಿಸಿಕೊಂಡಿದ್ದಾರೆ ಮತ್ತು ತಾವೇ ತಮ್ಮ 
ಶಾಸಕರಾಗಿಬಿಟ್ಟಿದ್ದಾರೆ. ಅವರು ತಮ್ಮಿಚ್ಛೆಯಂತೆ ಅಲ್ಲಾಹನಿಗೂ ಇತರರಿಗೂ ಪಾಲುಗಳನ್ನು ನಿಶ್ಚಯಿಸಿಡುತ್ತಾರೆ. ವಸ್ತುತಃ ತನ್ನ 
ಕೊಡುಗೆಯ ನೈಜ ಮಾಲಕನೂ ಅಧಿಕಾರಿಯೂ ಸ್ವಯಂ ಅಲ್ಲಾಹನಾಗಿರುತ್ತಾನೆ. ಕೃತಜ್ವತಾರ್ಥವಾಗಿ ಅವನಿಗೆ ಎಷ್ಟು ಕಾಲನ್ನು 


ಕಾಂಡ -8 


ಪಾಲು ಅಲ್ಲಾಹನಿಗೆ ಮುಟ್ಟುವುದಿಲ್ಲ. ಆದರೆ ಅಲ್ಲಾಹನಿಗೆ ನಿಶ್ಚಯಿಸಿದ ಪಾಲು ಇವರ ಸಹಭಾಗಿಗಳಿಗೆ 
ತಲುಪಿಬಿಡುತ್ತದೆ.' ಎಂತಹ ಕೆಟ್ಟ ಶೀರ್ಮಾನ ಮಾಡುತ್ತಾರಿವರು. 
(137) ಇದೇ ರೀತಿಯಲ್ಲಿ ಅನೇಕ 'ಬಹುದೇವವಿಶ್ವಾಸಿ'ಗಳಿಗೆ ಅವರ ಸಹಭಾಗಿಗಳು ತಮ್ಮ ಮಕ್ಕಳ 


ಪ್ರತ್ನೇಕಿಸಬೇಕೆಂಬುದೂ ಉಳಿದುದರಲ್ಲಿ ಯಾರು "ಯಾರೆಲ್ಲ ಹಕ್ಕುದಾರರಿದ್ದಾರೆಂಬುದೂ ಅವನ ಧರ್ಮಶಾಸ್ತ್ರ (ಶರೀಅತ್‌) ಪ್ರಕಾರವೇ 
ನಿರ್ಧಾರವಾಗಬೇಕಷ್ಟೆ. ಆದುದರಿಂದ ಇವರು ತಮ್ಮ ವೃರ್ಥ್ಧ ಭರವಸೆಯಿಂದ ಅಲ್ಲಾಹನ ಪಾಲನ್ನು ತಾವೇ ನಿಶ್ಚಯಿಸಿಕೊಂಡು ಬಡವರಿಗೂ 
ನಿರ್ಗತಿಕರಿಗೂ ಇನ್ನಿತರರಿಗೂ ಹಂಚುವ ಈ ಸ್ವೇಚ್ಛಾಚಾರವು ಪುಣ್ಮ ಕಾರ್ಯವಲ್ಲ. ಇದು ಅಲ್ಲಾಹನ ಬಳಿ ಸ್ವೀಕಾರಾರ್ಹವಾಗಿರಲಿಕ್ಕೆ 
ಯಾವ ಕಾರಣವೂ. ಇಲ್ಲ. 

106. ಇದು ಅವರ ವರ್ತನೆಯ ಬಗ್ಗೆ ಏಂದು ವ್ಯಂಗ್ಯ ಮಾತು. ಅವರು ಅಲ್ಲಾಹನಿಗೆ ಪ್ರತ್ಯೇಕಿಸಿಟ್ಟ ಪಾಲಿನಲ್ಲಿಯೂ, ನಾನಾ 
ತರದ ಕುತಂತ್ರಗಳಿಂದ ಕಡಿತಗೊಳಿಸುತ್ತಿದ್ದರು. ಎಲ್ಲ ವಿಧಗಳಿಂದಲೂ ತಮ್ಮ ಸ್ವಯಂ ಕಲ್ಪಿತ ದೇವಸಹಬಾಗಿಗಳ ಪಾಲನ್ನು ಹೆಚ್ಚಿಸಲು 
ಪ್ರಯತ್ನಿಸುತ್ತಿದ್ದರು. ಇದರಿಂದ ಅವರಿಗೆ ಸ್ವಯಂ ಕಲ್ಪಿತ ಸಹಭಾಗಿಗಳ ಬಗ್ಗೆಯೇ ಹೆಚ್ಚಿನ ಅಸಕ್ತಿ ಇರುವುದೆಂದೂ کلت‎ ಬರುತ್ತಿತ್ತು. 
ಉದಾ:- ಅಲ್ಲಾಹನ ಹೆಸರಿಗೆ ವಂಗಡಿಸಿಟ್ಟ ಧಾನ್ಮ ಅಥವಾ ಫಲಗಳಿಂದ ಸ್ವಲ್ಪವೇನಾದರೂ ಕೆಳಗೆ ಬಿದ್ದುಬಿಟ್ಟರೆ. ಅದನ್ನು ಸಹಬಾಗಿಗಳ 
ಪಾಲಿನಲ್ಲಿ ಸೇರಿಸುತ್ತಿದ್ದರು. ಸಹಭಾಗಿಗಳ ಪಾಲಿನಿಂದೇನಾದರೂ ಬಿದ್ದರೆ ಅಥವಾ ಅದು ಅಲ್ಲಾಹನ ಪಾಲಿನಲ್ಲಿ ಸೇರಿ ಹೋದರೆ 
ಅದನ್ನು ಅವರ ಪಾಲಿಗೆ ಹಿಂದಿರುಗಿಸಿಬಿಡುತ್ತಿದ್ದರು. ಸಹಭಾಗಿಗಳಿಗೆ ಕಾದಿರಿಸಿದ ಹೊಲದ ಭಾಗದಿಂದ ಅಲ್ಲಾಹನ ಪಾಲಿಗಿಟ್ಟ 
ಹೊಲದ ಭಾಗದ ಕಡೆಗೆ ನೀರು ಉಕ್ಕಿ ಹರಿದು ಬಿಟ್ಟರೆ ಅದರ ಸಂಪೂರ್ಣ ಉತ್ಪನ್ನವನ್ನು ಸಹಭಾಗಿಗಳ ಪಾಲಿನಲ್ಲಿ 
ಸೇರಿಸಿಬಿಡುತ್ತಿದ್ದರು. ಇದಕ್ಕೆ ವ್ಯತಿರಿಕ್ತವಾಗಿ ಸಂಭವಿಸಿದರೆ ಅಲ್ಲಾಹನ ಪಾಲಿಗೇನೂ ಹೆಚ್ಚಿಸುತ್ತಿರಲಿಲ್ಲ. ಕೆಲವೊಮ್ಮೆ ಬರಗಾಲದ 
ನಿಮಿತ್ತ ಹರಕೆಗಾಗಿ ಇಟ್ಟಿದ್ದ ಧಾನ್ಮವನ್ನು ಉಪಯೋಗಿಸಬೇಕಾದ ಸಂದರ್ಭ ಬಂದಾಗ ಅಲ್ಲಾಹನ ಪಾಲನ್ನು ತಿಂದುಬಿಡುತ್ತಿದ್ದರು. 
ಆದರೆ ಸಹಭಾಗಿಗಳ ಪಾಲನ್ನು ಮುಟ್ಟಿದರೆ ಏನಾದರೊಂದು ವಿಪತ್ತು ಬಂದೆರಗುವುದೆಂದು ಹೆದರುತ್ತಿದ್ದರು. ಯಾವುದೇ ಕಾರಣದಿಂದ 
ಸಹಭಾಗಿಗಳ ಪಾಲಿನಲ್ಲಿ ಕಡಿಮೆಯಾದರೆ ಅದನ್ನು ಅಲ್ಲಾಹನ ಪಾಲಿನಿಂದ ತೆಗೆದು ಭರ್ತಿ ಮಾಡಲಾಗುತ್ತಿತ್ತು. ಆದರೆ ಅಲ್ಲಾಹನ 
ಪಾಲಿನಲ್ಲಿ ಕಡಿಮೆಯಾದರೆ ಸಹಭಾಗಿಗಳ ಪಾಲಿನಿಂದ ರವಷ್ಟನ್ನೂ ತೆಗೆದು ಹಾಕುತ್ತಿರಲಿಲ್ಲ. ಈ ವರ್ತನೆಯನ್ನು ಯಾರಾದರೂ 
ಆಕ್ಷ್ಲೇಪಿಸಿದರೆ ಅವರು ನಾನಾ ತರದ ಮನಮೋಹಕ ವಾದಗಳನ್ನು ಮಾಡುತ್ತಿದ್ದರು. ಉದಾ:- ಅಲ್ಲಾಹನಂತು ನಿರಪೇಕ್ಟನು. ಅವನ 
ಪಾಲಿನಲ್ಲಿ ಸ್ವಲ್ಪ ಕಡಿಮೆಯಾಗಿಬಿಟ್ಟರೂ ಅವನಿಗೇನು? ಈ ಸಹಭಾಗಿಗಳು ದಾಸರು. ಅಲ್ಲಾಹನಂತೆ ಸಂಪನ್ನರಲ್ಲ. ಆದುದರಿಂದ 
ಸ್ವಲ್ಪ ಹೆಚ್ಚು ಕಡಿಮೆಯಾಗಿ ಬಿಟ್ಟರೂ ಅವರು ನಮ್ಮನ್ನು ಹಿಡಿಯುತ್ತಾರೆ, ಇತ್ಯಾದಿ. 

ಈ ಮೂಢನಂಬಿಕೆಯ ಮೂಲವನ್ನೂ ತಿಳಿದಿರಬೇಕು. ಅರಬ್‌ ಅಜ್ಞಾನಿಗಳು ತಮ್ಮ ಸೊತ್ತಿನಿಂದ ಅಲ್ಲಾಹನಿಗಾಗಿ 
ಬೇರ್ಪಡಿಸಿಟ್ಟ ಪಾಲನ್ನು ಬಡವರಿಗೂ ದರಿದ್ರರಿಗೂ ಪ್ರಯಾಣಿಕರಿಗೂ ಅನಾಥರಿಗೂ ಇತರ ಪರೋಪಕಾರೀ ಕಾರ್ಯಗಳಲ್ಲೂ 
ವಿನಿಯೋಗಿಸುತ್ತಿದ್ದರು. ಆದರೆ ಸಹಭಾಗಿಗಳಿಗೆ ಹರಕೆ ಕಾಣಿಕೆಗಳ ರೂಪದಲ್ಲಿ ತೆಗೆದಿರಿಸಲಾಗುತ್ತಿದ್ದ ಪಾಲು ನೇರವಾಗಿ ಪುರೋಹಿತ 
ವರ್ಗದವರ ಹೊಟ್ಟೆಗೆ ಹೋಗುತ್ತಿತ್ತು, ಇಲ್ಲವೆ ಗುಡಿಗಳಿಗೆ ಅರ್ಪಿಸಲಾಗುತ್ತಿತ್ತು. ಹೀಗೆ ಅದು ಪರೋಕ್ಸವಾಗಿ ಪರಿಚಾರಕರಿಗೆ 
ಮತ್ತು ಅರ್ಚಕರಿಗೆ ಸೇರುತ್ತಿತ್ತು. ಆದುದರಿಂದಲೇ ಆ ಸ್ವಾರ್ಥಿಗಳಾದ ಧಾರ್ಮಿಕ ಮುಖಂಡರು ಶತಮಾನಗಳಿಂದಲೂ "ಅಲ್ಲಾಹನ 
ಪಾಲಿನಲ್ಲಿ ಕಡಿಮೆಯಾಗಿ ಬಿಟ್ಟಿರೇನೂ ದೋಷವಿಲ್ಲ ಆದರೆ ದೇವ ಪ್ರೀತಿಗೆ ಪಾತ್ರರಾದವರ ಪಾಲಿನಲ್ಲಿ ಸ್ವಲ್ಪವೂ ಕಡಿಮೆಯಾಗಬಾರದು. 
ಸ್ವಲ್ಪ. ಹೆಚ್ಚೇ ಇರುವುದು ಉತ್ತಮ” ಎಂದು ನಿರಂತರವಾಗಿ ತಮ್ಮ ಬೋಧನೆಗಳ ಮೂಲಕ ಅಜ್ಞಾನಿಗಳ ಹೃದಯದಲ್ಲಿ ನಂಬಿಕೆಯನ್ನು 
ನಾಟಿಬಿಡುತ್ತಿದ್ದರು. 


ಕಾಂಡ -8 


48 ಕುರ್‌ಆನ್‌ ವ್ಯಾಖ್ಯಾನ 


೨3222೫1೨9 گا ہے ہےر ود سر ڑود ےجا کو‎ 
3೨ الْمَسَرِیِيْنَ قتّل آؤ‎ SES ಖಿಫೆ' 
ವಧೆಯನ್ನು ಮನೋಹರಗೊಳಿಸಿ ಬಿಟ್ಟಿದ್ದಾರೆ.'"' ಇದು, ಅವರನ್ನು ವಿನಾಶಕ್ಕೊಳಪಡಿಸಲಿಕ್ಕಾಗಿ'* ಮತ್ತು ಅವರ 


107. ಇಲ್ಲಿ "ಸಹಭಾಗಿಗಳು' ಎಂಬ ಪದವು ಮೇಲಿನ ಅರ್ಥಕ್ಕೆ ಭಿನ್ನವಾದ ಇನ್ನೊಂದು ಅರ್ಥದಲ್ಲಿ ಪ್ರಯೋಗವಾಗಿದೆ. 
ಮೇಲಿನ ಸೂಕ್ತದಲ್ಲಿ ಅವರು ನಂಬಿಕೊಂಡಿದ್ದ ಆರಾಧ್ಯರನ್ನು ಸಹಬಾಗಿಗಳೆನ್ನಲಾಗಿತ್ತು. ಅವರು ಅವುಗಳ ಅನುಗ್ರಹ ಅಥವಾ ಶಿಫಾರಸು 
ಅಥವಾ ವರ್ಚಸ್ಸನ್ನು ದಿವ್ಯ ಕೊಡುಗೆಗಳ ಪ್ರಾಪ್ತಿಯಲ್ಲಿ ಸಹಾಯಕವೆಂದು ಶಿಳಿದುಕೊಂಡು ಅವುಗಳನ್ನು ಕೃತಜ್ಞತಾರ್ಪಣೆಗೆ 
ಹಕ್ಕುಳ್ಳವುಗಳೆಂದು ಭಾವಿಸಿ, ಅಲ್ಲಾಹನೊಂದಿಗೆ ಪಾಲುಗಾರರನ್ನಾಗಿ ಮಾಡಿಕೊಂಡಿದ್ದರು. ಇದಕ್ಕೆ ವ್ಯತಿರಿಕ್ತವಾಗಿ ಈ ಸೂಕ್ತದಲ್ಲಿ 
ಸಹಭಾಗಿಗಳೆಂದರೆ ಅವರು ಶಿಶು ಹಕ್ಕೆಯು ಒಂದು ಒಳ್ಳೆಯ ಕಾರ್ಯವೆಂದು ತಿಳಿದುಕೊಳ್ಳುವಂತೆ ಮಾಡಿದಂತಹ ಮಾನವರು ಮತ್ತು 
ಶೈತಾನರು. ಅವರನ್ನು ಸಹಭಾಗಿಗಳೆನ್ನಲು ಕಾರಣವೇನೆಂದರೆ ಇಸ್ಲಾಮಿನ ದೃಷ್ಟಿಯಲ್ಲಿ ದಾಸ್ಕ-ಆರಾಧನೆಗೆ ಕೀವಲ ಅಲ್ಲಾಹನು ಮಾತ್ರ 
ಅರ್ಹನಾಗಿರುವಂತೆಯೇ ಬಾಸರಿಗಾಗಿ ಕಾನೂನುಗಳನ್ನು ಮಾಡುವ ಮತ್ತು ವರ್ಜ್ಯ ಅವರ್ಜ್ಯಗಳ ಮೇರೆಗಳನ್ನು ನಿಶ್ಚಯಿಸಿ ಕೊಡುವ 
ಹಕ್ಕೂ ಅಲ್ಲಾಹನಿಗೆ ಮಾತ್ರ ಸಲ್ಲುತ್ತದೆ. ಆದುದರಿಂದ ಅಲ್ಲಾಹನ ಹೊರತು ಇತರರ ಮುಂದೆ ಉಪಾಸನಾ ಕರ್ಮಗಳ ಪೈಕಿ 
ಯಾವುದಾದರೊಂದನ್ನು ನೆರವೇರಿಸುವುದು ದೇವ ಸಹಭಾಗಿತ್ವಕ್ಕೆ ಸಮಾನವಾಗಿರುವಂತೆಯೇ ಇತರರ ಕಪೋಲಕಲ್ಪಿತ ಕಾನೂನನ್ನು 
ಸತ್ಯಪೂರ್ಣವೆಂದು. ನಂಬಿ ಅದನ್ನು ಅನುಸರಿಸುವುದೂ ಅವರು ನಿಶ್ಚಯಿಸಿ ಕೊಟ್ಟ ಮೇರೆಗಳನ್ನು ಮೊರದಿರುವುದು ಕಡ್ಡಾಯವೆಂದು 
ತಿಳಿಯುವುದೂ ದೇವತ್ವದಲ್ಲಿ ಅಲ್ಲಾಹನಿಗೆ ಸಹಭಾಗಿಗಳನ್ನಾಗಿಸುವುದಕ್ಕೆ ಸಮಾನವಾಗಿದೆ. ಹೀಗೆ ಮಾಡುವವನು ಅವುಗಳನ್ನು 
ಬಾಯಿಯಿಂದ ಇಲಾಹ್‌(ಆರಾಧ್ಯ) ಮತ್ತು ಪ್ರಭು ಎಂದು ಕರೆಯದಿದ್ದರೂ ಅವುಗಳ ಮುಂದೆ ಹರಕೆ ಕಾಣಿಕೆಗಳನ್ನು ಸಲ್ಲಿಸುವುದರಿಂದಲೂ 
ಅವುಗಳು ಅಥವಾ ಅವರು ನಿಶ್ಚಯಿಸಿ ಕೊಟ್ಟ ಕಾನೂನುಗಳನ್ನು ಅನುಸರಣಾರ್ಹವೆಂದು ನಂಬುವುದರಿಂದಲೂ ಇವೆರಡೂ ಕ್ರಿಯೆಗಳು 
ಶಿರ್ಕ್‌(ದೇವ ಸಹಭಾಗಿತ್ವ) ಆಗಿರುವುದರಲ್ಲಿ ಸಂದೇಹವಿಲ್ಲ. 

ಶಿಶು ಹತ್ಕೆಯ ಮೂರು ವಿಧಗಳು ಅರಬರಲ್ಲಿ ಜಾರಿಯಲ್ಲಿದ್ದುವು. ಕುರ್‌ಆನಿನಲ್ಲಿ ಆ ಮೂರು ವಿಧಗಳನ್ನೂ ಬೊಟ್ಟು 
ಮಾಡಲಾಗಿದೆ: . 

1) ಹೆಣ್ಣು ಮಕ್ಕಳ ವಧೆ:- ಯಾರೂ ತನ್ನ ಅಳಿಯನಾಗಬಾರದು ಅಥವಾ ಗೋತ್ರಗಳೊಳೆಗಿನ ಯುದ್ಧಗಳಲ್ಲಿ ತಮ್ಮ ಹೆಣ್ಣು 
ಮಕ್ಕಳು ಶತ್ರುಗಳ: ವಶವಾಗಬಾರದು ಅಥವಾ ಇನ್ನಿತರ ರೀತಿಗಳಿಂದ ತಾವು ತಲೆತಗ್ಗಿಸುವಂತೆ ಆಗಬಾರದೆಂಬ ಉದ್ದೇಶಗಳಿಂದ. 

2) ಶಿಶು ಹತ್ತೆ:- ಅವರ ಪಾಲನೆ ಪೋಷಣೆಯ ಭಾರವನ್ನು ವಹಿಸಲು ಅಸಾಧ್ಯವಾದುದರಿಂದ ಹಾಗೂ ಉಪಜೀವನ ಸಾಧನಗಳ 
ಅಭಾವದಿಂದಾಗಿ ಆ ಮಕ್ಕಳು ಹೊರಲಾರದ ಹೊರೆಯಾಗಬಹುದೆಂಬ ಭೀತಿಯಿಂದ. 

3) ಮಕ್ಕಳನ್ನು, ತಮ್ಮ ಆರಾಧ್ಯರೆ ಸೆಂಪ್ರೀತಿ ಪ್ರಾಪ್ತಿಗಾಗಿ ಬಲಿಕೊಡಲಿಕ್ಕುಗಿ. ہا‎ ನ 

108, ಇಲ್ಲಿ 'ವಿನಾಶ' ಎಂಬ ಪದವು ಬಹಳ ಅರ್ಥಪೂರ್ಣವಾಗಿದೆ. ಇದರ ಅರ್ಥ ಚಾರಿತ್ರ್ಯದ ವಿನಾಶವೂ ಆಗಿದೆ. ಇದರಲ್ಲಿ 
ಮನುಷ್ಯನು ಕಠೋರತೆ ಹಾಗೂ ಕ್ರೌಾರ್ಯದಲ್ಲಿ, ತನ್ನ ಹೊಟ್ಟೆಯ ಮಗುವನ್ನು ತನ್ನ ಸ್ವಂತ ಕೈಗಳಿಂದ.ವಧಿಸಿ ಬಿಡುವಷ್ಟರ ಮಟ್ಟಕ್ಕೆ 
ಮಾತ್ರವಲ್ಲ, ಮನುಷ್ಯ ಸ್ವಭಾವದ ಮಾತಂತಿರಲಿ ಮೃಗಗಳೂ ಹೇಸುವಂತಹ ಮಟ್ಟಕ್ಕೆ ಇಳಿದುಬಿಡುತ್ತಾನೆ. ಇದಕ್ಕೆ ಮಾನವ ವಂಶ 
ಹಾಗೂ ಜನಾಂಗದೆ ವಿನಾಶ ಎಂಬ ಅರ್ಥವೂ ಇದೆ. ಶಿಶು ಹತ್ತೆಯಿಂದ ವಂಶಾಭಿವೃದ್ಧಿ ಯು ಕುಂಠಿತವಾಗಿ ಜನಸಂಖ್ಯೆಯೂ 
ಕಡಿಮೆಯಾಗುವುದರಿಂದ ಮಾನವ ವರ್ಗಕ್ಕೇ ನಪ್ಟವಿದೆ. ತನ್ನ ಸಹಕಾರಿಗಳನ್ನೂ ತನ್ನ. ನಾಗರಿಕತೆಯ ಕಾರ್ಯಕರ್ತರನ್ನೂ ತನ್ನ 

1 ಉತ್ತರಾಧಿಕಾರಿಗಳನ್ನೂ ಹುಟ್ಟಿಲಿಕ್ಕೇ ಬಿಡದ ಹಾಗೂ ಅದು ಹುಟ್ಟಿದಾಗ ತನ್ನ ಕೈಯಿಂದಲೇ ಅದನ್ನು ನಾಶಗೊಳಿಸುವ ಜನಾಂಗವೂ 
ವಿನಾಶ ಕೊಪದಲ್ಲಿ ಬಿದ್ದು, ಬಿಡುತ್ತದೆ. ಇನ್ನೊಂದು ಅರ್ಥ ಪರಿಣಾಮ ಸ್ವರೂಪವಾದ, ಅಂತಿಮ ವಿನಾಶವೆಂದೂ ಆಗುತ್ತದೆ. 
ನಿದೊಣಷಿಯಾದ ಮಕ್ಕಳ ಮೇಲೆ, ಇಂತಹ ಅನ್ಯಾಯವೆಸಗುವವನು, ತನ್ನ ಮನುಷ್ಯತ್ವವನ್ನು ಮಾತ್ರವಲ್ಲ ಪಶು ಸ್ವಭಾವವನ್ನೂ 
ಕ್ರೂರವಾಗಿ ಕೊಲೆ ಮಾಡುವವನು, ಮಾನವ ವರ್ಗವನ್ನು ಹಾಗೂ ಸ್ವತಃ ತನ್ನ ಜನಾಂಗವನ್ನೇ ಈ ರೀತಿ ದ್ವೇಷಿಸುವವನು, ತನ್ನನ್ನು 
ತಾನೇ ಅಲ್ಲಾಹನ ಘೋರ ಶಿಕ್ಲೆಗೊಳಪಡಿಸಿಕೊಳ್ಳುತ್ತಾನೆ. i 0 


6. ಅಲ್‌ ಅನ್‌ಆಮ್‌ 449 


೨ ۲‏ د>وورڑے ہی >ٴ٭ 


ಅಲಿ ತಿನ್ನಿ ಎವಿ 3d کو‎ ಇ 2 1 ‫ 
PEROT TIE 21 ಬತ" ng 3 
PE یح 972 2 رر کر‎ FSA PU 
Ry ಪವ EY Hs 
CISL 


ಪಾಲಿಗೆ ಅವರ ಧರ್ಮವನ್ನು ಸಂದೇಹಾಸ್ಪದ ಗೊಳಿಸಲಿಕ್ಕಾಗಿ.'” ಅಲ್ಲಾಹನಿಚ್ಛಿಸುತ್ತಿದ್ದರೆ ಇವರು ಹಾಗೆ 
ಮಾಡುತ್ತಿರಲಿಲ್ಲ. ಆದುದರಿಂದ ಇವರು ತಮ್ಮ ಸುಳ್ಳಾರೋಪಗಳಲ್ಲೇ ಬಿದ್ದಿರಲಿಕ್ಕಾಗಿ ಇವರನ್ನು ಬಿಟ್ಟುಬಿಡಿರಿ.!! 

(138) ಇವರು, ಈ ಪ್ರಾಣಿಗಳೂ ಈ ಹೊಲಗಳೂ ಸುರಕ್ಷಿತವಾಗಿವೆ. ಇವುಗಳನ್ನು ನಾವು ಉಣಿಸೆಲಿಚ್ಛಿಸುವವರು 
ಮಾತ್ರ ಉಣ್ಣಬಹುದು ಎನ್ನುತ್ತಾರೆ. ವಸ್ತುತಃ ಈ ನಿರ್ಬಂಧವು ಇವರ ಸ್ವಕಲ್ಪಿತವಾಗಿದೆ.!!' ಹಾಗೆಯೇ ಕೆಲವು 
ಪ್ರಾಣಿಗಳ ಮೇಲೆ ಸವಾರಿ ಮಾಡುವುದೂ ಭಾರ ಹೇರುವುದೂ ನಿಷೇಧಿಸಲ್ಪಟ್ಟಿದೆ ಮತ್ತು ಇವರು 
ಅಲ್ಲಾಹನ ನಾಮವನ್ನುಚ್ಚಿರಿಸದ ಕೆಲವು ಪ್ರಾಣಿಗಳೂ ا کہ‎ ಇವೆಲ್ಲವೂ ಅವರು ಅಲ್ಲಾಹನ ಮೇಲೆ 


- 109. ಅಜ್ಞಾನ ಕಾಲದ ಅರಬರು ತಮ್ಮನ್ನು ತಾವೇ ಹ. ಇಬ್‌ರಾಹೀಮ್‌ ಹಾಗೂ ಹ. ಇಸ್ಸಾ ಿತಈಲ್‌ರ(ಅ) ಅನುಯಾಯಿಗಳೆಂದು 
ಹೇಳಿಕೊಳ್ಳುತ್ತಿದ್ದರು ಮತ್ತು ಹಾಗೆ ಭಾವಿಸುತ್ತಿದ್ದರು. ಆ ಪ್ರಕಾರ ತಾವು ಅನುಸರಿಸುತ್ತಿರುವ ಮತ ಅಲ್ಲಾಹನು ಮೆಚ್ಚಿರುವ 
ಮತವೆಂದೇ ಅವರ ಭಾವನೆಯಾಗಿತ್ತು. ಆದರೆ ಅವರು ಹ. ಇಬ್‌ರಾಹೀಮ್‌ ಮತ್ತು ಹ. ಇಸ್ಮಾಈಲರಿಂದ(ಅ) ಕಲಿತಿದ್ದ. 
ಧರ್ಮದಲ್ಲಿ ಅನಂತರದ ಶತಮಾನಗಳಲ್ಲಿ ಧಾರ್ಮಿಕ ಮುಖಂಡರೂ ಗೋತ್ರಗಳ ಸರದಾರರೂ ಕುಟುಂಬಗಳ ಹಿರಿಯರೂ 
ಇನ್ನಿತರರೂ ತರತರದ ವಿಶ್ವಾಸಗಳನ್ನೂ ಆಚಾರಗಳನ್ನೂ ರೂಢಿಗಳನ್ನೂ ಹೆಚ್ಚಿಸುತ್ತ ಹೋದರು. ಅನಂತರದ ಸಂತತಿಗಳು 
ಅವುಗಳನ್ನೆಲ್ಲ ಮೂಲ ಧರ್ಮದ ಕಟ್ಟಳೆಗಳೆಂದ್ಲು ತಿಳಿದು ಶ್ರದ್ದೆಯಿಂದ ಅನುಸರಿಸುತ್ತ ಬಂದರು. ಮೂಲ ಧರ್ಮ ಯಾವುದು 
ಮತ್ತು ಕಾಲಕ್ರಮೇಣ ಏನೆಲ್ಲ ಸೇರಿಕೊಂಡವು ಮತ್ತು ಹೇಗೆ ಸೇರಿಕೊಂಡವೆಂಬ. ಬಗ್ಗೆ ವರದಿಗಳಲ್ಲಾಗಲಿ ಇತಿಹಾಸ ಗ್ರಂಥಗಳಲ್ಲಾಗಳಿ 
ಯಾವ ದಾಖಲೆಯೂ ಇರಲಿಲ್ಲ. ಆದುದರಿಂದ ಅರಬರಿಗೆ ಅವರ ಇಡೀ ಧರ್ಮವೇ ಸಂದೇಹಾಸ್ಪದವಾಗಿ ಹೋಗಿತ್ತು. ಇದು ಅಲ್ಲಾಹನ 
ಕಡೆಯಿಂದ ಬಂದ ಮೂಲ ಧರ್ಮದ ಅಂಶ, ಇದು ಅನಂತರ ಬಂದವರು ಸೇರಿಸಿಕೊಂಡ ನವೀನಾಚಾರಗಳು ಮತ್ತು ಮಿಥ್ಯ 
ಕಂದಾಚಾರಗಳು ಎಂದು ಯಾವುದನ್ನೂ ಖಚಿತವಾಗಿ ಹೇಳಲು ಸಾಧ್ಯವಿರಲಿಲ್ಲ. ಪ್ರಸ್ತುತ ಪರಿಸ್ಥಿಕಿಯನ್ನೇ ಈ ಮಾತು ಮುಂದಿರಿಸುತ್ತಿದೆ. 

110. ಅರ್ಥಾತ್‌- ಅವರು ಹೀಗೆ ಮಾಡೆದಂತೆ ಅಲ್ಲಾಹನು ಬಯಸುತ್ತಿದ್ದರೆ ಅವರು ಮಾಡುತ್ತಿರಲಿಲ್ಲ. ಆದರೆ ಯಾರು 
ಯಾವ ಮಾರ್ಗದಲ್ಲಿ ಹೋಗಲಿಚ್ಛಿಸುತ್ತಾನೋ ಅದೇ ಮಾರ್ಗದಲ್ಲಿ ಹೋಗಲು ಬಿಡುವುದೇ ದೇವಚಿತ್ತವಾಗಿರುವುದರಿಂದ ಹೀಗೆಲ್ಲಾ 
ಆಯಿತು. ಆದುದರಿಂದ ನೀವು ಅವರಿಗೆ ಇಷ್ಟೆಲ್ಲ ಹೇಳಿದರೂ: ಒಪ್ಪದೆ ಅವರು ತಮ್ಮ ಮಿಥ್ಯವಾದಗಳಿಗೇ ಅಂಟಿಕೊಂಡಿರಲಿಚ್ಛಿಸುವರಾದರೆ 
ಅವರನ್ನು ಅವರ ಪಾಡಿಗೆ ಬಿಡಿರಿ. ಅವರ ಹಿಂದೆ ಬೀಳಬೇಕಾಗಿಲ್ಲ. : 

111. ಅರಬರಲ್ಲಿ, ಕೆಲವು' ಪ್ರಾಣಿಗಳನ್ನು ಅಥವಾ ಕೆಲವು ಹೊಲಗಳಲ್ಲಿ ಬೆಳೆಯುವ ಬೆಳೆಯನ್ನು ಇಂತಹ ಭೂತಸ್ಥಾನಕ್ಕೆ 
ಇಲ್ಲವೆ ಇಂತಹ ಮಹಾ ಪುರುಷರಿಗೆ ಹರಕೆಯೆಂದು ಬೇರ್ಪಡಿಸಿಡುವ ರೂಢಿ ಇತ್ತು. ಆ ಹರಕೆಯನ್ನು ಎಲ್ಲರೂ ತಿನ್ನುವಂತಿರಲಿಲ್ಲ.' 
ಅದರ ಬಗ್ಗೆ ಕೆಲವು ಕಟ್ಟುನಿಟ್ಟುಗಳಿದ್ದುವು. ಆ ಕಟ್ಟುನಿಟ್ಟುಗಳ ಪ್ರಕಾರ ನಿರ್ದಿಷ್ಟವಾದ ಕೆಲವು ಮಂದಿ ಮಾತ್ರ ಅದನ್ನು 
ತಿನ್ನಬಹುದಿತ್ತು. ಅಲ್ಲಾಹನು ಈ ಕಾರ್ಯವನ್ನು ಬಹುದೇವ ವಿಶ್ವಾಸಪರ ಕಾರ್ಯವೆಂದು ಮಾತ್ರವಲ್ಲ ಈ ಕಟ್ಟುನಿಟ್ಟುಗಳೆಲ್ಲ ಅವರ 
ಸ್ವಯಂಕಲ್ಪಿತವೆಂದೂ ಎಚ್ಚರಿಸುತ್ತಾನೆ. ಅವರು ಹರಕೆ ಹೊರುವುದು ಅಲ್ಲಾಹನು ನೀಡಿದ ಅನ್ನಾಧಾರಗಳಿಂದ. ಅವನೇನೂ ಈ; 
ಹರಕೆ ಕಾಣಿಕೆಗಳ ಅಪ್ಪಣೆ ಕೊಟ್ಟಿಲ್ಲ. ಅವುಗಳನ್ನು ತಿನ್ನುವ ಬಗ್ಗೆ ಈ ನಿರ್ಬಂಧಗಳನ್ನು ಹೇರಿರುವುದಿಲ್ಲ. ಇವೆಲ್ಲವನ್ನೂ 
ಸ್ವೇಚ್ಛಾಚಾರಿಗಳಾಗಿರುವ ದ್ರೋಹಿಗಳೇ ತಮ್ಮ ಸ್ವಂತ ಇಚ್ಛೆಯಿಂದ ಕಲ್ಪಿಸಿಕೊಂಡಿದ್ದಾರೆ. 

112. ಅರಬರಲ್ಲಿ ಕೆಲವು ನಿರ್ದಿಷ್ಟ ಪ್ರಾಣಿಗಳ ಹರಕೆಯಲ್ಲಿ. ಅಲ್ಲಾಹನ ಹೆಸರೆತ್ತಬಾರದೆಂಬ ಸಂಪ್ರದಾಯವಿತ್ತು. ಅವುಗಳ 
ಮೇಲೆ ಸವಾರಿ ಮಾಡಿ ಹಜ್ಜ್‌ ಯಾತ್ರೆಗೆ ಹೋಗಬಾರದೆಂಬ ನಿಯಮವಿತ್ತು. ಏಕೆಂದರೆ ಹಚ್ಚ್‌ 6ನಲ್ಲಿ 'ಲಬ್ಬೈಕಲ್ಲಾ ಹುಮ್ಮ ಲಬ್ಮೈಕ್‌' 
ಎಂದು ಹೇಳಬೇಕಾಗಿ ಬರುತ್ತಿತ್ತು. ಅದೇ ರೀತಿಯಲ್ಲಿ ಅವುಗಳ ಹಾಲು ಕರೆಯುವಾಗ, ಅವುಗಳ ಮೇಲೆ ಸವಾರಿ ಮಾಡುವಾಗ, 
ಅವುಗಳಿಗೆ ಚೂರಿ ಹಾಕುವಾಗ ಅಥವಾ ಅವುಗಳನ್ನು ಶಿನ್ನುವಾಗಲೂ ಅಲ್ಲಾಹನ ನಾಮವನ್ನು ಉಚ್ಚರಿಸದಂತೆ ಎಚ್ಚೆರಿಕೆ ವಹಿಸಲಾಗುತ್ತಿತ್ತು. 


ಕಾಂಡ -8 


40 ಕುರ್‌ಆನ್‌ ವ್ಯಾಖ್ಯಾನ 


7 
0 ۳ 


~~ ರಿ + ೪ಡಿ ಧಂ و ا‎ 
UST CNT AIDEN 


AUIS HE 
ಹೊರಿಸಿರುವ ಆರೋಪಗಳು. ಅಲ್ಲಾಹನು ಅವರಿಗೆ ಈ ಸುಳ್ಳಾರೋಪಗಳ ಪ್ರತಿಫಲವನ್ನು ಸದ್ಯದಲ್ಲೇ ಕೊಡುವನು. 
(139) ಈ ಪ್ರಾಣಿಗಳ ಹೊಟ್ಟೆಯೊಳಗಿರುವುದು ನಮ್ಮ ಪುರುಷರಿಗೆ ಕಾದಿರಿಸಿದ್ದೆ ೦ದೂ ನಮ್ಮ ಸ್ತ್ರೀಯರಿಗೆ 
ಅದು ನಿಷಿದ್ದವಾಗಿರುತ್ತದೆಂದೂ, ಅದು ಸತ್ತಿದ್ದರೆ ಮಾತ್ರ ಉಭಯತ್ರರೂ ಅದನ್ನು ತಿನ್ನುವುದರಲ್ಲಿ ಭಾಗಿಗಳಾಗ 
ಬಹುದೆಂದೂ ಅವರು ಹೇಳುತ್ತಾರೆ. ಅವರ ಈ ಕಲ್ಪಿತ ಮಾತುಗಳಿಗಾಗಿ ಅವರ ಪ್ರತಿಫಲವನ್ನು ಅಲ್ಲಾಹನು 
ಅವರಿಗೆ ಕೊಟ್ಟೇ ತೀರುವನು. ನಿಶ್ಚಯವಾಗಿಯೂ ಅವನು ಯುಕ್ತಿಪೂರ್ಣನೂ ಸರ್ವಜ್ಞನೂ ಆಗಿರುತ್ತಾನೆ. 
(140) ನಿಶ್ಚಯವಾಗಿಯೂ ತಮ್ಮ ಮಕ್ಕಳನ್ನು ಅಜ್ಞಾನ ಮತ್ತು ಶಿಳಿಗೇಡಿತನದಿಂದ ವಧಿಸಿದವರೂ 
ಅಲ್ಲಾಹನು ನೀಡಿದ ಅನ್ನಾಧಾರವನ್ನು ಆತನ ಮೇಲೆ ಸುಳ್ಳಾರೋಪಿಸಿ ನಿಷೇಧ ಮಾಡಿ ಕೊಂಡವರೂ ನಷ್ಟದಲ್ಲಿ 
ಬಿದ್ದರು. ನಿಶ್ಚಯವಾಗಿಯೂ ಅವರು ' ಪಥಬಭ್ರಷ್ಟರಾದರು ಮತ್ತು ಎಷ್ಟು ಮಾತ್ರಕ್ಕೂ ಅವರು ಸನ್ಮಾರ್ಗ 

ಹೊಂದುವವರಲ್ಲಾಗಿರಲಿಲ್ಲ.!15 
: (141-144) ತರತರದ ಉದ್ಭಾನಗಳನ್ನೂ ದ್ರಾಕ್ಷಾ ತೋಟಗಳನ್ನೂ'' ಖರ್ಜೂರ ತೋಟಗಳನ್ನೂ 


113. ಅರ್ಥಾತ್‌- ಈ ನಿಯಮಗಳು ದೇವನಿರ್ಮಿತವಾಗಿರಲಿಲ್ಲ. ಆದರೂ ಅವರು ಇವೆಲ್ಲ ಅಲ್ಲಾಹನು ನಿಶ್ಚಯಿಸಿದ 
ನಿಯಮಗಳೆಂದು ಭಾವಿಸಿ ಅವುಗಳನ್ನು ತಪ್ಪದೆ ಆಚರಿಸುತ್ತಿದ್ದರು. ಇದಕ್ಕೆ ಸಂಬಂಧಿಸಿದ ದೇವಾಜ್ಞೆಯ ಬಗ್ಗೆ ಯಾವ ಅಧಾರವೂ' 
ಅವರಲ್ಲಿರಲಿಲ್ಲ. ಹಿರಿಯರಿಂದಲೇ ನಡೆದು ಬಂದಿತ್ತೆಂಬ ಆಧಾರ ಮಾತ್ರ ಅವರಲ್ಲಿತ್ತು. 

114, ಅರಬರ ರೂಢಿ ಪ್ರಕಾರ ಹರಕೆ ಕಾಣಿಕೆಗಳ ರೂಪದಲ್ಲಿ ಅರ್ಪಿಸುತ್ತಿದ್ದ ಪ್ರಾಣಿಗಳ ಬಗ್ಗೆ ಅವರ ಸ್ವಯಂಕಲ್ಪಿತ ಧರ್ಮ 
ಶಾಸ್ತ್ರದಲ್ಲಿದ್ದ ನಿಬಂಧನೆಗಳಲ್ಲಿ ಒಂದು ಹೀಗಿತ್ತು: ಆ ಪ್ರಾಣಿಗಳ ಹೊಟ್ಟೆಯಿಂದ ಹುಟ್ಟಿದ ಮರಿಯ ಮಾಂಸವನ್ನು ಗಂಡಸರು 
ತಿನ್ನಬಹುದು; ಸ್ತ್ರೀಯರಿಗೆ ಅದು ನಿಷಿದ್ಧ. ಆ ಮರಿಯು ಸತ್ತಿದ್ದರೆ ಅದರ ಮಾಂಸವನ್ನು ಸ್ತ್ರೀಯರೂ ಶಿನ್ನಬಹುದು. 

115. ಅರ್ಥಾತ್‌- ಈ ಕಂದಾಚಾರಗಳನ್ನು ಸೃಷ್ಟಿಸಿದವರು ನಿಮ್ಮ ಪೂರ್ವಿಕರು, ಧಾರ್ಮಿಕ ಮಹಾ ಪುರುಷರು, ನಿಮ್ಮ 
ಮುಖಂಡರು ಮತ್ತು ಸರದಾರರಾಗಿದ್ದರೂ ವಸ್ತುಸ್ಥಿತಿ ಬದಲಾಗುವುದಿಲ್ಲ. ಕೇವಲ, ಅವರು ನಿಮ್ಮ ಹಿರಿಯರು ಮತ್ತು 
ಮಹಾಪುರುಪರಾಗಿದ್ದೆರೆಂಬ ಕಾರಣದಿಂದ ಅವರು ಸೃಷ್ಟಿಸಿದ ಕಂದಾಚಾರಗಳು ಸರಿಯೆನಿಸಲಾರವೃ. ಶಿಶುಹತ್ಯೆಯಂತಹ ಕಿರಾತ 
ಪದ್ಧಶಿಯನ್ನು ಆವಿಷ್ಕರಿಸಿ ದೇವದತ್ತವಾದ ಅನ್ನಾಭಾರಗಳನ್ನು ಕೆಲವು ಮಂದಿಗೆ ನಿಷಿದ್ದವೆಂದು ವೃಥಾ ವಿಧಿಸಿ ಧರ್ಮದಲ್ಲಿ ಹೊಸ 
ಹೊಸ ವಿಷಯಗಳನ್ನು ತಾವೇ ಸೇರಿಸಿ ಅವು ಅಲ್ಲಾಹನ ವತಿಯಿಂದ ಬಂದುದೆನ್ನುವವರೂ ಯಶಸ್ವಿಗಳೂ ಸತ್ಯಗಾಮಿಗಳೂ 
ಆಗುವುದಾದರೂ ಹೇಗೆ ? ಅವರು ನಿಮ್ಮ ಹಿರಿಯರು ಮತ್ತು ಮಹಾ ಪುರುಷರಾಗಿದ್ದರೂ ಅವರು ಪಥಬ್ರಷ್ಟರಾದುದರಿಂದ ತಮ್ಮ 
ಪಥಭ್ರಷ್ಟತೆಯ ದುಷ್ಪರಿಣಾಮವನ್ನು ಕಂಡೇ ತೀರುವರು. 

116. ಮೂಲದಲ್ಲಿ 'ಜನ್ನಾತಿಮ್ಮಲ್‌ರೂಶಾಶಿಂವ್ವ ಗೈರ ಮಲ್‌ರೂಶಾತಿನ್‌' ಎಂದಿದೆ. ಇದರ ಅರ್ಥ ಎರಡು ವಿಧದ 
ತೋಟಗಳು. ಒಂದನೆಯದು ಬಳ್ಳಿಗಳು, ಚಪ್ಪರ ಅಥವಾ ಇತರ ಆಧಾರಗಳ ಮೇಲೆ ಏರುವವುಗಳು. ಇನ್ನೊಂದು ತಮ್ಮ ಕಾಂಡಗಳ 


ಕಾಂಡ -8 


6. ಅಲ್‌ ಅನ್‌ಆಮ್‌ 451 


hr NS دی‎ 6 


ಕ سور‎ {89h py 2 Es 
BSNS 0 INAS) gM نلیعوا خطوتِ‎ 3 ಹು! 


pa 


ಬೆಳೆಗಳನ್ನೂ ಬೆಳೆಸಿದವನು ಅಲ್ಲಾಹನೇ. ಅವುಗಳಿಂದ ತರತರದ ಆಹಾರ ಪದಾರ್ಥಗಳು ಸಿಗುತ್ತವೆ. 

ರೈುತೂನ್‌(ಇಪ್ಪೆ) ಮತ್ತು ದಾಳಿಂಬೆಗಳ ಮರಗಳನ್ನೂ ಬೆಳೆಸಿದನು. ಅವುಗಳ ಫಲಗಳು ಆಕಾರದಲ್ಲಿ ಏಕ 
ಪ್ರಕಾರವಾಗಿದ್ದು ರುಚಿಯಲ್ಲಿ ಭಿನ್ನವಾಗಿರುತ್ತವೆ. ಅವುಗಳು ಫಲಿಸಿದಾಗ ಫಲಗಳನ್ನು ತಿನ್ನಿರಿ ಅವುಗಳ 
ಬೆಳೆಯನ್ನು ಕೊಯ್ದಾಗ ಅಲ್ಲಾಹನ ಹಕ್ಕನ್ನು ಸಂದಾಯ ಮಾಡಿರಿ ಮತ್ತು ದುರ್ವ್ಯಯ ಮಾಡಬೇಡಿರಿ. 
ದುರ್ವ್ವಯ ಮಾಡುವವರನ್ನು ಅಲ್ಲಾಹನು ಮೆಚ್ಚುವುದಿಲ್ಲ. ಜಾನುವಾರುಗಳಲ್ಲಿ ಸವಾರಿ ಮತ್ತು ಹೊರೆ 
ಹೊರುವುದಕ್ಕಾಗಿ ಉಪಯೋಗವಾಗುವವುಗಳನ್ನೂ ತಿನ್ನಲು ಮತ್ತು ಹಾಸಲು ಉಪಯೋಗವಾಗುವವುಗಳನ್ನೂ!!? 
ಉಂಟುಮಾಡಿದವನು ಅವನೇ. ಅಲ್ಲಾಹನು ನಿಮಗೆ ದಯಪಾಲಿಸಿದ ವಸ್ತುಗಳಿಂದ ತಿನ್ನಿರಿ ಮತ್ತು ಶೈತಾನನನ್ನು 
ಅನುಸರಿಸಬೇಡಿರಿ. ನಿಜವಾಗಿಯೂ ಅವನು ನಿಮ್ಮ ಪ್ರತ್ಯಕ್ಷ ಶತ್ರು." ಇವು ಎಂಟು ಗಂಡು ಹೆಣ್ಣುಗಳು. 
'ಎರಡು ಕುರಿಯ “ಜಾತಿಯಿಂದ ಮತ್ತು ಎರಡು ಆಡಿನ ಜಾತಿಯಿಂದ. ಓ ಪೈಗಂಬರರೇ, ಇವರೊಡನೆ ಕೇಳಿರಿ- 


ಮೇಲೆಯೇ ನಿಲ್ಲುವವುಗಳು. ಆದುದರಿಂದ ನಾವು 'ಜನ್ನಾತಿನ್‌ ಗೈರಮಲ್‌ರೂಶಾಶಿನ್‌' ಎಂಬುದನ್ನು ಉದ್ಯಾನಗಳೆಂದೂ |. 
'ಜನ್ನಾತಿಮ್ಮಲ್‌ರೂಶಾಶಿನ್‌' ಎಂಬುದನ್ನು ದ್ರಾಕ್ಷಾ ತೋಟ ಎಂದೂ ಅನುವಾದಿಸಿದ್ದೇವೆ. 

117. ಮೂಲದಲ್ಲಿ 'ಫರ್ಶ್‌' ಅರ್ಥಾತ್‌ ಹಾಸು ಎಂಬ ಪದ ಪ್ರಯೋಗವಾಗಿದೆ. ಪ್ರಾಣಿಗಳು ಚಿಕ್ಕ ಗಾತ್ರದವುಗಳು ಮತ್ತು 
ನೆಲಕ್ಕೆ ತಾಗಿಕೊಂಡು ನಡೆಯುವವುಗಳೆಂಬ ಅರ್ಥದಲ್ಲಿ ಅಥವಾ ಚೂರಿ ಹಾಕುವಾಗ ಅವು. ನೆಲದ ಮೇಲೆ ಮಲಗಿಸಲ್ಪಡುತ್ತವೆಂದು 
ಅಥವಾ ಅವುಗಳ ತೊಗಲು ಮತ್ತು ರೋಮಗಳಿಂದ ಹಾಸನ್ನು ತಯಾರಿಸಲಾಗುತ್ತದೆಂಬ ಕಾರಣಕ್ಕಾಗಿ ಅವುಗಳನ್ನು 'ಫರ್ಶ್‌' ಎನ್ನಲಾಗಿದೆ. 

118. ಇಲ್ಲಿ ಅಲ್ಲಾಹನು ಮೂರು ವಿಷಯಗಳನ್ನು ಮಂದಟ್ಟು ಮಾಡಲಿಚ್ಛಿಸುತ್ತಾನೆಂದು ವಿಷಯ ಪರಂಪರೆಯನ್ನವಲೋಕಿಸುವಾಗ 
ವ್ಯಕ್ತವಾಗುತ್ತದೆ: 1) ಒಂದನೆಯದಾಗಿ ಈ ಶೋಟಗಳೂ ಪ್ರಾಣಿಗಳೂ ನಿಮಗೆ ಒದಗಿವೆ. ಇವೆಲ್ಲ ಅಲ್ಲಾಹನ ಕೊಡುಗೆಗಳು. ಈ 
ದಾನದಲ್ಲಿ ಇತರ ಯಾರ ಪಾಲೂ ಇಲ್ಲ. ಆದುದರಿಂದ ಈ ಕೊಡುಗೆಗಾಗಿ ಸಲ್ಲಿಸುವ ಕೃತಜ್ಞತಾರ್ಪಣೆಯಲ್ಲೂ ಇನ್ನಾರಿಗೂ ಪಾಲಿರಲು 
ಸಾಧ್ಯವಿಲ್ಲ. 2) ಈ ವಸ್ತುಗಳೆಲ್ಲ ಅಲ್ಲಾಹನ ಕೊಡುಗೆಗಳಾಗಿರುವಾಗ ಇವುಗಳನ್ನು ಉಪಯೋಗಿಸುವುದರಲ್ಲಿ ಅಲ್ಲಾಹನ ಕಾನೂನನ್ನೇ 
ಅನುಸರಿಸಬೇಕು. ಅವನು ನೀಡಿದ ವಸ್ತುಗಳನ್ನು ಉಪಯೋಗಿಸಲಿಕ್ಕೆ ತನ್ನ ಕಡೆಯಿಂದ ಮೇರೆಗಳನ್ನೂ ನಿಯಮಗಳನ್ನೂ ನಿಶ್ಚಯಿಸಿ 
ಕೊಡುವ ಹಕ್ಕು ಬೇರೆ ಯಾರಿಗೂ ಇಲ್ಲ. ಅಲ್ಲಾಹನ ಹೊರತು ಇನ್ನಿತರರು ನಿಶ್ಚಯಿಸಿದ ನಿಯಮಗಳನ್ನು ಪಾಲಿಸುವುದು ಮತ್ತು 
ಅಲ್ಲಾಹನ ಹೊರತು ಇತರರ ಮುಂದೆ ಕೃತಜ್ಜಕಾರ್ಪಣೆಯ ಹರಕೆ ಕಾಣಿಕೆ ಸಲ್ಲಿಸುವುದೇ ಮೇರೆಯನ್ನು ಉಲ್ಲಂಘಸುವುದಾಗಿದೆ. 
ಇದುವೇ ಶೈತಾನನ ಅನುಸರಣೆ. 3) ಅಲ್ಲಾಹನು ಇವುಗಳನ್ನೆಲ್ಲ ಮಾನವನಿಗೆ ಆಹಾರ ಪಾನೀಯಗಳ ಉದ್ದೇಶದಿಂದಲೇ 
ಸೃಷ್ಟಿಸಿರುತ್ತಾನೆ. ಅವುಗಳನ್ನು ವಿನಾಕಾರಣ ನಿಷಿದ್ದಗೊಳಿಸಲಿಕ್ಕಾಗಿ ಸೃಷ್ಟಿಸಿದ್ದಲ್ಲ. ದೇವದತ್ತವಾದ ಆಹಾರ ಪದಾರ್ಥಗಳ ಸೇವನೆಯ 
ಮೇಲೆ ಜನರು ತಮ್ಮ ಊಹಾಪೋಹೆ ಹಾಗೂ ಕಲ್ಪನೆಗಳ ಆಧಾರದಲ್ಲಿ ಹಾಕಿರುವ ನಿರ್ಬಂಧಗಳೆಲ್ಲವೂ ದೇವೇಚ್ಛೆಗೆ 
ವ್ಯತಿರಿಕ್ಷವಾಗಿವೆ. 


ಕಾಂಡ -8 


42 ಕುರ್‌ಆನ್‌ ವ್ಯಾಖ್ಯಾನ 


ص مھ ۲ EN py ೨ ಶೊ ೨4೩೩3‏ رک ೨4‏ 
NEA‏ نوعلم ان AYES OAD‏ 
3 صو ೪4 ೨೩೬‏ و مر سر سر حر .2مد pe‏ کے ہے pa‏ 
% +٭ ಇನಿ‏ اک ےڈ- 1 ಈ _ ಳೊ ಬ‏ 
74 3 وید hh‏ رو کو رو رپ مدق کر ٹیا 
ا حام الانین آم CAH Bl yas) She‏ 


BADE SME LSS غ شَل‎ 
ಅಲ್ಲಾಹನು ನಿಷೇಧಿಸಿರುವುದು ಇವುಗಳ ಗಂಡನ್ನೇ ಅಥವಾ ಹೆಣ್ಣನ್ನೇ? ಅಥವಾ ಕುರಿಗಳ ಮತ್ತು ಆಡುಗಳ 
ಹೊಟ್ಟೆಯೊಳಗಿರುವ ಮರಿಗಳನ್ನೇ? ನೀವು ಸತ್ಯವಂತರಾಗಿದ್ದರೆ ಸರಿಯಾದ ಜ್ಞಾನದೊಂದಿಗೆ ನನಗೆ ತಿಳಿಸಿರಿ.' 
ಇದೇ "ರೀತಿಯಲ್ಲಿ ಎರಡು ಒಂಟೆಯ ಜಾತಿಯಿಂದ ಮತ್ತು ಎರಡು ದನದ ಜಾತಿಯಿಂದ ಇವೆ. ಕೇಳಿರಿ; 
ಅಲ್ಲಾಹನು ನಿಷೇಧಿಸಿರುವುದು ಇವುಗಳ ಗಂಡನ್ನೇ ಅಥವಾ ಹೆಣ್ಣನ್ನೇ ಅಥವಾ ಒಂಟೆ ಮತ್ತು ದನದ 
ಹೊಟ್ಟೆಯೊಳಗಿರುವ ಕರುಗಳನ್ನೇ?' ಅಲ್ಲಾಹನು ಇವುಗಳನ್ನು ನಿಷೇಧಿಸಿದ ಆಜ್ಞೆ ಕೊಚ್ಚಾಗ ನೀವು 
ಉಪಸ್ಥಿತರಿದ್ದಿರಾ? ಜ್ಞಾನವಿಲ್ಲದೆ ಜನರನ್ನು ತಪ್ಪು ದಾರಿಗೆಳೆಯಲಿಕ್ಕಾಗಿ ಅಲ್ಲಾಹನ ಮೇಲೆ ಮಿಥ್ಯಾರೋಪ 
ಹೊರಿಸುವವನಿಗಿಂತ ದೊಡ್ಡ ಅಕ್ರಮಿ ಇನ್ನಾರಿರಬಹುದು? ನಿಶ್ಚಯವಾಗಿಯೂ ಅಲ್ಲಾಹನು ಇಂತಹ ಅಕ್ರಮಿಗಳಿಗೆ 
ಮಾರ್ಗದರ್ಶನವನ್ನೀಯುವುದಿಲ್ಲ. 

(145-147) ಓ ಪೈಗಂಬರರೇ, ಅವರೊಡನೆ ಹೇಳಿರಿ- ನನ್ನ ಬಳಿ ಬಂದಿರುವ 'ದಿವ್ಯವಾಣಿ'ಯಲ್ಲಿ ಶವ 
ಅಥವಾ ಸುರಿಸಲಾದ ರಕ್ತ ಅಥವಾ ಹಂದಿಯ ಮಾಂಸ- ಅದು ಮಲಿನವಾಗಿರುವುದರಿಂದ- جب‎ ಅಲ್ಲಾಹನ 
ಹೊರತು ಇತರರ ಹೆಸರಲ್ಲಿ ಬಲಿಕೊಡಲ್ಪಟ್ಟುದು”' ಅದು ಧರ್ಮಭ್ರಷ್ಟವಾಗಿರುವುದರಿಂದ ಇವಲ್ಲದೆ ಇನ್ನಾವ 


1 119. ಅರ್ಥಾತ್‌- ಗುಮಾನಿ, ಊಹಾಪೋಹೆ ಅಥವಾ 0ھ‎ ರೂಢಿಗಳನ್ನು ಮುಂದಿಡಬೇಡಿರಿ. ನಿಮ್ಮಲ್ಲಿ ಜ್ಞಾನವಿದ್ದರೆ 
ಅದನ್ನು ಮುಂದೆ 'ತನ್ನಿರಿ. 

120. ಅವರಿಗೆ ತಮ್ಮ ಊಹಾಪೋಹೆಗಳ ಅವಿವೇಕವು ವ್ಯಕ್ತ: ವಾಗಬೇಕೆಂಬ ಉದ್ದೇಶದಿಂದ ಈ ಪ್ರಶ್ನೆಯನ್ನು ಇಷ್ಟು 
ವಿವರವಾಗಿ ಅವರ ಮುಕದೆ ಇರಿಸಲಾಗಿದೆ. ಒಂದೇ ಪ್ರಾಣಿಯ ಗಂಡು ಹಲಾಲ್‌(ಧರ್ಮಸಮ್ಮತ) ಹೆಣ್ಣು ಹರಾಮ್‌(ನಿಷಿದ್ದ) ಅಥವಾ 
ಹೆಣ್ಣು ಹಲಾಲ್‌, ಗಂಡು ಹರಾಮ್‌ ಅಥವಾ ಪ್ರಾಣಿ ಹಲಾಲ್‌ ಅದರ ಮರಿ ಹರಾಮ್‌ ಎಂಬುದೆಲ್ಲ ಎಷ್ಟು ಅರ್ಥಹೀನವೆಂದರೆ 
ಸರಳ ಬುದ್ಧಿಯೂ ಅದನ್ನು ಒಪ್ಪಿಕೊಳ್ಳಲು ನಿರಾಕರಿಸುತ್ತದೆ. ಅಲ್ಲಾಹನು ಇಂತಹ ಅರ್ಥಹೀನ ವಿಷಯಗಳ ಆಜ್ಞೆ ನೀಡುವನೆಂದು 
ಬುದ್ದಿ ಇರುವಾತನು ಒಪ್ಪಿಕೊಳ್ಳಲಾರ. ಹೀಗೆ ಕುರ್‌ಆನ್‌ ಅರಬರಿಗೆ ಅವರ ಭ್ರಾಮಕ ಹಾಗೂ ಅರ್ಥಹೀನ ವಿಷಯಗಳನ್ನು ತಿಳಿಯ 
ಹೇಳಲು ಬಳಸಿರುವ ವಿಧಾನದಿಂದಲೇ, ಜಗತ್ತಿನ ಇತರ ಜನಾಂಗಗಳಿಗೂ ಅವುಗಳು ಆಹಾರ ಪಾನೀಯಗಳ ವರ್ಜ್ಯ ಅವರ್ಜ್ಯಗಳೆ 
ವಿಷಯದಲ್ಲಿ ಇರಿಸಿಕೊಂಡಿರುವ ಅರ್ಥಹೀನವಾದ ನಿರ್ಬಂಧ ಹಾಗೂ ಅಸ್ಪೃಶ್ಯತೆಗಳ ಭ್ರಮೆಗಳ ಬಗೆಗೂ ಎಚ್ಚರಿಕೆ ನೀಡಲು ಸಾಧ್ಯವಿದೆ. 

121. ಈ ವಿಷಯವೂ ಅಲ್‌ಬಕರಃ ಅಧ್ಯಾಯದ 173 ಮತ್ತು ಅಲ್‌ ಮಾಇದಃ ಅಧ್ಯಾಯದ 3ನೆಯ ಸೂಕ್ತದಲ್ಲಿ ಬಂದಿದೆ. 
ಮುಂದೆ ಅನ್ನಹ್ನ್‌ ಅಧ್ಯಾಯದ 115ನೆಯ ಸೂಕ್ತದಲ್ಲೂ ಬರಲಿದೆ. _ 
ಅಲ್‌ ಬಕರಃ 'ಔಧ್ಮಾಯದ ವಾಕ್ಕ ಮತ್ತು ಈ ಸೂಕ್ತದ ನಡುವೆ ಸ್ವಲ್ಪ ವೃತ್ಮಾಸವಿರುವಂತೆ ಕಾಣುತ್ತದೆ. ಅಲ್ಲಿ ಬರೇ 'ರಕ್ಷ' 


ಕಾಂಡ -8 


ವಸ್ತುವೂ ತಿನ್ನುವವನಿಗೆ ನಿಷಿದ್ಧವಾಗಿರುವುದನ್ನು ನಾನು ಕಾಣುವುದಿಲ್ಲ. ಆದರೆ ಒಬ್ಬನು ನಿರ್ಬಂಧಿಸಲ್ಪಟ್ಟು 


ل۵ 
ಆಜ್ಞೋಲ್ಲಂಘನೆಯ ಉದ್ದೇಶವಿಲ್ಲದೆ (ಇವುಗಳ ಪೈಕಿ ಏನನ್ನಾದರೂ ಶಿಂದರೆ) ಮತ್ತು ಅಗತ್ಕದ ಮೇರೆಯನ್ನು‏ 


pe ಪಿ 


ಸ 


ಎನ್ನಲಾಗಿದೆ. ಇಲ್ಲಿ ರಕ್ತದೊಂದಿಗೆ 'ಮಸ್ಫೂಹ್‌'ನ ಶರತ್ತಿದೆ. ಅಂದರೆ ಪ್ರಾಣಿಯನ್ನು ಗಾಯಗೊಳಿಸಿ ಅಥವಾ ಚೂರಿ ಹಾಕಿ ತೆಗೆದ 
ರಕ್ತ, ವಾಸ್ತವದಲ್ಲಿ ಇದು ವೃತ್ಕಾಸವಲ್ಲ. ಇದು ಆ ಆದೇಶದ ವಿವರಣೆ. ಅದೇ ರೀತಿಯಲ್ಲಿ ಅಲ್‌ ಮಾಇದಃ ಅಧ್ಯಾಯದ 
ಸೂಕ್ತದಲ್ಲಿ ಈ ನಾಲ್ಕು ವಸ್ತುಗಳಲ್ಲಡೆ ಬೇರೆ ಕೆಲವು ವಸ್ತುಗಳ ನಿಪೇಧವೂ'ಕೆಂಡು ಬರುತ್ತದೆ. ಅಂದರೆ ಕೊರಳು ಹಿಸುಕಲ್ಪಟ್ಟು 
ಅಥವಾ ಪೆಟ್ಟು ತಾಗಿ ಅಥವಾ ಎತ್ತರದಿಂದ ಬಿದ್ದು ಅಥವಾ ಡಿಕ್ಕಿ ಹೊಡೆದು ಸತ್ತ ಪ್ರಾಣಿ ಅಥವಾ ಕ್ರೂರ ಮೃಗವು ಹರಿದು 
ಹಾಕಿದ ಪ್ರಾಣಿ. ಆದರೆ ಇದೂ ವ್ಯತ್ಕಾಸವಾಗಿರದೆ ಈ ರೀತಿಯಲ್ಲಿ ಸತ್ತದ್ದು 'ಶವ'ದ ವರ್ಗಕ್ಕೆ ಸೇರುತ್ತದೆ ಎಂಬ ಬಗ್ಗೆ ಒಂದು 
ವಿವರಣೆಯಾಗಿದೆ. 

ಪ್ರಾಣಿಜನ್ಮ ಆಹಾರದಲ್ಲಿ ಇವೇ ನಾಲ್ಕು ವಸ್ತುಗಳು ನಿಷಿದ್ದವೆಂದೂ ಇವುಗಳ ಹೊರತಾಗಿರುವುದೆಲ್ಲ ಧರ್ಮಸಮ್ಮತವಾದವುಗಳೆಂದೂ 
ಇಸ್ಲಾಮಿ ಕರ್ಮಶಾಸ್ತ್ರಜ್ಞರಲ್ಲಿ ಕೆಲವರು ಅಭಿಪ್ರಾಯ ಪಡುತ್ತಾರೆ. ಹೆ. ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌(ರ) ಮತ್ತು ಹ. ಆಯಿಶಾರ(ರ) 
ಅಭಿಪ್ರಾಯವೂ ಇದೇ ಆಗಿತ್ತು. ಆದರೆ ಕೆಲವು ವಸ್ತುಗಳನ್ನು ಶಿನ್ನುವುದನ್ನು ಪ್ರವಾದಿವರ್ಯರು(ಸ) ನಿಷೇಧಿಸಿದ್ದರು ಅಥವಾ 
ಕರಾಹೆತ್‌(ಅರೋಚಕ) ವ್ಯಕ್ತಪಡಿಸಿದ್ದರೆಂದು ಅನೇಕ ಹದೀಸ್‌ಗಳಿಂದ ತಿಳಿದು ಬರುತ್ತದೆ. ಉದಾ:- ಸಾಕುಕತ್ತೆ, ಕೋರೆಹಲ್ಲುಗಳಿರುವ 
ಕ್ರೂರ ಮೃಗಗಳು, ಹರಿತವಾದ ಉಗುರುಗಳುಳ್ಳ ಪಕ್ಷಿಗಳು. ಆದುದರಿಂದ ಹೆಚ್ಚಿನ ಕರ್ಮಶಾಸ್ತ್ರಜ್ಞರು ಈ ನಾಲ್ಕು ವಸ್ತುಗಳಿಗೆ ಮಾತ್ರ 
ನಿಷೇಧ ಸೀಮಿತವೆಂಬುದನ್ನು ಒಪ್ಪುವುದಿಲ್ಲ. ಈ ವಿಧಿಯನ್ನು ಇತರ ವಸ್ತುಗಳ ವರೆಗೂ ವಿಸ್ತರಿಸುತ್ತಾರೆ. ಇನ್ನು ಇತರ ಕೆಲವು 
ವಸ್ತುಗಳ ಬಗೆಗೂ ವರ್ಜ್ಯ'ಅವರ್ಜಗಳಲ್ಲಿ ಕರ್ಮ ಶಾಸ್ತ್ರಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿದೆ. ಉದಾ :- ಸೊಕು ಕತ್ತೆಯನ್ನು 
ಇಮಾಮ್‌ ಅಬೂಹನೀಫಾ, ಇಮಾಮ್‌ ಮಾಲಿಕ್‌ ಮತ್ತು ಇಮಾಮ್‌ رم حمھجھ‎ ಹರಾಮ್‌ ಎಂದು ಸಾಫಿದ್ದಾರೆ. ಆದರೆ 
ಇತರ ಕೆಲವು ಕರ್ಮಶಾಸ್ತ್ರಜ್ಞರು ಅದು ಹರಾಮ್‌ ಅಲ್ಲವೆಂದೂ ಯಾವುದೋ ಒಂದು ಕಾರಣದಿಂದ ಪ್ರವಾದಿವರ್ಯರು(ಸ) ಒಂದು 
ಸಂದರ್ಭದಲ್ಲಿ ಅದನ್ನು ನಿಷಿದ್ದವೆಂದಿದ್ದರೆಂದೂ ಹೇಳುತ್ತಾರೆ. ಕ್ರೂರ ಮೃಗಗಳನ್ನೂ ಬೇಟೆಗಾರ ಪಕ್ಷಿಗಳನ್ನೂ ಶವಭಕ್ಸಕ 
ಪ್ರಾಣಿಗಳನ್ನೂ ಹನಫೀಗಳು ಶೀರಾ ಹರಾಮ್‌ ಎನ್ನುತ್ತಾರೆ. ಆದರೆ ಇಮಾಮ್‌ ಮಾಲಿಕ್‌ ಮತ್ತು ಔರಖಾಕಯವಧ ಅಭಿಪ್ರಾಯ 
ಪ್ರಕಾರ ಬೇಟೆಗಾರ ಪಕ್ಷಿಗಳು ಹಲಾಲ್‌ ಆಗಿವೆ. ಲೈಸ್‌ರ ಅಭಿಪ್ರಾಯ ಪ್ರಕಾರ ಬೆಕ್ಕು ಹಲಾಲ್‌ ಆಗಿದೆ. ಹ. ಇಮಾಮ್‌ 
ಶಾಫಿಈಯವರ(ರ) ಅಭಿಪ್ರಾಯ ಪ್ರಕಾರ ಹುಲಿ, ತೋಳ, ಚಿರತೆ ಮುಂತಾದ ಮಾನವನ ಮೇಲೆ ಆಕ್ರಮಣ ನಡೆಸುವಂತಹ ಕ್ರೂರ 
ಮೃಗಗಳು ಮಾತ್ರ ಹರಾಮ್‌. ಇಕ್ರಿಮಾರ(ರ) ಅಭಿಪ್ರಾಯದಂತೆ ಕಾಗೆ, ಬಿಜ್ಞೂ(ಮುಂಗುಸಿಯಂಶಹ ಒಂದು ಪ್ರಾಣಿ) ಇವೆರಡೂ 
ಹಲಾಲ್‌ ಆಗಿರುತ್ತವೆ. ಇದೇ ತರದಲ್ಲಿ ಹನಫೀಗಳು ಬಿಲಗಳಲ್ಲಿ ವಾಸಿಸುವಂತಹ ಎಲ್ಲ ಪ್ರಾಣಿಗಳನ್ನೂ ಹರಾಮ್‌ ಎಂದು 
ಸಾರುತ್ತಾರೆ. ಆದರೆ ಇಬ್ನ್‌ ಅಬೀಲೈಲಾ, ಇಮಾಮ್‌ ಮಾಲಿಕ್‌- ಮತ್ತು ಔರಖಾಈಯವರು(ರ) ಹಾವು ಹಲಾಲೆನ್ನುತ್ತಾರೆ. 

ಈ ವಿಭಿನ್ನ ಮಾತುಗಳ ಹಾಗೂ ಆ ಕುರಿತಾದ ಆಧಾರಗಳ ಬಗ್ಗೆ ವಿಶ್ಲೇಷಿಸಿದರೆ ವಾಸ್ತವದಲ್ಲಿ ದೇವ ಧರ್ಮಶಾಸ್ತ್ರದ ಪ್ರಕಾರ 
ತೀರಾ ನಿಷಿದ್ಧವಾಗಿರುವುದು ಕುರ್‌ಆನಿನಲ್ಲಿ ಪ್ರಸ್ತಾಪಿಸಿರುವ ಆ ನಾಲ್ಕು ವಸ್ತುಗಳು ಮಾತ್ರ ಎಂದು ಖಚಿತವಾಗಿ ತಿಳಿದು ಬರುತ್ತದೆ. 
ಅವುಗಳ' ಹೊರತಾಗಿರುವ ಪ್ರಾಣಿಜನ್ಯ ಆಹಾರಗಳಲ್ಲಿ ನಾನಾ ಮಟ್ಟದ ಅರೋಚಕತೆಗಳಿವೆ. ವಿಶ್ವಸ್ಥ ವರದಿಗಳ ಪ್ರಕಾರ ಪ್ರವಾದಿ(ಸ) 
ಅಸಹ್ಮವೆಂದು ಪರಿಗಣಿಸಿದ್ದಾರೆಂದು ಸಾಬೀತಾಗಿರುವ ವಸ್ತುಗಳು ನಿಷಿದ್ದದ ಮಟ್ಟಕ್ಕೆ ಸಮೂಪವಾಗಿರುತ್ತವೆ. ಕರ್ಮಶಾಸ್ತ್ರಜ್ಞರ ನಡುವೆ 
ಭಿನ್ನಾಭಿಪ್ರಾಯವಿರುವ ವಸ್ತುಗಳು ಸಂಶಯಾಸ್ಪದ ಅಸಹ್ಯಗಳು. ಕಲವರಿಗೆ ಸ್ವಾಭಾವಿಕವಾಗಿ ಕೆಲವು ವಸ್ತುಗಳನ್ನು ತಿನ್ನಲು 
ಇಷ್ಟವಿರುವುದಿಲ್ಲ ಅಥವಾ ವರ್ಗೀಯ ಅಸಹ್ಮದಿಂದಾಗಿ ಕೆಲವು ವರ್ಗದವರು ಕೆಲವು ವಸ್ತುಗಳನ್ನು ತಿನ್ನಲು ಇಷ್ಟಪಡುವುದಿಲ್ಲ 
ಅಥವಾ ಜನಾಂಗೀಯ ಅಸಹ್ಮದಿಂದಾಗಿ ಕೆಲವು ಜನಾಂಗದವರು ಕೆಲವು ವಸ್ತುಗಳ ಬಗ್ಗೆ ಜಿಗುಪ್ಸೆ ತೋರುತ್ತಾರೆ. ಇಂತಹವರೆಲ್ಲ, 
ೊಪಿದ್ದವಲ್ಲದ ಎಲ್ಲ ವಸ್ತುಗಳನ್ನು ತಿಂದೇ ತೀರಬೇಕೆಂದು ದೇವ ಧರ್ಮಶಾಸ್ತ್ರಪ ಯಾರನ್ನೂ ಒತ್ತಾಯಪಡಿಸುವುದಿಲ್ಲ. ಅದೇ) 


ಕಾಂಡ -8 


44 f ಕುರ್‌ಆನ್‌ ವ್ಯಾಖ್ಮಾನ 


£- ೨ ಧಂ 


EL 5k GA 55 ಎಪಿಪಿ 
SG 5 hess Hy 


2 


لے سے 


0S 3 EE EE Us 


ವೊರದೆ ಇದ್ದರೆ ನಿಶ್ಚಯವಾಗಿಯೂ ನಿಮ್ಮ ಪ್ರಭು ಕೃಮಾಶೀಲನೂ - ಕರುಣಾನಿಧಿಯೂ ಆಗಿರುತ್ತಾನೆ. 
ಯಹೂದಿತ್ವವನ್ನು ಸ್ವೀಕರಿಸಿಕೊಂಡವರ ಮೇಲೆ ನಾವು ಎಲ್ಲ ಉಗುರುಳ್ಳ ಪ್ರಾಣಿಗಳನ್ನು ನಿಷೇಧಿಸಿದ್ದೆವು. ಬೆನ್ನು 
ಅಥವಾ ಕರುಳುಗಳಿಗೆ ತಗಲಿದ ಅಥವಾ ಎಲುಬಿಗೆ ತಾಗಿಕೊಂಡಿರುವ Wy ಹೊರತು ದನ ಮತ್ತು ಆಡಿನ 
ಕೊಬ್ಬನ್ನೂ (ನಿಷಿದ್ದಗೊಳಿಸಿದ್ದೆವು). ನಾವು ಅವರಿಗೆ ಅವರ ಭಂಡಾಯಕ್ಕೆ ಕೊಟ್ಟ ಶಿಕ್ಸೆಯಿದು.'? ನಿಶ್ಚಯವಾಗಿಯೂ 
ನಾವು ಹೇಳುವುದೆಲ್ಲ ಪರಮ ಸತ್ಮವೇ ಆಗಿದೆ. ಇನ್ನವರು ನಿಮ್ಮನ್ನು ಸುಳ್ಳಾಗಿಸಿದರೆ, ಅವರೊಡನೆ ಹೇಳಿರಿ- 


ರೀತಿಯಲ್ಲಿ ದೇವ ಧರ್ಮಶಾಸ್ತ್ರವು ತಮ್ಮ ಅಸಹ್ಮವನ್ನು ಒಂದು ಕಾನೂನನ್ನಾಗಿ ಮಾಡುವ ಹಕ್ಕನ್ನು ಯಾರಿಗೂ ಕೊಟ್ಟಿಲ್ಲ. ಅವರು 
ಸೇವಿಸಲು ಹೇಸುವಂತಹವುಗಳನ್ನು ಕಾನೂನೆಂದು ಸಾರಿ ಬಿಡುವ ಅಥವಾ ಸೇವಿಸುವವರ ಮೇಲೆ ಆರೋಪ ಹೊರಿಸುವ ಹಕ್ಕೂ 
ಅವರಿಗಿಲ್ಲ, 

122. ಈ ವಿಷಯವು ಸುರ್‌ಆನಿನ ಮೂರು ಕಡೆಗಳಲ್ಲಿ ಬಂದಿವೆ. ಆಲಿ ಇಮ್ರಾನ್‌ ಅಧ್ಯಾಯದ- "(ಮುಹಮ್ಮದಿಯ 
ಧರ್ಮಶಾಸ್ತ್ರದಲ್ಲಿ ಹಲಾಲ್‌ ಆಗಿರುವ) ಈ ಎಲ್ಲ ಆಹಾರ ಪದಾರ್ಥಗಳೂ ಬನೀಣಇಸ್ರಾಕಈಲರಿಗೆ ಹಲಾಲ್‌ ಆಗಿದ್ದುವು, ಆದರೆ 
ಕೆಲವು ವಸ್ತು; ಗಳನ್ನು ತೌರಾತ್‌ ಅವಶೀರ್ಣಗೊಳ್ಳು ವುದಕ್ಕೆ ಮುಂಚಿತವಾಗಿ ಇಸ್ರಾಈಲರು ಸ್ವತಃ ತಮ್ಮ ಮೇಲೆ ಹರಾಮ್‌(ನಿಷಿದ್ದ) 
ಆಗಿ ಮಾಡಿಕೊಂಡಿದ್ದರು. ಅವರೊಡನೆ ಹೇಳಿರಿ - ನೀವು ನಿಮ್ಮ ಆಕ್ಸೇಪದ ಬಗ್ಗೆ ಸತ್ಸವಾದಿಗಳಾಗಿದ್ದರೆ ತೌರಾತನ್ನು ತಂದು ಅದಕ್ಕೆ 
ಸಂಬಂಧಿಸಿದ ವಿಷಯವನ್ನು ಮುಂದಿಡಿರಿ." (93ನೆಯ) ಎಂದೂ, ಅನಂತರ ಅನ್ನಿಸಾ ಅಧ್ಯಾಯದಲ್ಲಿ ಬನೀಇಸ್ರಾಈಲರ ಅಪರಾಧಗಳ 
ಕಾರಣ - "ನಾವು ಇವರಿಗೆ ಹಿಂದೆ ಹಲಾಲ್‌ಗೊಳಿಸಿದ್ದ ಅನೇಕ ಶುದ್ಧ ವಸ್ತುಗಳನ್ನು ಹರಾಮ್‌(ನಿಷಿದ್ದ) ಎಂದು ವಿಧಿಸಿಬಿಟ್ಟೆವು.” 
(160ನೆಯ ಸೂಕ್ತ) ಎಂದೂ ಬಂದಿದೆ. ಇಲ್ಲಿ ಅವರ ಬಂಡಾಯಕ್ಕೆ ಶಿಕ್ಷೆಯ ರೂಪದಲ್ಲಿ - ನಾವು ಅವರಿಗಾಗಿ ಎಲ್ಲ ಉಗುರುಳ್ಳ 

ಪ್ರಾಣಿಗಳನ್ನು ನಿಪಿದ್ದಗೊಳಿಸಿದೆವು. ಆಡು ಮತ್ತು ದನದ ಕೊಬ್ಬನ್ನು ಅವರಿಗೆ ಹರಾಮ್‌ ಎಂದು ವಿಧಿಸಿದೆವು ಎನ್ನಲಾಗಿದೆ. ಈ 
ಮೂರೂ ಸೂಕ್ತಗಳನ್ನು ಸೇರಿಸಿದಾಗ ಮುಹಮ್ಮದೀ ಧರ್ಮಶಾಸ್ತ್ರ ಮತ್ತು ಯಹೂದೀ ಧರ್ಮಶಾಸ್ತ್ರಗಳ ನಡುವೆ ಕಂಡು ಬರುವ 
ವೃತ್ಕಾಸ, ಎರಡು ಕಾರಣಗಳನ್ನು ಆಧರಿಸಿ ಕೊಂಡಿವೆಯೆಂದು ತಿಳಿಯುತ್ತದೆ. 

1) ತೌರಾತ್‌ ಅವತೀರ್ಣಗೊಳ್ಳುವುದಕ್ಕೆ ಅನೇಕ ಶತಮಾನಗಳ ಮುಂಚೆ ಹ. ಯಲ್‌ಕೂಬ್‌ರು(ಅ) (ಇಸ್ರಾಈಲ್‌) ಕೆಲವು 
ವಸ್ತುಗಳೆ ಸೇವನೆಯನ್ನು ಬಿಟ್ಟು ಬಿಟ್ಟಿದ್ದರು. ಅವರ ತರುವಾಯ ಅವರ ಮಕ್ಕಳೂ ಅವನ್ನು ತ್ಯಜಿಸಿದರು. ಪರಿಣಾಮವಾಗಿ 
ಯಹೂದೀ ಕರ್ಮಶಾಸ್ತ್ರಜ್ಞರು ಅವುಗಳನ್ನು ಹರಾಮ್‌ ಎಂದೇ ತಿಳಿದುಕೊಂಡು ಅವು ನಿಷಿದ್ದವೆಂದು ತೌರಾತಿನಲ್ಲಿ ಬರೆದುಕೊಂಡರು. 
ಇವುಗಳಲ್ಲಿ ಒಂಟೆ, ಮೊಲ ಮತ್ತು ತುಪ್ಪುಳು ಮೊಲಗಳು ಸೇರಿವೆ. ಇಂದು ಬೈಬಲಿನಲ್ಲಿ ನಮಗೆ ತೋರುವ ತೌರಾತಿನ ಭಾಗಗಳಲ್ಲಿ 
ಇವು ಮೂರೂ ವಸ್ತುಗಳ ನಿಷೇಧವಿದೆ. (ಯಾಜಕ ಕಾಂಡ 114-6 ಧರ್ಮೋಪದೇಶ ಕಾಂಡ 14:7) ಆದರೆ ಕುರ್‌ಆನಿನಲ್ಲಿ 
ಯಹೊದಿಯರಿಗೆ -"ತೌರಾತನ್ನು ತನ್ನಿರಿ ಇವು ಪರಾಮ್‌ ಎಂದು ಎಲ್ಲಿ ಬರೆದಿದೆ ಎಂದು ತೋರಿಸಿರಿ” ಎಂದು ನೀಡಿರುವ 
ಪಂಥಾಹ್ವಾನದಿಂದ ತಿಳಿಯುವುದೇನೆಂದರೆ - ಈ ಆದೇಶಗಳು ಅನಂತರ ಸೇರಿಸಿಕೊಂಡವೃುಗಳು. ಒಂದು ವೇಳೆ ಆ ಕಾಲದಲ್ಲಿ ಈ 
ಆದೇಶಗಳು ತೌರಾಶ್‌ನಲ್ಲಿರುತ್ತಿದ್ದರೆ ಬನೀಇಸ್ರಾಈಲರು ತಕ್ಷಣ ತಂದು ಶೋರಿಸಿಬಿಡುತ್ತಿದ್ದರು. 

2) ಯಹೂದಿಯರು ಅಲ್ಲಾಹನಿಂದ ಅವಶೀರ್ಣಗೊಂಡ ಧರ್ಮಶಾಸ್ತ ಸ್ತಕ್ಕೆ ವಿರುದ್ಧ ದಂಗೆ ಎದ್ದು ತಮ್ಮ ಮಾರ್ಗದರ್ಶಕರು 
ತಾವೇ ಆಗಿಕೊಂಡಾಗ ಅವರು ತಮ್ಮ ಅತಿ ಬುದ್ಧಿಯಿಂದ ಅನೇಕ دہ‎ ಗಳನ್ನು ಸ್ವತಃ ಹರಾಮ್‌ ಮಾಡಿಕೊಂಡರು. ಅಲ್ಲಾಹನು 


ಕಾಂಡ -8 


6. ಅಲ್‌ ಅಸ್‌ಆಮ್‌ 455 


8 یک کے 


ACR 
LESS USIESHL ದ gS | 

۴ کس کے کے دےہ ,3 دە۔ن کیفو اکا کا 1 ಫಿ‏ 
ಗಟನೆ OAS EST SNS ಪ್‌‏ 


ನಿಮ್ಮ ಪ್ರಭುವಿನ ಕೃಪಾಶ್ರಯವು ಅತಿ ವಿಶಾಲವಾಗಿದೆ ಮತ್ತು ಅವನ ಶಿಕ್ಷೆಯನ್ನು ತಡೆಗಟ್ಟಲು ہہ‎ 
ಸಾಧ್ಯವಾಗದು. '* 

(148-149) (ನಿಮ್ಮ ಈ ಮಾತುಗಳಿಗೆ ಉತ್ತರವಾಗಿ) ಈ 'ಬಹುದೇವವಿಶ್ವಾಸಿ'ಗಳು, "ಅಲ್ಲಾಹನು 
ಇಚ್ಛಿಸುತ್ತಿದ್ದರೆ ನಾವೂ 'ದೇವಸಹಭಾಗಿತ್ವ' ಮಾಡುತ್ತಿರಲಿಲ್ಲ ನಮ್ಮ ಪೂರ್ವಿಕರೂ ಮಾಡುತ್ತಿರಲಿಲ್ಲ ಮತ್ತು 
ನಾವು ಯಾವ ವಸ್ತುಗಳನ್ನೂ ನಿಪಿದ್ಧಗೊಳಿಸುತ್ತಿರಲಿಲ್ಲ" ಎಂದು ಖಂಡಿತ ಹೇಳುವರು." ಇವರಿಗಿಂತ 
ಮುಂಚಿನವರೂ ಇದೇ ತರದ ಮಾತುಗಳನ್ನು ಸೃಷ್ಟಿಸಿ ಸತ್ಯವನ್ನು ತಿರಸ್ಕರಿಸಿದರು. ಕೊನೆಗೆ ಅವರು ನಮ್ಮ 


ಶಿಕ್ಷಾ ರೂಪದಲ್ಲಿ ಅವರನ್ನು ಆ ತಪ್ಪುಕಲ್ಲನೆಯಲ್ಲೇ ಸಿಲುಕಿರಲು ಬಿಟ್ಟನು. ಇವುಗಳಲ್ಲಿ ಮೊದಲನೆಯದಾಗಿ, ಉಗುರಿರುವ 
ಪ್ರಾಣಿಗಳೂ ಸೇರಿವೆ. ಅರ್ಥಾತ್‌- ಉಪ್ಪಪಕ್ಸಿ, ಬಾತುಕೋಳಿ, ಹಂಸ ಇತ್ಕಾದಿ. ಎರಡನೆಯದು ದನ ಮತ್ತು ಆಡಿನ ಕೊಬ್ಬು. 
ಬೈಬಲಿನಲ್ಲಿರುವ ತೌರಾತಿನ ಆದೇಶಗಳಲ್ಲಿ ಇವೆರಡೂ ವಿಧದ ನಿಷಿದ್ದಗಳನ್ನು ಸೇರಿಸಲಾಗಿದೆ. (ಯಾಜಕ ಕಾಂಡ 11:16-18, 
ಧರ್ಮೋಪದೇಶ ಕಾಂಡ 14:14-16, ಯಾಜಕ ಕಾಂಡ 3:17, 7:22-23) ಆದರೆ ಇವು ತೌರಾಶಿನಲ್ಲಿ ಹರಾಮ್‌ ಆಗಿರಲಿಲ್ಲ. 
ಹ. ಈಸಾರ(ಅ) ಕಾಲಾನಂತರ ಹರಾಮ್‌ಗೊಳಿಸಲಾಗಿವೆಯೆಂದು ಅನ್ನಿಸಾ ಅಧ್ಯಾಯದಿಂದ ತಿಳಿದು ಬರುತ್ತದೆ. ಪ್ರಸಕ್ತ ಯಹೂದೀ 
ಧರ್ಮಾಶಾಸ್ತ್ರದ ರಚನೆಯು ಕ್ರಿ.ಶ. 2ನೆಯ ಶತಮಾನದ ಕೊನೆಯಲ್ಲಿ ರಬ್ಬೀ ಯಹೂದಾನ ಕೈಯಲ್ಲಿ ಸಂಪೂರ್ಣಗೊಂಡಿತೆಂದು 
ಚರಿತ್ರೆಯೂ ಸಾಕ್ಸೈ ನೀಡುತ್ತದೆ. 

ಇನ್ನು, ಈ ವಸ್ತುಗಳ ಬಗ್ಗೆ ಈ ಅಧ್ಯಾಯದಲ್ಲಿಯೂ ಅನ್ನಿಸಾ ಅಧ್ಯಾಯದಲ್ಲಿಯೂ 'ಹರ್ರಮ್‌ನಾ'(ನಾವು ನಿಪಿದ್ದಗೊಳಿಸಿದ್ದೆವು) 
ಎಂಬ ಪದ ಪ್ರಯೋಗವಾದುದೇಕೆ? ಎಂಬ ಪ್ರಶ್ನೆಗೆ ಉತ್ತರವೇನೆಂದರೆ, ಒಬ್ಬ ಪ್ರವಾದಿ ಮತ್ತು ಗ್ರಂಥದ ಮೂಲಕ ಮಾತ್ರ 
ಅಲ್ಲಾಹನು ಯಾವುದಾದರೊಂದು ವಸ್ತುವನ್ನು ನಿಷಿದ್ಧಗೊಳಿಸುವುದಲ್ಲ. ತನ್ನ ವಿದ್ರೋಹಿ ದಾಸರ ಮೇಲೆ ಶುದ್ದ ವಸ್ತುಗಳನ್ನೂ 
ಹರಾಮ್‌ ಎಂದು ವಿಧಿಸುವಂಶಹ ರೂಪವೂ ಇದೆ. ಪ್ರಥಮ ರೂಪದ ನಿಷೇಧವು ಅಲ್ಲಾಹನ ಕಡೆಯಿಂದ ಕೃಪಾರೂಪದಲ್ಲಾಗಿರುತ್ತದೆ. 
ಎರಡನೆಯ ರೂಪದ ನಿಷೇಧವು ಅವನ ಶಾಪ ಹಾಗೂ ಶಿಕ್ಷಾ ರೂಪದ್ದಾಗಿರುತ್ತದೆ. 

123. ಅರ್ಥಾತ್‌- ನೀವು ಇನ್ನಾದರೂ ನಿಮ್ಮ ಅವಿಧೇಯ ನೀತಿಯಿಂದ ದೂರವಿದ್ದರೆ ಹಾಗೂ ದಾಸ್ಕ-ಆರಾಧನೆಯ ಸರಿಯಾದ 
ನೀತಿಯ ಕಡೆಗೆ ಮರಳಿದರೆ, ನೀವು ನಿಮ್ಮ ಪ್ರಭುವಿನ ಕೃಪಾ ವೈಶಾಲ್ಯವನ್ನು ಕಾಣುವಿರಿ. ಆದರೆ ನೀವು ಇದೇ ಅಪರಾಧಿ ಹಾಗೂ 
ವಿದ್ರೋಹಿ ನೀತಿಯಲ್ಲಿ ಅಚಲರಾಗಿದ್ದರೆ ಅವನ ಕ್ರೋಧದಿಂದ ನಿಮ್ಮನ್ನು ರಕ್ಷಿಸುವಂತಹ ಶಕ್ತಿ ಯಾವುದೂ ಇಲ್ಲವೆಂಬುದನ್ನು 
ಚೆನ್ನಾಗಿ ತಿಳಿದುಕೊಳ್ಳಿರಿ. 

124. ಅರ್ಥಾತ್‌- ಅವರು ತಮ್ಮ ಅಪರಾಧ ಹಾಗೂ ಪಾಪಕಾರ್ಯಗಳಿಗಾಗಿ, ಅಪರಾಧಿಗಳೂ ಪಾಪಿಗಳೂ ಸದಾ ಹೂಡುವ 
ನೆಪಗಳನ್ನೇ ಹೂಡುತ್ತಾರೆ. ನಾವು ದೇವ ಸಹಭಾಗಿತ್ವವನ್ನಿರಿಸಿಕೊಳ್ಳಬೇಕೆಂದೂ ನಾವು ಯಾವುದನ್ನು ನಿಷಿದ್ದವೆಂದು ಪರಿಗಣಿಸಿರುವೆವೋ 
ಅದನ್ನು ನಿಷಿದ್ದವೆಂದೇ ಪರಿಗಣಿಸಬೇಕೆಂದೂ ಅಲ್ಲಾಹನು ಇಚ್ಛಿಸುತ್ತಿದ್ದಾನೆ. ಒಂದು ವೇಳೆ ಹಾಗಾಗಬಾರದೆಂದು ಅಲ್ಲಾಹನ ಇಚ್ಛೆ 
ಇರುತ್ತಿದ್ದರೆ ನಮ್ಮಿಂದ ಇಂತಹ ಕಾರ್ಯಗಳು ಸಂಭವಿಸಲು ಸಾಧ್ಯವಿತ್ತೇ? ನಾವೀಗ ಅಲ್ಲಾಹನ ವಿಧಿ ನಿಯಮದಂತೆಯೇ ಹೀಗೆಲ್ಲ 
ಮಾಡುತ್ತಿದ್ದೇವೆ. ಆದುದರಿಂದ ಇವೆಲ್ಲ ಸರಿ; ಇದರ ಆರೋಪ ನಮ್ಮ ಮೇಲಿಲ್ಲ; ಅದು ಅಲ್ಲಾಹನ ಮೇಲಿದೆ. ನಾವು 
ಮಾಡುತ್ತಿರುವುದಕ್ಕಿಂತ ಭಿನ್ನವಾದುದನ್ನು ಮಾಡಲು ಶಕ್ತಕಟ್ಟವಾದುದರಿಂದ ಅನಿವಾರ್ಯವಾಗಿ ಎಲ್ಲವನ್ನೂ ಮಾಡುತ್ತಿದ್ದೇವೆ ಎಂಬ 
ನೆಪಗಳು. 


ಕಾಂಡ-8 


46 ۱ ಕುರ್‌ಆನ್‌ ವ್ಯಾಖ್ಯಾನ 


So 4 


ಯಾತನೆಯ ಸವಿಯನ್ನು ಆಸ್ವದಿಸಿಕೊಂಡರು. ಅವರೊಡನೆ ಹೇಳಿರಿ- "ನಿಮ್ಮ ಹತ್ತಿರ ನಮ್ಮ ಮುಂದಿರಿಸುವಂಥ 
ಜ್ಞಾನವೇನಾದರೂ ಇದೆಯೇ? ನೀವಂತು ಕೇವಲ ಗುಮಾನಿಯಂತೆ ನಡೆಯುತ್ತೀರಿ ಮತ್ತು ಬರೇ ಊಹಾಪೋಹೆ 
ಗಳನ್ನಿರಿಸುತ್ತೀರಿ.” ಹೇಳಿರಿ: "(ನಿಮ್ಮ ಆಧಾರ ಪ್ರಮಾಣಕ್ಕೆದುರು) ಪರಮಾರ್ಥಕ್ಕೊಯ್ಯುವ ಆಧಾರ ಪ್ರಮಾಣವು | 
ಅಲ್ಲಾಹನಲ್ಲಿದೆ. ಅಲ್ಲಾಹನು ಇಚ್ಛಿಸುತ್ತಿದ್ದರೆ ಖಂಡಿತವಾಗಿಯೂ ನಿಮಗೆಲ್ಲರಿಗೂ ಸನ್ಮಾರ್ಗದರ್ಶನ ನೀಡುತ್ತಿದ್ದನು." 


125. ಇದು ಅವರ ನೆಪಕ್ಕಿರುವ ಸಂಪೂರ್ಣ ಉತ್ತರ, ಈ ಉತ್ತರವನ್ನು ಅರ್ಥಮಾಡಿಕೊಳ್ಳಲು ಅದನ್ನು ಬಿಡಿಸಿ ಬೇರೆ 
ಬೇರೆಯಾಗಿ ನೋಡಬೇಕು- ' 

ಒಂದನೆಯದಾಗಿ ತಮ್ಮ ತಪ್ಪು ಹಾಗೂ ಪಥಭ್ರಷ್ಟತೆಗಾಗಿ ದೇವವಿಧಿಯನ್ನು ನೆಪವಾಗಿ ಒಡ್ಡುವುದೂ ಆ ನೆಪದ ಆಧಾರದಲ್ಲಿ 
ನೇರ ಮಾರ್ಗದರ್ಶನವನ್ನು ನಿರಾಕರಿಸುವುದೂ ಅಪರಾಧಿಗಳ ಹಳೆಯ ನೀತಿಯಾಗಿದೆ. ಅದರ ಪರಿಣಾಮವಾಗಿ ಕೊನೆಗೆ ಅವರು ನಾಶ 
ಹೊಂದಿದರು ಮತ್ತು ಸತ್ಯಕ್ಕೆ ವಿರುದ್ಧ ನಡೆದುದರ ದುಷ್ಪರಿಣಾಮವನ್ನು ಅವರು ಕಂಡುಕೊಂಡರು. 

ಅನಂತರ - ನೀವು 'ಮುಂದಿರಿಸುತ್ತಿರುವ ನೆಪವು ನಿಜಕ್ಕೂ ಜ್ಞಾನವನ್ನಾಧರಿಸಿರುವುದಿಲ್ಲ. ಅದು ಕೇವಲ ಗುಮಾನಿ ಮತ್ತು 
ಊಹಾಪೋಹೆಗಳನ್ನಾಧರಿಸಿದೆ ಎನ್ನಲಾಗಿದೆ. 'ದೇವವಿಧಿ' ಎಂಬ ಪದವನ್ನು ನೀವೆಲ್ಲೋ ಕೇಳಿದ್ದೀರಿ. ಅದರ ಆಧಾರದ ಮೇಲೆ 
ಊಹಾಪೋಹೆಗಳ ಒಂದು ಕಟ್ಟಡ ಕಟ್ಟಿ ನಿಲ್ಲಿಸಿರುವಿರಿ. ಮಾನವನ ಬಗ್ಗೆ ಅಲ್ಲಾಹನ ವಿಧಿ ನಿಯಮ ನಿಜಕ್ಕೂ ಏನಿದೆ ಎಂಬುದನ್ನು 
ನೀವು ತಿಳಿದುಕೊಳ್ಳಲೇ ಇಲ್ಲ. ದೇವವಿಧಿ ಎಂಬ ಪದಕ್ಕೆ ಕಳ್ಳನೊಬ್ಬನು, ದೇವವಿಧಿಗನುಸಾರ ಕಳ್ಳತನವೆಸಗುತ್ತಿದ್ದರೆ ಅವನು 
ಅಪರಾಧಿಯಲ್ಲವೆಂಬ ಅರ್ಥವನ್ನು ನೀವು ಕಟ್ಟಿಕೊಂಡಿದ್ದೀರಿ. ಏಕೆಂದರೆ ಈ ಕಾರ್ಯವನ್ನು ಅವನು ದೇವವಿಧಿಗನುಸಾರವೇ 
ಮಾಡುತ್ತಾನೆಂದು ನಿಮ್ಮ ವಾದ. ಆದರೆ ವಾಸ್ತವದಲ್ಲಿ ಮಾನವನು, )ادف‎ ಸನ್ಸಾರ್ಗ-ದುರ್ಮಾರ್ಗ, ವಿಧ್ದೇಯತೆ- 
ಅವಿಧೇಯತೆಗಳ ಪೈಕಿ ಯಾವ ಮಾರ್ಗವನ್ನು ತನಗಾಗಿ ಆಯ್ದುಕೊಳ್ಳುವನೋ ಅದೇ ಮಾರ್ಗವನ್ನು ಅಲ್ಲಾಹನು ಅವನಿಗಾಗಿ ತೆರೆದು 
ಕೊಡುವನು. ತರುವಾಯ ಸರಿ ಅಥವಾ ತಪ್ಪು ಇವುಗಳಲ್ಲಿ ಯಾವುದನ್ನು ಮಾಡಲು ಮಾನವನು ಇಚ್ಛಿಸುವನೋ ಅದನ್ನೇ ಮಾಡಲು 
ಅಲ್ಲಾಹನು ತನ್ನ ಸಾರ್ವತ್ರಿಕ ಔಚಿತ್ಯವನ್ನು ಪರಿಗಣಿಸಿ ಎಷ್ಟು ಬೇಕೋ ಅಷ್ಟು ಸ್ವಾತಂತ್ಯ ಹಾಗೂ ಬುದ್ಧಿಯನ್ನು ನೀಡುವನು. 
ಮಾನವನ ಬಗೆಗಿರುವ ದೇವವಿಧಿ ಇದುವೇ. ಆದುದರಿಂದ ದೇವವಿಧಿಯಂತೆ ನೀವೂ ನಿಮ್ಮ ಪೂರ್ನಿಕರೂ ಶಿರ್ಕ್‌ ಮಾಡುವ 
ಹಾಗೂ ಶುದ್ದ ವಸ್ತುಗಳನ್ನು ನಿಷೇಧಿಸಿಕೊಳ್ಳುವ ಬುದ್ಧಿಯನ್ನು ಹೊಂದಿದ್ದರೆ ನೀವು ನಿಮ್ಮ ಕರ್ಮಗಳಿಗೆ ಹೊಣೆಗಾರರಲ್ಲವೆಂದು 
ಅರ್ಥವಲ್ಲ. ತಪ್ಪು ಮಾರ್ಗವನ್ನು ಆಯ್ದುಕೊಂಡುದಕ್ಕೆ ಹಾಗೂ ತಪ್ಪು ಇರಾದೆ ಮತ್ತು ಕರ್ಮಗಳನ್ನು ಮಾಡಿದುದಕ್ಕೆ ನೀವೇ 
ಹೊಣೆಗಾರರಾಗಿರುತ್ತೀರಿ. Y | 

ಕೊನೆಗೆ, "(ನಿಮ್ಮ ಆಧಾರಕ್ಕೆ ಪ್ರತಿಯಾಗಿ) ಪರಮಾರ್ಥಕ್ಕೊಯ್ಕುವ ಆಧಾರ ಪ್ರಮಾಣವು ಅಲ್ಲಾಹನಲ್ಲಿದೆ. ಅಲ್ಲಾಹನು 
ಇಚ್ಛಿಸುತ್ತಿದ್ದರೆ ಖಂಡಿತವಾಗಿಯೂ ನಿಮ್ಮೆಲ್ಲರಿಗೂ ಸನ್ಮಾರ್ಗದರ್ಶನ ನೀಡುತ್ತಿದ್ದನು” ಎಂಬ ಒಂದೇ ಮಾತಿನಲ್ಲಿ ಅವರ ಎಲ್ಲ 
ವಾದಗಳನ್ನು ಕೆಡವಿ ಹಾಕಲಾಗಿದೆ. ತಾತ್ಸರ್ಯವೇನೆಂದರೆ - ನೀವು ನಿಮ್ಮ ನೆಪದ ಪುಷ್ಟೀಕರಣಕ್ಕಾಗಿ 'ಅಲ್ಲಾಹನಿಚ್ಛಿಸುತ್ತಿದ್ದರೆ ನಾವು 
ಶಿರ್ಕ್‌ ಮಾಡುತ್ತಿರಲಿಲ್ಲ' ಎನ್ನುತ್ತೀರಿ. ಇದರಿಂದ ನಿಮ್ಮ ಮಾತು ಪೂರ್ಣಗೊಳ್ಳುವುದಿಲ್ಲ. ಸರಿಯಾಗಿ ಹೇಳಬೇಕೆಂದಿದ್ದೆ - 
'ಅಲ್ಲಾಹನಿಚ್ಛಿಸುತ್ತಿದ್ದೆ: ರೆ ನಮಗೆಲ್ಲರಿಗೂ ಸನ್ಮಾರ್ಗದರ್ಶನ ಮಾಡಿಬಿಡುತ್ತಿದ್ದನು' ಎನ್ನಿರಿ. ಬೇರೆ ಮಾತಿನಲ್ಲಿ ಹೇಳುವುದಾದರೆ, ನೀವು 
ನಿಮ್ಮಿಚ್ಛೆಯಿಂದ ಸನ್ಮಾರ್ಗವನ್ನು ಸ್ವೀಕರಿಸಲು ತಯಾರಿಲ್ಲ. ಅಲ್ಲಾಹನು ದೇವಚರರನ್ನು ಹುಟ್ಟಿನಿಂದಲೇ ಸನ್ಮಾರ್ಗಗಾಮಿಗಳನ್ನಾಗಿ 
ಮಾಡಿದಂತೆಯೇ ನಿಮ್ಮನ್ನೂ ಮಾಡಬೇಕೆಂದು ನಿಮ್ಮ ಇಚ್ಛೆ. ನಿಜಕ್ಕೂ ಅಲ್ಲಾಹನ ವಿಧಿ ನಿಯಮ ಇದಾಗಿರುತ್ತಿದ್ದರೆ ಅವನು 
ಖಂಡಿತವಾಗಿಯೂ ಹಾಗೆಯೇ ಮಾಡುತ್ತಿದ್ದನು. ಆದರೆ ಅವನ ಚಿತ್ತ ಹಾಗಲ್ಲ. ಆದುದರಿಂದ ನೀವು ನಿಮಗಾಗಿ ಸ್ವೀಕರಿಸಿಕೊಂಡಿರುವ 
ಪಥಭ್ರಪ್ಪತೆಯಲ್ಲೇ ಬಿದ್ದು ಕೊಂಡಿರಲಿಕ್ಕಾಗಿ ಅಲ್ಲಾಹ್‌ ನಿಮ್ಮನ್ನು ಬಿಟ್ಟು ಬಿಡುವನು. 


ಕಾಂಡ -8 


6. ಅಲ್‌ ಅನ್‌ಆಮ್‌ 457 


2 


ےر 8 سڑدے Vo‏ ہی 24 ೨‏ 54 تک ںہھج ہے 81 رت ےس 76ے 
MD CLS) YS 5 ಈ ಹ DSA‏ 


(150) ಅವರೊಡನೆ ಹೇಳಿರಿ: "ಅಲ್ಲಾಹನೇ ಈ ವಸ್ತುಗಳನ್ನು ನಿಷಿದ್ಧ ಗೊಳಿಸಿರುತ್ತಾನೆಂದು ಸಾಕ್ಸ್ಯ ಹೇಳುವ 
ನಿಮ್ಮ ಸಾಕ್ಸಿಗಳನ್ನು ತನ್ನಿರಿ.” ಅವರು ಸಾಕ್ಸಿ ಹೇಳಿದರೂ ನೀವು ಅವರೊಂದಿಗೆ ಸಾಕ್ಷಿ ಹೇಳಬಾರದು'* ಮತ್ತು 
ನೀವು ನಮ್ಮ ನಿದರ್ಶನಗಳನ್ನು ಸುಳ್ಳಾಗಿಸುವ, ಪರಲೋಕವನ್ನು ನಿರಾಕರಿಸುವ ಮತ್ತು ಇತರರನ್ನು ತಮ್ಮ 
ಪ್ರಭುವಿಗೆ ಸಮಾನರಾಗಿ ಮಾಡುವವರ ಅಭಿಲಾಷೆಗಳನ್ನು ಅನುಸರಿಸಬೇಡಿರಿ. 

(151-153) ಓ ಪೈಗಂಬರರೇ, ನೀವು ಅವರೊಡನೆ ಹೇಳಿರಿ: "ಬನ್ನಿರಿ ನಿಮ್ಮ ಪ್ರಭು ನಿಮ್ಮ 
ಮೇಲೆ ಯಾವ ನಿರ್ಬ೦ದ್‌'ಗಳನ್ನು ಹೊರಿಸಿರುತ್ತಾನೆಂಬುದನ್ನು ನಾನು ತಿಳಿಸುವೆನು.'?7 
ಅವನೊಂದಿಗೆ ಯಾವುದನ್ನೂ ಸಹಭಾಗಿಯನ್ನಾಗಿ ಮಾಡಬೇಡಿರಿ. ' ಮಾತಾಪಿತರೊಂದಿಗೆ ಸೌಜನ್ಯದೊಂದಿಗೆ 


126. ಅರ್ಥಾತ್‌ - ಅವರು ಸಾಕ್ಸ್ಯದ ಹೊಣೆಗಾರಿಕೆಯನ್ನು ಅರಿತಿದ್ದರೆ ಹಾಗೂ ತಮಗೆ ಸರಿಯಾಗಿ ತಿಳಿದಿರುವ ವಿಷಯದ 
ಬಗ್ಗೆ ಮಾತ್ರ ಸಾಕ್ಷಿ ಹೇಳಬೇಕೆಂಬುದನ್ನು ತಿಳಿದವರಾಗಿದ್ದರೆ ಅವರು ಇಂತಹ ವಸ್ತುಗಳನ್ನು ತಿನ್ನಬಹುದು, ಇಂತಹವುಗಳನ್ನು 
ತಿನ್ನಬಾರದು, ಮುಟ್ಟಬಾರದು ಎಂಬ ರೂಢಿಯಲ್ಲಿರುವ ನಿರ್ಬಂಧಗಳಿಲ್ಲ ಅಲ್ಲಾಹನಿಂದ ನಿರ್ಣಯಿಸಿದವುಗಳೆಂದು ಹೇಳುವ ಸಾಹಸ 
ಮಾಡಲಾರರು. ಅವರು ಸಾಕ್ಸ್ಯದೆ ಹೊಣೆಯನ್ನು ತಿಳಿದುಕೊಳ್ಳದೆ ಅಲ್ಲಾಹನ ಹೆಸರೆತ್ತಿ ಸುಳ್ಳುಸಾಕ್ಲಿ ಹೇಳಲಿಕ್ಕೂ ಹೇಸದಿದ್ದರೆ ಅವರ 
ಈ ಸುಳ್ಳಿನಲ್ಲಿ ನೀವು ಸಹಕಾರಿಗಳಾಗಬೇಡಿರಿ. “ಏಕೆಂದರೆ ಅವರು ಸಾಕ್ಸ್ಮ ನೀಡಿಬಿಟ್ಟರೆ ನೀವು ಅದನ್ನು ಒಪ್ಪಕೊಳ್ಳಬೇಕೆಂಬ 
ಉದ್ದೇಶದಿಂದ ಅವರೊಡನೆ ಸಾಕ್ಸ ನೀಡಲು ಹೇಳಿದ್ದಲ್ಲ. ಅದು, ಅವರಲ್ಲಿ ಕಿಂಚಿತ್ತಾದರೂ ಸತ್ಯಸಂಧತೆ ಇದ್ದರೆ - ನಿಜಕ್ಕೂ 
ಈ ಕಟ್ಟಳಿಗಳೆಲ್ಲ ಅಲ್ಲಾಹನಿಂದ ನಿರ್ಣಯಿಸಿದವುಗಳೆಂದು ನೀವು ಸಾಕ್ಷಿ ಹೇಳುವಿರಾ? ಎಂದು ಕೇಳಿದಾಗಲಾದರೂ ಅವರು ತಮ್ಮ 
ರೂಢಿಗಳ ವಾಸ್ತವಿಕತೆಯ ಬಗ್ಗೆ ಚಿಂಶಿಸಬಹುದು ಮತ್ತು ಅವೆಲ್ಲ ದೇವವತಿಯಿಂದ ನಿರ್ಣಯವಾದವುಗಳೆಂಬ ಬಗ್ಗೆ ಆಧಾರ 
ಸಿಗದಿದ್ದಾಗ ಆ ನಿರರ್ಥಕವಾದ ರೂಢಿಗಳನ್ನು ಬಿಟ್ಟು ಬಿಡಬಹುದು ಎಂಬ ಉದ್ದೇಶದಿಂದ ಮಾತ್ರ ಹೇಳಿದ್ದಾಗಿದೆ. 

127. ಅರ್ಥಾತ್‌- ನೀವು ಸಿಕ್ಕಿಬಿದ್ದಿರುವಂಶಹ ನಿರ್ಬಂಧಗಳು ನಿಮ್ಮ ಪ್ರಭುವಿನಿಂದ ನಿರ್ಣಯಿಸಿದವುಗಳಲ್ಲ. ಅಲ್ಲಾಹನು 
ಮಾನವ ಜೀವನವನ್ನು ನಿಯಂತ್ರಿಸಲಿಕ್ಕಾಗಿ ನಿರ್ಣಯಿಸಿರುವ ನಿಯಮಗಳೇ ಅವನ ನಿರ್ಬಂಧಗಳು. ಅವು ಎಲ್ಲ ಕಾಲಗಳ 
ಧರ್ಮಶಾಸ್ತ್ರಗಳಲ್ಲೂ ಮೂಲ ಏಿಧಿಗಳಾಗಿದ್ದುವು. (ಹೋಲಿಸಿ ನೋಡಲಿಕ್ಕಾಗಿ ಬೈಬಲಿನ ವಿಮೋಚನಾ ಕಾಂಡದ 20ನೆಯ: 
ಅಧ್ಯಾಯವನ್ನು ನೋಡಿರಿ) ಮ 

128. ಅರ್ಥಾತ್‌- ಅಲ್ಲಾಹನ ವ್ಯಕ್ತಿತ್ವ, ಗುಣವಿಶೇಷ ಮತ್ತು ಅಧಿಕಾರ ಹಾಗೂ ಅವನ ಹಕ್ಕುಗಳಲ್ಲಾಗಲಿ ಸಹಭಾಗಿಗಳನ್ನು 
ಮಾಡಬೇಡಿರಿ. 

ವ್ಯಕ್ತಿತ್ವದಲ್ಲಿ ಸಹಭಾಗಿತ್ವ:- ದೇವತ್ವದಲ್ಲಿ ಯಾರನ್ನಾದರೂ ಪಾಲುಗಾರನಾಗಿ ಮಾಡುವುದು. ಉದಾ:- ಕ್ರೈಸ್ತರ ತ್ರಿಏಕತ್ವ 
ವಿಶ್ವಾಸ ಅರಬ್‌ ಮುಶ್ರಿಕರು ದೇವಚರರನ್ನೂ ದೇವಪುತ್ರಿಯರೆನ್ನುವುದು, ಇತರ ಬಹುದೇವ ವಿಶ್ವಾಸಿಗಳು ತಮ್ಮ ದೇವಿಗಳನ್ನೂ 
ದೇವರುಗಳನ್ನೂ ರಾಜಮನೆತನಗಳನ್ನೂ ದೇವವರ್ಗದವರೆಂದು ಕರೆಯುವುದು. ಇವೆಲ್ಲ ವ್ಯಕ್ತಿತ್ವದಲ್ಲಿ ಸಹಭಾಗಿತ್ವವಾಗಿದೆ. 


ಕಾಂಡ-8 


اذا ಖೂ ೫‏ ک و 7 وَإَِامُم و “SE SHEER CY‏ 
مع تہ ال بلق 0 ಅಪಪನ yy‏ 
|[ 


sis NS iy 


ವರ್ತಿಸಿರಿ!” ಮತ್ತು ನಿಮ್ಮ ಮಕ್ಕಳನ್ನು ದಾರಿದ್ಯದ ಭಯದಿಂದ ವಧಿಸಬೇಡಿರಿ. ನಾವು ನಿಮಗೂ 
ಜೀವನೋಪಾಧಿಯನ್ನು ನೀಡುತ್ತೇವೆ ಅವರಿಗೂ ನೀಡುವೆವು ಮತ್ತು ಅಶ್ಲೀಲ ವಿಷಯಗಳನ್ನು 57 


ಗುಣವಿಶೇಷಗಳಲ್ಲಿ ಸಹಭಾಗಿತ್ವ:- ಅಲ್ಲಾಹನಿಗೆ ಮಾತ್ರ ಕಾದಿರಿಸಲ್ಪಟ್ಟ ಗುಣವಿಶೇಷಗಳನ್ನು ಅಥವಾ ಅವುಗಳ ವೈಕಿ 
ಯಾವುದಾದರೊಂದು ಗುಣವಿಶೇಷವನ್ನು ಅದೇ ಸ್ವರೂಪದಲ್ಲಿ ಇತರರಿಗೆ ಅನ್ವಯಿಸುವುದು, ಉದಾ:- ಅಗೋಚರ ಪರಮಾರ್ಥಗಳೆಲ್ಲ 
ಅಲ್ಲಾಹನ ಹೊರತು ಇತರರಿಗೂ ಪ್ರತ್ಯಕ್ಷವಾಗುತ್ತವೆಂದು ಅಥವಾ ಸರ್ವಶ್ರುತ, ಸರ್ವವೀಕ್ಷಕನೆಂದು ಯಾರನ್ನಾದರೂ ತಿಳಿಯುವುದು, 
ಅಥವಾ ಸಕಲ ದೋಷ ದೌರ್ಬಲ್ಯಗಳಿಂದ ವಿರಹಿತನೆಂದು ಯಾರ ವಿಷಯದಲ್ಲಾದರೂ ತಿಳಿಯುವುದು, 

ಅಧಿಕಾರದಲ್ಲಿ ಸಹಭಾಗಿತ್ವ;- ದೇವನೆಂಬ ನೆಲೆಯಲ್ಲಿ ಅಲ್ಲಾಹನಿಗೆ ಮೊಸಲಾಗಿರುವಂತಹ ಅಧಿಕಾರಗಳೆಲ್ಲವನ್ನೂ ಅಥವಾ 
ಅವುಗಳ ಪೈಕಿ ಯಾವುದನ್ನಾದರೂ ಅಲ್ಲಾಹನ ಹೊರತು ಇತರರಿಗೂ ಅನ್ವಯಿಸುವುದು. ಉದಾ:- ಅಲೌಕಿಕ ವಿಧಾನದಿಂದ ಲಾಭ 
ಅಥವಾ ಹಾನಿಯನ್ನುಂಟು ಮಾಡುವುದು, ಇಷ್ಟಾರ್ಥ ಸಿದ್ಧಿಸುವುದು, ರಕ್ಷಣೆ ಮಾಡುವುದು, ಪ್ರಾರ್ಥನೆ: ಗಳನ್ನು ಸ್ವೀಕರಿಸುವುದು, 
ಅದೃಷ್ಟಗಳನ್ನು ರೂಪಿಸುವುದು ಅಥವಾ ಕೆಡಿಸುವುದು. ವರ್ಜ್ಯ ಅವರ್ಜಗಳ ಹಾಗೂ ಉಚಿತ ಅನುಚಿತಗಳ ಮೇರೆಗಳನ್ನು ನಿಶ್ಚಯಿಸಿ 
ಕೊಡುವುದು, ಮಾನವ ಜೀವನಕ್ಕೆ ಬೇಕಾದ ಶಾಸನ ಹಾಗೂ ಧರ್ಮಶಾಸ್ತ್ರವನ್ನು' 'ಮಾಡಿ ಕೊಡುವುದು, ಇವೆಲ್ಲ ಅಲ್ಲಾಹನಿಗೆ ಮಾತ್ರ 
ಮೂಸಲಾಗಿರುವ ಅಧಿಕಾರಗಳು. ಇವುಗಳ ಪೈಕಿ ಯಾವುದನ್ನಾದರೂ ದೇವೇತರರಿಗೂ ಅನ್ನ ಶ್ವೈಯಿಸುತ್ತದೆಯೆಂದು ತಿಳಿದರೆ ದೇವಾಧಿಕಾರದಲ್ಲಿ 
ಸಹಬಾಗಿತ್ವದ ವಿಶ್ವಾಸ ತಾಳಿದಂತಾಗುತ್ತದೆ. 

ಹಕ್ಕುಗಳಲ್ಲಿ ಸಹಭಾಗಿತ್ವ:- ದೇವನೆಂಬ ನೆಲೆಯಲ್ಲಿ ಅವನಿಗೆ ದಾಸರ ಮೇಲಿರುವ ವಿಶಿಷ್ಟ ಹಕ್ಕುಗಳೆಲ್ಲವೂ ಅಥವಾ ಅವುಗಳ 
ಪೈಕಿ ಯಾವುದೇ ಹಕ್ಕು ಇತರರಿಗೆ ಇದೆಯೆಂದು ನಂಬುವುದು. ಉದಾ:- ರುಕೂಲ್‌(ಬಾಗುವುದು), ಸುಜೂದ್‌(ಸಾಷ್ಟಾಂಗವೆರಗುವುದು), 
ವಂದನಾರ್ಪಣೆ ಮತ್ತು ಚುಂಬನ, ಅನುಗ್ರಹಗಳಿಗಾಗಿ ಕೃತಜ್ಞತಾರ್ಪಣೆ ಅಥವಾ ಹಿರಿಮೆಯನ್ನೊಪ್ಪಕೊಂಡುದರ ದ್ಯೋತಕವಾಗಿ 
ಕೊಡುವ ಹರಕೆ, ಕಾಣಿಕೆ, ಬಲಿದಾನಗಳು, ಇಷ್ಟಾರ್ಥ ಸಿದ್ದಿ ಹಾಗೂ ಸಂಕಟ ಹರಣಕ್ಕಾಗಿ ಕೊಡುವ ಹರಕೆಗಳು, ಸಂಕಷ್ಟಗಳು ಬಂದಾಗ 
ಸಹಾಯಕ್ಕಾಗಿ ಮೊರೆಯಿಡುವುದು ಮತ್ತು ಇದೇ ತರದ ಇನ್ನಿತರ ಆರಾಧನೆ, ಪೂಜೃತೆ, ಮಹಾನತೆಗಳನ್ನು ಪ್ರದರ್ಶಿಸುವಂತಹ ಎಲ್ಲ 
ವಿಷಯಗಳು ಅಲ್ಲಾಹನಿಗೆ ಮಾತ್ರ ಮೂಸಲಾಗಿರುವ ಹಕ್ಕುಗಳು. ಅದೇ ರೀತಿಯಲ್ಲಿ ಇತರೆಲ್ಲರ ಪ್ರ ಪ್ರೇಮವನ್ನು ತ್ಯಾಗ ಮಾಡಿಬಿಡುವಷ್ಟರ 
ಮಟ್ಟದ ಪ್ರೇಮಕ್ಕೆ ಪಾಶ್ರನಾಗುವುದೂ, ಇತರ ಸರ್ವಸ್ಯಕ್ಕಿಂತಲೂ ಅಧಿಕವಾದ ಭಯಭಕ್ತಿಗೆ ಪಾತ್ರನಾಗುವುದೂ ಕೇವಲ ಅಲ್ಲಾಹನಿಗೆ 
ಮೂಸಲಾಗಿರುವ ಹಕ್ಕು. ಯಾವ ಶರತ್ತನ್ನೂ 'ಮಂಡಿಸದೆ ದಾಸ್ಕ-ಅನುಸರಣೆ ಮಾಡಬೇಕಾದುದೂ ಅವನ ಮಾರ್ಗದರ್ಶನವನ್ನು 
ಎಲ್ಲ ಉಚಿತಾನುಚಿತಗಳಿಗೆ ಮಾನದಂಜವನ್ನಾಗಿ ಸ್ವೀಕರಿಸಬೇಕಾದುದೂ ಅವನ ಆಜ್ಞೆಯ ಆಧಾರವೇ ಇಲ್ಲದಂತಹ, ದೇವದಾಸ್ಕ- 
ಅನುಸರಣೆಯಿಂದ ಮುಕ್ತವಾದ ಒಂದು ಸ್ಥಾಯೀ ಅನುಸರಣೆಯ ಉರುಳನ್ನು ತನ್ನ ಕೊರಳಿಗೆ ಹಾಕಿಕೊಳ್ಳಬಾರದೆಂಬುದೂ ಅಲ್ಲಾಹನಿಗೆ 
ಮಾತ್ರ ಸಲ್ಲತಕ್ಕ ಹಕ್ಕಾಗಿದೆ. ಈ ಹಕ್ಕುಗಳಲ್ಲಿ ಯಾವುದನ್ನೇ ಆದರೂ ಇತರರಿಗೆ ನೀಡಿದರೆ - ಅವರಿಗೆ ದೇವನಾಮಗಳ ಪೈಕ 
ಯಾವುದನ್ನಾದರೂ ಕೊಟ್ಟಿರಲಿ ಇಲ್ಲದಿರಲಿ - ಅವರು ಅಲ್ಲಾಹನ ಸಹಭಾಗಿಗಳೆಂದೆಣಿಸಲಾಗುವುದು. 

129. ಸೌಜನ್ಯದ ವರ್ತನೆಯಲ್ಲಿ ಸಭ್ಯತೆ, ಗೌರವಾರ್ಪಣೆ, ಅನುಸರಣೆ, ಸಂಪ್ರೀತಿ, ಸೇವೆ ہت‎ ಸೇರುತ್ತವೆ. ಮಾತಾಪಿತರ 
ಹಕ್ಕನ್ನು ಕುರ್‌ಆನಿನಲ್ಲಿ ಪ್ರತಿಯೊಂದು ಕಡೆಯಲ್ಲೂ ಏಕದೇವತ್ವದ ವಿಧಿಯ ಬಳಿಕ ಪ್ರಸ್ತಾಪಿಸಲಾಗಿದೆ. ಇದರಿಂದ ಅಲ್ಲಾಹನ 
ಹಕ್ಕಿನ" ಬಳಿಕೆ ದಾಸರ ಹಕ್ಕುಗಳಲ್ಲಿ ಎಲ್ಲಕ್ಕಿಂತಲೂ ಮಿಗಿಲಾದುದು ಮಾಠಾಪಿತರ راہ‎ ಂಬುದು ವ್ಯಕ್ತವಾಗುತ್ತದೆ, 

130. ಮೂಲದಲ್ಲಿ 'ಫವಾಹಿಶ್‌' ಎಂಬ ಪದ ಪ್ರಯೋಗವಾಗಿದೆ. ಇದು ನೀಚಕಾರ್ಯಗಳೆಂದು ವ ೈಕ್ಷವುಗಿರುವ ಎಲ್ಲಾ 
ಅಶ್ಲೀಲ ಕಾರ್ಯಗಳಿಗೂ ಅನ್ವಯಿಸುತ್ತದೆ. ಕುರ್‌ಆನಿನಲ್ಲಿ ವ್ಯಭಿಚಾರ, ಸಲಿಂಗರತಿ, ನಗ್ನತೆ, ಸುಳ್ಳಾರೋಪ, ತಂದೆಯ ಪತ್ನಿಯೊಂದಿಗೆ 


ಕಾಂಡ -8 


6. ಅಲ್‌ ಅನ್‌ಆಮ್‌ I 459 


22 کی 2 کی ظط 
ಖಿ EAE 43 3 “$3‏ 


ay > 


ದು ಪ್ರತ್ಯಕ್ಷವಿರಲಿ ಪರೋಕ್ಷವಿರಲಿ, ಅಲ್ಲಾಹನು ಸನ್ಮಾನಿಸಿದ ಯಾವ ಜೀವವನ್ನೂ ನ್ಯಾಯದ ವಿನಾ ಕೊಲೆ | 
تہ‎ 31 ನೀವು ವಿವೇಚಿಸಬಹುದೆಂದು ಅವನು ನಿಮಗೆ ಈ ಆದೇಶಗಳನ್ನು ನೀಡಿರುತ್ತಾನೆ. |. 
ಮಾತ್ರವಲ್ಲದೆ ಅನಾಥರು ಪ್ರಬುದ್ಧರಾಗುವ ವರೆಗೆ ಅತ್ಯುತ್ತಮ ರೀತಿಯ”: ಹೊರತು ಅವರ ಸೊತ್ತಿನ ಬಳಿ 
ಸುಳಿಯಬೇಡಿರಿ. ಅಳತೆ ಮತ್ತು ತೂಕಗಳಲ್ಲಿ ಸಂಪೂರ್ಣ ನ್ಯಾಯದೊಂದಿಗೆ ವರ್ತಿಸಿರಿ. ನಾವು ಪ್ರತಿಯೊಬ್ಬನ 
ಮೇಲೆ ಅವನಿಂದ ಹೊರಲಿಕ್ಕಾಗುವಷ್ಟು ಹೊಣೆಗಾರಿಕೆಯ ಭಾರವನ್ನು ಮಾತ್ರ ಹೊರಿಸುತ್ತೇವೆ.' ವಿಷಯವು 
ನಿಮ್ಮ ಆಪ್ತ ಬಂಧುಗಳಿಗೆ ಸಂಬಂಧಿಸಿದುದೇ ಆಗಿದ್ದರೂ ಮಾತಾಡುವಾಗ ನ್ಯಾಯಪೂರ್ವಕವಾಗಿಯೇ 


ವಿವಾಹ ಇವುಗಳನ್ನೆಲ್ಲ 'ಫಹಶ್‌'(ಅಶ್ಲೀಲ) ಕಾರ್ಯಗಳಲ್ಲಿ ಸೇರಿಸಲಾಗಿದೆ. ಇದೇ" ರೇತಿಯಲ್ಲಿ ಎಲ್ಲ ಲಜ್ಞಾಸ್ಪದ ಕಾರ್ಯಗಳೂ 
ಅಶ್ಲೀಲ ಕಾರ್ಯಗಳಲ್ಲಿ ಸೇರುತ್ತವೆ. ಇಂತಹ ಕಾರ್ಯಗಳನ್ನು ಬಹಿರಂಗವಾಗಿಯಾಗಲಿ ರಹಸ್ಯವಾಗಿಯಾಗಲಿ ಮಾಡಬಾರದೆಂಬುದು 
ದೇವಾದೇಶವಾಗಿರುತ್ತದೆ. 

31. ಮೂಲತಃ ಅಲ್ಲಾಹನ ಕಡೆಯಿಂದ ನಿಷೇಧಿಸಲ್ಪಟ್ಟಿರುವ ಮಾನವ ಜೀವವನ್ನು ನ್ಯಾಯ ಸಹಿತವಾಗಿರುವ ಹೊರತು 
ನಾಶಗೊಳಿಸಬಾರದು. ಇಲ್ಲಿ 'ನ್ಯಾಯ ಸಹಿತವಾಗಿರುವ ಹೊರತು' ಎಂಬ ಮಾತಿನ ಅರ್ಥವೇನೆಂದು ತಿಳಿಯಬೇಕಾದುದು ಅಗತ್ಯ. 
ಇದರೆ ಮೊರು ರೂಪಗಳನ್ನು ಕುರ್‌ಆನಿನಲ್ಲಿ ವಿವರಿಸಲಾಗಿವೆ ಮತ್ತು ಎರಡು ರೂಪಗಳನ್ನು ಹದೀಸ್‌ಗಳಲ್ಲಿ ಪ್ರವಾದಿವರ್ಯರು(ಸ) 
ವಿವರಿಸಿದ್ದಾರೆ. ಕುರ್‌ಅನಿನಲ್ಲಿ ವಿವರಿಸಲಾಗಿರುವವುಗಳು: 

1 ಒಬ್ಬನು ಇನ್ನೊಬ್ಬನನ್ನು ಉಜ್ಜೆ لہج‎ ಕೊಲೆ ಮಾಡುವುದು ಮತ್ತು ಅವನ ಮೇಲೆ ಪ್ರತೀಕಾರದ ಹಕ್ಕು 
ಸ್ಥಾಪಿತವಾಗಿರುವುದು. 

2) ಒಬ್ಬನು ಸತ್ಯಧರ್ಮ ಸಂಸ್ಥಾಪನಾ ಮಾರ್ಗದಲ್ಲಿ ತಡೆಯಾಗಿರುವುದು ಮತ್ತು ಅವನ ವಿರುದ್ಧ ಯುದ್ಧಮಾಡುವ ವಿನಾ 
ಬೇರಾವ ದಾರಿಯೇ ಇಲ್ಲದೆ ಹೋಗುವುದು. 

3) ಒಬ್ಬನು ಇಸ್ಲಾಮೊ ರಾಷ್ಟ್ರದ ಗಡಿಯೊಳಗೆ ಅಶಾಂತಿ ಹರಡುವುದು ಅಥವಾ ಇಸ್ಲಾಮೊ ರಾಷ್ಟ್ರದ ವ್ಯವಸ್ಥೆಯನ್ನು 
ಬುಡಮೇಲುಗೊಳಿಸಲು ಯತ್ನಿಸುವುದು. | 

ಹದೀಸಿನಲ್ಲಿ ವಿವರಿಸಲಾಗಿರುವ ಇನ್ನುಳಿದ ಎರಡು ವಿಷಯಗಳು: 

4) ವಿವಾಹವಾಗಿದ್ದೂ ವ್ಯಭಿಚಾರವೆಸಗುವುದು. 

5) ಧರ್ಮವಿದ್ರೋಹ ಹಾಗೂ ಇಸ್ಲಾಮೊ ಒಕ್ಕೂಟದಿಂದ ಹೊರ ನಡೆಯುವುದು. 

ಈ ಐದು ವಿಷಯಗಳ ಹೊರತು ಬೇರಾವ ಕಾರಣಕ್ಕೂ ಮಾನವ ಹತ್ಯೆಯು ಧರ್ಮಸಮ್ಮತವಾಗಲಾರದು. ಇದರಲ್ಲಿ 
ಮುಸ್ಲಿಮ್‌, ದಿಮ್ಮೂ, (ಇಸ್ಲಾಮೊ ರಾಷ್ಟ್ರದ ಮುಸ್ಲಿಮೇತರ ಪ್ರಜೆ) ಮತ್ತು ಸಾಮಾನ್ಮ ಸತ್ಕನಿಷೇಧಿಗಳೆಂಬ ತಾರತಮ್ಯವಿಲ್ಲ. 

132. ಅರ್ಥಾತ್‌- ಅತ್ಕಧಿಕ ನಿಸ್ವಾರ್ಥ, ಸದುದ್ದೇಶ ಮತ್ತು ಅನಾಥನ ಹಿತಚಿಂತನೆಯನ್ನಾಧರಿಸಿದ್ದು ನೀವು ಅಲ್ಲಾ تی‎ ١ 
ಅಥವಾ ಜನತೆಯ ಕಡೆಯಿಂದ ಆಕ್ಷೇಪಕ್ಕೊಳಗಾಗದಿರುವಂತಹ ರೀತಿ. 

133. ಇದು ದೇವ ಧರ್ಮಶಾಸ್ತ್ರದ ಒಂದು ಸ್ಥಾಯೀ ನಿಯಮವಾಗಿರುವೆದಾದರೂ ಇಲ್ಲಿ ಇದನ್ನು. 'ಏವರಿಸಿರುವುದೇಕೆಂದರೆ, 
ಅಳತೆ ಮತ್ತು ತೂಕಗಳಲ್ಲೂ ಲೇವಾದೇವಿಗಳ ವ್ಯವಹಾರಗಳಲ್ಲಿಯೂ ಸತ್ಯ ಮತ್ತು ನ್ಯಾಯದೊಂದಿಗೆ ನಡೆಯಲು ಪ್ರಯತ್ನಿಸುವವನು 
ತನ್ನ ಹೊಣೆಗಾರಿಕೆಯಿಂದ ವಿಮುಕ್ತನಾಗುವನು. ಪ್ರಮಾದದಿಂದ ಅಥವಾ ತಿಳಿಯದೆ ಸಂಭವಿಸಿ ಹೋಗಿರಬಹುದಾದ ತಾರತಮ್ಯಗಳಿಗಾಗಿ 
ಅವನೊಡನೆ ವಿಚಾರಣೆ ನಡೆಯದು. 


ಕಾಂಡ -8 


460 ಕುರ್‌ಆನ್‌ ಪ್ಯಾಖ್ಕಾಸ 


po 


ಳದ‏ وی کے 2 ಳಿ 5 ಲ,‏ دج 


pS 
مر‎ 


ಮಾತಾಡಿರಿ ಮತ್ತು ಅಲ್ಲಾಹನ ಕರಾರನ್ನು ಪೂರ್ತಿಗೊಳಿಸಿರಿ.!* ನೀವು ಉಪದೇಶ ಸ್ವೀಕರಿಸಬಹುದೆಂದು 
ನಿರೀಕ್ಷಿಸಿ ಅಲ್ಲಾಹನು ಈ ವಿಷಯಗಳ ಆದೇಶವನ್ನು ನಿಮಗೆ ನೀಡಿದ್ದಾನೆ. ನನ್ನ ನೇರಮಾರ್ಗವು ಇದುವೇ 
ಆದುದರಿಂದ ಇದರಲ್ಲೇ ನಡೆಯಿರಿ ಮತ್ತು ಅನ್ಮ್ಯಮಾರ್ಗದಲ್ಲಿ ನಡೆಯದಿರಿ. ಅವು ಅವನ ಮಾರ್ಗದಿಂದ ತಪ್ಪಿಸಿ 
ನಿಮ್ಮನ್ನು `ಚದುರಿಸಿಬಿಡುವುವು. 5 ನೀವು ವಕ್ರತೆಯಿಂದ ದೂರವಿರಬಹುದೆಂದು ನಿರೀಕ್ಷಿಸಿ ನಿಮ್ಮ ಪ್ರಭು ನಿಮಗೆ 
ನೀಡಿದ ಆದೇಶವಿದು. 


134, ಅಲ್ಲಾಹನ ಕರಾರೆಂದರೆ ಮಾನವನು ತನ್ನ ದೇವನೊಂದಿಗೆ ಮಾಡುವ ಕರಾರೂ ಹೌದು. ಅಲ್ಲಾಹನ ಹೆಸರಿಂದ 
ಜನರೊಡನೆ ಮಾಡುವ ಕರಾರೂ ಹೌದು. ಓರ್ವ ವ್ಯಕ್ತಿಯು ದೇವನಿರ್ಮಿತವಾದ ಈ ಭೂಮಿಯಲ್ಲಿ ಮತ್ತು ಒಂದು ಮಾನವ 
ಸಮಾಜದಲ್ಲಿ ಜನಿಸಿದ ಮರುಕ್ಷಣದಲ್ಲೇ ಮಾನವ ಮತ್ತು ಅಲ್ಲಾಹನ ಹಾಗೂ ಮಾನವ-ಮಾನವರ ನಡುವೆ ತಾನಾಗಿಯೇ ಏರ್ಪಡುವ 
ಕರಾರೂ ಹೌದು. 

ಮೇಲೆ ಹೇಳಿದವುಗಳಲ್ಲಿ ಆರಂಭದ ಎರಡು ಕರಾರುಗಳು ನೀತಿಪೂರ್ಣವಾಗಿದ್ದು ಮೂರನೆಯ ಕರಾರು ಸಹಜ ಕರಾರು 
(Natural Contract) ಎನಿಸುತ್ತದೆ, ಈ ಕರಾರಿನಲ್ಲಿ ಮಾನವನ ಇಚ್ಛೆಗೆ ಅವಕಾಶವಿರುವುದಿಲ್ಲ. ಆದರೆ ಮಾನ್ಯತೆಯ ದೃಷ್ಟಿಯಿಂದ 
ಇದು ಮೊದಲಿನ ಎರಡು ಕರಾರುಗಳಿಂದೇನೂ ಕಡಿಮೆ ಇಲ್ಲ. ದೇವದತ್ತವಾದ ಅಸ್ಪಿತ್ವದಿಂದ ಅಲ್ಲಾಹನು ನೀಡಿರುವ ದೈಹಿಕ ಹಾಗೂ 
ಮಾನಸಿಕ ಶಕ್ತಿ, ಅವನು ದಯಪಾಲಿಸಿರುವ ಅಂಗಾಂಗಗಳು, ಅವನು ಮಾಡಿರುವ ನೆಲ ಮತ್ತು ಉಪಜೀವನ ಸಾಧನಗಳಿಂದ ಫಲ 
ಪಡೆಯುವಾಗಲೂ ದೇವ ನಿಯಮಗಳಿಂಬಾಗಿ ಒದಗುತ್ತಿರುವ ಜೀವನಾವಕಾಶಗಳನ್ನು ಬಳಸಿಕೊಳ್ಳುವಾಗಲೂ ಸಹಜವಾಗಿ ಅಲ್ಲಾಹನ 
ಕೆಲವು ಹಕ್ಕುಗಳು ಮಾನವನ ಮೇಲೆ ಸ್ಥಾಪಿತವಾಗುತ್ತವೆ. ಅದೇ ರೀತಿಯಲ್ಲಿ ಮಾನವನು ಒಂದು ಮಾತೆಯ ಗರ್ಭದಲ್ಲಿ ಅವಳ 
“ರಕ್ತದಿಂದ ಪೋಷಣೆ ಹೊಂದುವುದೂ ಒಬ್ಬ ತರಿದೆಯ ಪರಿಶ್ರಮದಿಂದ ಸ್ಥಾಪಿಸಿದ ಮನೆಯಲ್ಲಿ ಜನಿಸುವುದೂ ಒಂದು ಸಾಮೂಹಿಕ 
ಜೀವನದ ನಾನಾ ಸಂಸ್ಥೆಗಳಿಂದ ಹಲವಾರು ರೀತಿಗಳಿಂದ ಪ್ರಯೋಜನ ಹೊಂದುವುದೂ ಇವುಗಳ ಮಟ್ಟಗಳಿಗನುಸಾರ ಅವನನ್ನು 
ಅನೇಕ ವ್ಯಕ್ತಿಗಳ ಮತ್ತು ಸಮಾಜ ಸಂಸ್ಥೆಗಳ ಹಕ್ಕುಗಳಿಗೂ ಯಣಕ್ಕೂ ಒಳಪಡಿಸುತ್ತದೆ. ಮಾನವ ಮತ್ತು ದೇವನ ಹಾಗೂ ಮಾನವ 
ಮತ್ತು ಸಮಾಜದ ನಡುವಿನ ಈ ಕರಾರು, ಕಾಗದದಲ್ಲಿ ಬರೆಯಲಾಗಿರುವುದಿಲ್ಲವಾದರೂ ಅದು ಅವನ ಪ್ರತಿಯೊಂದು ರೋಮ 
ಕೂಪದಲ್ಲೂ ಮುದ್ರಿಸಲ್ಪಟ್ಟಿದೆ. ಮಾನವನು ಇದನ್ನು ತನ್ನ ಪ್ರಜ್ಞೆ ಹಾಗೂ ಇಚ್ಛಿಯೊಂದಿಗೆ ಗಂಟು ಹಾಕಿಲ್ಲವಾದರೂ ಅವನ, ಇಡೀ 
ಅಸ್ಪಿತೃವು ಈ ಕರಾರಿಗೆ ಖುಣಿಯಾಗಿರುತ್ತದೆ. ಅಲ್‌ಬಕರಃ ಅಧ್ಮಾಯದ 27ನೆಯ ಸೂಕ್ತದಲ್ಲಿ ಇದೇ ಕರಾರಿನ ಕುರಿತು ಈ ರೀತಿ 
ಹೇಳಲಾಗಿದೆ -'ಅವರು (ಧರ್ಮಭ್ರಷ್ಟರು) ಅಲ್ಲಾಹನೊಂದಿಗೆ ದೃಢವಾದ دہ‎ (ಕರಾರು) ಮಾಡಿಕೊಂಡ ಬಳಿಕ ಮುರಿದುಬಿಡುತ್ತಾರೆ. 
ಅಲ್ಲಾಹನು ಜೋಡಿಸಲು ಆಜ್ಞಾಪಿಸಿದುದನ್ನು ಕಡಿದು ಹಾಕುತ್ತಾರೆ ಮತ್ತು ಭೂಮಿಯ ಮೇಲೆ ಗೊಂದಲವನ್ನುಂಟು ಮಾಡುತ್ತಾರೆ." 
ಮುಂದೆ ಅಲ್‌ರಾಫ್‌ ಅಧ್ಯಾಯದ 172ನೆಯ ಸೂಕ್ತದಲ್ಲಿ ಅಲ್ಲಾಹನು ಆದಮರ ಪೀಳಿಗೆಯಿಂದ ಅವರ ಸಂತತಿಯನ್ನು ಹೊರ 
ತಂದು, "ನಾನು ನಿಮ್ಮ ಪ್ರಭುವಲ್ಲವೇ?' ಎಂದು ಸಾಕ್ಸ ಕೇಳಿದ್ದನು. ಆಗ ಅವರು 'ಹೌದು ನಾವದಕ್ಕೆ ಸಾಕ್ಸಿಗಳಾಗಿದ್ದೇವೆ' ಎಂದು 
ಹೇಳಿದ್ದರೆಂದಿದೆ. 

135. ಮೇಲೆ ಎವರಿಸಿರುವ ಸ್ವಾಭಾವಿಕ ಕರಾರಿನಿಂದ ಮಾನವನು ತನ್ನ ಪ್ರಭು ತೋರಿದ ಮಾರ್ಗದಲ್ಲಿ ನಡೆಯಲೇ ಬೇಕಾಗಿ 
ಬರುತ್ತದೆ. ಏಕೆಂದರೆ ಈ ವಿಷಯದಲ್ಲಿ ಅನುಸರಣೆಯಿಂದ ವಿಮುಖನಾಗುವುದೂ ನಿರಂಕುಶ ಹಾಗೂ ಸ್ವೇಚ್ಛಾಚಾರಿಯಾಗಿ ಅನ್ಯರ 
ದಾಸ್ಕ-ಆರಾಧನೆಯ ಕಡೆಗೆ ಹೆಜ್ಜೆ ಇಡುವುದೂ ಮಾನವನ ಮಟ್ಟಿಗೆ ಅವನ ಕರಾರಿನ ಪ್ರಥಮ ಉಲ್ಲಂಘನೆಯಾಗಿದ್ದು ಅನಂತರ 
ಪ್ರತಿಯೊಂದು ಹೆಜ್ಜೆಯಲ್ಲೂ ಅದರ ನಿಬಂಧನೆಗಳು ಮುರಿಯುತ್ತಲೇ ಹೋಗುತ್ತವೆ. ಮಾತ್ರವಲ್ಲದೇ ಮಾನವನು ಅಲ್ಲಾಹನ 
ಮಾರ್ಗದರ್ಶನವನ್ನು ಸ್ವೀಕರಿಸಿ ಅವನು ತೋರಿಸಿದ ಮಾರ್ಗದಲ್ಲಿ ಜೀವನ ನಡೆಸದೆ ಇಷ್ಟು ಸೂಕ್ಷ್ಮವೂ ಅತ್ಮಂತ ವಿಶಾಲ ಮತ್ತು 


ಸಿ 
ಸಂಕೀರ್ಣವಾಗಿರುವಂತಹ ಈ ಕರಾರಿನ ಹೊಣೆಯನ್ನು ಈಡೇರಿಸಲು ಸಾಧ್ಯವೇ ಇಲ್ಲ. ಇದನ್ನು ಸ್ವೀಕರಿಸದಿರುವುದರಿಂದ ಎರಡು 
ತರದ ಮಹಾ ನಷ್ಟಗಳಿವೆ. ಒಂದನೆಯದಾಗಿ ಇತರ ಎಲ್ಲ ಮಾರ್ಗಗಳ: ಅನುಸರಣೆಯು ಮಾನವನನ್ನು ದೇವ ಸಂಪ್ರೀತಿಯ ಕಡೆಗೆ 
ಸಾಗುವ ಏಕಮಾತ್ರ ಮಾರ್ಗದಿಂದ ಸರಿಸಿ ಬಿಡುತ್ತವೆ. ಎರಡನೆಯದಾಗಿ ಈ ಮಾರ್ಗದಿಂದ ಸರಿದೊಡನೆ ಅನೇಕಾನೇಕ ಕವಲು 


ದಾರಿಗಳು ಎದುರಾಗುತ್ತವೆ. ಅವುಗಳಲ್ಲೇ ಅಲೆದಾಡುತ್ತ ಇಡೀ ಮಾನವ ವರ್ಗವು ಚದುರಿ ಹೋಗುತ್ತದೆ. ಈ ಚದುರುವಿಕೆಯಿಂದ 


ಕಾಂಡ -8 


FA‏ ہیں 
شی $5 سر 76 Na 396 ed‏ 
ye‏ 
353258 حمهة' V5} es‏ 


13 
೨5” ೨ನೆ ೨ تا‎ 


77 
೨೪4೨ 
3 

2 


ಯ್ಯ ಮ ei 


(154-158) ಅನಂತರ ನಾವು ಮೂಸಾರಿಗೆ ಗ್ರಂಥವನ್ನು ದಯಪಾಲಿಸಿದ್ದೆವು. ಅದು ಉತ್ತಮ 
ರೀತಿಯನ್ನನುಸರಿಸುವವರ ಮೇಲೆ ಭವ್ಯಕೊಡುಗೆಗಳ ಪರಿಪೂರ್ಣತೆ, ಅಗತ್ಯವುಳ್ಳ ಪ್ರತಿಯೊಂದು ವಿಷಯದ 
ವಿವರಣೆ ಮತ್ತು ಸಾದ್ಯಂತ ಮಾರ್ಗದರ್ಶನ ಮತ್ತು ಕೃೆಯಾಗಿತ್ತು. ಅದು, ಜನರು ತಮ್ಮ ಪ್ರಭುವಿನ ಭೇಟಿಯ 
ಮೇಲೆ ವಿಶ್ವಾಸವಿರಿಸುವರೆಂದು ನಿರೀಕ್ಷಿಸಿ (ಬನೀಣಸ್ರಾಈಲರಿಗೆ ಕೊಡಲಾಗಿತ್ತು) ಅದೇ ರೀತಿಯಲ್ಲಿ 
ಮಂಗಲದಾಯಕವಾದ ಈ ಗ್ರಂಥವನ್ನೂ ನಾವು ಅವಶೀರ್ಣಗೊಳಿಸಿದ್ದೇವೆ.. ಆದುದರಿಂದ ನೀವು ಇದನ್ನು 
ಅನುಸರಿಸಿರಿ ಮತ್ತು ಧರ್ಮನಿಷ್ಠೆಯ ನೀತಿಯನ್ನಿರಿಸಿಕೊಳ್ಳಿರಿ. ನಿಮ್ಮ ಮೇಲೆ ಕೃಪೆ ತೋರಲ್ಪಡಲೂ ಬಹುದು. 
ಗ್ರಂಥವನ್ನು ನಮಗಿಂತ ಮುಂಚಿನ ಎರಡು ಪಂಗಡಗಳಿಗೆ ಕೊಡಲಾಗಿತ್ತೆಂದೂ' ಅವರು ಏನನ್ನು 
ಓದುತ್ತಿದ್ದರು ಮತ್ತು ಓದಿಸುತ್ತಿದ್ದರೆಂಬ 'ಸಮಾಚಾರವೇ ನಮಗೆ ತಿಳಿದಿರಲಿಲ್ಲವೆಂದೂ ಈಗ ನೀವು ಹೇಳಲಾರಿರಿ. 
ನಮ್ಮ ಮೇಲೆ ಗ್ರಂಥ ಅವತೀರ್ಣಗೊಳಿಸಲ್ಪಡುತ್ತಿದ್ದರೆ ನಾವು ಅವರಿಗಿಂತಲೂ ಹೆಚ್ಚು ಸತ್ಯಸಂಧರೆಂದು 
ಸಾದರಪಡಿಸುತ್ತಿದ್ದೆವೆಂಬ ನೆಪವನ್ನು ಈಗ ನೀವು ಹೂಡಲಾರಿರಿ. ನಿಮ್ಮ ಬಳಿಗೆ ನಿಮ್ಮ ಪ್ರಭುವಿನ ಕಡೆಯಿಂದ 
ಒಂದು ಸುವ್ಯಕ್ತ ಪ್ರಮಾಣ, ಮಾರ್ಗದರ್ಶನ ಮತ್ತು ಕೃಪೆಯು ಬಂದುಬಿಟ್ಟಿದೆ. ಈಗ ಅಲ್ಲಾಹನ 


ಅವನ ಪ್ರಬುದ್ಧತೆ ಹಾಗೂ ಪ್ರಗತಿಯ ಕನಸೂ ನನಸಾಗದೆ ಹೋಗುತ್ತದೆ. "ಬೇರೆ ಮಾರ್ಗದಲ್ಲಿ ನಡೆಯಬೇಡಿರಿ. ಅವು ನಿಮ್ಮನ್ನು 
ಅವನ ಮಾರ್ಗದಿಂದ ಸರಿಸಿ ಅಸ್ತವ್ಯಸ್ವಗೊಳಿಸಿ ಬಿಡುವುವು." ಎಂಬ ಈ ಮಾತಿನಲ್ಲಿ ಆ ಎರಡು ತರದ ಹಾನಿಗಳನ್ನೂ ವಿವರಿಸಲಾಗಿದೆ. 
(ಅಲ್‌ ಮಾಇದಃ ಅಧ್ಯಾಯದ 35ನೆಯ ಟಿಪ್ಪಣಿ ನೋಡಿರಿ.) 

136. ತಮ್ಮ ಪ್ರಭುವಿನ ಭೇಟಿಯ ಮೇಲೆ ವಿಶ್ವಾಸವಿರಿಸುವುದೆಂದರೆ ತಮ್ಮನ್ನು ತಾವೇ ಅಲ್ಲಾಹನ ಮುಂದೆ ಜವಾಬುದಾರನೆಂದು 
ತಿಳಿಯುವುದು ಮತ್ತು ಹೊಣೆಗಾರಿಕೆಯ ಪ್ರಜ್ಞೆಯೊಂದಿಗೆ ಜೀವನ ನಡೆಸುವುದು. ಇಲ್ಲಿ ಈ ಆದೇಶಕ್ಕೆ ಎರಡರ್ಥವಿದೆ: ಸ್ವತಃ 
ಬನೀಣಸ್ರಾಈಲರಲ್ಲೇ ಈ ಗ್ರಂಥದ ಯುಕ್ತಿಪೂರ್ಣ ಶಿಕ್ಷಣಗಳಿಂದ ಹೊಣೆಗಾರಿಕೆಯ ಪ್ರಚ್ಞೆ ಜಾಗೃತವಾಗುವುದು. 2) ಜನಸಾಮಾನ್ಯರು 
ಈ ಉನ್ನತ ಮಟ್ಟದ ಜೀವನ ವ್ಯವಸ್ಥೆಯ ಅಧ್ಯಯನ ನಡೆಸಿ ಸಜ್ಜನರಲ್ಲಿ ಈ ಸನ್ಮಾರ್ಗವೆಂಬ ಕೊಡುಗೆಯ ಹಾಗೂ ಈ ಅನುಗ್ರಹದ 
ಪ್ರಭಾವವನ್ನು ಕಂಡು, ಪರಲೋಕ ಧಿಕ್ಕಾರದ ಹೊಣೆಗೆಟ್ಟ ಜೀವನಕ್ಕಿಂತ ಪರಲೋಕ ವಿಶ್ವಾಸದ ಆಧಾರದಲ್ಲಿ ಹೊಣೆಗಾರಿಕೆಯ 
ಜೀವನವು ಎಲ್ಲ ದೃಷ್ಟಿಯಿಂದಲೂ ಉತ್ತಮವಾದುದೆಂದು ತಿಳಿಯುವಂತಾಗುವುದು ಮತ್ತು ಈ ಅವಲೋಕನ ಮತ್ತು ಅಧ್ಯಯನವೂ 
ಅವರನ್ನು ನಿಷೇಧ ನೀತಿಯಿಂದ ಸ್ವೀಕಾರದ ಕಡೆಗೆ ಸೆಳೆಯುವುದು. ۱ 

137. ಅರ್ಥಾತ್‌- ಯಹೂದಿಯರು ಮತ್ತು ಕ್ರೈಸ್ತರು. 


462 ಕುರ್‌ಆನ್‌ ವ್ಯಾಖ್ಯಾನ 


1) ಎ63 BEE ESS کی‎ Sue) % 


“ 


ನಿದರ್ಶನಗಳನ್ನು ಸುಳ್ಳಾಗಿಸುವ ಮತ್ತು ಅವುಗಳನ್ನು ತಿರಸ್ಕರಿಸುವವನಿಗಿ೦ತ ದೊಡ್ಡ ಅಕ್ರಮಿ ಯಾರಿರಬಹುದು. ۶ 
'ನಮ್ಮ ನಿದರ್ಶನಗಳನ್ನು ತಿರಸ್ಕರಿಸುವವರಿಗೆ ಅವರ ತಿರಸ್ಕಾರದ ಫಲವಾಗಿ ನಾವು ಅತ್ಮಂತ ಕೆಟ್ಟ. ಶಿಕ್ಲೆಯನ್ನು 
ಕೊಟ್ಟೇ ತೀರುವೆವು. ಅವರ ಮುಂದೆ ದೇವಚರರು ಬಂದು ನಿಲ್ಲಬೇಕೆಂದು ಅಥವಾ ನಿಮ್ಮ ಪ್ರಭು ಸ್ವತಃ 
ಬರಬೇಕೆಂದು ಅಥವಾ ನಿಮ್ಮ ಪ್ರಭುವಿನ ಕೆಲವು ನಿದರ್ಶನಗಳು ತೋರಿ ಬರಬೇಕೆಂದು? ಇವರು 
ನಿರೀಕ್ಷಿಸುತ್ತಿರುವರೇ? ನಿಮ್ಮ ಪ್ರಭುವಿನ ಕೆಲವು ನಿದರ್ಶನಗಳು ಪ್ರತ್ಮಕ್ಟವಾಗಿ ಬಿಟ್ಟ ದಿನ ಈ ಹಿಂದೆ 
ವಿಶ್ವಾಸವಿಡದಿದ್ದ ಅಥವಾ ತನ್ನ ವಿಶ್ವಾಸದಿಂದ ಏನಾದರೂ ಒಳಿತನ್ನು ಸಂಪಾದಿಸದವನ 'ವಿಶ್ವಾಸ'ವು ಏನೂ 
ಫಲ ಕೊಡಲಾರದು.'* ಓ ಪೈಗಂಬರರೇ, ಹೇಳಿರಿ: "ನೀವು ಕಾಡು ನೋಡಿರಿ, ನಾವೂ ಕಾದಿರುತ್ತೇವೆ." 
(159-160) ತಮ್ಮ ಧರ್ಮವನ್ನು ಛಿನ್ನ ಏಚ್ಛಿನ್ನಗೊಳಿಸಿ ಗುಂಪು ಗುಂಪುಗಳಾಗಿ ಬಿಟ್ಟವರ ಜೊತೆ 
ನಿಶ್ಚಯವಾಗಿಯೂ ನಿಮಗೆ ಯಾವ ಸಂಬಂಧವೂ ಇಲ್ಲ"! ಅವರ ಪ್ರಕರಣ ಅಲ್ಲಾಹನ ಬಳಿ ಇದೆ. ಅವರು 


138. ಅಲ್ಲಾಹನ ನಿದರ್ಶನಗಳೆಂದರೆ, ಕುರ್‌ಆನಿನ ರೂಪದಲ್ಲಿ ಜನರ ಮುಂದಿರಿಸಲಾಗುತ್ತಿದ್ದ ಆದೇಶಗಳು, ಪ್ರವಾದಿವರ್ಯರ(ಸ) 
ವ್ಯಕ್ತಿತ್ವ ಹಾಗೂ ಅವರ ಮೇಲೆ ವಿಶ್ವಾಸವಿರಿಸಿದ್ದ ಅವರ ಅನುಯಾಯಿಗಳ ನಿಷ್ಕಳಂಕ ಜೀವನದಲ್ಲಿ ಎದ್ದು ಕಾಣುತ್ತಿದ್ದ ನಿದರ್ಶನಗಳು 
ಕುರ್‌ಆನ್‌ ತನ್ನ ಆಹ್ವಾನವನ್ನು ಪುಷ್ಟೀಕರಿಸಲಿಕ್ಕಾಗಿ ಸಾಕ್ಸ್ಯರೂಪದಲ್ಲಿ ಮುಂದಿರಿಸುತ್ತಿದ್ದ ವಿಶ್ವ ಸಂಕೇತಗಳೂ ಆಗಿವೆ. 

139. ಅರ್ಥಾತ್‌- ಪ್ರಳೆಯದ ಕುರುಹುಗಳು, ಘೋರ ಯಾತನೆ ಅಥವಾ ಪರಮಾರ್ಥವನ್ನು ಸಂಪೂರ್ಣವಾಗಿ ಬೆಳಕಿಗೆ-ತರುವ 
ನಿದರ್ಶನಗಳಾಗಿದ್ದು ಅವು ಪ್ರಕಟಗೊಂಡ ಬಳಿಕ ಪರೀಕ್ಲೆಯ ಪ್ರಶ್ನೆಯೇ ಉಳಿಯದಿರುವುದಿಲ್ಲ. 

140. ಅರ್ಥಾತ್‌- ಇಂತಹ ನಿದರ್ಶನಗಳನ್ನು ಕಂಡ ಬಳಿಕ ಸತ್ಯನಿಷೇಧಿಯು ತನ್ನ ನಿಷೇಧ ನೀತಿಯ”ಬಗ್ಗೆ ಪಶ್ಚಾತ್ತಾಪಪಟ್ಟು 
ಸತ್ಯವಿಶ್ವಾಸವನ್ನು ಸ್ವೀಕರಿಸಿದರೆ, ಅವನ ಈ ಸ್ವೀಕಾರ ಅರ್ಥಹೀನವಾಗಿ ಬಿಡುತ್ತದೆ. ಆಜ್ಞೋಲ್ಲಂಘಕನಾದ ಸತ್ಯವಿಶ್ವಾಸಿಯು ತನ್ನ 
ಅವಿಧೇಯ' ನೀತಿಯನ್ನು ತ್ಮಜಿಸಿ, ಅತ್ಯಂತ ವಿಧೇಯನಾದರೂ, ಅವನ ಆ ವಿಧೇಯ ನೀತಿಗೆ ಅರ್ಥವಿರುವುದಿಲ್ಲ. ಏಕೆಂದರೆ 
ಪರಮಾರ್ಥವು ಇನ್ನೂ ಪ್ರಕಟವಾಗದೆ, ಜೀವನಾವಧಿಯು ಇನ್ನೂ ಬಹಳ ದೀರ್ಫುವಾಗಿದೆ ಎಂಬಂತೆ ಕಾಣುತ್ತಿರುವಾಗ ಮತ್ತು 
ಅಹಂಕಾರ ಮೂಡಿಸುವ ಲೌಕಿಕ ಸಂಪತ್ತು, 'ದೇವನೆಲ್ಲಿ? ಎತ್ತಣ ಪರಲೋಕ? ಚೆನ್ನಾಗಿ ತಿಂದುಂಡು ಭೋಗ ಜೀವನ ನಡೆಸು' 
| ಎಂದು ವಂಚಿಸಲು ಸಿದ್ಧವಿರುವ ಕಾಲದಲ್ಲಿ ಮನುಷ್ಯನು ತೋರುವ ವಿಶ್ವಾಸ ಮತ್ತು ಅನುಸರಣೆಗೆ ಮಾತ್ರ ನಿಜವಾದ ಬೆಲೆ 
ಇರುವುದು. 

141. ಈ ಅಭಿಸಂಬೋಧನೆಯು ಪ್ರವಾದಿವರ್ಯರ(ಸ) ಕಡೆಗಿದೆ ಮತ್ತು ಅವರ ಮುಖಾಂತರ ಅದು ಸತ್ಮಧರ್ಮದ ಎಲ್ಲ 
ಅನುಯಾಯಿಗಳಿಗೆ ಅನ್ವಯವಾಗುತ್ತದೆ. ಈ ಆದೇಶದ ತಾತ್ಸರ್ಯವೇನೆಂದರೆ - ಎಲ್ಲರ ಮೂಲ ಧರ್ಮವು ಸದಾ ಒಂದೇ ಆಗಿತ್ತು 
ಮತ್ತು ಈಗಲೂ ಒಂದೇ ಆಗಿದೆ. ಏಕದೇವನನ್ನು ಆರಾಧ್ಯನೆಂದೂ ಪ್ರಭು ಎಂದೂ ತಿಳಿಯುವುದು. ಅಲ್ಲಾಹನ ವ್ಯಕ್ತಿತ್ವದಲ್ಲಿ, 


ಕಾಂಡ -8 


6. ಅಲ್‌ ಅನ್‌ಆಮ್‌ 463 


ಏನು ಮಾಡಿರುತ್ತಾರೆಂಬುದನ್ನು ಅವನೇ ಅವರಿಗೆ ತೋರಿಸುವನು. ಅಲ್ಲಾಹನ ಬಳಿಗೆ ಪುಣ್ಮ ತೆಗೆದುಕೊಂಡು 
ಬಂದವನಿಗೆ ಹತ್ತು ಪಟ್ಟು ಪುಣ್ಮಫಲವಿದೆ. ಪಾಪ ತೆಗೆದುಕೊಂಡು ಬಂದವನಿಗೆ ಅವನು ಮಾಡಿದ 
ಅಪರಾಧದಷ್ಟೇ ಪ್ರ ಪ್ರತಿಫಲ ಕೊಡಲಾಗುವುದು ಮತ್ತು ಯಾರ ಮೇಲೂ ಅನಾ, ಯವಾಗದು. 

(161-165) ಓ ಪೈಗಂಬರರೇ, (ಹೀಗೆ) ಹೇಳಿರಿ: "ನನ್ನ ಪ್ರಭು ನನಗೆ ನೇರ ಮಾರ್ಗವನ್ನು ತೋರಿಸಿದ್ದಾನೆ. 
ಯಾವುದೇ ವಕ್ರತೆಯಿಲ್ಲದ ಅತ್ಯಂತ ಸರಿಯಾದ ಧರ್ಮ, ಇಬ್‌ರಾಹೀಮರು ಏಕನಿಷ್ಠೆಯಿಂದ ಕೈಗೊಂಡ 
ಮಾರ್ಗ-' ಅವರು 'ಬಹುದೇವವಿಶ್ವಾಸಿ ಸಿ'ಗಳಲ್ಲಾಗಿರಲಿಲ್ಲ." ಹೇಳಿರಿ- ನನ್ನ ನಮಾರು್‌, ನನ್ನ ಸರ್ವ 


ಗುಣವಿಶೇಷಗಳಲ್ಲಿ, ಅಧಿಕಾರಗಳಲ್ಲಿ ಮತ್ತು ಹಕ್ಕುಗಳಲ್ಲಿ ಯಾರನ್ನೂ ಸಹಭಾಗಿಗಳನ್ನಾಗಿ ಮಾಡದಿರುವುದು. ಅಲ್ಲಾಹನ ಮುಂದೆ 
ತಾನು ವಿಚಾರಣಾರ್ಹನೆಂದು ಬಾವಿಸುತ್ತ ಪರಲೋಕದ ಮೇಲೆ ವಿಶ್ವಾಸವಿರಿಸುವುದು ಮತ್ತು ಅಲ್ಲಾಹನು ತನ್ನ ಸಂದೇಶವಾಹಕರ 
ಹಾಗೂ ಗ್ರಂಥಗಳ ಮೂಲಕ ನೀಡಿರುವ ವಿವರವಾದ ಸಿದ್ದಾಂತ ಹಾಗೂ ಆದೇಶಗಳಂತೆ ಜೀವನ ನಿರ್ವಹಿಸುವುದು. ಇದೇ ಧರ್ಮವನ್ನು 
ಮಾನವರಿಗೆ ಆದಿಯಲ್ಲೇ ಕೊಡಲಾಗಿತ್ತು. ಕ್ರಮೇಣ ಬೇರೆ ಬೇರೆ ಕಾಲಗಳಲ್ಲಿ ಜನರು ತಮ್ಮ ಬುದ್ಧಿಯ ಜೋಪದಿಂದ ಅಥವಾ 

ವಿಷಯಾಸಕ್ತಿಗಳ ಪ್ರಾಬಲ್ಯದಿಂದ ಅಥವಾ ಅಂಧಶ್ರದ್ದೆಯಿಂದ ಈ ಧರ್ಮವನ್ನು ಬದಲಾಯಿಸಿದಾಗ ಮತ್ತು ಹೊಸ ಹೊಸ 
ವಿಷಯಗಳನ್ನು ಅದರಲ್ಲಿ ಸೇರಿಸಿಕೊಂಡಾಗ ಹೊಸ ಹೊಸ ಮತಗಳು ಉದಯವಾದುವು, ಅದರ ವಿಶ್ವಾಸಗಳಲ್ಲಿ ಅವರು ತಮ್ಮ 
ಊಹಾಪೋಹೆಗಳ ಹಾಗೂ ದರ್ಶನಗಳ ಮೂಲಕ ಹೆಚ್ಚು ಕಡಿಮೆ ಅಥವಾ ತಿದ್ದುಪಡಿ ಮತ್ತು ವಿಪರ್ಯಾಸಗಳನ್ನು ಮಾಡಿದರು. 
ಅದರ ವಿಧಿಗಳಲ್ಲಿ ನವೀನಾಚಾರಗಳನ್ನು ಹೆಚ್ಚಿಸಿಕೊಂಡರು. ಆಂಶಿಕ ವಿಷಯಗಳ ಕೂದಲು ಸೀಳಿದರು. ಅಪ್ರಾಮುಖ್ಧಿ ಭಿನ್ನಾಭಿಪ್ರಾಯಗಳಲ್ಲಿ 
ಉತ್ಪೇಕ್ಷೆಗಳನ್ನು ಮಾಡಿಕೊಂಡರು. ಹೆಚ್ಚಿನ ಮಹತ್ವ ಹೊಂದದ ವಿಷಯಗಳಿಗೆ ಅತ್ಕಧಿಕ ಮಹತ್ವ ಕೊಟ್ಟರು. ಧರ್ಮವನ್ನು ತಂದಿದ್ದ 
ಪ್ರವಾದಿಗಳ ಹಾಗೂ ಅದರ ದ್ವಜವಾಹಕರ ಪೈಕಿ ಕೆಲವರ ಮೇಲಿನ ತಮ್ಮ ಶ್ರದ್ಧೆಯಲ್ಲಿ مم‎ ಹೋದರು. ಮತ್ತೆ ಕೆಲವರ 
ಮೇಲೆ ಹಗೆ ಸಾಧಿಸಿ ಅವರನ್ನು ವಿರೋಧಿಸಿದರು. ಹೀಗೆ ಅನೇಕ ಮತಗಳು ಉಂಟಾಗುತ ತ್ತಲೇ ಹೋದುವು. ಪ್ರತಿಯೊಂದು ಮತ 
ಹಾಗೂ ಪಂಗಡದ ಉದಯದಿಂದಾಗಿ ಮಾನವರು ಪರಸ್ಪರ ಜಗಳಾಡುವ ಪಂಗಡಗಳಾಗಿ ಒಡೆಯುತ್ತ ಹೋದರು. ಈ ಮೂಲ 
ಸತ್ಯಧರ್ಮದ ಅನುಯಾಯಿಯಾದವನು ಇವೆಲ್ಲ ಗುಂಪುಗಾರಿಕೆಗಳಿಂದ ಬೇರ್ಪಟ್ಟು ತನ್ನ ಮಾರ್ಗವನ್ನು ಪ್ರತ್ಸೆ ೇಕಿಸಿಕೊಳ್ಳಬೇಕಾದುದು 
ಅನಿವಾರ್ಯವಾಗಿದೆ. 

142. 'ಇಬ್‌ರಾಹೀಮರ ಮಾರ್ಗ'ವು ಈ ಮಾರ್ಗವನ್ನು ಗುರುತಿಸ ಲಿಕ್ಕಾಗಿರುವ ಇನ್ನೊಂದು ನಿರೂಪಣೆಯಾಗಿದೆ. ಇದನ್ನು 
ಮೂಸಾರ(ಅ) ಮಾರ್ಗ ಅಥವಾ ಈಸಾರ(ಅ) ಮಾರ್ಗಬೆಂದೂ ಹೇಳಬಹುದಿತ್ತು. ಆದರೆ ಜಗತ್ತು ಮೂಸಾರಿಗೆ(ಅ) ಯಹೂದಿತ್ವವನ್ನೂ 
ಈಸಾರಿಗೆ(ಅ) ಕ್ರೈಸ್ತತ್ವ ವನ್ನೂ ಜೋಡಿಸಿ ಬಿಟ್ಟಿದೆ. ಆದುದರಿಂದ ಇಲ್ಲಿ ಇಬ್‌ರಾಹೀಮ ುರ(ಅ) ಮಾರ್ಗವೆನ್ನಲಾಗಿದೆ. 
ಹೆ. ಇಬ್‌ರಾಹೀಮರನ್ನು(ಅ) ಯಹೂದೀ ಮತ್ತು ಕ್ರೈಸ್ತ ಪಂಗಡಗಳೆರಡೂ ಸತ ಪೂರ್ಣರೆಂದು ಒಪ್ಪಿಕೊಳ್ಳುತ್ತವೆ. ಅವರು ಈ 
ಯಹೂದೀ ಮತ್ತು ಕ್ರೈಸ್ತ ಪಂಗಡಗಳ ಉದಯಕ್ಕಿಂತ ಎಷ್ಟೋ ಕಾಲದ ಹಿಂದೆಯೇ ಗತಿಸಿದ್ದರೆಂದು ಆ ಎರಡು ಪಂಗಡಗಳೂ 
ಒಪ್ಪಿಕೊಳ್ಳುತ್ತವೆ. ಅರಬ್‌ ವಿಗ್ರಹಾರಾಧಕರೂ ಅವರನ್ನು ಸನ್ಮಾರ್ಗಗಾಮಿಯೆಂದು ಒಪ್ಪುತ್ತಿದ್ದರು. ಅವರು ಎಷ್ಟು ಅಜ್ಞಾನಿಗಳಾಗಿದ್ದರೂ 
ಪವಿತ್ರ ಕಅಬಾದ ಸ್ಥಾಪಕರು, ಓರ್ವ ನಿಷ್ಕಳಂಕ ಏಕದೇವ دت‎ ಶ್ವಾಸಿಯಾಗಿದ್ದರು ಮತ್ತು ಬಹುದೇವಾರಾಧಕರಾಗಿರಲಿಲ್ಲ ಎಂಬುದನ್ನು 
ಒಪ್ಪಿಕೊಳ್ಳುತ್ತಿದ್ದರು. ' 


ಕಾಂಡ-8 


464 ۱ ۱ ಕುರ್‌ಆನ್‌ ವ್ಯಾಖ್ಯಾನ 


SONS SS a sy pL 
ہ2 دغ‎ 07 ಸ್ನ اپ‎ Gy رر صے مھا‎ 7 َ ಸ ۔‎ 
SASS I SOL SSIS 


| ಉಪಾಸನಾವಿಧಿಗಳು,' ನನ್ನ ಜೀವನ ಮತ್ತು ನನ್ನ ಮರಣ ಎಲ್ಲವೂ ಯಾವ ಸಹಭಾಗಿಯೂ ಇಲ್ಲದ 
ಸರ್ವಲೋಕಪಾಲಕನಿಗಾಗಿದೆ- ಇದನ್ನೇ ನನಗೆ ಆದೇಶಿಸಲಾಗಿದೆ. ನಾನು ಆಜ್ಞಾನುಸರಣೆಯೊಂದಿಗೆ ಶಿರಬಾಗುವವರಲ್ಲಿ 
ಸರ್ವಪ್ರಥಮನಾಗಿರುತ್ತೇನೆ. ಹೇಳಿರಿ: ಅಲ್ಲಾಹನೇ ಸಕಲ ವಸ್ತುಗಳ ಪ್ರಭುವಾಗಿರುವಾಗ, ನಾನು ಅವನ ಹೊರತು 
| ಇತರ ಪ್ರಭುವನ್ನರಸಬೇಕೇ?' ಪ್ರತಿಯೊಬ್ಬನೂ ತಾನು ಸಂಪಾದಿಸುತ್ತಿರುವುದಕ್ಕೆ ಸ್ವತಃ ತಾನೇ ಹೊಣೆಗಾರ 
ನಾಗಿರುತ್ತಾನೆ. ಯಾವ ಹೊರೆ ಹೊರುವಾತನೂ ಇನ್ನೊಬ್ಬನ ಹೊರೆಯನ್ನು ಹೊರುವುದಿಲ್ಲ,'5 ಆ -ಬಳಿಕ 
ನಿಮಗೆಲ್ಲರಿಗೂ ನಿಮ್ಮ ಪ್ರಭುವಿನ ಕಡೆಗೆ ಮರಳಲಿಕ್ಕಿದೆ. ಆಗ ಅವನು ನಿಮ್ಮ ಭಿನ್ನಾಭಿಪ್ರಾಯಗಳ 
ವಾಸ್ತವಿಕತೆಯನ್ನು ನಿಮ್ಮ ಮುಂದೆಯೇ ಪ್ರಕಟಗೊಳಿಸುವನು. ಅವನೇ ನಿಮ್ಮನ್ನು ಭೂಮಿಯ ಪ್ರತಿನಿಧಿಗಳನ್ನಾಗಿ 
ಮಾಡಿದನು ಮತ್ತು ನಿಮಗೆ ಕೊಟ್ಟಿರುವುದರಲ್ಲಿ ನಿಮ್ಮನ್ನು ಪರೀಕ್ಷಿಸಲಿಕ್ಕಾಗಿ ನಿಮ್ಮಲ್ಲಿ ಕೆಲವರಿಗೆ ಕೆಲವರಿಗಿಂತ 
ಉನ್ನತ ಪದವಿಗಳನ್ನು ನೀಡಿದನು.'* ನಿಶ್ಚಯವಾಗಿಯೂ ನಿಮ್ಮ ಪ್ರಭು ಶಿಕ್ಷೆ ಕೊಡುವುದರಲ್ಲಿ ಅತಿ ಶೀಘುನು 
ಮತ್ತು ಅತ್ಯಂತ ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. i 


143, ಮೂಲದಲ್ಲಿ 'ನುಸುಕ್‌' ಎಂಬ ಪದ ಪ್ರಯೋಗವಾಗಿದೆ. ಅದರ ಅರ್ಥ ಬಲಿದಾನವೆಂದೂ ಆಗುತ್ತದೆ. ಸರ್ವಸಾಮಾನ್ಯವಾಗಿ 

ಎಲ್ಲ ತರದ ಆರಾಧನಾ ವಿಧಾನಗಳಿಗೂ ಅದು ಅನ್ವಯಿಸುತ್ತದೆ. ۱ 
144. ಅರ್ಥಾತ್‌- ವಿಶ್ವದಲ್ಲಿರುವ ಸಕಲ ವಸ್ತುಗಳ ಪ್ರಭು ಅಲ್ಲಾಹನಾಗಿರುವಾಗ. ನನ್ನ ಪ್ರಭು ಇನ್ನೊಬ್ಬನಾಗುವುದು ಹೇಗೆ? 

ಇಡೀ ವಿಶ್ವವೇ ಅಲ್ಲಾಹನ ಅನುಸರಣಾ ವ್ಯವಸ್ಥೆಯಲ್ಲಿ ನಡೆಯುತ್ತಿರುವಾಗ ಮತ್ತು ವಿಶ್ವದ ಒಂದಂಶವೆಂಬ ನೆಲೆಯಲ್ಲಿರುವ ನನ್ನ 

ಅಸ್ಲಿತ್ಯವೂ ಅದೇ ವ್ಯವಸ್ಥೆಗೆ ವಿಧೇಯವಾಗಿ ಕಾರ್ಯವೆಸಗುತ್ತಿರುವಾಗ ನಾನು ನನ್ನ ಪ್ರಜ್ಞಾವಂತ ಜೀವನಕ್ಕಾಗಿ ಬೇರೆ ಪ್ರಭುವನ್ನು 

ಅರಸಬೇಕೇ? ಇಡೀ ವಿಶ್ವಕ್ಕೆ ವಿರುದ್ಧವಾಗಿ ನಾನೊಬ್ಬನು ಮಾತ್ರ ಬೇರೆ ದಿಕ್ಕಿನಲ್ಲಿ ಚಲಿಸಬೇಕೆ? + 
145 ಅರ್ಥಾತ್‌- ಪ್ರತಿಯೊಬ್ಬನೂ ತನ್ನ ಕರ್ಮಕ್ಕೆ ತಾನೇ ಹೊಣೆಗಾರನಾಗಿರುತ್ತಾನೆ. ಒಬ್ಬನ ಕರ್ಮದ ಹೊಣೆ ಇನ್ನೊಬ್ಬನ 

ಲಿಲ್ಲ. 
146. ಈ ವಾಕ್ಯದಲ್ಲಿ ಮೂರು ವಸ್ತುಸ್ಪಿತಿಗಳನ್ನು ವಿವರಿಸಲಾಗಿವೆ: 
را‎ ಸಕಲ ಮಾನವರೂ ಈ ಪ್ರಥ್ವಿಯಲ್ಲಿ ಅಲ್ಲಾಹನ ಪ್ರತಿನಿಧಿಗಳು. ಇದು, ಅಲ್ಲಾಹನು ತನ್ನ ಅಧೀನದಲ್ಲಿರುವ ಅನೇಕ, 


ಕಾಂಡ -8 


6. ಅಲ್‌ ಅನ್‌ಆಮ್‌ 465 


ವಸ್ತುಗಳನ್ನು. ಅವರ ತಾತ್ಕಾಲಿಕ ಸ್ವಾಮೃಕ್ಕೆ ವಹಿಸಿಕೊಟ್ಟು ಅವರಿಗೆ ಅವುಗಳನ್ನು ಬಳೆಸುವ ಅಧಿಕಾರ ಕೊಟ್ಟಿರುತ್ತಾನೆ ಎಂಬ 
ಅರ್ಥದಲ್ಲಿ. 

2) ಈ ಪ್ರತಿನಿಧಿಗಳಲ್ಲಿ ಸ್ಥಾನಗಳ ವ್ಯತ್ಯಾಸವನ್ನು ಅಲ್ಲಾಹನೇ ಇಟ್ಟಿದ್ದಾನೆ. ಕೆಲವರ ಅಧಿಕಾರ ಕ್ಷೇತ್ರ ವಿಶಾಲವಾಗಿದೆ. ಕೆಲವರ 
ಕ್ಷೇತ್ರ ಪರಿಮಿತವಾಗಿದೆ. ಕೆಲವರಿಗೆ ಅಧಿಕ ವಸ್ತುಗಳನ್ನು ಬಳಸುವ ಅಧಿಕಾರ ಕೊಟ್ಟರೆ ಇನ್ನು ಕೆಲವರಿಗೆ ಕಣಿಮೆ ವಸ್ತುಗಳ ಮೇಲೆ 
ಅಧಿಕಾರ ನೀಡಿದ್ದಾನೆ. ಕೆಲವರಿಗೆ ಅಧಿಕ ಕಾರ್ಯಾನುಭವವನ್ನು ಕೊಟ್ಟಿದ್ದರೆ ಕೆಲವರಿಗೆ ಕಡಮೆ سو سا‎ ಕೆಲವು ಮಾನವರೂ 
ಬೇರೆ ಕೆಲವು ಮಾನವರ, ಅಧಿಕಾರ ವ್ಯಾಪ್ತಿಯಲ್ಲಿರುತ್ತಾರೆ. 

3) ವಾಸ್ತವದಲ್ಲಿ ಇವೆಲ್ಲವೂ ಪರೀಕ್ಷಾ ಸಾಧನಗಳು. ಈ ಜೀವನವಿಡೀ ಒಂದು ಪರೀಕ್ಷಾ ಗೃಹ. ಅಲ್ಲಾಹನು ಪ್ರತಿಯೊಬ್ಬನಿಗೆ 
ದಯಪಾಲಿಸಿದ ಪ್ರತಿಯೊಂದು ವಸ್ತುವಿನಲ್ಲೂ ಅವನು ಆ ದೇವನ ವಿಶ್ವಸ್ಥ ಕೊಡುಗೆಯನ್ನು ಹೇಗೆ ಬಳಸಿದನು ಮತ್ತು ಅದಕ್ಕೆ 
ಸಂಬಂಧಿಸಿದ ಹೊಣೆಗಾರಿಕೆಯನ್ನು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡು ಅದನ್ನು ನೆರವೇರಿಸಿದನು, ತೆನ್ನ ಅರ್ಹತೆ ಅಥವಾ 
ಅನರ್ಹತೆಯನ್ನು ಯಾವ ಮಟ್ಟದ ವರೆಗೆ 'ತೋರ್ಪಡಿಸಿದನು ಎಂಬ ಬಗ್ಗೆ ಅವರ ಪರೀಕ್ಷೆ ನಡೆಯುತ್ತಿದೆ. ಇದೇ ಪರೀಕ್ಷೆಯ 
ಫಲಿತಾಂಶದಂತೆ ಇನ್ನೊಂದು ಜೀವನದಲ್ಲಿ ಮಾನವನ ಸ್ಥಾನಮಾನಗಳು ನಿರ್ಣಯಿಸಲ್ಪಡುತ್ತವೆ. 


ಕಾಂಡ -8 


30 


46 ಕುರ್‌ಆನ್‌ ವ್ಯಾಖ್ಯಾನ 


ಪರಿಚಯ 


ಹೆಸರು: 

ಈ ಅಧ್ಯಾಯದ 46-47ನೆಯ ಸೂಕ್ತಗಳಲ್ಲಿ 'ಅಸ್‌ಹಾಬುಲ್‌ ಅಲ್‌ರಾಫ್‌' ಅರ್ಥಾತ್‌ ಅಲ್‌ರಾಫ್‌ನವರ ಪ್ರಸ್ತಾಪ 
ವಿರುವುದರಿಂದ ಈ ಅಧ್ಯಾಯವನ್ನು 'ಅಲ್‌ ಅಲ್‌ರಾಫ್‌' ಎಂದು ಹೆಸರಿಸಲಾಗಿದೆ. ಅಂದರೆ 'ಅಲ್‌ರಾಫ್‌ನವರ ಪ್ರಸ್ತಾಪವಿರುವ 
ಅಧ್ಯಾಯ' ಎಂಬ ಅರ್ಥದಲ್ಲಿ ಈ ಅಧ್ಯಾಯವನ್ನು 'ಅಲ್‌ ಅಲ್‌ರಾಫ್‌' ಎಂದು ಕರೆಯಲಾಗಿದೆಯೆಂದೂ ಹೇಳಬಹುದು. 
ಅವತೀರ್ಣಕಾಲ: 

ಇದರಲ್ಲಿ ಅಡಕವಾಗಿರುವ ವಿಷಯಗಳನ್ನು ಚೆನ್ನಾಗಿ ಗಮನಿಸಿದಾಗ ಇದರ ಅವತೀರ್ಣಕಾಲವು ಅಲ್‌ ಅನ್‌ಆಮ್‌ 
ಅಧ್ಯಾಯದ ಅವತೀರ್ಣಕಾಲಕ್ಕೆ ನಿಕಟವಾಗಿದೆ ಎಂದು ವ್ಯಕ್ತವಾಗುತ್ತದೆ. ಆದುದರಿಂದ ಇದರ ಉಐಶಿಹಾಸಿಕ ಹಿನ್ನೆಲೆಯನ್ನು 
ತಿಳಿಯಲಿಕ್ಕಾಗಿ ನಾವು ಅಲ್‌ ಅನ್‌ಆಮ್‌ ಅಧ್ಯಾಯದಲ್ಲಿ ಬರೆದಿರುವ ಪರಿಚಯವನ್ನೊಮ್ಮೆ ನೋಡಿದರೆ ಸಾಕಾಗುವುದು. 
ಚರ್ಚಾ ವಿಷಯಗಳು: 

ದೇವ ಸಂದೇಶವಾಹಕತ್ವದ ವಿಶ್ವಾಸದ ಕಡೆಗೆ ಆಹ್ಟಾನವೇ ಈ ಅಧ್ಯಾಯದ ಕೇಂದ್ರೀಯ ವಿಷಯ. ಶ್ರೋತೃಗಳನ್ನು 
ದೇವ ಸಂದೇಶವಾಹಕರ ಅನುಸರಣೆ ಸ್ವೀಕರಿಸಲು ಅಣಿಗೊಳಿಸುವುದೇ ಇಡೀ ಸಂಭಾಷಣೆಯ ಉದ್ದೇಶ. ಆದರೆ ಈ 
ಆಹ್ವಾನದಲ್ಲಿ ಎಚ್ಚರಿಕೆ ಮತ್ತು ಬೆದರಿಕೆಯ ಬಣ್ಣ ಅಧಿಕವಾಗಿ ಎದ್ದು ಕಾಣುತ್ತದೆ. ಶ್ರೋತ್ಸಗಳಿಗೆ (ಅರ್ಥಾತ್‌- ಮಕ್ಕಾದವರಿಗೆ) 
ಬೋಧನೆ ನೀಡುತ್ತ ಒಂದು ದೀರ್ಫುಕಾಲ ಕಳೆದಿದೆ. ಅವರ ಅಲಕ್ಷ್ಯ ಭಾವ, ಹಟಮಾರಿತನ ಮತ್ತು ಪ್ರತಿರೋಧದಿಂದ 
ಕೂಡಿದ ದುರಾಗ್ರಹವು, ಸದ್ಯದಲ್ಲೇ ಅವರಿಗೆ ಬೋಧನೆ ನೀಡುವುದನ್ನು ನಿಲ್ಲಿಸಿ ಬೇರೆ ಕಡೆಗೆ ಗಮನ ಹರಿಸಬೇಕೆಂಬ 
ಆಜ್ಞೆಯು ಸಂದೇಶವಾಹಕರಿಗೆ ಸಿಗುವಂಥ ಮಟ್ಟಕ್ಕೆ ತಲಪಿರುತ್ತದೆ. ಆದುದರಿಂದ ಸಂದೇಶವಾಹಕತ್ವದ ಮೇಲೆ ವಿಶ್ವಾಸಬಿಡಬೇಕೆಂಬ 
ಆಹ್ವಾನವನ್ನು ಬೋಧನಾತ್ಮಕವಾಗಿ! ನೀಡಿ, ನೀವೀಗ ನಿಮ್ಮ ಪ್ರವಾದಿಯ(ಸು ವಿರುದ್ಧ ಕೈಗೊಂಡಿರುವ ನೀತಿಯನ್ನೇ ನಿಮಗಿಂತ 
ಮುಂಚಿನ ಜನಾಂಗದವರು ತಮ್ಮ ಪ್ರವಾದಿಗಳ ವಿರುದ್ದ ಕೈಗೊಂಡು ಅತ್ಯಂತ ಘೋರ ದುಷ್ಪರಿಣಾಮವನ್ನು ಅನುಭವಿಸಿದ್ದಾರೆಂದು 
ತೋರಿಸಿಕೊಡಲ್ಫಾಗಿದೆ. ಮಾತ್ರವಲ್ಲದೆ ಅವರಿಗೆ ಸತ್ಯವನ್ನು.ತಲಪಿಸುವ ಕಾರ್ಯವನ್ನು ಸಂಪೂರ್ಣಗೊಳಿಸಬೇಕಾದ ಹಂತವು 
ಸಮೂಪಿಸಿರುವುದರಿಂದ ಉಪನ್ಯಾಸದ ಅಂತ್ಕ ಭಾಗದಲ್ಲಿ ಗಮನವನ್ನು ಅವರ ಮೇಲಿಂದ ಗ್ರಂಥದವರ ಕಡೆಗೆ ಸರಿಸಲಾಗಿದೆ. 
ಇದು ಹಿಚ್ರತ್‌(ವಲಸೆ)ನ ಅರ್ಥಾತ್‌- ಪ್ರವಾದಿಯ ಆಹ್ವಾನವು ಸಂಪೂರ್ಣವಾಗಿ ತಮ್ಮ ಸಮೊಪದವರಿಗೆ ಸೀಮಿತವಾಗಿರುವ 
ಕಾಲಘಟ್ಟವು ಕೊನೆಗೊಳ್ಳುವ ಸೂಚನೆಯಾಗಿದೆ. 

ಉಪನ್ಯಾಸದ ನಡುವೆ ಯಹೂದಿಯರನ್ನು ಅಭಿಸಂಬೋಧಿಸಲಾಗಿದೆ. ಆದುದರಿಂದ ಪ್ರವಾದಿಯ ಮೇಲೆ ವಿಶ್ವಾಸವಿರಿಸಿದ 
ಬಳಿಕ ಕಾಪಟ್ಕ ನೀತಿಯನ್ನಿರಿಸಿಕೊಂಡರೆ, ಆಲಿಸುವ ಮತ್ತು ಅನುಸರಿಸುವ ಕರಾರು ಮಾಡಿಕೊಂಡ ಬಳಿಕ ಅದನ್ನು ಮುರಿದರೆ, 
ಸತ್ಕಾಸತ್ಕತೆಗಳಲ್ಲಿರುವ ಅಂತರವು ಸುಸ್ಪಷ್ಟವಾಗಿ ತಿಳಿದ ಬಳಿಕವೂ ಮಿಥ್ಕಾರಾಧನೆಯಲ್ಲಿ ಮುಳುಗಿದರೆ; ಅದರ 
ಪರಿಣಾಮವೇನಾಗುವುದೆಂಬ ಅಂಶವನ್ನು ವಿವರಿಸಲಾಗಿದೆ. 

ಅಧ್ಯಾಯದ ಕೊನೆಯಲ್ಲಿ ಧರ್ಮಾಹ್ವಾನದ ಯುಕ್ತಿಗೆ ಸಂಬಂಧಿಸಿದ ಕೆಲವು ಮುಖ ಮಾರ್ಗದರ್ಶನಗಳು ಪ್ರವಾದಿ(ಸ) 
ಮತ್ತು ಅನುಯಾಯಿಗಳಿಗೆ ನೀಡಲಾಗಿದೆ. ವಿರೋಧಿಗಳ ಉದ್ರೇಕಕಾರಿ ವರ್ತನೆ ಹಾಗೂ ಕಿರುಕುಳಗಳನ್ನೂ ಸಹನೆ ಮತ್ತು 
ಸಂಯಮದಿಂದ ಎದುರಿಸಬೇಕು. ಮನೋವಿಕಾರ ಮತ್ತು ಅವೇಶಗಳಲ್ಲಿ ಸಿಲುಕಿ ಮುಖ್ಯ ಉದ್ದೇಶಕ್ಕೆ ಧಕ್ಕೆ ತರುವ 
ಉಪಕ್ರಮವೆಸಗಬೇಡಿರೆಂದೂ ಮುಖ್ಯವಾಗಿ ಉಪದೇಶಿಸಲಾಗಿದೆ. 


ಕಾಂಡ-8 


7. ಅಲ್‌ ಅಲ್‌ರಾಫ್‌ 467 


ಸಾ‏ سےے ہہ 


ಸ ಪ 
(4) 3 


ಹು‏ کی رکا 


KY 


جو ود TIT‏ رہظ دس اڑو۔ بی ا۶د تووحصی ع٢‏ رط 
y‏ جو اپ ನು.‏ و 
7ي pCR‏ 24 رن قَريَةٍ 8 5 تو پا 342 59 
SS‏ مَا NEL SEG x 3 0S‏ 


ಅವತೀರ್ಣ : ಮಕ್ಕಾದಲ್ಲಿ 
ಸೂಕ್ತಗಳು:206 ರುಕೂಲ್‌ಗಳು:24 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 

(1-2) ಅಲಿಫ್‌ ಲಾನ್ಮಿಮ್‌ ಸ್ವಾದ್‌. ಇದು ನಿಮಗೆ ಅವತೀರ್ಣಗೊಳಿಸಲಾಗಿರುವ ಗ್ರಂಥ.! 
ಆದುದರಿಂದ ಓ ಮುಹಮ್ಮದ್‌ರೇ, ಇದರಿಂದ ನಿಮ್ಮ ಹೃದಯದಲ್ಲಿ ಅಳುಕುಂಟಾಗದಿರಲಿ.: ಇದನ್ನು 
ಅವತೀರ್ಣಗೊಳಿಸುವ ಉದ್ದೇಶವು ನೀವು ಇದರ ಮೂಲಕ (ನಿಷೇಧಿಗಳಿಗೆ) ಎಚ್ಚರಿಕೆ ನೀಡಬೇಕು ಮತ್ತು 
ವಿಶ್ವಾಸಿಗಳಿಗೆ ಉಪದೇಶ ನೀಡಬೇಕು ಎಂಬುದಾಗಿದೆ. 

(3) ಹೇ ಜನರೇ, ನಿಮ್ಮ ಪ್ರಭುವಿನ ಕಡೆಯಿಂದ ಅವತೀರ್ಣ ಗೊಳಿಸಿರುವುದನ್ನೆಲ್ಲ ಅನುಸರಿಸಿರಿ ಮತ್ತು 
ನಿಮ್ಮ ಪಾಲಕ ಪ್ರಭುವನ್ನು ಬಿಟ್ಟು ಇತರ ಸಂರಕ್ಷಕರನ್ನು ಅನುಸರಿಸಬೇಡಿರಿ." ಆದರೆ ನೀವು ಉಪದೇಶವನ್ನು 
ಸ್ವಲ್ಪವೇ ಸ್ವೀಕರಿಸುತ್ತೀರಿ. 


1. ಇಲ್ಲಿ ಗ್ರಂಥವೆಂದರೆ ಇದೇ ಅಲ್‌ ಅಲ್‌ರಾಫ್‌ ಅಧ್ಯಾಯ. R 

2. ಅರ್ಥಾತ್‌- ಯಾವ ಅಳುಕೂ ಭಯವೂ ಇಲ್ಲದೆ ಇದನ್ನು ಜನರಿಗೆ ಮುಟ್ಟಿಸಿರಿ. ವಿರೋಧಿಗಳು ಇದನ್ನು ಹೇಗೆ 
ಸ್ವಾಗತಿಸುತ್ತಾರೆಂಬ ಗೊಡವೆ ಬೇಡ. 

ಯಾವ ಉದ್ದೇಶಕ್ಕಾಗಿ ನಾವು ಅಳುಕು ಎಂಬ ಪದವನ್ನು ಪ್ರಯೋಗಿಸಿರುತ್ತೆ. ವೋ ಅದಕ್ಕೆ ಮೂಲದಲ್ಲಿ 'ಹರಜುಸ್‌' ಎಂಬ 
ಪದ ಪ್ರಯೋಗವಾಗಿದೆ. ನುಗ್ಗಿ ಮುಂದೆ ಸಾಗಲಿಕ್ಕಾಗದಂತಹ ದಟ್ಟವಾದ ಪೊದೆ ಪೊದರುಗಳಿಗೆ ಭಾಷಾ ನಿಘಂಟಿನಲ್ಲಿ 'ಹರಜ್‌' 
ಎನ್ನುತ್ತಾರೆ. ಹೃದಯದಲ್ಲಿ ಹರಜ್‌ ಉಂಟಾಗುವುದೆಂದರೆ ಮನುಷ್ಯನ ಮನಸ್ಸು ಪ್ರತಿಭಟನೆ ಅಡೆತಡೆಗಳ ನಡುವೆ ದಾರಿಗಾಣದೆ 
ಮುಂದೆ ಸಾಗದೆ ನಿಂತು ಬಿಡುವುದು. ಇದೇ ವಿಷಯವನ್ನು ಹಿಜ್‌ ಅಧ್ಯಾಯದ 97ನೆಯ ಸೂಕ್ತ, ಹೂದ್‌ ಅಧ್ಯಾಯದ 12ನೆಯ 
ಸೂಕ್ತ ಮೊದಲಾದ ಕಡೆಗಳಲ್ಲಿ: 'ಲೈಕುಸದ್ಸ್‌' ಎಂಬ ಪದವನ್ನು ಪ್ರಯೋಗಿಸಿ ವಿವರಿಸಲಾಗಿದೆ. ' 

3. ತಾತ್ಸರ್ಯವೇನೆಂದರೆ- ಈ ಅಧ್ಯಾಯದ ಮುಖ್ಯ ಉದ್ದೇಶ ಎಚ್ಚರಿಕೆ ಕೊಡುವುದಾಗಿದೆ. ಅರ್ಥಾತ್‌- ಸಂದೇಶವಾಹಕರ 
ಆಹ್ವಾನವನ್ನು ಸ್ವೀಕರಿಸದಿರುವುದರ ದುಷ್ಪರಿಣಾಮದ ಬಗ್ಗೆ ಎಚ್ಚರಿಸುವುದು ಮತ್ತು ಎಚ್ಚರಗೇಡಿಗಳನ್ನು ಜಾಗೃತಗೊಳಿಸುವುದು. 
ಇಲ್ಲಿ ಸತ್ಮವಿಶ್ವಾಸಿಗಳ ಮರುಸ್ಮರಣೆಯು ಎಚ್ಚರಿಕೆಯೊಂದಿಗೆ ತಾನಾಗಿ ಸಿಗುವ ಆಂಶಿಕ ಲಾಭ. 

4. ಇದು ಈ ಅಧ್ಯಾಯದ ಕೇಂದ್ರೀಯ ವಿಷಯ. ಈ ಉಪನ್ಯಾಸದಲ್ಲಿ ನೀಡಲಾಗಿರುವ ಮುಖ್ಯ ಆಹ್ವಾನ ಏನೆಂದರೆ. 


ಕಾಂಡ -8 


48 ಕುರ್‌ಆನ್‌ ವ್ಯಾಖ್ಯಾನ 


Pd ಲ, 


07 ವಿ6 1 ಛಿ! کہ میرک‎ 
go 895 ok: 


(4-5) ಎಷ್ಟೋ ನಾಡುಗಳನ್ನು ' ನಾವು ನೆಲಸಮ, ಮಾಡಿ ಬಿಟ್ಟೆವು. ಅವುಗಳ ಮೇಲೆ ನಮ್ಮ ಯಾತನೆಯು 
ಹಠಾತ್ತನೆ ರಾತ್ರೆಯ ವೇಳೆ ಅಥವಾ ಅವರು ಹಾಡುಹಗಲಲ್ಲೇ ವಿಶ್ರಾಂತಿ ಪಡೆಯುತ್ತಿದ್ದಾಗ ಎರಗಿತು. ನಮ್ಮ 
ಯಾತನೆ ಅವರ ಮೇಲೆ ಎರಗಿದಾಗ ಅವರ ಬಾಯಲ್ಲಿ "ನಿಜವಾಗಿಯೂ ನಾವು ಅಕ್ರಮಿಗಳಾಗಿದ್ದೆವು" ಎಂದಲ್ಲದೆ 
ಇನ್ನಾವ. ಸ್ವರವೂ ಇರಲಿಲ್ಲ. 

(6-9) ಅದ್ದರಿಂದ ನಾವು ಯಾರ 7 ಸಂದೇಶಬಾಹಕರನ್ನು ಕಳುಹಿಸಿದ್ದೆವೋ ಅವರನ್ನೆಲ್ಲಾ ವಿಚಾರಣೆ 
ನಡೆಸಿಯೇ ತೀರುವೆವು." ಮತ್ತು (ಸಂದೇಶವಾಹಕರು ಕಾರ್ಯಭಾರವನ್ನು ಎಷ್ಟರ ಮಟ್ಟಿಗೆ ನೆರವೇರಿಸಿದ್ದರು ಮತ್ತು 


ಈ ಜಗತ್ತಿನಲ್ಲಿ ಮಾನವನಿಗೆ (ಸರಿಯಾದ, ವಸ್ತುನಿಷ್ಠವಾದ, ಸುನೀತ ಮತ್ತು ಯಶಸ್ಸಿ) ಜೀವನ ನಡೆಸಲು ಯಾವ ಮಾರ್ಗದರ್ಶನದ 
ಅಗತ್ಯವಿದೆಯೋ ಅದಕ್ಕಾಗಿ ಅವನು ಸರ್ವಲೋಕಪಾಲಕನನ್ನು ಮಾತ್ರ ಮಾರ್ಗದರ್ಶಕನೆಂದು ಒಪ್ಪಿಕೊಳ್ಳಬೇಕು ಮತ್ತು ಅಲ್ಲಾಹನು 
ತನ್ನ ಸಂದೇಶವಾಹಕರ ಮೂಲಕ ಕಳುಹಿಸಿರುವ ಮಾರ್ಗದರ್ಶನವನ್ನೇ ಅನುಸರಿಸಬೇಕು. ಅಲ್ಲಾಹನನ್ನು ಬಿಟ್ಟು ಇತರ ಮಾರ್ಗದರ್ಶಕರನ್ನು 
ಸ್ವೀಕರಿಸಿ ತಮ್ಮನ್ನು ತಾವೇ ಅವರಿಗೆ ಒಪ್ಪಿಸಿ ಬಿಡುವುದು ಒಂದು ಮೂಲಭೂತ ದೋಷಪೂರ್ಣ ಕ್ರಮವಾಗಿದ್ದು ಈ ಮೊದಲು 


ಅದರ ಪರಿಣಾಮವು: ವಿನಾಶ ರೂಪದಲ್ಲ ಗ್ಲೀ ಕಂಡು ಬಂದಿದೆ ಮತ್ತು ಮುಂದೆಯೂ ಹಾಗೆಯೇ ಕಂಡು ಬರುವುದು. 
! ಇಲ್ಲಿ ಸಂರಕ್ಸಕರು(ಔಲಿಯಾ) ಎಂಬ ಪದವು, "ಮಾನವನು ಯಾರ ಮಾರ್ಗದರ್ಶನದಲ್ಲಿ ನಡೆಯುವನೋ ಅವನನ್ನೇ 
"ವಾಸ್ತವದಲ್ಲಿ ತನ್ನ ಸಂರಕ್ಸಕನನ್ನಾಗಿ ಮಾಡಿಕೊಂಡಂತಾಗುತ್ತದೆ - ಬಾಯಿಯಿಂದ ಅವನು ತನ್ನ ಸಂರಕ್ಸಕನೆಂದು ಹೇಳಿಕೊಳ್ಳಲಿ ಅಥವಾ 
ತೀವ್ರವಾಗಿ ನಿರಾಕರಿಸುತ್ತಿರಲಿ'- ಎಂಬ ಅರ್ಥದಲ್ಲಿ ಪ್ರಯೋಗಿಸಲಾಗಿದೆ. , 
۱ 5, ಅರ್ಥಾತ್‌- ಅಲ್ಲಾಹನ ಮಾರ್ಗದರ್ಶನದಿಂದ ವಿಮುಖರಾಗಿ ಮಾನವರ ಹಾಗೂ ಶೈತಾನರ ದಾರಿಯಲ್ಲಿ ನಡೆದ ಜನಾಂಗಗಳ 
ಉದಾಹರಣೆಗಳು ನಿಮ್ಮ ಎಚ್ಚರಿಕೆಗಾಗಿ ಇದ್ದೇ ಇವೆ. ಕೊನೆಗೆ ಅವರ ಅಸ್ತಿತ್ವವು ಈ ಭೂಲೋಕದಲ್ಲಿ ಅಸಹನೀಯ ಶಾಪವಾಗಿ 
ಮಾರ್ಪಟ್ಟು, ದೇವ ಯಾತನೆಯು ಬಂದೆರಗ್ರಿ ಅವರ ಮಾಲಿನ್ಮದಿಂದ ಜಗತ್ತನ್ನು ಶುದ್ಧೀಕರಿಸಿತು. 4 
6. 'ವಿಚಾರಣೆ' ಎಂದರೆ ಪುನರುತ್ತಾನ ದಿಸದ'ವಿಚಾರಣೆ. ದುಷ್ಕರ್ಮಿ ವ್ಯಕ್ತಿಗಳ ಹಾಗೂ' ಜನಾಂಗಗಳ ಮೇಲೆ ಈ ಲೋಕದಲ್ಲಿ 
ಎರಗುವ ಯಾತನೆಗಳು ವಾಸ್ತವದಲ್ಲಿ ಕರ್ಮಗಳ ವಿಚಾರಣೆಯಲ್ಲ. ಅವರ ಅಪರಾಧಗಳ ಸಂಪೂರ್ಣ ಶಿಕ್ಷೆಯೂ ಅಲ್ಲ.. ಇದು 
ನಿಜಾಗಿ ಹಾಯಾಗಿ ತಿರುಗಾಡುತ್ತಿದ್ದ ಒಬ್ಬ ಅಪರಾಧಿಯನ್ನು ಹಠಾತ್ತನೆ ಸೆರೆಹಿಡಿದು ಇನ್ನಷ್ಟು ಅಪರಾಧಗಳ ಅವಕಾಶವನ್ನು; ಅವನಿಂದ 
ಕಸಿದುಕೊಳ್ಳು; ವಂತಿದೆ. ಮಾನವ ಇತಿಹಾಸವು 'ಇಂತಹ ಅಸಂಖ್ಯಾತ ಹಿಡಿತಗಳ ಉದಾಹರಣೆಗಳಿಂದ ತುಂಬಿದೆ. ಈ ಉಬಾಹರಣೆಗಳು 
- ಮಾನವನನ್ನು ಈ ಲೋಕದಲ್ಲಿ ಲಂಗು ಲಗಾಮಿಲ್ಲದೆ ಇಷ್ಟ ಬಂದಂತೆ ವರ್ತಿಸದಂತೆ ತಡೆಯುತ್ತವೆ. ಮಹಾ ಶಕ್ತಿಯೊಂದು ಅವನನ್ನು 
ಒಂದು ನಿರ್ದಿಷ್ಟ ಮೇರೆಯ ತನಕ ಸಡಿಲು ಬಿಡುತ್ತದೆ; ಅವನು ಕಿಡಗೇಡಿತನದಿಂದ ದೂರವಿರಲಿಕ್ಕಾಗಿ ಅವನಿಗೆ ಮತ್ತೆ ಮತ್ತೆ ಎಚ್ಚರಿಕೆ 
ಕೊಡುತ್ತಿರುತ್ತದೆ. ಕೊನೆಗೆ ಅವನು ಯಾವ ರೀತಿಯಿಂದಲೂ ಸರಿದಾರಿಗೆ ಬಾರದಿದ್ದರೆ, ಹಠಾತ್ತನೆ ಅದು ಅವನನ್ನು ಆಕ್ರಮಿಸಿಕೊಳ್ಳುತ್ತದೆ- 
ಎಂಬುದಕ್ಕೆ ಈ ಉದಾಹರಣೆಗಳು ಸ್ಪಷ್ಟವಾದ ಕುರುಹುಗಳಾಗಿರುತ್ತವೆ. ಮಾತ್ರವಲ್ಲದೆ ಈ ಇತಿಹಾಸಿಕ ಘಟನೆಗಳ ಬಗ್ಗೆ 
ವಏವೇಚಿಸಿದಾಗ, ಈ ವಿಶ್ವದ ಮೇಲೆ ಪ್ರಭುತ್ವ ನಡೆಸುತ್ತಿ ರುವವನು ಈ ಎಲ್ಲ ಮಹಾಪರಾಧಿಗಳ ವಿಚಾರಣೆಗಾಗಿ ನ್ಯಾಯಾಲಯವನ್ನು 
ಸ್ಥಾಪಿಸಿ, ಕರ್ಮಗಳ 'ವಿಚಾರಣೆ ನಡೆಸುವಂತಹ ಒಂದು ಕಾಲವನ್ನು ಖಂಡಿತವಾಗಿಯೂ ನಿಶ್ಚಯಿಸಿರಬಹುದೆಂದು, ಸುಲಭವಾಗಿ 
ತಿಳಿಯಲು. ಸಾಧ್ಯವಿದೆ. ಈ ಕಾರಣದಿಂದಲೇ ಈ ಲೋಕದ ಯಾತನೆಯನ್ನು ಪ್ರಸ್ತಾಪಿಸಿರುವಂತಹ ಮೇಲಿನ ಸೂಕ್ತವನ್ನು ಅನಂತರದ 
ಸೂಕ್ತದೊಡನೆ 'ಅದುದರಿಂದ' ಎಂಬ ಪದದೊಂದಿಗೆ ಜೋಡಿಸಿ, ಈ ಲೋಕದಲ್ಲಿ ಆಗಾಗ ಯಾತನೆಗಳೆರಗುತ್ತಿರುವುದು, ಪರಲೋಕದ 
ವಿಚಾರಣೆ ಖಂಡಿತವಾಗಿಯೂ ನಡೆಯಲಿಕ್ಕಿದೆ ಎಂಬುದಕ್ಕೆ ಅಧಾರ ಪ್ರಮಾಣವೆಂದು ವಿವರಿಸಲಾಗಿದೆ. 


ಕಾಂಡ -8 


7. ಅಲ್‌ ಅಲ್‌ರಾಘಫ್‌ . 469 


2 4 ತಿ MOUNT 


by pi 
0 WES ವ 4 ٠ تا‎ ಧಃ Pg 2 [Ge tl {2 
sd ETO KUERTEN AUS 
£2 > 2 ೨ನ کیو‎ ٤ گ2‎ ۱٢۴ نیدی‎ 
BD EE BSS BNE SOOT NSS غ‎ 


٦ 


ಅವರಿಗೆ ಏನು ಪ್ರತಿಕ್ರಿಯೆ ದೊರಕಿತೆಂದು) ಸಂದೇಶವಾಹಕರೊಡನೆಯೂ ನಾವು ಪ್ರಶ್ಲಿಸುವೆವು.' ಆಗ ನಾವು 
ಸ್ವತಃ ಸಂಪೂರ್ಣ ಜ್ಞಾನದೊಂದಿಗೆ ಸಕಲ ಘಟನೆಗಳನ್ನು ಅವರ ಮುಂದಿಡುವೆವು. ನಾವೆಂದೂ ಅಡಗಿರಲಿಲ್ಲವಷ್ಟೆ. 
ತೂಕವು ಅಂದು ಸಾಕ್ಟಾತ್‌ಸತ್ಮವಾಗಿರುವುದು.* ಯಾರ ತೂಗು ತಟ್ಟೆಯು ಭಾರವಾಗಿರುವುದೋ ಅವರೇ ಸಾರ್ಥಕ್ಕ 
ಹೊಂದುವರು ಮತ್ತು ಯಾರ ತೂಗು ತಟ್ಟೆಯು ಹಗುರವಾಗಿರುವುದೋ ಅವರೇ ಸ್ವಯಂ ತಮ್ಮನ್ನು 
ನಷ್ಟಕ್ಕೊಳಪಡಿಸಿಕೊಂಡವರಾಗುವರು” ಏಕೆಂದರೆ ಅವರು ನಮ್ಮ ನಿದರ್ಶನಗಳ ಬಗ್ಗೆ ಅನಾಯ ನೀತಿಯನ್ನು 
ಅನುಸರಿಸುತ್ತಿದ್ದರು. 

(10) ನಾವು ನಿಮ್ಮನ್ನು ಜಗತ್ತಿನಲ್ಲಿ ಸಾಮರ್ಥ್ಯ ನೀಡಿ ನೆಲೆಗೊಳಿಸಿದೆವು ಮತ್ತು ಇಲ್ಲಿ ನಿಮಗೆ ಜೀವನ, 
ಸಾಧನಗಳನ್ನು ಒದಗಿಸಿದೆವು. ಆದರೆ ನೀವು ಅತ್ಮಲ್ಪವೇ ಕೃತಜ್ಞರಾಗಿರುತ್ತೀರಿ. 

(11) ನಾವು ನಿಮ್ಮ ಸೃಷ್ಟಿಯನ್ನು ಆರಂಭಿಸಿದೆವು. ಅನಂತರ ನಾವು ನಿಮಗೆ ರೂಪ ಕೊಟ್ಟೆವು. ತರುವಾಯ 
"ದಮನ ಮುಂದೆ 'ಸಾಷ್ಟಾಂಗವೆರಗಿರಿ' ಎಂದು ದೇವಚರರೊಡನೆ ಹೇಳಿದೆವು." ಈ ಅಪ್ಪಣೆಯಂತೆ ಎಲ್ಲರೂ 
ಸಾಷ್ಟಾಂಗ" ಮಾಡಿದರು. ಆದರೆ ಇಬ್‌ಲೀಸನು 'ಸಾಷ್ಟಾಂಗ' ಮಾಡುವವರೊಂದಿಗೆ ಸೇರಲಿಲ್ಲ.'ಇ9 


7. ಪರಲೋಕದಲ್ಲಿ ನಡೆಯುವ ವಿಚಾರಣೆಯು ಸಂದೇಶವಾಹಕತ್ವದ ಆಧಾರದಲ್ಲೇ ನಡೆಯುವುದೆಂದು ಇದರಿಂದ ತಿಳಿದು 
ಬರುತ್ತದೆ. ಒಂದು ಕಡೆ ಸಂದೇಶವಾಹಕರೊಡನೆ, ದೇವ ಸಂದೇಶವನ್ನು ಜನರಿಗೆ ತಲಪಿಸಲಿಕ್ಕಾಗಿ ಯಾವ ಯಾವ ಕಾರ್ಯಗಳನ್ನಿಸಗಿದಿರೆಂದು 
ಕೇಳಲಾಗುವುದು. ಇನ್ನೊಂದು ಕಡೆ, ಯಾರಿಗೆಲ್ಲಾ ಸಂದೇಶವಾಹಕರ ಸಂದೇಶ ತಲಪಿರುವುದೋ ಅವರೆಲ್ಲರೊಡನೆಯೂ ಈ 
ಸಂದೇಶದೊಂದಿಗೆ ನೀವು ಹೇಗೆ ವರ್ತಿಸಿದಿರೆಂದು ಪ್ರಶ್ಲಿಸಲಾಗುವುದು. 

8. ಅಂದು ಅಲ್ಲಾಹನ ನಾಯ ತಕ್ಕಡಿಯಲ್ಲಿ ಸತ್ಯ ಮಾತ್ರ ತೂಕವೆಂದು ಪರಿಗಣಿಸಲ್ಪಡುವುದು. ಆ ತೂಕ ಮಾತ್ರವೇ 
ವಾಸ್ತವವಾಗಿರುವುದು. ಮಿಥ್ಮ ಜೀವನವು ಈ ಲೋಕದಲ್ಲಿ ಎಷ್ಟು ದೀರ್ಫುಕಾಲದ್ದಾಗಿದ್ದರೂ, ತೋರಿಕೆಗೆ ಎಂತಹ ವೈಭವಪೂರ್ಣ 
ಮಹತ್ಕಾರ್ಯಗಳನ್ನು ಸಾಧಿಸಿದ್ದರೂ (ಕಹಫ್‌ ಅಧ್ಯಾಯದ ಕೊನೆಯ ಸೂಕ್ತಗಳಲ್ಲಿ ವಿವರವಾಗಿ ಹೇಳಿರುವಂತೆ) ಅಲ್ಲಾಹನ ಆ ನ್ಯಾಯ 
ತಕ್ಕಡಿಯಲ್ಲಿ ಅದೆಲ್ಲಾ ತೀರಾ ಮೌಲ್ಯರಹಿತವಾಗಿ ಬಿಡುವುದು. 

9. ಮಾನವನ ಜೀವನ ಕೃತ್ಯವು ಎರಡು ವರ್ಗವಾಗಿ ವಿಭಜಿಸಲ್ಪಡುವುದು. ಒಂದನೆಯದು ಸಕಾರಾತ್ಮಕ ವರ್ಗ. ಇನ್ನೊಂದು 
ನಕಾರಾತ್ಮಕ ವರ್ಗ. ಸತ್ಯವನ್ನು ತಿಳಿಯುವುದು, ಸ್ವೀಕರಿಸುವುದು, ಸತ್ಕಾನುಸರಣೆಯಲ್ಲಿ ಸತ್ಮಕ್ಕಾಗಿಯೇ ಕಾರ್ಯವೆಸಗುವುದು, ಇವುಗಳು 
ಸಕಾರಾತ್ಮಕ ವರ್ಗದಲ್ಲಿ ಸೇರುತ್ತವೆ. ಪರಲೋಕದಲ್ಲಿ ಇದು ಮಾತ್ರ ಅತ್ಯಧಿಕ ಬೆಲೆ ಬಾಳುವ ಹಾಗೂ ತೂಕವಿರುವ ವಸ್ತು. ಇದಕ್ಕೆ 
ವೃತಿರಿಕ್ತವಾಗಿ - ಸತ್ಯದಿಂದ| ಅಲಕ್ಸ್ಯನಾಗಿ ಅಥವಾ ಸತ್ಮದಿಂದ ವಿಮುಖನಾಗಿ ಮಾನವನು ಮಾಡುತ್ತಿರುವುದೆಲ್ಲವೂ ನಕಾರಾತ್ಮಕ 
ವರ್ಗಕ್ಕೆ ಸೇರುತ್ತವೆ. ಇದು ಸ್ವತಃ ಮೌಲ್ಕಹೀನವಾಗಿರುವುದು ಮಾತ್ರವಲ್ಲ ಸಕಾರಾತ್ಮಕ ಕರ್ಮಗಳ ಬೆಲೆಯನ್ನೂ ಕುಂದಿಸಿಬಿಡುವುದು. 

10. ಹೋಲಿಸಿ ನೋಡಲು ಅಲ್‌ ಬಕರಃ ಅಧ್ಯಾಯದ 30ರಿಂದ 39ನೆಯ ಸೂಕ್ತಗಳನ್ನು ನೋಡಿರಿ. 

ಅಲ್‌ ಬಕರಃ ಅಧ್ಯಾಯದಲ್ಲಿ ಸಾಷ್ಟಾಂಗದ ಆದೇಶದ ಕುರಿತು ಬಳಸಿದ ಪದಗಳಿಂದಾಗಿ, ದೇವಚರರಿಗೆ ಕೊಡಲಾಗಿದ್ದ 
ಅಪ್ಪಣೆಯು ಕೇವಲ ಹ. ಆದಮ್‌ರ(ಅ) ವ್ಯಕ್ತಿತ್ವಕ್ಕೆ ಸಾಷ್ಟಾಂಗವೆರಗಬೇಕೆಂದಾಗಿತ್ತೋ ಎಂಬ ಸಂದೇಹಕ್ಕೆ ಅವಕಾಶವಿತ್ತು. ಆದರೆ 


ಕಾಂಡ -8 


470 ಕುರ್‌ಆನ್‌ ವ್ಯಾಖ್ಯಾನ 
ಇಲ್ಲಿ ಅದರ ನಿವಾರಣೆ ಇದೆ. ಇಲ್ಲಿ ಕೊಟ್ಟಿರುವ ವಿವರಣಾ ಶೈಲಿಯಿಂದ ಹ. ಆದಮ್‌ರಿಗೆ(ಅ) ಸಾಪ್ಟಾಂಗವೆರಗಲಿಕ್ಕೆ ಕೊಡಲಾಗಿದ್ದ 
ಆಜ್ಞೆಯು ಅವರು ಆದಮ್‌ ಎಂಬ ವ್ಯಕ್ತಿ ಎಂಬ ಕಾರಣಕ್ಕೆ ಮಾತ್ರವಾಗಿರದೆ ಇಡೀ ಮಾನವ ಜನಾಂಗದ ಪ್ರಶಿನಿಧಿಯೆಂಬ 
ನೆಲೆಯಲ್ಲಾಗಿತ್ತೆಂದು ವ್ಯಕ್ತವಾಗುತ್ತದೆ. 

ಪ್ರಥಮತಃ 'ನಾವು ನಿಮ್ಮ ಸೃಷ್ಟಿಯನ್ನು ಆರಂಭಿಸಿದೆವು' ಅನಂತರ 'ನಾವು ನಿಮಗೆ ರೂಪ ಕೊಟ್ಟೆವು' ಆ ಬಳಿಕ 'ಅದಮನ 
ಮುಂದೆ ಸಾಪ್ಸಾಂಗ ವೆರಗಿರಿ' ಎಂದು ಹೇಳಿದುದರ ಅರ್ಥವೇನೆಂದರೆ - ಮೊದಲು ನಾವು ನಿಮ್ಮನ್ನು ಸೃಷ್ಟಿಸುವ ಯೋಜನೆಯನ್ನು 
ಹಾಕಿಕೊಂಡೆವು ಮತ್ತು ನಿಮ್ಮ ಸೃಷ್ಟಿಯ ಮೂಲ ಪದಾರ್ಥವನ್ನು ಮಾಡಿದೆವು. ಅನಂತರ ಆ ಪದಾರ್ಥಕ್ಕೆ ಮಾನವ ರೂಪ 
ಕೊಟ್ಟೆವು. ತರುವಾಯ ಒಂದು ಸಜೀವ ಅಸ್ತಿತ್ವದ ರೂಪದಲ್ಲಿ ಮಾನವನ ನಿರ್ಮಾಣವಾದಾಗ ಅದರ ಮುಂದೆ ಸಾಪ್ಟಾಂಗವೆರಗಲು 
ದೇವಚರರಿಗೆ ಅಪ್ಪಣೆ ಕೊಟ್ಟೆವು. ಈ ಸೂಕ್ತದ ಈ ವಿವರಣೆಯು ಕುರ್‌ಆನಿನ ಬೇರೆ ಕಡೆಗಳಲ್ಲೂ ಬಂದಿದೆ. ಉದಾಃ 'ಅಲ್‌ 
سم‎ ಅಧ್ಯಾಯದ 28 ಮತ್ತು 29 ಮತ್ತು 'ಸ್ವಾದ್‌' ಅಧ್ಯಾಯದ 71-72ನೆಯ ಸೂಕ್ತಗಳನ್ನು ನೋಡಿರಿ. 

ಮಾನವ ಸೃಷ್ಟಿಯ ಈ ಆರಂಭದ ಕೂಲಂಕಷ ವಿವರವನ್ನು ತಿಳಿದುಕೊಳ್ಳುವುದು ನಮಗೆ روہ‎ ಸಾಧ್ಯ. ಭೂಮಿಯ ಸತ್ವದಿಂದ 
ಮಾನವನನ್ನು ಮಾಡಿದುದು ಹೇಗೆ? ತರುವಾಯ ಅವನ ಸ್ವರೂಪ ಹಾಗೂ ಗುಣಾರೋಪಣೆಗಳಾದುದು ಹೇಗೆ? ಅವನೊಳಗೆ 
ಆತ್ಮವನ್ನೂದಿದ ಬಗೆ ಹೇಗೆ? ಎಂಬಿತ್ಕಾದಿಗಳ ವಸ್ತುಸ್ಥಿತಿಯನ್ನು ನಾವು ಶಿಳಿಯಲಾರೆವು. ಆದರೂ ಕುರ್‌ಆನ್‌ ಮಾನವನ ಆದಿಯ 
ಕುರಿತು ಆಧುನಿಕ ಕಾಲದಲ್ಲಿ ಡಾರ್ವಿನನ ಅನುಯಾಯಿಗಳು ವಿಜ್ಞಾನದ ಹೆಸರಲ್ಲಿ ಸಾರುತ್ತಿರುವ ಸಿದ್ಧಾಂತಕ್ಕಿಂತ ತೀರಾ 
ಭಿನ್ನವಾದುದನ್ನು ಹೇಳುತ್ತದೆ. ಆ ಸಿದ್ಧಾಂತಗಳ ಪ್ರಕಾರ ಮಾನವನು ಮಾನವೇತರ ಮತ್ತು ಅರೆ ಮಾನವ ಸ್ಥಿತಿಯಿಂದ ನಾನಾ 
ಹಂತಗಳಲ್ಲಿ ವಿಕಾಸ ಹೊಂದುತ್ತ ಮಾನವನ ಸ್ಥಾನಕ್ಕೆ ತಲಪಿದ್ದಾನೆ. ಈ ಅನುಕ್ರಮವಾದ ವಿಕಾಸದ ದೀರ್ಫಾವಧಿಯಲ್ಲಿ ಮಾನವೇತರ 
ಸ್ಥಿತಿ ಕೊನೆಗೊಂಡು 'ಮಾನವ' ಸ್ಥಿತಿ ಆರಂಭವಾಗುವುದನ್ನು ಒಪ್ಪಿಕೊಳ್ಳೆತಕ್ಕ ನಿರ್ದಿಷ್ಟ ಬಿಂದು ಎಲ್ಲೂ ಕಾಣಿಸುವುದಿಲ್ಲ. ಇದಕ್ಕೆ 
ವೃತಿರಿಕ್ತವಾಗಿ ಮಾನವನ ಪ್ರಾರಂಭವು 'ಅಪ್ಪಟಿ ಮಾನವತೆಯಿಂದಲೇ ಆಯಿತೆಂದು ಕುರ್‌ಆನ್‌ ನಮಗೆ ತಿಳಿಸುತ್ತದೆ. ಅದು ಅವನ 
ಇತಿಹಾಸದಲ್ಲಿ ಮಾನವೇತರವಾದ ಯಾವ ಸಂಬಂಧವನ್ನೂ ಇರಿಸುವುದಿಲ್ಲ. ಅವನು ಆದಿಯಿಂದಲೇ ಮಾನವನಾಗಿ ಸೃಷ್ಟಿಸಲ್ಪಟ್ಟಿದ್ದನು 
ಮತ್ತು ಅಲ್ಲಾಹನು ಅವನ ಲೌಕಿಕ ಜೀವನವನ್ನು ಸಂಪೂರ್ಣ ಜ್ಞಾನದ ಬೆಳಕಿನಲ್ಲೇ ಆರಂಭಿಸಿದ್ದನೆಂದು ಅದು ಹೇಳುತ್ತದೆ. 

ಮಾನವ ಇತಿಹಾಸದ ಕುರಿತು ವಿಭಿನ್ನವಾದ ಈ ಎರಡು ಬದೃಷ್ಟಿಕೋನಗಳಿವೆ. ಇದರಿಂದ ಮಾನವತೆಯ ಬಗ್ಗೆ ಎರಡು ವಿಭಿನ್ನ 
ಕಲ್ಪನೆಗಳೂ ಉಂಟಾಗುತ್ತವೆ. ಒಂದು ಕಲ್ಪನೆಯನ್ನು ಸ್ವೀಕರಿಸಿಕೊಂಡಾಗ ಮಾನವನ ಮೂಲವು ಪ್ರಾಣಿ ಜಾತಿಯ ಒಂದು ಶಾಖೆಯಾಗಿ 
ತೋರುತ್ತದೆ. ಆಗ ಅವನ ಜೀವನಕ್ಕೆ ಬೇಕಾದ ಎಲ್ಲ ನಿಯಮಗಳನ್ನು ಹೆಚ್ಚೇಕೆ ನೈಶಿಕ ನಿಯಮಗಳನ್ನೂ ಪ್ರಾಣಿ ಜೀವನವನ್ನು 
ನಡೆಸುತ್ತಿರುವ ನಿಯಮಗಳ ಮೂಲಗಳಿಂದಲೇ ಹುಡುಕಿಕೊಳ್ಳೆಲಾಗುವುದು. ಆಗ ಅವನ ಪಾಲಿಗೆ ಪ್ರಾಣಿಗಳಂತಹ ವರ್ತನೆಯೇ ಸಹಜ 
ವರ್ತನೆಯಾಗಿ ತೋರುವುದು. ಆಗ ಪ್ರಾಣಿಗಳ ಹಾಗೂ ಮಾನವನ ಕರ್ಮವಿಧಾನಗಳಲ್ಲಿ ನೀವು ಕಾಣ ಬಯಸುವ ಅಂತರವು ಹೆಚ್ಚೆಂದರೆ 
ಪ್ರಾಣಿಗಳು ನಾಗರಿಕ ಸೊಬಗು, ಸಾಂಸ್ಕೃತಿಕ ರೂಪರೇಷೆ, ಉಪಕರಣ ಮತ್ತು ಕೈಗಾರಿಕೆಗಳ ಹೊರತಾಗಿ ಮಾಡುವ ಕೆಲಸ ಕಾರ್ಯಗಳನ್ನೇ 
ಮಾನವನು ಇವುಗಳ ಸಹಿತವಾಗಿ ಮಾಡಬೇಕೆಂಬುದು ಮಾತ್ರ ಆಗಿರುವುದು. ಇದಕ್ಕೆ ವೃತಿರಿಕ್ತವಾಗಿ ಇನ್ನೊಂದು ಕಲ್ಪನೆಯನ್ನು 
ಸ್ವೀಕರಿಸುತ್ತಲೇ ನೀವು ಮಾನವನನ್ನು ಒಂದು ಪ್ರಾಣಿಯ ಬದಲಿಗೆ 'ಮಾನವ'ನ ನೆಲೆಯಲ್ಲೇ ಕಾಣುವಿರಿ. ನಿಮ್ಮ ದೃಷ್ಟಿಯಲ್ಲಿ 
ಅವನೊಬ್ಬ 'ಮಾತಾಡುವ ಪ್ರಾಣಿ' ಅಥವಾ 'ಸಾಮಾಜಿಕ ಪ್ರಾಣಿ' (500i! Aಗima]) ಮಾತ್ರ ಆಗಿರದೆ ಈ ಭೂಮಂಡಲದಲ್ಲಿ 
ದೇವ ಪ್ರತಿನಿಧಿಯಾಗಿ ಕಾಣುವನು. ಅವನು ನಿಮಗೆ ಇತರ ಪ್ರಾಣಿಗಳಿಗಿಂತ ಭಿನ್ನವಾಗಿ ತೋರಲು ಅವನ ಮಾತುಗಾರಿಕೆ ಅಥವಾ 
ಸಾಮೂಹಿಕ ಜೀವನ ಮಾತ್ರ ಕಾರಣವಾಗಿರದೆ, ಅವನ ನೈತಿಕ ಹೊಣೆಗಾರಿಕೆ ಮತ್ತು ಅಲ್ಲಾಹನ ಮುಂದೆ ಅವನನ್ನು ಓರ್ವ ಹೊಣೆಗಾರ 
ಹಾಗೂ ಉತ್ತರದಾಯಿಯನ್ನಾಗಿ ಮಾಡುವಂತೆ ಅಲ್ಲಾಹನು ಅವನ ವಶಕ್ಕೆ ಬಿಟ್ಟು ಕೊಟ್ಟಿರುವ ಕರ್ಮಸ್ವಾತಂತ್ರ್ಯದ ವಿಶ್ವಸ್ಥ ನಿಧಿಯೇ 
ಮೂಲ: ಕಾರಣವಾಗಿರುವುದು. ಹೀಗೆ ಮಾನವತೆ ಹಾಗೂ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣ ವಿಷಯಗಳ ಮೇಲಿನ ನಿಮ್ಮ 
ದೃಷ್ಟಿಕೋನವು ಬೇರೆಯೇ ಆಗಿಹೋಗುವುದು. ಆಗ ನೀವು ಮಾನವನಿಗಾಗಿ ಬೇರೆಯೇ ಜೀವನ ತತ್ವವನ್ನೂ ಪ್ರತೇಕವಾದ ನೈಶಿಕ 
ಹಾಗೂ ಸಾಂಸ್ಕೃತಿಕ ನಿಯಮಗಳನ್ನೂ ಬಯಸಲಾರಂಭಿಸುವಿರಿ. ಈ ನಿಯಮಗಳನ್ನು ಹಾಗೂ ಈ ಜೀವನತತ್ವವನ್ನರಸಲಿಕ್ಕಾಗಿ ನಿಮ್ಮ 
ದೃಷ್ಟಿಯೂ ಕೆಳಗಿನ ಲೋಕದತ್ತ ನೋಡುವುದನ್ನು ಬಿಟ್ಟು ಮೇಲಿನ ಲೋಕದ ಕಡೆಗೆ ತಾನಾಗಿಯೇ ಹರಿಯುವುದು. 

10(ಅ). ಇಬ್‌ಲೀಸನು ದೇವಚರರಲ್ಲಾಗಿದ್ದನೆಂದು ಇದರ ಅರ್ಥವಲ್ಲ. ವಾಸ್ತವದಲ್ಲಿ ಭೂಮಿಯ ವವಸ್ಥೆ ನಡೆಸುತ್ತಿರುವ | 
ದೇವಚರರಿಗೆ ಆದಮ್‌ರ(ಅ) ಮುಂದೆ ಬಾಗುವ ಅಪ್ಪಣೆ ಕೊಟ್ಟುದೆಂದರೆ - ದೇವಚರರ ವ್ಯವಸ್ಥೆಯ ಅಧೀನದಲ್ಲಿದ್ದ ಸಕಲ 
ಸೃಷ್ಟಿಗಳೂ ಆದಮ್‌ರಿಗೆ(ಅ) ವಿಧೇಯರಾಗಿರಬೇಕೆಂದು ಅರ್ಥವಾಗಿತ್ತು. ಆ ಸೃಷ್ಟಿಗಳಲ್ಲಿ ಇಬ್‌ಲೀಸನು ಮಾತ್ರ ಮುಂದೆ ಬಂದು 
ನಾನು ಆದಮ್‌ ರಿಗೆ(ಅ) ಸಾಹ್ಟಾಂಗವೆರಗಲಾರೆನೆಂದು ಘೋಷಿಸಿದನು. 


ಕಾಂಡ-8 


7. ಅಲ್‌ ಆಆ್‌ರಾಫ್‌ 471 


1 ٦ 
ಟಂ یش“ تع یکن ڈی‎ 
ےق 62 ھ‎ ಮ عو وی تا‎ 
OMT مِن تاپ‎ KE GE 
he لے ہے‎ ۴ >» EL 
Foss HAs AES 


ಇ وم‎ 27 


ಎಲಯಿ ಒಬ‏ قال اك من انان رہ قال یم 


(12-19) "ನಾನು ನಿನಗೆ ಅಪ್ಪಣೆ ಕೊಟ್ಟಿದ್ದಾಗ, 'ಸಾಷ್ಟಾಂಗ' ವೆರಗುವುದರಿಂದ ನಿನ್ನನ್ನು ತಡೆದ ವಿಷಯ 
ಯಾವುದು?" ಎಂದು (ಅಲ್ಲಾಹ್‌) ಕೇಳಿದಾಗ, "ನಾನು ಅವನಿಗಿಂತ ಶ್ರೇಷ್ಠನಾಗಿದ್ದೇನೆ. ನೀನು ನನ್ನನ್ನು 
ಅಗ್ನಿಯಿಂದ ಮತ್ತು ಅವನನ್ನು ಮಣ್ಣಿನಿಂದ ಸೃಷ್ಟಿಸಿರುವೆ." ಎಂದು (ಇಬ್‌ಲೀಸ್‌) ಹೇಳಿದನು. ಆಗ 
ಅಲ್ಲಾಹನು, "ನೀನು ಇಲ್ಲಿಂದ ತೊಲಗು. ಇಲ್ಲಿ ಶ್ರೇಷ್ಠತೆಯ ಅಹಂಕಾರ ತೋರಿಸುವ ಹಕ್ಕು ನಿನಗಿಲ್ಲ. 
ತೊಲಗು- ವಾಸ್ತವದಲ್ಲಿ ನೀನು ಸ್ವಯಂ ತನ್ನ ಅಪಮಾನವನ್ನು ಬಯಸುವವರಲ್ಲಾಗಿರುವೆ"!' ಎಂದನು. ಆಗ 
ಅವನು, "ಇವರೆಲ್ಲರನ್ನೂ ಇನ್ನೊಮ್ಮೆ ಎಬ್ಬಿಸುವ ದಿವಸದ ತನಕ ನನಗೆ ಅವಧಿ ಕೊಡು" ಎಂದನು. ಅಲ್ಲಾಹನು, 
"ನಿನಗೆ ಅವಧಿ ಕೊಡಲಾಯಿತು" ಎಂದನು. ಆಗ ಅವನು, "ಹಾಗಾದರೆ ನೀನು ನನ್ನನ್ನು ಪಥಬ್ರಷ್ಟತೆಗೊಳಪಡಿಸಿ 


ದಂತೆಯೇ ನಾನು ಇನ್ನು ಮುಂದೆ ನಿನ್ನ ನೇರ ಮಾರ್ಗದಲ್ಲಿ ಈ ಮಾನವರನ್ನು ಹೊಂಚು ಹಾಕುತ್ತಿರುವೆನು. 
ಮುಂದಿನಿಂದ ಹಿಂದಿನಿಂದ ಬಲಭಾಗದಿಂದ ಎಡಭಾಗದಿಂದ ಹೀಗೆ ಎಲ್ಲ ಕಡೆಗಳಿಂದಲೂ ಅವರನ್ನು 
ಸುತ್ತುಗಟ್ಟುವೆನು ಮತ್ತು. ನೀನು ಅವರ ಪೈಕಿ ಬಹುಮಂದಿಯನ್ನು ಕೃತಜ್ಞರನ್ನಾಗಿ ಕಾಣಲಾರೆ"' ಎಂದನು. 


11. ಮೂಲದಲ್ಲಿ 'ಸ್ಟಾಗಿರೀನ್‌' ಎಂಬ ಪದ ಪ್ರಯೋಗವಾಗಿದೆ. 'ಸ್ವಾಗಿರ್‌' ಎಂದರೆ ನಿಂದೆ, ಅಲ್ಪತನ ಹಾಗೂ ಕೀಳ್ಮಟ್ಟವನ್ನು 
ಹೊಂದುವುದು. ಅಲ್ಲಾಹನ ಆದೇಶದ ತಾತ್ಸರ್ಯವೇನೆಂದರೆ - ನೀನು ಓರ್ವ ದಾಸನೂ ಸೃಷ್ಟಿಯೂ "ಆಗಿದ್ದೂ ಇಷ್ಟು ಹಿರಿಮೆ 
ಹಾಗೂ ಅಹಂಭಾವ ತೋರುತ್ತಿರುವುದು ವಾಸ್ತವದಲ್ಲಿ ನೀನೇ ನಿನ್ನ ಪಾಲಿಗೆ ಅಪಮಾನವನ್ನು ಬಯಸುತ್ತೀ ಎಂಬುದಕ್ಕೆ 
ಆಧಾರವಾಗಿದೆ. ಹಿರಿಮೆಯ ಈ ದುರಹಂಕಾರವು ನಿನ್ನನ್ನು ಪ್ರಶಿಷ್ಠಿತನನ್ನಾಗಿ ಮಾಡಲಾರದು. ಅದು ನಿನ್ನನ್ನು ಇನ್ನಷ್ಟು ಹೀನನನ್ನಾಗಿಯೂ 
ನೀಚನನ್ನಾಗಿಯೂ ಮಾಡುವುದು. ನಿನಗುಂಟಾಗುವ ಅಪಮಾನಕ್ಕೆ ನೀನೇ ಕಾರಣನಾಗುವೆ. 

12. ಇದು ಇಬ್‌ಲೀಸನು ಅಲ್ಲಾಹನಿಗೆ ಕೊಟ್ಟ ಸವಾಲಾಗಿತ್ತು. ಅವನು ಹೇಳಿದುದರ ತಾತ್ತರ್ಯ - ನೀನು ನನಗೆ ಪ್ರಳೆಯ 
ಕಾಲದವರೆಗಿನ ಮಾನವನನ್ನು ತಪ್ಪು ಬಾರಿಗೆಳೆದು ಅವನ ದೌರ್ಬಲ್ಯದಿಂದ ಪ್ರಯೋಜನ ಹೊಂದಲಿಕ್ಕಾಗಿ ನೀಡಿದ ಕಾಲಾವಧಿಯಿಂದ 
ನಾನು ಸಂಪೂರ್ಣ ಫಲ ಪಡೆದು, ನೀನು ನನಗಿಂತ ಮಾನವನಿಗೆ ನೀಡಿರುವ ಪ್ರತಿಷ್ಠೆಗೆ ಅವನು ಅರ್ಹನಲ್ಲವೆಂಬುದನ್ನು ಸಾಬೀತು 
ಪಡಿಸಲಿಕ್ಕಾಗಿ ನನ್ನ ಸಂಪೂರ್ಣ ಶಕ್ತಿಯನ್ನು ಉಪಯೋಗಿಸುವೆನು. ಅವನು ಎಂತಹ ಕೃತಫ್ಲು, ವಿಶ್ವಾಸಘಾತಕ ಎಂಬುದನ್ನು ತೋರಿಸಿ 
ಕೊಡುವೆನು ಎಂದಾಗಿದೆ. 

ಇಲ್ಲಿ ಈ ಅವಧಿಯೆಂದರೆ ಕೇವಲ ಕಾಲಾವಧಿ ಮಾತ್ರವಲ್ಲ, ಅವನು ಮಾಡಲಿಚ್ಛಿಸಿದುದನ್ನು ಮಾಡಲಿಕ್ಕೆ ಅವಕಾಶ 
ಕೊಡಬೇಕೆಂದರ್ಥ. ಎಂದರೆ - ತನಗೆ ಮಾನವನನ್ನು ವಂಚಿಸಲಿಕ್ಕೂ ಅವನ ದೌರ್ಬಲ್ಯಗಳಿಂದ ಲಾಭ ಗಳಿಸಿ ಅವನು ಅಯೋಗ್ಯನೆಂದು 

ಸಾಬೀತು ಪಡಿಸಲಿಕ್ಕೂ ಸಂದರ್ಭ ಕೊಡಬೇಕೆಂದು ಅವನ ಬೇಡಿಕೆಯಾಗಿತ್ತು. ಬೇರೆ ಕಡೆಗಳಲ್ಲಿ ವಿವರಿಸಲಾಗಿರುವಂತೆ ಅಲ್ಲಾಹನು 
|ಈ ಅವಕಾಶವನ್ನು 'ನನ್ನ ದಾಸರ ಮೇಲೆ ನಿನಗೇನೂ ಪ್ರಭುತ್ವವಿರಲಾರದು' (ಬನೀಇಸ್ರಾಈಲ್‌ ಸೂಕ್ತ 65) ಎಂಬ ಶರಶ್ತಿನೊಂದಿಗೆ 
ಅವನಿಗೆ ಕೊಟ್ಟು ಬಿಟ್ಟನು. ಅರ್ಥಾತ್‌- ಅವರನ್ನು ಅಪಗ್ರಹಿಕೆಗಳಲ್ಲಿ ಸಿಕ್ಕಿಸಿ ಅವರಿಗೆ ಸುಳ್ಳು ಭರವಸೆಗಳನ್ನು ಕೊಟ್ಟು ಪಾಪ 
ಹಾಗೂ ಪಥಭ್ರಷ್ಟತೆಗಳನ್ನು ಅವರ ಮುಂದೆ ಆಕರ್ಷಕವನ್ನಾಗಿ ತೋರಿಸಲು ಮಾತ್ರ ನಿನ್ನಿಂದ ಸಾಧ್ಯ. ಆದರೆ, ಅವರ ಕೈ ಹಿಡಿದು 
ಅವರನ್ನು ಬಲಾತ್ಕಾರವಾಗಿ ನಿನ್ನ ದಾರಿಗೆ ಎಳೆದೊಯ್ದು ಅವರು ಸನ್ಮಾರ್ಗದಲ್ಲಿ ನಡೆಯಲಿಚ್ಛಿಸಿದರೂ ನಡೆಯದಂತೆ ಮಾಡುವ 


ಕಾಂಡ-8 


472 i ಕುರ್‌ಆನ್‌ ವ್ಯಾಖ್ಯಾನ 


جم قال اخ مِنْيَامَلۂ سج چو سو 


pa 


Rai LTE اہ‎ ೨೨3 
ps 20 A تہ‎ ಸೊ 


HS BGs 68 RNS 2 ولاو‎ 5 
SLES دن‎ AE مار‎ KY لن لع‎ ಗ | 
COU آ: تَلُزنا می‎ EA ENA 


ಅಲ್ಲಾಹನು, "ನೀನು ಇಲ್ಲಿಂದ ನೀಚನೂ ಬಹಿಷ್ಟತನೂ ಆಗಿ ತೊಲಗು. ಅವರ ಪೈಕಿ ಯಾರು ನಿನ್ನನ್ನು 
ಅನುಸರಿಸುತ್ತಾ ರೋ ಅವರಿಂದ ನಿನ್ನ ಸಹಿತ 'ನರಕ'ವನ್ನು ತುಂಬುವೆನೆಂಬುದನ್ನು ನಿಸ್ಸಂದೇಹವಾಗಿ ಅರಿತುಕೋ 


ಮತ್ತು ಓ ಆದಮ್‌, ನೀನು' ಮತ್ತು ನಿನ್ನ ಪಶ್ನಿ- ಇಬ್ಬರೂ ಈ ಸ್ವರ್ಗದಲ್ಲಿ ವಾಸಿಸಿರಿ. ನೀವಿಲ್ಲಿ ನಿಮಗೆ 
ಇಷ್ಟ ಬಂದುದನ್ನು ಉಣ್ಣಿರಿ. ಆದರೆ ಈ ವೃಕ್ಷದ ಬಳಿ ಸುಳಿಯಬಾರದು. ಅನ್ಯಥಾ ಅಕ್ರಮಿಗಳ ಸಾಲಿಗೆ 
ಸೇರುವಿರಿ" ಎಂದನು. 


(20-25) ಅನಂತರ, ಪರಸ್ಪರರಿಂದ ಮರೆಸಲಾಗಿದ್ದ ಅವರ ಲಜ್ಞಾಂಗಗಳು ಪರಸ್ಪರರಿಗೆ 
ಗೋಚರಿಸುವಂತಾಗಲೆಂದು, ಶೈತಾನನು ಅವರನ್ನು ಪ್ರಚೋದಿಸಿದನು. ಅವನು ಅವರೊಡನೆ, "ನಿಮ್ಮ ಪ್ರಭು 
ನಿಮ್ಮನ್ನು ಈ ವೃಕ್ಸದಿಂದ ತಡೆದಿರುವುದು ನೀವೆಲ್ಲಾದರೂ ದೇವಚೆರರಾಗಿ ಬಿಡಬಾರದು ಅಥವಾ ನಿಮಗೆ ಶಾಶ್ವತ 
ಜೀವನವೊದಗಿ ಬಿಡಬಾರದು ಎಂಬ ಕಾರಣದಿಂದ ಮಾತ್ರ" ಎಂದನು. ನಾನು ನಿಮ್ಮ ನೈಜ 


ಸಾಮರ್ಥ್ಯವನ್ನು ನಿನಗೆ ಕೊಡುವುದಿಲ್ಲ. ಇದನ್ನೇ ಇಬ್‌ರಾಹೀಮ್‌ ಅಧ್ಯಾಯದ 62ನೆಯ ಸೂಕ್ತದಲ್ಲಿ ಹೀಗೆ ಹೇಳಲಾಗಿದೆ. 
ಪುನರುತ್ತಾನದ ದಿನ ಅಲ್ಲಾಹನ ನ್ಯಾಯಾಲಯದ ಶೀರ್ಪು ಚಾರಿಗೊಂಡ ಬಳಿಕ ಶೈತಾನನು ತನ್ನ ಅನುಯಾಯಿಗಳಾದ ಮಾನವರೊಡನೆ 
pa ಅನುಸರಿಸುವಂತೆ ನಿಮ್ಮನ್ನು ಬಲಾತೃರಿಸುವ ಸಾಮರ್ಥ್ಯವೇನೂ ನನಗಿರಲಿಲ್ಲ, ನಾನು ನಿಮ್ಮನ್ನು ನನ್ನ ಮಾರ್ಗದ ಕಡೆಗೆ 
ಕೇವಲ ಆಹ್ವಾನಿಸಿದೆನಲ್ಲದೆ ಬೇರೇನೂ ಮಾಡಲಿಲ್ಲ. ನೀವು ನನ್ನ ಅಹ್ವಾನವನ್ನು ಸ್ವೀಕರಿಸಿದಿರಿ. ಆದುದರಿಂದ ಈಗ ನೀವು ನನ್ನನ್ನು 
ಜರೆಯಬೇಡರಿ. ನಿಮ್ಮನ್ನು ನೀವೇ ಜರೆದುಕೊಳ್ಳಿರಿ' ಎಂದು ಹೇಳುವನು. 
ನೀನು ನನ್ನನ್ನು ಪಥಭ್ರಷ್ಟತೆಗೊಳಪಡಿಸಿದೆ ಎಂದು ಶೈತಾನನು ದೂರುವುದರ ತಾತ್ಸರ್ಯವೇನೆಂದರೆ - ಆದಮೆನಿಗೆ ಸಾಸ್ಟಾಂಗ 
ವೆರಗುವ ಅಪ್ಪಣೆ ಕೊಟ್ಟು ನೀನು ನನ್ನನ್ನು ಈ ಗೊಂದಲದಲ್ಲಿ ಸಿಲುಕಿಸಿಬಿಟ್ಟೆ ಮತ್ತು ನನ್ನ ಗರಿಷ್ಠ ಚಿತ್ತಕ್ಕೆ ಪ್ರೇರಣೆ ಕೊಟ್ಟು 
ನಿನ್ನ ಆಚ್ಲೋಲ್ಲಂಘನೆ ಮಾಡುವ ಹಾಗೆ ಮಾಡಿಬಿಟ್ಟೆ ಎಂದಾಗಿದೆ. ಇದು ಆ ಮೂರ್ಬಾನು, ತನ್ನ ಅಂತರಂಗದಲ್ಲಿ ಅಡಗಿದ್ದ ಕಳ್ಳನನ್ನು 
ಹಿಡಿಯಬಾರದಿತ್ತು ಮತ್ತು ತನ್ನೊಳಗಿದ್ದ ವಿದ್ರೋಹವನ್ನು ಬಚ್ಚಿಡಬೇಕಿತ್ತು ಎನ್ನುವಂತಿದೆ. ಇದೊಂದು ಕಪಟ ನೀತಿಯಾಗಿದ್ದು 
ಇದಕ್ಕೆ ಉತ್ತರ ಕೊಡುವ ಅಗತ್ಮವಿರಲಿಲ್ಲ. ಆದುದರಿಂದ ಅಲ್ಲಾಹನು ಅದನ್ನು ಗಮನಿಸಲೇ ಇಲ್ಲ. 


ಕಾಂಡ -8 


7. ಅಲ್‌ ಅಲ್‌ರಾಫ್‌ 473 


Ges LHS I Ls 
AES SAE iS ESR 
ಏಕ مہو‎ ಗ 5d ہ0۸۸۸‎ 
al 255 کتبا فا“ و و6‎ Cy یا‎ 


pd 


2 وصد ےه ےھ 5ھ اي‎ + Ths or BV Pa 
Oy E55 سیت‎ Mohd RSET 


3 


3 ماپیدصسو سے پت ص]|ماقدہو کے 7| ؤوہ2ھیو ا ےب ےپ لک ایل > 
ಗಡದ ಅತೆ 30ST &‏ اي 


ಹಿತಚಿಂತಕನಾಗಿದ್ದೇನೆಂದು ಅವರೊಡನೆ ಆಣೆ ಹಾಕ ಹೇಳಿದನು. ಹೀಗೆ ಅವನು ಅವರಿಬ್ಬರನ್ನೂ ಮೋಸಗೊಳಿಸಿ 
ಕ್ರಮೇಣ ತನ್ನ ಮೋಸದ ಜಾಲಕ್ಕೆ ತಂದನು. ಕೊನೆಗೆ ಅವರಿಬ್ಬರೂ ಆ ವೃಕ್ಷವನ್ನು ಸವಿದಾಗ ಅವರ 
ಗುಪ್ತಾಂಗಗಳು ಪರಸ್ಪರರ ಮುಂದೆ ಪ್ರತ್ಯಕ್ಷಗೊಂಡವು ಮತ್ತು ಅವರು ತಮ್ಮ ದೇಹಗಳನ್ನು ಸ್ವರ್ಗದ 
ಎಲೆಗಳಿಂದ ಮರೆಸ ತೊಡಗಿದರು. ಆಗ وا‎ ಪ್ರಭು ಅವರನ್ನು ಕರೆದು, "ನಾನು. ನಿಮ್ಮನ್ನು. ಈ ವೃಕ್ಸದಿಂದ 
ತಡೆದಿರಲಿಲ್ಲವೇ? ಹಾಗೂ ಶೈತಾನನು ನಿಮ್ಮ ಪ್ರತ್ಯಕ್ಷ ಶತ್ರುವೆಂದು ನಿಮಗೆ ಹೇಳಿರಲಿಲ್ಲವೇ?" ಎಂದು 
ಕೇಳಿದನು. ಅವರಿಬ್ಬರೂ, "ಓ ನಮ್ಮ ಪ್ರಭೂ, ನಾವು ನಮ್ಮ ಮೇಲೆ ಅನ್ಯಾಯವೆಸಗಿಕೊಂಡೆವು. ಈಗ ನೀನು 
ನಮ್ಮನ್ನು ಕ್ಷಮಿಸದಿದ್ದರೆ ಹಾಗೂ ನಮ್ಮ' ಮೇಲೆ ಕೃಪೆದೋರದಿದ್ದರೆ ನಿಶ್ಚಯವಾಗಿಯೂ ನಾವು ನಷ್ಟ 
ಹೊಂದುವವರಲ್ಲಾಗುವೆವು" ಎಂದು ಹೇಳಿದರು. ಆಗ ಅಲ್ಲಾಹನು, "ಇಳಿದುಬಿಡಿರಿ" ನೀವು ಪರಸ್ಪರ 
ಶತ್ರುಗಳಾಗಿರುತ್ತೀರಿ ಮತ್ತು ನಿಮಗಾಗಿ ಒಂದು:ನಿರ್ದಿಷ್ಟ ಕಾಲಾವಧಿವರೆಗೆ ಭೂಮಿಯ ಮೇಲೆಯೇ ವಾಸಸ್ಥಾನ 
ಮತ್ತು ಜೀವನ ಸಾಧನಗಳಿವೆ; ಅಲ್ಲೇ ನಿಮಗೆ ಬದುಕಲಿಕ್ಕೂ ಸಾಯಲಿಕ್ಕೂ ಇದೆ ಮತ್ತು; ಕೊನೆಗೆ ಅದರಿಂದಲೇ 
ನಿಮ್ಮನ್ನು ಎಬ್ಬಿಸಲಾಗುವುದು”" ಎಂದೂ ಹೇಳಿದನು. 


13. ಈ ಕಥೆಯಿಂದ ಕೆಲವು ಪ್ರಮುಖ ವಿಷಯಗಳು ವ್ಯಕ್ತವಾಗುತ್ತವೆ: 

1) ಮಾನವನಲ್ಲಿ ನಾಚಿಕೆ ಮತ್ತು ಲಜ್ಜೆಯು ಒಂದು ಸಹಜ ಪ್ರವೃತ್ತಿಯಾಗಿದೆ. ದೇಹದ ನಿರ್ದಿಷ್ಟ ಅಂಗ ಭಾಗಗಳನ್ನು 
ಇತರರೆ ಮುಂದೆ ತೆರೆಯುವಾಗ ಈ ಪ್ರವೃತ್ತಿಯು ಮುಖ್ಯವಾಗಿ ಪ್ರಕಟವಾಗುತ್ತದೆ. ಶೈತಾನನ ಕೆಲವು ಚೇಲರು ಊಹಿಸಿಕೊಂಡಂತೆ, 
ಈ ಲಜ್ಞೆಯು ಮಾನವನೊಳಗೆ ನಾಗರಿಕತೆಯ ಪ್ರಗಶಿಯಿಂದ ಕೃತಕವಾಗಿ ಉಂಟಾಗಿರುವುದಲ್ಲ, ಅದು ಸಾಧನೆಯಿಂದ ಬಂದದ್ದೂ 
ಅಲ್ಲ. ಇದು ಮಾನವನಲ್ಲಿ ಅನಾದಿಯಿಂದಲೇ ಇದ್ದಂತಹ ಒಂದು ಸಹಜ ಪ್ರವೃತ್ತಿಯೆಂದು ಕುರ್‌ಆನ್‌ ನಮಗೆ ತಿಳಿಸುತ್ತದೆ. 

2) ಮಾನವನನ್ನು ಮಾನವತೆಯ ಸಹಜ ಪ್ರವೃತ್ತಿಯ ನೇರ ಮಾರ್ಗದಿಂದ ತಪ್ಪಿಸಲಿಕ್ಕಾಗಿ ಶೈತಾನನು ಹೂಡಿದ ಮೊತ್ತ 


ಕಾಂಡ -8 


474, ಕುರ್‌ಆನ್‌ ವ್ಯಾಖ್ಯಾನ 
ಮೊದಲನೆ ಕುತಂತ್ರವೇ ಈ دہ‎ ಪ್ರವೃತ್ತಿಗೆ ಅಘಾತವನ್ನುಂಟು ಮಾಡುವುದು. ನಗ್ಗತೆಯ ಮಾರ್ಗದಿಂದ ಅಶ್ಲೀಲದ ದ್ವಾರವನ್ನು 
ತೆರೆಯುವುದು ಮತ್ತು ಲೈಂಗಿಕ ವಿಷಯದಲ್ಲಿ ವಾಮ ಮಾರ್ಗಕ್ಕೆ ತಿರುಗಿಸುವುದಾಗಿತ್ತು. ಶೈತಾನರ ಮತ್ತು ಅವರ ಚೇಲರ ಈ ನೀತಿಯು 
ಇಂದಿಗೂ ಯಥಾವತ್ತಾಗಿ ಸಾಗಿದೆ. ಸ್ತ್ರೀಯರನ್ನು ನಗ್ನಗೊಳಿಸಿ ನಡು ಬೀದಿಯಲ್ಲಿ ತಂದು ನಿಲ್ಲಿಸದೆ ಅವರ ದೃಷ್ಟಿಯಲ್ಲಿ : وت‎ 
ಯಾವ ಕಾರ್ಯಕ್ರಮವೂ ಪ್ರಾರಂಭವಾಗುವುದಿಲ್ಲ. 

3) ಕೆಡುಕಿನ ಬಹಿರಂಗ. ಆಹ್ವಾನವನ್ನು ಮಾನವನು ಸ್ವೀಕರಿಸುವುದು ಬಹಳ ಫಹ ಸಹಜವೇ. ಆದ್ದರಿಂದ 
ಅವನನ್ನು ಬಲೆಯೊಳಗೆ ಸಿಕ್ಕಿಸಲಿಕ್ಕಾಗಿ ಕೆಡುಕಿನ ಕರೆಕೊಡುವ ಪ್ರತಿಯೊಬ್ಬನೂ ಹಿತಚಿಂತಕನ ಸೋಗಿನಲ್ಲಿ. € ಬರಬೇಕಾಗುತ್ತದೆ: 

4) ಮಾನವನಲ್ಲಿ ಉನ್ನತ ಸ್ಥಾನಕ್ಕೇರುವ ಒಂದು ಸಹಜವಾದ ತೃಷೆ ಇದೆ. ಅವನನ್ನು ಮೋಸಗೊಳಿಸುವುದರಲ್ಲಿ ಪ್ರಥಮ 
ವಿಜಯವು ಶೈತಾನನಿಗೆ ಮಾನವನ ಈ ಅಭಿಲಾಷೆ ಈಡೇರಿಸುವ ಆಸೆ ತೋರಿಸುವುದರ ಮೂಲಕವೇ ಪ್ರಾಪ್ತವಾಯಿತು. ಮಾನವನಿಗೆ 
ಮೇಲಿನ ಮಟ್ಟಕ್ಕೇರಿಸುವ ಹಾಗೂ ಈಗಿನ ಸ್ಥಿತಿಗಿಂತ ಉತ್ತಮ ಸ್ಥಿತಿಗೆ ತಲುಪಿಸುವ ಆಶೆ ತೋರಿಸುವುದೇ ಶೈತಾನನ | 
ಅನುಭವಸಿದ್ದವಾದ ಮಹಾ ಅಸ್ತ್ರ. ಇದು ಪರಣಾಮಣಿಯಾಬೆೊಡನಿ ಶೈತಾನನು ಅವನನ್ನು ಅಧೋಗತಿಗೆ ಇಳಿಸತಕ್ಕ ದಾರಿ ತೋರಿಸಿ 
ಅದರಲ್ಲಿ ಮುನ್ನಡೆಸುತ್ತಾನೆ. 

5) ಶೈತಾನನು ಮೊದಲು ಹ. ಹವ್ವಾರನ್ನು(ಅ) ಮೋಸಜಾಲಕ್ಕೆ ಸಿಲುಕಿಸಿದನೆಂದೂ ಅನಂತರ ಹ. ಆದಮ್‌ರನ್ನು(ಅ) |. 
ಮೋಸಗೊಳಿಸಲು ಅವರನ್ನು ಉಪಯೋಗಿಸಿ ಕೊಂಡನೆಂದೂ ಸಾಮಾನ್ಯವಾಗಿ ಹೇಳಲಾಗುತ್ತದೆ. ಆದರೆ ಕುರ್‌ಆನ್‌ ಇದನ್ನು 
ಅಲ್ಲಗಳೆಯುತ್ತದೆ. ಶೈತಾನನು ಇಬ್ಬರನ್ನೂ ಮೋಸಗೊಳಿಸಿದನು ಮತ್ತು ಇಬ್ಬರೂ ಅವನಿಂದ ಮೋಸ ಹೋದರೆಂದು ಕುರ್‌ಆನ್‌ 
ಸಾರುತ್ತದೆ. ಇದೊಂದು ಸಣ್ಣ ವಿಷಯವಾಗಿ ತೋರಬಹುದು. ಆದರೆ ಹ. ಹವ್ಟಾರ(ಲ) ಬಗ್ಗೆ ಪ್ರಸಿದ್ಧವಿರುವ ಈ ವರದಿಯು, 
ಜಗತ್ತಿನಲ್ಲಿ ಸ್ತ್ರೀಯನ್ನು ನೈತಿಕತೆ, ಕಾನೂನು ಮತ್ತು ಸಾಮಾಜಿಕ ಕ್ಲೇತ್ರಗಳಲ್ಲಿದ್ದ ನ್ಯಾಯವಾದ ಸ್ಥಾನದಿಂದ ಕೆಳಗಿಳಿಸುವ ನಿಟ್ಟಿನಲ್ಲಿ 
ವಹಿಸಿರುವ ಪಾತ್ರವನ್ನು ತಿಳಿದವರಿಗೆ, ಕುರ್‌ಆನಿನ .ಈ ವಿವರಣೆಯ ಮಹತ್ವ ಚೆನ್ನಾಗಿ ಮನವರಿಕೆಯಾದೀತು. 
ری‎ ನಿಷೇಧಿತ ವೃಕ್ಷವನ್ನು ಸವಿದ ತಕ್ಷಣ ಆದಮ್‌ ಮತ್ತು ಹವ್ವಾರ(ಅ) ಗುಪ್ತಾಂಗಗಳು ಬಹಿರಂಗವಾದುದು ವಾಸ್ತವದಲ್ಲಿ 
ಅಲ್ಲಾಹನ ಆಜ್ಞೋಲ್ಲಂಘನೆಯ ಫಲವಾಗಿತ್ತೇ ಏನಾ ಆ تو‎ ಯಾವುದೇ ವೈಫಿಷ್ಟ್ಯದಿಂದಾಗಿರಲಿಲ್ಲ. ಅಲ್ಲಾಹನು ಮೊದಲು 
ಅವರ ಗುಪ್ತಾಂಗಗಳನ್ನು ತನ್ನ ವ್ಯವಸ್ಥೆಯಿಂದಲೇ ಮುಚ್ಚಿದ್ದನು. ಅವರು ಆಜ್ಲೋಲ್ಲಂಘನೆ ಮಾಡಿದಾಗ ಅಲ್ಲಾಹನ ರಕ್ಷಣೆಯು" 
ಹಿಂದಕ್ಕೆ ಸರಿದು ಬಿಟ್ಟಿತು. ಅವರು ನಗ್ನಗೊಂಡು ಅವರಿಗೆ ತಮ್ಮ ಲಜ್ಞಾಂಗಗಳನ್ನು: ಮರೆಸುವ ಅಗತ್ಮ ಕಂಡರೆ ಅದರ ವ್ಯವಸ್ಥೆಯನ್ನು 
ತಾವೇ ಮಾಡಿಕೊಳ್ಳಲೆಂದೂ ಅವರಿಗೆ ಅಗತ್ಯವಿಲ್ಲದಿದ್ದರೆ ಅಥವಾ ಅದಕ್ಕಾಗಿ ಅವರು ತಾವೇ ಶ್ರಮಿಸದೆ ಇದ್ದರೆ ಅವರು ಹೇಗೆ 
ತಿರುಗಾಡಿದರೂ ಅಲ್ಲಾಹನಿಗೆ ಅದರ ಪರಿವೆಯಿಲ್ಲವೆಂದೂ ಅವರನ್ನು ಅವರ ಚಿತ್ತದ ಅಧೀನಕ್ಕೆ ಬಿಟ್ಟುಬಿಡಲಾಯಿತು. ಈ ಮೂಲಕ,' 
ಮಾನವನು ಬೇವಾಜ್ಞೆಯನ್ನು ಉಲ್ಲಂಘಸಿದರೆ ಇಂದೋ ನಾಳೆಯೋ ಪರಮಾರ್ಥ ಪ್ರಕಟವಾಗಿಯೇ ತೀರುವುದೆಂದು ಶಾಶ್ವತವಾಗಿ 
ತಿಳಿಸಿಬಿಟ್ಟಿಂತಾಯಿತು. ಅಷ್ಟೇ ಅಲ್ಲ; ಮಾನವನಿಗೆ ಅಲ್ಲಾಹನ ಸಹಾಯ ಸಹಕಾರಗಳು ಅವನು ದೇವಾಜ್ಞೆಗೆ ام‎ ವರೆಗೆ 
ಮಾತ್ರ ಇರುವುದೆಂಬುದು ವ್ಯಕ್ತವಾಯಿತು. 

7) ಶೈತಾನನು, ತನಗಿಂತ ಮಾನವನಿಗೆ ನೀಡಲಾಗಿರುವ ಹೆಚ್ಚಿನ ಶ್ರೇಷ್ಠತೆಗೆ ಅವನು ಅನರ್ಹನೆಂದು ಸಾಬೀತು ಪಡಿಸಲಿಚ್ಛಿಸುತ್ತಿದ್ದನು. |, 
ಆದರೆ ಪ್ರಥಮ ಕಾಳಗದಲ್ಲೇ ಅವನು ಸೋತನು. ಮಾನವನು (ಕೆಲವು ಸಹಜ ದೌರ್ಬಲ್ಕಗಳಿದ್ದರೂ) ನೈತಿಕ ಸ್ಥಾನದ ದೃಷ್ಟಿಯಿಂದ | 
ಉನ್ನತ ಮಟ್ಟದವನೆಂಬುದು ಚೆನ್ನಾಗಿ ಸಾಬೀತಾಯಿತು. 

8) ದಾಸ್ಯ-ಅನುಸರಣೆಯಿಂದ ವಿಮುಖನಾಗುವುದು, ಅಲ್ಲಾಹನ ವಿರುದ್ಧ ವಿದ್ರೋಹ ನೀಶಿಯನ್ನನುಸರಿಸುವುದು, (ಮತ್ತು 
| ಇತರರೂ ದೇವನಿಗೆದುರು ಬಂಡಾಯವೇಳುವಂತೆ ಪ್ರಯತ್ನಿಸುವುದು ಶುದ್ಧ ಪೈಶಾಚಿಕ ಮಾರ್ಗ. ದಾಸ್ಕ-ಆರಾಧನೆ, ದಾಸ್ಕ-ಅನುಸರಣೆ, 

ಶೈತಾನನ ದುಷ್ಟೇರಣೆಗಳ ಪ್ರತಿರೋಧ ಮತ್ತು ಪಶ್ಚಾತ್ತಾಪ ಪರಿತಾಪಗಳು ಮಾನವೀಯ ಮಾರ್ಗ.). ಈ ಕೊನೆಯ ಮಾತೇ ಅಲ್ಲಾಹನು 
ಈ ವೃತ್ತಾಂತದ ಮೂಲಕ ಇಲ್ಲಿ ನೀಡಬಯಸಿರುವ ಪಾಠ. ನೀವು ಹೋಗುತ್ತಿರುವ ಮಾರ್ಗವು ಶೈತಾನನ ಮಾರ್ಗ. ನೀವು ನಿಮ್ಮ 
ಆದಿ ಶತ್ರುವಿನ ಜಾಲದಲ್ಲಿ ಸಿಕ್ಕಿಬಿದ್ದಿದ್ದೀರಿ. ಇದರ ಪರಿಣಾಮವು ಶೈತಾನನು ಸ್ವತಃ ಅನುಭವಿಸಲಿರುವ ಪರಿಣಾಮವೇ ಆಗಿರುವುದು. 
ನೀವು ನಿಜಕ್ಕೂ ನಿಮ್ಮ ಶತ್ರುಗಳಲ್ಲವೆಂದಾದರೆ ಮತ್ತು ನಿಮಗೆ ಸ್ವಲ್ಪವಾದರೂ ಪ್ರಜ್ಞೆಯಿರುವುದಾದರೆ, ಇನ್ನಾದರೂ ಜಾಗೃತರಾಗಿರಿ. 
ಮತ್ತು ನಿಮ್ಮ ಆದಿಪಿತ ಆದಮ್‌ ಮತ್ತು ಆದಿಮಾತೆ ಹವ್ಪಾರು(ಅ) ಅನುಸರಿಸಿದ್ದ ಸನ್ಮಾರ್ಗವನ್ನೇ ಅನುಸರಿಸಿರಿ ಎಂದು ಅವರಿಗೆ 
ಇಲ್ಲಿ ತಿಳಿಸಲುದ್ದೇಶಿಸಲಾಗಿದೆ. 

14. ಹ. ಆದಮ್‌ ಮತ್ತು ಹವ್ಪಾರಿಗೆ(ಅ) ಸ್ವರ್ಗದಿಂದ ಇಳಿದು ಹೋಗಲು ಕೊಟ್ಟ ಆಜ್ಞೆಯನ್ನು ಶಿಕ್ಷಾ ರೂಪದಲ್ಲಿ 
ಕೊಡಲಾಗಿತ್ತೆಂದು ಸಂದೇಹ ಪಡಬಾರದು. ಅಲ್ಲಾಹನು ಅವರ ಪಶ್ಚಾತ್ತಾಪವನ್ನು ಸ್ವೀಕರಿಸಿದನೆಂದೂ ಅವರನ್ನು ಕ್ಷಮಿಸಿಬಿಟ್ಟಿನೆಂದೂ 


ಕಾಂಡ -8 


7. ಅಲ್‌ ಅಲ್‌ರಾಫ್‌ 475 


لا 


W 


et 3 % 29 لٰ‎ 
ಶಮಿ ತವರ ಸ 
> pa 


5 کا‎ LLL 02 es 
ا20‎ ೨! 3ರ UEP 


pa 


7 yp 
pu 


rk ss 


(26-27) ಓ ಆದಮನ ಸಂತತಿಯೇ ನಾವು ನಿಮ್ಮ ದೇಹದ ಲಜ್ಞಾಭಾಗಗಳನ್ನು ಮರೆಸಲಿಕ್ಕಾಗಿಯೂ 
ನಿಮ್ಮ ದೇಹದ ರಕ್ಷಣೆ ಹಾಗೂ ಅಲಂಕಾರದ ಸಾಧನವಾಗಿಯೂ ನಿಮಗೆ ಉಡುಪನ್ನು ಇಳಿಸಿರುತ್ತೇವೆ. 
'ಧರ್ಮನಿಷ್ಮೆ'ಯು(ತಕ್ಟಾ) ಅತುತ್ತಮ ಉಡುಪಾಗಿದೆ. ಇದು ಅಲ್ಲಾಹನ ಕುರುಹುಗಳಲ್ಲೊಂದಾಗಿದೆ. ಜನರು 
ಇದರಿಂದ ಪಾಠ ಪಡೆಯಲೂ ಬಹುದು. ಓ ಅದಮರ ಸಂತತಿಯೇ, ಶೈತಾನನು ನಿಮ್ಮ ಮಾತಾಪಿತರನ್ನು 
ಸ್ವರ್ಗದಿಂದ ತೊಲಗಿಸಿದ್ದ ಹಾಗೂ ಪರಸ್ಪರರ ಲಜ್ಞಾಂಗಗಳು ಗೋಚರಿಸುವಂತೆ ಅವರ ಉಡುಪನ್ನು ಅವರ 
ಮೇಲಿಂದ ಕಳಚಿದ್ದ ಹಾಗೆಯೇ ನಿಮ್ಮನ್ನು 'ಪರೀಕ್ಷೆ'ಗೆ ಒಳಪಡಿಸದಿರಲಿ. ಅವನು ಮತ್ತು ಅವನ ಸಂಗಾತಿಗಳು 
ನೀವು ಅವರನ್ನು ನೋಡಲಾಗದ ಸ್ಥಾನದಿಂದ ನಿಮ್ಮನ್ನು ನೋಡುತ್ತಿದ್ದಾರೆ. ನಾವು ಈ ಶೈತಾನರನ್ನು ಅವಿಶ್ವಾಸಿಗಳ 
ಸಂರಕ್ಷಕರಾಗಿ ಮಾಡಿದ್ದೇವೆ.' 

(28-30) ಇವರು ಯಾವುದಾದರೊಂದು ಅಶ್ಲೀಲ ಕಾರ್ಯವೆಸಗಿದಾಗ, "ನಾವು ನಮ್ಮ ಪೂರ್ನಿಕರನ್ನು 


ಕುರ್‌ಆನಿನಲ್ಲಿ ಅನೇಕ ಕಡೆ ವಿವರಿಸಲಾಗಿದೆ. ಆದುದರಿಂದ ಈ ಆದೇಶದಲ್ಲಿ ಶಿಕ್ಷೆಯ ಅಂಶವಿಲ್ಲ. ಯಾವ ಉದ್ದೇಶಕ್ಕಾಗಿ ಮಾನವನ 
ಸೃಷ್ಟಿಯಾಗಿದೆಯೋ ಅದನ್ನು ಈ ಮೂಲಕ ಈಡೇರಿಸಲಾಯಿತು. (ಹೆಚ್ಚಿನ ವಿವರಗಳಿಗೆ ಅಲ್‌ಬಕರಃ ಅಧ್ಯಾಯದ: 48 ಮತ್ತು 
53ನೆಯ ಟಿಪ್ಪಣಿಗಳನ್ನು ನೋಡಿರಿ.) 

15. ಈಗ ಹ. ಆದಮ್‌ ಮತ್ತು ಹವ್ಪಾರ(ಅ) ಕಥೆಯ ಒಂದು ವಿಶಿಷ್ಟ ಭಾಗದ ಕಡೆಗೆ ಗಮನ ಸೆಳೆದು ಅರಬರ ಮುಂದೆ 
ಅವರ ಸ್ವಂತ ಜೀವನದಲ್ಲಿರುವ, ಪೈಶಾಚಿಕ ಪ್ರೇರಣೆಯ ಒಂದು ಸುವ್ಯಕ್ತ ಪರಿಣಾಮದ ಕಡೆಗೆ ಬೊಟ್ಟು ಮಾಡಿ ತೋರಿಸಲಾಗುತ್ತಿದೆ. 
ದೇಹದ ಲಜ್ಞಾ ಭಾಗಗಳನ್ನು ಮರೆಸಬೇಕೆಂಬುದಕ್ಕೆ ಅವರ ದೃಪ್ಟಿಯಲ್ಲಿ ಏನೂ ಮಹತ್ವ ಇರಲಿಲ್ಲ. ಅವರಲ್ಲಿ ಹೆಚ್ಚಿನವರು ಹಜ್ಜ್‌ 
ಯಾತ್ರೆಯ ವೇಳೆ ಕಅಬಾದ ಸುತ್ತಲೂ ನಗ್ನರಾಗಿ ಪ್ರದಕ್ಷಿಣೆ ಮಾಡುತ್ತಿದ್ದರು. ಈ ವಿಷಯದಲ್ಲಿ ಅವರ ಪುರುಷರಿಗಿಂತಲೂ ಸ್ತ್ರೀಯರು 
ಹೆಚ್ಚು ನಿರ್ಲಜ್ಞರಾಗಿದ್ದರು. ಅವರ ದೃಷ್ಟಿಯಲ್ಲಿ ಇದೊಂದು ಧಾರ್ಮಿಕ ವಿಧಿಯಾಗಿದ್ದು ಇದು ಪುಣ್ಮ ಕಾರ್ಯವೆಂದು ತಿಳಿದುಕೊಂಡೇ 
ಹೀಗೆ ಮಾಡುತ್ತಿದ್ದರು. ಜಗತ್ತಿನ ಇನ್ನಿತರ ಅನೇಕ ಜನಾಂಗಗಳ ಸ್ಥಿತಿಯೂ ಹೀಗೆಯೇ ಇತ್ತು ಮತ್ತು ಇಂದಿಗೂ ಇದೆ. ಆದುದರಿಂದ 
ಈ ಅಭಿಸಂಬೋಧನೆಯು ಅರಬರಿಗೆ ಮಾತ್ರ ಸೀಮಿತಗೊಂಡಿರದೆ ಸಾರ್ವತ್ರಿಕವಾಗಿದೆ. ಈ ಪೈಶಾಚಿಕ ಪ್ರೇರಣೆಯ ಒಂದು ಸುಸೃಪಷ್ಪ 
ದ್ಯೋತಕವು ನಿಮ್ಮ ಜೀವನದಲ್ಲೂ ಇದೆ. ನೀವು ನಿಮ್ಮ ಪ್ರಭುವಿನ ಮಾರ್ಗದರ್ಶನವನ್ನು ಅವಗಣಿಸಿ, ದೇವ ಸಂದೇಶವಾಹಕರ 
ಕರೆಯಿಂದ ವಿಮುಖರಾಗಿ, ನಿಮ್ಮನ್ನು ನೀವೇ ಶೈತಾನನ ವಶಕ್ಕೆ ಒಪ್ಪಿಸಿಕೊಂಡಿದ್ದೀರಿ. ಅವನು ನಿಮ್ಮನ್ನು ಮಾನವತೆಯ ಸಹಜ 
ಮಾರ್ಗದಿಂದ ತಪ್ಪಿಸಿ, ನಿಮಗಿಂತ ಮುಂಚೆ ನಿಮ್ಮ ಆದಿಪಿತ ಮತ್ತು ಆದಿಮಾತೆಯನ್ನು ಸಿಲುಕಿಸಿದ ನಿರ್ಲಜ್ಞೆಯಲ್ಲೇ ನಿಮ್ಮನ್ನೂ 
ಸಿಲುಕಿಸಿ ಹಾಕಿದ್ದಾನೆ. ಇದನ್ನು ವಿವೇಚಿಸಿದರೆ ಸಂದೇಶವಾಹಕರ ಮಾರ್ಗದರ್ಶನದ ಹೊರತು ನೀವು ನಿಮ್ಮ ಪ್ರಕೃಶಿಯ ಮೂಲ 
ಬೇಡಿಕೆಗಳನ್ನು ತಿಳಿದುಕೊಳ್ಳಲಾರಿರಿ ಮತ್ತು ಪೂರ್ತಿಗೊಳಿಸಲಾರಿರಿ ಎಂಬುದು ಸಕಲ ಮಾನವ ಕೋಟಿಗೆ ವ್ಯಕ್ತವಾಗುವುದು. 

16. ಈ ಸೂಕ್ತಗಳಲ್ಲಿ ಆದೇಶಿಸಲಾಗಿರುವ ವಿಷಯಗಳಿಂದ ಕೆಲವು ಮುಖ್ಯ ಪರಮಾರ್ಥಗಳು ಎದ್ದು ತೋರುತ್ತವೆ. 
ಒಂದನೆಯದಾಗಿ, ಉಡುಪು ಮಾನವನ ಪಾಲಿಗೆ ಒಂದು ಕೃತಕ ವಸ್ತುವಾಗಿರದೆ ಮಾನವ ಪ್ರಕೃತಿಯ ಒಂದು ಮುಖ್ಯ ಬೇಡಿಕೆಯಾಗಿದೆ. 


476 ಕುರ್‌ಆನ್‌ ವ್ಯಾಖ್ಕಾನ 


sly 


MOS ETSY GEES ILLS ا٤ِ‎ 


ಇದೇ ಪದ್ಧತಿಯಲ್ಲಿ ಕಂಡಿದ್ದೇವೆ ಮತ್ತು ಅಲ್ಲಾಹನೇ ನಮಗೆ ಹೀಗೆ ಮಾಡುವ ಅಪ್ಪಣೆ ಕೊಟ್ಟಿದ್ದಾನೆ" ಎಂದು 
ಹೇಳುತ್ತಾರೆ." ಅಲ್ಲಾಹನು ಅಶ್ಲೀಲ' ಕಾರ್ಯಗಳನ್ನು ಮಾಡಲು ಎಂದೆಂದಿಗೂ ಅಪ್ಪಣೆ ಕೊಡುವುದಿಲ್ಲವೆಂದು 


ಅಲ್ಲಾಹನು ಮಾನವನ ಮೈ ಮೇಲೆ ಪ್ರಾಣಿಗಳಂತೆ ಸ್ವಾಭಾವಿಕವಾದ ಹೊದಿಕೆಯನ್ನು ಹುಟ್ಟಿನಲ್ಲೇ ಇರಿಸದೆ ನಾಚಿಕೆ ಮತ್ತು ಲಚ್ಛೆಗಳ 
ಸತ್ವವನ್ನು ಅವನ ಪ್ರಕೃಶಿಯಲ್ಲೇ ನೀಡಿದ್ದನು. ಅವನು ಮಾನವನಿಗೆ ಲೈಂಗಿಕಾಂಗಗಳನ್ನು ಕೇವಲ ಲೈಂಗಿಕಾಂಗಗಳಾಗಿ ಮಾತ್ರವಲ್ಲದೇ; 
'ಸೌಅಳ'ವನ್ನಾಗಿಯೂ ಮಾಡಿರುತ್ತಾನೆ. ಅರಬೀ ಭಾಷೆಯಲ್ಲಿ ಅದರ ಅರ್ಥ, ಪ್ರದರ್ಶಿಸಲು ಹೇಸುವಂತಹೆ ವಸ್ತುವೆಂದಾಗಿದೆ. ಅನಂತರ 
ಅದೇ ಸಹಜವಾದ ಲಜ್ಜೆಯ ಬೇಡಿಕೆಗಳನ್ನು ಪೂರೈಸಲಿಕ್ಕಾಗಿ ಅವನು ಮಾನವನಿಗೆ ಯಾವುದಾದರೂ ಸಿದ್ದ ಉಡುಪನ್ನು ಕೊಟ್ಟು 
ಬಿಡಲಿಲ್ಲ. ಮಾನವನು" ತನ್ನ ಬುದ್ಧಿಶಕ್ತಿಯನ್ನು ಉಪಯೋಗಿಸಿಯೇ ತನ್ನ ಸ್ವಾಭಾವಿಕ ಬೇಡಿಕೆಯನ್ನು ಅರಿತುಕೊಳ್ಳಲೆಂದು ಅವನ 
ಸಹಜ ಪ್ರಕೃಶಿಯಲ್ಲಿ ಉಡುಪಿನ - ಪ್ರೇರಣೆಯನ್ನು ಇಳಿಸಿದನು. ಅನಂತರ ಮಾನವನು ಆಲ್ಲಾಹನು ಉಂಟು ಮಾಡಿದ ಕಚ್ಚಾ 
ಸಾಮಗ್ರಿಗಳನ್ನು ಉಪಯೋಗಿಸಿ ಉಡುಪನ್ನು ಸಿದ್ಧ ಪಡಿಸಿಕೊಳ್ಳುವಂತೆ ಮಾಡಿದನು. 

ಎರಡನೆಯದಾಗಿ, ಈ ನೈಸರ್ಗಿಕ ದಿವ್ಮ ಪ್ರೇರಣೆಯ ಪ್ರಕಾರ ಮಾನವನಿಗೆ ಉಡುಪು ನೈತಿಕವಾಗಿ ಅತಿ ಮುಖ್ಯವಾದ 
ಅವಶ್ಯಕತೆಯಾಗಿದ್ದು ಅವನು ತನ್ನ 'ಸೌಅಃವನ್ನು ಮರೆಸಬೇಕೆಂಬುದೇ ಅದರ ಪ್ರಥಮ ಉದ್ದೇಶವಾಗಿದೆ. ಅದರ ಭೌತಿಕ ಅವಶ್ಯಕತೆ 
ಅರ್ಥಾತ್‌- ಅವನ ಉಡುಪು ಅವನಿಗೆ 'ರೀಶ್‌' (ದೇಹಾಲಂಕಾರ ಮತ್ತು ಹವಾಗುಣಗಳಿಂದ ದೇಹದ ರಕ್ಷ ಕಣೆ) ಆಗಿರುವುದು ಅನಂತರದ 
ಅಗತ್ಯವಾಗಿದೆ. ಈ ವಿಷಯದಲ್ಲೂ ಸ ಸ್ವಾಭಾವಿಕವಾಗಿ ಮಾನವನ ಸ್ಥಿತಿಯು ಪ್ರಾಣಿಗಳಿಗಿಂತ ಭಿನ್ನವಾಗಿದೆ. ಅವುಗಳಿಗೆ ಹೊದಿಕೆಯ 
ಮುಖ್ಯ ಉದ್ದೇಶವು 'ರೀಶ್‌' ಆಗಿರುತ್ತದೆ. ಅವುಗಳ ಲೈಂಗಿಕಾಂಗಗಳು 'ಸೌಅಃ' ಆಗಿಯೇ ಇಲ್ಲದಿರುವುದರಿಂದ ಪ್ರಾಣಿಗಳ ಪ್ರಕೃತಿಯಲ್ಲಿ 
ಅವುಗಳನ್ನು ಮರೆಸುವಂತಹ ಸಹಜ ಪ್ರವೃತ್ತಿಯೇ ಇಲ್ಲ. ಆದುದರಿಂದ ಅವುಗಳನ್ನು ಮರೆಸುವ ಮತ್ತು, ಅದಕ್ಕಾಗಿ ಅವುಗಳ 
ದೇಹದಲ್ಲಿ ಉಡುಪನ್ನುಂಟು ಮಾಡುವ ಪ್ರಶ್ನೆಯೇ ಇಲ್ಲ. ಆದರೆ, ಮಾನವನು ಶೈತಾನನ ಮಾರ್ಗದರ್ಶನವನ್ನು ಸ್ವೀಕರಿಸಿದಾಗ ಪರಿಸ್ಥಿತಿ 
ಬುಡಮೇಲಾಯಿತು, ಅವನು ತನ್ನ ಚೇಲಾಗಳೊಡನೆ ಮನುಷ್ಯನಿಗೂ ಉಡುಪಿನ ಅವಶ್ಯಕತೆಯು ಪ್ರಾಣಿಗಳಿಗೆ 'ರೀಶ್‌'ನ ಅಗತ್ಯವಿರುವಷ್ಟೇ 
ಇರುವುದು, 'ಸೌಲಳವನ್ನು ಮರೆಸುವ ಅಗತ್ಯವೇ ಇಲ್ಲ, ಪ್ರಾಣಿಗಳಿಗೆ 'ಸೌಅಳದ ಅಂಗಗಳಿಲ್ಲದಂತೆಯೇ ನಿಮ್ಮ ಈ ಅಂಗಭಾಗಗಳೂ 
'ಸೌಲಃ ಅಲ್ಲ, ಆದರೆ ಕೇವಲ ಲೈಂಗಿಕ ಅಂಗಭಾಗಗಳು ಮಾತ್ರ ಎನ್ನುತ್ತ ಜನರನ್ನು ತಪ್ಪು ತಿಳುವಳಿಕೆಗೆ ಗುರಿಪಡಿಸಿದನು. 

ಮೂರನೆಯದಾಗಿ, ಮಾನವನಿಗೆ ಉಡುಪು ಕೇವಲ ಲಜ್ಞಾಂಗಗಳನ್ನು ಮರೆಸುವ, ಅಲಂಕಾರ ಮತ್ತು ರಕ್ಸಣೆ ಕೊಡುವ ಸಾಧನ 
ಮಾತ್ರವಾಗಿದ್ದರೆ ಸಾಲದು. ವಾಸ್ತವದಲ್ಲಿ ಮಾನವನು ಈ ವಿಷಯದಲ್ಲಿ, ತನ್ನ ಉಡುಪು 'ದೇವನಿಷ್ಠೆಯ ಉಡುಪು' ಆಗಿರಬೇಕೆಂಬಷ್ಟು 
ಉನ್ನತ ಮಟ್ಟಕ್ಕೆ ತಲುಪಬೇಕು. ಅರ್ಥಾತ್‌- ಮರೆಸಬೇಕಾದ ಅಂಗಭಾಗಗಳನ್ನು ಸರಿಯಾಗಿ ಮರೆಸುವ, ಅಲಂಕಾರದಲ್ಲೂ 
ಮೇರೆಯನ್ನು ಮೊರದ ಅಥವಾ ಮಾನವನ ಸ್ಥಾನಮಾನಕ್ಕಿಂತ ಕೆಳಗಿನದ್ದಾಗಿರದ, ಅಹಂಭಾವ ಆಡಂಬರ ಅಥವಾ ವೈಭವಪೂರ್ಣವಲ್ಲದ 
ಉಡುಪು. ಅದು ಪುರುಷರು ಸ್ತ್ರೀಯರಂತೆಯೂ ಸ್ತ್ರೀಯರು ಪುರುಷರಂತೆಯೂ ಮೆರೆದಾಡುವಂತಹ ಮಾನಸಿಕ ಭ್ರಾಂತಿಗಳನ್ನು 
ಪ್ರದರ್ಶಿಸುವ ಸಾಧನವಾಗಿರಬಾರದು. ಒಂದು ಜನಾಂಗವು ಇನ್ನೊಂದು ಜನಾಂಗವನ್ನು ಅನುಕರಿಸಿ ತಮ್ಮ ಸಣ್ಣತನದ ಜೀವಂತ 
ಜಾಹೀರಾತಾಗಿ ಮಾರ್ಪಡುವಂತಹದ್ದೂ ಆಗಿರಬಾರದು. ಉಡುಪಿನ ವಿಷಯದಲ್ಲಿ ಅಪೇಕ್ಷಿತ ಒಳಿತಿನ ಮಟ್ಟಕ್ಕೆ ತಲುಪಲು ದೇವ 
ಸಂದೇಶವಾಹಕರ ಮೇಲೆ ವಿಶ್ವಾಸವಿಟ್ಟು ತಮ್ಮನ್ನು ತಾವೇ ದೇವ ಮಾರ್ಗದರ್ಶನದ ಅಧೀನಕ್ಕೆ ಒಪ್ಪಿಸಿಕೊಳ್ಳೆದವರಿಂದ ಎಷ್ಟು 
ಮಾತ್ರಕ್ಕೂ ಸಾಧ್ಯವಿಲ್ಲ. ದೇವ ಮಾರ್ಗದರ್ಶನವನ್ನು ಸ್ವೀಕರಿಸಿಕೊಳ್ಳಲು ಅವರು ನಿರಾಕರಿಸಿದೊಡನೆ ಶೈತಾನರು ಅವರ ಸಂರಕ್ಷಕರಾಗಿ 
ಬಿಡುತ್ತಾರೆ. ತರುವಾಯ ಈ ಶೈತಾನರು ಅವರನ್ನು ತಪ್ಪು ದಾರಿಗೆ ಎಳೆದೇ ತೀರುತ್ತಾರೆ. 

ನಾಲ್ಕನೆಯದಾಗಿ, ಉಡುಪಿನ ವಿಷಯವೂ ಜಗತ್ತಿನಲ್ಲಿ ಎಲ್ಲೆಡೆ . ಹಬ್ಬಿಕೊಂಡಿರುವ ಅಲ್ಲಾಹನ ಅಸಂಖ್ಯಾತ 
ನಿದರ್ಶನಗಳಲ್ಲೊಂದಾಗಿದೆ ಮಾನವನು ಸ್ವತಃ ಪಾಠ ಕಲಿತುಕೊಳ್ಳಲಿಚ್ಛಿಸುವುದಾದರೆ ಅದು ಅವನಿಗೆ ಪರಮಾರ್ಥದ ಕಡೆಗೆ ತಲುಪಲು 
ಸಹಾಯ ಮಾಡುತ್ತದೆ. ಮೇಲೆ ಕಾಣಿಸಲಾಗಿರುವ ವಸ್ತುಸ್ವಿತಿಗಳನ್ನು ಚೆನ್ನಾಗಿ ವಿಶ್ಲೇಷಿಸಿದಾಗ ಉಡುಪು ಅಲ್ಲಾಹನ ಒಂದು ಪ್ರಮುಖ 
ನಿದರ್ಶನವೆಂಬುದು ಹೇಗೆಂದು ಸುಲಭವಾಗಿ ಮನವರಿಕೆಯಾಗುತ್ತದೆ. 

17. ಇದು ಅರಬರು ಮಾಡುತ್ತಿದ್ದ ನಗ್ನ ಪ್ರದಕ್ಷಿಣೆಯ ಕಡೆಗೆ ಸೂಚನೆ. ಇದನ್ನು ಮೇಲೆ ಪ್ರಸ್ತಾಪಿಸಲಾಗಿದೆ. ಇದೊಂದು 
ಧಾರ್ಮಿಕ ವಧಿಯೆಂದೂ ದೆಳವಾದೇಶ ಹೀಗೆಯೇ ಇದೆಯೆಂದೂ ಅವರು ತಿಳಿದುಕೊಂಡಿದ್ದರು. 


ಕಾಂಡ -8 


7. ಅಲ್‌ ಅಲ್‌ರಾಫ್‌ 477 


2 دو کت pa ೨‏ 28 بے ہد ಮ, ತಾಣಿ]‏ 
راوتا 5 رت سنا bb 50S oO‏ 
39೨‏ ساد ?2 ಎ!‏ 3 ید ا و ت3 7 

EMI AA by Bb is 


1 pd مر کے ے6‎ £2೨ 4 ٠>) 5 Bh rrr 
SNES A UEP AOR ಯ 


NL ONE Bis Hi 

ಇವರೊಡನೆ ಹೇಳಿರಿ. ಅಲ್ಲಾಹನ ಹೆಸರಲ್ಲಿ, ಅವನದ್ದೆಂದು ನಿಮಗೆ ಅರಿವಿಲ್ಲದಂತಹ ಮಾತುಗಳನ್ನು 
ನೀವಾಡುತ್ತೀರಾ? ಓ ಪೈಗಂಬರರೇ; ಇವರೊಡನೆ ಹೇಳಿರಿ, "ನನ್ನ ಪ್ರಭು ನ್ಯಾಯೋಚಿತ ಆಜ್ಞೆಯನ್ನಿತ್ತಿದ್ದಾನೆ. 
ಪ್ರತಿಯೊಂದು ಉಪಾಸನೆಯಲ್ಲಿ ಗಮನವನ್ನು ಸರಿಯಾಗಿರಿಸಬೇಕೆಂದೂ ಧರ್ಮವನ್ನು ಅವನಿಗೇ ಮಸಲಾಗಿಟ್ಟು 
ಅವನನ್ನೇ ಕೂಗಿ ಕರೆಯಬೇಕೆಂದೂ ಅವನ ಆಜ್ಜೆಯಾಗಿದೆ. ಅವನು ನಿಮ್ಮನ್ನು ಈಗ ಸೃಷ್ಟಿಸಿದಂತೆಯೇ ನೀವು 
ಪುನಃ ಸೃಷ್ಟಿಸಲ್ಪಡುವಿರಿ."'” ಅವನು ಒಂದು ವಿಭಾಗಕ್ಕೆಂತು ನೇರ ಮಾರ್ಗವನ್ನು ತೋರಿಸಿರುತ್ತಾನೆ. ಆದರೆ 
ಇನ್ನೊಂದು ವಿಭಾಗದ ಮೇಲೆ ಪಥಭ್ರಷ್ಟತೆ ಅಂಟಿಕೊಂಡಿದೆ ಏಕೆಂದರೆ, ಅವರು ಅಲ್ಲಾಹನ ಬದಲಿಗೆ 
ಶೈತಾನರನ್ನು ತಮ್ಮ ರಕ್ಷೆಕರಾಗಿ ಮಾಡಿಕೊಂಡಿದ್ದಾರೆ ಮತ್ತು ತಾವು ನೇರ ಮಾರ್ಗದಲ್ಲಿದ್ದೇವೆಂದು ಅವರು 
: ಭಾವಿಸಿದ್ದಾರೆ. 


AY 


18. ತೋರಿಕೆಗೆ ಇದೊಂದು ಅತಿ ಚಿಕ್ಕ ವಾಕ್ಯ. ಆದರೆ ವಸ್ತುತಃ ಈ ಮೂಲಕ ಕುರ್‌ಆನ್‌ ಅವರ ಅಜ್ಞಾನಪೂರ್ಣ ವಿಶ್ವಾಸಗಳ 
ವಿರುದ್ಧ ಒಂದು ಅತಿ ದೊಡ್ಡ ಆಧಾರ ಪ್ರಮಾಣವನ್ನು ಮುಂದಿರಿಸಿದೆ. ಈ ತರದ ವಾದವನ್ನು ಅರ್ಥಮಾಡಿಕೊಳ್ಳಲಿಕ್ಕಾಗಿ ಪೀಠಿಕೆಯ 
ರೂಪದಲ್ಲಿ: ಎರಡು ವಿಷಯಗಳನ್ನು ಮೊದಲು ತಿಳಿದುಕೊಳ್ಳಬೇಕು: 

1) ಅರಬರು ತಮ್ಮ ಕೆಲವು ಧಾರ್ಮಿಕ ರೂಢಿಗಳಲ್ಲಿ ನಗ್ನತೆಯನ್ನು ಅನುಸರಿಸುತ್ತಿದ್ದು ಅದೊಂದು روھلڈ‎ ಅ ಧಾರ್ಮಿಕ 
ವಿಧಿಯೆಂದು ತಿಳಿಯುತ್ತಿದ್ದರೂ ಸ್ವಯಂ ನಗ್ಗತೆಯು ಅವರ ದೃಷ್ಟಿಯಲ್ಲೂ ಒಂದು دہ‎ ಕಾರ್ಯವೇ ಆಗಿತ್ತು. ತನ್ನಿಮಿತ್ತ 
ಸಭ್ಯ ಹಾಗೂ ಮರ್ಯಾದಸ್ಥನಾದ ಯಾವ ಅರಬನೂ ಸಭೆ ಸಮಾರಂಭಗಳಲ್ಲಿ, ಪೇಟೆಯಲ್ಲಿ ಅಥವಾ ತಮ್ಮ ಆಪ್ತೇಷ್ಟರ ನಡುವೆ 
ನಗ್ಗನಾಗಿರುವುದನ್ನು ಮೆಚ್ಚುತ್ತಿರಲಿಲ್ಲ. 

2) ಅವರು ನಗ್ನತೆಯನ್ನು “ಲಜ್ಞಾಸ್ಪದವೆಂದು ತಿಳಿದಿದ್ದೂ ಒಂದು ಧಾರ್ಮಿಕ ಕಟ್ಟಳೆ ಎಂಬ ನೆಲೆಯಲ್ಲಿ ಆರಾಧನೆಯ ವೇಳೆ 
ಅದನ್ನು ಅನುಸರಿಸುತ್ತಿದ್ದರು. ಅವರು ತಮ್ಮ ಧರ್ಮವನ್ನು ದೇವ ಧರ್ಮವೆನ್ನುತ್ತಿ ದ್ಲುದರಿಂದ ಈ ಕಟ್ಟಳೆಯೂ ದೇವನ 
ವತಿಯಿಂದಲೇ ನಿಶ್ಚಯಿಸಲ್ಪಟ್ಟುದೆಂದು ಅವರ ಭಾವನೆಯಾಗಿತ್ತು. ಇದಕ್ಕಾಗಿ ಕುರ್‌ಆನ್‌ ಹೂಡುತ್ತಿರುವ ವಾದವೇನೆಂದರೆ - ಒಂದು 
ಲಜ್ಞಾಸ್ಸ್ನದ ಕಾರ್ಯವನ್ನು ಲಜ್ಞಾಸ್ಸದವೆಂದು ಸ್ವತಃ ನೀವೇ ಒಪ್ಪಿಕೊಳ್ಳುತ್ತೀರಿ. ಹೀಗಿರುತ್ತ ಇಂತಹ ಕಾರ್ಯದ ಅಪ್ಪಣೆಯನ್ನು 
ಅಲ್ಲಾಹನೇ ಕೊಟ್ಟಿರಬಹುದೆಂದು ನೀವು ನಂಬುವುದಾದರೂ ಹೆ ೇಗೆ? ಅಶ್ಲೀಲ ಕಾರ್ಯದ ಆಜ್ಞೆಯು ಅಲ್ಲಾಹನ ಕಡೆಯಿಂದ ಬರಲು 
ಸಾಧ್ಯವೇ ಇಲ್ಲ. ನಿಮ್ಮ ಮತದಲ್ಲಿ ಇಂತಹ ಆಜ್ಞೆ ಕಂಡು ಬರುತ್ತಿದೆಯೆಂದಾದರೆ ನಿಮ್ಮ ಮತವು ದೇವವಶಿಯಿಂದ 
ಬಂದುದಲ್ಲನೆಂಬುದಕ್ಕೆ ಅದು ಸುವ್ಯಕ್ತ ಆಧಾರವಾಗಿದೆ. 

19, ತಾತ್ಸರ್ಯವಬೇನೆಂದರೆ, ದೇವ ಧರ್ಮಕ್ಕೆ ನಿಮ್ಮ ಈ ಅರ್ಥರಹಿತ ಕಂದಾಚಾರಗಳೊಡನೆ ಸಂಬಂಧವೇನಿದೆ? ಅವನು 
ನಿಮಗೆ ನೀಡಿರುವ ಶಿಕ್ಷಣದ ಮೂಲ ಸಿದ್ದಾಂತಗಳು ಇವು:- 

1) ಮಾನವನು ತನ್ನ ಜೀವನವನ್ನು ನ್ಯಾಯ ಹಾಗೂ ಸತ್ಯದ ಆಧಾರದ ಮೇಲೆ ನಿಲ್ಲಿಸಬೇಕು. 

2) ದಾಸ್ಕ-ಆರಾಧನೆಯಲ್ಲಿ ನಿಮ್ಮ ಗಮನವನ್ನು ಸರಿಯಾದ ದಿಕ್ಕಿಗೆ ಇರಿಸಿಕೊಳ್ಳಬೇಕು. ಅರ್ಥಾತ್‌- ಅಲ್ಲಾಹನ ಹೊರತು 
ಇತರರ ದಾಸ್ಕ-ಆರಾಧನೆಯ ಛಾಯೆಯೂ ಅವನ ದಾಸ್ಕ-ಆರಾಧನೆಯಲ್ಲಿರಬಾರದು. ನೈಜ ಆರಾಧ್ಯನ ಹೊರತು ಇತರರ ಅನುಸರಣೆ, 
تکس‎ ಮತ್ತು ಅಧೀನತೆಯ ಕಡೆಗೆ ಕಿಂಚಿತ್ತೂ ಗಮನ ಹರಿಯಬಾರದು. 


ಕಾಂಡ -8 


(31) ಓ ಆದಮರ ಸಂತತಿಯವರೇ, ಉಪಾಸನೆಯ ಎಲ್ಲ ಸಂದರ್ಭಗಳಲ್ಲೂ ನಿಮ್ಮ 'ಅಲಂಕಾರ'ಗಳಿಂದ 
ಭೂಷಿತರಾಗಿರಿ.* ಉಣ್ಣಿರಿ ಕುಡಿಯಿರಿ ಮತ್ತು ಮಿತಿ ಮೊರಬೇಡಿರಿ. ಅಲ್ಲಾಹನು ಮಿತಿ ಮೊರುವವರನ್ನು 
ಮೆಚ್ಚುವುದಿಲ್ಲ.' 

(32) ಓ ಪೈಗಂಬರರೇ, ಅವರೊಡನೆ ಕೇಳಿರಿ - ಅಲ್ಲಾಹನು ತನ್ನ ದಾಸರಿಗಾಗಿ, ಹೊರತೆಗೆದಿರುವ 
ವಸ್ತ್ರ ಭೂಷಣಗಳನ್ನೂ ಶುದ್ದ ಆಹಾರ ಸಾಮಗ್ರಿಗಳನ್ನೂ ನಿಪಿದ್ದಗೊಳಿಸಿದವನಾರು?? ಹೇಳಿರಿ; ಇವೆಲ್ಲ 


3) ಮಾರ್ಗದರ್ಶನ, ಸಮರ್ಥನೆ, ಸಹಾಯ, ರಕ್ಷಣೆ ಮತ್ತು ಪಾಲನೆಗಾಗಿ ಅಲ್ಲಾಹನನ್ನೇ ಪ್ರಾರ್ಥಿಸಬೇಕು. ಆದರೆ ಅದಕ್ಕಾಗಿ 
ಪ್ರಾರ್ಥಿಸುವವನು ಮೊತ್ತ ಮೊದಲು ತನ್ನ ಧರ್ಮವನ್ನು ಕೇವಲ ಅಲ್ಲಾಹನಿಗಾಗಿ ವೊಸಲಾಗಿಡಬೇಕಾದುದು ಮುಖ್ಯ ಶರತ್ತು. 
ಜೀವನದ ಸಕಲ ವ್ಯವಸ್ಥೆಗಳನ್ನೂ ಸತ್ಮನಿಷೇಧ, ದೇವಸಹಬಾಗಿತ್ತ, ಪಾಪಕಾರ್ಯ ಮತ್ತು ಅನ್ಕರ ದಾಸ್ಕ-ಆರಾಧನೆಯಲ್ಲಿ 
ನಡೆಸುತ್ತಲಿದ್ದು 'ದೇವಾ, ನಾವು ನಿನ್ನ ವಿರುದ್ಧವೆಸಗುತ್ತಿರುವ ವಿದ್ರೋಹಗಳಿಗಾಗಿ ನೀನು ನಮಗೆ ಸಹಾಯ ಮಾಡು' ಎಂದು 
ಅವನೊಡನೆ ಸಹಾಯ ಯಾಚಿಸುವಂತಿರಬಾರದು. 

4) ಈ ಭೂಮಿಯಲ್ಲಿ ಅವನು ಹೇಗೆ ಜನಿಸಿರುತ್ತಾನೋ ಹಾಗೆಯೇ ಇನ್ನೊಂದು ಲೋಕದಲ್ಲಿಯೂ ಅವನನ್ನು 
ಸೃಪ್ಟಿಸಲಾಗುವುದು ಮತ್ತು ಅವನ ಕರ್ಮಗಳ ಲೆಕ್ಕಾಚಾರ ಅಲ್ಲಾಹನಿಗೆ ಕೊಡಬೇಕಾಗುವುದೆಂಬ ವಿಷಯದಲ್ಲಿ ಖಾತರಿ 
ನಂಬಿಕೆಯನ್ನಿರಿಸಿಕೊಳ್ಳಬೇಕು. 

20. ಇಲ್ಲಿ 'ರೀನತ್‌'(ಅಲಂಕಾರ) ಎಂದರೆ ಸಂಪೂರ್ಣ ಉಡುಪು. ಅಲ್ಲಾಹನ ಉಪಾಸನೆಗಾಗಿ ನಿಲ್ಲುವಾಗ ತನ್ನ 
ಲಜ್ಞಾಂಗಗಳನ್ನು ಮಾತ್ರ ಮರೆಸಿಕೊಂಡರೆ ಸಾಲದು. ಅದರೊಂದಿಗೆ ತನ್ನ ಶಕ್ತ್ಯಾನುಸಾರ ಲಜ್ಞಾಂಗಗಳನ್ನು ಮರೆಸುವ ಹಾಗೂ |. 
ಅಲಂಕಾರದ ಸಂಪೂರ್ಣ ಉಡುಪನ್ನು ಧರಿಸಬೇಕಾದುದೂ ಅಗತ್ಯ. ಇದು ಅಜ್ಞಾನಿಗಳು ಆರಾಧನಾ ವೇಳೆ ಹಿಂದೆಯೂ ಇಂದೂ 
ಇರಿಸಿರುವ ದೋಷಪೂರ್ಣ ನಿಲುಮೆಯ ಖಂಡನೆ. ಅವರು ನಗ್ನರಾಗಿ ಇಲ್ಲವೆ ಅರೆ ನಗ್ನರಾಗಿ ತಮ್ಮ ಅಂತಸ್ತನ್ನು ಕೆಣಸಿಕೊಂಡು 
ದೇವಾರಾಧನೆ ಮಾಡಬೇಕೆಂದು ಭಾವಿಸುತ್ತಾರೆ. ಇದಕ್ಕೆ ವೃತಿರಿಕ್ತವಾಗಿ ನೀವು ಸೊಬಗಿನಿಂದ - ನಗ್ಗತೆಯಂತಿರಲಿ ಅಸಭ್ಮತೆಯ 
ಛಾಯೆಯೂ ಇಲ್ಲದಂತೆ - ಅಲಂಕೃತರಾಗಿ ಆರಾಧನೆ ಮಾಡಬೇಕೆಂದು ಅಲ್ಲಾಹನು ಹೇಳುತ್ತಾನೆ. 

21. ಅರ್ಥಾತ್‌- ನೀವು ಪೀಡಿತರಾಗಿರುವುದೂ ನಿಮ್ಮ ನಿರಶನ ಹಾಗೂ ಉತ್ತಮ ಆಹಾರಗಳ ವರ್ಜನೆಯೂ ಅಲ್ಲಾಹನಿಗೆ 
ಪ್ರಿಯವಾಗಿರುವುದಲ್ಲ. ಅವನ ದಾಸ್ಕ-ಆರಾಧನೆಗೆ ಇವೆಲ್ಲ ಯಾವ ವಿಧದಲ್ಲೂ ಬೇಕಾಗಿಲ್ಲ. ನೀವು ನಿಮಗೆ ದಯಪಾಲಿಸಲಾಗಿರುವ 
ಉತ್ತಮ ವಸ್ತ್ರಗಳನ್ನು ಧರಿಸಬೇಕು. ಶುದ್ಧ ಆಹಾರ ತಿನ್ನಬೇಕು. ಇದರಲ್ಲೇ ಅಲ್ಲಾಹನಿಗೆ ಸಂತೋಷ. ಅವನ ಧರ್ಮಶಾಸ್ತ್ರದಲ್ಲಿ 
ನಿಜವಾದ ಪಾಪಕಾರ್ಯವೆಂದರೆ ಮಾನವನು ದೇವನಿರ್ಮಿತ ಮೇರೆಗಳನ್ನು ಮೊರುವುದು. ಇದು ಅವನು ಧರ್ಮಸಮ್ಮ ತಗೊಳಿಸಿದುದನ್ನು 
ನಿಷೇಧಿಸುವ ರೂಪದಲ್ಲೂ ಇರಬಹುದು. ನಿಷೇಧಿಸಿದುವನ್ನು ಧರ್ಮಸಮ್ಮತಗೊಳಿಸುವ ರೂಪದಲ್ಲೂ ಇರಬಹುದು. 

22. ತಾತ್ಸರ್ಯವೇನೆಂದರೆ - ಅಲ್ಲಾಹನಂತು ಜಗತ್ತಿನ ಸಕಲ ಅಲಂಕಾರಗಳನ್ನೂ ಶುದ್ದ ವಸ್ತುಗಳನ್ನೂ ತನ್ನ ದಾಸರಿಗಾಗಿಯೇ 
ಸೃಷ್ಟಿಸಿರುತ್ತಾನೆ. ಆದ ಕಾರಣ ಅವುಗಳನ್ನೆಲ್ಲ ತನ್ನ ದಾಸರಿಗೆ ನಿಷಿದ್ಧಗೊಳಿಸಿಬಿಡಬೇಕೆಂಬ ಉದ್ದೇಶ ಅವನಿಗೆ ಇರಲಾರದೆಂಬುದು 
ಖಚಿತ. ಹೀಗಿರುತ್ತ ಯಾವುದಾದರೊಂದು ಮತ ಅಥವಾ ನೈಶಿಕ ಹಾಗೂ ಸಾಮಾಜಿಕ ವ್ಯವಸ್ಥೆಯು ಅವುಗಳನ್ನು ನಿಷಿದ್ದವೆಂದೋ 
ತಿರಸ್ಫೃತವೆಂದೋ ಆಧ್ಯಾತ್ಮಿಕ ಪ್ರಗತಿಗೆ ತಡೆಯೆಂದೋ ಸಾರುವುದಾದರೆ ಅದು ದೇವವಶಿಯಿಂದಲ್ಲ ಎಂಬುದನ್ನು ಅದೇ ಸಾಬೀತು 
ಪಡಿಸುತ್ತದೆ. ಮಿಥ್ಯ ಮತಗಳನ್ನು ಖಂಡಿಸುವಾಗ ಕುರ್‌ಆನ್‌ ಕೊಡುವ ಪ್ರಮಾಣಗಳಲ್ಲಿ ಇದೂ ಮುಖ್ಯವಾಗಿದೆ. ಕುರ್‌ಆನ್‌ 
ವಾದಿಸುವ ರೀತಿಯನ್ನು ತಿಳಿದುಕೊಳ್ಳಲಿಕ್ಕಾಗಿ ಇದನ್ನು ಅರಿತಿರುವುದೂ ಅಗತ್ಕ. 


ಕಾಂಡ -8 


4 وی‎ NC Lud 56% de 12 

HUSA UE یلعو قال‎ 

124 cmd A NE ۵ 
REESE 5 Ge BU SGV EE lS 


೨8೨4 0 & 


Al 8 ಗ್ಗ 246 
0m SLU SPIES 


ವಸ್ತುಗಳೂ ಇಹಜೀವನದಲ್ಲೂ ಸತ್ಯವಿಶ್ವಾಸಿಗಳಿಗಾಗಿವೆ ಮತ್ತು ಪುನರುತ್ಡಾನ ದಿನದಲ್ಲಂತು ಇವು ಕೇವಲ 
ಅವರಿಗಾಗಿಯೇ ವಮೂಸಲಾಗಿರುವುವು.* .ಇದೇ ರೀತಿಯಲ್ಲಿ ನಾವು ನಮ್ಮ ಸೂಕ್ತಗಳನ್ನು ಜ್ಞಾನವುಳ್ಳವರಿಗೆ 
ಸುಸ್ಪಷ್ಟವಾಗಿ ವಿವರಿಸುತ್ತೇವೆ. 

(33) ಓ ಪೈಗಂಬರರ ಇವರೊಡನೆ, ಹೇಳಿರಿ, "ನನ್ನ ಪ್ರಭು ನಿಪಿದ್ದಗೊಳಿಸಿದ ವಿಷಯಗಳಿವು:- 
ಲಜ್ಞಾಹೀನ ಕಾರ್ಯಗಳು - ಅವು ಪ್ರತ್ಮಕ್ಷವಾಗಿರಲಿ ಅಥವಾ ರಹಸ್ಯವಾಗಿರಲಿ-* ಪಾಪ ಕಾರ್ಯಗಳು, ಸತ್ಛಕ್ಕೆ 
ವಿರುದ್ಧವಾದ ಅತಿರೇಕ ಅಲ್ಲಾಹನು ಯಾರ ಪರವಾಗಿ ಯಾವುದೇ ಆಧಾರ ಅವತೀರ್ಣಗೊಳಿಸಿಲ್ಲವೋ 
ಅಂಥವರನ್ನು ಅವನೊಂದಿಗೆ ಸಹಭಾಗಿಯಾಗಿಸುವುದು ಮತ್ತು (ವಾಸ್ತವದಲ್ಲಿ ಅಲ್ಲಾಹನೇ ಹೇಳಿರುತ್ತಾನೆಂದು) 
ನಿಮಗೆ ತಿಳುವಳಿಕೆ ಇಲ್ಲದಿರುವ ಮಾತನ್ನು ಅಲ್ಲಾಹನ ಹೆಸರಲ್ಲಿ ಹೇಳುವುದು. 

(34-39) ಪ್ರತಿಯೊಂದು ಜನಾಂಗಕ್ಕೆ ಒಂದು ಕಾಲಾವಧಿ ನಿಶ್ಚಿತವಿದೆ. ಅದರ ಕಾಲಾವಧಿಯು ಮುಗಿದಾಗ 


23. ಅರ್ಥಾತ್‌- ಯಥಾರ್ಥವಾಗಿ ಅಲ್ಲಾಹನು ಉಂಟು ಮಾಡಿರುವ ಸಕಲ ವಸ್ತುಗಳು ಈ ಲೋಕದಲ್ಲೂ 
ಸತ್ಯವಿಶ್ವಾಸಿಗಳಿಗಾಗಿಯೇ ಆಗಿರುತ್ತವೆ. ಏಕೆಂದರೆ ಅವರೇ ಅಲ್ಲಾಹನ ಕೃತಜ್ಞ ದಾಸರು. ಉಪ್ಪನ್ನದ ಹಕ್ಕು ಸ್ವಾಮಿನಿಷ್ಮರಿಗೆ ಮಾತ್ರ 
ಸಲ್ಲುತ್ತದೆ. ಆದರೆ ಈ ಲೋಕದ ಪ್ರಸಕ್ತ ವ್ಯವಸ್ಥೆಯು ಪರೀಕ್ಷಾರ್ಥ ಹಾಗೂ ಕಾಲಾವಕಾಶದ ತತ್ವದಲ್ಲಿ ನೆಲೆಗೊಳಿಸಲ್ಪಟ್ಟಿರುವುದರಿಂದ 
ಇಲ್ಲಿ ಅಲ್ಲಾ ಹನ ಎಷ್ಟೋ ಭವ್ಮ ಕೊಡುಗೆಗಳು ಕೃತಪ್ಲುರಿಗೂ ವಿತರಣೆಯಾಗುತ್ತಿರುತ್ತವೆ. ಆದರೆ, (ಸಂಪೂರ್ಣ ವ್ಯವಸ್ಥೆಯನ್ನು 
ಶುದ್ದ ಸತ್ಯದ ಆಧಾರದಲ್ಲಿ ನೆಲೆ ನಿಲ್ಲಿಸಲಾಗುವಂತಹ) ಪರಲೋಕದಲ್ಲಿ ಜೀವನದ ಸುಖಭೋಗಗಳೂ ಶುದ್ಧಾಹಾರಗಳೂ ಎಲ್ಲವೂ 
ಸರ್ವಸಂಪೂರ್ಣವಾಗಿ ಸ್ವಾಮಿನಿಷ್ಠರಿಗಾಗಿಯೇ ಕಾದಿರಿಸಲ್ಪಟ್ಟಿರುವುವು. ಇಹಲೋಕದಲ್ಲಿ ತಮ್ಮ ಪ್ರಭುವಿನ ಜೀವನಾಧಾರಗಳಿಂದಲೇ 
ಪೋಷಿಸಲ್ಪಟ್ಟಿದ್ದರೂ ಅವನಿಗೆ ಅವಿಭೇಯರಾಗಿದ್ದ ಕೃತಫ್ನರು ಅವುಗಳಿಂದ ಏನನ್ನೂ ಪಡೆಯಲಾರರು. 

24. ವಿವರಣೆಗಾಗಿ ಅನ್‌ಆಮ್‌ ಅಧ್ಯಾಯದ 127 ಮತ್ತು 130ನೆಯ ಟಿಪ್ಪಣಿಗಳನ್ನು ಓದಿರಿ. 

25. ಮೂಲದಲ್ಲಿ 'ಇಸ್ಮ್‌' ಎಂಬ ಪದ ಪ್ರಯೋಗವಾಗಿದೆ. ಅದರ ನಿಜವಾದ ಅರ್ಥ 'ಲೋಪ.' ವೇಗವಾಗಿ ನಡೆಯಲು 
ಸಾಧ್ಯವಿದ್ದೂ ನಿಧಾನವಾಗಿ ನಡೆಯುವ ಒಂಟೆಯನ್ನು 'ಆಸಿಮಳ ಎನ್ನುತ್ತಾರೆ. ಇದರಿಂದಲೇ ಈ ಪದದಲ್ಲಿ ಪಾಪವೆಂಬ ಭಾವನೆ 
ಹುಟ್ಟಿದೆ. ಅರ್ಥಾತ್‌- ಮಾನವನು ಅಲ್ಲಾಹನ ದಾಸ್ಯ-ಅರಾಧನೆ ಮತ್ತು ಆಜ್ಞಾಪಾಲನೆಗೆ ಶಕ್ತನಿದ್ಧ ಲೋಪ ತೋರುವುದು ಮತ್ತು 
ಅಲ್ಲಾಹನ ಸಂಪ್ರೀತಿ ಪ್ರಾಪ್ತಿಯಲ್ಲಿ ಉದ್ದೇಶಪೂರ್ವಕ ಅಪರಾಧವೆಸಗುವುದು. 

26. ಅರ್ಥಾತ್‌- ತನ್ನ ಮೇರೆಯನ್ನು ಮೂರಿ ತನಗೆ ಹಕ್ಕಿಲ್ಲದಂತಹ ಸೀಮೆಯೊಳಗೆ ಕಾಲಿರಿಸುವುದು. ಈ ವಿವರಣೆಯ ಪ್ರಕಾರ 

ದಾಸ್ಕ-ಆರಾಧನೆಯ ಸೀಮೋಲ್ಲಂಘನೆ ಮಾಡಿ ಅಲ್ಲಾಹನ ಸೃಷ್ಟಿಯಲ್ಲಿ ಸ್ವೇಚ್ಛಾಚಾರ ನೀತಿಯನ್ನಿರಿಸಿಕೊಳ್ಳುವ, ದೇವನ ಸೃಷ್ಟಿಯಲ್ಲಿ 
| ತನ್ನ ಮಹಿಮೆಯನ್ನೇ ಉದ್ಧೋಷಿಸುತ್ತಿರುವ ಹಾಗೂ ದೇವದಾಸರ ಹಕ್ಕುಗಳ ಮೇಲೆ ಹಸ್ತಕ್ಷೇಪ ನಡೆಸುವವರೂ ಅತಿರೇಕಿಗಳ 
ಸಾಲಿಗೆ ಸೇರುತ್ತಾರೆ. 


ಕಾಂಡ -8 


40 ಕುರ್‌ಆನ್‌ ವ್ಯಾಖ್ಯಾನ 


سا سے 


بب ادم ا ಇತ‏ 03 بون كت بی 


ಒಂದು ಕ್ಷಣ ಹಿಂದೆ ಅಥವಾ ಮುಂದೆ ಆಗುವುದಿಲ್ಲ. ಓ ಆದಮರ ಸಂತತಿಯವರೇ, ನಮ್ಮ ವಚನಗಳನ್ನು 
ಹೇಳಿ ಕೊಡುತ್ತಿರುವ ಸಂದೇಶವಾಹಕರು ಸ್ವತಃ ನಿಮ್ಮ ಮಧ್ಯದಿಂದಲೇ ನಿಮ್ಮ ಬಳಿಗೆ ಬಂದರೆ, ಅಜ್ಞೋಲ್ಲಂಘನೆ 
ಮಾಡದವನು ಹಾಗೂ ತನ್ನನ್ನು ತಾನೇ ಸಂಸ್ಕರಿಸಿಕೊಳ್ಳುವವನಿಗೆ ಯಾವುದೇ ಭಯ ಮತ್ತು ವ್ಯಥೆಯ ಸಂಭವವೇ 
ಇಲ್ಲವೆಂಬುದನ್ನು ಅರಿತುಕೊಳ್ಳಿರಿ (ಎಂಬ ವಿಷಯವನ್ನು ಅಲ್ಲಾಹನು ಸೃಷ್ಟಿಯ ಆರಂಭದಲ್ಲೇ ಸ್ಪಷ್ಟವಾಗಿ 
ಹೇಳಿದ್ದನು.) ನಮ್ಮ ವಚನಗಳನ್ನು ಸುಳ್ಳಾಗಿಸುವವರು ಮತ್ತು ಅವುಗಳ ವಿರುದ್ಧ ಉದ್ದಟತನ ತೋರುವವರೇ 
ನರಕಾಗ್ನಿಯವರಾಗಿದ್ದು ಅಲ್ಲಿ ಅವರು ಸದಾ ಕಾಲ ವಾಸಿಸುವರು. ಮಿಥ್ಕಾರೋಪಗಳನ್ನು ಸೃಷ್ಟಿಸಿ ಅಲ್ಲಾಹನ 
ಮೇಲೆ ಹೊರಿಸುವವನಿಗಿಂತ ಅಥವಾ ಅಲ್ಲಾಹನ ಸತ್ಯವಚನಗಳನ್ನು ಸುಳ್ಳಾಗಿಸುವವನಿಗಿಂತ ದೊಡ್ಡ ಅಕ್ರಮಿ 
ಇನ್ನಾರು? ಇಂಥವರು ನಮ್ಮಿಂದ ಕಳುಹಿಸಲಾದ ನಮ್ಮ ದೇವಚರರು ಅವರ ಪ್ರಾಣಹರಣ ಮಾಡಲು ತಲಪುವ 
ಕ್ಷಣದ ವರೆಗೂ ವಿಧಿಲಿಖಿತದಂತೆ ತಮ್ಮ ಪಾಲನ್ನು ಪಡೆಯುತ್ತಲೇ ಇರುವರು.” ಆಗ ದೇವಚರರು 


27. ಕಾಲಾವಧಿ ನಿಶ್ಚಯಿಸುವುದೆಂದರೆ ಪ್ರತಿಯೊಂದು ಜನಾಂಗಕ್ಕೂ ವರ್ಷ, ತಿಂಗಳು ಮತ್ತು ದಿನಗಳ ಲೆಕ್ಕದಲ್ಲಿ ಒಂದು 
ಅವಧಿ: ನಿಶ್ಚಯಿಸಿ ಆ ಅವಧಿ ಮುಗಿದೊಡನೆ ಆ ಜನಾಂಗವನ್ನು ಅನಿವಾರ್ಯವಾಗಿ ಮುಗಿಸಿ ಬಿಡುವುದೆಂದಲ್ಲ. : ಪ್ರತಿಯೊಂದು 
ಜನಾಂಗಕ್ಕೂ ಈ ಲೋಕದಲ್ಲಿ ಕಾರ್ಯವೆಸಗಲಿಕ್ಕಾಗಿ ಅದರ ಕರ್ಮಗಳ ಒಳಿತು ಕೆಡುಕುಗಳನ್ನು ಕನಿಷ್ಠ ಯಾವ ಅನುಪಾತದಲ್ಲಿ 
ಸಹಿಸಿಕೊಳ್ಳಬಹುದೆಂಬ ಅರ್ಥದಲ್ಲಿ ಅದರದ್ದೇ ಆದ ಒಂದು ನೈತಿಕ ಮೇರೆಯನ್ನು ನಿಶ್ಚಯಿಸಿ ಕೊಡಲಾಗುತ್ತದೆ. ಒಂದು ಜನಾಂಗವು 
ತನ್ನ ದುರ್ಗುಣಗಳು ಸದ್ದುಣಗಳಿಗಿಂತ ನಿರ್ದಿಷ್ಟ ಅನುಪಾತದ ಅಂತಿಮ ಮೇರೆಗಿಂತಲೂ ಕಡಿಮೆ ಇರುವವರೆಗೂ ಅದರ ಕೆಡುಕುಗಳನ್ನು 
ಸಹಿಸಿಕೊಂಡು ಅದಕ್ಕೆ ಕರ್ಮಾವಧಿಯನ್ನು ಕೊಡಲಾಗುತ್ತದೆ. ಆದರೆ ಅದು ಆ ಮೇರೆಯನ್ನು ದಾಟಿಬಿಟ್ಟಿತೆಂದರೆ ಅನಂತರ ಅದಕ್ಕೆ, 
ದುಷ್ಕರ್ಮಗಳನ್ನೆಸಗುವ ಕಾಲಾವಧಿಯನ್ನು ಮುಂದುವರಿಸಿ ಕೊಡಲಾಗುವುದಿಲ್ಲ. ا‎ 

28. ಕುರ್‌ಆನಿನಲ್ಲಿ ಹ. ಆದಮ್‌ ಮತ್ತು ಹವ್ವಾರನ್ನು(ಅ) ಸ್ವರ್ಗದಿಂದ ಇಳಿಸಿದ ಪ್ರಸ್ತಾಪ ಬಂದಿರುವಲ್ಲೆಲ್ಲ ಈ ಮಾತನ್ನು 
ಹೇಳಲಾಗಿದೆ. (ಅಲ್‌ ಬಕರಃದ 38-39 ಮತ್ತು ತಾಹಾದ 123-124ನೆಯ ಸೂಕ್ತಗಳನ್ನು ನೋಡಿರಿ) ಆದುದರಿಂದ ಇಲ್ಲಿಯೂ | : 
ಇದು ಅದೇ ಸಂದರ್ಭಕ್ಕೆ ಅನ್ವಯವಾಗುತ್ತದೆಂದು ಭಾವಿಸಲಾಗುವುದು. ಅರ್ಥಾತ್‌- ಮಾನವ ವರ್ಗದ ಆರಂಭವಾಗುತ್ತಿರುವಾಗಲೇ 
'ಇದನ್ನು ಸ್ಪಷ್ಟವಾಗಿ ತಿಳಿಸಿ ಬಿಡಲಾಗಿದೆ. (ಆಲಿ ಇಮ್ರಾನ್‌ 6ನೆಯ ಟಿಪ್ಪಣಿಯನ್ನು ನೋಡಿರಿ.) 

29. 'ಅರ್ಥಾತ್‌- ಈ ಲೋಕದಲ್ಲಿ ಅವರಿಗಾಗಿ ಎಷ್ಟು ಕಾಲಾವಧಿ ನಿಶ್ಚಿತವಿದೆಯೋ ಅಷ್ಟು ಕಾಲ ಅವರು ಇಲ್ಲಿರುವರು | 
ಮತ್ತು ತೋರಿಕೆಗೆ ಎಷ್ಟು ಸುಖ ಅಥವಾ ಕಷ್ಟದ ಜೀವನ ನಡೆಸಬೇಕೆಂದು ಅವರ ಅದೃಷ್ಟದಲ್ಲಿರುವುದೋ ಅಷ್ಟು ನಡೆಸಿಕೊಳ್ಳುವರು. 


ಕಾಂಡ -8 


7. ಅಲ್‌ ಅಲ್‌ರಾಫ್‌ 481 


4 VEIT GG N29 د2 ای کی۶ ور‎ A پر دگئی ہدے‌‎ 2-12 
SB DOE Le SSN A 


py 7 42 2 77 
HEE 0S لا‎ LAPIS IESG 


ಅವರೊಡನೆ, "ನೀವು ಅಲ್ಲಾಹನ ಬದಲಿಗೆ ಕೂಗಿ ಕರೆಯುತ್ತಿದ್ದ ನಿಮ್ಮ ಆರಾಧ್ಯರು ಈಗೆಲ್ಲಿದ್ದಾರೆ?" ಎಂದು 
ಕೇಳುವರು- ಅವರು, "ಅವರೆಲ್ಲರೂ ಕಾಣೆಯಾಗಿದ್ದಾರೆ" ಎನ್ನುವರು. ನಾವು ನಿಜಕ್ಕೂ ಸತ್ಯಧಿಕ್ಕಾರಿಗಳಾಗಿದ್ದೆವೆಂದು 
ಅವರು ತಮ್ಮ ವಿರುದ್ದ ತಾವೇ ಸಾಕ್ಲಿ ಹೇಳುವರು. ನಿಮಗಿಂತ ಮುಂಚೆ ಗತಿಸಿಹೋದ 'ಯಕ್ಷ ಮತ್ತು ಮಾನವ' 
ಸಮುದಾಯಗಳು ಪ್ರವೇಶಿಸಿದ್ದ ನರಕಾಗ್ನಿಯಲ್ಲೇ ನೀವೂ ಪ್ರವೇಶಿಸಿರೆಂದು ಅಲ್ಲಾಹನು ಹೇಳುವನು. ಪ್ರತಿಯೊಂದು 
ಸಮುದಾಯವೂ ನರಕಾಗ್ನಿಯೊಳಗೆ ಪ್ರವೇಶಿಸುವಾಗ ತನಗಿಂತ ಮುಂಚಿನ ಸಮುದಾಯವನ್ನು ಶಪಿಸುತ್ತ 
ಪ್ರವೇಶಿಸುವುದು. ಹೀಗೆ ಎಲ್ಲರೂ ಅಲ್ಲಿ ಒಟ್ಟು ಸೇರಿದಾಗ ಅನಂತರದ ಪ್ರತಿಯೊಂದು ಸಮುದಾಯವು ತನಗಿಂತ 
ಮುಂಚಿನ ಸಮುದಾಯದ ಬಗ್ಗೆ "ಓ ನಮ್ಮ ಪ್ರಭೂ, ನಮ್ಮನ್ನು ಪಥಬಭ್ರಷ್ಟರಾಗಿ ಮಾಡಿದವರು ಇವರೇ 
ಆಗಿದ್ದರು. ಆದುದರಿಂದ ಇವರಿಗೆ ನರಕಾಗ್ನಿಯ ಇಮ್ಮಡಿ ಯಾತನೆ ನೀಡು" ಎಂದು ಹೇಳುವುದು, 
"ಪ್ರತಿಯೊಂದ್ಧಕ್ಕೂ ಇಮ್ಮಡಿ ಯಾತನೆಯೇ ಇದೆ. ಆದರೆ ನಿಮಗೆ ತಿಳಿದಿರುವುದಿಲ್ಲ" ಎಂಬ ಉತ್ತರ ಸಿಗುವುದು. 


ಮೊದಲಿನ ಸಮುದಾಯವು ಅನಂತರದ ಸಮುದಾಯದೊಡನೆ, "(ನಾವು ಅಪರಾಧಿಗಳಾಗಿದ್ದರೆ) ನಿಮಗೆ ನಮ್ಮ 


30. ಅರ್ಥಾತ್‌- ಹೇಗಿದ್ದರೂ ಪ್ರತಿಯೊಂದು ಸಮುದಾಯವೂ ಒಂದು ಸಮುದಾಯದ ಹಿಂಗಾಮಿಯಾಗಿದ್ದರೆ, ಅದು 
ಇನ್ನೊಂದು ಸಮುದಾಯದ ಮುಂಗಾಮಿಯೂ ಆಗಿತ್ತು. ಒಂದು ಸಮುದಾಯಕ್ಕೆ ಅದರ ಹಿಂಗಾಮಿ ಸಮುದಾಯವು ಆಚಾರವಿಚಾರಗಳ 
ಪಥಭ್ರಷ್ಟತೆಗಳನ್ನು `ಬಿಟ್ಟು ಹೋಗಿದ್ದರೆ, ಅದೂ ತನ್ನ ಮುಂಗಾಮಿ ಸಮುದಾಯಕ್ಕೆ ಅದನ್ನೇ ಬಿಟ್ಟು ಹೋಗಿದೆ. ಒಂದು 
ಸಮುದಾಯದ ಪಥಭ್ರಪ್ಟತೆಗೆ ಸ್ವಲ್ಪ ಮಟ್ಟಿಗೆ ಅದರ ಹಿಂಗಾಮಿಗಳು ಹೊಣೆಯಾಗಿದ್ದರೆ ಅದರ ಮುಂಗಾಮಿಗಳ ಪಥಭ್ರಷ್ಟತೆಯ 
ದೊಡ್ಡ ಹೊರೆ ಈ ಸಮುದಾಯದ ಮೇಲೂ ಇರುತ್ತದೆ. ಆದ್ದರಿಂದಲೇ ಪ್ರಕಿಯೊಂದು ಸಮುದಾಯಕ್ಕೂ ಇಮ್ಮಡಿ وھ‎ 
ಇದೆಯೆಂದು ಹೇಳಲಾಗಿದೆ. ಒಂದು ಶಿಕ್ಷೆಯು ತಮ್ಮ ಸ್ವಂತ ಅಪರಾಧಗಳಿಗಾಗಿ; ಇನ್ನೊಂದು ಶಿಕ್ಲೆ ಇತರರಿಗೆ ಅಪರಾಧಗಳನ್ನು 
ವಾರೀಸಿನಲ್ಲಿ ಬಿಟ್ಟು ಹೋದುದಕ್ಕಾಗಿ. 

ಇದನ್ನೇ ಹದೀಸಿನಲ್ಲಿ ಹೀಗೆ ಹೇಳಲಾಗಿದೆ:- ಒಬ್ಬನು ಅಲ್ಲಾಹ್‌ ಮತ್ತು ರಸೂಲರ ದೃಷ್ಟಿಯಲ್ಲಿ ಮೆಚ್ಚುಗೆ ಪಡೆಯದಂತಹ 
ಹೊಸತೊಂದು ಪಧಭ್ರಷ್ಟತೆಯನ್ನು ಪ್ರಾರಂಭಿಸಿದರೆ ಅವನ ಮೇಲೆ, ಈ ನವೀನ ಆಚಾರ ಪ್ರಕಾರ ಯಾರೆಲ್ಲ ಕರ್ಮವೆಸಗುವರೋ 
ಅವರೆಲ್ಲರ ಹೊಣೆ ಬೀಳುವುದು. ಆದರೆ ಇದರಿಂದ, ಅದರಂತೆ ವರ್ಶಿಸಿದವರ ಹೊಣೆಗಾರಿಕೆಯಲ್ಲಿ ಸ್ವಲ್ಪವೂ ಕಡಿತವಾಗಲಾರದು. 
ಇನ್ನೊಂದು ಹದೀಸಿನಲ್ಲಿ:- ಈ ಲೋಕದಲ್ಲಿ ಅನ್ಯಾಯವಾಗಿ ವಧಿಸಲ್ಪಡುವ ಪ್ರತಿಯೊಬ್ಬನ ವಧೆಯ (ಅನ್ಯಾಯದ) 'ಒಂದಂಶವು 
ತನ್ನ ಸಹೋದರರನ್ನು ಪ್ರಥಮತಃ ಕೊಂದ ಹ. ಆದಮ್‌ರ(ಅ) ಮಗನಿಗೆ ಸೇರುತ್ತದೆ, ಏಕೆಂದರೆ ಮಾನವ ವಧೆಗೆ ಪ್ರಥಮವಾಗಿ 
ದಾರಿ ತೆರೆದವನು ಅವನೇ ಎನ್ನಲಾಗಿದೆ. ಇದರಿಂದ ತಿಳಿಯುವುದೇನೆಂದರೆ ಪಾಪದಾಯಕ ಆಚಾರ ಅಥವಾ ವಿಚಾರಗಳ ಅಡಿಪಾಯ 
ಹಾಕಿದವನು ತನ್ನ ಪಾಪಗಳಿಗೆ ಮಾತ್ರ ಹೊಣೆಗಾರನಾಗಿರದೆ, ಅದರಿಂದ ಪ್ರೇರಿತರಾಗುವ ಸಕಲ ಮಾನವರ ಪಾಪಗಳ ಹೊಣೆಯ 
ಒಂದಂಶವೂ ಅವನ ಖಾತೆಗೆ ಸೇರುತ್ತಲೇ ಇರುತ್ತದೆ. ಆ ಪಾಪಕಾರ್ಯದ ಪ್ರಭಾವವು ಎಷ್ಟು ಕಾಲದವರೆಗೆ ಮುಂದುವರಿಯುತ್ತದೋ 


ಕಾಂಡ-8 


482 ಕುರ್‌ಆನ್‌ ವ್ಯಾಖ್ಯಾನ 
ಅಷ್ಟರವರೆಗೂ ಅವನ ಖಾತೆಗೆ ಸೇರ್ಪಡೆಯಾಗುತ್ತಲೇ ಇರುವುದು. ಇಷ್ಟೇ ಅಲ್ಲ - ಪ್ರತಿಯೊಬ್ಬನು ತನ್ನ ಪಾಪ ಮತ್ತು ಪುಣ್ಯಗಳ 
ಬಗ್ಗೆ ವೈಯಕ್ತಿಕವಾಗಿ ಮಾತ್ರ ವಲ್ಲದೇ ಅವನ ಪಾಪಗಳ ಅಥವಾ ಪುಣ್ಮ ಕಾರ್ಯಗಳ ಪ್ರಭಾವಗಳು ಇತರರ ಜೀವನದಲ್ಲಿ ಎಷ್ಟರ 
ಮಟ್ಟಿಗೆ ಕಾರ್ಯವೆಸಗಿವೆ ಎಂಬುದಕ್ಕೂ ಹೊಣೆಗಾರನಾಗಿರುತ್ತಾನೆಂದೂ ಇದರಿಂದ ತಿಳಿದು ಬರುತ್ತದೆ. 
ಉದಾ :- ಒಬ್ಬ ವ್ಯಭಿಚಾರಿಯನ್ನು ತೆಗೆದುಕೊಳ್ಳಿರಿ. ಅವನಲ್ಲಿ ಯಾರ ಬೋಧನೆ ಮತ್ತು ತರಬೇತಿಯಿಂದ, ಯಾರ 
ಸಂಗದೋಷದಿಂದ, ಯಾರ. ಕೆಟ್ಟ ದೃಷ್ಟಾಂತಗಳನ್ನು ಕಂಡುದರಿಂದ ಮತ್ತು ಯಾರ ದುಷ್ಟೇರಣೆಯಿಂದ ವ್ಯಭಿಚಾರದ 
ದುಷ್ಟಟಗಳುಂಟಾದುವೋ ಅವರೆಲ್ಲರೂ ಅವನು ವ್ಯಭಿಚಾರಿಯಾಗಿರುವುದರಲ್ಲಿ ಭಾಗೀದಾರರು. ಸ್ವತಃ ಅವರು ಹಿಂದೆ ಯಾರು 
ಯಾರಿಂದ ಈ ಪಾಪದೃಪ್ಪಿ, ಪಾಪೋದ್ಲೇಶ ಹಾಗೂ ಪಾಪಕರ್ಮಗಳನ್ನು ವಾರೀಸು ಹಕ್ಕಾಗಿ ಪಡೆದಿರುತ್ತಾರೋ ಅವರ ವರೆಗೂ 
ಆ ಹೊಣೆಗಾರಿಕೆ ತಲಪುತ್ತದೆ. ಈ ಸರಣಿಯು ಯಾರು ಆದಿಯಲ್ಲಿ ತನ್ನ ಏಷಯಾಸಕ್ತಿಯ ಶಮನಕ್ಕಾಗಿ ಈ ಹೊಲಸು ಮಾರ್ಗವನ್ನು 
ತೋರಿಸಿ ಕೊಟ್ಟಿದ್ದನೋ ಅವನಲ್ಲಿಗೆ ತಲಪುತ್ತದೆ. ಇದು ವ್ಯಭಿಚಾರಿಯ ಸಮಕಾಲೀನರಿಗೆ ಹಾಗೂ ಅವನ ಪೂರ್ನ್ವಿಕರಿಗೆ ಸಂಬಂಧಿಸಿದ 
ಲೆಕ್ಕಾಚಾರದ ಅಂಶ. ಇದರೊಂದಿಗೆ ತಾನು ಸ್ವತಃ ಮಾಡಿದ ವ್ಯಭಿಜಾರಕ್ಕೂ ಆತನು ಹೊಣೆಗಾರನಾಗಿರುತ್ತಾನೆ. ಅವನಿಗೆ ಒಳಿತು- 
ಕೆಡುಕುಗಳನ್ನು ಗುರುತಿಸುವ ಶಕ್ತಿಯನ್ನು ಕೊಡಲಾಗಿತ್ತು. ಅವನಿಗೆ ಆತ್ಮಸಾಕ್ಷಿಯೆಂಬ ಬಲವನ್ನೂ ಇಂದ್ರಿಯ ನಿಗ್ರಹ ಶಕ್ತಿಯನ್ನೂ 
ನೀಡಲಾಗಿತ್ತು. ಅವನಿಗೆ .ಸಜ್ಜನರಿಂದ ಒಳಿತು ಕೆಡುಕುಗಳ ಜ್ಞಾನ ಪ್ರಾಪ್ತವಾಗಿತ್ತು. ಅವನ ಮುಂದೆ ಸಜ್ಜನರ ದೃಷ್ಟಾಂತಗಳು 
ಬಂದಿದ್ದುವು. ಅವನಿಗೆ ಲೈಂಗಿಕ ಅಪರಾಧಗಳ ದುಷ್ಪರಿಣಾಮಗಳ ಅರಿವಿತ್ತು. ಆದರೂ ಅವನು ಇವುಗಳಿಂದ ಪಾಠ ಕಲಿಯದೆ 
ಯಾವುದಾದರೂ ವಿಧದಿಂದ ತನ್ನ ಕಾಮಾಭಿಲಾಷೆಯನ್ನು ಶಮನಿಸುವಂತಹ ಇಂದ್ರಿಯಾಸಕ್ತಿಗಳ ವಶಕ್ಕೆ ತನ್ನನ್ನು ಬಿಟ್ಟು ಕೊಟ್ಟನು. 
ಇದು ಅವನ ಸ್ವಂತ ವಿಷಯಕ್ಕೆ ಸಂಬಂಧಿಸಿದ ಲೆಕ್ಕಾಚಾರದ ಅಂಶ. ಇಷ್ಟು ಮಾತ್ರವಲ್ಲದೆ ಅವನು ತಾನು ಮಾಡಿದ ಹಾಗೂ 
ತನ್ನ ಪರಿಶ್ರಮದಿಂದ ಬೆಳೆಸುತ್ತಲೇ ಇದ್ದ ಪಾಪವನ್ನು ಇತರರಲ್ಲಿ ಹಬ್ಬಿಸಲಾರಂಭಿಸಿದನು. ಯಾವುದಾದರೊಂದು ಹೊಲಸು 
ಅಂಟುರೋಗವನ್ನು ಎಲ್ಲಿಂದಾದರೂ. ಅಂಟಿಸಿಕೊಂಡು ಬಂದು ಅದನ್ನು ತನ್ನ ಸಂತತಿಯಲ್ಲೂ ಇತರರ ಸಂತತಿಗಳಲ್ಲೂ ಹಬ್ಬಿಸಿ 
ಎಷ್ಟು ಮಂದಿಯ ಬಾಳುವೆಯನ್ನು ಹಾಳುಗೆಡಹುತ್ತಾನೆಂದು ದೇವನೇ ಬಲ್ಲ. ಅವನು ಎಲ್ಲಾದರೂ ತನ್ನ ವೀರ್ಯಾಣುವನ್ನು ಬಿಟ್ಟು 
ಬರುತ್ತಾನೆ. ಅದರಿಂದ ಜನಿಸುವ ಶಿಶುವಿನ ಪಾಲನೆ ಪೋಷಣೆಯ ಭಾರವನ್ನು ಇವನು ವಹಿಸಬೇಕಿತ್ತು. ಅದನ್ನು ಇನ್ನಿತರರ 
ಸಂಪಾದನೆಯ ಅನುಚಿತ ಪಾಲುದಾರನನ್ನಾಗಿಯೂ ಅವರ ಮಕ್ಕಳ ಹಕ್ಕಿನಲ್ಲಿ ಬಲವಂತ ಭಾಗೀದಾರನನ್ನಾಗಿಯೂ'ಮಾಡಿ ಬಿಡುತ್ತಾನೆ. 
ಈ ಹಕ್ಕುಚ್ಛ್ಕುತಿಯ ಸರಣಿ ಎಷ್ಟು ಪೀಳಿಗೆಗಳಲ್ಲಿ ಮುಂದುವರಿಯುತ್ತದೆಂದು ಹೇಳಲಾಗದು. ಯಾರಾದರೊಬ್ಬ ಕನ್ಯೆಯನ್ನು 
ಪುಸಲಾಯಿಸಿ, ಅನೈತಿಕ ಮಾರ್ಗಕ್ಕೆಳೆದು ತಂದು ಹಾಕುತ್ತಾನೆ. ಅವಳಿಂದ ಪ್ರೇರಿತವಾಗಿ ಹಲವಾರು ಕುಟುಂಬ ಮತ್ತು ಪೀಳಿಗೆಗಳಲ್ಲಿ 
"| ಹಬ್ಬಿ ಅಸಂಖ್ಯಾತ ಅನಾಹುತಗಳನ್ನು ತಂದೊಡ್ಡುವ ಹಾಗೂ ಅನೇಕ ಮನೆಗಳನ್ನು ಹಾಳು ಮಾಡುವಂತಹ ದುಷ್ಣಾಳಿಗಳನ್ನು ಅವಳಲ್ಲಿ 
ಬೆಳೆಸುತ್ತಾನೆ. ತನ್ನ ಮಕ್ಕಳ, ತನ್ನ ಸಂಬಂಧಿಕರ, ತನ್ನ ಇಷ್ಟ ಮಿತ್ರರ ಮತ್ತು ತನ್ನ ಸಮಾಜದ ಇತರ ಜನರ ಮುಂದೆ ತನ್ನ ದುಶ್ಯೀಲದ 
ಕೆಟ್ಟ ಮಾದರಿಯನ್ನು ಇರಿಸುತ್ತಾನೆ. ಅವನು ಎಷ್ಟು ಮಂದಿಯ ನಡತೆ ಮತ್ತು ಶೀಲಗಳು ಕೆಟ್ಟು ಹೋಗಲು ಕಾರಣನಾಗುತ್ತಾನೋ 
ಅದರ ಪ್ರಭಾವ ಎಷ್ಟು ದೀರ್ಫುಕಾಲದ ವರೆಗೆ ಮುಂದುವರಿಯುತ್ತಿರುವುದೋ ದೇವನೇ ಬಲ್ಲ. ಇಷ್ಟೆಲ್ಲಾ ಅನಾಹುತಗಳನ್ನು ಅವನು 
ಸಮಾಜದಲ್ಲುಂಟು ಮಾಡಿದನು. ಇದೆಲ್ಲವನ್ನೂ ಅವನ ಖಾತೆಗೇ ಸೇರಿಸಬೇಕೆಂದೂ ಅವನು ಹಬ್ಬಿಸಿದ ಕೆಡುಕುಗಳ ಸರಣಿಯು | 
ಎಷ್ಟು ಕಾಲದ ವರೆಗೆ ಮುಂದುವರಿಯುತ್ತಿರುವುದೋ ಅಷ್ಟರ ವರೆಗೂ ಸೇರಿಸುತ್ತಿರಬೇಕೆಂದೂ ನ್ಯಾಯ-ನೀತಿಗಳು ಅಪೇಕ್ಲಿಸುತ್ತವೆ. 
ಪುಣ್ಯ ಕಾರ್ಯಗಳ ಬಗೆಗೂ ಹೀಗೆಯೇ ಊಹಿಸಿಕೊಳ್ಳಿರಿ. ನಮ್ಮ ಹಿಂಗಾಮಿಗಳಿಂದ ವಾರೀಸಿನಲ್ಲಿ ನಮಗೆ ಸಿಕ್ಕಿರುವಂತಹ 
ಸದ್ಗುಣ ಸದಾಚಾರಗಳ ಪುಣ್ಮ ಫಲವು, ಲೋಕಾದಿ ಕಾಲದಿಂದ ನಮ್ಮ ಕಾಲದ ವರೆಗೆ ಅವುಗಳನ್ನು ವರ್ಗಾಯಿಸುವ ಕಾರ್ಯದಲ್ಲಿ 
ಭಾಗವಹಿಸಿದವರಿಗೂ ಈ ದಿವ್ಯ ಪರಂಪರೆಯನ್ನು ಕಾಪಾಡಿ ಅದನ್ನು ವೃದ್ಧಿಸುವ ಕಾರ್ಯದಲ್ಲಿ ನಾವು ಮಾಡುತ್ತಿರುವ ಸೇವೆಗಾಗಿ 
ನಮಗೂ ಸ್ವಲ್ಪ ಸಿಗಬೇಕಾಗಿದೆ. ನಮ್ಮ ಉತ್ತಮ ಕಾರ್ಯಗಳ ಮುದ್ರೆಯನ್ನು ನಾವು ಭೂಮಿಯಲ್ಲಿ ಬಿಟ್ಟು ಹೋಗುವೆವು. ಅವುಗಳ 
ಮುದ್ರೆಯೂ ಪ್ರಭಾವವೂ ಮಾನವ ವರ್ಗದಲ್ಲಿ ಮುಂದುವರಿಯುತ್ತಿರುವ ಹಾಗೂ ಅವುಗಳಿಂದ ಜನರು ಫಲ ಪಡೆಯುತ್ತಿರುವ 
ವರೆಗೂ ಅದರ ಸತ್ಸಲಗಳು ನಮ್ಮ ಖಾತೆಗೆ ಸರಾಗವಾಗಿ ಸೇರುತ್ತಲೇ ಇರಬೇಕು. 

- ಕುರ್‌ಆನ್‌ ಪ್ರತಿಪಾದಿಸುತ್ತಿರುವ ಕರ್ಮಫಲಕ್ಕೆ ಸಂಬಂಧಿಸಿದ ಸರಿಯಾದ ಹಾಗೂ ನ್ಯಾಯಪೂರ್ಣವಾದ ರೂಪವೊಂದಿದ್ದರೆ 
ಅದು ಇದೇ ಆಗಿರಬೇಕೆಂಬುದನ್ನು ಯಾವ ವಿವೇಕಮತಿಯೂ ಒಪ್ಪಿಕೊಳ್ಳದಿರಲಾರ. ಈ ವಸ್ತುಸ್ಥಿತಿಯನ್ನು ಚೆನ್ನಾಗಿ ಮನವರಿಕೆ 
ಮಾಡಿಕೊಂಡಾಗ ಪ್ರತಿಫಲ ಸಿಗಲಿಕ್ಕೆ ಇದೇ ಲೋಕ ಸಾಕಾಗುವುದೆನ್ನುವ ತಪ್ಪುಕಲ್ಪನೆಯೂ ದೂರವಾಗುವುದು. ಮಾನವನಿಗೆ ಅವನ 
ಕರ್ಮಗಳ ಪರಿಪೂರ್ಣ ಪ್ರತಿಫಲವು ಪುನರ್ಜನ್ಮದ ರೂಪದಲ್ಲಿ ಸಿಗುವುದೆಂದು ತಿಳಿಯುವವರ ಅಷಗ್ರಹಿಕೆಯ ನಿವಾರಣೆಯೂ 
ಆಗುವುದು. ವಾಸ್ತವದಲ್ಲಿ ಈ ಎರಡು ವರ್ಗಗಳು ಮಾನವ ಕರ್ಮಗಳ ಪ್ರಭಾವ ಪರಿಣಾಮಗಳು ವೈಶಾಲ್ಕವನ್ನು ಅರಿತುಕೊಳ್ಳಲಿಲ್ಲ, 


ಕಾಂಡ-8 


7. ಅಲ್‌ ಅಲ್‌ರಾಫ್‌ 483 


غ با خسم کنا SSSR Ste oe‏ 


ಮೇಲಿದ್ದ ಶ್ರೇಷ್ಠತೆಯಾದರೂ ಏನು? ಈಗ ನಿಮ್ಮ ಸಂಪಾದನೆಯ ಫಲವಾಗಿ ಯಾತನೆಯ ಸವಿಯನ್ನು 
ಅನುಭವಿಸಿರಿ" ಎನ್ನುವುದು. 


ನ್ಯಾಯಪೂರ್ಣವಾದ ಪ್ರತಿಫಲದ ಬೇಡಿಕೆಗಳನ್ನು ತಿಳಿದುಕೊಳ್ಳೆಲೂ ಇಲ್ಲ. ಇಂದು ಒಬ್ಬನು ತನ್ನ ಐವತ್ತು ಅಥವಾ ಅರುವತ್ತು 
ವರ್ಷಗಳ ಜೀವಮಾನದಲ್ಲಿ ಮಾಡುವ ಸತ್ತ ಸ್ಸರ್ಮಗಳ ಮತ್ತು ದುಷ್ಕರ್ಮಗಳ ಹೊಣೆಯಲ್ಲಿ ಹಿಂದೆ ಗಶಿಸಿದ ಎಷ್ಟು ಪೀಳಿಗೆಗಳು 
ಭಾಗಿಗಳಾಗಿದ್ದುವೋ, ಇಂದು ಅವರಿಗೆ ಅವುಗಳ ಸತ್ಸಲ ಅಥವಾ ದುಷ್ಸಲಗಳು ಸಂಪೂರ್ಣ ತಲುಪಲು ಸಾಧ್ಯವೇ ಇಲ್ಲ. ಅದೇ 
ರೀತಿಯಲ್ಲಿ ಇಂದು ಒಬ್ಬನು ಮಾಡುತ್ತಿರುವ ಸತ್ಯ್ಕರ್ಮಗಳಾಗಲಿ ದುಷ್ಠ ಸೈರ್ಮಗಳಾಗಲಿ ಅವನ ಮರಣದೊಂದಿಗೆ ಮುಗಿದು 
ಹೋಗುವುದಿಲ್ಲ. ಅವುಗಳ ಪ್ರಭಾವಗಳ ಸರಣಿಯು ಮುಂದೆ ನೂರಾರು ವರ್ಷಗಳವರೆಗೂ ಮುಂದುವರಿಯುತ್ತ ಲಕ್ಷಾವಧಿ 
ಕೋಟ್ಕಾವಧಿ ಜನರಲ್ಲಿ ಹಬ್ಬುತ್ತಲಿರುವುದು. ಈ ಪ್ರಭಾವಗಳು ಮುಂದುವರಿದು ಹಬ್ಬುತ್ತಿರುವವರೆಗೂ ಅವನ ಲೆಕ್ಕ ಪತ್ರಗಳ 
ಖಾತೆಯು ತೆರೆದೇ ಇರುವುದು. ಹೀಗಿರುವಾಗ ಇಂದೇ, ಈ ಜೀವನದಲ್ಲೇ ಅವನ ಕರ್ಮಗಳ ಸಂಪೂರ್ಣ ಪ್ರತಿಫಲ ಸಿಗುವುದಾದರೂ 
ಹೇಗೆ? ವಾಸ್ತವದಲ್ಲಿ ಅವನ ಕರ್ಮಗಳ ಪ್ರಭಾವ ಪರಿಣಾಮಗಳ ಲಕ್ಷ ಕ್ಲದಲ್ಲೊಂದಂಶವೂ ಈ ಜೀವನದಲ್ಲಿ ಬೆಳಕಿಗೆ ಬಂದಿರುವುದಿಲ್ಲ. 
ಈ ಲೋಕದ ಪರಿಮಿತ ಜೀವನ ಮತ್ತು ಅದರ ಪರಿಮಿತ ಸಾಧ್ಯತೆಗಳಲ್ಲಿ ಯಾರಿಗೂ ಕರ್ಮಫಲವನ್ನು ಇಲ್ಲೇ ಕೊಟ್ಟು ಬಿಡುವಷ್ಟು 
ಅವಕಾಶವಿಲ್ಲ. ಈ ಜಗತ್ತಿನಲ್ಲಿ ಮಹಾಯುದ್ಧದ ಜ್ವಾಲೆಯನ್ನು ಉರಿಸಿದವನ ಉದಾಹರಣೆಯೊಂದನ್ನು ತೆಗೆದುಕೊಳ್ಳಿರಿ. ಅವನ 
ಈ ಕಿಡಿಗೇಡಿತನದಿಂದಾಗಿ ಅಸಂಖ್ಯಾತ ದುಷ್ಪರಿಣಾಮಗಳು ಸಾವಿರಾರು ವರ್ಷಗಳವರೆಗೆ ಕೋಟಿಗಟ್ಟಲೆ ಮಾನವರಲ್ಲಿ ಹಬ್ಬುತ್ತವೆ. 
ಈ ಲೋಕದಲ್ಲಿ ಕೊಡಲು ಸಾಧ್ಯವಿರುವ ಎಷ್ಟು ದೊಡ್ಡ ಶಾರೀರಿಕ ನೈತಿಕ, ಆಧ್ಯಾತ್ಮಿಕ ಅಥವಾ ಭೌತಿಕ ಶಿಕ್ಷೆಯೂ ಅವನು 
ಮಾಡಿದಂತಹ ಘೋರ ಅಪರಾಧಕ್ಕೆ ನ್ಯಾಯಪೂರ್ಣವಾದ ಶಿಕ್ಷೆಯಾಗಲು ಸಾಧ್ಯವಿದೆಯೇ? ಅದೇ ರೀತಿಯಲ್ಲಿ ಒಬ್ಬನು ತನ್ನ ಇಡೀ 
ಜೀವಮಾನದಲ್ಲಿ ಎಡೆಬಿಡದೆ ದೀರ್ಫಕಾಲದ ವರೆಗೆ ಮಾನವ ಕೋಟಿಗಾಗಿ ನಿಸ್ವಾರ್ಥ ಸತ್ಕಾರ್ಯಗಳನ್ನು ಮಾಡಿದ್ದು, ಸಾವಿರಾರು 
ವರ್ಷಗಳ ವರೆಗೆ ಅಸಂಖ್ಯಾತ ಮಾನವರಿಗೆ ಅವನ ಸತ್ಯರ್ಮಗಳ ಪ್ರಯೋಜನ ಸಿಗುತ್ತಲೇ ಸಾಗುತ್ತಲಿದ್ದು ಅಂತಹವನಿಗೆ ಈ 
ಜಗತ್ತಿನಲ್ಲಿ ನೀವು ಊಹಿಸುವ ಎಷ್ಟು ದೊಡ್ಡ ಪುರಸ್ಕಾರವಾದರೂ ನ್ಯಾಯಪೂರ್ಣ ಪುರಸ್ಕಾರವಾಗಬಹುದೇ? ಕರ್ಮ ಮತ್ತು 
ಕರ್ಮಫಲದ ಈ ಪ್ರಶ್ನೆಯನ್ನು ಈ ದೃಷ್ಟಿಯಿಂದ ವೀಕ್ಷಿಸುವವನಿಗೆ ಕರ್ಮಫಲ ಸಂಪೂರ್ಣವಾಗಿ ಹಾಗೂ ನಾ ಯಪೂರ್ಣವಾಗಿ ಸಿಗಲು 
ಹಿಂದಿನ, ಇಂದಿನ ಮತ್ತು ಮುಂದಿನ ಸಕಲ ಮಾನವ ಪೀಳಿಗೆಗಳು ಒಟ್ಟಾಗಿ, ಸಕಲ ಮಾನವರ ಖಾತೆಗಳು ಮುಚ್ಚಲ್ಪಟ್ಟು, ಲೆಕ್ಕ 
ಪರಿಶೋಧನೆಗಾಗಿ ಸರ್ವಜ್ಜನೂ ಸಕಲ ವಿವರಪೂರ್ಣನೂ ಆದ ದೇವನ ನ್ಯಾಯಪೀಶದಲ್ಲಿ ವಿರಾಜಿಸುವ ಮತ್ತು ಕರ್ಮಗಳಿಗೆ 
ಸರ್ವಸಂಪೂರ್ಣ ಪ್ರತಿಫಲ ಪಡೆಯಲು ಅಪರಿಮಿತ ಜೀವನಾವಧಿಯೂ ಅವನ ಸುತ್ತ: ಮುತ್ತಲೂ ಸತ್ಸಲ ದುಷ್ಠ ಸ್ಟಲಗಳ ಅಪರಿಮಿತ 
ಸವಲತ್ತುಗಳೂ ಸಿದ್ಧವಿರುವ ಅದೊಂದು ಲೋಕವು ಅನಿವಾರ್ಯವಾಗಿದೆಯೆಂದು ತಿಳಿಯುವುದು. 

ಈ ವಿಷಯದಲ್ಲಿ ಇನ್ನಷ್ಟು ವಿವೇಚಿಸುವಾಗ ಪುನರ್ಜನ್ಮವಾದಿಗಳು ಯಾವ ತಪು ಕಲ್ಪನೆಯಲ್ಲಿ ಸಿಲುಕಿ ಜನಾ ್ಥಿಂತರಗಳ 
ಚಕ್ರವನ್ನು ನಿಶ್ಚಯಿಸಿಕೊಂಡಿದ್ದಾರೋ ಅದರ ದೋಷವೂ ನಿವಾರಣೆಯಾಗುತ್ತದೆ. ಕೇವಲ ಐವತ್ತು ವರ್ಷಗಳ ಸಂಕ್ಷಿಪ್ತ ಜೀವನದಲ್ಲಿ 
ಸಂಭವಿಸಿದ' ಕರ್ಮಗಳ ಫಲ ಪಡೆಯಲಿಕ್ಕಾಗಿ ಅದಕ್ಕಿ ೦ತ ಸಾವಿರಾರು ಪಟ್ಟು ದೀರ್ಫ ಕಾಲಾವಧಿಯ ಜೀವನ ಬೇಕಾಗುವುದೆಂಬ 
ವಸ್ತುಸ್ಥಿತಿಯನ್ನು ಅವರು ತಿಳಿಯಲಿಲ್ಲ, ಈ ಐವತ್ತು ವರ್ಷಗಳ ಕರ್ಮ ಜೀವನ ಮುಗಿದೊಡನೆ ಇನನ್ನಂದು, ತರುವಾಯ 
ಮತ್ತೊಂದು ಹೊಣೆಯುಕ್ತ ಜೀವನಗಳು ಆರಂಭವಾಗಿ ಆ ಜೀವನದಲ್ಲೂ ನಮಗೆ ಪ್ರತಿಫಲ ಸಿಗಬೇಕಾದಂತಹ ಇನ್ನಷ್ಟು 
ಕರ್ಮಗಳನ್ನು ಸಾವು ಮಾಡುತ್ತಾ ಈ ರೀತಿಯಲ್ಲಿ ಲೆಕ್ಕಾಚಾರ ಮುಗಿಯುವ ಬದಲಿಗೆ ಇನ್ನಷ್ಟು ಹೆಚ್ಚಿ ಅದು ಮುಗಿಯುವ ಸಂದರ್ಭ 
ಬರಲು ಅವಕಾಶವೇ ಇಲ್ಲದಿರುವುದೂ ಹೇಗೆಂಬುದನ್ನು ಅವರು ಆಲೋಚಿಸಲಿಲ್ಲ. 

31. ನರಕವಾಸಿಗಳೊಳಗೆ ನಡೆಯುವ ಈ ತಕರಾರನ್ನು ಕುರ್‌ಆನಿನ ಅನೇಕ ಕಡೆಗಳಲ್ಲಿ ವಿವರಿಸಲಾಗಿದೆ. ಉದಾ:- ಸಬಾ 
ಅಧ್ಯಾಯದ. ಸೂಕ್ತ 31- 33ರಲ್ಲಿ:- 'ಅಕಟ! ಈ ಅಕ್ರಮಿಗಳು ತಮ್ಮ ಪ್ರಭುವಿನ ಮುಂದೆ ನಿಂತಿರುವುದನ್ನೂ ಪರಸ್ಪರ 
ವೃರ್ಥವಾಡುತ್ತಿ ಶ್ರಿರುವುದನ್ನೂ ನಿಮಗೆ ನೋಡಲು ಸಾಧ್ಯ; ವಾಗುತ್ತಿದ್ದರೆ! ಭೂಲೋಕದಲ್ಲಿ ಮರ್ದಿತರು ಪ್ರ ಸ್ರಬಲರೆನಿಸಿಕೊಂಡಿದ್ದವರೊಡನೆ- 
ನೀವಿಲ್ಲದಿರುತ್ತಿದ್ದರೆ ನಾವು ಸತ್ಕವಿಶ್ವಾಸಿಗಳಾಗುತ್ತಿ ಶ್ರಿದ್ದೆವೆಂದು ಹೇಳುವರು. ಪ್ರಬಲರೆನಿಸಿದವರು ಆ ಮರ್ದಿತರೊಡನೆ - ನಿಮ್ಮ ಬಳಿಗೆ 
ಸನ್ಮಾ ಿರ್ಗದರ್ಶನ ಬಂದಾಗ ನಾವು ನಿಮ್ಮನ್ನು ಅದರಿಂದ ತಡೆದಿದ್ದೆ ನ್ಲೇವೆಯೇ? ಇಲ್ಲ; ನಿಜವಾಗಿ ನೀವೇ ಅಪರಾಧಿಗಳಾಗಿದ್ದಿರಿ' ಎಂದು 


ಕಾಂಡ-8 


484 A ಕುರ್‌ಆನ್‌ ವ್ಯಾಖ್ಯಾನ 


SIAN ELSES 
KH oN edi sd 
Es NESS GE AS Es 
0 GM ابْ‎ OUP 2 ES | 


(40-43) ನಮ್ಮ ವಚನಗಳನ್ನು ಸುಳ್ಳಾಗಿಸಿದವರಿಗೆ ಮತ್ತು ಅವುಗಳ ವಿರುದ್ದ ಉದ್ದಟತನ ತೋರಿದವರಿಗೆ 
ಗಗನ ದ್ವಾರಗಳು ಎಷ್ಟು ಮಾತ್ರಕ್ಕೂ ತೆರೆಯಲ್ಪಡಲಾರವು ಎಂಬುದನ್ನು ಖಾತ್ರಿಯಾಗಿ ತಿಳಿದುಕೊಳ್ಳಿರಿ. ಅವರ 
ಸ್ವರ್ಗ ಪ್ರವೇಶವು ಸೂಜಿಯ: ರಂದ್ರದೊಳಗೆ ಒಂಟೆ ಪ್ರವೇಶಿಸುವಷ್ಟೇ ಅಸಂಭವ. ಅಪರಾಧಿಗಳಿಗೆ ನಮ್ಮಲ್ಲಿ 
ಇಂತಹ ಪ್ರತಿಫಲವೇ ಸಿಗುತ್ತದೆ. ಅವರಿಗೆ ನರಕದ ಹಾಸಿಗೆ ಮತ್ತು ನರಕದ ಹೊದಿಕೆ ಇರುವುದು. ನಾವು 
ಅಕ್ರಮಿಗಳಿಗೆ ಕೊಡುವ ಪ್ರತಿಫಲ ಇದುವೇ ಆಗಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ನಮ್ಮ ವಚನಗಳನ್ನು ಸ್ವೀಕರಿಸಿಕೊ೦ಡವರು 
ಮತ್ತು ಸತ್ಕರ್ಮ ' ಕೈಗೊಂಡವರು- ನಾವು ಪ್ರತಿಯೊಬ್ಬನನ್ನು ಅವನ ಶಕ್ತಿಗನುಸಾರ ಮಾತ್ರ ಹೊಣೆಗಾರನನ್ನಾಗಿ 
ಮಾಡುತ್ತೇವೆ- ಅವರು ಸ್ವರ್ಗದವರು. ಅಲ್ಲಿ "ಅವರು ಸದಾಕಾಲ ವಾಸಿಸುವರು. ಅವರ ಹೃದಯಗಳಲ್ಲಿದ್ದ 
ಪರಸ್ಪರರ ಕ್ಲೇಶಗಳನ್ನು ನಾವು ತೆಗೆದುಬಿಡುವೆವು. ಅವರ ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವುವು. 
ಅವರು, "ನಮಗೆ ಈ ಮಾರ್ಗವನ್ನು ತೋರಿಸಿ ಕೊಟ್ಟ ಅಲ್ಲಾಹನಿಗೇ ಸರ್ವಸ್ತುತಿಯು. ಅಲ್ಲಾಹನು ನಮಗೆ | 
ಮಾರ್ಗದರ್ಶನ ನೀಡದಿರುತ್ತಿದ್ದರೆ, ನಾವು ಮಾರ್ಗದರ್ಶನ ಹೊಂದುತ್ತಿರಲಿಲ್ಲ. ನಮ್ಮ ಪ್ರಭುವಿನಿಂದ 
| ಕಳುಹಿಸಲಾದ ಸಂದೇಶವಾಹಕರು ನಿಜಕ್ಕೂ ಸತ್ಯವನ್ನೇ ತೆಗೆದುಕೊಂಡು ಬಂದಿದ್ದರು" ಎಂದು ಹೇಳುವರು. 


ಉತ್ತರ ಕೊಡುವರು. ತಾತ್ಸರ್ಯವೇನೆಂದರೆ:- ನೀವು ಸ್ವತಃ ಸನ್ಮಾರ್ಗದರ್ಶನವನ್ನು ಎಂದಾದರೂ ಬಯಸಿದ್ದಿರಾ? ನಾವು ನಿಮ್ಮನ್ನು 
ಭೌತಿಕಾರಾಧನೆ, ಲೋಕಾರಾಧನೆ, ಜನಾಂಗಾರಾಧನೆಯೇ ಮೊದಲಾದ ಪಥಭ್ರಪ್ಪತೆ ಮತ್ತು ದುರಾಚಾರಗಳಲ್ಲಿ ಸಿಕ್ಕಿಸಿದುದು ನಿಜ. 
ನೀವು ಸ್ವತಃ ದೇವಧಿಕ್ಕಾರಿಗಳಾಗಿ ಲೋಕಾರಾಧಕರಾಗಿದ್ದುದರಿಂದ ದೇವ ಮಾರ್ಗದ ಕಡೆಗೆ ಕರೆ ನೀಡುವವರನ್ನು ಬಿಟ್ಟು ನಮ್ಮ 
ಕರೆಗೆ ಒಗೊಟ್ಟಿರಿ. ಆದುದರಿಂದ ಹೊಣೆಯು ನಮ್ಮ ಮೇಲೆ ಮಾತ್ರವಲ್ಲ ನಿಮ್ಮ ಮೇಲೂ ಇದೆ. ನಾವು ಪಥಬ್ರಪ್ಪತೆಯನ್ನು 
ಸರಬರಾಜು ಮಾಡುವವರಾಗಿದ್ದರೆ ನೀವು ಅದರ ಗ್ರಾಹಕರಾಗಿದ್ದಿರಿ. 

32. ಅರ್ಥಾತ್‌- ಲೌಕಿಕ ಜೀವನದಲ್ಲಿ ಆ ಸಜ್ಜನರ ನಡುವೆ ಏನಾದರೂ ವೈಮನಸ್ಸು, ಅರೋಚಕತೆ ಮತ್ತು ಪರಸ್ಪರ ತಪ್ಪು 
ಅಭಿಪ್ರಾಯಗಳುಂಟಾಗಿದ್ದರೆ ಅವುಗಳೆಲ್ಲವನ್ನೂ ಪರಲೋಕದಲ್ಲಿ ದೂರೀಕರಿಸಲಾಗುವುದು. ಅವರ ಮನಸ್ಸುಗಳು ತಿಳಿಯಾಗುವುವು. 
ಅವರು ನಿಷ್ಕಳಂಕ'ಆಪ್ತಮಿತ್ರರ ನೆಲೆಯಲ್ಲಿ ಸ್ವರ್ಗವನ್ನು ಪ್ರವೇಶಿಸುವರು. ಅಲ್ಲಿ ಒಬ್ಬರನ್ನೊಬ್ಬರು ಕಂಡಾಗ, ನನ್ನ-ತೆತ್ರುವಾಗಿದ್ದವನೂ 


ನನ್ನೊಡನೆ ಜಗಳವಾಡಿದವನೂ ನನ್ನ ಬಗ್ಗೆ ಟೀಕೆ ಮಾಡಿದವನೂ ಸಹ ಇಂದು ನನ್ನ ಸಂಗಡ ಔತಣದಲ್ಲಿ ಸೇರಿದ್ದಾನೆಂಬ ಭಾವನೆಯು 


ಅಲ್ಲಿ ಆಗಲಾಠದು. ಇದೇ ಸೂಕ್ತವನ್ನು ಓದಿ ಹ. ಅಲೀಯವರು(ರ), 'ಅಲ್ಲಾಹ್‌ ನನ್ನ ಮತ್ತು ಉಸ್ಮಾನ್‌, ತಲ್‌ಹಃ .ಮತ್ತು 
ایت‎ ನಡುವೆಯೂ ತಿಳಿಯಾಗಿಸಿ ಬಿಡುವನು" ಎಂದು ಹೇಳಿದ್ದರು. 

ಈ ಸೂಕ್ತ್ಷವನ್ನು ವಿಶಾಲ ದೃಷ್ಟಿಯಿಂದ ಅವಲೋಕಿಸಿದಾಗ, ಸಜ್ಜನರ ಮೇಲೆ ಈ ಲೋಕದಲ್ಲಿ ತಗಲಿರಬಹುದಾದ ಕಳಂಕಗಳ 
ಸಹಿತ ಅಲ್ಲಾ 2) ಹನು ಅವರಿಗೆ ಸ್ವರ್ಗದಲ್ಲಿ ಪ್ರವೇಶ ಕೊಡುವುದಿಲ್ಲವೆಂದೂ, ಅಲ್ಲಿ ಪ್ರವೇಶ ಕೊಡುವುದಕ್ಕೆ ಮುಂಚೆ ಆ ಕಳಂಕಗಳನ್ನು 
ತನ್ನ ಅನುಗ್ರಹದಿಂದ ಸಂಪೂರ್ಣ ತೊಳೆದು ನಿರ್ಮಲಗೊಳಿಸುವನು ಮತ್ತು ಅವರು ಕಳಂಕರಹಿತ ಜೀವನದೊಂದಿಗೇ ಅಲ್ಲಿಗೆ 
ಹೋಗುವರೆಂದೂ ತಿಳಿದು ಬರುತ್ತದೆ. ' 


7. ಅಲ್‌ ಅಲ್‌ರಾಘಫ್‌ 485 


| ಆಗ, "ನೀವು ವಾರೀಸುದಾರರಾಗಿ ಮಾಡಲಾಗಿರುವ ಈ ಸ್ವರ್ಗವು ನೀವು ಮಾಡುತ್ತಿದ್ದ ಕರ್ಮಗಳ ಪ್ರತಿಫಲವಾಗಿ 
ನಿಮಗೆ ಸಿಕ್ಕಿದೆ" ಎಂಬ ಧ್ವನಿ ಕೇಳಿ ಬರುವುದು.3 

(44-45) ಸ್ವರ್ಗದವರು ನರಕದವರನ್ನು ಕೂಗಿ ಹೀಗೆ ಹೇಳುವರು, "ನಮ್ಮ ಪ್ರಭು ನಮಗೆ ನೀಡಿದ್ದ 
ಸಕಲ ವಾಗ್ದಾನಗಳು ಸರಿಯಾಗಿರುವುದನ್ನು ನಾವು ಕಂಡೆವು. ನಿಮ್ಮ ಪ್ರಭು ನಿಮಗೆ ಮಾಡಿದ್ದ ವಾಗ್ದಾನಗಳು 
ಸರಿಯಾಗಿರುವುದನ್ನು ನೀವು ಕಂಡಿರಾ?” .ಅವರು ಹೌದೆನ್ನುವರು. ہت‎ ಘೋಷಿಸುವವನೊಬ್ಬನು ಅವರ ನಡುವೆ 


33. ಇದು ಇಲ್ಲಿ ಸಂಭವಿಸುವಂತಹ ಅತ್ಯಂತ ಸರಳ ವಿಷಯ. ಸ್ವರ್ಗವಾಸಿಗಳು ತಾವು ಮಾಡಿದ ಕರ್ಮಗಳಿಗಾಗಿ ಸ್ವರ್ಗ 
ಸಿಗಲೇ ಬೇಕಿತ್ತೆಂಬಂತೆ ಹೆಮ್ಮೆ ಪಡಲಾರರು- ಅವರು ಅಲ್ಲಾಹನನ್ನು ಸದಾ ಸ್ತುತಿಸುತ್ತ - ಇವೆಲ್ಲ ಅವನ ಅನುಗ್ರಹವೇ, 
ಹಾಗಲ್ಲದಿರುತ್ತಿದ್ದರೆ ಈ ಸುಖಭೋಗಗಳನ್ನು ಹೊಂದಲು ನಾವು ಅರ್ಹರೇ ಇರಲಿಲ್ಲವೆನ್ನುವರು. ಅತ್ತ ಅಲ್ಲಾಹನು ತಾನು ಮಾಡಿದ 
ಅನುಗ್ರಹವನ್ನು ತಾನೇ ಹೇಳಿ ತೋರಿಸಲಾರನು. ನೀವು ಈ ಸ್ಥಾನವನ್ನು ನಿಮ್ಮ ಸೇವೆಯ ಫಲವಾಗಿ ಹೊಂದಿರುತ್ತೀರಿ. `ನಿಮ್ಮ 
ಪರಿಶ್ರಮದ ಫಲವನ್ನೇ ನಿಮಗೆ ನೀಡಲಾಗಿದೆ. ಇದು ಭಿಕ್ಷೆಯಲ್ಲ; ನಿಮ್ಮ ಸ್ವಂತ ದುಡಿಮೆಯ ಪ್ರತಿಫಲ; ನಿಮ್ಮ ಕೆಲಸದ ಮಜೂರಿ. 
ಈ ಗೌರವಪೂರ್ಣ ಉಪಜೀವನದ ಹಕ್ಕನ್ನು ನಿಮ್ಮ ಪರಿಶ್ರಮದಿಂದಲೇ ನೀವು ಸಂಪಾದಿಸಿರುತ್ತೀರಿ ಎಂದು ಉತ್ತರ ಕೊಡುವನು. 
ಇಲ್ಲಿ: ಇನ್ನಷ್ಟು ಸ್ವಾರಸ್ಕಕರ ವಿಷಯವೇನೆಂದರೆ '- ಅಲ್ಲಾಹನು ಇಲ್ಲಿ, ತಾಮ ಹೇಳಲಿರುವ ಉತ್ತರವನ್ನು ವಿವರವಾಗಿ ಹೇಳದೆ, 
ತನ್ನ ಅಪ್ರತಿಮ ಔದಾರ್ಯದೊಂದಿಗೆ, ಉತ್ತರ ರೂಪದಲ್ಲಿ جع‎ ಕೇಳಿಬರುವುದು' ಎಂದಿದ್ದಾನೆ. ' 

ವಾಸ್ತವದಲ್ಲಿ ಭೂಲೋಕದಲ್ಲೂ ಅಲ್ಲಾಹ್‌ ಮತ್ತು ಅವನ ಸಜ್ಜನ ದಾಸರ ನಡುವೆ ಇದೇ ವ್ಯವಹಾರವಿದೆ. ಅಕ್ರಮಿಗಳಿಗೆ' 
ಈ ಲೋಕದಲ್ಲಿ ಸಿಕ್ಕಿದ ಅನುಗ್ರಹಗಳಿಗಾಗಿ ಅವರು ಹೆಮ್ಮೆ ಪಡುತ್ತಾರೆ. ಇದು ನಮ್ಮ ಯೋಗೃತಾರ್ಹತೆ ಹಾಗೂ ಪರಿಶ್ರಮಗಳ 
ಫಲವೆನ್ನುತ್ತಾರೆ. ಈ ಕಾರಣದಿಂದಾಗಿ ಅವರಿಗೆ.ಸಿಗುವ ಪ್ರತಿಯೊಂದು ಕೊಡುಗೆಯಿಂದಾಗಿ ಅವರು ಇನ್ನಷ್ಟು 'ಗರ್ವಿಷ್ಠ ಹಾಗೂ 
ಕಿಡಿಗೇಡಿಗಳಾಗಿ ಬಿಡುತ್ತಾರೆ. ಆದರೆ ಸಜ್ಜನರು ತಮಗೆ ಸಿಗುವ ಪ್ರತಿಯೊಂದು ಸೌಭಾಗ್ಯವನ್ನು ಅಲ್ಲಾಹನ ಅನುಗ್ರಹವೆಂದು ತಿಳಿದು 
ಅವನ ಉಪಕಾರ ಸ್ಮರಣೆ ಮಾಡುತ್ತಾರೆ. ಎಷ್ಟು" ಹೆಚ್ಚು ಅನುಕೂಲ ಹೊಂದುವರೋ ಅಷ್ಟೇ ಅಧಿಕ ವಿನೀತರೂ. ಕರುಣಾಳುಗಳೂ 
ಉದಾರಿಗಳೂ ಆಗುತ್ತಾರೆ. ' ಪರಲೋಕದ ಬಗೆಗೂ ಅವರು, ತಮ್ಮ ಸತ್ಯರ್ಮಗಳಿಂದಾಗಿ ನಾವು ಕ್ಷಮಿಸಲ್ಪಟ್ಟೇ ತೀರುವೆವು ಎಂದು 
ಅಹಂಕಾರ ಪಡುವುದಿಲ್ಲ. ಆದರೂ ತಮ್ಮ ಲೋಪದೋಷಗಳಿಗಾಗಿ ಕ್ಷಮಾಯಾಚನೆ ಮಾಡುತ್ತಲೇ ಇರುತ್ತಾರೆ. ತಮ್ಮ ಸತ್ಯರ್ಮಗಳ 
ಮೇಲೆ ಭರವಸೆಯಿರಿಸದೆ, ಅಲ್ಲಾಹನ ಅನುಗ್ರಹದ ಮೇಲೆ ಭರವಸೆಯಿರಿಸುತ್ತಾರೆ. ತಮ್ಮ ಲೆಕ್ಕಾಚಾರ ನಡೆಯುವ ವೇಳೆ ಎಲ್ಲಾದರೂ 
ಲಾಭದ ಬದಲು ನಷ್ಟ ಹೊಂದಬೇಕಾಗುವುದೋ ಎಂದು ಸದಾ ಭಯಭೀತರಾಗಿರುತ್ತಾರೆ. ಪ್ರವಾದಿವರ್ಯರು(ಸು, - "ಚೆನ್ನಾಗಿ 
ತಿಳಿದುಕೊಳ್ಳಿರಿ. 'ನೀವು. ನಿಮ್ಮ ಕರ್ಮಗಳ ಪ್ರಾಬಲ್ಕದಿಂದಾಗಿ ಸ್ವರ್ಗವನ್ನು ತಲಪಲಾರಿರಿ' ಎಂದಾಗ .ಜನರು, '೬ ದೇವ 
ಸಂದೇಶವಾಹಕರೇ, ತಾವೂ ತಲಪಲಾರಿರಾ?' ಎಂದು. ಕೇಳಿದರು. ಆಗ 'ಹೌದು, ನಾನೂ ತಲಪಲಾರೆ. ಅಲ್ಲಾಹನು ನನ್ನನ್ನು ತನ್ನ 
ಕೃಷೆ ಹಾಗೂ ಅನುಗ್ರಹದಿಂದ ಆವರಿಸಿಕೊಳ್ಳದಿದ್ದರೆ' ಎಂದು ಹೇಳಿರುವುದಾಗಿ ಬುಖಾರಿ' ಮತ್ತು ಮುಸ್ಲಿಮ್‌ ಇವೆರಡರಲ್ಲೂ 
ಬಂದಿರುವ ವರದಿಯಲ್ಲಿದೆ. 7 


ಕಾಂಡ-8 


46 ಕುರ್‌ಆನ್‌ ವ್ಯಾಖ್ಯಾನ 


بر 
3 


4೨ A 2 ¥‏ ہے 
ಹಿ ರಬೆ ಪಿ ರಮ‏ 
೨6 9, 24 7 7 7 “re :‏ 4 4 1 
Bese ٠‏ حت 2 چجّاگ* ;2 ed‏ 


3 
A 


v೪ 
\s\ 
(x 
NN 
pv 
دم‎ 
£5 
A 
7ت‎ 
ke 
- او‎ 
ھا‎ 
\ 
ےج‎ 
2 u 
ಬ 
x 
فا‎ 
\ 


a 


ROS 
We 


ج6 


~fpnv 


ನಿಟ್ಟು oe SS EAA ور رٹ‎ 
2 ೨ 2%ೊ $2 ہد و مر دص اد 29% ۶و مگائھ‎ 
ಸ ETN Rp ey دی اصخپالاعراف‎ 163 
bee دے‎ 4,55 ೨4 ೨ ೩4 ار 47-2 ہپ رگم ٹ1‎ 
sa Sos STs 


pa 
9» 9೨ 2 6 ra 

6365 ಲಭ ا خَوْف عَلِيلُم ٤ل نتم‎ NE) 
ಹೀಗೆ ಘೋಷಿಸುವನು, "ಅಲ್ಲಾಹನ ಮಾರ್ಗದಿಂದ ಜನರನ್ನು ತಡೆದು, ಅದನ್ನು ಜಟಿಲಗೊಳಿಸಲು 
ಯತ್ನಿಸುತ್ತಿದ್ದ ಹಾಗೂ ಪರಲೋಕವನ್ನು ನಿರಾಕರಿಸುತ್ತಿದ್ದ ಅಕ್ರಮಿಗಳ ಮೇಲೆ ಅಲ್ಲಾಹನ ಶಾಪವಿದೆ." 

(46-49) ಇವೆರಡೂ ವರ್ಗಗಳ ಮಧ್ಯೆ ಒಂದು ಅಡ್ಡ ತಡೆಯಿರುವುದು. ಅದರ ಶಿಖರ(ಅಆ್‌ರಾಫ್‌)ಗಳಲ್ಲಿ 
ಬೇರೆ ಕೆಲವರಿರುವರು. ಇವರು ಪ್ರತಿಯೊಬ್ಬನನ್ನು ಅವನ ಮುಖ ಮುದ್ರೆಯಿಂದಲೇ ಗುರುತು ಹಿಡಿಯುವರು 
ಮತ್ತು ಸ್ವರ್ಗದವರೊಡನೆ, "ನಿಮಗೆ ಶುಭವಾಗಲಿ" ಎಂದು ಕೂಗಿ ಹೇಳುವರು. ಇವರಿನ್ನೂ ಸ್ವರ್ಗದೊಳೆಗೆ 
ಪ್ರವೇಶಿಸಲಿಲ್ಲ. ಆದರೆ ಅದರ ಉಮೇದುವಾರರಾಗಿರುವರು.* ಇವರ ದೃಷ್ಟಿಗಳು ನರಕದ ಕಡೆಗೆ ತಿರುಗಿದಾಗ 
ಇವರು, "ಓ ನಮ್ಮ ಪ್ರಭೂ, ನಮ್ಮನ್ನು ಈ ಅಕ್ರಮಿಗಳೊಂದಿಗೆ ಸೇರಿಸಬೇಡ”: ಎಂದು ಹೇಳುವರು. ಅನಂತರ 
ಈ 'ಶಿಖರದವರು' ನರಕದ ಕೆಲವು ಕುಖ್ಯಾತ ಜನರನ್ನು ಅವರ ಲಕ್ಷಣಗಳಿಂದಲೇ ಗುರುತಿಸಿ ಹೀಗೆ ಕೂಗಿ 
ಹೇಳುವರು, "ಇಂದು ನಿಮ್ಮ ಕೂಟಿಗಳೂ ನೀವು ಅಹಂಕಾರ ಪಡುತ್ತಿದ್ದ ವಸ್ತು ಒಡವೆಗಳೂ ನಿಮ್ಮ ಯಾವ 
ಕೆಲಸಕ್ಕೂ ಬಾರದಾದವು ಎಂಬುದನ್ನು ನೀವು ಕಂಡುಕೊಂಡಿರಿ. ಇವರಿಗೆ ಅಲ್ಲಾಹನು ತನ್ನ ಕೃಪೆಯಿಂದ 
ಏನನ್ನೂ ನೀಡಲಾರನೆಂದು ನೀವು ಆಣೆ ಹಾಕಿ ಹೇಳುತ್ತಿದ್ದುದು ಈ ಸ್ವರ್ಗವಾಸಿಗಳ ಕುರಿತಲ್ಲವೇ?" 
ಇಂದು ಇವರೊಡನೆ, "ಸ್ವರ್ಗದಲ್ಲಿ ಪ್ರವೇಶಿಸಿರಿ. ನಿಮಗೆ ಭಯವೂ ಇಲ್ಲಿ ವೃಥೆಯೂ ಇಲ್ಲ" ಎಂದು 
pss 


34. ಅರ್ಥಾತ್‌- ಶಿಖರದವರು(ಆಸ್‌ಹಾಬುಲ್‌ ಅಆ್‌ರಾಫ್‌) ಎಂದರೆ ಇವರ ಪುಣ್ಮಕಾರ್ಯಗಳು ಸ್ವರ್ಗ ಪ್ರವೇಶ ಸಿಗುವಷ್ಟರ 
ಮಟ್ಟಿಗೆ ಶಕ್ತವಾಗಿರುವುದಿಲ್ಲ ಮತ್ತು ಪಾಪಕಾರ್ಯಗಳು ನರಕಕ್ಕೆ ತಳ್ಳುವಷ್ಟು ಕೆಟ್ಟದ್ದಾಗಿರುವುದಿಲ್ಲ. ಆದುದರಿಂದ ಇವರು ಸರ್ಗ 
ಮತ್ತು ನರಕದ ನಡುವೆ ಒಂದು ಸರಹದ್ದಿನಲ್ಲಿರುವರು ಮತ್ತು ತಮಗೆ ಸ್ವರ್ಗ ಲಭಿಸಲಿಕ್ಕಾಗಿ ದೇವಾನುಗ್ರಹದ ಮೇಲೆ ಆಶೆ 
ಇಟ್ಟುಕೊಂಡಿರುವರು. : 


7. ಅಲ್‌ ಅಲ್‌ರಾಫ್‌ 7 487 


CC SNL ےد بے لے ان اف‎ HLT 

MESS او مِمَا‎ NESE STON A Cat Cf 
94> ں4 یی‎ cS دے‎ en kro 3 

Eo کت‎ ಬುಲಿ)! 
کی‎ 


A ہی ہو نی 5 ۶ لاہے ا‎ NT GG 

وغرنھم الحیوۃ الدثیا وکا 2 Whips‏ 65 
BC 29 >& “37 hut‏ مل 17 2 

ae 5 ಮ್ಯಸಿಹ್ತಿ 2 ಎರಿಯ ಟಿ‏ ا 


(50-51) ನರಕದವರು ಸ್ವರ್ಗದವರನ್ನು ಕೂಗಿ, "ನಮ್ಮ ಮೇಲೆ ಒಂದಿಷ್ಟು ನೀರನ್ನು ಸುರಿದುಬಿಡಿರಿ 
ಅಥವಾ ಅಲ್ಲಾಹನು ನಿಮಗೆ ಕೊಟ್ಟಿ ಆಹಾರದಿಂದಲೇ ತುಸು ಎಸೆದು ಬಿಡಿರಿ" ಎನ್ನುವರು. ಆಗ, "ಅಲ್ಲಾಹನ 
ಧರ್ಮವನ್ನು ಆಟ ವಿನೋದವನ್ನಾಗಿ ಮಾಡಿಕೊಂಡಿದ್ದ ಹಾಗೂ ಭೂಲೋಕದ ಜೀವನದಿಂದಾಗಿ ವಂಚಿತರಾಗಿದ್ದ 
ಸತ್ಯನಿಷೇಧಿಗಳಿಗೆ ಅಲ್ಲಾಹನು ಇವೆರಡು ವಸ್ತುಗಳನ್ನೂ ನಿಷಿದ್ದಗೊಳಿಸಿರುತ್ತಾನೆ. ಅವರು ಇಂದಿನ ಭೇಟಿಯನ್ನು 
ಮರೆತುಬಿಟ್ಟಿಂತೆಯೇ ನಮ್ಮ ದೃಷ್ಟಾಂತಗಳನ್ನು ನಿರಾಕರಿಸುತ್ತಿದ್ದುದರಿಂದ ಇಂದು ನಾವೂ ಅವರನ್ನು 
ಮರೆತುಬಿಡುವೆವು ಎಂದು ಅಲ್ಲಾಹನು ಹೇಳುತ್ತಾನೆ" ಎಂದು ಅವರು ಉತ್ತರ ಕೊಡುವರು.3 

(52-53) ನಾವು ಜ್ಞಾನದ ಆಧಾರದಲ್ಲಿ ಸವಿಸ್ತಾರಗೊಳಿಸಿರುವ್‌್‌ ಹಾಗೂ ವಿಶ್ವಾಸವಿಡುವವರಿಗೆ ಮಾರ್ಗದರ್ಶನ 
ಮತ್ತು ಕರುಣೆಯಾಗಿರುವ ಗ್ರಂಥವನ್ನು ಇವರ ಬಳಿಗೆ ತಂದಿದ್ದೇವೆ.” ಇನ್ನೇನು ಈ ಗ್ರಂಥವು ತಿಳಿಸುತ್ತಿರುವ 


ین 
\o‏ 
3 


35. ಸ್ಫರ್ಗವಾಸಿಗಳು ಮತ್ತು ನರಕವಾಸಿಗಳು ಹಾಗೂ ಅಲ್‌ರಾಫ್‌ನವರ ಈ ಮಾತುಕತೆಯಿಂದ ಪರಲೋಕದಲ್ಲಿ ಮಾನವರ 
ಸಾಮರ್ಥ್ಯಗಳು ಎಷ್ಟು ವಿಶಾಲವಾಗಿ ಬಿಡುವುವು ಎಂಬುದನ್ನು ಸ್ವಲ್ಪ ಮಟ್ಟಿಗೆ ಅಂದಾಜಿಸಬಹುದು. ಅಲ್ಲಿ ಸ್ವರ್ಗ, ನರಕ ಮತ್ತು 
ಅಲ್‌ರುಫ್‌ನವರು ಇಷ್ಟ ಬಂದಾಗ ಪರಸ್ಪರ ನೋಡಿಕೊಳ್ಳುವಷ್ಟು ದೃಷ್ಟಿ ವಿಶಾಲವಾಗುವುದು. ಅವರ ಶ್ರವಣ ಶಕ್ತಿಯೂ ಈ ಬೇರೆ 
ಬೇರೆ ಲೋಕಗಳಲ್ಲಿರುವವರು ಅತಿ ಸುಲಭವಾಗಿ ಮಾತಾಡಿಕೊಳ್ಳಬಲ್ಲಷ್ಟು ವಿಸ್ತಾರಗೊಳ್ಳುವುದು. ಇದೂ ಇಂತಹ ಇತರ 
ವಿವರಣೆಗಳೂ ಪರಲೋಕದ ಕುರಿತಾಗಿ ಕುರ್‌ಆನಿನಲ್ಲಿ ನಮಗೆ ಸಿಗುತ್ತದೆ. ಅಲ್ಲಿ ನಮ್ಮ ವ್ಯಕ್ತಿತ್ವಗಳು ಹೇಗಿದ್ದರೂ ಆ ಜೀವನದ 
ನಿಯಮಗಳು ನಮ್ಮ ಭೂಮಿಯ ಭೌತಿಕ ನಿಯಮಗಳಿಗಿಂತ ತೀರಾ ಭಿನ್ನವಾಗಿವೆಯೆಂಬ ಕಲ್ಪನೆಯನ್ನುಂಟು ಮಾಡುತ್ತವೆ. ಯಾರ 
ಮನ ಮಸ್ತಿಷ್ಯಗಳು ಪ್ರಸಕ್ತ ಜೀವನ ಹಾಗೂ ಅದರ ಸಂಕ್ಲಿಪ್ತ ಅಳತೆ ಮಾನಗಳಿಂದ ವಿಶಾಲವಾದ ಯಾವ ವಸ್ತುವನ್ನೂ 
ತುಂಬಲಾಗದಷ್ಟು ಭೌತಿಕ ಮೇರೆಗಳೊಳಗೆ ಬಂಧಿತವಾಗಿವೆಯೋ ಅವರು ಕುರ್‌ಆನ್‌ ಮತ್ತು ಹದೀಸ್‌ಗಳ ಈ ವಿವರಣೆಯನ್ನು 
ಕೇಳಿ ಆಶ್ಚರ್ಯ ಚಕಿತರಾಗುತ್ತಾರೆ ಹೆಚ್ಚಾಗಿ ಅವುಗಳನ್ನು ಗೇಲಿ ಮಾಡುತ್ತ ತಮ್ಮ ಸಂಕುಚಿತ ಬುದ್ದಿಯನ್ನು ಇನ್ನಷ್ಟು ತೋರಿಸುತ್ತಾರೆ. 
ವಾಸ್ತವದಲ್ಲಿ ಅವರ ಮನ ಮಸ್ತಿಷ್ಯಗಳು ಸಂಕೀರ್ಣವಾಗಿರುವಷ್ಟು ಜೀವನದ ಸಂಭವಗಳೂ ಸಂಕೀರ್ಣವಾಗಿರುವುದಿಲ್ಲ. 

36. ಅರ್ಥಾತ್‌- ಇದರಲ್ಲಿ ವಸ್ತುಸ್ಥಿತಿಯನ್ನೂ ಮಾನವನ ಮಟ್ಟಿಗೆ ಲೌಕಿಕ ಜೀವನದಲ್ಲಿ ಯಾವ ನಿಲುಮೆ ಸರಿಯಾದುದು 
ಹಾಗೂ ಆ ಜೀವನ ವಿಧಾನದ ಮೂಲ ಸಿದ್ದಾಂತಗಳು ಯಾವುವು ಎಂಬುದನ್ನು ಸ್ಪಷ್ಟವಾಗಿ ವಿವರಿಸಲಾಗಿದೆ. ಈ ವಿವರಣೆಗಳು 
ಕೇವಲ ಕಲ್ಪನೆ ಅಥವಾ ಗುಮಾನಿಯ ಆಧಾರದಲ್ಲಲ್ಲ; ಬದಲಾಗಿ ಸಂಪೂರ್ಣ ಜ್ಞಾನದ ಆಧಾರದಲ್ಲಿವೆ. 

37. ತಾತ್ಸರ್ಯವೇನೆಂದರೆ, ಸ್ವತಃ. ಈ ಗ್ರಂಥದ ವಿಷಯಗಳೂ  ಶಿಕ್ಷಣಗಳೂ ಎಷ್ಟು ಸುವೃಕ್ತವಾಗಿವೆಯೆಂದರೆ - ಅವುಗಳ 
ಕುರಿತು ವಿವೇಚಿಸಿದಾಗಲೇ ಮಾನವನ ಮುಂದೆ ಸತ್ಯ ಮಾರ್ಗವು ನಿಚ್ಚಳವಾಗಬಹುದು. ಮಾತ್ರವಲ್ಲ, ಈ ಗ್ರಂಥದ ಮೇಲೆ 
ವಿಶ್ವಾಸವಿರಿಸಿದದರ ಜೀವನವನ್ನು ಪ್ರತ್ಯಕ್ಷವಾಗಿ ನೋಡುವ ಮೂಲಕವೂ ಇದು , ಮಾನವರಿಗೆ ಎಷ್ಟು ' ಉತ್ತಮ 
ಮಾರ್ಗದರ್ಶನವನ್ನೀಯುತ್ತದೆ ಮತ್ತು ಇದರ ಪ್ರಭಾವವನ್ನು ಮೈಗೂಡಿಸಿದರೆ, ಮಾನವನ ವಿಚಾರ, ಶೀಲ-ಗುಣ-ನಡತೆಗಳಲ್ಲಿ ಎಷ್ಟು 
ಉತ್ತಮ ಮಾರ್ಪಾಟುಂಟಾಗುತ್ತದೆಂದೂ ಶಿಳಿದುಕೊಳ್ಳಲು ಸಾಧ್ಯವಿದೆ. ಇದು ಈ ಗ್ರಂಥದಲ್ಲಿ ವಿಶ್ವಾಸವಿರಿಸಿದ ನಿಮಿತ್ತ | 
ಸಹಾಬಿಗಳ(ರ) ಜೀವನದಲ್ಲಿ ಕಂಡು ಬಂದ ವಿಸ್ಮಯಕರ ಪ್ರಭಾವಗಳ ಕಡೆಗೂ ಸೂಚನೆಯಾಗಿದೆ. 


ಕಾಂಡ -8 


488 4 ۱ 4 ಕುರ್‌ಆನ್‌ ವ್ಯಾಖ್ಯಾನ 


ےک 7 ہہ 
೨೫% ಧ್ಯ MUO Nd, (6 25%‏ 
JE 531 sas‏ تل قرحیہو 


ISOLATE gi HE) ಠಿ 2೨೬ WER رجود بم کر‎ & 


10 ہوا طوء‎ AM ٥کر قتا‎ BANG ನಿರಿ 


ಪರಿಣಾಮವು ತೋರಿ ಬರಬೇಕೆಂಬುದರ ಹೊರತು ಬೇರೇನನ್ನಾದರೂ ಇವರು ನಿರೀಕ್ಷಿಸುತ್ತಿರುವರೇ?* ಆ 
ಪರಿಣಾಮವು ಗೋಚರಿಸುವ ದಿನ ಈ ಹಿಂದೆ ಅದನ್ನು ನಿರ್ಲಕ್ಷಿಸಿದ್ದವರೇ ಹೀಗೆ ಹೇಳುವರು: "ನಿಜಕ್ಕೂ ನಮ್ಮ 
ಪ್ರಭುವಿನ ಸಂದೇಶವಾಹಕರು ಸತ್ಯ ಸಹಿತವೇ ಬಂದಿದ್ದರು. ಇನ್ನು ನಮ್ಮ ಪರವಾಗಿ ಶಿಫಾರಸು ಮಾಡಲು 
ನಮಗೆ ಯಾರಾದರೂ ಶಿಫಾರಸುದಾರರು ಸಿಗುವರೇ? ಅಥವಾ ನಾವು ಹಿಂದೆ ಮಾಡುತ್ತಿದ್ದುದರ ಬದಲಿಗೆ ಬೇರೆ 
ರೀತಿಯಿಂದ ಕಾರ್ಯವೆಸಗಿ ತೋರಿಸಲಿಕ್ಕಾಗಿ ನಮ್ಮನ್ನು ಇನ್ನೊಮ್ಮೆ ಹಿಂದಕ್ಕೆ ಕಳುಹಿಸಿ ಬಿಡಲಿ."-* ಅವರು 
ತಮ್ಮನ್ನು ತಾವೇ ನಪ್ಪಕ್ಕೆ ಗುರಿಪಡಿಸಿಕೊಂಡರು. ಅವರು ಸೃಷ್ಟಿಸಿಕೊಂಡಿದ್ದ ಎಲ್ಲ ಸುಳ್ಳುಗಳೂ ಇಂದು 
ಅವರಿಂದ ಮಾಯವಾದುವು. 

(54-56) ವಾಸ್ತವದಲ್ಲಿ ನಿಮ್ಮ ಪ್ರಭು ಅಲ್ಲಾಹನೇ ಆಗಿರುತ್ತಾನೆ. ಅವನು 'ಭೂಮಿ-ಆಕಾಶಗಳನ್ನು ಆರು 
ದಿನಗಳಲ್ಲಿ ಸೃಷ್ಟಿಸಿದನು." ತರುವಾಯ ತನ್ನ್‌ 'ಏಶ್ವ ಸಾವಸ್ರಜ ») ಪೀಠ'ದಲ್ಲಿ(ಅರ್ಶ್‌) 


38. ಇನ್ನೊಂದು" ಮಾತಿನಲ್ಲಿ ಈ ವಿಷಯವನ್ನು ಹೀಗೆ ತಿಳಿದುಕೊಳ್ಳಬಹುದು. ಒಬ್ಬನು ಒಳಿತು-ಕೆಡುಕುಗಳೊಳಗಿನ 
ಅಂತರವನ್ನು ಬಹಳೆ ಸಮರ್ಪಕವಾಗಿ, ಸುಸ್ಪಪ್ಪವಾಗಿ ತೋರಿಸಿದರೂ ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಅನಂತರ ಸತ್ಮ ಮಾರ್ಗದಲ್ಲಿ 
ನಡೆಯಲಾರಂಭಿಸಿದವರು ತಾವು ತಪ್ಪು ದಾರಿಯಲ್ಲಿ ಸಾಗುತ್ತಿದ್ದಾಗ ಹೇಗಿದ್ದೆವು ಮತ್ತು ಈಗ ನೇರ ಮಾರ್ಗದಲ್ಲಿ ನಡೆಯತೊಡಗಿದ |: 
ಮೇಲೆ ತಮ್ಮ ಜೀವನದಲ್ಲಿ ಎಷ್ಟು ಸುಧಾರಣೆಯಾಗಿದೆ ಎಂಬುದನ್ನು ಪ್ರತ್ಯಕ್ಷವಾಗಿ ತೋರಿಸಿದರೂ ಅದರಿಂದ ಪಾಠ 
ಕಲಿಯುವುದಿಲ್ಲವೆಂದಾದರೆ ಮುಂದೆ ಅವನು ತನ್ನ ದುರ್ಮಾರ್ಗದ ಶಿಕ್ಲೆ ಅನುಭವಿಸಿದ ಬಳಿಕವೇ ತನ್ನ ನಿಲುಮೆ. ತಪ್ಪಾಗಿತ್ತೆಂದು 
ತಿಳಿಯುವನೆಂದು ಅರ್ಥವಾಗುವುದು. 7 

39. ಅರ್ಥಾತ್‌- ಅವರು ಪುನಃ ಭೂಲೋಕಕ್ಕೆ ಮರಳಿ ಬರಲು ಹಾತೊರೆಯುವರು. "ಯಾವ ಪರಮಾರ್ಥದ ವೃತ್ತಾಂತವನ್ನು 
ನಮಗೆ ತಿಳಿಸಲಾಗಿತ್ತೋ ಅದನ್ನು ಆಗ ನಾವು ಒಪ್ಪಿಕೊಳ್ಳಲಿಲ್ಲ. ಈಗ ಅದನ್ನೆಲ್ಲಾ ಪ್ರತ್ಯಕ್ಷವಾಗಿ ಕಂಡ ಬಳಿಕ ನಮಗೆ ಚೆನ್ನಾಗಿ 
ಮನವರಿಕೆಯಾಗಿ ಬಿಟ್ಟಿದೆ. ಆದುದರಿಂದ ಇನ್ನು ನಮ್ಮನ್ನು ಭೂಲೋಕಕ್ಕೆ ಪುನಃ ಕಳುಹಿಸಿಕೊಟ್ಟರೆ, ನಮ್ಮ ಜೀವನ ವಿಧಾನವು 
ಹಿಂದಿನಂತಿರಲಾರದು” ಎನ್ನುವರು. 

40. ಇಲ್ಲಿ 'ದಿನ' ಎಂಬ ಪದವು ಈ ಲೋಕದಲ್ಲಿ ಜನರು ಹೇಳುವ 24 ತಾಸುಗಳ ದಿನಮಾನವೇ ಆಗಿದೆ. ಅದಲ್ಲದಿದ್ದರೆ 
ಈ ಪದವು ಹಜ್ಜ್‌ ಅಧ್ಯಾಯದ 6ನೆಯ ರುಕೂಲ್‌ನಲ್ಲಿ ಹೇಳಿರುವಂತೆ "ವಾಸ್ತವದಲ್ಲಿ ನಿನ್ನ ಪ್ರಭುವಿನ ಬಳಿ ಒಂದು ದಿನವು 
ನೀವು ಎಣಿಸುವ ಒಂದು ಸಾವಿರ ಸಂವತ್ಸರಗಳಿಗೆ ಸಮಾನವಾಗಿದೆ" ಮತ್ತು ಮಆರಿಜ್‌ ಅಧ್ಯಾಯದಲ್ಲಿ ಹೇಳಿರುವಂತೆ "ದೇವಚರರೂ | 
ಜಿಬ್‌ರೀಲರೂ ಅವನ ಕಡೆಗೆ ಒಂದು ದಿನದಲ್ಲಿ ಏರುತ್ತಿದ್ದು ಅದರ ಎಣಿಕೆಯು ಐವತ್ತು ಸಹಸ್ರ ವರ್ಷಗಳಾಗಿದೆ" ಎಂಬ ಅರ್ಥದಲ್ಲಿ |' 
ಒಂದು ಯುಗ (ೀಗಂd) ಆಗಿದೆ. ಇದರ ಸರಿಯಾದ" ಅರ್ಥವನ್ನು ಅಲ್ಲಾಹನೇ ಬಲ್ಲ. 


ಕಾಂಡ -8 


7. ಅಲ್‌ ಅಲ್‌ರಾಫ್‌ '. : 489 


Poe 
re کت‎ 
2ئ کا ور وب و‎ 4 2 37 33 ಶನಿ زور عو‎ 
aCe ©) lub 335 ee 
'ವಿರಾಜಮಾನನಾದನು."' ಅವನು ಇರುಳನ್ನು ಹಗಲಿನ ಮೇಲೆ ಹರಡುತ್ತಾನೆ ಮತ್ತು ರಾತ್ರೆಯನ್ನು ಹಗಲು 


ಹಿಂಬಾಲಿಸಿಕೊಂಡು ಬರುತ್ತದೆ. ಅವನು ಸೂರ್ಯನನ್ನೂ ಚಂದ್ರನನ್ನೂ ನಕ್ಷತ್ರಗಳನ್ನೂ ಸೃಷ್ಟಿಸಿದನು. ಎಲ್ಲವೂ 
ಅವನ ಆಜ್ಞಾಧೀನವಾಗಿವೆ. ಎಚ್ಚರಿಕೆ! ಅವನದೇ ಸೃಷ್ಟಿ. ಅವನದೇ ಅಪ್ಪಣೆ. ಸರ್ವಲೋಕಗಳ ಒಡೆಯನೂ 


(A ಫ್‌ 


1: ಅಲ್ಲಾಹನ 'ಅರ್ಶ್‌'(ವಿಶ್ವ ಸಾಮ್ರಾಜ್ಯ ಪೀಠ)ನ ಮೇಲೆ ಆಸೀನನಾಗುವುದರ ವಸು ಸ್ಥಿತಿಯ ಸಂಪೂರ್ಣ ವಿವರವನ್ನು 
ಸ ನಮಗೆ ಕಪ್ಪ ಸಾಧ್ಯ. ಇದು ಮುತಶಾಬಿಹಾತ್‌ ಆಗಿರುವುದರಿಂದ ಇದರ ಅರ್ಥವನ್ನು ڈھ‎ ್ಸಿತಗೊಳಿಸಲಾಗುವುದಿಲ್ಲ. 
ಅಲ್ಲಾಹನು ವಿಶ್ವನಿರ್ಮಾಣದ ಬಳಿಕ ಯಾವುದಾದರೊಂದು ಸ್ಥಾನವನ್ನು ತನ್ನ ಅಪರಿಮಿತ ಸಾಮ್ರಾಜ್ಯದ ಕೇಂದ್ರವನ್ನಾಗಿ ಮಾಡಿ 
ತನ್ನ ತೇಜಸ್ಸುಗಳನ್ನು ಅಲ್ಲಿ ಕೇಂದ್ರೀಕರಿಸಿ ಅದನ್ನು 'ಅರ್ಶ್‌' ಎಂದು ಹೆಸರಿಸಿರಬಹುದು. ಅಲ್ಲಿಂದ ಇಡೀ ವಿಶ್ವಕ್ಕೆ ಅಸ್ತಿತ್ವ ಹಾಗೂ 
ಶಕ್ತಿಗಳು ಒದಗುತ್ತಿರಬಹುದು ಮತ್ತು ಆದೇಶಗಳು ಹೊರಡುತಿ ಶ್ರರಬಹುದು. 'ಅರ್ಶ್‌' ಎಂದರೆ ಸರ್ವಾಧಿಕಾರ, ಪ್ರಭುತ್ವ ಎಂದೂ 
ಆಸೀನನಾಗುವುದೆಂದರೆ ಅಲ್ಲಾಹನು ವಿಶ್ವ; ವನ್ನು ಸೃಷ್ಟಿಸಿ ಅದರ ಸರ್ವಾಧಿಕಾರವನ್ನು ತನ್ನ ಕೈಯಲ್ಲಿ )್ಲಿಟ್ಟುಕೊಂಡದ್ದೆಂದೂ ಆಗಿರಬಹುದು. 
'ಅರ್ಶ್‌'ನ ಮೇಲೆ ಅಸೀನನಾಗುವುದರ ಸಂಪೂರ್ಣ ಅರ್ಥ ಏನೇ ಆಗಿದ್ದರೂ ಅಲ್ಲಾಹನು ಕೇವಲ ವಿಶ್ವದ ಕರ್ತನು ಮಾತ್ರವೇ 
ಅಲ್ಲ ಅದರ ಆಡಳಿತಗಾರನೂ ಆಗಿದ್ದಾನೆ. ಅವನು ಜಗತ್ತನ್ನು ಅಸ್ತಿತ್ವಕ್ಕೆ ತಂದ ಬಳಿಕ ಅದರಿಂದ ಸಂಬಂಧವನ್ನು ಮುರಿದುಕೊಂಡು 
ಎಲ್ಲೋ ಕೊತಿಲ್ಲ. ಅವನೇ ಇಡೀ ಜಗತ್ತಿನ ಮೇಲೆ ಸರ್ವಾಂಗೀಣ ಪ್ರಭುತ್ವ ನಡೆಸುತ್ತಿದ್ದಾನೆ. 

ಇಲ್ಲಿ ಇನ್ನೊಂದು ವಿಷಯವು ಗಮನಾರ್ಹವಾಗಿದೆ. ಕುರ್‌ಆನಿನಲ್ಲಿ ದೇವ ಮತ್ತು ಸೃಷ್ಟಿಯ ಸಂಬಂಧವನ್ನು ವಿವರಿಸಲಿಕ್ಕಾಗಿ 
ಮಾನವ ಭಾಷೆಯಲ್ಲಿ, ಹೆಚ್ಚಾಗಿ ಸಾಮ್ರಾಜ್ಯ ಮತ್ತು ಪ್ರಭುತ್ವಗಳಿಗೆ ಸಂಬಂಧಿಸಿ ಬಳಕೆಯಲ್ಲಿರುವ ಪದ, ಪಾರಿಭಾಷಿಕ ಶಬ್ದ, 
ರೂಪಕಾಲಂಕಾರ ಮತ್ತು ವಿವರಣಾ ಶೈಲಿಯನ್ನು ಆಯ್ದುಕೊಳ್ಳಲಾಗಿದೆ. ಕುರ್‌ಆನನ್ನು ಅರ್ಥವರಿತು ಓದುವವನು ಈ ವಿವರಣಾ 
ಶೈಲಿಯು ಕುರ್‌ಆನಿನಲ್ಲಿ ಸುಸ್ಪಪ್ಟವಾಗಿರುವುದನ್ನು ಗಮನಿಸದಿರಲಾರ. ಕೆಲವು ತಿಳಿಗೇಡಿ ಟೀಕಾಕಾರರ ವಿಪರೀತ ಬುದ್ಧಿಗಳು ಈ 
ಕುರ್‌ಆನ್‌, ಜನರ ಮೇಲೆ ರಾಜಪ್ರಭುತ್ವ ಹೇರಲಾಗಿದ್ದ ಕಾಲದ್ದಾಗಿದ್ದುದರಿಂದ ಲೇಖಕನು (ಆ ಅಕ್ರಮಿಗಳ ದೃಷ್ಟಿಯಲ್ಲಿ ಹ. 
ಮುಹಮ್ಮದ್‌ರು(ಸ) ಅಲ್ಲಾಹನನ್ನು ರಾಜನ ರೂಪದಲ್ಲಿ ಮುಂದಿಟ್ಟಿ رڈ یم‎ ವಸ್ತುತಃ ಕುರ್‌ಆನ್‌ ಯಾವ ಸಾರ್ವಕಾಲಿಕ ಹಾಗೂ 
ಅನಂತ ವಾಸ ಸ್ತವಿಕತೆಯನ್ನು ಮುಂದಿರಿಸುತ್ತದೋ ಅದು ಇದಕ್ಕೆ ವ್ಯತಿರಿಕ್ತವಾಗಿದೆ. ಆ ವಾಸ್ತವಿಕತೆ ಯಾವುದೆಂದರೆ, ಭೂಮ್ಮಾಕಾಶಗಳಲ್ಲಿ 
ಪ್ರಭುತ್ವವು ಕೇವಲ ಒಬ್ಬನದ್ದಾಗಿದೆ. 'ಅಧಿಪತ್ಯ' (Sovereignty) ಎಂದು ಯಾವುದನ್ನು ಕರೆಯಲಾಗುತ್ತದೋ ಅದು ಅವನಿಗೇ 
ಮೊಸಲಾಗಿರುತ್ತದೆ. ಈ ವಿಶ್ವ ವ್ಯವಸ್ಥೆಯು ಒಂದು ಪರಿಪೂರ್ಣ ಕೇಂದ್ರೀಯ ವ್ಯವಸ್ಥೆಯಾಗಿದ್ದು ಇದರಲ್ಲಿ ಸಕಲ ಅಧಿಕಾರಗಳನ್ನು 
ಅವನೊಬ್ಬನೇ ಚಲಾಯಿಸುತ್ತಾನೆ. ಆದುದರಿಂದ ಈ ವ್ಯವಸ್ಥೆಯಲ್ಲಿ ಯಾವುದಾದರೊಂದು ವ್ಯಕ್ತಿ ಅಥವಾ ವರ್ಗವು ತನ್ನ ಅಥವಾ 
ಯಾರದಾದರೂ ಆಂಶಿಕ ಅಥವಾ ಸಮಗ್ರ ಪ್ರಭುತ್ವದ ವಾದ ಹೂಡುವುದಾದರೆ, ಅದು. ಕೇವಲ ಭ್ರಮೆಯಲ್ಲಿ ಸಿಲುಕಿದೆ. 
ಮಾತ್ರವಲ್ಲದೆ ಈ ವ್ಯವಸ್ಥೆ مت‎ 97 866 ಅವನೊಬ್ಬನನ್ನೇ ಧಾರ್ಮಿಕ ಅರ್ಥದಲ್ಲಿ ಏಕ ಅರಾಧ್ಯನೆಂದು ಒಪ್ಪಿಕೊಂಡು 
ರಾಜಕೀಯ ಹಾಗೂ ಸಾಂಸ್ಕೃಶಿಕ ಅರ್ಥದಲ್ಲಿ ಏಕಾಧಿಪ8(Sovereign) ಎಂದೂ ಒಪ್ಪಿಕೊಳ್ಳುವ ವಿನಾ ಬೇರಾವ ಸರಿಯಾದ 
ನಿಲುಮೆಯೂ ಇರಲು ಸಾಧ್ಯವಿಲ್ಲ. 

42. ಇಲ್ಲಿ 'ಅರ್ಶ್‌ ಆಸೀನ" ಎಂಬ ಪದದಲ್ಲಿ ಸ್ಥೂಲವಾಗಿ ನೀಡಲಾದ ಅರ್ಥವನ್ನೇ ಇನ್ನಷ್ಟು ವಿವರವಾಗಿ ಹೇಳಲಾಗಿದೆ. | 
ಲರ್ಥಾತ್‌- ಅಲ್ಲಾಹನೇ ಈ ವಿಶ್ವವನ್ನು ಸೃಷ್ಟಿಸಿದನು ಮತ್ತು ಅವನೇ ಇದರ ಆಚ್ಞಾಧಿಕಾರಿ. ಅವನು ತನ್ನ ಈ ಸೃಷ್ಟಿಯನ್ನು ಸೃಪ್ಟಸಿ 
ಅದನ್ನು ತಮ್ಮ ಅಧಿಕಾರ ನಡೆಸಲಿಕ್ಕಾಗಿ ಇತರರ ವಶಕ್ಕೆ. ಬಿಟ್ಟು ಕೊಡಲೂ ಇಲ್ಲ; ಇಡೀ ' ಸೃಷ್ಟಿಯನ್ನು ಅಥವಾ ಅದರ 
ಯಾವುದಾದರೂ ಒಂದಂಶವನ್ನು ಇಷ್ಟ ಬಂದಂತೆ ಸ್ವತಃ ಕಾರ್ಯವೆಸಗಲೆಂದು ನಿರಂಕುಶವಾಗಿ ಬಿಟ್ಟಿರುವುದೂ ಇಲ್ಲ. 


ಕಾಂಡ -8 


490 ಕುರ್‌ಆನ್‌ ವ್ಯಾಖ್ಮಾನ 


wil کہ ڑے ۔ 2ص‎ 7020 ٌ Phu ul > 
Hs HEIN ME Ro 


ಪ್ರಭುವೂ ಆಗಿರುವ ಅಲ್ಲಾಹನು ಮಹಾ ಸಮೃದ್ಧನು.* ನಿಮ್ಮ ಪ್ರಭುವನ್ನು ಭಯ ವಿನಯದೊಂದಿಗೆ ಮತ್ತು 
ರಹಸ್ಯವಾಗಿ ಪ್ರಾರ್ಥಿಸಿರಿ. ನಿಶ್ಚಯವಾಗಿಯೂ 2 ಮುತಿಮೊರುವವರನ್ನು ಮೆಚ್ಚು ವುದಿಲ್ಲ. ಭೂಮಿಯಲ್ಲಿ 
ಸುಧಾರಣೆಯಾಗಿರುವಾಗ ಕ್ಷೋಭೆಯುಂಟು ಮಾಡಬೇಡಿರಿ.“ ಭಯ ಮತ್ತು ಆಶೆಯೊಂದಿಗೆ* ಅಲ್ಲಾ ಹನನ್ನೇ 
ಕೂಗಿ ಪ್ರಾರ್ಥಿಸಿರಿ. ನಿಶ್ಚಯವಾಗಿಯೂ ಅಲ್ಲಾಹನ ಕೃಪೆಯು ಸಜ್ಜನರ ಸಮೂಪದಲ್ಲಿದೆ. 
(57-58) ತನ್ನ ಕೃಷೆಗಿಂತ ಮುಂಚಿತವಾಗಿ ಸುವಾರ್ತೆಯೊಂದಿಗೆ ಮಾರುತಗಳನ್ನು ಕಳುಹಿಸುವವನು 
ಅಲ್ಲಾಹನೇ. ಅನಂತರ ಅವು ನೀರನ್ನು: ಹೊತ್ತ ಮೋಡಗಳನ್ನೆ ಶ್ರಿಕೊಂಡಾಗ ಅವುಗಳಿಗೆ ಯಾವುದಾದರೊಂದು 
ನಿರ್ಜೀವ ಭೂಭಾಗದ ಕಡೆಗೆ ಚಲನೆ ಕೊಡುತ್ತಾನೆ ಮತ್ತು ಮಳೆಗರೆದು ಆ ನಿರ್ಜೀವ ಭೂಭಾಗದಿಂದ ತರತರದ 


43. 'ಬರ್ಕತ್‌'ನ ನಿಜವಾದ ಅರ್ಥ ಚಳವಣಿಗೆ, ವೃದ್ಧಿ ಮತ್ತು ಹೆಚ್ಚುವಿಕೆ. ಅದರೊಂದಿಗೇ ಈ ಪದಕ್ಕೆ ಅಭ್ಯುದಯ, ಗೌರವ 
ಎಂಬರ್ಥಗಳೂ ಬರುತ್ತವೆ. ಸ್ಥಿರತೆ ಮತ್ತು ಭದ್ರತೆ ಎಂಬರ್ಥಗಳೂ ಇವೆ. ಇನೆಲ್ಲ ಅರ್ಥಗಳೊಂದಿಗೆ ಶುಭ ಮತ್ತು ಒಳಿತು ಎಂಬ 
ಕಲ್ಪನೆಯೂ ಸೇರಿಕೊಂಡಿದೆ. ಅದುದರಿಂದ ಅಲ್ಲಾಹನು ಸಮೃದ್ಧನೆಂದಾಗ ಅವನ ಗುಣವಿಶೇಷಗಳಿಗೂ ಒಳಿತುಗಳಿಗೂ ಮೇರೆಯೇ 
ಇಲ್ಲ; ಅವನಿಂದ ಅನಂತ, ಅಸಂಖ್ಯಾತ ದಾನಗಳು ಹರಡುತ್ತಿವೆ, ಅವನು ಅತ್ಕುನ್ನತನೂ ಸರ್ವಶ್ರೇಷ್ಠನೂ ಆಗಿರುತ್ತಾನೆ. ಅವನ 
ಔನ್ನತ್ಯಕ್ಕೆ ಮೇರೆಯಿಲ್ಲ ಮತ್ತು ಅವನ ಒಳಿತುಗಳೂ ಔನ್ನತ್ಯಗಳೂ ಚಿರಸ್ನಾಯಿಯಾಗಿವೆ, یھ‎ ಲಕವಲ್ಲ ಎಂಬ ತಾತ್ಸರ್ಯವುಂಟಾಗುತ್ತದೆ. 
44. ನೂರಾರು ಮತ್ತು ಸಾವಿರಾರು ವರ್ಷಗಳಲ್ಲಿ ದೇವ ಪ್ರವಾದಿಗಳ ಮತ್ತು ಮಾನವ ವರ್ಗದ ಸುಧಾರಕರ ಪ್ರಯತ್ನಗಳಿಂದ 
ಮಾನವ ಚಾರಿತ್ರ್ಯ ಹಾಗೂ ಸಂಸ್ಕೃತಿಯಲ್ಲುಂಟಾಗಿರುವ ಸುಧಾರಣೆಗಳಲ್ಲಿ ನಿಮ್ಮ ದುಷೃತ್ಯಗಳಿಂದ ಕೇಡುಂಟು ಮಾಡಬೇಡಿರಿ ಮತ್ತು 
ಭೂಮಿಯ ಸುವ್ಯವಸ್ಥೆಯನ್ನು ಕೆಡಸಬೇಡಿರಿ. ಮಾನವನು ದೇವದಾಸ್ಯ -ಆರಾಧನೆಯಿಂದ ಹೊರನಡೆದು ಅವನ ಮಾರ್ಗದರ್ಶನವನ್ನು 
ಬಿಟ್ಟು ಸ್ವಚಿತ್ರದ ಅಥವಾ ಇತರರ ಬಾಸ್ಕ-ಆರಾಧನೆ ಮತ್ತು ಮಾರ್ಗದರ್ಶನವನ್ನು ಸ್ವೀಕರಿಸುವುದೇ ಭೂಲೋಕದ ವ್ಯವಸ್ಥೆಯಲ್ಲಿ 
ಕೇಡಿನ ಹಲವಾರು ರೂಪಗಳುಂಟಾಗುವ ಮೂಲ. ಈ ಕ್ಷೋಚೆಯನ್ನು ತಡೆಯುವುದೇ ಕುರ್‌ಆನಿನ ಮೂಲ ಉದ್ದೇಶ: 'ಇದರೊಂದಿಗೆ 
ಇಲ್ಲಿ ಮಾನವ ಜೀವನದ ಪ್ರಾರಂಭವು ವಾಸ್ತವದಲ್ಲಿ ಮೈತ್ರಿ ತ್ರಿಪೂರ್ಣವಾಗಿತ್ತು ಮತ್ತು ಕ್ರಮೇಣ ಈ ಸುವ್ಯವಸ್ಥೆಯನ್ನು ದುರುಳರು 
ತಮ್ಮ ಕಿಡಿಗೇಡಿತನ ಹಾಗೂ ಕೀಟಲೆಗಳಿಂದ ಕೆಡಿಸುತ್ತಲಿದ್ದರೆಂಬ ವಾಸ್ತ: ವಿಕತೆಯ ಬಗೆಗೂ ಎಚ್ಚರಿಕೆ ಕೊಡುತ್ತ 5 ಈ ಕ್ಷೋಭೆಯನ್ನು 
ಅಳಿಸಲಿಕ್ಕಾಗಿಯೇ ಅಲ್ಲಾಹನು ಆಗಾಗ ತನ್ನ ಸಂದೇಶವಾಹಕರನ್ನು ಕಳುಹಿಸುತ್ತ پیٹ‎ (ಹೆಚ್ಚಿನ ವಿವರಗಳಿಗೆ ಅಲ್‌'ಬಕರಃ 
ಅಧ್ಯಾಯದ 230ನೆಯ ಟಪ್ಪಣಿ ನೋಡಿರಿ) 
45. ಮೇಲಿನ ಮಾಠಿನಿಂದ ತಿಳಿಯುವುದೇನೆಂದರೆ ವಾಸ್ತವದಲ್ಲಿ ಮಾನವನು ಅಲ್ಲಾಹನ ಬದಲಿಗೆ ಇತರ ಯಾರನ್ನಾದರೂ 
ತನ್ನ ರಕ್ಷಕ ಮಿತ್ರ, ಪಾಲಕ, ಕಾರ್ಯನಿರ್ವಾಹಕ ಮತ್ತು ಸಾರ್ವಭೌಮನೆಂದು ತಿಳಿದುಕೊಂಡು ಸಹಾಯಕ್ಕಾಗಿ ಅವನನ್ನು 
ಪ್ರಾರ್ಥಿಸುವುದೇ ಕ್ಷೋಭೆಯಾಗಿದೆ. ತನ್ನ وو‎ ಅರ್ಹನು ಅಲ್ಲಾಹನು ಮಾತ್ರ ಎಂದು ತಿಳಿದು 400 ವರ್ತಿಸುವುದೇ 
ಸುಧಾರಣಾ ಕಾರ್ಯವಾಗಿದೆ. 
ಭಯ ಮತ್ತು ಆಶೆಯೊಂದಿಗೆ ಪ್ರಾರ್ಥಿಸುವುದೆಂದರೆ:- ಅಲ್ಲಾಹನನ್ನು ಪ್ರಾರ್ಥಿಸುವಾಗ ನಿಮ್ಮ ಅದೃಷ್ಟವು ಅವನ 
ಅನುಗ್ರಹವನ್ನೇ ಹೊಂದಿಕೊಂಡಿದೆಯೆಂಬ ದೃಢವಾದ ಭಾವನೆಯೊಂದಿಗೆ ಪ್ರಾರ್ಥಿಸಿರಿ. ಅವನ ಸಹಾಯ-ಮತ್ತು ಮಾರ್ಗದರ್ಶನದಿಂದ 
ಮಾತ್ರ ಶುಭವೂ ಯಶಸ್ಸೂ ಸಿಗುವುದೆಂದು, ಅನ್ಯಥಾ ಅವನ ಸಹಾಯದಿಂದ ನೀವು ವಂಚಿತರಾದರೆ ನಿಮಗೆ ವಿನಾಶ: ಹಾಗೂ 
ಆಶಾಭಂಗವು ಅನಿವಾರ್ಯವೆಂದು ಖಾತ್ರಿಯಾಗಿ ತಿಳಿದುಕೊಳ್ಳಿರಿ ಎಂದಾಗಿದೆ. 


ಕಾಂಡ -8 


7. ಅಲ್‌ ಅಆ್‌ರಾಫ್‌ 491 


KN 4 vu ? [NAPS ಫಿ 
ಪಿ IA A EE اک و والری‎ 3 


نپحر 


PA 


MP ಶಟಟ 3 8 8 


ಫಲಗಳನ್ನು ಹೊರ ತರುತ್ತಾನೆ. ನೋಡಿರಿ ಹೀಗೆಯೇ ನಾವು ಮೃತರನ್ನು ಮರಣಾವಸ್ಥೆ. ಯಿಂದ ಹೊರ ತರುತ್ತೇವೆ. 
ಇದು ನೀವು ಈ ಪ್ರತ್ಮಕ್ಷ ದರ್ಶನದಿಂದ ಪಾಠ ಕಲಿಯುವಿರೆಂಬ ನಿರೀಕ್ಷೆ ಕ ಯಿಂದಾಗಿದೆ. ಉತ್ತಮ ನೆಲವು ತನ್ನ 
ಪ್ರಭುವಿನ ಆಜ್ಞೆಯಿಂದ ವಿಪುಲವಾಗಿ ಬೆಳೆ ನೀಡುತ್ತದೆ. ಕೆಟ್ಟ ನೆಲದಿಂದ ಕೆಟ್ಟ ಬೆಳೆಯ ವಿನಾ ಇನ್ನೇನೂ 
ಹೊರ ಬರುವುದಿಲ್ಲ. ಇದೇ ರೀತಿಯಲ್ಲಿ ಕೃತಜ್ಞರಾಗುವವರಿಗೆ ನಾವು ಪದೇ ಪದೇ ನಮ್ಮ ದೃಷ್ಟಾಂತಗಳನ್ನು 
ಮುಂದಿಡುತ್ತೇವೆ. ۱ 

(59-64) ನಾವು ನೂಹರನ್ನು ಅವರ ಜನಾಂಗದ ಕಡೆಗೆ ಕಳುಹಿಸಿದೆವು. ಅವರು ಹೇಳಿದರು, "ಓ ನನ್ನ 


46. ಇಲ್ಲಿ ದೇವ ಸಂದೇಶವಾಹಕನ ಆಗಮಸವನ್ನೂ ದೇವ ಶಿಕ್ಷಣ ಮತ್ತು ದೇವ ಮಾರ್ಗದರ್ಶನವನ್ನೂ ಮಳೆ ಮಾರುತಗಳ 
ಬೀಸುವಿಕೆ ಕೃಪಾ ಮೇಘದ ಕವಿಯುವಿಕೆ ಮತ್ತು ಅಮೃತ ಬಿಂದುಗಳ ಮಳೆಗರೆಯುವಿಕೆಗೂ ಹೋಲಿಸಲಾಗಿದೆ. ನಿರ್ಜೀವವಾಗಿದ್ದ 
ನೆಲವು ಮಳೆಯ ಮೂಲಕ ಒಮ್ಮೆಲೆ ಜೀವಂತಗೊಂಡು ಅದರ ಗರ್ಭದಿಂದ ಜೀವನದ ಭಂಡಾರಗಳೇ ಉಕ್ಕೇರುತ್ತಿ ಶ್ರಿರುವುದನ್ನೂ 
ಇಲ್ಲಿ ಪ್ರವಾದಿಯ ಬೋಧನೆಗಳಿಗೂ ತರಬೇತಿ ಮತ್ತು ಮಾರ್ಗದರ್ಶನವಿಲ್ಲದೆ رج‎ ಜವಾಗಿದ್ದ ಮಾನವತೆಯು ಹಠಾತ್ತನೆ 
ಎಚ್ಚೆರಗೊಳ್ಳುವುದಕ್ಕೂ ಅದರ ಹೃದಯದಿಂದ ಒಳಿತುಗಳ ಭಂಡಾರಗಳೇ ಉಕ್ಕೆ ಕ್ಯೇರುವುದಕ್ಕೂ ಹೋಲಿಸಿ ಉದಾಹರಣೆಯ ರೂಪದಲ್ಲಿ 
ಮುಂದಿರಿಸಲಾಗಿದೆ. ಆ ಬಳಿಕ ಮಳೆ ಬರುವುದರಿಂದಾಗುವ. ಈ ಸಮೃದ್ಧಿಯು ಫಲವತ್ತಾದ ಮಣ್ಣಿರುವ ನೆಲಕ್ಕೆ ಮಾತ್ರ ಹೇಗೆ 
ಸಿಗುತ್ತದೋ ಹಾಗೆಯೇ ದೇವ ಸಂದೇಶವಾಹಕರಿಂದಲೂ ಸಜ್ಜನರು ಮಾತ್ರ ಫಲ ಹೊಂದುತ್ತಾರೆ. ಉಪ್ಪುಮಯ ನೆಲವು 
ಕೃಪಾವರ್ಷದಿಂದ ಹೇಗೆ ಯಾವ ಪ್ರಯೋಜನವನ್ನೂ ಪಡೆಯುವುದಿಲ್ಲವೋ ಮತ್ತು ನೀರು ಬಿದ್ದ ಕೂಡಲೇ ಅದು ತನ್ನ ಗರ್ಭದಲ್ಲಿ 
ಅಡಗಿರುವ ವಿಷವನ್ನು ಹೇಗೆ ಮುಳ್ಳು ಪೊದರುಗಳ ರೂಪದಲ್ಲಿ ಹೊರಹಾಕಿ ಬಿಡುವುದೋ ಹಾಗೆಯೇ ಕಿಡಿಗೇಡಿಗಳಿಗೂ ನೀಚರಿಗೂ 
ಸಂದೇಶವಾಹಕರ ಆಗಮನದಿಂದ ಯಾವ ಪ್ರಯೋಜನವೂ ಸಿಗುವುದಿಲ್ಲ. ಅವರೊಳಗೆ ಅಡಗಿರುವ ಎಲ್ಲ ತರದ ನೀಚತೆಗಳೂ 
ಮೇಲೆದ್ದು ಕಹಿಫಲವನ್ನೀಯ ತೊಡಗುತ್ತವೆ. ಅನಂತರ ಅನೇಕ 006 ನಿರಂತರವಾಗಿ ಈ ವಸ್ತುಸ್ಥಿತಿಗೆ ಸಂಬಂಧಿಸಿದ 
ಏತಿಹಾಸಿಕ ಸಾಕ್ಸ್ಯಗಳನ್ನು ಕೊಡಲಾಗಿದೆ. 

47. ಈ ಐಶಿಹಾಸಿಕ ವಿವರಣೆಗಳ ಆರಂಭವನ್ನು ಹ. ನೂಹ್‌(ಅ) ಮತ್ತು ಅವರ ಜನಾಂಗದ ಪ್ರಸ್ತಾಪದಿಂದ ಮಾಡಲಾಗಿದೆ. 
ಏಕೆಂದರೆ ಯಾವ ಸುವ್ಯವಸ್ಥೆಯನ್ನು ಹ. ಆದಮ್‌ರು(ಅ) ಬಿಟ್ಟು ಹೋಗಿದ್ದರೋ ಅದರಲ್ಲಿ ಪ್ರಥಮವಾಗಿ" ಕೇಡುಂಟಾಗಿದ್ದುದು' 
ಹ. ನೂಹ್‌ರ(ಅ) ಕಾಲದಲ್ಲಿ. ಅದನ್ನು ನಿವಾರಿಸಲಿಕ್ಕಾಗಿ ಅವರನ್ನು ನಿಯೋಜಿಸಲಾಗಿತ್ತು. 

ಕುರ್‌ಆನಿನ ಸೂಚನೆಗಳಿಂದಲೂ ಬೈಬಲಿನ 7 ಸ್ಟಪ್ಟ್ರೀಕರಣಗಳಿಂದಲೂ ಸ್ಥಿರವಾಗುವುದೇನೆಂದರೆ - ಹ. Ai ಜನಾಂಗವು 
ಇಂದು ನಾವು ಇರಾಕ್‌ ಎಂದು ಕರೆಯುವ ಭೂಭಾಗದಲ್ಲಿ ವಾಸಿಸುತ್ತಿತ್ತು. ಬೆಬಿಲೋನಿನ ಪುರಾತನ ಅವಶೇಷಗಳಲ್ಲಿ ದೊರೆತ 
ಪ್ರಾಚೀನ ಶಿಲಾ ಲೇಖನಗಳಿಂದಲೂ ಇದು ರುಜುವಾಗುತ್ತದೆ. ಅವುಗಳಲ್ಲಿ ಕುರ್‌ಆನ್‌ ಮತ್ತು ತೌರಾತ್‌ಗಳಲ್ಲಿ ವಿವರಿಸಲಾಗಿರುವಂಥ 
ಒಂದು ಕಥೆಯ ಉಲ್ಲೇಖವಿದೆ. ಅದು ಸಂಭವಿಸಿದ ಸ್ಥಳವು 'ಮೌಸಲ್‌'ನ ಸುತ್ತಮುತ್ತಲಿದೆಯೆನ್ನಲಾಗಿದೆ. ۱ 

ಹ. ನೂಹ್‌ರ(ಅ) ಕಥೆಯನ್ನು ಹೋಲುವ ವರದಿಗಳು ಗ್ರೀಸ್‌, ಈಜಿಪ್ಟ್‌, ಭಾರತ ಮತ್ತು ಚೀನಾ ದೇಶಗಳ ಪ್ರಾಚೀನ 
ಸಾಹಿತ್ಯಗಳಲ್ಲೂ ಕಂಡು ಬರುತ್ತವೆ. ಮಾತ್ರವಲ್ಲದೆ ಬರ್ಮ, ಮಲಯ, ಈಸ್‌ ಒ ಇಂಡೀಸ್‌ ದ್ವೀಪಗಳು, ಆಸ್ಟ್ರೇಲಿಯಾ, ನ್ಯೂಗಿನಿ 
ಮತ್ತು ಅಮೇರಿಕಾ, ಯೂರೋಪ್‌ .ಖಂಡಗಳ ಬೇರೆ ಬೇರೆ ಕಡೆಗಳಲ್ಲಿ ಇಂತಹದೇ ವರದಿಗಳು ಪ್ರಾಚೀನ ಕಾಲದಿಂದಲೇ ಕೇಳಿ 
ಬರುತ್ತಿವೆ. ಇದರಿಂದ ಇಡೀ ಮಾನವ ಜನಾಂಗವು ಯಾವುದೋ ಒಂದು ಭೂಭಾಗದಲ್ಲೇ ವಾಸಿಸುತ್ತಿತ್ತಂದೂ ಅಲ್ಲಿಂದ ಅದು 
ಹೊರಟು ಭೂಮಿಯ. ನಾನಾ ಭಾಗಗಳಲ್ಲಿ ಹಬ್ಬಿತೆಂದೂ ಈ ಕಥೆಯು ಆ ಕಾಲಕ್ಕೆ ಸಂಬಂಧಿಸುತ್ತದೆಂದೂ ತಿಳಿದು ಬರುತ್ತದೆ. 
ಆದುದರಿಂದಲೇ ಎಲ್ಲ ಜನಾಂಗಗಳು ತಮ್ಮ ಆರಂಭ ಕಾಲದಲ್ಲಿ ಒಂದು ಸಾರ್ವತ್ರಿಕ ಬಿರುಗಾಳಿಯ ಸುಳಿವು ಕೊಡುತ್ತವೆ. 


ಕಾಂಡ -8 


492 : % : ಕುರ್‌ಆನ್‌ ವ್ಯಾಖ್ಮಾನ 


2 ಕ್ಷಿ 


5 اس 
ಸ‏ رون 
Es oligos‏ 


ಜನಾಂಗ ಬಾಂಧವರೇ, ಅಲ್ಲಾಹನ ದಾಸ್ಕ-ಆರಾಧನೆ ಮಾಡಿರಿ. ಅವನ' ಹೊರತು ನಿಮ್ಮ ಆರಾಧ್ಯನಾರೂ ಇಲ್ಲ. 
ನಾನು ನಿಮ್ಮ ಬಗ್ಗೆ ಒಂದು ಭಯಾನಕ ದಿನದ ಯಾತನೆಯಿಂದ ಭಯಪಡುತ್ತೇನೆ." ಅವರ: ಜನಾಂಗದ 
ಮುಂದಾಳುಗಳು ಹೇಳಿದರು: "ನೀವು ಸುವ್ಯಕ್ತ ಪಥಬ್ರಷ್ಟತೆಯಲ್ಲಿ ಸಿಲುಕಿರುವುದನ್ನು ನಾವು ಕಾಣುತ್ತೇವೆ." 
| ನೂಹರು ಹೇಳಿದರು- "ಓ ನನ್ನ ಜನಾಂಗ ಬಾಂಧವರೇ, ನಾನು ಯಾವುದೇ ಪಥಭ್ರಷ್ಟತೆಯಲ್ಲಿ ಸಿಲುಕಿಲ್ಲ. 
ನಿಜವಾಗಿ ನಾನು' ಸರ್ವಲೋಕ ಪಾಲಕನ ಸಂದೇಶವಾಹಕನಾಗಿದ್ದೇನೆ. ನಿಮಗೆ ನನ್ನ ಪ್ರಭುವಿನ ಸಂದೇಶಗಳನ್ನು 
ತಲಪಿಸುತ್ತೇನೆ. ನಾನು ನಿಮ್ಮ ಹಿತಚಿಂತಕನಾಗಿದ್ದೇನೆ. ನಿಮಗೆ ತಿಳಿಯದಿರುವುದು ಅಲ್ಲಾಹನ ಕಡೆಯಿಂದ ನನಗೆ 
ತಿಳಿದಿದೆ. ನಿಮಗೆ ಎಚ್ಚರಿಕೆ ನೀಡಿ ನೀವು ಅನೀತಿಯಿಂದ ರಕ್ಷಿಸುವಂತೆ ಮತ್ತು ನಿಮ್ಮ ಮೇಲೆ ದಯೆ ತೋರುವಂತೆ | 
ನಿಮ್ಮ ಬಳಿಗೆ ನಿಮ್ಮ ಸ್ವಂತ ಜನಾಂಗದ ಓರ್ವ ವ್ಯಕ್ತಿಯ ಮೂಲಕ ನಿಮ್ಮ ಪ್ರಭುವಿನ ಬೋಧನೆ ಬಂದಿರುವ 
ಬಗ್ಗೆ ನಿಮಗೆ ಅಶ್ಚರ್ಯವಾಗುತ್ತಿದೆಯೇ?" ಆದರೆ ಅವರು ಇವರನ್ನು ಸುಳ್ಳಾಗಿಸಿ ಬಿಟ್ಟರು. ಕೊನೆಗೆ ನಾವು 


48. ಈ ಮಾತುಗಳಿಂದ ತಿಳಿಯುವುದೇನೆಂದರೆ- ಆ ಜನಾಂಗವು ಅಲ್ಲಾಹನ ಅಸ್ತಿತ್ವವನ್ನು ನಿರಾಕರಿಸುತ್ತಿರಲಿಲ್ಲ. ಅದರ ಮುಖ್ಯ 
ದೋಷವು ದೇವ ಸಹಭಾಗಿತ್ತದ ಪಥಬ್ರಪ್ಟತೆಯಾಗಿತ್ತು. ಈ ಮೂಲಭೂತ ಪಥಬ್ರಷ್ಟತೆಯಿಂದ ಆ ಜನಾಂಗದಲ್ಲಿ ಹಲವಾರು 
ಕೆಡುಕುಗಳುಂಟಾಗಿದ್ದುವೆ. (ಇನ್ನಷ್ಟು ವಿವರಣೆಗೆ ಹೂದ್‌ ಅಧ್ಯಾಯದ 3ನೆಯ ರುಕೊಲ್‌, ಅಶ್ಕುಅರಾದ 6ನೇ ರುಕೂಲ್‌ ಮತ್ತು 
'ನೂಹ್‌ ಅಧ್ಯಾಯ ಸಂಪೂರ್ಣವಾಗಿ ಓದಿರಿ.) | 

49. ಹ. ನೂಹ್‌(ಅ) ಮತ್ತು' ಅವರ ಜನಾಂಗದ ನಡುವೆ ನಡೆದಿದ್ದ ಪ್ರಕರಣವು ಹ. ಮುಹಮ್ಮದ್‌(ಸ) ಮತ್ತು ಅವರ 
ಜನಾಂಗದ ನಡುವೆ ನಡೆಯುತ್ತಿ, ದ್ದ ಪ್ರಕರಣದ ಹಾಗೆಯೇ ಇತ್ತು. ಮುಂದೆ ನಿರಂತರವಾಗಿ ವಿವರಿಸಲಾಗುತ್ತಿರುವ ಇತರ ಪ್ರವಾದಿಗಳ 
ಹಾಗೂ ಅವರ ಜನಾಂಗಗಳ ಕಥೆಗಳಲ್ಲೂ ಪ್ರತಿಯೊಬ್ಬ ಪ್ರವಾದಿಯ ಉಪನ್ಯಾಸವು ನಿಜವಾಗಿಯೂ ಹ. ಮುಹಮ್ಮದ್‌ರವರ(ಸ) 
ಉಪನ್ಮಾಸವನ್ನೇ ಹೋಲುತ್ತದೆಂಬುದನ್ನು ತೋರಿಸಲಾಗಿದೆ. ಮಾನವನ ಪಥಬ್ರಪ್ಪಕೆಯೂ ಎಲ್ಲ ಕಾಲಗಳಲ್ಲೂ ಮೂಲತಃ 
ಒಂದೇ ರೀತಿಯಲ್ಲಿತ್ರೆಂದೂ ಕುರ್‌ಆನ್‌ ತನ್ನ ಅಭಿಸಂಬೋಧಿತರಿಗೆ ಈ ಮೂಲಕ ತಿಳಿಸಲಿಚ್ಛಿಸುತ್ತದೆ. [ಅದೇ ರೀತಿಯಲ್ಲಿ ದೇವ 
ವತಿಯಿಂದ ಬರುವ ಮಾರ್ಗದರ್ಶನಗಳೂ ಸಮಾನವಾಗಿದ್ದುವು ಆ ಮಾರ್ಗದರ್ಶನದ ಧಿಕ್ಕಾರಿಗಳ ಅವಸಾನವೂ ಏಕ 
ایی یں‎ ME 


ಕಾಂಡ -8 


7. ಅಲ್‌ ಅಆ್‌ರಾಫ್‌ . - 493 


EGU ಸತು 3 


pA‏ ہو ہے 


PA 


ಅಮೆಡಿ 


ಇವರನ್ನು ಹಾಗೂ ಇವರ ಸಂಗಡಿಗರನ್ನು ಒಂದು ನಾವೆಯಲ್ಲಿ ರಕ್ಷಿಸಿದೆವು ಮತ್ತು ನಮ್ಮ ವಚನಗಳನ್ನು 
ಸುಳ್ಳಾಗಿಸಿದ್ದವರನ್ನು ಮುಳುಗಿಸಿಬಟ್ಟೆವು.5 ವಾಸ್ತವದಲ್ಲಿ ಅವರು ಕುರುಡ ಜನಾಂಗವಾಗಿದ್ದರು. 

(65-72) ನಾವು 'ಆದ್‌'ರ (ಜನಾಂಗದವರ) ಕಡೆಗೆ ಅವರ ಸಹೋದರ 'ಹೂದ'ರನ್ನು ಕಳುಹಿಸಿದೆವು."! 
ಅವರು ಹೇಳಿದರು; "ಓ ನನ್ನ ಜನಾಂಗ ಬಾಂಧವರೇ, ಅಲ್ಲಾಹನ ದಾಸ್ಕ-ಆರಾಧನೆ ಮಾಡಿರಿ. ಅವನ ಹೊರತು 


50. ಸಾಮಾನ್ಯವಾಗಿ. ಕುರ್‌ಅನಿನ ವಿವರಣಾ ಶೈಲಿಯ ಪರಿಚಯವಿಲ್ಲದವರು ಪ್ರಾಯಶಃ ಈ ಎಲ್ಲ ಘಟನೆಗಳು ಒಂದೆರಡು 
ಕೂಟಗಳಲ್ಲಿ ಮುಗಿದಿರಬಹುದೆಂಬ ಸಂಶಯದಲ್ಲಿರುತ್ತಾರೆ. ವಾಸ್ತವದಲ್ಲಿ ಇಲ್ಲಿ ಕೆಲವೇ ಮಾತು ಮತ್ತು ಪಂಕ್ತಿಗಳಲ್ಲಿ 
ವಿವರಿಸಲಾಗಿರುವ ಈ ಘಟನೆಗಳು ಬಹು ದೀರ್ಪು ಕಾಲದ ವರೆಗೆ ನಡೆದಿದ್ದುವು. ಕುರ್‌ಆನ್‌ ಇತಿಹಾಸ ಕಥನವನ್ನು ಕೇವಲ ಇತಿಹಾಸ 
ಕಥನಕ್ಕಾಗಿ ಮಾಡದೆ ಅದನ್ನು ಪಾಠವನ್ನಾಗಿಸಲಿಕ್ಕಾಗಿ ಮಾಡುತ್ತದೆ. ಆದುದರಿಂದ ಅದು ಪ್ರತಿಯೊಂದು ಕಡೆಯಲ್ಲೂ ಐತಿಹಾಸಿಕ 
ಘಟನೆಗಳನ್ನು ವಿವರಿಸುವಾಗ ಅದರ ಉದ್ದೇಶದೊಂದಿಗೆ ಸಂಬಂಧವುಳ್ಳ ಮುಖ್ಯ ವಿಷಯಗಳನ್ನು ಮಾತ್ರ ಮುಂದಿಡುತ್ತದೆ ಮತ್ತು 
ಉಳಿದ ಎಲ್ಲ ವಿವರಗಳನ್ನೂ ಕಡೆಗಣಿಸಿ ಬಿಡುತ್ತದೆ. ಅದಲ್ಲದೆ ಯಾವುದಾದರೊಂದು ವೃತ್ತಾಂತವನ್ನು ವಿವಿಧ ಸನ್ನಿವೇಶಗಳಲ್ಲಿ 
ವಿವಿಧ ಉದ್ದೇಶಗಳಿಗಾಗಿ ಹೇಳಿದರೆ. ಪ್ರತಿಯೊಂದು ಕಡೆಯೂ ಉದ್ದೇಶಪ್ರಕಾರ ವಿವರಣೆಗಳನ್ನೂ ನಾನಾ ರೀತಿಯಿಂದ ಮುಂದಿಡುತ್ತದೆ. 
ಉದಾ:- ಹ. ನೂಹ್‌ರ(ಅ) ಇದೇ ಕಥೆಯನ್ನು ತೆಗೆದುಕೊಳ್ಳಿರಿ. ಇಲ್ಲಿ ಇದನ್ನು ವಿವರಿಸುವ "ಮುಖ್ಯ ಉದ್ದೇಶವು ಪ್ರವಾದಿಯ 
ಆಹ್ವಾನವನ್ನು: ಸುಳ್ಳಾಗಿಸುವುದರ ದುಷ್ಪರಿಣಾಮ ಏನಾಗುತ್ತದೆಂದು ತೋರಿಸುವುದು. [ಆದುದರಿಂದ ಕಥೆಯ ಆ ಭಾಗವನ್ನು ಮಾತ್ರ 
ವಿವರಿಸಲಾಗಿದೆ. ಇಲ್ಲಿ: ಪಥಭ್ರಷ್ಟ ಜನಾಂಗಗಳ ಅಂತ್ಯದ ಬಗ್ಗೆ ಒಂದು ಸೈದ್ದಾಂತಿಕ ವಸ್ತುಸ್ಥಿತಿಯನ್ನು ತಿಳಿದುಕೊಳ್ಳಬೇಕು.] 
ಪ್ರವಾದಿಯಿಂದ ನೇರವಾಗಿ ಅಭಿಸಂಬೋಧಿತರಾದವರ ವಿಷಯ ನೈತಿಕ ಹಾಗೂ ಕಾನೂನಿನ ದೃಷ್ಟಿಯಿಂದ ಇತರ ಜನಾಂಗಗಳಿಗಿಂತ 
ತೀರಾ ಭಿನ್ನವಾಗಿರುತ್ತದೆ. ಒಂದು ಜನಾಂಗದಲ್ಲಿ ಪ್ರವಾದಿ ಜನಿಸಿ, ಅವರು ಆ ಜನಾಂಗಕ್ಕೆ ನೇರವಾಗಿ ಅದರ ಸ್ವಂತ ಭಾಷೆಯಲ್ಲಿ 
ದೇವ ಸಂದೇಶವನ್ನು ಸಾರಿ, ತಮ್ಮ ವ್ಯಕ್ತಿತ್ತದ' ಮೂಲಕ ತಮ್ಮ ಸತ್ಯಸಂಧತೆಯ ಜೀವಂತ ಮಾದರಿಯನ್ನು ತೋರಿಸಿದ ಬಳಿಕ 
ಆ ಜನಾಂಗಕ್ಕೆ ಅಲ್ಲಾಹನಿಂದ ಇನ್ನೇನೂ ಸಲ್ಲಲಿಕ್ಕಿರುವುದಿಲ್ಲ. ಅದಕ್ಕೆ ಬೇರೇನೂ ಸೆಪ ಉಳಿದಿರುವುದಿಲ್ಲ. ದೇವದೂತನನ್ನು 
ಬಹಿರಂಗವಾಗಿ. ಸುಳ್ಳಾಗಿಸಿದ ಬಳಿಕ ತಕ್ಷಣವೇ ಅದರ ವಿರುದ್ಧ ತೀರ್ಮಾನ ಮಾಡಿಬಿಡಲು ಅಂತಹ ಜನಾಂಗ ಅರ್ಹವಾಗಿರುತ್ತದೆ. 
ಇಂತಹ ಜನಾಂಗಗಳ ವ್ಯವಹಾರವು 'ದೇವ ಸಂದೇಶ ನೇರವಾಗಿ ಬಾರದೆ ಇತರ ಬೇರೆ ಬೇರೆ ಬಾರಿಗಳಿಂದ ಬಂದಿರುವಂತಹ 
ಜನಾಂಗಗಳಿಗಿಂತ ಮೂಲತಃ ಭಿನ್ನವಾಗಿರುತ್ತದೆ. ಹ. ಮುಹಮ್ಮದ್‌ರ(ಸ) ನಂತರ ಪ್ರವಾದಿಗಳ ಆಗಮನವು ನಿಂತು ಹೋಗಿದೆ. 
[ಆದುದರಿಂದ ಈಗ ಯಾವ ಪಥಭ್ರಷ್ಟ ಜನಾಂಗದ ಮೇಲೂ ಪ್ರವಾದಿಗಳನ್ನು ಪ್ರತ್ಯಕ್ಷ ಧಿಕ್ಕರಿಸುವ ಜನಾಂಗಗಳ ಮೇಲೆ 
ಎರಗುತ್ತಿದ್ದಂತಹ ಯಾತನೆಯು ಎರಗುವುದಿಲ್ಲ ಮತ್ತು ಎರಗಬಾರದು.] 

ಆದರೆ ಈಗ ದೇವನಿಂದ ವಿಮುಖರಾಗಿ ಆಚಾರವಿಚಾರಗಳ ಮತ್ತು ನೈತಿಕ ಪಥಭ್ರಷ್ಟ; ತೆಗಳಲ್ಲಿ ಅಲೆದಾಡುತ್ತಿರುವ ಜನಾಂಗಗಳ 
ಮೇಲೆ ಯಾತನೆ ಎರಗುವುದು ನಿಂತೇ ಹೋಗಿದೆ ಎಂದೂ ಇದರ ಅರ್ಥವಲ್ಲ. 'ವಾಸ್ತವದಲ್ಲಿ ಈಗಲೂ ಇಂತಹ ಜನಾಂಗಗಳ 
ಮೇಲೆ ಯಾತನೆಗಳು ಎರಗುತ್ತಲೇ ಇವೆ. ಸಣ್ಣ ಸಣ್ಣ ಎಚ್ಚರಿಕೆಯ ಯಾತನೆಗಳೂ ದೊಡ್ಡ ದೊಡ್ಡ ನಿರ್ಣಾಯಕ ಯಾತನೆಗಳೂ 
ಬರುತ್ತಲಿವೆ. ಅದರೆ ಈ ಯಾತನೆಗಳ ಬಗ್ಗೆ ಪ್ರವಾದಿಗಳು ಹಾಗೂ ದೇವ ಗ್ರಂಥಗಳು ತೋರಿಸಿ ಕೊಡುವಂತೆ ಅವುಗಳ ನೈಶಿಕಾರ್ಥವನ್ನು 
ತೋರಿಸಿ ಕೊಡುವವರಾರೂ ಇಲ್ಲ., ಇದಕ್ಕೆ ವ್ಯತಿರಿಕ್ತವಾಗಿ, ಬಾಹ್ಯ ದೃಷ್ಟಿ ಮಾತ್ರ ಹೊಂದಿದ ವಿಜ್ಞಾನಿಗಳೂ ವಾಸ್ತವಿಕತೆಯ 
ಅರಿವಿಲ್ಲದಂತಹ ಚೆರಿತ್ರೆಕಾರರ ಹಾಗೂ ದಾರ್ಶನಿಕರ ಒಂದು ದೊಡ್ಡ ಸಮೂಹವೂ ಮಾನವತೆಯನ್ನು روت‎ ಮಿಸಿಕೊಂಡಿದೆ. ಅದು ಇಂತಹ 
ಯಾತನೆಗಳ ಬಗ್ಗೆ ಐತಿಹಾಸಿಕ ಅಥವಾ ಭೌತಿಕ ಕಾರಣಗಳನ್ನು ತೋರಿಸಿ ವಾಸ್ತವಿಕತೆಯನ್ನು - ಮರೆಯುವಂತೆ ಮಾಡಿಬಿಡುತ್ತಃ ದೆ. 

51. ಇದು ಅರೇಬಿಯಾದ ಅತ್ಯಂತ ಪ್ರಾಚೀನ ಜನಾಂಗವಾಗಿದ್ದು ಇದರ ಕಥೆಗಳು ಜನಜನಿತವಾಗಿದ್ದುವು. ಪ್ರತಿಯೊಬ್ಬನಿಗೂ 
ಅವರ ಹೆಸರಿನ ಪರಿಚಯವಿತ್ತು. - ಅವರ ಘನತೆ ಗಾಂಭೀರ್ಯಗಳು ಮನೆ ಮಾತಾಗಿದ್ದುವು. ಅನಂತರ ಅವರ ಹೆಸರೇ ಅಳಿದು 


ಕಾಂಡ-8 


494 ಕುರ್‌ಆನ್‌ ವ್ಯಾಖ್ಯಾನ 


ತ್‌: 


گئو 4 دے ೨ 7 GR‏ رثن 74د 
Wy eK dd MECHA‏ 


ಯ! ۲ p (ದು 


ad rs Soltis SiG 
غ رتو لج‎ HEM ಸಃ ا‎ BH 3 80 ಸಿ ev 


ನಿಮ್ಮ ಆರಾಧ್ಯನಾರೂ ಇಲ್ಲ. ನೀವು ದೇವಭಯವಿರಿಸಿಕೊಳ್ಳುವುದಿಲ್ಲವೇ?" ಅವರ ಜನಾಂಗದ ಸತ್ಮನಿಷೇಧಿ 
ಮುಂದಾಳುಗಳು, "ನಾವು ನಿನ್ನನ್ನು ತಿಳಿಗೇಡಿಯಾಗಿ ಕಾಣುತ್ತೇವೆ. ನೀನು ಸುಳ್ಳುಗಾರನೆಂದು ನಾವು ಭಾವಿಸುತ್ತೇವೆ" 
ಎಂದು ಉತ್ತರಿಸಿದರು. ಅವರು ಹೇಳಿದರು; "ಓ ನನ್ನ ಜನಾಂಗ ಬಾಂಧವರೇ, ನನ್ನಲ್ಲಿ ಬುದ್ಧಿ ಶೂನೃತೆ ಇಲ್ಲ. 
ನಿಜವಾಗಿ ನಾನು ಸರ್ವಲೋಕಪಾಲಕನ ಸಂದೇಶವಾಹಕನಾಗಿದ್ದೇನೆ. ನಿಮಗೆ ನನ್ನ ಪ್ರಭುವಿನ ಸಂದೇಶಗಳನ್ನು 
ತಲಪಿಸುತ್ತೇನೆ ಮತ್ತು ನೀವು ಭರವಸೆಯಿರಿಸಬಹುದಾದ ಹಿತೈಸಿಯಾಗಿದ್ದೇನೆ. ನಿಮಗೆ ಎಚ್ಚರಿಕೆ ನೀಡಲಿಕ್ಕಾಗಿ 
ನಿಮ್ಮ ಸ್ವಂತ ಜನಾಂಗದವನ ಮೂಲಕ ನಿಮ್ಮ ಪ್ರಭುವಿನ ಬೋಧನೆ ಬಂದುದಕ್ಕಾಗಿ ನಿಮಗೆ ಆಶ್ಚರ್ಯವಾಯಿತೇ? 
ನಿಮ್ಮ ಪ್ರಭು ನೂಹರ ಜನಾಂಗದ ತರುವಾಯ ನಿಮ್ಮನ್ನು ಅದರ ಉತ್ತರಾಧಿಕಾರಿಯಾಗಿ ಮತ್ತು ದೃಢಕಾಯರಾಗಿ 
ಮಾಡಿದನೆಂಬುದನ್ನು ಮರೆಯದಿರಿ. ಆದ್ದರಿಂದ ಅಲ್ಲಾಹನ ಮಹಿಮೆಯನ್ನು ಸ್ಮರಿಸಿರಿ.5 ನೀವು 
'ಯಶಸ್ವಿಗಳಾಗಬಹುದು." ಅವರು ಹೇಳಿದರು: "ನಾವು ಏಕಮಾತ್ರ ಅಲ್ಲಾಹನನ್ನು ಆರಾಧಿಸಬೇಕು ಮತ್ತು ನಮ್ಮ 


3 “6 | چدے کے مو‎ NN ೨೨44 
ಎಹಿಸಿರ ಖರ 55 ASE 


اخ 


ಹೋದುದೂ ಮನೆಮಾತಾಗಿ ಬಿಟ್ಟಿತ್ತು. ಈ ಪ್ರಸಿದ್ಧಿಯಿಂದಲೇ ಪ್ರತಿಯೊಂದು ಪ್ರಾಚೀನ ವಸ್ತುವನ್ನು ಅರಬೀ ಭಾಷೆಯಲ್ಲಿ 'ಆದೀ" 
ಎಂಬ ಪದದಿಂದ ಕರೆಯಲಾಗುತ್ತದೆ. ಪ್ರಾಚೀನ ಅರಬೀ ಕಾವ್ಯದಲ್ಲಿ ನಮಗೆ ಈ ಜನಾಂಗದ ಹೆಸರು ಅಶಿ ಹೆಚ್ಚಾಗಿ ಸಿಗುತ್ತದೆ. 

ಕುರ್‌ಆನಿನ ಪ್ರಕಾರ ಆ ಜನಾಂಗದ ವಾಸಸ್ಥಾ; ನವು 'ಅಹ್‌ಕಾಫ್‌'ನ ಭೂಭಾಗವಾಗಿತ್ತು. ಅದು ಹಿಜಾರು್‌, ಯಮನ್‌ ಮತ್ತು 
'ಯಮಾಮ'ಗಳ ನಡುವೆ "ಅರ್ರುಬಉಲ್‌ ಖಾಲಿಳಯ ನೈಯತ್ಮ ದಿಕ್ಕಿನಲ್ಲಿದೆ. ಅವರು ಇಲ್ಲಿಂದಲೇ ಹಬ್ಬುತ್ತ, ಯಮನಿನ ಪಶ್ಚಿಮ 
ಕರಾವಳಿ, ಯಮನ್‌ ಮತ್ತು ಹದರ್‌ಮೌತ್‌ನಿಂದ ಇರಾಕಿನವರೆಗೂ ತಮ್ಮ ಕೀರ್ತಿ ಧ್ವಜವನ್ನು ಹಾರಿಸಿಬಿಟ್ಟಿದ್ದರು: ಐತಿಹಾಸಿಕ" 
ದೃಷ್ಟಿಯಿಂದ ಈ ಜನಾಂಗದ ಕುರುಹುಗಳು ಜಗತ್ತಿನಿಂದ ಅಳಿದೇ ಹೋಗಿವೆ. ಆದರೆ ದಕ್ಷಿಣ ಅರೇಬಿಯಾದ ಕೆಲವು ಕಡೆಗಳಲ್ಲಿ 
ಅತಿ ಪುರಾತನ ಅವಶೇಷಗಳಿವೆ ಅವುಗಳನ್ನು 'ಆಬ್‌'ನೊಂದಿಗೆ ಜೋಡಿಸಲಾಗುತ್ತದೆ. 'ಹದರ್‌ ಮೌತ್‌'ನಲ್ಲಿ ಒಂದು ಕಡೆ ಹ. 
ಹೂದ್‌ರ(ಅ) ಗೋರಿಯೂ ಪ್ರಸಿದ್ಧವಾಗಿದೆ. ಕ್ರಿ.ಶ. 1837ರಲ್ಲಿ (ames R. wellested) ಎಂಬ ನೌಕಾಧಿಕಾರಿಗೆ 'ಹಿಸಿನ್‌ 
ಗುರಾಬ್‌'ನಲ್ಲಿ ಒಂದು ಶಿಲಾಲೇಖನ ಸಿಕ್ಕಿತು ಅದರಲ್ಲಿ ಹ. ಹೂದ್‌ರ(ಅ) ಪ್ರಸ್ತಪವಿತ್ತು. ಅದರ ಲಿಪಿಯಿಂದ, ಅದು 
ಹ. ಹೂದ್‌ರ(ಅ) ಧರ್ಮಶಾಸ್ತ್ರ ನುಯಾಯಿಗಳ ಬರಹವೆಂದು ಸ್ಪಷ್ಟವಾಗಿ ತಿಳಿಯುತ್ತದೆ. 

52. ಅರ್ಥಾತ್‌- ಅವನನ್ನು ಎರಡೂ ನೆಲೆಗಳಲ್ಲಿ ಸ್ಮರಿಸಿರಿ. ನೂಹರ(ಅ) ಜನಾಂಗವನ್ನು ಅಳಿಸಿದ ಬಳಿಕ ಅವರ ಸ್ಥಾನದಲ್ಲಿ 
ನಿಮ್ಮನ್ನು ಮೇಲೆ ತಂದನೆಂಬ ನೆಲೆಯಲ್ಲಿ ಮತ್ತು ನಾಳೆ ಅವನು ನಿಮ್ಮನ್ನು ಅಳಿಸಿ ಬೇರೊಂದು ಜನಾಂಗವನ್ನು ನಿಮ್ಮ 
ಉತ್ತರಾಧಿಕಾರಿಯನ್ನಾಗಿ ಮಾಡಬಲ್ಲನೆಂಬ ಇನ್ನೊಂದು ನೆಲೆಯಲ್ಲಿ. 


ಕಾಂಡ -8 


7. ಅಲ್‌ ಅಲ್‌ರಾಫ್‌ 495 


ہم کے 2و 
FL‏ میا ٤‏ کے by EU‏ 3 4 


سیبہمو بل 


- 3 لے‎ ಕ ಲ ಇತಿ 1>-2 و ہی ہل‎ 
ASS 8 23 EGOS 
ಪೂರ್ವಜರು ಆರಾಧಿಸುತ್ತಿದ್ದವರನ್ನು 780 ನೀನು ನಮ್ಮ ಬಳಿಗೆ ಬಂದಿರುವೆಯಾ?” ನೀನು 
ಸತ್ಯವಾದಿಯಾಗಿದ್ದರೆ ನೀನು ನಮಗೆ ಬೆದರಿಕೆ ಹಾಕುತ್ತಿರುವ ಆ ಯಾತನೆಯನ್ನು . ತಂದುಬಿಡು.”" ಅವರು 


ಹೇಳಿದರು: "ನಿಮ್ಮ ಮೇಲೆ ನಿಮ್ಮ ಪ್ರಭುವಿನ ಶಾಪ ಬಿದ್ದಿತು ಮತ್ತು ಅವನ ಕ್ರೋಧವೆರಗಿತು. ಅಲ್ಲಾಹನು 


ಆ 
ಯಾವ ಆಧಾರ ಪ್ರಮಾಣಗಳನ್ನೂ ಇಳಿಸದಿರುವ,* ನೀವು ಮತ್ತು ನಿಮ್ಮ ಪೂರ್ವಜರು ಇರಿಸಿಕೊಂಡ ಹೆಸರುಗಳ 
ಬಗ್ಗೆ ನೀವು ನನ್ನೊಂದಿಗೆ ಜಗಳಾಡುತ್ತೀರಾ?್‌ ನೀವೂ ಕಾದುಕೊಂಡಿರಿ, ನಾನೂ ನಿಮ್ಮೊಂದಿಗೆ ಕಾಯುತ್ತೇನೆ.” 
ಕೊನೆಗೆ ನಾವು ನಮ್ಮ ಕೃಪೆಯಿಂದ ಹೂದ್‌ ಮತ್ತು ಅವರ ಸಂಗಡಿಗರನ್ನು ರಕ್ಷಿಸಿದೆವು ಮತ್ತು ನಮ್ಮ 
ನಿದರ್ಶನಗಳನ್ನು ಸುಳ್ಳಾಗಿಸಿದವರ ಬೇರನ್ನೇ ಕಡಿದುಬಿಟ್ಟೆವುು ಅವರು ವಿಶ್ವಾಸವಿರಿಸುವವರಾಗಿರಲಿಲ್ಲ. 


53. ಇದೂ ಅಲ್ಲಾಹನು ನಿಷೇಧಿಸಿರುವ ಅಥವಾ ಅವನನ್ನು ಅರಿತಿರದ ಜನಾಂಗವಾಗಿರಲಿಲ್ಲವೆಂಬುದು ಗಮನಾರ್ಹ. ಅವನ 
ದಾಸ್ಯ-ಆರಾಧನೆಯನ್ನು ಇದು ನಿರಾಕರಿಸುತ್ತಿರಲಿಲ್ಲ. ಕೇವಲ ಅಲ್ಲಾಹನನ್ನು ಮಾತ್ರ ಆರಾಧಿಸಬೇಕೆಂದೂ ಇತರರ ಆರಾಧನೆಯನ್ನು 
ಅದರೊಂದಿಗೆ ಸೇರಿಸಬಾರದೆಂದೂ ಹ. ಹೂದ್‌ರು(ಅ) ಹೇಳುತ್ತಿದ್ದುದನ್ನು ಮಾತ್ರ ಅದು ನಿರಾಕರಿಸುತ್ತಿತ್ತು. 

54. ಅರ್ಥಾತ್‌- ಅಲ್ಲಾಹನನ್ನು ನೀವು ಸ್ವತಃ 'ಮಹಾಪ್ರಭು' ಎನ್ನುತ್ತೀರಷ್ಟೆ. ಅವನು ಈ ಕೃತಕ ದೇವರುಗಳ ದೇವತ್ವದ 
ಬಗ್ಗೆ ಹಾಗೂ ಅವರು ಆರಾಧ್ಯರಾಗಿರುವುದರ ಬಗ್ಗೆ ಯಾವ ಅಧಾರವನ್ನೂ ಕೊಟ್ಟಿರುವುದಿಲ್ಲ; ನನ್ನ ದೇಚತ್ವದಲ್ಲಿ ಇಂತಿಂತಹವರಿಗೆ 
ಇಷ್ಟಿಷ್ಟು ಪಾಲನ್ನು ಹಂಚಿ ಕೊಟ್ಟಿದ್ದೇನೆನ್ನಲಿಲ್ಲ; ಸಂಕಟಹರ, ಐಶ್ವರ್ಯದಾತ ಮೊದಲಾದ ಅಧಿಕಾರ ಪತ್ರವನ್ನೂ ಯಾರಿಗೂ 
ಕೊಟ್ಟಿಲ್ಲ. ನೀವೇ ನಿಮ್ಮ ಸ್ವಂತ ಗುಮಾನಿಯಿಂದ ನಿಮಗೆ ಇಷ್ಟ ಬಂದಷ್ಟು ದೇವತ್ವದ ಪಾಲನ್ನು ಅವರಿಗೆಲ್ಲ ಕೊಟ್ಟು ಬಿಟ್ಟಿದ್ದೀರಿ 
ಅಷ್ಟೆ. 

55. ಅರ್ಥಾತ್‌- ನೀವು ಒಬ್ಬನನ್ನು ಮಳೆಯ ಪ್ರಭು, ಇನ್ನೊಬ್ಬನನ್ನು ವಾಯುವಿನ ಪ್ರಭು, ಬೇರೊಬ್ಬನನ್ನು ಧನದ ಸ್ರಭು, 

ತ್ರೊಬ್ಬನನ್ನು ರೋಗದ ಪ್ರಭು ಎನ್ನುತ್ತೀರಿ. ವಸ್ತುತಃ ಇವರ ಪೈಕಿ ಯಾರೂ ಯಾವುದರ ಪ್ರಭುವೂ ಅಲ್ಲ. ಇಂತಹ 
ಉದಾಹರಣೆಗಳು. ಈಗಲೂ ಕಾಣ ಸಿಗುತ್ತವೆ. ಜನರು ಮಾನವನೊಬ್ಬನನ್ನು ಸಂಕಟಹರನೆನ್ನುತ್ತಾರೆ. ಆದರೆ ಸಂಕಟಗಳನ್ನು ಪರಿಹರಿಸುವ' 
ಯಾವ ಶಕ್ತಿಯೂ ಅವನಲ್ಲಿಲ್ಲ. ಯಾರನ್ನು 'ಗಂಜ್‌ 'ಬಕ್ಟ್‌' (ಐಶ್ವರ್ಯದಾತ) ಎಂಬ ಹೆಸರಿನಿಂದ ಕರೆಯಲಾಗುತ್ತದೋ ಅವನ 
ಬಳಿ ದಾನ ಮಾಡತಕ್ಕ ಐಶ್ವರ್ಯವೇ ಇಲ್ಲ. 'ದಾತಾರ'ನೆಂದು ಕರೆಯಲ್ಪಡುವವನಿದ್ದರೆ, ಅವನು ದಾತಾರನೆನಿಸುವಂತಹ ಯಾವ 
| ವಸ್ತುವಿನ ಒಡೆಯನೂ ಆಗಿರುವುದಿಲ್ಲ. ಒಬ್ಬನನ್ನು 'ಗರೀಬ್‌ ನವಾರು್‌' (ಬಡವರ ದಾನಿ) ಎಂಬ ಹೆಸರಿನಿಂದ ಕರೆಯುತ್ತಾರೆ. ಆದರೆ, 
ಹಾಪ! ಬಡವರಿಗೆ ದಾನ ಮಾಡುವಂತಹ ಅಧಿಕಾರದ ಯಾವ ಅಂಶವೂ ಅವನಲ್ಲಿರುವುದಿಲ್ಲ. 'ಗೌಸ್‌' (ದುಃಖ ನಿವಾರಕ) ಎಂದು 
ಕರೆಯಲ್ಪಡುವವರೂ ಇದ್ದಾರೆ. ಆದರೆ ಅವರಲ್ಲಿ ದುಃಖ ನಿವಾರಣೆ ಮಾಡುವಂತಹ-ಯಾವ ಬಲವೂ ಇಲ್ಲ. ಆದುದರಿಂದ ಇಂತಹ 
ಹೆಸರುಗಳೆಲ್ಲ ಕೇವಲ ಹೆಸರುಗಳು ಮಾತ್ರ. ಯಾವ ಹೆಸರುಗಳಿಗಾಗಿ ಜಗಳಾಡಲಾಗುತ್ತದೋ ಆ ಹೆಸರಿಸವರೇ ಅಸ್ತಿತ್ವದಲ್ಲಿ ಇಲ್ಲ. 
ಜಗಳಾಡುವವನು ಕೇವಲ ಕೆಲವು' ಹೆಸರುಗಳಿಗಾಗಿ ಜಗಳಾಡುವನೇ ವಿನಾ ವಾಸ್ತೆವಿಕತೆಗಾಗಿ ಅಲ್ಲ. 
56. "ಬೇರನ್ನು ಕಡಿದು ಬಿಟ್ಟೆವು' ಎಂದರೆ ನಿರ್ಮೂಲನಗೊಳಿಸಿದೆವು ಮತ್ತು ಈ ಲೋಕದಲ್ಲಿ ಹೇಳ ಹೆಸರಿಲ್ಲದಂತೆ 


ಕಾಂಡ -8 


46 ಕುರ್‌ಆನ್‌ نات‎ 


ಜ್ತ 


JEL HEISE 85 OSL ESA & 


“4 Ris BLS ae Hl ೨ 
MOECO NY sys SSE AS LAE 


(73-74) 'ಸಮೂದ್‌' (ಜನಾಂಗದವರ) ಕಡೆಗೆ ನಾವು ಅವರ ಸಹೋದರ 'ಸಾಲಿಹ'ರನ್ನು ಕಳುಹಿಸಿದೆವು."' 
ಅವರು ಹೇಳಿದರು: "ಓ ನನ್ನ ಜನಾಂಗ ಬಾಂಧವರೇ, ಅಲ್ಲಾಹನ ದಾಸ್ಯ-ಆರಾಧನೆ ಮಾಡಿರಿ. ಅವನ ಹೊರತು 


ಅಳಿಸಿಬಿಟ್ಟೆವು. ಇದು ಅರಬರ ಐತಿಹಾಸಿಕ ವರದಿಗಳಿಂದಲೂ ಸಾಬೀತಾಗಿದೆ. ಆಧುನಿಕ ಶೋಧನೆಗಳು ಸಹ 'ಪ್ರಥಮ ಆದ್‌” 
ನಾಶವಾಗಿದ್ದಾರೆಂದೂ ಅವರ ಸ್ಮಾರಕಗಳು ಪೃಥ್ವಿಯಿಂದ ಅಳಿದು ಹೋಗಿವೆಯೆಂದೂ چہ‎ ಹೇಳುತ್ತವೆ. ಆ ಪ್ರಕಾರ ಅರಬ್‌ 
ಇತಿಹಾಸಕಾರರು ಅವರನ್ನು: ನಿರ್ನಾಮಗೊಂಡ ಜನಾಂಗಗಳಲ್ಲಿ ಸೇರಿಸುತ್ತಾರೆ. ಅದಲ್ಲದೆ ಆದ್‌ ಜನಾಂಗದಲ್ಲಿ ಹ. ಹೊದ್‌ರ(ಆಅ) 
ಅನುಯಾಯಿಗಳಿದ್ದ ಭೂಭಾಗವು ಮಾತ್ರ ಉಳಿದಿತ್ತೆಂಬುದೂ ಇತಿಹಾಸ ಸಿದ್ಧ ವಿಷಯ. ಆದ್‌ ಜನಾಂಗದ ಈ ಉಳಿದ ಭಾಗವನ್ನೇ 
ಇತಿಹಾಸದಲ್ಲಿ 'ದ್ವಿತೀಯ ಆದ್‌' ಎನ್ನಲಾಗುತ್ತದೆ. ಇದೀಗ ಪ್ರಸ್ತಾಪಿಸಲಾಗಿರುವ 'ಹಿಸಿನ್‌ ಗುರಾಬ್‌'ನ ಶಿಲಾ ಲೇಖನವು ಅವರ 
ಸ್ಮಾರಕಗಳಲ್ಲೊಂದು. (ಕ್ರಿ. ಪೂ. 1800 ವರ್ಷಗಳಷ್ಟು ಪ್ರಾಚೀನವೆನ್ನಲಾಗುವ) ಈ ಶಿಲಾ ಲೇಖನದಲ್ಲಿ ತಜ್ಞರು ಓದಿದ ಕೆಲವು 
ವಾಕ್ಕಗಳು ಹೀಗಿವೆ. 

"ನಾವು ಬಹು ದೀರ್ಫ ಕಾಲದವರೆಗೆ ಈ ಕೋಟೆಯೊಳಗೆ ಎಷ್ಟು ವೈಭವದಿಂದ ಇದ್ದೆವೆಂದರೆ - ನಮ್ಮ ಜೀವನವು ದಾರಿದ್ರ್ಯ 
ಹಾಗೂ ಬಡತನದಿಂದ ಮುಕ್ತವಾಗಿತ್ತು. ನಮ್ಮ ಕಾಲುವೆಗಳೂ ನದಿಗಳೂ ನೀರಿನಿಂದ ತುಂಬಿ ತುಳುಕುತ್ತಿದ್ದುವು. 1 ಮತ್ತು 
ನಮ್ಮನ್ನು ಆಳುವವರು ಕೆಟ್ಟ ಭಾವನೆಗಳಿಂದ ದೂರವಿದ್ದು ದುಷ್ಟರ ಬಗ್ಗೆ ಕಕೋರರಾಗಿದ್ದ ಅರಸರಾಗಿದ್ದರು. ಅವರು ನಮ್ಮನ್ನು 
ಹ. ಹೂದ್‌ರ(ಲ) ಧರ್ಮಶಾಸ್ತ್ರ ಪ್ರಕಾರ ಆಳುತ್ತಿದ್ದರು. ಅವರು ಉತ್ತಮ ತೀರ್ಪುಗಳನ್ನು ಒಂದು ಪುಸ್ತಕದಲ್ಲಿ ಬರೆದಿಡುತ್ತಿದ್ದರು. 
ನಾವು ಪವಾಡಗಳು ಮತ್ತು ಮರಣಾನಂತರ ಪುನಃ ಎಬ್ಬಿಸುವುದರ ಮೇಲೂ ವಿಶ್ವಾಸವಿರಿಸುತ್ತಿದ್ದೆವು.” . 

ಕೊನೆಗೆ ಹ. ಹೂದ್‌ರ(ಅ) ಮೇಲೆ ವಿಶ್ವಾಸವಿರಿಸಿದವರೇ ಆದ್‌ ಜನಾಂಗದ ಪುರಾತನ ವೈಭವ, ಸಮೃದ್ಧಿಗಳ 
ಉತ್ತರಾಧಿಕಾರಿಗಳಾದರೆಂಬ ಕುರ್‌ಆನಿನ ವಿವರಣೆಯನ್ನು ಈ ವಾಕ್ಕಗಳು ಸಮರ್ಥಿಸುತ್ತವೆ. 

57. ಇದು ಅರಬ್‌ ದೇಶದ ಅತ್ಯಂತ ಪುರಾತನ ಜನಾಂಗಗಳಲ್ಲಿ ಎರಡನೆಯ ಜನಾಂಗವಾಗಿದ್ದು ಆದ್‌ ಜನಾಂಗದ ಬಳಿಕ 
ಅತಿ ಹೆಚ್ಚು ಪ್ರಸಿದ್ಧಿ ಪಡೆದಿದೆ. ಕುರ್‌ಆನಿನ ಅವತೀರ್ಣಕ್ಕೆ ಮುಂಚೆ ಇದರ ಕಥೆಗಳು ಅರೇಬಿಯಾದ ಮನೆಮನೆಗಳಲ್ಲಿ 
ಪ್ರಚಾರದಲ್ಲಿದ್ದುವು. ಅಜ್ಞಾನ ಕಾಲದ ಕಾವ್ಯ ಗಳಲ್ಲೂ ಪ್ರಬಂಧಗಳಲ್ಲೂ ಇದರ ಪ್ರಸ್ತಾಪವು ಅಶಿ ಹೆಚ್ಚಾಗಿ ಕಂಡು ಬರುತ್ತದೆ. 
ಅಸೀರಿಯಾದ ಶಿಲಾ ಲೇಖನಗಳು ಹಾಗೂ ಗ್ರೀಸ್‌, ಅಲೆಕ್ಸಾಂಡ್ರಿಯಾ, ರೋಮ್‌ ಮೊದಲಾದ ಪ್ರದೇಶಗಳ ಇತಿಹಾಸಕಾರರೂ 
ಭೂಗೋಳ ಶಾಸ್ತ್ರಜ್ಞರೂ ಇದನ್ನು ಪ್ರಸ್ತಾಪಿಸುತ್ತಾರೆ. ಹ. ಈಸಾರ(ಅ) ಜನನಕ್ಕಿಂತ ಸ್ವಲ್ಪ ಕಾಲದ ಮುಂಚಿನ ವರೆಗೆ ಈ ಜನಾಂಗದ 
ಕೆಲವು ಪಳೆಯುಳಿಕೆಗಳಿದ್ದುವು. ಅದರಂತೆ ಇವರು ರೋಮನರ ಸೇನೆಗಳಲ್ಲಿ ಭರ್ತಿಯಾದರೆಂದೂ ಅವರಿಗೆ ಹಗೆತನವಿದ್ದ 'ನಬ್‌ತೀ'ಗಳ 
ವಿರುದ್ಧ ಯುದ್ಧ ಮಾಡಿದರೆಂದೂ ರೋಮ್‌ ಇತಿಹಾಸಕಾರರು ಹೇಳುತ್ತಾರೆ. 

ಈ ಜನಾಂಗದ ವಾಸಸ್ಥಾನ ವಾಯುವ್ಯ ಅರೇಬಿಯಾದಲ್ಲಿ 'ಅಲ್‌ ಹಿಜ್ಸ್‌' ಎಂಬ ಹೆಸರಿನಿಂದ ಕರೆಯಲ್ಪಡುವ ಪ್ರದೇಶವಾಗಿತ್ತು. 
ಈಗ ಮದೀನಾ ಮತ್ತು ತಬೂಕ್‌ ನಡುವೆ ಹಿಜಾರು್‌ ರೈಲು ಬಾರಿಯಲ್ಲಿ 'ಮದಾಯಿನ್‌ ಸಾಲಿಹ್‌' ಎಂಬ ಒಂದು ನಿಲ್ದಾಣವಿದೆ. 
ಇದೇ ಸಮೂದರ ರಾಜಧಾನಿಯಾಗಿತ್ತು. ಇದು ಪುರಾತನ ಕಾಲದಲ್ಲಿ 'ಹಿಜ್ಸ್‌' ಎಂದು ಕರೆಯಲ್ಪಡುತ್ತಿತ್ತು. ಇಂದಿಗೂ ಲಲ್ಲಿ 
ಸಾವಿರಾರು ಎಕರೆ ವಿಸ್ತೀರ್ಣದಲ್ಲಿ ಸಮೂದ್‌ ಜನಾಂಗದವರು ಪರ್ವತಗಳನ್ನು ಕೊರೆದು ಮಾಡಿದಂತಹ ಶಿಲಾ ಭವನಗಳು ಇವೆ. 
ಈ ಸ್ಮಶಾನ ಸದೃಶ ಪಟ್ಟಣವನ್ನು ಕಂಡಾಗ ಅದರ ಜನಸಂಖ್ಯೆಯು ಆಗ ನಾಲ್ಕೈದು ಲಕ್ಷಕ್ಕಿಂತ ಕಡಿಮೆ ಇರಲಾರದೆಂದು 
ಅಂದಾಜಿಸಬಹುದು. ಕುರ್‌ಆನ್‌ ಅವತೀರ್ಣಗೊಳ್ಳುತ್ತಿದ್ದ ಕಾಲದಲ್ಲಿ ಹಿಜಾಮಿನ ವ್ಯಾಪಾರೀ ತಂಡಗಳು ಆ ಪ್ರಾಚೀನ ಅವಶೇಷಗಳ 
ನಡುವಿನಿಂದಲೇ ಹಾದು ಹೋಗುತ್ತಿದ್ದುವು. ತಬೂಕ್‌ ಯುದ್ಧದ ವೇಳೆ ಪ್ರವಾದಿವರ್ಯರು(ಸ) ಅಲ್ಲಿಂದ ಹಾದು ಹೋಗುವಾಗ 
ಮುಸ್ಲಿಮರಿಗೆ ಆ ಭಯಾನಕ ಅವಶೇಷಗಳನ್ನು ತೋರಿಸಿದರು. ಮತ್ತು ಪ್ರತಿಯೊಬ್ಬ ಜ್ಞಾನಚಕ್ಸುವುಳ್ಳವನು ಹೊಂದಬೇಕಾದಂತಹ 
ಬೋಧನೆ ಕೊಟ್ಟರು. ಒಂದು ಕಡೆ ಒಂದು ಬಾವಿಯನ್ನು ತೋರಿಸಿ, ' ಸಾಲಿಹ್‌ರ(ಆ) ಒಂಟೆ ನೀರು ಕುಡಿಯುತ್ತಿದ್ದ ಬಾವಿ 
ಇದೇ' ಎಂದು ಹೇಳಿ ಆ ಬಾವಿಯ ನೀರನ್ನು ಮಾತ್ರ ಕುಡಿಯಬೇಕೆಂದೂ ಇತರ ಬಾವಿಗಳ ನೀರನ್ನು ಕುಡಿಯಬಾರದೆಂದೂ 


7. ಅಲ್‌ ಅಲ್‌ರಾಫ್‌ .. > 497 


py 
2h 


CVS TAS )/ pI 
Opi DS لائیشڑھایسو‎ MiG EEE 


PRET ೬೨೭3, ٭‎ ಳದ ےد‎ ١ وریہ‎ 
مِنْ‎ OMe VSG ETE 33515 


اہ 


೨4೨೬ I ಶೈ ٦> pS 7 84 4, 72 
ಖಿ $3 TINS es حون الچبال‎ 3 AL AAR 


ನಿಮ್ಮ ಆರಾಧ್ಯನಾರೂ ಇಲ್ಲ. ನಿಮ್ಮ ಬಳಿಗೆ ನಿಮ್ಮ ಪ್ರಭುವಿನ ಕಡೆಯಿಂದ ಸ್ಪಷ್ಟ ಪ್ರಮಾಣ ಬಂದಿದೆ. 
ಅಲ್ಲಾಹನ ಈ ಹೆಣ್ಣೊಂಟೆಯು ನಿಮಗೊಂದು ದೃಷ್ಟಾಂತದ ರೂಪದಲ್ಲಿದೆ. ಆದುದರಿಂದ ಅಲ್ಲಾಹನ 
ಭೂಮಿಯಲ್ಲಿ ಇದನ್ನು ಮೇಯಲು ಬಿಡಿರಿ. ದುರುದ್ದೇಶದಿಂದ ಇದನ್ನು ಮುಟ್ಟಬೇಡಿರಿ. اہ‎ ಒಂದು 


ಮುಸ್ಲಿಮರಿಗೆ ಹೇಳಿದರು. ಒಂದೆ ಪರ್ವತದ ಕಂದರವನ್ನು ಪ್ರವಾದಿವರ್ಯರು(ಸ) ತೋರಿಸಿ, ಇದೇ ಕಂದರದ ಮಾರ್ಗವಾಗಿ 
ಒಂಟೆಯು. ನೀರು ಕುಡಿಯಲು ಬರುತ್ತಿತ್ತೆಂದರು. ಈಗಲೂ ಆ ಸ್ಥಳ 'ಫಜ್ಜುನ್ನಾಕ' ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಆ 
ಭಗ್ಗಾವಶೇಷಗಳಲ್ಲಿ ಸುತ್ತಾಡುತ್ತಿದ್ದ ಮುಸ್ಲಿಮರನ್ನೆಲ್ಲ ಪ್ರವಾದಿವರ್ಯರು(ಸ) ಒಂದು "ಕಡೆ ಸೇರಿಸಿ ಅವರಿಗೆ. ಒಂದು ಉಪನ್ಮಾಸ 
ಕೊಟ್ಟರು. 'ಅದರಲ್ಲಿ ಸಮೂದರ ಅಂತಿಮ ಪರಿಣಾಮವನ್ನು ಹೇಳಿ ಎಚ್ಚೆರಿಸುತ್ತ, "ಇದು ಈ ಜನಾಂಗದ ಪ್ರದೇಶವಾಗಿದ್ದು ಇದರ 
ಮೇಲೆ "ಇಲ್ಲೇ ದೇವ ಯಾತನೆ ಎರಗಿತ್ತು. ಅದುದರಿಂದ ಇಲ್ಲಿಂದ ಬೇಗನೆ ಹಾದು ಹೋಗಿಬಿಡಿರಿ. ಇದು ವಿಹಾರ. ಸ್ಥಳವಲ್ಲ, 
ಇದು ರೋದಿಸುವ ಸ್ಥಳ" "ಎಂದು ಹೇಳಿದರು. : 

58. ಇದಕ್ಕಿಂತ ಮುಂಚಿನ ವಾಕೈ ದಲ್ಲಿ ಯಾವ ಸ್ಪಷ್ಟ ಪ್ರಮಾಣದ ಪ್ರಸ್ತಾಪ' ಬಂದಿರುವುದೋ ಅದು ಇದೇ ಹೆಣ್ಣೊಂಟೆಯೆಂದು 


'ವಾಕ್‌ಶೈಲಿಯಿಂದ, ಸ್ಪಷ್ಟವಾಗಿ ತಿಳಿಯುತ್ತದೆ. ಅದನ್ನು ಅನಂತರದ ವಾಕ್ಕದಲ್ಲಿ' 'ದೃಷ್ಟಾಂತ': ಎಂದು ಕರೆಯಲಾಗಿದೆ. ಸಮೂಬದ್‌ 
| ಜನಾಂಗದವರು ಹ. ' ಸಾಲಿಹ್‌ರೊಡನೆ(ಅ) ಅಷರು ದೇವವತಿಯಿಂದ- ನೇಮಕಗೊಂಡವರೆಂಬ ಬಗ್ಗೆ ಪ್ರತ್ಯಕ್ಷ ಪ್ರಮಾಣ 


ಕೊಡಬೇಕೆಂದಿದ್ದರೆಂದೂ ಇದಕ್ಕೆ ಉತ್ತರ ರೂಪದಲ್ಲೇ ಹೆ. ಸಾಲಿಹ್‌ರು(ಅ) ಒಂಟೆಯನ್ನು ತೋರಿಸಿದ್ದರೆಂದೂ 'ಅಶ್ಕುಆರಾ' 
ಅಧ್ಯಾಯದ 154ರಿಂದ 158ರ ವರೆಗಿನ ಸೂಕ್ತಗಳಲ್ಲಿ ವಿವರಿಸಲಾಗಿದೆ. ಇದರಿಂದ ಈ ಒಂಟೆಯು ಪವಾಡ ರೂಪದಲ್ಲಿ 
ಪ್ರತ್ಮಕ್ಷವಾಗಿತ್ತೆಂದು ಸ್ಪಷ್ಟ 1۳ ಇದು ಕೆಲವು ಪ್ರವಾದಿಗಳು ತಮ್ಮ ಪ್ರವಾದಿತೃಕ್ಕೆ ಆಧಾರ ರೂಪದಲ್ಲಿ. ನಿಷೇಧಿಸುವವರ 
ಅಪೇಕ್ಷಿ ಪ್ರಕಾರ ತೋರಿಸಿದಂತಹ ಪವಾಡಗಳಲ್ಲಿ ಸೇರಿತ್ತು. ಹ. ಸಾಲಿಹ್‌ರು(ಅ) ಒಂಟೆಯನ್ನು ಮುಂದಿಟ್ಟು ನಿಮ್ಮ ಪ್ರಾಣಗಳು 
ಈ ಒಂಟೆಯ ಪ್ರಾಣಿದೊಂದಿಗೆ ತೂಗಾಡುತ್ತಿವೆಯೆಂದು ಸತ್ಮನಿಷೇಧಿಗಳಿಗೆ ಎಚ್ಚರಿಕೆ ಕೊಡುತ್ತ, "ಇದು ಹಾಯಾಗಿ ನಿಮ್ಮ ಹೊಲ 
ಗದ್ದೆಗಳಲ್ಲಿ ಮೇಯುವುದು. ಒಂದು ದಿನ ಇದು ಮಾತ್ರ ನೀರು ಕುಡಿಯಲಿ. ಇನ್ನೊಂದು ದಿನ ಇಡೀ ಜನಾಂಗದ ಪ್ರಾಣಿಗಳು 
ನೀರು ಕುಡಿಯಲಿ. ಇದರ ಮೇಲೆ ನೀವು ಕೈ ಮಾಡಿದರೆ. ಹಠಾತ್ರನೆ ನಿಮ್ಮ ಮೇಲೆ ಯಾತನೆ ಎರಗಿ ಬೀಳುವುದು” 'ಎಂದಿದ್ದರು. 
ಆ ಒಂಟೆಯು ಪಾಡ ಸೆದೃಶ್ಯವಾಗಿ ಉದ್ದವನಾದುದಕ್ಕೆ ಇದೂ ಒಂದು ಆಧಾರವಾಗಿರುತ್ತದೆ. ಆ ಒಂಟೆಯನ್ನು ಇಷ್ಟೊಂದು 
ಪ್ರತಿಷ್ಠೆಯೊಂದಿಗೆ ಜನರ ಮುಂದಿರಿಸಬೇಕಾದರೆ ಅದು ಅಸಾಧಾರಣವಾಗಿತ್ತೆಂಬುದನ್ನು ಜನರು ಕಣ್ಣಾರೆ ಕಂಡುಕೊಂಡಿರಬೇಕು. 
ಮಾತ್ರವಲ್ಲದೆ ಅದು ಹಾಯಾಗಿ ಇಷ್ಟ ಬಂದಲ್ಲೆಲ್ಲ ಮೇಯುತ್ತಿರುವುದನ್ನೂ ಒಂದು ದಿನ ಅದಕ್ಕೂ ಇನ್ನೊಂದು ದಿನ: ಅವರ 
ಇತರ ಪ್ರಾಣಿಗಳಿಗೂ ನೀರು ಕುಡಿಯಲು ಬಿಡುವುದನ್ನೂ ಜನರು ಒಲ್ಲದ ಮನಸ್ಸಿನಿಂದ. ಬಹು ದೀರ್ಪು ಕಾಲದ ವರೆಗೆ 
ಸಹಿಸಿಕೊಳ್ಳುವಷ್ಪು ಅವರಲ್ಲಿ ಭಯವನ್ನುಂಟು. ಮಾಡುವಂತಹ ಬೇರೆ ವಸ್ತುವೇನೂ ಹ. ಸಾಲಿಹ್‌ರ(ಅ) ಬಳಿಯಲ್ಲಿರಲಿಲ್ಲ, ಅವರು 


| ಈ: *ಹೆಣ್ಣೊಂಟೆಗೆ . ಹೆದರುತ್ತಿದ್ದರೆಂಬುದಕ್ಕೆ - ಇನ್ನೊಂದು ' ಆಧಾರವೇನೆಂದರೆ:- ಅದು ಅವರ ಮುಂದೆ ಹೀಗೆ ಹಾಯಾಗಿ 
'ತಿರುಗಾಡುತ್ತಿ ರಬೇಕಾದರೆ ಅದರ 'ಹಿಂದೆ' ಯಾವುದೋ ಒಂದು ಅದೃಶ್ಯ ಶಕ್ತಿ. ಇದೆಯೆಂದು ಅವರು ತಿಳಿದುಕೊಂಡಿದ್ದರು. ಆದರೆ 
ಆ ಒಂಟೆ ಹೇಗಿತ್ತು ಅದು ಹೇಗೆ "ಅಸ್ತಿತ್ವಕ್ಕೆ ಬಂತು ಎಂಬುದನ್ನು ಕುರ್‌ಆನ್‌ ವಿವರಿಸು ವುದಿಲ್ಲ. ಅದು ಪವಾಡ-ಸದ್ಯಶ್ಯವಾಗಿ 


ಹುಟ್ಟಿದ ರೀಶಿಯನ್ನು' ಯಾವುದಾದರೊಂದು ವಿಶ್ವಸ್ಥ ಹದೀಸ್‌ ಸಹ ಹೇಳುವುದಿಲ್ಲ. ಆದುದರಿಂದ ವ್ಯಾಖ್ಯಾನಕಾರರು ಅದರ ಹುಟ್ಟಿನ 


"| ಬಗ್ಗೆ - ಉಲ್ಲೇಖಿಸಿರುವಂತಹ ವರದಿಗಳನ್ನು ಒಪ್ಪಿಕೊಳ್ಳಲೇಬೇಕಂದಿಲ್ಲ. ಆದರೆ ಅದು ಒಂಡಲ್ಲೊಃ دنہ‎ ರೀತಿಯಲ್ಲಿ ಪವಾಡ 
| ಸದ್ಯ ಶವಾಗಿತ್ತೆ ಂಬುದು 'ಕುರ್‌ಆನಿನಿಂದ ಸಾಬೀತಾಗಿದೆ. 


ಂಡ -8 


2 


48 ಕುರ್‌ಆನ್‌ لاد‎ 


Ee 


ಹರಿ مُکلَبَڑوا‎ 
CANE AT TEE ASU 


ವೇದನಾಯುಕ್ತ ಯಾತನೆ ನಿಮ್ಮನ್ನು ಆಕ್ರಮಿಸುವುದು. ಅಲ್ಲಾಹನು 'ಆದ್‌' ಜನಾಂಗದ ಬಳಿಕ ನಿಮ್ಮನ್ನು ಅದರ 
ಉತ್ತರಾಧಿಕಾರಿಯನ್ನಾಗಿ ಮಾಡಿದ ಸಂದರ್ಭವನ್ನು ಸ್ಮರಿಸಿರಿ. ನೀವಿಂದು ಅದರ ಸಮತಟ್ಟಾದ ಬಯಲುಗಳಲ್ಲಿ 
ಭವ್ಮ ಭವನಗಳನ್ನು ಕಟ್ಟುವಂತೆಯೂ ಅದರ ಪರ್ವತಗಳನ್ನು ಕಟ್ಟಡಗಳ ರೂಪದಲ್ಲಿ ಕೊರೆಯುವಂತೆಯೂ 
ನಿಮಗೆ ಅವನು ಭೂಮಿಯ ಮೇಲೆ ಪ್ರತಿಷ್ಠೆ ದಯಪಾಲಿಸಿದನು. ಆದ್ದರಿಂದ ಅವನ ಅದ್ಭುತ ಮಹಿಮೆಗಳ 
ಬಗ್ಗೆ ಬೋಧಶೂನ್ಯರಾಗಬೇಡಿರಿ ಮತ್ತು ಭೂಮಿಯ ಮೇಲೆ ಕ್ಷೋಭೆ ಹರಡಬೇಡಿರಿ.* 

(75-76) ಅವರ ಜನಾಂಗದ ದುರಹಂಕಾರಿ ನಾಯಕರು, ವಿಶ್ವಾಸವಿಟ್ಟಿದ್ದ ದುರ್ಬಲ ವರ್ಗದವರೊಡನೆ 
ಹೆಳಿದರು:- "ಸಾಲಿಪರು ತಮ್ಮ ಪ್ರಭುವಿನ ಸಂದೇಶವಾಹಕರೇ ಆಗಿರುತ್ತಾರೆಂದು ನಿಜಕ್ಕೂ ನೀವು ಅರಿತಿರುವಿರಾ?” 
ಅವರು ಉತ್ತರವಿತ್ವರು: "ನಿಶ್ಚಯವಾಗಿಯೂ ಅವರನ್ನು ಯಾವ ಸಂದೇಶದೊಂದಿಗೆ ಕಳುಹಿಸಲಾಗಿದೆಯೋ 
ಅದನ್ನು ನಾವು ನಂಬುತ್ತೇವೆ.” (ಆಗ) ಆ ದುರಹಂಕಾರಿಗಳು: "ನಿಶ್ಚಯವಾಗಿಯೂ ನೀವು ಯಾವುದರ ಮೇಲೆ 
ವಿಶ್ವಾಸವಿಟ್ಟಿರುತ್ತೀರೋ ನಾವು ಅದರ ನಿಷೇಧಕರು" ಎಂದು ಹೇಳಿದರು. 

(77-79) ತರುವಾಯ ಅವರು ಆ ಹೆಣ್ಗೊ೦ಟೆಯನ್ನು ಕೊಂದು ಹಾಕಿದರು' ಮತ್ತು ಪ್ರಭುವಿನ 
ಆಜ್ಞೆಯನ್ನು ಸಂಪೂರ್ಣ ಧಿಕ್ಕರಿಸಿ ನಡೆದರು. 'ಸಾಲಿಹ್‌'ರೊಂದಿಗೆ ಹೀಗೆ ಹೇಳಿದರು:- "ನೀವು ನಿಜಕ್ಕೊ ಸಂದೇಶ 


59, ಸಮೂದರ ಈ ವಾಸ್ತುಶಿಲ್ಲವು ಭಾರತದಲ್ಲಿರುವ ಅಜಂತ, ಎಲ್ಲೋರಾ ಹಾಗೂ ಇನ್ನಿತರ ಕಡೆಗಳಲ್ಲಿ ಕಂಡು 
ಬರುವಂತಹಬ್ದೇ ಆಗಿತ್ತು. ಅರ್ಥಾತ್‌- ಮೇಲೆ ಹೇಳಿದಂತೆ ಅವರು ಪರ್ವತಗಳೆ ಬಂಡೆಗಳನ್ನು ಕೊರೆದು ಅವುಗಳೊಳಗೆ ದೊಡ್ಡ 
ದೊಡ್ಡ ಕಟ್ಟಡಗಳನ್ನು ನಿರ್ಮಿಸಿದ್ದರು. ಮದಾಯನ್‌ ಸಾಲಿಹ್‌ನಲ್ಲಿ ಅವರ ಕೆಲವು ಕಟ್ಟಡಗಳು ಇಂದೂ ಹಾಗೆಯೇ ಇವೆ. ಅದನ್ನು 
ಕಂಡಾಗ ಅವರ ಯಾಂತ್ರಿಕ ಮತ್ತು ತಾಂತ್ರಿಕ ವಿದ್ಯೆಯು ಎಷ್ಟೊಂದು ಅದ್ಭುತವಾಗಿ ಪ್ರಗತಿ ಹೊಂದಿತ್ತೆಂಬುದು ತಿಳಿಯುತ್ತದೆ. 

60. ಅರ್ಥಾತ್‌- 'ಆದ್‌' ಜನಾಂಗದ ಅಂತಿಮ ಪರಿಣಾಮದಿಂದ ಪಾಠ ಕಲಿಯಿರಿ. ನೀವೂ 'ಆದ್‌'ರಂತೆ ಕಿಡಿಗೇಡಿಗಳಾಗಿ ಬಿಟ್ಟರೆ 
ಯಾರು ಆ ಕಿಡಿಗೇಡಿ ಜನಾಂಗವನ್ನು ನಾಶಮಾಡಿ ನಿಮ್ಮನ್ನು ಅದರ ಸ್ಥಾನದಲ್ಲಿ ಮೇಲೆಬ್ಬಿಸಿರುವನೋ ಅದೇ ದೇವನು ನಿಮ್ಮನ್ನೂ 
ನಾಶಗೊಳಿಸಿ ಇತರರನ್ನು ನಿಮ್ಮ ಉತ್ತರಾಧಿಕಾರಿಗಳನ್ನಾಗಿ ಮಾಡಬಲ್ಲನು. 

61. 'ಅಲ್‌ ಕಮರ್‌" ಮತ್ತು 'ಅಶ್ಯಮ್ಸ್‌' ಅಧ್ಯಾಯಗಳಲ್ಲಿ ಹೇಳಿರುವಂತೆ ಕೊಂದವನು ಒಬ್ಬನೇ ಆದರೂ ಇಡೀ ಜನಾಂಗವು 
ಅವನ ಬೆಂಬಲಕ್ಕಿತ್ತು. ವಾಸ್ತವದಲ್ಲಿ ಅವನು ಈ ಅಪರಾಧದಲ್ಲಿ ಇಡೀ ಜನಾಂಗದ ಪ್ರತಿನಿಧಿಯಾಗಿದ್ದುದರಿಂದ ಇಡೀ ಜನಾಂಗದ 
ಮೇಲೆ ಈ ಅಪರಾಧವನ್ನು ಹೊರಿಸಲಾಗಿದೆ. ಒಂದು ಜನಾಂಗದ ಇಚ್ಛೆ ಹಾಗೂ ಅದರ ಮೆಚ್ಚುಗೆ ಪ್ರಕಾರ ಮಾಡಲಾಗುವ 
ಪ್ರತಿಯೊಂದು ಅಪರಾಧವೂ ಇಡೀ ಜನಾಂಗದ ಅಪರಾಧವಾಗಿರುತ್ತದೆ. ಅದನ್ನು ಮಾಡುವವನು ಒಬ್ಬನೇ ಆಗಿದ್ದರೂ ಸರಿಯೇ. 
ಇಷ್ಟೇ ಅಲ್ಲ, ಒಂದು ಅಪರಾಧವನ್ನು ಇಡೀ ಜನಾಂಗದ ಮುಂದೆ ಬಹಿರಂಗವಾಗಿ ಮಾಡಿದಾಗ ಆ ಜನಾಂಗವು.ಅದನ್ನು ಪ್ರತಿಭಟಿಸದೆ 
ಸಹಿಸಿಕೊಂಡರೆ, ಅದು ಕೂಡ ಇಡೀ ಜನಾಂಗದ ಅಪರಾಧವೇ ಆಗುತ್ತದೆಂದು ಕುರ್‌ಆನ್‌ ಹೇಳುತ್ತದೆ. 


ಕಾಂಡ -8 


7: ಅಲ್‌ ಅಲ್‌ರಾಫ್‌ 499 


24 


iM ہے پے‎ 4 LE 8ب‎ - 
odd Sib GALL LUPE وم‎ 


> 


FN 


83 

C4 

3و 

Ueu 
ಸ 

6 
35 

7 
ھا 


ವಾಹಕರಾಗಿರುವಿರಾದರೆ, ನೀವು ನಮಗೆ ಬೆದರಿಕೆ ಹಾಕುತ್ತಿರುವ ಆ ಯಾತನೆಯನ್ನು ತನ್ನಿರಿ.” ಕೊನೆಗೆ 
ನಡುಗಿಸಿಬಿಡುವ೦ತಹ ವಿಪತ್ತೊಂದು? ಅವರ ಮೇಲೆ ಬಂದೆರಗಿತು ಮತ್ತು ಅವರು ತಮ್ಮ ಮನೆಗಳಲ್ಲಿ 
ಅಧೋಮುಖರಾಗಿ ಉರುಳಿ ಬಿದ್ದರು. ಸಾಲಿಹರು: "ಓ ನನ್ನ ಜನಾಂಗವೇ ನಾನು ನನ್ನ ಪ್ರಭುವಿನ ಸಂದೇಶವನ್ನು 
ನಿಮಗೆ ತಲಖಪಿಸಿ ಬಿಟ್ಟೆ. ನಾನು ನಿಮಗೆ ತುಂಬಾ ಹಿತೋಪದೇಶ ನೀಡಿದೆ. ಆದರೆ, ನೀವು ನಿಮ್ಮ ಹಿತಚಿಂತಕನನ್ನು 
ಮೆಚ್ಚದೆ ಹೋದರೆ ನಾನೇನು ಮಾಡಲಿ!" ಎನ್ನುತ್ತ ಅವರ ನಾಡುಗಳಿಂದ ಹೊರಟು ಹೋಗಿದರು. 
(80-84) ಅನಂತರ ನಾವು 'ಲೂತ'ರನ್ನು ಸಂದೇಶವಾಹಕರಾಗಿ'. ಕಳುಹಿಸಿದೆವು. ಅವರು ತಮ್ಮ 
ಜನಾಂಗದವರನ್ನುದ್ದೇಶಿಸಿ ಹೇಳಿದ ಸಂದರ್ಭವನ್ನು ಸ್ಮರಿಸಿರಿಳ 'ನೀವು ನಿಮಗಿಂತ ಮುಂಚೆ ಜಗತ್ತಿನಲ್ಲಿ 
ಇನ್ನಾರೂ ಮಾಡದಿರುವಂಥ ಅಶ್ಲೀಲ ಕಾರ್ಯವನ್ನೆಸಗುವ ಲಜ್ಞಾಹೀನರಾಗಿಬಿಟ್ಟಿರಾ? ನೀವು ಸ್ತ್ರೀಯರನ್ನು ಬಿಟ್ಟು 
ಪುರುಷರೊಂದಿಗೆ ನಿಮ್ಮ ಕಾಮಾಭಿಲಾಷೆಯನ್ನು ನೀಗಿಸಿಕೊಳ್ಳುತ್ತೀರಾ? ವಾಸ್ತವದಲ್ಲಿ ನೀವು ಸ್ಪಷ್ಟವಾಗಿ 


62. ಈ ವಿಪತ್ತನ್ನು ಇಲ್ಲಿ 'ರಜ್‌ಫಃ(ತಲ್ಲಣಗೊಳಿಸಿಬಿಡುವಂತಹ ಕಂಪನ) ಎನ್ನಲಾಗಿದೆ. ಇತರ ಕಡೆಗಳಲ್ಲಿ ಇದಕ್ಕೆ 
'ಸೈೆಹಳ(ಘನ ಗರ್ಜನೆ, 'ಸಾಇಕಃ (ಭಯಾನಕ ಶಬ್ದ” ಮತ್ತು 'ತಾಗಿಯ(ಘೋರ ಶಬ್ದ) ಎಂಬ ಪದಗಳು ಪ್ರಯೋಗವಾಗಿವೆ. 

63. ಹ. ಲೂತ್‌ರು(ಅ) ಹ. ಇಬ್‌ರಾಹೀಮ್‌ರ(ಅ) ಬ್ರಾತ್ಯಜರಾಗಿದ್ದರು. ಲೂತ್‌ ಜನಾಂಗವು ಇರಾಕ್‌ ಮತ್ತು ಫೆಲೆಸ್ತೀನ್‌ಗಳ 
ನಡುವೆ ಇಂದು ಟ್ರಾನ್ಸ್‌ ಜಾರ್ಡನ್‌ ಎಂದು ಕರೆಯಲ್ಪಡುವ ಭೂಭಾಗದಲ್ಲಿ ವಾಸಿಸುತ್ತಿತ್ತು. ಈ ಜನಾಂಗದ ಮುಖ್ಯ ಪಟ್ಟಣ 
'ಸಿದೂಮ್‌' ಆಗಿತ್ತೆಂದೂ ಅದು ಕಪ್ಪು ಸಮುದ್ರದಲ್ಲಿ ಮುಳುಗಿರಬೇಕೆಂದೂ ಬೈಬಲಿನಲ್ಲಿ ಹೇಳಿದೆ. ಹ. ಲೂತ್‌ರು(ಅ) ತಮ್ಮ 
ಚಿಕ್ಕಪ್ಪನ ಸಂಗಡ ಇರಾಕಿನಿಂದ ಹೊರಟು ಕೆಲವು ಕಾಲದವರೆಗೆ ಸಿರಿಯಾ ಫೆಲೆಸ್ತೀನ್‌ ಮತ್ತು ಈಜಿಪ್ಟ್‌ಗಳಲ್ಲಿ ಸುತ್ತಾಡಿ, ಧರ್ಮ 
ಪ್ರಚಾರ ಕಾರ್ಯದಲ್ಲಿ ಅನುಭವ ಪಡೆಯುತ್ತಲಿದ್ದರು. ಆ ಬಳಿಕ ಪ್ರವಾದಿತ್ವದ ಸ್ಥಾನ ನೀಡಿ ಆ ಭ್ರಷ್ಟ ಜನಾಂಗವನ್ನು ಸಂಸ್ಕರಿಸಲಿಕ್ಕಾಗಿ 
ನಿಯುಕ್ತರಾದರು. ಪ್ರಾಯಶಃ ಸಿದೂಮದವರೊಂದಿಗೆ ಅವರ ನೆಂಚಿಸ್ತಿಕೆ ಇದ್ದುದರಿಂದ ಸಿದೂಮದವರನ್ನು ಇವರ 
ಜನಾಂಗವೆಂದಿರಬಹುದು. 

ಯಹೂದಿಯರ ವಿಕೃತಗೊಳಿಸಲ್ಪಟ್ಟ ಬೈಬಲಿನಲ್ಲಿ ಹ. ಲಊತ್‌ರ(ಅ) ಮೇಲೆ ಇತರ ಅನೇಕ ಕಳಂಕಗಳನ್ನು ಹಚ್ಚುವುದರೊಂದಿಗೆ 
ಅವರು ಹ. ಇಬ್‌ರಾಹೀಮ್‌ರೊಡನೆ(ಅ) ಜಗಳ ಮಾಡಿ ಸಿದೂಮ್‌ ಪ್ರದೇಶಕ್ಕೆ ಹೋಗಿದ್ದರೆಂದೂ ಹೇಳಲಾಗಿದೆ. (ಆದಿಕಾಂಡ 
ಭಾಗ-13, ಸೂಕ್ತ 1-12) ಆದರೆ ಕುರ್‌ಆನ್‌ ಈ ದೋಷಪೂರ್ಣ ವಿವರಣೆಯನ್ನು ಅಲ್ಲಗಳೆಯುತ್ತದೆ. ಅದು - ಅಲ್ಲಾಹನು ಅವರನ್ನು 
ಸಂದೇಶವಾಹಕರನ್ನಾಗಿ ಮಾಡಿ ಆ ಜನಾಂಗದೆಡೆಗೆ ಕಳುಹಿಸಿದ್ದನೆನ್ನುತ್ತದೆ. 

64. ಬೇರೆ ಕಡೆಗಳಲ್ಲಿ ಈ ಜನಾಂಗದ ಇನ್ನೂ ಕೆಲವು ಅಪರಾಧಗಳ ಪ್ರಸ್ತಾಪ ಬಂದಿದೆ. ಆದರೆ ಇಲ್ಲಿ ಅವರ ಯಾವ 
ಅತಿ ದೊಡ್ಡ ಅಪರಾಧಕ್ಕಾಗಿ ದೇವ ಯಾತನೆ ಎರಗಿತೋ ಆ ಅಪರಾಧವನ್ನು ಮಾತ್ರ ಹೇಳಿ ಮುಗಿಸಲಾಗಿದೆ. 

ಯಾವ ಹೇಯ ಕೃತ್ಯದಿಂದಾಗಿ ಈ ಜನಾಂಗವು ಅಮರ ಕುಖ್ಯಾತಿಯನ್ನು ಪಡೆಯಿತೋ ಆ ಕೃತ್ಯದಿಂದ ದುಷ್ಟ ಸ್ವಭಾವದ 


ಮಾನವರು ಯಾವ ಕಾಲದಲ್ಲೂ ದೂರವುಳಿದಿಲ್ಲ. ಆದರೆ ಇಂತಹ ಕಡು ಹೀನ ಕೃತ್ಯವನ್ನು ಸದಾಚಾರದ ಸ್ಥಾನಕ್ಕೇರಿಸಲು ಪ್ರಯತ್ನಿಸಿದ 


ಕಾಂಡ -8 


500 k - ಕುರ್‌ಆನ್‌ ವ್ಯಾಖ್ಯಾನ 


ಹದಮವೂರುವವರಾಗಿರುತ್ತೀರಿ.” ಆದರೆ, ಆ ಜನಾಂಗದ ಉತ್ತರ, "ಇವರನ್ನು ನಮ್ಮ ನಾಡಿನಿಂದ ಹೊರಕ್ಕೆ ದಬ್ಬಿರಿ. 
ಇವರು ಭಾರೀ ಪರಿಶುದ್ಧರಾಗುತ್ತಿದ್ದಾರೆ!" ಎಂಬುದರ ವಿನಾ ಇನ್ನೇನೂ ಇರಲಿಲ್ಲ. ಕೊನೆಗೆ ನಾವು ಲಊತರನ್ನೂ 


ಕೀರ್ತಿ ಮಾತ್ರ ಗ್ರೀಕ್‌ ತತ್ವಜ್ಞಾನಿಗಳಿಗೆ ಸಲ್ಲು ತ್ತದೆ. ಇನ್ನೂ ಏನಾದರೂ ಕೊರತೆ ಉಳಿದು ಹೋಗಿದ್ದರೆ, ಆಧುನಿಕ ಯೂರೋಪ್‌ 
ಅದನ್ನು ಸಂಪೂರ್ಣಗೊಳಿಸಿ ಅದರ ಪರವಾಗಿ ಪ್ರಚಾರ ಕಾರ್ಯವನ್ನೂ ಕೈಗೊಂಡಿತು. ಅದರ ಒಂದು ದೇಶದ (ಜರ್ಮನಿಯ) 
ಪಾರ್ಲಿಮೆಂಟು ಅದನ್ನು ಶಾಸನಬದ್ಧಗೊಳಿಸಿ ಬಿಟ್ಟಿತು. ವಾಸ್ತವದಲ್ಲಿ ಸಲಿಂಗರತಿಯು ಒಂದು ಅಸಹಜ ಕ್ರಿಯೆ. ಅಲ್ಲಾಹನು ಎಲ್ಲ 
ಸಜೀವಿ ವರ್ಗಗಳಲ್ಲೂ ಗಂಡು ಹೆಣ್ಣಿನ ಭೇದವನ್ನು ಕೇವಲ ವಂಶವೃದ್ಧಿ ಹಾಗೂ ಮಾನವ ವರ್ಗದ ಉಳಿವಿಗಾಗಿ ಇರಿಸಿರುತ್ತಾನೆ. 
ಇದರ ಇನ್ನೊಂದು ಉದ್ದೇಶವು ಉಭಯ ಲಿಂಗದವರೂ ಕೂಡಿ ಒಂದು ಕುಟುಂಬವನ್ನು ಅಸ್ತಿತ್ವಕ್ಕೆ ತಂದು ನಾಗರಿಕತೆಗೆ ಅಸ್ತಿವಾರ 
ಹಾಕುವುದೂ ಆಗಿದೆ. ಈ ಉದ್ದೇಶಕ್ಕಾಗಿಯೇ ಅಲ್ಲಾಹನು ಗಂಡು ಹೆಣ್ಣು ಎಂಬ ಎರಡು ಲಿಂಗಭೇದಗಳನ್ನು ಮಾಡಿರುತ್ತಾನೆ ಮತ್ತು 
ಅವರೊಳಗೆ ಪರಸ್ಸರ ಲೈಂಗಿಕ ಆಕರ್ಷಣೆಯನ್ನಿರಿಸಿದ್ದಾನೆ. ಅವರ ಅಂಗಾಂಗಗಳ ರಚನೆ, ಮಾನಸಿಕ ಲಕ್ಷಣಗಳು ಒಂದು ಇನ್ನೊಂದಕ್ಕೆ 
ಪೂರಕವಾಗಿ ದಾಂಪತ್ಯ ಸಂಬಂಧಕ್ಕೆ ಯೋಗ್ಯವಾಗಿ ಮಾಡಲ್ಪಟ್ಟಿವೆ. ಅವರ ಪರಸ್ಸರ' ಲೀನತೆಯಲ್ಲಿ ಸರಸವನ್ನು ಇರಿಸಲಾಗಿದೆ. 
ಅದರಲ್ಲಿ ಪ್ರಕೃತಿಯ ಆಶಯವನ್ನು ಪೂರ್ತಿಗೊಳಿಸತಕ್ಕೆ ಪ್ರೇರಕವೂ ಸೇವಾ ಪ್ರತಿಫಲವೂ ಒಟ್ಟಾಗಿ ಸೇರಿಕೊಂಡಿವೆ. ಆದರೆ ಪ್ರಕೃತಿಯ 


ಈ ವ್ಯವಸ್ಥೆಗೆ ವಿರುದ್ಧವಾಗಿ ಸಲಿಂಗದವರೊಡನೆ ತನ್ನ ಕಾಮಾಪೇಕ್ಸೆಯ ಸವಿಯನ್ನು ಪಡೆಯುವವನು ಏಕಕಾಲದಲ್ಲಿ ಹಲವಾರು 
ಅಪರಾಧಗಳನ್ನೆಸಗುತ್ತಾನೆ. ಒಂದನೆಯದಾಗಿ - ಅವನು ತನ್ನ ಸ್ವಾಭಾವಿಕವಾದ ಶರೀರ ರಚನೆ ಹಾಗೂ ಮಾನಸಿಕ ಒಲವುಗಳೊಂದಿಗೆ 
ಹೋರಾಡುತ್ತಾನೆ ಮತ್ತು ಅದರಲ್ಲಿ ಆತಂಕವುಂಟು ಮಾಡುತ್ತಾನೆ. ಇದರಿಂದ ಉಭಯತರ ಶರೀರ, ಜೀವ, ಶೀಲಗಳ' ಮೇಲೆ 


ಅತ್ಯಂತ ಕೆಟ್ಟ ಪ್ರಭಾವಗಳುಂಟಾಗುತ್ತವೆ. ಎರಡನೆಯದಾಗಿ - ಅವನು ಪ್ರಕೃತಿಗೆ ದ್ರೋಹವೆಸಗುತ್ತಾನೆ. ಇದು ಹೇಗೆಂದರೆ ಪ್ರಕೃತಿಯು 
ಯಾವ ಭೋಗಾನಂದವನ್ನು ಮಾನವ ವರ್ಗ ಹಾಗೂ ನಾಗರಿಕತೆಯ ಸೇವೆಗೆ ಪ್ರ ಸ್ರತಿಫಲವನ್ನಾಗಿರಿಸಿತ್ತೋ ಅದರ ಸಾಧನೆಯನ್ನು ಕೆಲವು 
ಕರ್ತವ್ಯ, ಹಕ್ಕು ಮತ್ತು ಹೊಣೆಗಾರಿಕೆಗಳಿಗೆ ಜೋಡಿಸಿಟ್ಟಿತ್ತ. ಆದರೆ ಅವನು ಯಾವುದೇ ಸೇವೆ, ಕರ್ತವ್ಯ ಮತ್ತು ಹಕ್ಕು 
ಹೊಣೆಗಾರಿಕೆಗಳನ್ನು ನೆರವೇರಿಸುವ ಗೊಡವೆಗೇ 'ಹೋಗದೆ' ಅದನ್ನು ಅಪಹರಿಸುತ್ತಾನೆ. ಮೂರನೆಯದಾಗಿ - ಅವನು ಮಾನವ 
ಸಮಾಜವನ್ನು ಬಹಿರಂಗವಾಗಿ ವಂಚಿಸುತ್ತಾನೆ. ಏಕೆಂದರೆ ಅವನು ಸಮಾಜವು ಸ್ವಾಪಿಸಿರುವ ನಾಗರಿಕ ಸಂಸ್ಥೆ ಮತ್ತು ಸವಲತ್ತುಗಳಿಂದ 
| ಪ್ರಯೋಜನ ಪಡೆಯುತ್ತಾನೆ. ಆದರೆ ತನ್ನ ಸರದಿ ಬಂದಾಗ ಹಕ್ಕುಗಳ," ಕರ್ತವ್ಯಗಳ ಹಾಗೂ ಹೊಣೆಗಾರಿಕೆಗಳ ಭಾರ ಹೊರುವುದರ 
| ಬದಲಿಗೆ ತನ್ನ ಶಕ್ತಿ ಸಾಮರ್ಥ್ಯಗಳನ್ನು ಸಂಪೂರ್ಣ ಸ್ವಾರ್ಥದೊಂದಿಗೆ ಸಾಮೂಹಿಕ ನಿಚಿಗೆ ಅಹಿತಕಾರಿ ಮಾತ್ರವಲ್ಲ ಖಂಡಿತವಾಗಿಯೂ 
ಹಾನಿಕಾರಕವಾದಂತಹ ವಿಧಾನದಲ್ಲಿ ಬಳಸುತ್ತಾನೆ. ಅವನು ತನ್ನನ್ನು ತಾನೇ ವಂಶ ಹಾಗೂ ಕುಟುಂಬದ ಸೇವೆಗೆ ಅನರ್ಹನನ್ನಾಗಿ 
ಮಾಡಿಕೊಳ್ಳುತ್ತಾನೆ." ತನ್ನೊಂದಿಗೆ" ಕನಿಷ್ಠಪಕ್ಷ ಇನ್ನೊಬ್ಬ ಪುರುಷನನ್ನು ಅಸಹಜ ಸ್ರೀತ್ವಕ್ಕೆ ಸೇರಿಸಿಬಿಡುತ್ತಾನೆ. ಮಾತ್ರವಲ್ಲದೆ 
ಕಡಿಮೆಪಕ್ಷ ಇಬ್ಬರು ಸ್ತ್ರೀಯರಿಗಾದರೂ ಲೈಂಗಿಕ ಅಪರಾಧ ಮತ್ತು ನೈತಿಕ ಅಧಃಪತನದ ದ್ವಾರವನ್ನು ತೆರೆದು ಬಿಡುತ್ತಾನೆ. 
65. ಇದರಿಂದ ತಿಳಿಯುವುದೇನೆಂದರೆ - ಅವರು ಸಂಸ್ಕಾರದ ಸೊಲ್ಲನ್ನು ಕೇಳಿ ಸಹಿಸದಷ್ಟರ ಮಟ್ಟಿಗೆ ಪಾಪ ಕಾರ್ಯಗಳಲ್ಲಿ 
ಮುಳುಗಿದ್ದರು. ಆ ಬೀಭತ್ಸ ವಾತಾವರಣದಲ್ಲಿ ಉಳಿದಿದ್ದ ಕೆಲವೇ ಮಂದಿ ಸಜ್ಜನರನ್ನು ಅಳಿಸಿ ಬಿಡಬೇಕೆಂದು ಇಚ್ಛಿಸುತ್ತಿದ್ದರು. 
ಈ ಮಟ್ಟಕ್ಕೆ ಅವರು ತಲುಪಿದ ಬಳಿಕ ಅವರ ಉಚ್ಚಾಟನೆಯ ತೀರ್ಪು ಹೊರಟಿತು. ಏಕೆಂದರೆ ಯಾವ ಜನಾಂಗದ ಸಾಮೂಹಿಕ 
ಜೀವನದಲ್ಲಿ ಪರಿಶುದ್ಧತೆಯ ಲವಲೇಶವೂ ಉಳಿದಿರುವುದಿಲ್ಲವೋ ಅಂತಹ ಜನಾಂಗಕ್ಕೆ ಭೂಮಿಯ ಮೇಲೆ ಸಜೀವವಾಗಿ ಇರುವ 
ಹಕ್ಕಿರುವುದಿಲ್ಲ. f y 


7. ಅಲ್‌ ಅಆ್‌ರಾಫ್‌ 501 


bE Tg 7 2 دےر ہے 6پ کا کت‎ Tig ہو سوا‎ 
pL 06s SEAS و اَمْلَة‎ NE 
ಅವರ ಮನೆಯವರನ್ನೂ- ಹಿಂದೆ ಉಳಿದುಬಿಟ್ಟ ಅವರ ಪತ್ನಿಯ ಹೊರತು ರಕ್ಷಿಸಿ ಒಯ್ದೆವು ಮತ್ತು ಆ 
ಜನಾಂಗದ ಮೇಲೆ ನಾವೊಂದು ಮಳೆಗರೆದೆವು.57 ಅನಂತರ ಆ ಅಪರಾಧಿಗಳ ಪಾಡೇನಾಯಿತೆಂದು ನೋಡಿರಿ. 


66. ಬೇರೆ ಕಡೆ ಹೀಗೆ ವಿವರಿಸಲಾಗಿದೆ - ಬಹುಶಃ ಹ. ಲೂತರ(ಅ) ಈ ಪತ್ನಿಯು ಅದೇ ಜನಾಂಗದ ಪುತ್ರಿಯಾಗಿದ್ದಳು. 
ಅವಳು ತನ್ನವರೇ ಆಗಿದ್ದ ಸತ್ಯನಿಷೇಧಿಗಳ ಸಹಮತಿಯಾಗಿದ್ದು ಕೊನೆಯ ವರೆಗೂ ಅವರನ್ನು ಬಿಡಲಿಲ್ಲ. ಆದುದರಿಂದ ಯಾಶನೆ 
ಎರಗುವುದಕ್ಕೆ ಮುಂಚೆ ಅಲ್ಲಾಹನು ಹ. ಲೂತ್‌(ಅ) ಮತ್ತು ಅವರ ಸತ್ಮವಿಶ್ವಾಸಿ ಸಂಗಾತಿಗಳಿಗೆ ಹಿಜ್ರತ್‌(ವಲಸೆ) ಹೋಗಲು ಆದೇಶ 
ನೀಡಿದಾಗ "ಆ ಸ್ತ್ರೀಯನ್ನು ಸಂಗಡ ಕರೆದುಕೊಳ್ಳಬಾರದೆಂದು ತಾಕೀತು ಮಾಡಿದನು. 

67. ಇಲ್ಲಿ 'ಮಳೆ' 'ಎಂದರೆ ನೀರು ಹನಿಯುವ ಮಳೆಯಲ್ಲ. ಅದು ಕಲ್ಲುಗಳ ಮಳೆಯಾಗಿತ್ತು, ಇತರ ಕಡೆಗಳಲ್ಲಿ ಇದರ 
ವಿವರಣೆ ಇದೆ. ಅವರ ನಾಡುಗಳನ್ನು "ಅಡಿಮೇಲುಗೊಳಿಸಿ ನಾಶಗೊಳಿಸಿಬಿಡಲಾಯಿತೆಂದೂ' ಕುರ್‌ಆನಿನಲ್ಲಿ ಹೇಳಲಾಗಿದೆ. 

68. ಇಲ್ಲಿಯೂ ಕುರ್‌ಆನಿನ ಇತರ ಕಡೆಗಳಲ್ಲೂ ಲೂತ್‌ ಜನಾಂಗದ ಕೃತ್ಮವು ಅತಂತ ನೀಚ ಪಾಪಕಾರ್ಯವಾಗಿದ್ದು ಆ 
ಕಾರಣಕ್ಕಾಗಿ ಒಂದು ಜನಾಂಗವು ಅಲ್ಲಾಹನ ಕ್ರೋಧಕ್ಕೆ ಗುರಿಯಾಯಿತೆಂದು ಹೇಳಲಾಗಿದೆ. ಅನಂತರ, ಇದರಿಂದ ಸಮಾಜವನ್ನು 
ಪರಿಶುದ್ಧ; ವಾಗಿರಿಸಲಿಕ್ಕಾಗಿ ಪ್ರಯತ್ನಿಸಬೇಕಾದುದೂ ಈ ಅಪರಾಧ ಮಾಡಿದವರಿಗೆ ಕಠಿಣ ಶಿಕ್ಸೆ ಕೊಡಬೇಕಾದುದೂ ಇಸ್ಲಾಮೊ 
ರಾಷ್ಟ್ರದ ಕರ್ತವ್ಯಗಳಲ್ಲೊಂದಾಗಿದೆ ಎಂದು ಪ್ರವಾದಿವರ್ಯರ(ಸ) ಮಾರ್ಗದರ್ಶನದಿಂದ ನಮಗೆ ತಿಳಿಯಿತು. ಹದೀಸಿನಲ್ಲಿ ಈ ಕುರಿತು 
ಪ್ರವಾದಿವರ್ಯರ(ಸ) ವಿವಿಧ ವಚನಗಳು ಉಲ್ಲೇಖಗೊಂಡಿವೆ. ಅವುಗಳಲ್ಲೊಂದರಲ್ಲಿ "ಇವರಿಬ್ಬರನ್ನೂ ವಧಿಸಿಬಿಡಿರಿ' ಎಂದಿದೆ. 
ಇನ್ನೊಂದರಲ್ಲಿ 'ವಿಮಾಹಿತರಿರಲಿ ಅವಿವಾಹಿತರಿರಲಿ' ಎಂದು ಹೆಚ್ಚಿಸಲಾಗಿದೆ. ಬೇರೊಂದರಲ್ಲಿ ಮೇಲಿದ್ದವನನ್ನೂ ಕೆಳಗಿದ್ದವನನ್ನೂ 
ಇಬ್ಬರನ್ನೂ ಕಲ್ಲೆಸೆದು ಕೊಂದು ಹಾಕಬೇಕೆಂದಿದೆ. ಆದರೆ ಪ್ರವಾದಿವರ್ಯರ(ಸ) ಕಾಲದಲ್ಲಿ ಇಂತಹ ಮೊಕದ್ದಮೆ ದಾಖಲಾಗದಿದ್ದುದರಿಂದ 
ಇದಕ್ಕೆ ود‎ ಹೇಗೆ. ಕೊಡಬೇಕೆಂದು ಸ್ಪಷ್ಟವಾಗಿ ನಿರ್ಣಯಿಸಿರಲಿಲ್ಲ. ಸಹಾಬಿಗಳ(ರ) ಪೈಕಿ ಹ. ಅಲಿಯವರು(ರ) ಖಡ್ಗದಿಂದ 
: ಕೊಲ್ಲಬೇಕೆಂದೂ ದಫನ ಮಾಡುವ ಬದಲಿಗೆ ಶವವನ್ನು ಸುಟ್ಟು ಬಿಡಬೇಕೆಂದೂ ಅಭಿಪ್ರಾಯ ಪಡುತ್ತಾರೆ. ಹ. ಅಬೂಬಕರ್‌ರು(ರ) 
| ಅದೇ ಅಭಿಪ್ರಾಯಕ್ಕೆ ಸಹಮತ ತೋರಿದ್ದಾರೆ. ಹ. ಉಮರ್‌ ಮತ್ತು ಉಸ್ಮಾನ್‌ರ(ರ) ಅಭಿಪ್ರಾಯ" ಪ್ರಕಾರ, ಅಪರಾಧಿಯನ್ನು 
ಹಾಳಾದ ಹಳೆ ಮನೆಯ ಅಡಿಯಲ್ಲಿ ನಿಲ್ಲಿಸಿ ಆ' ಕಟ್ಟಡವನ್ನು ಅವನ ಮೇಲೆ ಕೆಡವಿ ಬಿಡಬೇಕು. ಹ. ಇಬ್ಲ್‌ ಅಬ್ಬಾಸ್‌ರು(ರ) 
ಕೊಡುವ ವಿಧಿ ಪ್ರಕಾರ ಆ ಪಟ್ಟಣದಲ್ಲಿರುವ ಅತಿ ಎತ್ತರವಾದ ಕಟ್ಟಡದ ಮೇಲಿಂದ ತಲೆ ಕೆಳೆಗೆ ಮಾಡಿ ಎಸೆದು ಬಿಡಬೇಕು 
ಮತ್ತು "ಮೇಲಿನಿಂದ ಕಲ್ಲುಗಳ ಮಳೆಗರೆಯಬೇಕು. ' ಕರ್ಮಶಾಸ್ತ್ರಜ್ಞರ ಪೈಕಿ ಹ. ಶಾಫಿಈಯವರು(ರ), 'ಇಬ್ಬರೂ-ಅವರು 
ವಿವಾಹಿತರಿರಲಿ ಅಥವಾ ಅವಿವಾಹಿತರಿರಲಿ-ವಧಿಸಲ್ಪಡಲು 'ಅರ್ಹರು' ಎನ್ನುತ್ತಾರೆ. ಶುಲಅಬೀ, ರುಹರೀ, ಮಾಲಿಕ್‌ ಮತ್ತು 
'ಅಹ್ಮದ್‌ರವರು(ರ) ಅದಕ್ಕೆ ಶಿಕ್ಸೆಯು' 'ರಜ್ಮಾ' (ಕಲ್ಲೆಸೆದು ಕೊಲ್ಲುವುದು) ಎನ್ನುತ್ತಾರೆ. ಸಈದ್‌ ಬಿನ್‌ ಮುಸಯ್ಕಿಬ್‌, ಅತಾ, 
ಹಸನ್‌ ಬಸರ ಇಬ್‌ರಾಹೀಮ್‌ ನಖಈ, ಸುಫಿಯಾನ್‌ ಸೌರೀ ಮತ್ತು ಔರಾತಈಯವರು(ರ) ಈ ಅಪರಾಧಕ್ಕೆ ವ್ಯಭಿಚಾರಕ್ಕೆ 
ಕೊಡುವ ಶಿಕ್ಷೆಯನ್ನೇ ಕೊಡಲಾಗುವುದು ಎನ್ನುತ್ತಾರೆ. ಅರ್ಥಾತ್‌- ಅವಿವಾಹಿತರಿಗೆ ನೂರು ಛಡಿಯೇಟು ಮತ್ತು ವಿವಾಹಿತರಿಗೆ 
'ರಜ್ಮ್‌' ಮಾಡಿಬಿಡಬೇಕು. ಇಮಾಮ್‌' ಅಬೂಹನೀಫಾರ(ರ) ಅಭಿಪ್ರಾಯದಲ್ಲಿ ಈ ಅಪರಾಧಕ್ಕೆ ಧಾರ್ಮಿಕ ವಿಧಿಯ ಪ್ರಕಾರ ಪ್ರತ್ಯೇಕ 
ಶಿಕ್ಷೆಯಿಲ್ಲ. ಈ ಕ್ರಿಯೆಯು ದಂಡ ಸಂಹಿತೆಗೆ ಒಳಪಡುತ್ತದೆ. ಪರಿಸ್ಥಿತಿ ಮತ್ತು ಅವಶ್ಯಕತೆಗಳಿಗನುಸಾರ ಯಾವುದಾದರೊಂದು 
'ಪಾಠಶಬೋಧಕ انت‎ ಕೊಡಬಹುದು. ಹ. ಇಮಾಮ್‌ ಶಾಫಿಕಯವರ(ರ) ಒಂದು ಹೇಳಿಕೆಯೂ ಇದನ್ನು ಸಮರ್ಥಿಸುತ್ತದೆ. 

ಪುರುಷನು ತನ್ನ ಪತ್ನಿಯೊಂದಿಗೂ ಲೂತ್‌ ಜನಾಂಗದ ದುಷ್ಟತ್ಯವೆಸಗುವುದು ಹರಾಮ್‌!(ನಿಷಿದ್ದ) ಎಂಬುದನ್ನು ತಿಳಿದಿರಬೇಕು. 
ಅಬೂಬಾವೂದ್‌ನಲ್ಲಿ ಪ್ರವಾದಿವರ್ಯರಿಂದ(ಸ) 'ಸ್ತ್ರೀಯೊಂದಿಗೆ ಈ ಕೃತ್ಯವೆಸಗುವವನು ಶಪಿಸಲ್ಪಟ್ಟನು' ಎಂದು ವರದಿಯಾಗಿದೆ. 
ಇಬ್ದುಮಾಜ! ಮತ್ತು ಮುಸ್ನದ್‌ ಅಹ್ಮದ್‌ನಲ್ಲಿ ಪ್ರವಾದಿವರ್ಯರ(ಸ) ಹೇಳಿಕೆ ಹೀಗಿದೆ - "ಸ್ತ್ರೀಯೊಂದಿಗೆ ಈ ಕೃತ್ಮವೆಸಗಿದ 
ಪುರುಷನನ್ನು ಅಲ್ಲಾಹನು ಕೃಪಾ ದೃಷ್ಟಿಯಿಂದ ಎಂದೆಂದಿಗೂ ನೋಡಲಾರನು." ತಿರ್ಮಿದಿಯಲ್ಲಿ "ಮುಟ್ಟಾದವಳೊಂದಿಗೆ ಸಂಭೋಗ 
ಮಾಡಿದವನು. ಅಥವಾ ಸ್ತ್ರೀಯೊಂದಿಗೆ ಲೂತ್‌ ಜನಾಂಗದ ದುಷ್ಕರ್ಮವೆಸಗಿದವನು ಅಥವಾ ಜ್ಯೋತಿಷಿಯ ಬಳಿಗೆ ಹೋಗಿ ಅವನು 
ಹೇಳಿದ ಭವಿಷ್ಯೋಕ್ತಿಗಳನ್ನು ದೃಢೀಕರಿಸಿದವನು ಮುಹಮ್ಮದ್‌ರ(ಸ) ಮೇಲೆ ಅವತೀರ್ಣಗೊಂಡದ್ದನ್ನು ನಿಷೇಧಿಸಿದನು" 'ಎಂದು 
ಪ್ರವಾದಿವರ್ಯರ(ಸ) ಆದೇಶವಿದೆ. 


ಕಾಂಡ-8 


502 ಕುರ್‌ಆನ್‌ ವ್ಯಾಖ್ಯಾನ 


<b AG ےج‎ £ rs ]یہ پر دود‎ HE 
SIE AE EL زل‎ 5 OR GE فلز يک کان‎ & 


TO LEC, ೨5 bp! 4K ھ7‎ 
SNE SES ال فدہ‎ AN 
ಹ್‌ ಡ್‌ + 34> 


RAPED 4 ಸಮ‏ دخ دی اط 
UNM IS DSSS SSO‏ 


(85-87) ಮದ್‌ಯನರ್‌* ಕಡೆಗೆ ಅವರ ಸಹೋದರ 'ಶುಖಬ್‌'ರನ್ನು ಕಳುಹಿಸಿದೆವು, ಅವರು ಹೇಳಿದರು, 
"ಓ ನನ್ನ ಜನಾಂಗ ಬಾಂಧವರೇ, ಅಲ್ಲಾಹನ ದಾಸ್ಯ-ಆರಾಭನೆ ಮಾಡಿರಿ. ಅವನ ಹೊರತು ನಿಮ್ಮ 
ಆರಾಧ್ಯನಾರೂ ಇಲ್ಲ. ನಿಮ್ಮ ಬಳಿಗೆ ನಿಮ್ಮ ಪ್ರಭುವಿನ ಸುವ್ಯಕ್ತ ಮಾರ್ಗದರ್ಶನ ಬಂದಿರುತ್ತದೆ. ಆದುದರಿಂದ 
ಅಳತೆ ಮತ್ತು ತೂಕವನ್ನು ಸಂಪೂರ್ಣಗೊಳಿಸಿರಿ. ಜನರಿಗೆ ಅವರ ವಸ್ತುಗಳನ್ನು ಕಡತಗೊಳಿಸಿಕೊಡಬೇಡಿರಿ್‌ 


69. 'ಮದ್‌ಯನ್‌'ನ ಮುಖ್ಯ ಪ್ರದೇಶವು ಹಿಚಾರುಿನ ವಾಯುವ್ಮ ಮತ್ತು ಫೆಲೆಸ್ತೀನ್‌ ದೇಶದ ದಕ್ಷಿಣಕ್ಕೆ. ಕೆಂಪು ಸಮುದ್ರ 
ಮತ್ತು ಅಕಬಾ ಕೊಲ್ಲಿಗಳ ದಡಗಳಲ್ಲಿತ್ತು. ಅದರೆ ಸಿನಾಯ್‌ ಪರ್ಯಾಯ ದ್ವೀಪದ ಪೂರ್ವ ಕರಾವಳಿಯಲ್ಲೂ ಅದು 
ಹಬ್ಬಿಕೊಂಡಿತ್ತು. ಇದು ಬಹುದೊಡ್ಡ ವ್ಯಾಪಾರೀ ಜನಾಂಗವಾಗಿತ್ತು. ಪ್ರಾಚೀನ ಕಾಲದಲ್ಲಿ ಕೆಂಪು ಸಮುದ್ರದ ಕರಾವಳಿಯಲ್ಲೇ 
ಯಮನ್‌ನಿಂದ ಮಕ್ಕಾ, ಯಂಬೂಲ್‌ಗಳನ್ನು ಹಾದು ಸಿರಿಯಾ ದೇಶಕ್ಕೆ ಹೋಗುತ್ತಿದ್ದ ರಾಜಮಾರ್ಗ ಮತ್ತು ಇರಾಕಿನಿಂದ ಈಜಿಪ್ಸ್‌ಗೆ 
ಸಾಗುತ್ತಿದ್ದ ಇನ್ನೊಂದು ವಾಣಿಜ್ಯ ಮಾರ್ಗಗಳು ಸೇರುವಲ್ಲಿಯೇ ಈ ಜನಾಂಗದ ನಾಡುಗಳಿದ್ದುವು. ಆದುದರಿಂದ ಅರಬ್‌ ದೇಶದ 
ಪ್ರತಿಯೊಬ್ಬನೂ ಮದ್‌ಯನನ್ನು ಅರಿತಿದ್ದನು. ಅದು ಅಳಿದು ಹೋದ ಬಳಿಕವೂ ಅದರ ಪ್ರಸಿದ್ಧಿಯು ಅರಬ್‌ ದೇಶದಲ್ಲಿ ಹಾಗೆಯೇ 
ಇತ್ತು. ಅರಬ್‌ ವ್ಯಾಪಾರಿಗಳ ತಂಡಗಳು ಈಜಿಪ್ಟ್‌ ಮತ್ತು ಸಿರಿಯಾ ದೇಶಗಳಿಗೆ ಹೋಗುವಾಗ ಹಗಲಿರುಳೂ ಅದರ ಪುರಾತನ 
ಅವಶೇಷಗಳ: ನಡುವಿನಿಂದಲೇ ಹೋಗಬೇಕಿತ್ತು. 

'ಮದ್‌ಯನ್‌'ನವರ ಕುರಿತು ಅತಿ ಅಗತ್ಯವಾಗಿ ತಿಳಿದಿರಬೇಕಾದ ಇನ್ನೊಂದು ವಿಷಯವೇನೆಂದರೆ, ಇವರು ವಾಸ್ತವದಲ್ಲಿ 
ಹ. ಇಬ್‌ರಾಹೀಮ್‌ರ(ಅ) ಪುತ್ರ 'ಮಿದ್‌ಯಾನ್‌'ರಿಗೆ ಜೋಡಿಸಿದ್ದಾರೆ. ಇವರು ಹ. ಇಬ್‌ರಾಹೀಮ್‌ರ(ಅ) ಮೂರನೆಯ ಪತ್ನಿ 
'ಕತೂರಾ'ರ ಗರ್ಭದಿಂದ ಜನಿಸಿದ್ದರು. ಪ್ರಾಚೀನ ಕಾಲದ ಪದ್ಧತಿ ಪ್ರಕಾರ ಪ್ರಸಿದ್ದ ವ್ಯಕ್ತಿಗೆ ಸಂಬಂಧಿಸಿದವರನ್ನು ಕ್ರಮೇಣ ಅವರ 
ಸೆಂತತಿಯಲ್ಲೇ ಸೇರಿಸಿ 'ಬನೀ ಇಂಥವರು" - (ಇಂಥವರ ಸಂತತಿ) ಎಂದು ಕರೆಯಲ್ಪಡುತ್ತಿದ್ದರು. ಈ ರೂಢಿಯ ಪ್ರಕಾರವೇ ಅರಬ್‌ 
ದೇಶದ ಬಹು: ಭಾಗದವರು 'ಬನೀಣಇಸ್ಮಾಈಲ್‌' ಎನಿಸಿದರು. ಹೆ. ಯಲ್‌ಕೂಬ್‌ರ(ಅ) ಸಂತತಿಯವರ ಕೈಯಲ್ಲಿ ಇಸ್ಲಾಮ್‌ ದೀಕ್ಷೆ 
ಪಡೆದವರೆಲ್ಲರೂ 'ಬನೀಇಸ್ರಾಈಲ್‌' ಎಂಬ ಸಮಗ್ರ ಹೆಸರಿನಲ್ಲಿ ಲೀನವಾದರು. ಇದೇ ರೀತಿ ಮದ್‌ಯನ್‌ ಪ್ರದೇಶದವರೆಲ್ಲರೂ 
ಹ. ಇಬ್‌ರಾಹೀಮ್‌ರ(ಅ) ಪುತ್ರ ಮಿದ್‌ಯಾನರ ಪ್ರಭಾವಕ್ಕೊಳಗಾದ ಪ್ರಯುಕ್ತ 'ಬನೀ ಮಿದ್‌ಯಾನ್‌' ಎನಿಸಿದರು. ಅವರ 
ಪ್ರದೇಶವೇ ಮದ್‌ಯನ್‌ ಅಥವಾ ಮಿದ್‌ಯಾನ್‌ ಎಂದು ಪ್ರಸಿದ್ಧಮಯಿತು. ಈ ಐತಿಹಾಸಿಕ ತಥ್ಮವನ್ನು ತಿಳಿದುಕೊಂಡ ಬಳಿಕ 
ಈ ಜನಾಂಗಕ್ಕೆ ಸತ್ಕಧರ್ಮದ ಸ್ವರವು ಹ. ಶುಖಬ್‌ರ(ಅ) ಮೂಲಕ ಮೊದಲ ಬಾರಿ ಮುಟ್ಟಿತೆಂದು. ಹೇಳಲು ಯಾವ ಕಾರಣವೂ 
ಇಲ್ಲ. ವಾಸ್ತವದಲ್ಲಿ ಬನೀಇಸ್ರಾಈಲರಂತೆಯೇ ಇವರೂ ಆರಂಭದಲ್ಲಿ ಮುಸ್ಲಿಮರಾಗಿದ್ದರು. ಹ. ಶುಖಬ್‌ರ(ಅ) ಕಾಲದಲ್ಲಿ ಅವರ 
ಪರಿಸ್ಥಿತಿ ಕೆಟ್ಟು ಹೋಗಿ ಹ. ಮೂಸಾರ(ಅ) ಕಾಲದಲ್ಲಿ ಬನೀಇಸ್ರಾಈಲರ ಸ್ಥಿಶಿಯಂತೆಯೇ ಆಗಿಬಿಟ್ಟಿತ್ತು. ಹ. ಇಬ್‌ರಾಹೀಮ್‌ರ(ಅ) 
ಬಳಿಕ ಆರೇಳ್ಲೊರು ವರ್ಷಗಳೆ ವರೆಗೆ ಸತ್ಯನಿಷೇಧಿ ಹಾಗೂ ದುರಾಚಾರಿ ಜನಾಂಗಗಳ ಮಧ್ಯೆ ವಾಸಿಸಿದ ಪರಿಣಾಮವಾಗಿ 
'ಶಿರ್ಕ್‌(ದೇವಸಹಭಾಗಿತ್ವ)ನ್ನು ಇವರೂ ಕಲಿತು ಬಿಟ್ಟಿದ್ದರು. ಅದರೊಂದಿಗೇ ದುರಾಚಾರಗಳಲ್ಲೂ ಸಿಲುಕಿ ಹೋಗಿದ್ದರು. ಆದರೂ 
ಅವರಲ್ಲಿ ಸತ್ಯವಿಶ್ವಾಸಿಗಳೆಂಬ ಪ್ರತಿಪಾದನೆ ಮತ್ತು ಅದರ ಬಗ್ಗೆ ಹೆಮ್ಮೆ ಸ್ಥಿರವಾಗಿತ್ತು. 

70. ಈ ಜನಾಂಗದಲ್ಲಿ ಎರಡು ದೊಡ್ಡ ದೋಷಗಳಿದ್ದುವೆಂದು ಇದರಿಂದ ತಿಳಿಯುತ್ತದೆ. ಒಂದನೆಯದು, 'ಶಿರ್ಕ'(ದೇವ 
ಸಹಭಾಗಿತ್ವ). ಎರಡನೆಯದು, ಮಾರಾಟ ಮತ್ತು ಖರೀದಿಯಲ್ಲಿ ಅಪ್ರಾಮಾಣಿಕತೆ. ಈ ಎರಡು ವಿಷಯಗಳನ್ನೇ ತಿದ್ದಲಿಕ್ಕಾಗಿ ಹ. 
ಶುಐಬ್‌ರನ್ನು(ಅ) ಕಳುಹಿಸಲಾಯಿತು. 


ಕಾಂಡ-8 


7. ಅಲ್‌ ಅಲ್‌ರಾಫ್‌ 503 


36೫ Pe BES کس میڈ‎ Rafe ಮೆನಿ 


ಬಿ PA‏ 42 حسظ ے حصقدغ 
AE INS Gs yO PS‏ 
Eos 0G Me ss GSS‏ 


سے 6)2 7 


KALE ابق لع‎ 3 8 SL Gy نگم ا مکزا‎ 
ಎ IS Wed 2 
er CRAG 


ಮತ್ತು ಭೂಮಿಯಲ್ಲಿ ಸುಧಾರಣೆಯಾದ, ಬಳಿಕ ಕ್ಷೋಭಬೆಯುಂಟು ಮಾಡಬೇಡಿರಿ.” ನೀವು ನಿಜಕ್ಕೂ ವಿಶ್ವಾಸಿ 
ಗಳಾಗಿದ್ದರೆ ಇದರಲ್ಲಿ ನಿಮಗೆ ಒಳಿತಿದೆ.? ಜನರನ್ನು ಭಯಭೀತರನ್ನಾಗಿಸಿ, ವಿಶ್ವಾಸವಿಡುವವರನ್ನು ಅಲ್ಲಾಹನ 
ಮಾರ್ಗದಿಂದ ತಡೆಯಲುದ್ಯುಕ್ತರಾಗಿ ನೇರ ಮಾರ್ಗವನ್ನು ವಕ್ರಗೊಳಿಸುತ್ತಲಿರಲಿಕ್ಕಾಗಿ (ಜೀವನದ) ಎಲ್ಲ 
ಮಾರ್ಗಗಳಲ್ಲೂ ದರೋಡೆಗಾರರಾಗಿ ಕುಳಿತಿರಬೇಡಿರಿ. ನೀವು ಕಡಿಮೆ ಸಂಖೈಯಲ್ಲಿದ್ದಿರಿ. ಅನಂತರ ಅಲ್ಲಾಹನು 
ನಿಮ್ಮನ್ನು ಬಹುಸಂಖ್ಯೆಯವರನ್ನಾಗಿ ಮಾಡಿದನು. ಆ ಕಾಲವನ್ನು ಸ್ಮರಿಸಿರಿ. ಜಗತ್ತಿನಲ್ಲಿ ಗೊಂ೦ದಲಗಾರರ 
ಫರಿಣಾಮವೇನಾಯಿತೆಂಬುದನ್ನು ಚೆನ್ನಾಗಿ ಕಣ್ತೆರೆದು ನೋಡಿರಿ. ಯಾವ ಶಿಕ್ಸಣದೊಂದಿಗೆ ನನ್ನನ್ನು 
ಕಳುಹಿಸಲಾಗಿದೆಯೋ ಅದರ ಮೇಲೆ ನಿಮ್ಮ ಪೈಕಿ ಒಂದು ಪಂಗಡವು ವಿಶ್ವಾಸವಿರಿಸಿ ಇನ್ನೊಂದು (ಪಂಗಡವು) 
ವಿಶ್ವಾಸವಿರಿಸದಿದ್ದರೆ ಅಲ್ಲಾಹನು ನಮ್ಮ ನಡುವೆ ಒಂದು ಶೀರ್ಮಾನ ಮಾಡುವವರೆಗೂ ಸಹನೆಯೊಂದಿಗೆ 
ಕಾದುಕೊಂಡಿರಿ ಮತ್ತು ಅವನೇ ಎಲ್ಲರಿಗಿಂತಲೂ ಉತ್ತಮ ತೀರ್ಮಾನ ಮಾಡುವವನಾಗಿದ್ದಾನೆ. 

(88-89) ತಮ್ಮ ಹಿರಿಮೆಯ ಅಹಂಕಾರದಲ್ಲಿ ಸಿಲುಕಿದ್ದ ಅವರ ಜನಾಂಗದ ಮುಂಬಾಳುಗಳು ಅವರೊಡನೆ 
(ಹೀಗೆ) ಹೇಳಿದರು, "ಓ ಶುಐಬ್‌, ನಾವು ನಿಮ್ಮನ್ನೂ ನಿಮ್ಮೊಂದಿಗೆ ವಿಶ್ವಾಸವಿಟ್ಟವರನ್ನೂ ನಮ್ಮ ನಾಡಿನಿಂದ 
ಹೊರಕ್ಕಟ್ಟುವೆವು. ಅನ್ಯಥಾ ನೀವು ನಮ್ಮ ಒಕ್ಕೂಟಕ್ಕೆ ಮರಳಿ ಬರಬೇಕಾದೀತು." (ಆಗ) ಶುಖಬರು (ಹೀಗೆ) 


71. ಈ ಮಾತಿನ ಸಮಗ್ರ ವಿವರಣೆಯು 'ಅಆ್‌ರಾಫ್‌" ಅಧ್ಯಾಯದ 44, 45ನೆಯ ಟಿಪ್ಪಣಿಗಳಲ್ಲಿ ಬಂದಿದೆ. ಇಲ್ಲಿ ಮುಖ್ಯವಾಗಿ 
ಹ. ಶುಖಬ್‌ರ(ಅ) ಆ ಹೇಳಿಕೆಯಿಂದ ಸಿಗುವ ಸೂಚನೆಯೇನೆಂದರೆ-ಗತ ಪ್ರವಾದಿಗಳ ಮಾರ್ಗದರ್ಶನದಲ್ಲಿ ಸತ್ಯ, ಸತ್ಯಧರ್ಮ ಮತ್ತು 
ಸಚ್ಛಾರಿತ್ಯ್ಯಗಳ ಆಧಾರದಲ್ಲಿ ಸ್ಥಾಪನೆಗೊಂಡಿದ್ದಂತಹ ವ್ಯವಸ್ಥೆಯನ್ನು ನೀವೀಗ ನಿಮ್ಮ ವಿಶ್ವಾಸದಲ್ಲಿನ ಪಥಬ್ರಷ್ಟತೆ ಮತ್ತು 
ಅನೈತಿಕತೆಗಳ ಮೂಲಕ ಕೆಡಿಸಬೇಡಿರಿ ಎಂದು. 

72. ಮೇಲೆ ಸೂಚಿಸಿರುವಂತೆ ಇವರು ಸ್ವತಃ ಸತ್ಯವಿಶ್ವಾಸಿಗಳೆಂದು ಕಂಠಶೋಕ್ತವಾಗಿ ಸಾರುತ್ತಿದ್ದರೆಂದು ಇದರಿಂದ 
ತಿಳಿದುಬರುತ್ತದೆ. ವಾಸ್ತವದಲ್ಲಿ ಇವರು ಬ್ರಷ್ಟ ಮುಸ್ಲಿಮರಾಗಿದ್ದರು. ಅವರು ವಿಶ್ವಾಸಪರ ಮತ್ತು ನೈತಿಕ ಪತನದಲ್ಲಿ ಸಿಲುಕಿದ್ದರೂ 
ಅವರಲ್ಲಿ ತಾವು ಸತ್ಯವಿಶ್ವಾಸಿಗಳೆಂಬ ಅಭಿಮಾನ ಉಳಿದಿತ್ತು. ಅದಕ್ಕಾಗಿಯೇ ಹ. ಶುಐಬ್‌ರು(ಲ), "ನೀವು ಸತ್ಯವಿಶ್ವಾಸಿಗಳಾಗಿದ್ದರೆ 
ನಿಮ್ಮಲ್ಲಿ ಒಳ್ಳೆಯ ಗುಣ, ಶ್ರೇಷ್ಠತೆ, ಸತ್ಯಸಂಧತೆ, ಪ್ರಾಮಾಣಿಕತೆಗಳಿರಬೇಕು ಮತ್ತು ನಿಮ್ಮ ಶುಭ ಅಶುಭಗಳ ಮಾನದಂಡವು 
ದೇವ ಹಾಗೂ ಪರಲೋಕ ಧಿಕ್ಕಾರಿಗಳಿಗಿಂತ ಭಿನ್ನವಾಗಿರಬೇಕು" ಎಂದು ಹೇಳಿದರು. 


ಕಾಂಡ -9 


504 1 - ' ಕುರ್‌ಆನ್‌ ವ್ಯಾಖ್ಯಾನ 


SSNS I قال المَلڈ‎ 7 oI EL SE SENS 
ಉತ್ತರ ಕೊಟ್ಟಿರು- "ನಾವು ಒಪ್ಪದಿದ್ದರೂ ನಮ್ಮನ್ನು ಬಲಾತ್ಕಾರವಾಗಿ ಹಿಂತಿರುಗಿಸಲಾಗುವುದೇ? ಅಲ್ಲಾಹನು 
ನಮ್ಮನ್ನು ನಿಮ್ಮ ಒಕ್ಕೂಟದಿಂದ ವಿಮೋಚನೆಗೊಳಿಸಿರುವಾಗ ನಾವು ಅದಕ್ಕೆ ಮರಳಿ ಬಂದರೆ ನಾವು ಅಲ್ಲಾಹನ 
ಮೇಲೆ ಸುಳ್ಳನ್ನು ಸೃಷ್ಟಿಸುವವರಾಗುವೆವು. "ನಮ್ಮ ಪ್ರಭು ಅಲ್ಲಾಹನೇ ಆ ರೀತಿ ಇಚ್ಛಿಸುವ ವಿನಾ ನಮಗೆ ಅದರ 
ಕಡೆಗೆ ಮರಳಲು ಖಂಡಿತ ಸಾಧ್ಯವಾಗದು. ನಮ್ಮ ಪ್ರಭುವಿನ ಜ್ಞಾನವು ಸಕಲ ವಸ್ತು; ಗಳನ್ನಾವರಿಸಿಕೊಂಡಿದೆ. ۱ 
ನಾವು ಅವನ ಮೇಲೆಯೇ ಭರವಸೆಯನ್ನಿರಿಸಿದೆವು, ಓ ನಮ್ಮ ಪ್ರಭೂ, ನಮ್ಮ 'ಮತ್ತು ನಮ್ಮ ಜನಾಂಗದ |' 
| ನಡುವೆ ಸರಿಯಾಗಿ ತೀರ್ಮಾನ ಮಾಡಿಬಿಡು. ನೀನು ಅತ್ಯುತ್ತಮ ತೀರ್ಪು ನೀಡುವವನಾಗಿರುತ್ತೀ.'" 
(90-93) ಅವರನ್ನು ನಿರಾಕರಿಸಿದ ಅವರ ಜನಾಂಗದ ಮುಂದಾಳುಗಳು, ತಮ್ಮೊಳಗೆ ಹೀಗೆ ಹೇಳಿದರು, 
"ನೀವು ಶುಐಖಬರ ಅನುಸರಣೆ ಮಾಡಿದರೆ ಹಾಳಾಗಿ ಹೋಗುವಿರಿ. ಆದರೆ, ಒಂದು ಭೀಕರ ವಿಪತ್ತು ಬಂದು 


73. ಇದು ಇನ್ಯಾಅಲ್ಲಾಹ್‌ (ದೇವನಿಚ್ಛಿಸಿದರೆ ಎಂಬ ಅರ್ಥದಲ್ಲಿದೆ. ಇದರ: ಕುರಿತು ಅಲ್‌ ಕಹ್ಸ್‌ ಅಧ್ಯಾಯದ 
23-24ನೆಯ ಸೂಕ್ತಗಳಲ್ಲಿ - ಯಾವ "ವಿಷಯದಲ್ಲೇ ಆಗಲಿ ನಾನು ಹೀಗೆ ಮಾಡಿಬಿಡುವೆನೆಂದು ಖಾತರಿಯಾಗಿ ಹೇಳಿಬಿಡಬೇಡಿರಿ. 
ಅಲ್ಲಾಹನು ಇಚ್ಛಿಸಿದರೆ ನಾನು ಹೀಗೆ ಮಾಡುವೆನೆಂದು ಹೇಳಿರಿ ಎನ್ನಲಾಗಿದೆ. ಆದುದರಿಂದ ಅಲ್ಲಾಹನ ಸಾರ್ವಭೌಮತೆ ಹಾಗೂ 
ಪ್ರಭುತ್ವದ ಮತ್ತು ತನ್ನೆ ದಾಸ್ಕ ಮತ್ತು ಅಧೀನತೆಯ ಅರಿವಿರುವಂತಹ ಸತ್ಯವಿಶ್ವಾಸಿಯು ನಾನು ಇದನ್ನು ಮಾಡಿಯೇ ತೀರುವೆನು 
ಅಥವಾ ಇಂತಹ: ಕೃತ್ಯವನ್ನು Fe ಮಾಡಲಾರೆನೆಂದು ತನ್ನ ಸ್ವಂತ ಬಲದಿಂದ ಕಂಶೋಕ್ತವಾಗಿ ಹೇಳಿಬಿಡಲಾರನು. ಅವನು, 
"ನನ್ನ ಇಚ್ಛೆಯೇನೋ ಹಾಗೆಯೇ ಮಾಡಬೇಕೆಂದು ಅಥವಾ ಮಾಡದಿರಬೇಕೆಂದು ಇದೆ. ಆದರೆ ನನ್ನ ಈ ಇಚ್ಛೆಯು ಪೂರ್ತಿಗೊಳ್ಳುವುದು 
ನನ್ನ ಮಾಲಿಕನ ವಿಧಿ ನಿಯಮವನ್ನು ಹೊಂದಿಕೊಂಡಿದೆ. ಅವನು ಅನುಗ್ರಹಿಸಿದರೆ ನಾನು ಇದರಲ್ಲಿ ಜಯಶೀಲನಾಗುವೆನು; ಅನ್ಯಥಾ 
ಇಲ್ಲ" ಎನ್ನುವನು. 

714, ಈ ಚಿಕ್ಕ ವಾಕ್ಕವನ್ನು ಗಮನಿಸಿದರೆ ಅವಸರದಿಂದ ಮುಂದುವರಿಯಬೇಡಿರಿ. ಇದು ಸ್ವಲ್ಪ ನಿಂತು ಚೆನ್ನಾಗಿ 
ವಿವೇಚಿಸಬೇಕಾದಂತಹ ಸ್ಥಾನ. 'ಮದ್‌ಯನ್‌'ನ 'ಸರದಾರರೂ ಧುರೀಣರೂ ಸ್ವತಃ ಹೇಳುತ್ತಿದ್ದ ಹಾಗೂ ತಮ್ಮ ಜನಾಂಗಕ್ಕೆ ಭರವಸೆ 
ಕೊಡುತ್ತಿದ್ದ ವಿಷಯ ಯಾವುದೆಂದರೆ - ಶುಖಬರು ಯಾವ ಸತ್ಯವಿಶ್ವಾಸ ಮತ್ತು ಸತ್ಯಸಂಧತೆಯ ಕಡೆಗೆ ಕರೆ ನೀಡುತ್ತಿರುವರೋ 
ಮತ್ತು ಅವರು ಯಾವ ಸ್ಥಾಯೀ ನೈಶಿಕ ಸಿದ್ದಾಂತಗಳನ್ನು ಪಾಲಿಸಲಿಚ್ಛಿಸುತ್ತಾರೋ ಅವುಗಳನ್ನು ಒಪ್ಪಿಕೊಂಡರೆ ನಾವು ಹಾಳಾಗಿ 
ಹೋಗುವೆವು. ನಾವು ಸತ್ಯಮಾರ್ಗದಲ್ಲೇ ವ್ಯವಹರಿಸಿದರೆ ಹಾಗೂ ಶುದ್ಧ ಲೇವಾದೇವಿಗಳನ್ನಿರಿಸಿಕೊಂಡರೆ 'ನಮ್ಮ ವ್ಯಾಪಾರ 
ನಡೆಯುವುದಾದರೂ ಹೇಗೆ ? ನಾವು ಇಷ್ಟು ದೊಡ್ಡದಾದ ಎರಡು ವಾಣಿಜ್ಯ ಮಾರ್ಗಗಳು ಒಟ್ಟು ಸೇರುವ ಸ್ಥಾನದಲ್ಲಿದ್ದು, ಈಜಿಪ್ಟ್‌ 
ಮತ್ತು ಇರಾಕ್‌ಗಳಂತಹ ದೊಡ್ಡ ನಾಗರಿಕತೆ ಹೊಂದಿದ ಸಾಮ್ರಾಜ್ಯಗಳ ಸರಹದ್ದಿನಲ್ಲಿ ವಾಸಿಸಿಕೊಂಡು ವ್ಯಾಪಾರ ತಂಡಗಳನ್ನು 
ಕೆಣಕುವುದನ್ನು ಬಿಟ್ಟರೆ ಹಾಗೂ ಅಪಾಯಕಾರಿಯಾಗಿರದೆ ಶಾಂತಿಪ್ರಿಯರಾಗಿಯೇ ಇದ್ದರೆ, ನಮ್ಮ ಈಗಿನ ಭೌಗೋಳಿಕ ಸ್ಥಾನದಲ್ಲಿ 
ಪ್ರಾಪ್ತವಾಗುವ ಎಲ್ಲ ಆರ್ಥಿಕ ಹಾಗೂ ರಾಜಕೀಯ ಲಾಭಗಳನ್ನು ಕಳೆದುಕೊಳ್ಳಬೇಕಾದೀತು. ಸುತ್ತಮುತ್ತಲಿರುವ ಜನಾಂಗಗಳ ಮೇಲ್ರೆ 


ಕಾಂಡ -9 


ایت 


: ಅಲ್‌ ಅಲ್‌ರಾಫ್‌ . کہ‎ 505 


೨‏ 7 3[ ہو ھموں و لا eu‏ ہج سکرو 
OED SIRS GAT bE Ee ٤‏ 
ಅವರನ್ನು ಆಕ್ರಮಿಸಿತು ಮತ್ತು ಅವರು ತಮ್ಮ ಮನೆಗಳಲ್ಲಿ ಅಥಧೋಮುಖರಾಗಿ ಉರುಳಿ ಬಿದ್ದರು. ಶುಐಬರನ್ನು. |"‏ 
ಸುಳ್ಳಾಗಿಸಿದವರು ಅವರ ಮನೆಗಳಲ್ಲಿ ವಾಸಿಸಲೇ ಇಲ್ಲವೋ ಎಂಬಂತೆ ಅಳಿದುಹೋದರು. ಕೊನೆಗೆ ಶುಖಬರನ್ನು‏ 
ಸುಳ್ಳಾಗಿಸಿದವರೇ ಹಾಳಾಗಿ ಹೋದರು. ಶುಖಐಬರು, "ಓ ನನ್ನ ಜನಾಂಗ ಬಾಂಧವರೇ, ನಾನು ನನ್ನ ಪ್ರಭುವಿನ‏ | 
ಸಂದೇಶಗಳನ್ನು ನಿಮಗೆ ತಲಪಿಸಿದೆ. ನಿಮ್ಮ ಮೇಲಿನ ಹಿತಚಿಂತನೆಯ ಯಣವನ್ನು ಸಲ್ಲಿಸಿದೆ. ಈಗ ನಾನು‏ 
ಸತ್ಮವನ್ನು ನಿರಾಕರಿಸುವಂತಹ ಜಧಾಧಿಗಕ್ಕಾಗಿ ದುಃಖಿಸುವುದು ಹೇಗೆ?" ಎನ್ನುತ್ತ 'ತಮ್ಮ ನಾಡಿನಿಂದ ಹೊರಟು‏ 
ಹೋದರು.”‏ 
ಇತ್ಯಾದಿ. ಇದು ಹ. ಶುಖಬ್‌ರ(ಅ) ಕಾಲದ ಸರದಾರರಿಗೆ ಮಾತ್ರ‏ سح جس ನಾವು ನಡೆಸುತ್ತಿರುವ ದಬ್ಬಾಳಿಕೆಗಳನ್ನು'‏ 
ಸೀಮಿತವಾಗಿರುವುದಿಲ್ಲ. ಎಲ್ಲಾ' ಕಲಗಳ ಭ್ರಷ್ಟ ಜನರು ಸತ್ಯ ಮತ್ತು ಪ್ರಾಮಾಣಿಕ ನೀತಿಯಲ್ಲಿ ಇದೇ ರೀತಿಯ ಅಪಾಯಗಳನ್ನು‏ 
ಕಾಣುತ್ತಾರೆ. ವ್ಯಾಪಾರ, ರಾಜನೀತಿ, ಇನ್ನಿತರ ಲೌಕಿಕ ವ್ಯವಹಾರಗಳು, ಸುಳ್ಳು, ವಂಚನೆ, ಅನೈತಿಕತೆಗಳ ವಿನಾ ನಡೆಯಲಾರವೆಂದೇ‏ 
ಎಲ್ಲ ಕಾಲಗಳ ಕಿಡಿಗೇಡಿಗಳ ಭಾವನೆ. ರೂಢಿಯಲ್ಲಿರುವ ಮಾರ್ಗದಿಂದ ಸರಿದು ಈ ಆಹ್ವಾನವನ್ನು ಅನುಸರಿಸಿದರೆ ಇಡೀ ಜನಾಂಗವೇ'‏ 
ನಾಶವಾಗಿ ಬಿಡುವುದೆಂಬ ದೊಡ್ಡ ನೆಪವನ್ನೇ ಎಲ್ಲಾ ಕಡೆಗಳಲ್ಲೂ ಸತ್ಕಾಹ್ವಾನದ ವಿರುದ್ಧ ಮುಂದಿರಿಸಲಾಗುತ್ತಿತ್ತು. \‏ 

75. ಮದ್‌ಯನಿನ ಈ ಪತನವು ಬಹು ದೀರ್ಪು ಕಾಲದವರೆಗೂ ಆಸುಪಾಸಿನ ಜನಾಂಗಗಳಲ್ಲಿ ಮನೆಮಾತಾಗಿತ್ತು. ಹಃ" 
ದಾವೂದ್‌ರ(ಅ) ರುಬೂರ್‌ ಗ್ರಂಥದಲ್ಲಿ ಒಂದು ಕಡೆ -'ದೇವಾ, ಇಂತಿಂತಹ ಜನಾಂಗಗಳು ನಿನಗೆ ವಿರುದ್ದ ಪ್ರತಿಜ್ಞೆ ಮಾಡಿಕೊಂಡಿವೆ. 
"ಆದುದರಿಂದ ನೀನು ಮದ್‌ಯನಿನವರ ವಿರುದ್ಧ ಕಾರ್ಯಾಚರಣೆ ಮಾಡಿದಂತೆ ಅವರ ವಿರುದ್ಧ ಮಾಡು' ಎಂದು ಪ್ರಾರ್ಥಿಸಿದರೆಂದಿದೆ. 
(83:9ರಿಂದ15) ಯಸ್‌ಇಯಾಹ್‌ರು(ಅ) ಒಂದು ಕಡೆ ಬನೀ ಇಸ್ರಾಈಲರಿಗೆ ಸಾಂತೃನ ನೀಡುತ್ತ ಹೀಗೆ ಹೇಳುತ್ತಾರೆ - ಆಶೂರ್‌ನವರು. 
ನಿಮ್ಮ ಮಟ್ಟಿಗೆ ಈಜಿಪ್ಟ್‌ ನವರಂತೆ ಅಕ್ರಮಿಗಳಾದರೂ ನೀವು ಅವರನ್ನು ಭಯಪಡಬೇಡಿರಿ. ಸ್ವಲ್ಪ ಕಾಲ ಕಳೆದೊಡನೆ ಸೇನೆಗಳ 
ಪ್ರಭು ಅವರ ಮೇಲೆ. ತನ್ನ ಕೊರಡೆಗಳ ಮಳೆಗರೆಯುವನು. ಅವರ ಗತಿ ಮದ್‌ಯನಿನವರಂತಾಗುವುದು. (ಯಸ್‌ಇಿಯಾಜ್‌ 
10:21ರಿಂದ 26) ۰ 

76. ಇಲ್ಲಿ ವಿವರಿಸಿರುವ ಕಥೆಗಳಲ್ಲೆಲ್ಲ 'ತನ್ನ ಪ್ರಿಯಕರನ 7لا‎ ಬೇರೆಯವರ ಕಥೆಯಲ್ಲಿ ಹೇಳಿದಂತೆ' ಎಂಬ ಫಾರ್ಸೀ 
ನಾಣ್ಣುಡಿಯ ಶೈಲಿಯನ್ನು ಬಳಸಲಾಗಿದೆ. ಪ್ರತಿಯೊಂದು ಕತೆಯೂ ಆಗ ಹ. ಮುಹಮ್ಮದ್‌(ಸ) ಮತ್ತು ಅವರ ಜನಾಂಗದ ನಡುವೆ 
ಸಂಭವಿಸುತ್ತಿದ್ದ ಘಟನೆಗಳಿಗೆ ಸರಿಯಾಗಿ ಅನ್ವಯಿಸುತ್ತಿತ್ತು. ಪ್ರತಿಯೊಂದು ಕತೆಯಲ್ಲೂ ಒಂದು وو‎ ಪ್ರವಾದಿಯಾಗಿದ್ದು ಅವರ 
ಶಿಕ್ಷಣ, ಅವರ ಆಹ್ವಾನ, ಅವರ ಬೋಧನೆ, ಅವರ ಹಿತಾಕಾಂಕ್ಸೆ ಮತ್ತು ಎಲ್ಲ ವಿಷಯಗಳೂ ಅಕ್ಷರಶಃ ಪ್ರವಾದಿವರ್ಯರಿಗೆ(ಸ) 
ಅನ್ವಯಿಸುತ್ತಿದ್ದುವು. ಇನ್ನೊಂದು "ಪಕ್ಷವು ಸತ್ಯದಿಂದ ವಿಮುಖವಾಗುವ ಪಕ್ಸವಾಗಿದ್ದು ಅದರ ವೈಚಾರಿಕ ಪಥಭ್ರಷ್ಟತೆಗಛೂ ಅದರ 
ನೈತಿಕ ಕೆಡುಕುಗಳೂ ಅದರ ಅಜ್ಞಾನಜನ್ಮ- ಹಟಮಾರಿತನವು ಅದರ ಮುಖಂಡರ ಅಹಂಭಾವವು ಅದರ ಧಿಕ್ಕಾರಿಗಳ ಸ್ವಂತ 
ಪಥಭ್ರಷ್ಟತೆಯ ಬಗ್ಗೆ ದುರಾಗ್ರಹವೂ ಎಲ್ಲವೂ ಕುರೈಶರಲ್ಲಿ ಕಂಡು ಬರುತ್ತಿದ್ದುವು. ಪ್ರತಿಯೊಂದು ಕಥೆಯಲ್ಲಿ ತೋರಿಸಲಾಗಿರುವ 
ಸತ್ಮನಿಷೇಧಿಗಳ ಅಂತಿಮ ಪರಿಣಾಮದ ಮೂಲಕ ವಾಸ್ತವದಲ್ಲಿ ಕುರೈಶರಿಗೆ ಎಚ್ಚರಿಕೆ ಕೊಡುವುದೇ ಉದ್ದೇಶವಾಗಿತ್ತು. ನೀವು ದೇವ 
ಸಂದೇಶವಾಹಕರ ಬೋಧನೆಯನ್ನು ನಿರಾಕರಿಸಿದರೆ ಹಾಗೂ ನಿಮಗೆ ಪರಿಷ್ಕರಿಸಿಕೊಳ್ಳಲಿಕ್ಕಾಗಿ ನೀಡಲಾಗುತ್ತಿರುವ ಅವಕಾಶವನ್ನು 
ಕುರುಡು ಹಟಮಾರಿತನದಲ್ಲಿ ಬಿದ್ದು ಕಳೆದುಕೊಂಡರೆ ಪಥಭ್ರಷ್ಟತೆ ಮತ್ತು ಕ್ಷೋಭೆಯ ಬಗ್ಗೆ ದುರಾಗ್ರಹ 'ಪಡುವ ಜನಾಂಗಗಳ 
.\ ಪಾಲಿಗೆ ಯಾವಾಗಲೂ ಬರುವಂತಹ ವಿನಾಶಕೂಪದಲ್ಲಿ ನಿಮಗೂ ಬೀಳಬೇಕಾಗುವುದೆಂದು ಎಚ್ಚರಿಸಲಾಗಿದೆ. 


ಕಾಂಡ -9 


تی 


EAN NB 


TT | 24% 


&ಿ hs ಇ 21s 3 
PSS eH 7 


ವಿ 


(94-99) ಒಂದು ನಾಡಿಗೆ ನಾವು ಪ್ರವಾದಿಯನ್ನು ಕಳುಹಿಸಿದಾಗ, ಎಂದೂ ಆ ನಾಡಿನ ಜನರನ್ನು ಮೊದಲು 
ಅಭಾವ ಹಾಗೂ ಸಂಕಷ್ಟಗಳಿಗೊಳಪಡಿಸದೆ ಇರಲಿಲ್ಲ. ಅವರು ವಿನಮ್ರರಾಗಬಹುದೆಂದು (ಹೀಗೆ ಮಾಡಿದ್ದೆವು.) 
ತರುವಾಯ ಅವರ ದಾರಿದ್ರ್ಯವನ್ನು ಸಮೃದ್ಧಿ. ಯನ್ನಾಗಿ ಬದಲಾಯಿಸಿದೆವು. ಇದರಿಂದ ಅವರು ಚೆನ್ನಾಗಿ ಅಭಿವೃದ್ಧಿ 
ಹೊಂದಿದರು. ಆಗ ಅವರು, "ನಮ್ಮ ಪೂರ್ವಜರಿಗೂ ಕಷ್ಟ ಕಾಲಗಳೂ ಸುಖದ ಕಾಲಗಳೂ ಬರುತ್ತಲೇ 
ಇದ್ದುವು" ಎಂದು ಹೇಳತೊಡಗಿದರು. ಕೊನೆಗೆ ನಾವು ಅವರನ್ನು ಹಠಾತ್ತನೆ ಹಿಡಿದುಬಿಟ್ಟೆವು. ಅವರಿಗೆ ಅದರ 
ಸುಳಿವೂ ಸಿಗಲಿಲ್ಲ. ನಾಡಿನವರು ವಿಶ್ವಾಸವಿರಿಸುತ್ತಿದ್ದರೆ ಮತ್ತು ದೇವಭಯವಿರಿಸುತ್ತಿದ್ದರೆ, ನಾವು ಅವರಿಗೆ 


77. ಒಬ್ಬೊಬ್ಬ ಪ್ರವಾದಿಯ ಹಾಗೂ ಒಂದೊಂದೇ ಜನಾಂಗದ ವಿಷಯವನ್ನು ಬೇರೆ ಬೇರೆಯಾಗಿ ವಿವರಿಸಿದ ಬಳಿಕ ಇದೀಗ 
ಪ್ರತಿಯೊಂದು ಕಾಲದಲ್ಲಿ ಅಲ್ಲಾಹನು ಪ್ರವಾದಿಗಳನ್ನು ನಿಯುಕ್ತಗೊಳಿಸುವ ಸಂದರ್ಭದಲ್ಲಿ ಕೈಗೊಂಡ ಸಮಗ್ರ ಶಾಸನವನ್ನು 
ವಿವರಿಸಲಾಗುತ್ತಿದೆ. ಒಂದು ಜನಾಂಗಕ್ಕೆ ಓರ್ವ ಸಂದೇಶವಾಹಕನನ್ನು ಕಳುಹಿಸಿದಾಗ ಪ್ರಥಮತಃ ಈ ಜನಾಂಗದ ಬಾಹ್ಮ ಪರಿಸರವನ್ನು 
ಧರ್ಮ ಸ್ಟೀಕಾರಕ್ಕೆ ಅತ್ಯಂತ ಅನುಕೂಲಕರವಾಗಿ ಮಾಡಲಾಗುತ್ತದೆ. ಅರ್ಥಾತ್‌- ಅದನ್ನು ಕಷ್ಟ ಕಾರ್ಪಣ್ಯಗಳಿಗೆ ಗುರಿಪಡಿಸಲಾಗುತ್ತದೆ. 
ಅವರ ಮೇಲೆ ಕ್ಷಾಮ, ಅಂಟು ರೋಗಗಳು, ವ್ಯಾಪಾರದಲ್ಲಿ ನಷ್ಟ, ಯುದ್ಧಗಳಲ್ಲಿ ಪರಾಜಯ ಇದೇ ರೀತಿಯ ಇನ್ನಿತರ ಕಷ್ಟಗಳನ್ನು 
ಹೊರಿಸಲಾಗುತ್ತದೆ. ಇದು ಆ ಜನಾಂಗದ ಮನಸ್ಸನ್ನು ಮೃದುಗೊಳಿಸಿ ಅದರ ಜಂಭ ಮತ್ತು ಅಹಂಕಾರಗಳನ್ನು ತೊಲಗಿಸಿ ಅದರ 
ಶಕ್ತಿಮದ ಹಾಗೂ ಧನಮದವನ್ನು ಮುರಿದು ಅದಕ್ಕೆ ಅದರ ಸಾಧನಾನುಕೂಲತೆ, ಶಕ್ತಿ ಹಾಗೂ ಅರ್ಹತೆಗಳ ಮೇಲಿದ್ದ ಭರವಸೆಯನ್ನು 
ನೀಗಿಸಿ ತನ್ನ ಮೇಲೊಂದು ಶಕ್ತಿ ಇದ್ದು ತನ್ನ ಅದೃಷ್ಟದ ಲಗಾಮು ಆ ಶಕ್ತಿಯ ಕೈಯಲ್ಲಿದೆ ಎಂದು ಮನವರಿಕೆ ಮಾಡಿಸಿ ಆ 
ಮೂಲಕ ಅದರ ಕಿವಿಗಳು ಉಪದೇಶಗಳನ್ನು ಕೇಳಿ ತನ್ನ ಪ್ರಭುವಿನ ಮುಂದೆ ವಿನಮ್ರತೆಯಿಂದ ಬಾಗುವಂತಾಗಲಿಕ್ಕಾಗಿರುತ್ತದೆ. ಈ 
ಅನುಕೂಲ ಪರಿಸ್ಥಿತಿಯಲ್ಲೂ ಅದು ಸತ್ಯದ ಕಡೆಗೆ ವಾಲದೆ ಹೋದರೆ ಅದನ್ನು ಸುಸ್ಲಿಶಿಯ ಪರೀಕ್ಷೆಗೊಳಪಡಿಸಲಾಗುತ್ತದೆ. ಇಲ್ಲಿಂದ 
ನಿಜವಾಗಿ ಅದರ ಅಧಃಪತನದ ಆರಂಭವಾಗುತ್ತದೆ. ಅದು ಸಕಲ ಸಂಪತ್ನಮೃದ್ದಿಯಿಂದಿರುವಾಗ ತನ್ನ ದುರ್ದಿನಗಳನ್ನು ಮರೆತು 
ಬಿಡುತ್ತದೆ. ಆಗ ಅದರ ತಿಳಿಗೇಡಿ ಮುಂದಾಳುಗಳು ಈ ಬದಲಾಗುತ್ತಿರುವ ಪರಿಸ್ಥಿತಿ ಹಾಗೂ ಅದೃಷ್ಟದ ಏರಿಳಿತಗಳನ್ನು ಓರ್ವ 
ಯುಕ್ತಿಪೂರ್ಣನು ನೈತಿಕ ಆಧಾರಗಳಲ್ಲಿ ನಜೆಸುವುದಲ್ಲ; ನಿಜವಾಗಿ ಒಂದು ಕುರುಡು ಪ್ರಕೃತಿಯು ಅನೈತಿಕ ಕಾರಣಗಳಿಂದ ಕೆಲವೊಮ್ಮೆ 
ಸುದಿನಗಳನ್ನೂ ದುರ್ದಿನಗಳನ್ನೂ ತರುತ್ತಿರುತ್ತದೆ ಎಂಬ ಇತಿಹಾಸದ ಕುರಿತಾದ ಅತ್ಯಂತ ಮೂರ್ಯಕಲ್ಪನೆಯನ್ನು ಜನರಲ್ಲಿ ಬೆಳೆಸಲು 
ಪ್ರಯತ್ನಿಸುತ್ತಾರೆ. ಇದರಿಂದಾಗಿ ಜನರಲ್ಲಿ ಕಷ್ಟಗಳಿಂದಲೂ ವಿಪತ್ತುಗಳಿಂದಲೂ ನೈತಿಕ ಪಾಠ ಕಲಿಯುವುದೂ ಉಪದೇಶಕನ 
ಉಪದೇಶ ಸ್ವೀಕರಿಸಿ ತಮ್ಮ ಪ್ರಭುವಿನ ಮುಂದೆ ಅಂಗಲಾಚಿ ಪ್ರಾರ್ಥಿಸುವುದೂ ಒಂದು ರೀತಿಯ ಮಾನಸಿಕ ದೌರ್ಬಲ್ಕವೇ ವಿನಾ 
ಮತ್ತೇನೂ ಅಲ್ಲವೆಂಬ ಭಾವನೆಯುಂಟಾಗುತ್ತದೆ. ಈ ಮೂರ ಮನೋವೃತ್ತಿಯನ್ನೇ ಪ್ರವಾದಿವರ್ಯರು(ಸ) ಹದೀಸ್‌ನಲ್ಲಿ ಈ 
ರೀತಿ ಚಿತ್ರಿಸಿರುತ್ತಾರೆ- "ಸಂಕಷ್ಟಗಳು ಸತ್ಯವಿಶ್ವಾಸಿಯನ್ನು” ಸಂಸ್ಕರಿಸುತ್ತಲೇ ಸಾಗುತ್ತವೆ. ಕೊನೆಗೆ ಅವನು ಆ ಕುಲುಮೆಯಿಂದ 
ಹೊರಬರುವಾಗ ಸಕಲ ಮಾಲಿನ್ಯಗಳಿಂದ ಶುದ್ಧವಾಗಿರುತ್ತಾನೆ. ಆದರೆ ಕಪಟವಿಶ್ವಾಸಿಯ ಅವಸ್ಥೆಯು ಒಂದು ಕತ್ತೆಯಂತಿರುತ್ತದೆ. 
ತನ್ನನ್ನು ತನ್ನ ಯಜಮಾನನು ಏಕೆ ಕಟ್ಟಿ ಹಾಕಿದ ಮತ್ತು ಏಕೆ ಬಿಟ್ಟ ಎಂಬುದು ಅದಕ್ಕೆ ತಿಳಿದಿರುವುದಿಲ್ಲ. ಆದುದರಿಂದ ಕಷ್ಟಗಳು 
ಬಂದಾಗಲೂ ತನ್ನೊಡೆಯನ ಮುಂದೆ ಬಾಗದ, ಸಂಪತ್ಸಮೃದ್ದಿ ಬಂದಾಗ ಅವನಿಗೆ ಕೃತಜ್ಞರಾಗದ ಮತ್ತು ಯಾವ ಸ್ಥಿತಿಯಲ್ಲೂ 
ಸುಧಾರಣೆಯನ್ನು. ಬಯಸದ ಜನಾಂಗದ ದುರ್ಜೆಸೆಯು 'ಅದರ ತಲೆಯ ಮೇಲೆ ಸುಳಿದಾಡುತ್ತಿರುತ್ತದೆ. ತುಂಬಿದ ಗರ್ಭವತಿಯು 
ಯಾವಾಗ ಪ್ರಸವಿಸುವಳೆಂದು ಹೇಗೆ ಹೇಳಲಾಗುವುದಿಲ್ಲವೋ ಹಾಗೆಯೇ ಆ ದುರ್ದೆಸೆಯು ಅದರ ಮೇಲೆ ಯಾವಾಗ ಎರಗುವುದೆಂದೂ 
ಹೇಳಲಾಗುವುದಿಲ್ಲ.” 


ಕಾಂಡ -9 


7. ಅಲ್‌ ಅಲ್‌ರಾಫ್‌ 507 


ಆಕಾಶ ಮತ್ತು ಭೂಮಿಯಿಂದ ಸಮೃದ್ಧಿಯ ದ್ವಾರಗಳನ್ನು ತೆರೆದು ಕೊಡುತ್ತಿದ್ದೆವು ಅದರೆ ಅವರು 
ಸುಳ್ಳಾಗಿಸಿದರು. ಆದುದರಿಂದ ಅವರು ಶೇಖರಿಸುತ್ತಿದ್ದ ಕೆಟ್ಟ ಸಂಪಾದನೆಗಾಗಿ ಅವರನ್ನು ನಾವು ಹಿಡಿದುಬಿಟ್ಟೆವು. 


ہف 


ನಾಡಿನವರು ರಾತ್ರೆ ನಿದ್ರಿಸುತ್ತಿದ್ದಾಗ ನಮ್ಮ ಯಾತನೆಯು ಹಠಾತ್ತನೆ ಬಂದು ಬಿಡಲಾರದೆಂದು ಈಗ 
ನಿರ್ಭೀತರಾಗಿರುವರೇ? ಅಥವಾ ಅವರು ಹಗಲು ಹೊತ್ತಿನಲ್ಲಿ ಆಟವಾಡುತ್ತಿದ್ದಾಗ ನಮ್ಮ ಯಾತನೆ 
ಎರಗಲಾರದೆಂದು ನಾಡಿನವರು ನಿಶ್ಚಿಂತರಾಗಿರುವರೇ? ಇವರು ಅಲ್ಲಾಹನ ನಿಗೂಢ ತಂತ್ರದ ಬಗ್ಗೆ 
ನಿರ್ಭೀತರಾಗಿರುವರೇ?* ವಸ್ತುತಃ ನಾಶ ಹೊಂದುವ ಜನಾಂಗ ಮಾತ್ರವೇ ಅಲ್ಲಾಹನ ನಿಗೂಢ ತಂತ್ರದಿಂದ 
ನಿರ್ಜೀತವಾಗಿರುವುದು. 


ಇಲ್ಲಿ ತಿಳಿದುಕೊಳ್ಳಬೇಕಾದ ಇನ್ನೊಂದು ವಿಷಯ ಯಾವುದೆಂದರೆ - ಈ ಸೂಕ್ತಗಳಲ್ಲಿ ಅಲ್ಲಾಹನು ತನ್ನ ಯಾವ ನಿಯಮದ 
ಕುರಿತು ಪ್ರಸ್ತಾಪಿಸಿರುತ್ತಾನೋ ಅದನ್ನೇ ಪ್ರವಾದಿವರ್ಯರನ್ನು(ಸ) ಪ್ರವಾದಿತ್ವಕ್ಕೆ ನಿಯುಕ್ತಿಗೊಳಿಸುವಾಗಲೂ ಜಾರಿಗೊಳಿಸಿದ್ದನು. 
ದುರ್ದೈವಿ ಜನಾಂಗಗಳ ಯಾವ ದುರ್ವರ್ತನೆಯ ಕಡೆಗೆ ಇಲ್ಲಿ ಸೂಚಿಸಲಾಗಿರುತ್ತದೋ ಅದೇ ವರ್ತನೆಯು ಆಲ್‌ರಾಫ್‌ ಅಧ್ಯಾಯವು 
ಅವತೀರ್ಣಗೊಳ್ಳುತ್ತಿದ್ದ ಕಾಲದಲ್ಲಿ ಕುರೈಶರಲ್ಲಿ ಕಂಡು ಬರುತ್ತಿತ್ತು. ಹದೀಸ್‌ನಲ್ಲಿ ಹ. ಅಬ್ದುಲ್ಲಾ ಬಿನ್‌ ಮಸ್‌ಊದ್‌ ಮತ್ತು 
ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ರ(ರ) ಸಂಯುಕ್ತ ವರದಿ ಹೀಗಿದೆ- ಪ್ರವಾದಿವರ್ಯರು(ಸ) ಪ್ರವಾದಿತ್ವಕ್ಕೆ ನಿಯುಕ್ತರಾದ ಬಳಿಕ ಅವರ 
ಧರ್ಮಾಹ್ವಾನಕ್ಕೆ ವಿರುದ್ಧ ಕುರೈಶರು ಕಕೋರವಾಗಿ ವರ್ತಿಸಿದಾಗ ಪ್ರವಾದಿವರ್ಯರು(ಸ) - "ದೇವಾ, ೂಸುಘ್‌ರ(ಅ) ಕಾಲದಲ್ಲಿ 
ಎರಗಿದಂತಹ ಸಪ್ತ ವಾರ್ಷಿಕ ಕ್ಷಾಮದ ಮೂಲಕ ನೀನು ಇವರ ವಿರುದ್ಧ ನನಗೆ ಸಹಾಯ ಮಾಡು" ಎಂದು ಪ್ರಾರ್ಥಿಸಿದರು. 
ಆ ಪ್ರಕಾರ ಅಲ್ಲಾಹನು ಅವರನ್ನು ಘೋರ ಕ್ಷಾಮಕ್ಕೊಳಪಡಿಸಿದನು. ಇದರ ಪರಿಣಾಮವಾಗಿ ಜನರಿಗೆ ಶವಗಳನ್ನೂ ಚರ್ಮಗಳನ್ನೂ 
ಎಲುಬುಗಳನ್ನೂ ಉಣ್ಣೆಯನ್ನೂ ತಿನ್ನಬೇಕಾಗಿ ಬಂತು. ಕೊನೆಗೆ ಅಬೂಸುಪ್ಕಾನ್‌ನ ಮುಂದಾಳುತನದಲ್ಲಿ ಮಕ್ಕಾದವರು 
ಪ್ರವಾದಿವರ್ಯರ(ಸ) ಬಳಿಗೆ ಬಂದು, 'ನಮಗಾಗಿ ದೇವನೊಡನೆ ಪ್ರಾರ್ಥಿಸಿರಿ' ಎಂದು ಭಿನ್ನವಿಸಿದರು. ಪ್ರವಾದಿವರ್ಯರ(ಸ) 
ಪ್ರಾರ್ಥನೆಯಿಂದ ಅಲ್ಲಾಹನು ಆ ದುರ್ಜೆಶೆಯನ್ನು ನೀಗಿಸಿದಾಗ ಹಾಗೂ ಮತ್ತೆ ಸುದಿನಗಳು ಬಂದಾಗ, ಅವರ ಅಹಂಭಾವ ಇನ್ನಷ್ಟು 
ಹೆಚ್ಚಿತು. ಸ್ವಲ್ಪವಾದರೂ ಮೃದುವಾದವರೊಡನೆ ಆ ಜನಾಂಗದ ಕಿಡಿಗೇಡಿಗಳು, "ಇದೇನೂ ವಿಶೇಷವಲ್ಲ; ಇದು ಕಾಲದ 
ಏರಿಳಿತಗಳಷ್ಟೆ. کچ‎ ಮೊದಲೂ ಬರುತ್ತಿತ್ತು. ಇದು ಹೊಸತೇನೂ ಅಲ್ಲ. ಈ ಸಲವೇನೋ ಸ್ವಲ್ಪ ದೀರ್ಫುಕಾಲ ಬಾಧಿಸಿತು. 
ಆದುದರಿಂದ ಇದರಿಂದ ಮೋಸ ಹೋಗಿ ಮುಹಮ್ಮದ್‌ರ(ಸು) ಬಲೆಯೊಳಗೆಲ್ಲಾದರೂ ಬೀಳಬೇಡಿರಿ" ಎನ್ನುತ್ತ ಅವರನ್ನು 
ಸತ್ಯವಿಶ್ವಾಸದಿಂದ ತಡೆಯುತ್ತಿದ್ದರು. ಈ ಭಾಷಣಗಳು ಅಲ್‌ರಾಫ್‌ ಅಧ್ಯಾಯವು ಆವತೀರ್ಣಗೊಳ್ಳುತ್ತಿದ್ದ ಕಾಲದಲ್ಲೇ ನಡೆಯುತ್ತಿದ್ದುವು. 
ಆದುದರಿಂದ ಪವತ್ರ ಕುರ್‌ಆನಿನ ಈ ಸೂಕ್ತಗಳು ತಕ್ಕ ಕಾಲಕ್ಕೇ ಅನ್ವಯವಾಗುತ್ತವೆ. ಈ ಹಿನ್ನೆಲೆಯನ್ನು ಗಮನಿಸುವಾಗ ಮಾತ್ರ 
ಇದರ ತಾತ್ಪರ್ಯ ಚೆನ್ನಾಗಿ ಅರ್ಥವಾಗುತ್ತದೆ. 

78. ಮೂಲದಲ್ಲಿ 'ಮಕ್ಸ್‌' ಎಂಬ ಪದ ಪ್ರಯೋಗವಾಗಿದೆ. ಅರಬೀ ಭಾಷೆಯಲ್ಲಿ ರಹಸ್ಮ ಹಂಚಿಕೆಯನ್ನು ಮಕ್ತ್‌ ಎನ್ನುತ್ತಾರೆ. 
ಅರ್ಥಾತ್‌. ಒಬ್ಬನ ಮೇಲೆ ನಿರ್ಣಾಯಕ ಆಘಾತ ಬೀಳುವವರೆಗೂ ತನ್ನ ಮೇಲೆ ಈ ದುರ್ದೆಶೆ ಬರಲಿದೆಯೆಂದು ಅರಿವಾಗದೆ 
ಎಲ್ಲವೂ ಸುಗಮವಾಗಿಯೇ ಇದೆಯೆಂದು ಭಾವಿಸುವಂತೆ ಅವನ ವಿರುದ್ಧ ಕುತಂತ್ರ ನಡೆಸುತ್ತಿರುವುದು. 


ಕಾಂಡ -9 


508 ಕುರ್‌ಆನ್‌ ವ್ಯಾಖ್ಯಾನ 


೨ 7 


ಟೂ 55" ಹ ನ i ہي‎ 


299» 3೨9೫2 ہم‎ 39 


٠‏ مَنْزْنَہ بِلَكَالڈیلٹلش بی سے سے يكَهِن D3 Ei‏ وش ان سال مر 
ಎಪಿ EWEEK Ss ಸಜಿ Sy INSEL‏ 
وَمَاوَجَدْنَال' iS‏ سر SoA Ais‏ 


)100-102( ನಾವಿಚ್ಛಿಸಿದರೆ ಅವರ ಪಾಪಗಳಿಗಾಗಿ ಅವರನ್ನು ಹಿಡಿಯಬಲ್ಲೆವೆಂಬ - ವಾಸ್ತವಿಕತೆಯು 
ಭೂಮಿಯ ಪೂರ್ವ ನಿವಾಸಿಗಳ ಅನಂತರ ಅದರ ವಾರೀಸುದಾರರಾಗಿರುವವರಿಗೆ ಏನೂ ಪಾಠ ಕಲಿಸಿಕೊಡ 
”بت‎ (ಆದರೆ ಅವರು ಪಾಠಬೋಧಕ ವಾಸ್ತವಿಕತೆಯ ಬಗ್ಗೆ ಅನಾಸ್ಲೆ ವಹಿಸುತ್ತಾರೆ.) ನಾವು ಅವರ 
ಹೃದಯಗಳ ಮೇಲೆ ಮುದ್ರೆಯೊತ್ತುತ್ತೇವೆ. ಅನಂತರ ಅವರು ಏನನ್ನೂ ಆಲಿಸುವುದಿಲ್ಲ. ೫ ನಾವು ನಿಮಗೆ 
ಯಾವ ಜನಾಂಗಗಳ ವೈತ್ತಾಂತಗಳನ್ನು ಹೇಳುತ್ತಿರುವೆವೋ ಅವರ (ಉದಾಹರಣೆಗಳು ನಿಮ್ಮ ಮುಂದಿವೆ.) 
ಪ್ರವಾದಿಗಳು ಅವರ ಮುಂದೆ ಸುವ್ಯಕ್ತ ಪ್ರಮಾಣಗಳನ್ನು ತಂದರು. ಆದರೆ ಅವರು ಒಮ್ಮೆ ಸುಳ್ಳಾಗಿಸಿದುದನ್ನು 
ಪುನಃ ಸ್ವೀಕರಿಸುವವರಾಗಿರಲಿಲ್ಲ. ನೋದಿರಿ, ನಾವು ಇದೇ ರೀತಿಯಲ್ಲಿ ಸತ್ಯ ೈನಿಷೇಧಿಗಳ "ಹೃದಯಗಳ ಮೇಲೆ 
ಮುದ್ರೆಯೊತ್ತಿ ಬಿಡುತ್ತೇವೆ." ನಾವು ಅವರ ಪೈಕ ಹೆಚ್ಚಿನವರಲ್ಲಿ ಯಾವ ಕರಾರು ಪಾಲನೆಯನ್ನೂ ಕಾಣಲಿಲ್ಲ. 
ಮಾತ್ರ ವಲ್ಲ ಹೆಚ್ಚಿನವರು 'ಕರ್ಮಭ್ರಷ್ಟ'ರಾಗಿರುವುದನ್ನೇ ಕಂಡೆವು." 


79. ಅರ್ಥಾತ್‌- ಬೀಳುವ ಒಂದು ಜನಾಂಗದ ಸ್ಥಾನದಲ್ಲಿ ಇನ್ನೊಂದು ಜನಾಂಗ “ಏಳುತ್ತದೆ. ಈ ಜನಾಂಗಕ್ಕೆ ತನ್ನ ಹಿಂದಿನ 
ಜನಾಂಗದ ಪತನದಲ್ಲಿ ಸಾಕಪ್ಪು ಪಾಠವಿರುತ್ತದೆ. ಸ್ವಲ್ಪ ಸಮಯದ ಹಿಂದೆ ಇಲ್ಲಿ ಯಾರು ಸುಖಭೋಗಗಳಲ್ಲಿದ್ದರೋ ಯಾರ ಪ್ರತಾಪದ 
ಧ್ವಜವು ಇಲ್ಲಿ ಹಾರಾಡುತ್ತಿತ್ರೋ ಅವರನ್ನು ಆಚಾರವಿಚಾರಗಳ ಯಾವ ದೋಷವು ನಾಶಗೊಳಿಸಿತೆಂಬುದನ್ನು ಸ್ವಲ್ಪ ಆಟೋಚಿಸಿದರೆ 
ತಿಳಿಯಬಹುದು. ಯಾವ ಪರಮಾಧಿಕಾರಿಯು ಅವರ ಅಪರಾಧಕ್ಕಾಗಿ ನಿನ್ನೆ ಅವರನ್ನು ಸೆರೆಹಿಡಿದು ಹೊರದಬ್ಬಿದ್ದನೋ ಅವನು ಇಂದು 
ಎಲ್ಲಿಗೂ ಹೋಗಿಲ್ಲ, ಅವನ ಪರಮಾಧಿಕಾರವನ್ನು ಯಾರೂ ಕಿತ್ತುಕೊಂಡಿಲ್ಲ. ಪ್ರಸಕ್ತ ನಿವಾಸಿಗಳೊ ಪೂರ್ವಜರೆಸೆಗಿದ ಅಪರಾಧಗಳನ್ನೇ 
ಎಸಗಿದರೆ ಅವರನ್ನೂ ಹೊರದಬ್ಬಲು ಅವನು ಸಮರ್ಥನಿದ್ದಾನೆಂದು ಮನಗಾಣಬಹುದು. 

80. ಅರ್ಥಾತ್‌- ಅವರು ಇತಿಹಾಸದ ಪಾಠಬೋಧಕ ಕುರುಹುಗಳನ್ನು ಕಂಡು ಪಾಠ ಕಲಿಯದೆ ತಮ್ಮನ್ನು ತವೇ ಮರವೆಯಲ್ಲಿ 
ಹಾಕಿಕೊಂಡಾಗ, ದೇವವತಿಯಿಂದಲೂ ಅವರಿಗೆ ಆಲೋಚಿಸುವ ಹಾಗೂ ಉಪದೇಶಕನ ಮಾತನ್ನು ಕೇಳುವ ಅನುಗ್ರಹವಿಲ್ಲದಾಗುತ್ತದೆ. 
ಯಾರು ತನ್ನ ಕಣ್ಣನ್ನು ಮುಚ್ಚಿಕೊಳ್ಳುತ್ತಾನೋ ಅವನ ದೃಷ್ಟಿಯೊಳಗೆ ಸೂರ್ಯ ಪ್ರಕಾಶದ ಕಿರಣಗಳು ಹೋಗುವುದಿಲ್ಲ. ಯಾರು 
ಸ್ವತಃ ಕೇಳಲಿಚ್ಛಿಸುವುದಿಲ್ಲವೋ ಅವನಿಗೆ ಕೇಳುವಂತೆ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಇದು ಪ್ರಕೃತಿ ನಿಯಮ. 

81. ಹಿಂದಿನ ಸೂಕ್ತದಲ್ಲಿ 'ನಾವು ಅವರ ಹೃದಯಗಳ ಮೇಲೆ ಮುದ್ರೆಯೊತ್ತುತ್ತೇವೆ' ಎಂದು ಹೇಳಲಾಗಿತ್ತು. ಅದರ 
ವಿವರಣೆಯನ್ನು ಅಲ್ಲಾಹನು ಸ್ವತಃ ಈ ಸೂಕ್ತದಲ್ಲಿ ಕೊಟ್ಟಿದ್ದಾನೆ. ಹೃದಯಗಳ ಮೇಲೆ ಮುದ್ರೆಯೊತ್ತುವುದೆಂದರೆ ಅಜ್ಞಾನಜನ್ಮ 
ಪಕ್ಷಪಾತ ಅಥವಾ ದೇಹೇಚ್ಛೆಗಳ ಕಾರಣ ಸತ್ಯದಿಂದ ವಿಮುಖನಾದ ಬಳಿಕ ಮಾನವನು ತನ್ನ ದುರಾಗ್ರಹ ಮತ್ತು ಹಟಮಾರಿತನದ 
ಪೇಚಿನಲ್ಲಿ ಸಿಕ್ಕಿ ಬೀಳುತ್ತ ಹೋಗುವುದು ಮತ್ತು ಆಧಾರವೂ ಪರಿಶೀಲನೆಯೂ ಅನುಭವವೂ ಅವನ ಹೃದಯ ಬ್ವಾ ರಗಳನ್ನು ಸತ್ಯ 
ಸ್ವೀಕಾರಕ್ಕಾಗಿ ತೆರೆಯದಿರುವಂತಹ ಮನೋವೃತ್ತಿಗೊಳಗಾಗುವುದು. 

82. 'ಯಾವ ಕರಾರು ಪಾಲನೆಯನ್ನೂ ಕಾಣಲಿಲ್ಲ' ಎಂದರೆ ಪ್ರತಿಯೊಬ್ಬ ಮಾನವನೂ ಜನ್ಮತಃ ದೇವನ ದಾಸನು ಮತ್ತು 
ಅವನಿಂದ ಪೋಷಿತನು ಎಂಬ ನೆಲೆಯಲ್ಲಿ ಸಹಜವಾಗಿ ಬಂಧಿತನಾಗಿರುವ ಸ್ವಾಭಾವಿಕ ಕರಾರನ್ನಾಗಲಿ, ಪ್ರತಿಯೊಬ್ಬ ವೈಕ್ತಿಯು ಮಾನವ 
ಸಮಾಜದ ಓರ್ವ ಸದಸ್ಯನೆಂಬ ನೆಲೆಯಲ್ಲಿ ಇರುವ ಸಹಜ ಸಾಮೂಹಿಕ ಕರಾರನ್ನಾಗಲಿ, ಮಾನವನು ತನ್ನ ಮೇಲೆ ಬಂದೊದಗಿದ | 
ಕಷ್ಟ ಕಾರ್ಪಣ್ಯಗಳ ವೇಳೆ ಅಥವಾ ಯಾವುದಾದರೂ ಸದ್ಭಾವನೆಯಿಂದ ತಾನಾಗಿಯೇ ಅಲ್ಲಾಹನೊಡನೆ ಮಾಡಿಕೊಂಡ ವೈಯಕ್ತಿಕ 
ಕರಾರನ್ನಾಗಲಿ ಪಾಲಿಸಲಿಲ್ಲ. ಈ ಮೂರು ವಿಧದ ಕರಾರುಗಳನ್ನು ಮುರಿಯುವುದನ್ನೇ ಇಲ್ಲಿ ಕರ್ಮಬ್ರಪ್ಪತೆ ಎನ್ನಲಾಗಿದೆ. 


ಕಾಂಡ -9 


7. ಅಲ್‌ ಅಆ್‌ರಾಫ್‌ 509 


lS od bs‏ ال فِرعَوْنَوَمَل ما ون کیک کان 


ಳಾ 


$2’ 3 1 


೨3 1.೨ DL 
SE OHS NEY STONES 
(103) ಆ ಬಳಿಕ (ಮೇಲೆ ಪ್ರಸ್ತಾಪಿಸಲಾದ) ಆ ಜನಾಂಗಗಳ ಬಳಿಕ ನಾವು ಮೂಸಾರನ್ನು ನಮ್ಮ 
ದೃಷ್ಟಾಂತಗಳ لاہ‎ ಫಿರ್‌ಔನ್‌ ಮತ್ತು ಅವನ ಜನಾಂಗದ ಸರದಾರರ ಬಳಿಗೆ ಕಳುಹಿಸಿದೆವು. ಆದರೆ ಅವರೂ 
ನಮ್ಮ ದೃಷ್ಟಾಂತಗಳಿಗೆ ಅನ್ಯಾಯವೆಸಗಿದರು.* ಆ ಕಿಡಿಗೇಡಿಗಳ ಪರಿಣಾಮವೇನಾಯಿತೆಂದು ನೋಡಿರಿ. 
(104-116) ಮೂಸಾ ಹೇಳಿದರು: "ಓ ಫಿರ್‌ಔನ್‌,* ನನ್ನನ್ನು ಸರ್ವಲೋಕ ಪಾಲಕನ ಕಡೆಯಿಂದ 


83. ಮೇಲೆ ವಿವರಿಸಲಾಗಿರುವ ಕಥೆಗಳ ಮೂಲಕ, ಅಲ್ಲಾಹನ ಸಂದೇಶವನ್ನು ಪಡೆದ ಬಳಿಕ ಅದನ್ನು ನಿರಾಕರಿಸಿದ 
ಜನಾಂಗವನ್ನು .ಅವನು 'ನಾಶಮಾಡದೆ ಬಿಡುವುದಿಲ್ಲವೆಂಬುದು ಮಂದಟ್ಟು ಮಾಡಿಕೊಡಲು ಉದ್ದೇಶಿಸಲಾಗಿದೆ. ಆ ಬಳಿಕ 
ಹ. ಮೂಸಾ(ಲ), ಫಿರ್‌ಔನ್‌ ಮತ್ತು ಬನೀಇಸ್ರಾಈಲರ ಈ ವೃತ್ತಾಂತವು ಅನೇಕ ರುಕೂಲ್‌ಗಳವರೆಗೆ ನಿರಂತರ ಸಾಗುತ್ತಿದೆ. ಇದರಲ್ಲಿ 
ಈ'ವಿಷಯವಲ್ಲದೆ ಕುರೈಶ್‌ ಸತ್ಯನಿಷೇಧಿಗಳಿಗೂ ಯಹೂದಿಯರಿಗೂ ಸತ್ಕವಿಶ್ವಾಸ ಸ್ವೀಕಾರ ಮಾಡಿದ ವರ್ಗಕ್ಕೂ ಕೆಲವು ಪ್ರಮುಖ 
ಪಾಠಗಳನ್ನು ಹೇಳಲಾಗಿದೆ. 

ಈ ವೃತ್ತಾಂತದ ಮೂಲಕ, ಸತ್ಕಾಹ್ವಾನದ ಆರಂಭ ಘಟ್ಟದಲ್ಲಿ ತೋರಿಕೆಗೆ ಕಂಡು ಬರುವ ಸತ್ಮ ಮತ್ತು ಮಿಥ್ಮ ಶಕ್ತಿಗಳ 
ನಿಷ್ಟಶ್ತಿಯಿಂದ ಮೋಸ ಹೋಗಬಾರದೆಂದು ಕುರೈಶ್‌ ಸತ್ಮನಿಷೇಧಿಗಳಿಗೆ ತಿಳಿಸಲು ಪ್ರಯತ್ನಿಸಲಾಗಿದೆ. ಸತ್ಯವು ಇಡೀ ಜನಾಂಗಕ್ಕೆ 
ಒಬ್ಬ, ಹೆಚ್ಚೇಕೆ. ಇಡೀ ಜಗತ್ತಿಗೆ ಒಬ್ಬ, ಎಂಬ ಅನುಪಾತದಿಂದ ಆರಂಭವಾಗುತ್ತದೆ ಮತ್ತು ಯಾವ ಸಾಧನಾನುಕೂಲತೆಯೂ ಇಲ್ಲದೆ 
'ಮಿಥೈಕೈದುರಾಗಿ ಹೋರಾಟವನ್ನು ಆರಂಭಿಸುತ್ತದೆ. ಮಿಥ್ಯದ ಬಳಿ ದೊಡ್ಡ ದೊಡ್ಡ ಜನಾಂಗಗಳ ಹಾಗೂ ರಾಷ್ಟ್ರಗಳ ಬಲವಿರುತ್ತದೆ. 
'ಆದರೆ ಕಟ್ಟಕಣೆಗೆ ಸತ್ಯವು ವಿಜಯಿಯಾಗಿಯೇ ತೀರುತ್ತದೆ ಎಂಬುದಕ್ಕೆ ಇತಿಹಾಸವೇ ಸಾಕಿ. ಇಷ್ಟು ಮಾತ್ರವಲ್ಲದೆ ಸತ್ಕಾಹ್ವಾನ 
ನೀಡುವವನ ವಿರುದ್ಧ ನಡೆಸುವ ಕುತಂತ್ರಗಳೂ ಅದನ್ನು ಹತ್ತಿಕ್ಕಲು ನಡೆಸುವ ವಿವಿಧ ಯತ್ನಗಳೂ ಹೇಗೆ ತಿರುಗಿ ಬೀಳುತ್ತ ತ್ರವೆಂಬುದನ್ನೂ 
ಈ ವಿವರಣೆಯಲ್ಲಿ ತೋರಿಸಿ ಕೊಡಲಾಗಿದೆ. ಸತ್ಯನಿಷೇಧಿಗಳ ವಿನಾಶದ ಅಂತಿಮ ತೀರ್ಮಾನಕ್ಕೆ ಮುಂಚೆ, ಅವರಿಗೆ ಜಾಗೃತರಾಗಲಿಕ್ಕೂ 
ತಮ್ಮನ್ನು ಸರಿಪಡಿಸಿಕೊಳ್ಳಲಿಕ್ಕೂ ಬಹು ದೀರ್ಫುಕಾಲದ ಅವಧಿಯನ್ನು ಕೊಡಲಾಗುತ್ತದೆ. ಯಾವ ಎಚ್ಚರಿಕೆಯಿಂದಲೂ, ಯಾವ 

| ಪಾಠಬೋಧಕೆ' ಘಟನೆಯಿಂದಲೂ, ಯಾವ ಸುವ್ಯಕ್ತ ನಿಪರ್ತನದಿಂದಲನ ಪಾಠ ಕಲಿಯದಿರುವಾಗ ಅವನು ಎಂತಹ ಭಯಾನಕ 
: ಶಿಕ್ಷೆ ಕೊಡುತ್ತಾನೆಂಬುದನ್ನು ವಿವರಿಸಲಾಗಿದೆ. | 
ಪ್ರವಾದಿವರ್ಯರ(ಸ) ಮೇಲೆ. ವಿಶ್ವಾಸ ತಳೆದವರಿಗೆ ಈ ವೃತ್ತಾಂತದಲ್ಲಿ ಇಮ್ಮಡಿ ಪಾಠವಿದೆ. ಒಂದನೆಯದಾಗಿ ನಿಮ್ಮ 
ಜನಸಂಖ್ಯೆಯ ಅಭಾವ, ದೌರ್ಬಲ್ಯಗಳನ್ನೂ ಸತ್ಯನಿಷೇಧಿಗಳ ಸಂಖ್ಯಾಬಲ ಮತ್ತು ಪ್ರತಾಪಗಳನ್ನೂ ಕಂಡು ಧೈರ್ಯಗುಂದಬೇಡಿರಿ 
ಎಂದು ಹೇಳಿದುದು. ಎರಡನೆಯ ಪಾಠವು ಸತ್ಕವಿಶ್ವಾಸ ಸ್ವೀಕಾರದ ಬಳಿಕ ಯಾವ ಸಮೂಹವು ಯಹೂದಿಯರಂತೆ ವರ್ಶಿಸುವುದೋ 
ಅದು ಯಹೂದಿಯರಂತೆಯೇ ಶಪಿಸಲ್ಪಡುವುದು ಎಂಬುದು. 

ಬನೀಇಸ್ರಾಈಲರ ಮುಂಡೆ ಸ್ವತಃ "ಅವರದೇ ಭಯಾನಕ ಇತಿಹಾಸವನ್ನು ಇಟ್ಟು ಅವರಿಗೆ ಮಿಥ್ಕಾರಾಧನೆಯ ದುಷ್ಪ ರಿಣಾಮದ. 
ಕುರಿತು ಎಚ್ಚರಿಕೆ ಕೊಡಲಾಗಿದೆ. ಗತ ಪ್ರವಾದಿಗಳು ತಂದಿದ್ದ ಧರ್ಮವನ್ನೇ ಎಲ್ಲ ಕಲಬೆರಕೆಗಳಿಂದ ಶುದ್ಧೀಕರಿಸಿ ಪುನಃ ಅದರ 

| ನಿಜ ರೂಪದಲ್ಲಿ ಮುಂದಿರಿಸಿರುವಂತಹ ಪ್ರವಾದಿಯ ಮೇಲೆ ವಿಶ್ವಾಸವಿಡಲಿಕ್ಕಾಗಿ ಅವರಿಗೆ ಕರೆ ನೀಡಲಾಗಿದೆ. 

84, ದೃಷ್ಟಾಂತಗಳಿಗೆ. ಅನ್ಕಾ ಯವೆಸಗಿದರೆಂದದೆ ಅವುಗಳನ್ನು ನಂಬಲಿಲ್ಲ. ಅವುಗಳನ್ನು ಜಾದೂ ಎಂದು ಅಲಕ್ಸಿಸುತ್ತ 
ಜಾರಿಕೊಂಡರು. ಛಂದೋಬದ್ಧ ಕಾವ್ಯವೊಂದನ್ನು ಅತ್ಯಂತ ಕೀಳ್ಮಟ್ಟದ ಕಾವ್ಯವೆನ್ನುವುದು ಛಂದೋಶಾಸ್ತ ಸ್ವಕ್ಕೂ ಕಾವ್ಕಾಸಕ್ತಿಗೂ 
'ಅಪಚಾರವೆಸ ಗಿದಂತಾಗುವುದಷ್ಟೇ. ಹಾಗೆಯೇ ಅಲ್ಲಾಹನ ಕಡೆಯ ಬದೃಷ್ಟಾಂತಗಳೆಂದು ಸ್ವಯಂ رام‎ ಹೇಳುವಂತಹ ದೃಷ್ಟಾಂತಗಳು 
ಜಾದುವಿನ ಮೂಲಕವೂ ತೋರಿಬರಲು ಸಾಧ್ಯವಿಡೆಯೆಂದು ಬುದ್ಧಿಸ್ಥಿಮಿತದಲ್ಲಿರುವಾತನು ಉಊಹಿಸರಿಕ್ಕೂ ಸಾಧವಿಲ್ಲ. ಸ್ವತಃ ಜಾದು 
'ಏದ್ಮೆಯ ಮಹಾ ತಜ್ಞರೇ ಇದು ಜಾದು ವಿದಗೆ ಎಟಕುವುದಿಲ್ಲವೆಂದು ಸಾಕ್ಲಿ ಹೇಳಿರುವಾಗಲೂ ಅದು ಜಾದುವೆನ್ನುವುದು ಆ 
ದೃಷ್ಟಾಂತಗಳ ಮೇಲೆ ಮಾತ್ರವಲ್ಲ ಸಹಜ ಬುದ್ದಿಯ ಮೇಲೂ ಸತ್ಯದ ಮೇಲೂ ಅಸ್ಕಾಯವೆಸಗಿದಂತೆಯೇ ಸರಿ. 

85. ಫಿರ್‌ಔನ್‌' ಎಂಬ ಪಡದೆ ಅರ್ಥ ಸೂರ್ಯವಂಶಿ. ಪ್ರಾಚೀನ ಈಜಿಪ್ಟ್‌ನವರು ಅವರ ಮಹಾದೇವನಾಗಿದ್ದ ಸೂರ್ಯನನ್ನು 


ಕಾಂಡ -9 


510 ಕುರ್‌ಆನ್‌ ವ್ಯಾಖ್ಯಾನ 


CT PN 1‏ کے 
ಈ‏ ون جا ನ್ಯ‏ من ملعا رس لم 

೨ H ps 
ob SH GE EL IESE 


ಕಳುಹಿಸಲಾಗಿದೆ. ಅಲ್ಲಾಹನ ನಾಮ ಉಚ್ಚರಿಸಿ ಸತ್ಯದ ಹೊರತು ಇನ್ನೇನನ್ನೂ ಹೇಳದಿರಲಿಕ್ಕಾಗಿಯೇ ನನ್ನನ್ನು 
ನೇಮಿಸಲಾಗಿದೆ. ನಾನು ನಿಮ್ಮ ಬಳಿಗೆ ನನ್ನ ಪ್ರಭುವಿನ ಕಡೆಯಿಂದ ನೇಮಕಾತಿಯ ಸುವ್ಯಕ್ತ ಪ್ರಮಾಣದೊಂದಿಗೆ 
ಬಂದಿರುತ್ತೇನೆ. ಆದುದರಿಂದ ನೀನು ಬನೀಇಸ್ರಾಕಈಲರನ್ನು ನನ್ನ ಸಂಗಡ ಕಳುಹಿಸಿಕೊಡು.* ಫಿರ್‌ಔನನು 
ಹೇಳಿದನು- "ನೀನು ದೃಷ್ಟಾಂತವೇನಾದರೂ ತಂದಿದ್ದರೆ ಮತ್ತು ನೀನು ಸತ್ಯವಂತನಾಗಿದ್ದರೆ ಅದನ್ನು ಮುಂದಿಡು." 
ಮೂಸಾ ತಮ್ಮ ಲಾಠಿಯನ್ನು ಎಸೆದರು. ಹಠಾತ್ತನೆ ಅದೊಂದು ಜೀವಂತ ಹೆಬ್ಬಾವಾಗಿತ್ತು. ಅವರು ತಮ್ಮ 
ಜೇಬಿನಿಂದ ಕೈ ಹೊರತೆಗೆದರು ಮತ್ತು ಅದು ಪ್ರೇಕ್ಷಕರ ಮುಂದೆ ಹೊಳೆಯುತ್ತಿತ್ತು. ಈ ಕಾರಣಕ್ಕಾಗಿ 
ಫಿರ್‌ಔನನ ಸರದಾರರು ಪರಸ್ಪರ ಹೇಳಿದರು- "ಖಂಡಿತವಾಗಿಯೂ ಇವನೊಬ್ಬ ನಿಪುಣ ಮಾಟಗಾರನಾಗಿದ್ದಾನೆ. 


'ರಲ್‌' ಎನ್ನುತ್ತಿದ್ದರು. ಫಿರ್‌ಔನ್‌ ಈ ಜನಾಂಗಕ್ಕೇ ಸೇರಿದ್ದನು. ಈಜಿಪ್ಟ್‌ನವರ ನಂಬಿಕೆ ಪ್ರಕಾರ ಒಬ್ಬನು ಅರಸನಾಗಬೇಕಾದರೆ 
ಅವನು 'ರಲ್‌'ನ ಪ್ರತಿರೂಪಿ ಮತ್ತು ಅವನ ಭೂ ಪ್ರಶಿನಿಧಿಯಾಗಿರಲೇ ಬೇಕಿತ್ತು. ಆದುದರಿಂದ ಈಜಿಪ್ಟ್‌ನಲ್ಲಿ ಅಧಿಕಾರಕ್ಕೆ 
ಬರುತ್ತಿದ್ದ ಪ್ರತಿಯೊಂದು ವಂಶವೂ ತನ್ನನ್ನು ತಾನೇ ಸೂರ್ಯವಂಶಿ ಎಂದುಕೊಳ್ಳುತ್ತಿತ್ತು. ಸಿಂಹಾಸನಾರೂಢನಾದ ಪ್ರತಿಯೊಬ್ಬನೂ 
'ಫಿರ್‌ಔನ್‌' ಎಂಬ ಬಿರುದನ್ನು ಧರಿಸಿ, ದೇಶವಾಸಿಗಳೊಡನೆ, ನಾನು ನಿಮ್ಮ ಮಹಾದೇವನೆಂದು ಹೇಳಿಕೊಳ್ಳುತ್ತಿದ್ದನು. 

ಕುರ್‌ಆನಿನಲ್ಲಿ ಹ. ಮೂಸಾರ(ಅ) ಕಥೆಗೆ ಸಂಬಂಧಿಸಿ ಇಬ್ಬರು ಫಿರ್‌ಔನರ ಪ್ರಸ್ತಾಪ ಬರುತ್ತದೆಂಬುದನ್ನು ಇಲ್ಲಿ 
ತಿಳಿದಿರಬೇಕು. ಒಬ್ಬನ ಕಾಲದಲ್ಲಿ ಹ. ಮೂಸಾ(ಅ) ಜನಿಸಿದರು ಮತ್ತು ಅವನ ಅರಮನೆಯಲ್ಲಿ ಪೋಷಿಸಲ್ಪಟ್ಟರು. ಇನ್ನೊಬ್ಬನ 
ಬಳಿಗೆ ಅವರು ಇಸ್ಲಾಮಿನ ಸಂದೇಶವನ್ನೂ ಬನೀಇಸ್ರಾಈಲರನ್ನು ಬಿಡುಗಡೆಗೊಳಿಸಬೇಕೆಂಬ ಕೇಳಿಕೆಯನ್ನೂ ಕೊಂಡೊಯ್ದರು. ಕೊನೆಗೆ 
ಮುಳುಗಿ ಸತ್ತವನೂ ಇವನೇ. ಆಧುನಿಕ ಕಾಲದ ಸಂಶೋಧಕರು - ಪ್ರಥಮ ಫಿರ್‌ಔನ್‌ 'ದ್ವಿತೀಯ ರಲ್‌ಮಸೀಸ್‌' ಆಗಿದ್ದನೆಂದೂ 
ಅವನು ರಾಜ್ಯವಾಳುತ್ತಿದ್ದ ಕಾಲವು ಕ್ರಿ.ಪೂ. 1292ರಿಂದ 1225ರ ವರೆಗಾಗಿತ್ತೆಂದೂ ಹೇಳುತ್ತಾರೆ. ಈ ಸೂಕ್ತಗಳಲ್ಲಿ ಪ್ರಸ್ತಾಪಿಸಲಾಗಿರುವ 
ಫಿರ್‌ಔನನು 'ಮನ್‌ಫತಃ' ಅಥವಾ 'ಮನ್‌ಫತಾಹ್‌' ಆಗಿದ್ದು ಅವನು ತನ್ನ ತಂದೆ 'ದ್ವಿತೀಯ ರಲ್‌ಮಸೀಸನ ಕಾಲದಲ್ಲೇ 
ರಾಜ್ಯಾಡಳಿತದಲ್ಲಿ ಭಾಗಿಯಾಗಿದ್ದನು ಮತ್ತು ತಂದೆಯ ಕಾಲಾನಂತರ ಸಾಮ್ರಾಜ್ಯದ ಒಡೆಯನಾದನು. ಇಸ್ರಾಈಲರ ಐತಿಹಾಸಿಕ 
ಗಣತಿಯ ಪ್ರಕಾರ ಹ. ಮೂಸಾರ(ಅ) ನಿಧನವು ಕ್ರಿ.ಪೂ. 1272ರಲ್ಲಾದುದರಿಂದ ಈ ಊಹೆಯು ಸಂಶಯಾಸ್ಪದವಾಗಿ ತೋರುತ್ತದೆ. 
ಹೇಗಿದ್ದರೂ ಇವೆಲ್ಲ ಕೇವಲ ಐತಿಹಾಸಿಕ ಊಹೆಗಳು ಮಾತ್ರ. ಈಜಿಪ್ಸ್‌ನವರ, ಇಸ್ರಾಈಲರ ಮತ್ತು ಇಸವಿಯ ಪಂಚಾಂಗಗಳಿಗನುಸಾರ 
ಸರಿಯಾದ ಕಾಲಗಣನೆ ಕಷ್ಟಸಾಧ್ಯ. 

46. ಹ. ಮೂಸಾರು(ಅ) ಎರಡು ವಿಷಯಗಳ ಆಹ್ವಾನಗಳೊಂದಿಗೆ ಫಿರ್‌ಔನನ ಬಳಿಗೆ ರವಾನಿಸಲ್ಪಟ್ಟಿದ್ದರು. ಒಂದನೆಯದು, 
ಅವನು ಅಲ್ಲಾಹನ ದಾಸ್ಕ-ಆರಾಧನೆ (ಇಸ್ಲಾಮ್‌) ಸ್ವೀಕರಿಸಬೇಕೆಂದು. ಎರಡನೆಯದು, ಮೊದಲೇ ಮುಸ್ಲಿಮರಾಗಿದ್ದ ಬನೀ 
ಇಸ್ರಾಈಲ್‌' ಜನಾಂಗವನ್ನು ಅವನ ಅತ್ಯಾಚಾರದ ಮುಷ್ಟಿಯಿಂದ ಬಿಡುಗಡೆಗೊಳಿಸಬೇಕೆಂಬುದು. ಕುರ್‌ಆನಿನಲ್ಲಿ ಕೆಲವು ಕಡೆ 
ಇವೆರಡೂ ಆಹ್ವಾನಗಳನ್ನು ಒಂದು ಕಡೆ ಪ್ರಸ್ತಾಪಿಸಲಾಗಿದೆ. ಇನ್ನು ಕೆಲವು ಕಡೆ ಸಂದರ್ಭಾನುಸಾರ ಒಂದನ್ನು ಮಾತ್ರ ಹೇಳಲಾಗಿದೆ. 

ಹ. ಮೂಸಾರು(ಅ), ವಿಶ್ವದ ಸೃಷ್ಟಿಕರ್ತನೂ ಸಾರ್ವಭೌಮನೂ ಆಗಿರುವ ಅಲ್ಲಾಹನ ಪ್ರತಿನಿಧಿಯಾಗಿದ್ದಾರೆ ಎಂಬುದಕ್ಕೆ 
ಅಧಾರ ರೂಪದಲ್ಲಿ ಈ ಎರಡು ನಿದರ್ಶನಗಳನ್ನು ಅವರಿಗೆ ನೀಡಲಾಗಿತ್ತು. ಈ ಮುಂಚೆಯೂ ಹೇಳಿರುವಂತೆ ಪ್ರವಾದಿಗಳು ತಮ್ಮನ್ನು 
ತಾವೇ ಬೇವ ಸಂದೇಶವಾಹಕರೆಂದು ಸಾರಿದಾಗ ಜನರು ಅವರೊಡನೆ, ನಿಜಕ್ಕೂ ನೀವು ದೇವ ಪ್ರತಿನಿಧಿ ಹೌದೆಂದಾದರೆ ಪ್ರಕೃತಿ 
ನಿಯಮಕ್ಕೆ ಭಿನ್ನವಾದ ಯಾವುದಾದರೊಂದು ಘಟನೆ ನಿಮ್ಮಿಂದ ಸಂಭವಿಸಬೇಕೆಂದೂ ನೀವು ಸತ್ಯಸಂಧರೆಂದು ಸಾಬೀತು ಪಡಿಸಲಿಕ್ಕಾಗಿ 
ಸರ್ವಲೋಕ ಪಾಲಕ ಪ್ರಭು ನೇರವಾಗಿ ಹಸ್ತಕ್ಟೇಪ ನಡೆಸಿ ಈ ಘಟನೆಯನ್ನು ನಿದರ್ಶನವನ್ನಾಗಿ ತೋರಿಸಿದಂತಿರಬೇಕೆಂದೂ 
ಅಪೇಕ್ಸಿಸಿದ್ದರು. ಈ ಬೇಡಿಕೆಗೆ ಉತ್ತರವಾಗಿ ಪ್ರವಾದಿಗಳು ಆ ನಿದರ್ಶನಗಳನ್ನು ತೋರಿದ್ದು, ಕುರ್‌ಆನಿನ ಪಾರಿಭಾಷಿಕದಲ್ಲಿ 
ಅವುಗಳನ್ನು 'ಆಯಾತ್‌' (ದೃಷ್ಟಾಂತಗಳು ಅಥವಾ ನಿದರ್ಶನಗಳು) ಎಂದು ವ್ಯಾಖ್ಯಾನಕಾರರ ಪಾರಿಬಾಷಿಕದಲ್ಲಿ 


ಕಾಂಡ -9 


7. ಅಲ್‌ ಅಆ್‌ರಾಫ್‌ 511 


32 py mE 986 ہے اد ےر یہے‎ LT 3 
SEMI من‎ GES OES OS EGE 46 & 
ನಿಮ್ಮನ್ನು ನಿಮ್ಮ ಭೂಮಿಯಿಂದ ಹೊರ ಹಾಕಲಿಚ್ಛಿಸುತ್ತಾನೆ.* ಈಗ ನೀವೇನು ಹೇಳುತ್ತೀರಿ?" ಅನಂತರ 
ಅವರೆಲ್ಲರೂ, "ಇವನಿಗೂ ಇವನ عو‎ ಕಾದಿರಲು ಹೇಳಿರಿ. ಎಲ್ಲಾ ತಜ್ಞ ಮಾಟಗಾರರನ್ನು 


'ಮುಆ್‌ಜಿರಾತ್‌' (ಪವಾಡಗಳು) ಎಂದೂ ಕರೆಯಲಾಗುತ್ತದೆ. ಇಂತಹ ನಿದರ್ಶನಗಳು ಅಥವಾ ಪವಾಡಗಳು ಪ್ರಕೃತಿ ನಿಯಮಕ್ಕನುಸಾರ 
ಸಂಭವಿಸುವ ಸಾಮಾನ್ಯ ಘಟನೆಗಳೆಂದು ಹೇಳಲು ಪ್ರಯತ್ನಿಸುವವರು ನಿಜವಾಗಿ ದೇವ ಗ್ರಂಥವನ್ನು ನಂಬುವ ಮತ್ತು 
ನಂಬದಿರುವುದರ ಮಧ್ಯೆ ಅನುಚಿತವಾದ ಒಂದು ನಿಲುಮೆಯನ್ನು ತಾಳಿದಂಶಾಗುತ್ತದೆ. ಏಕೆಂದರೆ ಕುರ್‌ಆನ್‌ ಸುವ್ಯಕ್ತವಾಗಿ ಪ್ರಕೃತಿ 
ನಿಯಮಕ್ಕೆ ಭಿನ್ನವಾದಂತಹ ಒಂದು ಘಟನೆಯನ್ನು ಪ್ರಸ್ತಾಪಿಸಿದಾಗ ವಿಷಯಾನುಬಂಧಕ್ಕೆ ತೀರಾ ವಿರುದ್ಧವಾಗಿ ಅದನ್ನು ಕೇವಲ 
ಒಂದು ಸಾಮಾನ್ಮ ಘಟನೆಯೆಂದು ಸಾಧಿಸಲು ಪ್ರಯತ್ನಿಸುವುದೆಂದರೆ ಅದೊಂದು ಅರ್ಥ ಶೂನ್ಯ ವಾದವೈಖರಿ ಮಾತ್ರ. ಒಂದೆಡೆ 
ಪ್ರಕೃತಿ ನಿಯಮಕ್ಕೆ ಭಿನ್ನವಾದ ಘಟನೆಗಳನ್ನು ಪ್ರಸ್ತಾಪಿಸುವಂತಹ ಗ್ರಂಥದ ಮೇಲೆ ನೈಜ ವಿಶ್ವಾಸವೂ ಇಲ್ಲದೆ, ಇನ್ನೊಂದೆಡೆ ತಾನು 
ಪೂರ್ವಜರ ಮತದ ಹುಟ್ಟು ಅನುಯಾಯಿಯಾಗಿದ್ದುದರಿಂದ ಪ್ರಕೃತಿ ನಿಯಮಕ್ಕೆ ಭಿನ್ನವಾದ ಘಟನೆಯನ್ನು ಪ್ರಸ್ತಾಪಿಸುವಂಶಹ 
ಗ್ರಂಥವನ್ನು ನಿರಾಕರಿಸಲಿಕ್ಕೆ ಇಚ್ಛಿಯೂ ಇಲ್ಲದೆ ಇರುವಂತಹವರಿಗೆ ಮಾತ್ರ ಈ ವಾಗ್ಯೈಖರಿಯ ಅಗತ್ಯ ಬರುತ್ತದೆ. 

ಮುಲ್‌ಜಿರಾತ್‌(ಪವಾಡ)ಗಳ ವಿಷಯದಲ್ಲಿ ನಿರ್ಣಾಯಕವಾದ ಮುಖ್ಯ ಪ್ರಶ್ನೆ ಯಾವುದೆಂದರೆ- ಅಲ್ಲಾಹನು ವಿಶ್ವಕ್ಕೆ ಒಂದು 
ನಿಯಮಕ್ಕನುಸಾರ ಚಲನೆ ಕೊಟ್ಟ ಬಳಿಕ, ಚಲನೆಯಲ್ಲಿರುವ ಈ ವ್ಯವಸ್ಥೆಯಲ್ಲಿ ಎಂದೂ ಯಾವ ಸಂದರ್ಭದಲ್ಲೂ ಪ್ರವೇಶಿಸದಂತೆ 
ನಿವೃತ್ತನಾಗಿ ಬಿಟ್ಟಿದ್ದಾನೆಯೇ? ಅಥವಾ ಅವನು ಕಾರ್ಯತಃ ತನ್ನ ಸಾಮ್ರಾಜ್ಯದ ಆಡಳಿತ ಹಾಗೂ ವ್ಯವಸ್ಥೆಯ ಲಗಾಮನ್ನು ತನ್ನ 
ಕೈಯಲ್ಲೇ ಇಟ್ಟುಕೊಂಡಿದ್ದು ಪ್ರಶಿಕ್ಷಣಕ್ಕೂ ಅವನ ಆದೇಶಗಳು ಜಾರಿಯಾಗಿ, ವಸ್ತುಗಳ ರೂಪವನ್ನೂ ಘಟನೆಗಳ ಪ್ರಚಲಿತ 
ವೇಗವನ್ನೂ ಭಾಗಶಃ ಅಥವಾ ಸಂಪೂರ್ಣವಾಗಿ ಇಚ್ಛಾನುಸಾರ ಬದಲಾಯಿಸಿಕೊಳ್ಳುವ ಅಧಿಕಾರ ಹೊಂದಿರುತ್ತಾನೆಯೇ? ಈ ಪ್ರಶ್ನೆಗಳ 
ಪೈಕಿ ಮೊದಲನೆಯ ಪ್ರಶ್ನೆಯ ಪ್ರತಿಪಾದಕರು ಪವಾಡಗಳನ್ನು ಒಪ್ಪಲಾರರು. ಏಕೆಂದರೆ- ಅಲ್ಲಾಹನ ಬಗೆಗಾಗಲಿ ವಿಶ್ವದ ಬಗೆಗಾಗಲಿ 
ಅವರಿಗಿರುವ ಭಾವನೆಗಳಿಗೆ ಪವಾಡದ ಕಲ್ಪನೆ ಸರಿ ಹೊಂದುವುದಿಲ್ಲ. ಇಂತಹವರು ಕುರ್‌ಆನಿನ ವ್ಯಾಖ್ಯಾನ ಮಾಡುವುದರ ಬದಲಿಗೆ 
ಅದನ್ನು ಸ್ಪಷ್ಟವಾಗಿ ನಿರಾಕರಿಸಿಬಿಡುವುದೇ ಲೇಸು. ಏಕೆಂದರೆ - ಕುರ್‌ಆನ್‌ ತನ್ನ ಸಂಪೂರ್ಣ ಶಕ್ತಿಯನ್ನು ಮೊದಲನೆಯ 
ಪ್ರಶ್ನೆಯಲ್ಲಿರುವ ಕಲ್ಪನೆಯನ್ನು ಖಂಡಿಸುವುದರಲ್ಲಿಯೂ ಎರಡನೆಯ ಪ್ರಶ್ನೆಯಲ್ಲಿರುವ ಕಲ್ಪನೆಯನ್ನು ಸಮರ್ಥಿಸುವುದರಲ್ಲಿಯೂ 
ಉಪಯೋಗಿಸಿದೆ. ಕುರ್‌ಆನಿನ ಆಧಾರ ಪ್ರಮಾಣಗಳಿಂದ ತೃಪ್ತರಾಗಿ ಎರಡನೆಯ ಕಲ್ಪನೆಯನ್ನು ಒಪ್ಪಿಕೊಳ್ಳುವವರಿಗೆ ಪವಾಡಗಳನ್ನು 
ತಿಳಿದು ಒಪ್ಪಿಕೊಳ್ಳಲು ಏನೂ ಪ್ರಯಾಸವಿರುವುದಿಲ್ಲ. ಹೆಬ್ಬಾವುಗಳು ಸಾಮಾನ್ಯವಾಗಿ ಹುಟ್ಟುವ ರೀತಿಯಲ್ಲಿ ಮಾತ್ರ ಹುಟ್ಟಲು 
ಸಾಧ್ಯ; ಬೇರೆ ವಿಧದಿಂದ ಅದನ್ನು ಉಂಟು ಮಾಡುವುದು ದೇವ ಮಹಿಮೆಗೆ ಅತೀತವಾದುದೆಂಬ ನಂಬಿಕೆ ನಿಮಗಿದ್ದರೆ ಒಂದು 
ಲಾಠಿಯು ಹೆಬ್ಬಾವಾಗಿ ಮಾರ್ಪಟ್ಟಿತು, ಅನಂತರ ಹೆಬ್ಬಾವು ಲಾಠಿಯಾಗಿ ಬಿಟ್ಟಿತೆನ್ನುವವನ ಮಾತನ್ನು ನಿರಾಕರಿಸದೆ ಗತ್ಯಂತರವಿಲ್ಲ. 
ಆದರೆ ಒಬ್ಬ ವ್ಯಕ್ತಿ ನಿರ್ಜೀವ ಪದಾರ್ಥದಲ್ಲಿ ದೇವಾಜ್ಞೆಯಿಂದ ಜೀವ ತುಂಬುತ್ತದೆ, ಅವನು ಯಾವ ಚದಾರ್ಥಕ್ಕಾದರೂ ಯಾವ 
ರೂಪವನ್ನೂ ಕೊಡಬಲ್ಲನು ಎಂದು ನಂಬುವವನಾಗಿದ್ದರೆ ಅವನ ದೃಷ್ಟಿಯಲ್ಲಿ ದೇವಾಚ್ಞೆಯ ಪ್ರಕಾರ ಒಂದು ಲಾಠಿಯು ಹೆಬ್ಬಾವಾಗಿ 
ಮಾರ್ಪಡುವುದು ಕೂಡಾ ದೇವಾಚ್ಞೆಯ ಪ್ರಕಾರ ಒಂದು ಮೊಟ್ಟೆಯೊಳಗಿರುವ ಕೆಲವು ನಿರ್ಜೀವ ಪದಾರ್ಥಗಳು ಹೆಬ್ಬಾವಾಗಿ 
ಮಾರ್ಪಡುವಷ್ಟೇ ಸಾಮಾನ್ಮ ಘಟನೆಯಾಗಿರುತ್ತದೆ. ಈ ಪೈಕಿ ಒಂದು ಘಟನೆಯು ಯಾವಾಗಲೂ ಸಂಭವಿಸುತ್ತದೆ ಮತ್ತು 
ಇನ್ನೊಂದು ಘಟನೆಯು ಕೇವಲ ಮೂರು ಸಲ ಮಾತ್ರ ಸಂಭವಿಸಿತ್ತೆಂಬ ಒಂದೇ ಕಾರಣಕ್ಕೆ ಒಂದನ್ನು ಸಾಮಾನ್ಯ ಮತ್ತು ಇನ್ನೊಂದನ್ನು 
ವಿಚಿತ್ರವೆನ್ನಲು ಸಾಧ್ಯವಿಲ್ಲ. 

88. ಹ. ಮೂಸಾರು(ಅ) ತಮ್ಮ ಪ್ರವಾದಿತ್ತದ ಘೋಷಣೆಯೊಂದಿಗೆ ಬನೀಣಇಸ್ರಾಈಲರ ಬಿಡುಗಡೆಯನ್ನು ಮಾತ್ರ 
ಬಯಸಿದ್ದರೇ ವಿನಾ ಯಾವುದೇ ರಾಜಕೀಯ ಮಾತನ್ನು ಆಡಿರಲಿಲ್ಲ. [ಅದರೂ ಫಿರ್‌ಔನಿನ ಆಸ್ಲಾನದವರಿಗೆ ರಾಜಕೀಯ ಕ್ರಾಂತಿಯ 
ಭಯವುಂಟಾಗಲು ಕಾರಣವೇನು? ಇದಕ್ಕೆ ಉತ್ತರ ಹೀಗಿದೆ:] 

ಹ. ಮೂಸಾರ(ಅ) ಪ್ರವಾದಿತ್ವದ ಘೋಷಣೆಯಲ್ಲಿ ಅವರು ಇಡೀ ಜೀವನ ಪಬ್ದಶಿಯನ್ನೇ ಸಮಗ್ರವಾಗಿ ಬದಲಾವಣೆ 
ಮಾಡಿಬಿಡಲಿರುವರೆಂಬ ಅರ್ಥವು ಅಡಕವಾಗಿತ್ತು. ಅದರಲ್ಲಿ ದೇಶದ ರಾಜಕೀಯ ವ್ಯವಸ್ಥೆಯೂ ಸೇರುತ್ತದೆ. ಒಬ್ಬನು ತನ್ನನ್ನು 
ತಾನೇ ಸರ್ವಲೋಕಪಾಲಕನ ಪ್ರತಿನಿಧಿಯ ನೆಲೆಯಲ್ಲಿ ಮುಂದಿರಿಸುವುದೆಂದರೆ, ಅವನು ಮಾನವರೂಡನೆ ಸಂಪೂರ್ಣವಾಗಿ ತನ್ನ 


ಕಾಂಡ -9 


512 


ಕುರ್‌ಆನ್‌ ವ್ಯಾಖ್ಯಾನ 


ಕನಯ 


ನಿಮ್ಮಲ್ಲಿಗೆ" ಕರೆ ತರಲಿಕ್ಕಾಗಿ ಎಲ್ಲಾ ಪಟ್ಟಣಗಳಿಗೆ ' ಹರಿಕಾರರನ್ನು ಕಳುಹಿಸಿರಿ" ಎಂದು ಫಿರ್‌ಔನ್‌ನಿಗೆ 
ಸೂಚಿಸಿದರು. ಆ ಪ್ರಕಾರ ಮಾಟಗಾರರು ಫಿರ್‌ಔನನ ಬಳಿಗೆ ಬಂದರು. ಅವರು (ಹೀಗೆ) ಹೇಳಿದರು: "ನಾವು 
ಗೆದ್ದರೆ ನಮಗೆ ಪ್ರತಿಫಲ ಖಂಡಿತವಾಗಿಯೂ ಸಿಗುವುದಲ್ಲವೇ?'" ಫಿರ್‌ಔನನು ಉತ್ತರ ಕೊಟ್ಟನು, "ಹೌದು. 
ಜೊತೆಗೇ ನೀವು ಆಸ್ಥಾನದ ನಿಕಟವರ್ತಿಗಳೂ ಆಗುವಿರಿ." ಅನಂತರ ಅವರು ಮೂಸಾರೊಡನೆ, "ನೀವು 
ಎಸೆಯುತ್ತೀರಾ ಅಥವಾ ನಾವು ಎಸೆಯಬೇಕೇ?'" ಎಂದು ಕೇಳಿದರು. ಮೂಸಾರು, "ನೀವೇ ಎಸೆಯಿರಿ" ಎಂದರು. |. ' 


ಅನುಸರಣೆಯ: الہ‎ ಮಾಡುತ್ತಾನೆಂದೇ ಅರ್ಥ. ಏಕೆಂದರೆ ಸರ್ವಲೋಕ ಪಾಲಕನ ಪ್ರತಿನಿಧಿಯು ಅಧೀನನಾಗಿರಲಿಕ್ಕೂ 
ಪ್ರಜೆಯಾಗಿರಲಿಕ್ಕೂ ಬರುವುದಲ್ಲ. ಅವನು ಅನುಸರಣಾರ್ಹ ಹಾಗೂ ಪ್ರಜಾರಕೃಕನಾಗಲಿಕ್ಕಾಗಿ ಬರುತ್ತಾನೆ. ಸತ್ಯನಿಷೇಧಿಯೊಬ್ಬನ 
ಸಾರ್ವಬೌಮತೆಯನ್ನು ಒಪ್ಪಿಕೊಳ್ಳುವುದು ಅವನ ದೇವ ಸಂದೇಶವಾಹಕತ್ವ ಸ್ಥಾನಕ್ಕೆ ವಿರುದ್ಧವಾದುದು. ಈ ಕಾರಣದಿಂದಲೇ ಹ. 
ಮೂಸಾರ(ಅ) ಬಾಯಿಯಿಂದ ದೇವ ಸಂದೇಶವಾಹಕತ್ವದ ಘೋಷಣೆಯನ್ನು ಕೇಳಿದ ತಕ್ಷಣ ಫಿರ್‌ಔನನಿಗೂ ಅವನ ಆಸ್ಥಾನಿಗರಿಗೂ 
ರಾಜಕೀಯ, , ಆರ್ಥಿಕ ಮತ್ತು ಸಾಂಸ್ಕೃತಿಕ ಕ್ರಾಂತಿಯ ಭಯವುಂಟಾಯಿತು. ಈ ವ್ಯಕ್ತಿಯ ಮಾತೆಲ್ಲಾದರೂ ನಡೆದು ಹೋದರೆ 
ಸಾಮ್ರಾಜ್ಯಾಧಿಕಾರವು ನಮ್ಮಿಂದ ತಪ್ಪಿಹೋಗುವುದೆಂದು ಅವರು ತಿಳಿದುಕೊಂಡರು. ۳۲ 

89. ಫಿರ್‌ಔನನ 0دت‎ 807 ದೇವ رج 8+ لج‎ ಜಾದೂ - ಇವುಗಳ ನಡುವೆ ಇರುವ ವೃತ್ಯಾಸ ಸ್ಪಷ್ಟವಾಗಿತ್ತೆಂಬುದು 
ಅವಗ ಈ ಮಾತಿನಿಂದ ತಿಳಿದು ಬರುತ್ತದೆ. ದೇವ ನಿದರ್ಶನದಿಂದ ನಿಜವಾದ ಬದಲಾವಣೆ ಉಂಟಾಗುತ್ತದೆಂದೂ ಜಾದು' ಕೇವಲ 
ದೃಷ್ಟಿ ಹಾಗೂ ಮನಸ್ಸನ್ನು ಪ್ರಭಾವಿತಗೊಳಿಸಿ ವಸ್ತುಗಳಲ್ಲಿ ಒಂದು ವಿಶಿಷ್ಟ ಬದಲಾವಣೆಯಾದಂತೆ ಭಾಸವಾಗುವುದು ಮಾತ್ರವೆಂದೂ 
ಅವರಿಗೆ ತಿಳಿದಿತ್ತು. ಈ ಆಧಾರದಲ್ಲೇ ಅವರು ಹ. ಮೂಸಾರ(ಅ) ದೇವ ಸಂದೇಶವಾಹಕತ್ವದ ಘೋಷಣೆಯನ್ನು ನಿರಾಕರಿಸಲಿಕ್ಕಾಗಿ 
ಅವರನ್ನು ಜಾದುಗಾರರೆಂದಿದ್ದರು. ಎಂದರೆ - ಪವಾಡವು ದೇವ ನಿದರ್ಶನವೆಂದು ಒಪ್ಪಿಕೊಳ್ಳಲು ಲಾಠಿಯೇನೂ ನಿಜವಾದ ಹೆಬ್ಬಾವಾಗಿ | 
ಮಾರ್ಪಟ್ಟಿರಲಿಲ್ಲವೆಂದೂ ಎಲ್ಲಾ ಜಾದೂಗಾರಿರು ಜಾದೂ ಮಾಡುವಾಗ ಆಗುವಂತೆ ಅದೊಂದು ಹೆಬ್ಬಾವಾಗಿ ಕೇವಲ ಕಂಡದ್ದು 
ಮಾತ್ರವೆಂದೂ, ಅವರು. ಬಾವಿಸಿದರೆಂದರ್ಥ. ಅನಂತರ ಅವರು ದೇಶದಾದ್ಯಂತ ಇರುವ ಎಲ್ಲ ತಜ್ಞ ಜಾದೂಗಾರರನ್ನು 
ಕರೆಸಬೇಕೆಂದೂ ಅವರ ಮೂಲಕ ಲಾಠಿಗಳನ್ನೂ ಹಗ್ಗಗಳನ್ನೂ ಹೆಬ್ಬಾವುಗಳನ್ನಾಗಿ ಪರಿವರ್ತಿಸಿ ಜನರಿಗೆ ತೋರಿಸಿ ಕೆನಿಡುವುದರ 
ಮೂಲಕ ಜನಸಾಮಾನ್ಯರ ಹೃದಯಗಳಲ್ಲಿ ಪ್ರವಾದಿಯ ಪವಾಡದಿಂದ ಉಂಟಾಗಿರುವ ದಿಗಿಲು ಸಂಪೂರ್ಣ ದೂರವಾಗದಿದ್ದರೂ 

| ಕನಿಷ್ಠಪಕ್ಷ ಅದರ ಮೇಲೆ ಸಂಶಯವಾದರೂ ಉಂಟಾದೀತೆಂದೂ ಸಲಹೆ ಕೊಟ್ಟರು. | 


ಕಾಂಡ ۔‎ 9 


513 


0 
೨2೫0೨೨ 


اع SNS os‏ وا 


وپ بی ص مم 


7. ಅಲ್‌ ಅಆ್‌ರಾಫ್‌ 


2 ELIS Oe 


AS 0 8S 


pa (7 


€ ہے ُا دہ‎ 32 PE et I 
CONE TGS NAS 


೫೨2 pe 
ا[‎ < 


ا3 


(116-117) ಅವರು ತಮ್ಮ ಮಂತ್ರದಂಡಗಳನ್ನೆಸೆದು ದೃಷ್ಟಿಗಳನ್ನು ಆಕರ್ಷಿಸಿ ಹೃದಯಗಳನ್ನು 
ಭಯಗ್ರಸ್ವಗೊಳಿಸಿದರು ಮತ್ತು ಅವರು ಭಾರೀ ದೊಡ್ಡ ಮಾಟವನ್ನೇ ತಂದಿದ್ದರು. ನಾವು ಮೂಸಾರಿಗೆ 
ಲಾಠಿಯನ್ನು ಎಸೆದು ಬಿಡಿರೆಂದು ಸೂಚನೆ ಕೊಟ್ಟೆವು. ಅದನ್ನು ಎಸೆದೊಡನೆ ಕ್ಲರ್ಣಾರ್ಧದಲ್ಲಿ ಅದು ಅವರ 
ಮೋಸದ ಮಾಟವನ್ನು ನುಂಗುತ್ತಾ ಸಾಗಿತು.” 

(118-122) ಹೀಗೆ ಸತ್ಯವು ಸತ್ಯವಾಗಿಯೇ ಸ್ಥಿರಪಟ್ಟಿತು. ಅವರು ಮಾಡಿದ್ದೆಲ್ಲ ಮಿಥೃವಾಯಿತು. ಫಿರ್‌ಔನ್‌ 
ಮತ್ತು ಅವನ ಸಂಗಡಿಗರು ಸ್ಪರ್ಧಾಕಣದಲ್ಲಿ ಸೋತು ಹೋದರು (ಮತ್ತು ವಿಜಯಿಗಳಾಗುವ ಬದಲು)- 
ಅವಮಾನಿತರಾದರು. ಯಾವುದೋ ಒಂದು ವಸ್ತುವು ಮಾಟಗಾರರ ಅಂತರಂಗದಿಂದಲೇ ಅವರನ್ನು 
ಸಾಷ್ಟಾಂಗವೆರಗುವಂತೆ ಮಾಡಿತು. ಅವರು, "ನಾವು ಸರ್ವಲೋಕಪಾಲಕನನ್ನು ಮೂಸಾ ಮತ್ತು ಹಾರೂನ್‌ 
ನಂಬುವ ಪ್ರಭುವನ್ನು ನಂಬಿದೆವು"- ಎಂದರು." 

(123-124) ಫಿರ್‌ಔನನು ಹೇಳಿದನು: "ನ "ನಾನು ನಿಮಗೆ ಅಪ್ಪಣೆ ಕೊಡುವುದಕ್ಕಿಂತ ಮುಂಚೆ ನೀವು ಅವನ 


90.- ಇಲ್ಲಿ ಜಾದುಗಾರರು ಎಸೆದಿದ್ದ ಹಾಗೂ ಹಾವುಗಳೂ ಹೆಬ್ಬಾವುಗಳೂ ಆಗಿ ಮಾರ್ಪಟ್ಟಿರುವಂತೆ ಕಂಡು ಬರುತ್ತಿದ್ದ 
ಲಾಠಿಗಳನ್ನೂ ಹಗ್ಗಗಳನ್ನೂ ಮೂಸಾರ(ಅ) ಲಾಠಿಯು ನುಂಗಿಬಿಟ್ಟಿತೆಂದು ಊಹಿಸುವುದು ಸರಿಯಲ್ಲ. ಕುರ್‌ಆನ್‌ ಹೇಳುವುದೇನೆಂದರೆ, 
ಲಾಠಿಯು ಹೆಬ್ಬಾವಾಗಿ ಅವರು ಹೂಡಿದ್ದ ಜಾದುವಿನ ಮಾಯೆಯನ್ನು ನುಂಗಲಾರಂಭಿಸಿತು. ಇದರಿಂಥ ತಿಳಿಯುವುದೇನೆಂದರೆ ಯಾವ 
"| ಜಾದುವಿನ ಪ್ರಭಾವದಿಂದ ಲಾಠಿಗಳೂ ಹಗ್ಗಗಳೂ ಹಾವುಗಳಂತೆ ಹರಿದಾಡುತ್ತಿರುವುದಾಗಿ ಕಂಡು ಬರುತ್ತಿದ್ದುವೋ ಅದರ 
ಕುರುಹುಗಳೆಲ್ಲವೂ ಈ ಹೆಬ್ಬಾವು ಹೋದಲ್ಲೆಲ್ಲ ಮಾಯವಾದುವು, ಅದರ ಒಂದೇ ಒಂದು ಪರಿಭ್ರಮಣದಲ್ಲಿ ಜಾದೂಗಾರರ 
ಪ್ರತಿಯೊಂದು ಲಾಠಿಯು ಲಾಠಿಯಾಗಿಯೂ ಪ್ರತಿಯೊಂದು ಹಗ್ಗವು ಹಗ್ಗವಾಗಿಯೂ ಮಾರ್ಪಟ್ಟಿತ್ತು. 

91. ಈ ರೀತಿಯಲ್ಲಿ ಅಲ್ಲಾಹನು ಫಿರ್‌ಔನ್‌ ಕೂಟದ ಕುತಂತ್ರಗಳನ್ನೆಲ್ಲ ಅವರ ಮೇಲೆಯೇ ತಿಠುಗಿಸಿ ಬಿಟ್ಟನು. 
ಹ. ಮೂಸಾರು(ಅ) ಕೇವಲ ಒಬ್ಬ ಜಾದೂಗಾರ ಮಾತ್ರ ಎಂದು ಜನಸಾಮಾನ್ಯರಿಗೆ ಖಾತರಿಯಾಗುವಂತೆ ಅಥವಾ ಕಡೇ ಪಕ್ಷ 
ಅವರು ಸಂಶಯಗ್ರಸ್ತರಾಗಲಿಕ್ಕಾಗಿ ಫಿರ್‌ಔನ್‌ನ ಕೂಟವು ದೇಶದಾದ್ಯಂತದಿಂದ ಮಹಾ ತಜ್ಞ, ಜಾದೂಗಾರರನ್ನು ಕರೆತರಿಸಿ ಬಹಿರಂಗ: 
ಪ್ರದರ್ಶನದ ಏರ್ಪಾಡು ಮಾಡಿದ್ದರು. ಆದರೆ ಅವರು ಕರೆ ತರಿಸಿದ್ದ ಆ ಜಾದೂಗಾರರೇ ಸ್ಪರ್ಧೆಯಲ್ಲಿ ಸೋತ ಬಳಿಕ ಅವರೆಲ್ಲರೂ 
ಏಕಕಂಠದಿಂದ ಹೆ. ಮೂಸಾರು(ಅ) ಪ್ರದರ್ಶಿಸುತ್ತಿರುವುದು ಎಷ್ಟು ಮಾತ್ರಕ್ಕೂ ಜಾದೂ ಅಲ್ಲ, ಅದು ಖಂಡಿತವಾಗಿಯೂ 
.ಸರ್ವಲೋಕ ಪಾಲಕ ಪ್ರಭುವಿನ ಪವಾಡವೆಂದೂ ಅದರ ಮುಂದೆ ಯಾವ ಜಾದುವಿನ ಬಲವೂ ನಡೆಯಲಾರದೆಂದೂ ಒಮ್ಮತದಿಂದ 
ತೀರ್ಮಾನಿಸಿದರು. ಚಾದೂಗಾರರ ಸಂಗತಿಯನ್ನು ಸ್ವತಃ ಜಾದೂಗಾರರಿಗಿಂತ ಚೆನ್ನಾಗಿ ಬಲ್ಲವರು ಬೇರಾರಿದ್ದಾರೆ? ಅವರೇ ಪ್ರತ್ಯಕ್ಷ 
ಪರೀಕ್ಷೆ ನಡೆಸಿ ಇದು ಜಾದೂ ಅಲ್ಲವೆಂದು ತೀರ್ಮಾನಿಸಿದಾಗ ಮೂಸಾರು(ಅ) ಕೇವಲ ಜಾದೂಗಾರರೆಂದು ಜನಸಾಮಾನ್ಯರಿಗೆ 
ಖಚಿತ ಪಡಿಸಲು ಫಿರ್‌ಔನನಿಗೂ ಅವನ ಆಸ್ಥಾ. ನದವರಿಗೂ ತೀರಾ ಅಸಾಧ್ಯವಾಯಿತು. 


ಕಾಂಡ -9 


514 ಕುರ್‌ಆನ್‌ ವ್ಯಾಖ್ಯಾನ 


ಮೇಲೆ ವಿಶ್ವಾಸವಿಟ್ಟಿರಾ? ನಿಶ್ಚಯವಾಗಿಯೂ ಇದು ಈ ರಾಜಧಾನಿಯಲ್ಲಿ ಇದರ ಯಜಮಾನರನ್ನು 
ಪದಚ್ಛುತಗೊಳಿಸಲಿಕ್ಕಾಗಿ ನೀವು ಹೂಡಿದ ಒಳೆಸಂಚಾಗಿತ್ತು. ಇದರ ಪರಿಣಾಮವು ಸದ್ಮದಲ್ಲೇ ನಿಮಗೆ 
ತಿಳಿಯಲಿದೆ. ನಾನು ನಿಮ್ಮ ಕೈಕಾಲುಗಳನ್ನು ವಿರುದ್ಧ ದಿಕ್ಕುಗಳಿಂದ ಕಡಿಸಿ ಬಿಡುವೆನು. ಅನಂತರ ನಿಮ್ಮೆಲ್ಲರನ್ನು 
ಶಿಲುಬೆಗೇರಿಸುವೆನು. " 


(125-126) ಅವರು ಉತ್ತರಿಸಿದರು- "ನಮಗೆ ನಮ್ಮ ಪ್ರಭುವಿನ ಕಡೆಗೇ ಮರಳೆಲಿಕ್ಕಿದೆ. ನಮ್ಮ ಪ್ರಭುವಿನ 
ದೃಷ್ಟಾಂತಗಳು ನಮ್ಮ ಮುಂದೆ ಬಂದಾಗ ನಾವು ಅವುಗಳ ಮೇಲೆ ವಿಶ್ವಾಸವಿರಿಸಿದೆವೆಂಬ ಕಾರಣಕ್ಕಾಗಿಯೇ 
ವಿನಾ ಇನ್ನಾವುದಕ್ಕೂ ನೀನು ನಮ್ಮ ವಿರುದ್ಧ ಪ್ರತೀಕಾರಕ್ಕಿಳಿದಿಲ್ಲ. ಓ ನಮ್ಮ ಪ್ರಭೂ, ನಮಗೆ ಸಹನೆಯನ್ನು: 
ಅನುಗ್ರಹಿಸು. ನಾವು ನಿನ್ನ ಮುಸ್ಲಿಮ(ವಿಧೇಯ ಆಜ್ಞಾಪಾಲಕ್ಸರಾಗಿರುವ ಸ್ಥಿತಿಯಲ್ಲಿ ನೀನು ನಮ್ಮನ್ನು ಈ 
ಲೋಕದಿಂದ ಎತ್ತಿಕೋ." 

(127) ಫಿರ್‌ಔನನೊಡನೆ ಅವನ ಜನಾಂಗದ ಸರದಾರರು ಹೀಗೆ ಹೇಳಿದರು: "ನೀನು ಮೂಸಾ ಮತ್ತು 


92. ಫಿರ್‌ಔನನು ತನ್ನ ಕುತಂತ್ರಗಳೆಲ್ಲವೂ ಬುಡಮೇಲಾಗುತ್ತಿರುವುದನ್ನು ಕಂಡು, ಇವೆಲ್ಲಾ ಹೆ. ಮೂಸಾ(ಅ) ಮತ್ತು 
ಜಾದೂಗಾರರು ಸೇರಿಕೊಂಡು ಮಾಡಿದ ಒಳಸಂಚೆಂದು ಆಪಾದಿಸಿದನು. ಅದಕ್ಕಾಗಿ ಜಾದೂಗಾರರಿಗೆ ಶಾರೀರಿಕ ಹಿಂಸೆ ಮತ್ತು ವಧಾ 
ಶಿಕ್ಷೆಯ ಬೆದರಿಕೆ ಹಾಕಿ ಅವರು ಈ ಅಪಾದನೆಯನ್ನು ಒಪ್ಪಿಕೊಳ್ಳುವಂತೆ ಮಾಡಲಿಕ್ಕೂ ಪ್ರಯತ್ನಿಸಿದನು. ಇದು ಅವನು ಹೂಡಿದ 
ಇನ್ನೊಂದು ಕುತಂತ್ರವಾಗಿತ್ತು. ಆದರೆ ಇದೂ ತಿರುಗಿ ಬಿತ್ತು. ಜಾದೂಗಾರರು ಎಲ್ಲ ತರದ ಹಿಂಸೆಗಳನ್ನು ಸಹಿಸಲಿಕ್ಕೆ 
ಸನ್ನದ್ಧರಾಗುವುದರ ಮೂಲಕ ಹ. ಮೂಸಾರ(ಅ) ಮೇಲಿನ ಅವರ ವಿಶ್ವಾಸವು ಯಾವುದಾದರೊಂದು ಒಳಸಂಚಿನ ಫಲವಾಗಿರಲಿಲ್ಲ, 
ಅದು ಸತ್ಕೆ ಸ್ಟೀಕಾರದಿಂದಾಗಿತ್ತೆಂದೂ ರುಜು ಪಡಿಸಿದರು. ಅನಂತರ ಫಿರ್‌ಔನನಿಗೆ ಸತ್ಯ ಮತ್ತು ನ್ಯಾಯಗಳ ಸೋಗನ್ನು ಬಿಟ್ಟು 
ಬಹಿರಂಗವಾಗಿ ಹಿಂಸೆ ಅತ್ಯಾಚಾರಗಳನ್ನು ಆರಂಭಿಸುವ ವಿನಾ ಅನ್ಮ ಮಾರ್ಗವಿರಲಿಲ್ಲ. 

ಕೆಲವೇ ಕ್ಲಣದೊಳಗೆ ಸತ್ಯವಿಶ್ವಾಸವು ಆ ಜಾದೂಗಾರರ ಚಾರಿತ್ರ್ಯದಲ್ಲಿ ಎಷ್ಟೊಂದು ಮಹಾಕ್ರಾಂತಿಯನ್ನುಂಟು ಮಾಡಿತೆಂಬುದು 
ಇಲ್ಲಿ ಗಮನಾರ್ಹವಾಗಿದೆ. ಸ್ವಲ್ಪವೇ ಮುಂಚೆ ಈ ಜಾದೂಗಾರರೇ ತಮ್ಮ ಪೂರ್ವಿಕರ ಮತದ ರಕ್ಷಣೆ ಮತ್ತು ಸಹಾಯಕ್ಕಾಗಿ 
ಬಹಳ ಅಬ್ಬರದೊಂದಿಗೆ ಮನೆಯಿಂದ ಹೊರಟು ಬಂದಿದ್ದರು ನಾವು ನಮ್ಮ ಮತವನ್ನು ಹ. ಮೂಸಾರ(ಅ) ಆಕ್ರಮಣದಿಂದ 
ರಕ್ಷಿಸಿದರೆ ದೊರೆಗಳಿಂದ ನಮಗೆ ಹೇರಳ ಪುರಸ್ಕಾರಗಳು ಸಿಗುವುದಲ್ಲಾ? ಎಂದು ಕೇಳುತ್ತಿದ್ದರು. ಈ ಸತ್ಯವಿಶ್ವಾಸ ಸೌಭಾಗ್ಯ ಸಿಕ್ಕಿದ 
ಮರುಕ್ತಣದಲ್ಲೇ ಅವರಲ್ಲಿ ಎಷ್ಟೊಂದು ಪ್ರಬಲ ಸ್ಥೈರ್ಯವುಂಟಾಯಿತೆಂದರೆ, ಕೆಲವೇ ನಿಮಿಷಗಳ ಹಿಂದೆ ಅವರು ಯಾವ ಅರಸನ 
ಮುಂದೆ ತಮ್ಮ ಲಾಲಸೆ ತೋರ್ಪಡಿಸುತ್ತಿದ್ದರೋ ಅದೇ ಅರಸನ ಗರ್ವ ಮತ್ತು ಪ್ರತಾಪವನ್ನು ಮೆಟ್ಟಿ ನಿಂತರು. ಅವನು ಬೆದರಿಕೆ 

ಹಾಕುತ್ತಿದ್ದ ಸಕಲ ಹಿಂಸೆ ಅತ್ಕಾಚಾರಗಳನ್ನು ಸಹಿಸಲಿಕ್ಕೆ ಸಿದ್ಧರಿದ್ದೆವೆಂದೂ ತಮ್ಮ ಮುಂಜೆ ಪ್ರತ್ಯಕ್ಷವಾಗಿರುವ ಸತ್ಯವನ್ನು ಕೈ ಬಿಡಲು 
ہس‎ ವೆಂದೂ ಹೇಳುವಷ್ಟು ಸಾಹಸಿಗಳಾಗಿಬಿಟ್ಟರು. 


ಕಾಂಡ-9 


7. ಅಲ್‌ ಅಲ್‌ರಾಫ್‌ 515 


RL EL NL | 3‏ رھ ید Ta‏ وو 
Ty ES EIEN INI‏ 
رز کو ہے او کی ۳ US she FS‏ 
وَِگًا مت 2 ಹ‏ شض لو 


8 7 


ANE A LINK Wis as 1 [A ری اط‎ 
ESN TSN SP NSE Sirs pe Wie 


4 1 د ہے کھ‎ 24 ಭ ಕ್ಷಿ 
SM ISSN ES SUES OSL 
ಅವನ, ಜನಾಂಗವನ್ನು ದೇಶದಲ್ಲಿ ಗೊಂದಲಗಳನ್ನು ಹೆಬ್ಬಿಸಿ ನಿನ್ನ ಹಾಗೂ ನಿನ್ನ ಆರಾಧ್ಯರ ಆರಾಧನೆಯನ್ನು 
ತೊರೆದು ಬಿಡಲಿಕ್ಕಾಗಿ ಹೀಗೆಯೇ ಬಿಟ್ಟು ಬಿಡುವೆಯಾ?' ಫಿರ್‌ಔನನು ಹೇಳಿದನು: "ನಾನು ಅವರ ಗಂಡು 
ಮಕ್ಕಳನ್ನು ಕೊಲೆ ಮಾಡಿಸುವೆನು ಮತ್ತು ಅವರ ಹೆಣ್ಮಕ್ಕಳನ್ನು ಜೀವಂತವಿರಲು ಬಿಡುವೆನು.” ಅವರ ಮೇಲೆ 
ಮ್ಮ ಅಧಿಕಾರ ಮುಷ್ಟಿಯು ಬಿಗಿಯಾಗಿದೆ." 

(28-129) ಮೂಸಾ ತಮ್ಮ ಜನಾಂಗದೊಡನೆ ಹೀಗೆ ಹೇಳಿದರು: "ಅಲ್ಲಾಹನೊಡನೆ ಸಹಾಯ ಯಾಚಿಸಿರಿ 
ಮತ್ತು ತಾಳ್ಮೆ ವಹಿಸಿರಿ. ಭೂಮಿ ಅಲ್ಲಾಹನದು. ಅವನು ತನ್ನ ದಾಸರಲ್ಲಿ ತನಗಿಷ್ಟ ಬಂದವರನ್ನು ಅದರ 
ಉತ್ತರಾಧಿಕಾರಿಗಳಾಗಿ ಮಾಡುತ್ತಾನೆ ಅಂತಿಮ ವಿಜಯವು ಅವನನ್ನು ಭಯಪಟ್ಟು ವರ್ತಿಸುವವರಿಗಾಗಿದೆ." 
ಅವರ ಜನಾಂಗದವರು ಹೇಳಿದರು: "ನೀವು ಬರುವುದಕ್ಕೆ ಮುಂಚೆಯೂ ನಾವು ಸತಾಯಿಸಲ್ಪಡುತ್ತಿ جا‎ ಈಗ 
ನೀವು ಬಂದ ಬಳಿಕವೂ ಸತಾಯಿಸಲ್ಪಡುತ್ತಿದ್ದೇವೆ." ಅವರು ಹೀಗೆ ಹೇಳಿದರು: "ನಿಮ್ಮ ಪ್ರಭು ನಿಮ್ಮ ಶತ್ರುವನ್ನು 
ನಾಶಗೊಳಿಸುವ ಹಾಗೂ ನಿಮ್ಮನ್ನು ಭೂಮಿಯಲ್ಲಿ ಪ್ರತಿನಿಧಿಗಳನ್ನಾಗಿ ಮಾಡುವ ಸಮಯ ಸನ್ನಿಹಿತವಾಗಿದೆ. 
ಆಮೇಲೆ ಅವನು ನೀವು ಹೇಗೆ ವರ್ತಿಸುತ್ರೀರೆಂದು ನೋಡುವನು." 

93. ಒಂದು ಹಿಂಸಾಕಾಂಡವು ಹ. ಮೂಸಾರ(ಅ) ಜನನಕ್ಕಿಂತ ಮುಂಚೆ ಎರಡನೆಯ 'ರಲ್‌ಮಸೀನ'ನ ಕಾಲದಲ್ಲಿ 
ಆರಂಭವಾಗಿತ್ತು. ಈ ಎರಡನೆಯ ಹಿಂಸಾಕಾಂಡವು ಹ. ಮೂಸಾರ(ಅ) ಪ್ರವಾದಿತ್ವ ಪ್ರಾಪ್ತಿಯ ಬಳಿಕ ಪ್ರಾರಂಭವಾಯಿತೆಂಬುದನ್ನು 
ತಿಳಿದಿರಬೇಕು. ಇವೆರಡರಲ್ಲೂ ಬನೀಇಸ್ರಾಈಲರ ಗಂಡು ಮಕ್ಕಳನ್ನು ವಧಿಸಿ, ಹೆಣ್ಣು ಮಕ್ಕಳನ್ನು ಉಳಿಸುವ ಅಂಶವು 
ಸಮಾನವಾಗಿದೆ. ಕ್ರಮೇಣ ಅವರ ವಂಶವು ಅಳಿದು ಅವರು ಇತರ ಜನಾಂಗಗಳಲ್ಲಿ ಲೀನರಾಗಿ ಬಿಡುವಂತೆ ಮಾಡುವುದೇ ಇದರ 
ಉದ್ದೇಶವಾಗಿತ್ತು. ಪ್ರಾಯಶಃ ಪ್ರಾಚೀನ ಈಜಿಪ್ಟಿನ ಖನನದ ವೇಳಿ ಕ್ರಿ ಶ. 1896ರಲ್ಲಿ ಸಿಕ್ಕಿದ ಶಿಲಾ ಲೇಖನ ಅದೇ 
ಕಾಲದ್ದಾಗಿರಬೇಕು. ಅದರಲ್ಲಿ ಇದೇ ಫಿರ್‌ಔನನಾದ 'ಮನ್‌ಫತಃ' ತನ್ನ ಮಹಾತ್ಕಾರ್ಯಗಳನ್ನು ಪ್ರಸ್ತಾಪಿಸಿದ ಬಳಿಕೆ, "ಮತ್ತು 
ಇಸ್ರಾಈಲರನ್ನು ಅಳಿಸಿ ಬಿಡಲಾಯಿತು ಅವರ ಬೇರೂ ಉಳಿಯಲಿಲ್ಲ" ಎಂದು ಬರೆದಿದ್ದಾನೆ. (ಹೆಚ್ಚನ ವಿವರಗಳಿಗಾಗಿ 
ಅಲ್‌ ಮೂಮಿನ್‌ ಅಧ್ಯಾಯದ 25ನೆಯ ಸೂಕ್ತವನ್ನು ನೋಡಿರಿ.) 

9೫೮). ಇಂದು ಕೆಲವರು ಈ ಸೂಕ್ತದಲ್ಲಿರುವ 'ಭೂಮಿ ಅಲ್ಲಾಹನದು' ಎಂಬ ವಾಕ್ಕವನ್ನು ಮಾತ್ರ ತೆಗೆದುಕೊಂಡು 
ಅನಂತರದ "ಅವನು ತನ್ನ ದಾಸರಲ್ಲಿ ತನಗಿಷ್ಟ ಬಂದವರನ್ನು ಅದರ ಉತ್ತರಾಧಿಕಾರಿಯಾಗಿ ಮಾಡುತ್ತಾನೆ' ಎಂಬ ವಾಕ್ಯವನ್ನು ಬಿಟ್ಟು 


ಬಿಡುತ್ತಾರೆ. ' i p ) 


ಕಾಂಡ-9 


516 y ಕುರ್‌ಆನ್‌ ವ್ಯಾಖ್ಮಾನ 


4 دھھ ماپ کےا تھی 35 
جم سن 


Ap 


7 


SEI 00S SVs AS ios 
OL Ros AN 
Es ALE 5 LL 5 OB 39s 
STE TUE 


(130-137) ಫಿರ್‌ಔನನ ಜನರಿಗೆ ಬುದ್ಧಿ" ಬರಬಹುದೆಂದು ನಾವು ಅವರನ್ನು ಅನೇಕ ವರ್ಷಗಳ ವರೆಗೆ 
ಬರಗಾಲ ಮತ್ತು ಫಲಗಳ ಕ್ಷಾಮದಲ್ಲಿ ಸಿಲುಕಿಸಿದೆವು, ಆದರೆ, ಅವರಿಗೆ ಸುದಿನಗಳು ಬಂದಾಗ ಅವರು, ನಾವು 
ಇದಕ್ಕೇ , ಅರ್ಹರಾಗಿದ್ದೆವೆನ್ನುತ್ತಿದ್ದರು. ದುರ್ದಿನಗಳು ಬಂದಾಗ ಮೂಸಾ ಮತ್ತು ಅವರ ಸಂಗಡಿಗರನ್ನು 
ಅಪಶಕುನವೆನ್ನುತ್ತಿದ್ದರು. ವಸ್ತುತಃ ಅವರ ಅಪಶಕುನವು ಅಲ್ಲಾಹನ ಕೈಯಲ್ಲಿತ್ತು. ಅದರೆ ಅವರಲ್ಲಿ ಹೆಚ್ಚಿನವರು 
ಅರಿವಿಲ್ಲದವರಾಗಿದ್ದರು. ಅವರು ಮೂಸಾರೊಡನೆ, "ನೀನು ನಮ್ಮನ್ನು ಆಕರ್ಷಿಸಲು ಎಂತಹ ದೃಷ್ಟಾಂತವನ್ನು 
ತಂದರೂ ನಾವು ನಿನ್ನ ಮಾತನ್ನು ನಂಬುವವರಲ್ಲ"” ಎಂದರು. ಕೊನೆಗೆ ನಾವು ಅವರ ಮೇಲೆ ಚಂಡಮಾರುತ 
ಕಳುಹಿಸಿದೆವು.5 ಮಿಡತೆಗಳ ಕೂಟವನ್ನು ಬಿಟ್ಟೆವು. (ಧಾನ್ಯ ಕೆಡಿಸುವ) ಕೀಟಗಳನ್ನು ಹಬ್ಬಿಸಿದೆವು.55 ಕಪ್ಪೆಗಳನ್ನು 


"94. ಫಿರ್‌ಔನನ ಆಸ್ಥಾನದವರು ಇದು ಯಾವುದಾದರೊಂದು ಜಾದೂವಿನ ಫಲವಾಗಿರಲು ಸಾಧ್ಯವಿಲ್ಲವೆಂದು ಸ್ವತಃ 
ಖಾತ್ರಿಯಾಗಿ ತಿಳಿದಿದ್ದರೂ ಇದು ಜಾದೂ ಎಂದು ಹೇಳುತ್ತಿದ್ದುದು ಅವರ ಹಟಮಾರಿತನ ಹಾಗೂ ತಮ್ಮ ಮಾತನ್ನೇ ಸಾಧಿಸುವ 
ಅತಿ ನೀಚ ಮಟ್ಟದ ವರ್ತನೆಯಾಗಿತ್ತು. ಇಡೀ ದೇಶಕ್ಕೆ ಬರಗಾಲ ಬರುವುದೂ ಉತ್ಪಾದನೆ ಬರಬರುತ್ತ ಕಡಿಮೆಯಾಗುವುದೂ 
ಜಾದೂವಿನ ಫಲವೆಂದು ಯಾವ ಮೂರ್ಬನೂ ಭಾವಿಸಲಾರ, ಅದುದರಿಂದಲೇ ಪವಿತ್ರ ಕುರ್‌ಆನಿನ ಅನ್ನಮ್ಮ್‌ ಅಧ್ಯಾಯದ 
13-14ನೆಯ ಸೂಕ್ತಗಳಲ್ಲಿ "ನಮ್ಮ ನಿದರ್ಶನಗಳು ಅವರ ಕಣ್ಣ ಮುಂದೆಯೇ ಪ್ರತ್ಯಕ್ಷವಾದಾಗಲೂ ಅವರು ಇದು ಸುವ್ಯಕ್ತ ಜಾದೂ 
ಎಂದರು. ವಸ್ತುತಃ ಅವರ ಹೃದಯಗಳು ಒಳಗಿಂದಲೇ ಒಪ್ಪಿಕೊಂಡಿದ್ದುವು. ಆದರೆ ಅವರು ಕೇವಲ ಅನ್ಯಾಯ ಹಾಗೂ ವಿದ್ರೋಹ 
ಮಾರ್ಗದಿಂದ ಅವುಗಳನ್ನು ನಿರಾಕರಿಸಿದರು” ಎಂದು ಹೇಳಿದೆ. ' 7 

95. ಬಹುಶಃ ಇದರ ಅರ್ಥ ಮಳೆಯ ಚಂಡಮಾರುತವಾಗಿದ್ದು ಅದರಲ್ಲಿ ಆಅಲಿಕಲ್ಲುಗಳೂ ಬಿದ್ದಿರಬೇಕು. ಇತರ 
ಚಂಡಮಾರುತಗಳೂ ಆಗಿರಬಹುದಾದರೂ ಬೈಬಲಿನಲ್ಲಿ ಅಲಿಕಲ್ಲುಗಳ ಸಹಿತ ಬಂದ ಚಂಡಮಾರುತಗಳ ಪ್ರಸ್ತಾಪವಿದೆ. ಆದುದರಿಂದ 
ಅದಾಗಿರಬಹುದೆಂದು ನಾವು ಭಾವಿಸುತ್ತೇವೆ. 

96. ಮೂಲದಲ್ಲಿ 'ಕುಮ್ಮಲ್‌' ಎಂಬ ಪದ ಪ್ರಯೋಗವಾಗಿದೆ. ಅದರ ಅರ್ಥ- ಹೇನು, ಸಣ್ಣ ನೊಣ, ಚಿಕ್ಕ ಮಿಡತೆ, 
ನುಸಿ, ಧಾನ್ಯ ಕೆಡಿಸುವ ಕೀಟ ಇತ್ಯಾದಿ. ಬಹುಶಃ ಜನರ ಮೇಲೆ ಹೇನು ಮತ್ತು ಸುಸಿಗಳೂ ಧಾನ್ಯಗಳ ಸಂಗ್ರಹಗಳಲ್ಲಿ “ಅವುಗಳನ್ನು 
ಕೆಡಿಸುವ ಕೀಟಗಳೂ ಏಕಕಾಲದಲ್ಲಿ ಆಕ್ರಮಿಸಿದ್ದುದರಿಂದ ಇಲ್ಲಿ ಈ ಸಮಗ್ರ ಪದವನ್ನು ಪ್ರಯೋಗಿಸಿರಬೇಕು. (ಹೋಲಿಸಿ ನೋಡಲು 
ಬೈಬಲಿನ ವಿಮೋಚನಾ ಕಾಂಡದ 7ರಿಂದ 12ನೆಯ ಅಧ್ಯಾಯಗಳನ್ನು ನೋಡಿರಿ.) 


ಕಾಂಡ -9 


. 7. ಅಲ್‌ .میں‎ 98999۳ 


-} ود‎ (4D ಎ 
2 الین بَا مھا“‎ 
is & 6 500 ESAS IOS AOE USS @ 

: y 6 - 5 Po 3 
MESS AE EOF PSE 


ಹೊರಡಿಸಿದೆವು,. ರಕ್ತವನ್ನು ಸುರಿಸಿದೆವು. ಇವೆಲ್ಲ ದೃಷ್ಟಾಂತಗಳನ್ನು ಬೇರೆ ಬೇರೆಯಾಗಿ ತೋರಿಸಿದೆವು. ಆದರೆ, 
ಅವರು ಅಹಂಕಾರವೆಸಗುತ್ತಲೇ ಸಾಗಿದರು ಮತ್ತು ಅವರು ಮಹಾ ಅಪರಾಧಿ ಜನಾಂಗವಾಗಿದ್ದರು. ಅವರ 
ಮೇಲೆ ವಿಪತ್ತು ಎರಗಿದಾಗೆ ಅವರು ಹೀಗೆ ಹೇಳುತ್ತಿದ್ದರು: "ಓ ಮೂಸಾ, ನಿನಗೆ ನಿನ್ನ ಪ್ರಭುವಿನ ವತಿಯಿಂದ | 
'ದೊರೆತಿರುವ ಪದವಿಯ. ಆಧಾರದಲ್ಲಿ ನಮಗಾಗಿ ಪ್ರಾರ್ಥಿಸು. ನೀನು ಈ ಸಲ ನಮ್ಮ ಮೇಲಿಂದ ಈ ವಿಪತ್ತನ್ನು 
"| ಹೋಗಲಾಡಿನಿದರೆ ನಾವು ನಿನ್ನ ಮಾತನ್ನು ನಂಬುವೆವು ಮತ್ತು ಬನೀಇಸ್ರಾಈಲರನ್ನು ನಿನ್ನೊಂದಿಗೆ ಕಳುಹಿಸುವ." 
ಆದರೆ, ನಾವು ಅವರ ಮೇಲಿಂದ ನಮ್ಮ ಯಾತನೆಯನ್ನು ಆವರು ಪೂರ್ತಿಗೊಳಿಸಲಿಕ್ಕಿದ್ದ ಒಂದು 
ಅವಧಿಯ ವರೆಗೆ ಸರಿಸಿಬಿಡುತ್ತಿದ್ದರೆ ಅವರು ಒಮ್ಮೆಲೇ ವಚನಭಂಗ ಮಾಡುತ್ತಿದ್ದರು. ಆಗ ನಾವು ಅವರಿಂದ 
ಪ್ರತೀಕಾರ. ಪಡೆದೆವು . ಮತ್ತು ಅವರನ್ನು ಸಮುದ್ರದಲ್ಲಿ ಮುಳುಗಿಸಿದೆವು. ಏಕೆಂದರೆ, ಅವರು ನಮ್ಮ 
ದೃಷ್ಟಾಂತಗಳನ್ನು ಸುಳ್ಳಾಗಿಸಿದ್ದರು ಮತ್ತು ಅವುಗಳ ಬಗ್ಗೆ ಅಲಕ್ಸ್ಯರಾಗಿದ್ದರು. ಅವರ ಸ್ಥಾನದಲ್ಲಿ 
ದುರ್ಬಲರಾಗಿದ್ದವರನ್ನು ನಾವು ಸಮೃದ್ಧಗೊಳಿಸಿದ್ದ ಆ ಭೂಭಾಗದ ಪೂರ್ವ ಪಶ್ಚಿಮಗಳ ವಾರೀಸುದಾರರನ್ನಾಗಿ 
| ಮಾಡಿದೆವು ಈ ರೀತಿಯಲ್ಲಿ ಬನೀಇಸ್ರಾಈಲರಿಗೆ ನೀಡಿದ್ದ ನಿನ್ನ ಪ್ರಭುವಿನ ಉತ್ತಮ ವಾಗ್ದಾನವು ನೆರವೇರಿತು. 
ಏಕೆಂದರೆ ಅವರು ತಾಳ್ಮೆ ವಹಿಸಿದ್ದರು. , ಫಿರ್‌ಔನ್‌ ಮತ್ತು ಅವನ ಜನಾಂಗದವರು ರಚಿಸಿದ್ದೆಲ್ಲವನ್ನೂ 
ಕಟ್ಟಿಟ್ಟಿದ್ದೆಲ್ಲವನ್ನೂ ನಾವು ಧ್ವಂಸ ಮಾಡಿದೆವು. ) 
(138-141) ನಾವು ಬನೀಇಸ್ರಾಈಲರನ್ನು ಸಮುದ್ರದಿಂದ ಪಾರುಗೊಳಿಸಿದೆವು. ಅನಂತರ ಅವರು ಮುಂದೆ 
97. ಅರ್ಥಾತ್‌- ಬನೀಇಸ್ರಾಈಲರನ್ನು ಫೆಲೆಸ್ತೀನ್‌ ದೇಶದ .ವಾರೀಸುದಾರರನ್ನಾಗಿ ಮಾಡಲಾಯಿತು. `ಬನೀ ಇಸ್ರಾಈಲರೇ 


ಈಜಿಪ್ಟ್‌ ಭೂಭಾಗದ ಮಾಲಿಕರಾಗಿಸಲ್ಪಟ್ಟರೆಂದು ಕೆಲವರು ಇದಕ್ಕೆ ಅರ್ಥ ಕೊಟ್ಟಿದ್ದಾರೆ." ಇದು ಸರಿಯಲ್ಲ. ಈ ಪ್ರದೇಶದಲ್ಲಿ 
ನಾವು ಸಮೃದ್ಧಿಯನ್ನಿರಿಸಿದ್ದೇವೆ ಎಂಬ ಮಾತನ್ನು ಫೆಲೆಸ್ತೀನ್‌ ಮತ್ತು. ಸಿರಿಯಾ 'ಪ್ರದೇಶದ ಬಗ್ಗೆ ಪ್ರಯೋಗಿಸಲಾಗಿದೆ. 


ಕಾಂಡ-9 ' 


518 ಕುರ್‌ಆನ್‌ ವ್ಯಾಖ್ಯಾನ 


೨೨21ದ ದದ ET کہ رھ می دے ٹوک ا‎ ೨೪5, +8, 829% 
43 SURES SBS ONESIES TS 
2 44% 


250) sis 251 ead Gs 
4 ನಿಮ سے ہے‎ A ےو ہھ‎ 
OTANI NS EI) 3 el 


ಸಾಗಿದರು. ದಾರಿಯಲ್ಲಿ ಕೆಲವು ವಿಗ್ರಹಗಳ ಮುಂದೆ ತನ್ಮಯರಾಗಿ ಕುಳಿತಿದ್ದ ಒಂದು ಜನಾಂಗದ ಬಳಿಗೆ 
ತಲಪಿದಾಗ, "ಓ ಮೂಸಾ, ಇವರ ಆರಾಧ್ಮ ವಸ್ತುಗಳಂತಹ: ಆರಾಧ್ಯ ವಸ್ತುವನ್ನು ನಮಗೂ ಮಾಡಿಕೊಡು" 
ಎಂದರು. ಮೂಸಾ ಹೇಳಿದರು, "ನಿಜಕ್ಕೂ ನೀವು ಅಜ್ಞಾನದ ಮಾತುಗಳನ್ನಾಡುತ್ತೀರಿ. ಇವರು ಅನುಸರಿಸುತ್ತಿರುವ 

ಕ್ರಮವು ನಿಶ್ಚಯವಾಗಿಯೂ ನಾಶವಾಗಲಿದೆ ಮತ್ತು ಇವರು ಮಾಡುತ್ತಿರುವುದು ಕೇವಲ ಮಿಥ್ಮ ಕಾರ್ಯ." 
ಅನಂತರ ಮೂಸಾ ಹೇಳಿದರು: "ನಾನು ನಿಮಗಾಗಿ ಅಲ್ಲಾಹನ ಹೊರತು ಇನ್ನಾವುದಾದರೂ ಆರಾಧ್ಯನನ್ನು 
ಹುಡುಕುವುದೇ? ವಸ್ತುತಃ ನಿಮಗೆ ಅಖಿಲ ಜಗತ್ತಿನ ಜನಾಂಗಗಳ ಮೇಲೆ ಶ್ರೇಷ್ಠತೆ ದಯಪಾಲಿಸಿದವನು 
ಅಲ್ಲಾಹನೇ ಆಗಿದ್ದಾನೆ. ಬಾವು ಫಿರ್‌ಔನ್‌ನವರಿಂದ ನಿಮ್ಮನ್ನು ವಿಮೋಚನೆಗೊಳಿಸಿದ ಸಂದರ್ಭವನ್ನು ಸ್ಮರಿಸಿರಿ 
(ಎಂದು ಅಲ್ಲಾಹನು ಹೇಳುತ್ತಾನೆ). ಅವರು ನಿಮ್ಮನ್ನು ಕಠಿಣ ಯಾತನೆಯಲ್ಲಿ ಸಿಲುಕಿಸುತ್ತಿದ್ದರು. ನಿಮ್ಮ ಗಂಡು 


98. ಬನೀಇಸ್ರಾಈಲರು ಕೆಂಪು ಸಮುದ್ರವನ್ನು ದಾಟಿದ ಸ್ಥಳವು ಈಗಿನ ಸುಯೇಜ್‌ ಮತ್ತು ಇಸ್ಮಾಯೀಲಿಯಾದ 
ನಡುವಿನದ್ದಾಗಿರಬೇಕು. ಅವರು ಅಲ್ಲಿಂದ ದಾಟಿ ಸಿನಾಯ್‌ ಪರ್ಯಾಯ ದ್ವೀಪದ ದಕ್ಷಿಣದ ಕಡೆಗೆ ಕರಾವಳಿಯಲ್ಲೇ ಮುಂದೆ 
ನಡೆದರು. ಆ ಕಾಲದಲ್ಲಿ ಸಿನಾಯ್‌ ಪರ್ಯಾಯ ದ್ವೀಪದ ಪಶ್ಚಿಮ ಹಾಗೂ ಉತ್ತರ ಭಾಗಗಳು ಈಜಿಪ್ಟ್‌ ಸಾಮ್ರಾಜ್ಯಕ್ಕೆ ಸೇರಿದ್ದುವು. 
ದಕ್ಷಿಣ ಭಾಗದಲ್ಲಿ ಈಗಿನ ತೂರ್‌ ಪಟ್ಟಣ ಮತ್ತು ಅಬೂ ರುನೀಮಾದ ನಡುವೆ ತಾಮ್ರ ಮತ್ತು ಇಂದ್ರ ನೀಲ ರತ್ನದ ಗನಿಗಳಿದ್ದುವು. 
ಆ ಗನಿಗಳ ರಕ್ಷಣೆಗೆ ಅವರು ಕೆಲವು ಕಡೆಗಳಲ್ಲಿ ಶಿಬಿರಗಳನ್ನು ಕಟ್ಟಿದ್ದರು. ಈ ಶಿಬಿರಗಳಲ್ಲೊಂದು 'ಮಫ್‌ಕಃ' ಎಂಬಲ್ಲಿತ್ತು, ಅಲ್ಲಿ 
ಈಜಿಪ್ಸ್‌ನವರ ಒಂದು دت‎ ದೊಡ್ಡ ದೇವಾಲಯವಿತ್ತು. ಅದರ ಕುರುಹುಗಳು ಈಗಲೂ ಪರ್ಯಾಯ ದ್ವೀಪದ ದಕ್ಷಿಣ ಭಾಗದಲ್ಲಿ 
ಕಾಣ ಸಿಗುತ್ತವೆ. ಅದರ ಸಮೊಪದಲ್ಲೇ ಇನ್ನೊಂದು ಸ್ಥಳವಿತ್ತು. ಅಲ್ಲಿ ಪ್ರಾಚೀನ ಕಾಲದಿಂದಲೂ ಸಾಮ ಜನಾಂಗದವರ ಚಂದ್ರ 
ದೇವತೆಯ ದೇವಾಲಯವಿತ್ತು. ಬಹುಶಃ ಈ ಪ್ರದೇಶಗಳ ಪೈಕಿ ಯಾವುದೋ ಒಂದರ ಬಳಿಯಿಂದ ಹಾದು ಹೋಗುತ್ತಿರುವಾಗಲೇ 
ಈಜಿಪ್ಸ್‌ನವರ ದಾಸ್ಯದಿಂದ ಈಜಿಪ್ಟಿಯನ್‌ ಪ್ರಭಾವಕ್ಕೊಳಪಟ್ಟಿದ್ದ ಬನೀಣಇಸ್ರಾಈಲರಿಗೆ ಒಂದು ಕೃತಕ ದೇವನ ಅಗತ್ಯ ಕಂಡು 
ಬಂದಿರಬೇಕು. 

ಬನೀಇಸ್ರಾಈಲರು ಈಜಿಪ್ಪನ್ನು ಬಿಟ್ಟು 70 ವರ್ಷಗಳ ಬಳಿಕ ಹ. ಮೂಸಾರ(ಅ) ಪ್ರಥಮ ಖಲೀಫರಾಗಿದ್ದ ಯೂಶಲ್‌ 
ಬಿನ್‌ ನೂನ್‌ರು ತಮ್ಮ ಕೊನೆಯ ಭಾಷಣದಲ್ಲಿ ಬಹಿರಂಗವಾಗಿ ಹೀಗೆ ಹೇಳಿದ್ದರು:- 

"ನೀವು ದೇವಭಯವನ್ನಿರಿಸಿಕೊಳ್ಳಿರಿ. ಸದುದ್ದೇಶ ಮತ್ತು ಸತ್ಯೆಸಂಧತೆಯೊಂದಿಗೆ ಅವನನ್ನು ಆರಾಧಿಸಿರಿ. ನಿಮ್ಮ ಹಿರಿಯರು 
ಸಮುದ್ರದಾಚಿ ಮತ್ತು ಈಜಿಪ್ಟ್‌ನಲ್ಲಿ ಆರಾಧಿಸುತ್ತಿದ್ದ ದೇವಿಗಳನ್ನು ನೀವು ಬಿಟ್ಟುಬಿಡಿರಿ. ದೇವಾರಾಧನೆಯನ್ನೇ ಮಾಡಿರಿ. ನಿಮಗೆ 
ದೇವಾರಾಧನೆಯು ಅಹಿತವಾಗಿದ್ದರೆ, ನೀವು ಏನನ್ನು ಆರಾಧಿಸ ಬಯಸುತ್ತೀರೋ ಅದನ್ನು ಇಂದೇ ಆಯ್ದುಕೊಳ್ಳಿರಿ...... ಇನ್ನು ನನ್ನ: 
ಮತ್ತು ನನ್ನ ಸಿಟುಂಬದ ಕುರಿತು ಹೇಳುವುದಾದರೆ - ನಾವಂತು ದೇವಾರಾಧನೆಯನ್ನೇ ಮಾಡುವೆವು." (ಯಹೋಶುವನು 24:14-15) 

ಇದರಿಂದ ಈಜಿಪ್ಸ್‌ನವರ ದಾಸ್ಕದಡಿಯಲ್ಲಿ ಬನೀಇಸ್ರಾಈಲರ ಮನೋವೃತ್ತಿಯು ಎಷ್ಟರ ಮಟ್ಟಿಗೆ ಕೆಟ್ಟು ಬಿಟ್ಟಿತ್ಲೆಂದು 
ತಿಳಿಯಬಹುದು. ಹ. ಮೂಸಾರ(ಅ) 40 ವರ್ಷಗಳ ಮತ್ತು ಹ. ಯೂಶಲ್‌ರ 28 ವರ್ಷಗಳ ಮಾರ್ಗದರ್ಶನ ಮತ್ತು 
ತರಬೇತಿಯಲ್ಲಿದ್ದೂ ಈ ಜನಾಂಗಕ್ಕೆ ತನ್ನೊಳಗಿಂದ ಫಿರ್‌ಔನರ ದಾಸ್ಕ-ಆರಾಧನೆಯ ಕಾಲದಲ್ಲಿ ತಮ್ಮ ನರನಾಡಿಗಳಲ್ಲಿ ಸೇರಿ 
ಹೋಗಿದ್ದ ಪ್ರಭಾವವನ್ನು ತೊಡೆದು ಹಾಕಲು ಸಾಧ್ಯವಾಗಲಿಲ್ಲ. ಹೀಗಿರುತ್ತ ಈಜಿಪ್ಟ್‌ನಿಂದ ಹೊರನಡೆದ ಮರುಕ್ಷಣದಲ್ಲೇ ತಮಗೆ 
ಕಂಡು ಬಂದ ದೇವಾಲಯವನ್ನು ನೋಡಿ ಆ ಭ್ರಷ್ಟ ಮುಸ್ಲಿಮರ ಪೈಕಿ ಹೆಚ್ಚಿನವರ ಶಿರಗಳುಿ ಅದರ ದ್ವಾರದ ಮುಂದೆ ಬಾಗಲು 
ಚಡಪಡಿಸದಿರುವುದಾದರೂ ಹೇಗೆ? ಅವರ ಗತ ಒಡೆಯರು ಅಲ್ಲೇ ಸಾಷ್ಟಾಂಗವೆರಗುತ್ತಿದ್ದು; ದನ್ನು ಅವರು ಕಂಡಿದ್ದರಲ್ಲವೇ? 


A 
5 
30 
ئ‎ 
ಷಿ 
+۱ 
+۰ 


ಕಾಂಡ-9 


7. ಅಲ್‌ ಅಲ್‌ರಾಫ್‌ ٦ ۱ ۱ 519 


31 2 (ad بت‎ : 
TA 1ہ 5 ےک دحچائے سسہبیے‎ £2೨4 42೩% 7ا‎ 
ಇ (£ ھ‎ aly 
೨ Wy ಗತ eV ಇ “gs | ೨ Ky ಯ یں‎ 


ಮಕ್ಕಳನ್ನು ವಧಿಸುತ್ತಿದ್ದರು ಮತ್ತು ನಿಮ್ಮ ಹೆಣ್ಮಕ್ಕಳನ್ನು ಬದುಕಲು ಬಿಡುತ್ತಿದ್ದರು. ಅದರಲ್ಲಿ ನಿಮ 
ಕಡೆಯಿಂದ ನಿಮಗೊಂದು ದೊಡ್ಡ ಪರೀಕ್ಷೆ ಇತ್ತು." 

(142-144) ನಾವು ಮೂಸಾರನ್ನು ಮೂವತ್ತು ಆಹೋರಾತ್ರಿಗಳಿಗಾಗಿ (ಸಿನಾಯಿ ಪರ್ವತಕ್ಕೆ) ಕರೆದೆವು. 
| ಅನಂತರ ಹತ್ತು ದಿನ ಹೆಚ್ಚಿಸಿದೆವು. ಹೀಗೆ ಅವರ ಪ್ರಭು 'ನಿಶ್ಚಯಿಸಿದ್ದ ಅವಧಿ ನಲ್ವತ್ತು ದಿನಗಳಾದುವು.* 
ಮೂಸಾ ಹೋಗುವಾಗ ತಮ್ಮ ಸಹೋದರ ಹಾರೂನರೊಡನೆ, "ನನ್ನ ಅನುಪಸ್ಥಿತಿಯಲ್ಲಿ ನೀವು ನನ್ನ ಜನಾಂಗದ 
ಪ್ರತಿನಿಧಿಯಾಗಿರಬೇಕು; ಒಳ್ಳೆಯ ಕಾರ್ಯವೆಸಗಬೇಕು ಕೆಡುಕುಂಟು ಮಾಡುವವರ ಮಾರ್ಗದಲ್ಲಿ ನಡೆಯಬಾರದು" 


ಎಂದರು." ನಾವು' ನಿಶ್ಚಯಿಸಿದ ಸಮಯಕ್ಕೆ , ಸರಿಯಾಗಿ ಅವರು ತಲಪಿ "ಅವರ. ಪ್ರಭು ಅವರೊಡನೆ 


99. ಈಜಿಪ್ಟ್‌ನಿಂದ ಹೊರ ಹೋದ ಬಳಿಕೆ ಇಸ್ರಾಈಲರ ಮೇಲಿಂದ ಅವರ ಪರಾಧೀನ ಕಾಲದಲ್ಲಿದ್ದ ನಿರ್ಬಂಧಗಳು ಕಳಚಿ 
ಹೋದುವು. ಅವರಿಗೆ ಒಂದು ಸ್ವತರಿತ್ರ ಜನಾಂಗದ ಸ್ಥಾನ ಪ್ರಾಪ್ತವಾಯಿತು. ಆಗ ಬನೀ ಇಸ್ರಾಈಲರಿಗೆ ಧರ್ಮಶಾಸ್ತ್ರವನ್ನು ನೀಡುವ 
ಸಲುವಾಗಿ, ಹ. ಮಹಿಸಾರಿಗೆ(ಅ) ಸಿನಾಯ್‌ ಪರ್ವತಕ್ಕೆ ಬರಲು ದೇವಾದೇಶ ಬಂದ ಪ್ರಕಾರ ಅವರು ಅಲ್ಲಿಗೆ ಹೋದರು. ಇಲ್ಲಿ 
ಪ್ರಸ್ತಾಪಿಸಿರುವ ಕರೆಯು ಈ ಪರಂಪರೆಯ ಪ್ರಥಮ. ಕರೆಯಾಗಿತ್ತು. ಹ. ಮೂಸಾರು(ಅ) 40 ದಿನಗಳೆ ಸಂಪೂರ್ಣ ವ್ರತವನ್ನು 
ಆ ಪರ್ವತದ ಮೇಲೆ ಆಚರಿಸಿ, ಉಪವಾಸವಿದ್ದು, ರಾತ್ರೆ ಹಗಲು ದೇವಾರಾಧನೆ, ಧ್ಯಾನ - ಚಿಂತನೆ ಮಾಡಿ ಮನ ಮಸ್ತಿಷ್ಯಗಳನ್ನು 
ಏಕಾಗ್ರತೆಗೆ ತಂದುಕೊಂಡು, ಅವರ ಮೇಲೆ ಅವಶೀರ್ಣಗೊಳ್ಳಲಿದ್ದ ಗುರುತರವಾದ ದೇವವಾಣಿಯನ್ನು ಗ್ರಹಿಸುವ ಸಾಮರ್ಥ್ಯವನ್ನು 
ತನ್ನಲ್ಲಿ ಉಂಟು ಮಾಡಿಕೊಳ್ಳಲಿಕ್ಕಾಗಿ ಆ ಸಲ್ಪತ್ತು ದಿನಗಳ ಅವಧಿಯನ್ನು ನಿಶ್ಚಯಿಸಲಾಗಿತ್ತು. 

ಈ ಆದೇಶ ಪ್ರಕಾರ ಮೂಸಾರು(ಅ) ಸಿನಾಯ್‌ ಪರ್ವತಕ್ಕೆ ಹೋಗುವಾಗ ಬನೀಇಸ್ರಾಈಲರನ್ನು ಈಗಿನ ನಕಾಶೆಯಲ್ಲಿರುವ 
'| مجن‎ ಸಾಲಿಹ್‌ ಮತ್ತು ಸಿನಾಯ್‌ ಪರ್ವತದ ನಡುವೆ 'ಅಶ್ಕೈಕ್‌ ಕಣಿವೆ' ಎಂದು ಕರೆಯಲ್ಪಡುವಲ್ಲಿ ಬಿಟ್ಟಿದ್ದರು. ಬನೀಇಸ್ರಾಈಲರು 
ಬೀಡು ಬೆಟ್ಟಿದ್ದ ಆ ಕಣಿವೆಯು ಇಂದು 'ಮೈದಾನುರ್ರಾಹಃ' ಎಂದು ಕರೆಯಲ್ಪಡುತ್ತದೆ. ಕಣಿವೆಯ ಒಂದು ತುದಿಯಲ್ಲಿ ಒಂದು 
ಪರ್ವತವಿದೆ. ಸ್ಥಳೀಯರ ವರದಿ ಪ್ರಕಾರ ಅಲ್ಲಿಗೆ ಹ. ಸಾಲಿಹ್‌ರು(ಅ) ಸಮೂದರ ಪ್ರದೇಶದಿಂದ ಹಿಜ್ರತ್‌(ವಲಸೆ) ಮಾಡಿ 
ಬಂದಿದ್ದರು. ಈಗ ಅಲ್ಲಿ ಅವರ ಸ್ಮಾರಕವಾದ ಒಂದು ಮಸೀದಿ ಇದೆ. ಇನ್ನೊಂದು ಕಡೆ, 'ಜಬಲ್‌ ಹಾರೂನ್‌' ಎಂದು 
ಕರೆಯಲ್ಪಡುವ ಇನ್ನೊಂದು ಪರ್ವತವಿದೆ. ಹ. ಹಾರೂನ್‌ರು(ಅ) ಬನೀಇಸ್ರಾಈಲರ ಗೋಪೂಜೆಯಿಂದ ಬೇಸರಗೊಂಡು ಅಲ್ಲಿ 
ಹೋಗಿ ಕುಳಿತಿದ್ದರು. ಮೂರನೆಯ ಕಡೆ ಎತ್ತರವಾದ ಸಿನಾಯ್‌ ಪರ್ವತವಿದೆ. ಅದರ ಶಿಖರವು ಹೆಚ್ಚಾಗಿ ಮೋಡಗಳಿಂದ 
.] ಮುಸುಕಿರುತ್ತದೆ. ಅದರ ಎತ್ತರ 7359 ಅಡಿ ಇದೆ. ಈ ಪರ್ವತದಲ್ಲಿರುವ ಒಂದು ಗವಿಯಲ್ಲಿ نل‎ ಮೂಸಾರು(ಅ) 40 ದಿನಗಳ 
ವ್ರತವನ್ನಾಚರಿಸಿದ್ದರು. ಅದು ಇಂದೂ `ಯಾತ್ರಿಕರ ಸಂದರ್ಶನ ಸ್ಥಾನವಾಗಿದೆ. ಇದರ ಸಮೂಪದಲ್ಲೇ ಮುಸ್ಲಿಮರ" ಒಂದು 
ಮಸೀದಿಯೂ ಕ್ರೈಸ್ತರ ಒಂದು ಇಗರ್ಜಿಯೂ ಇವೆ. ಈ ಪರ್ವತದ ತಪ್ಪಲಿನಲ್ಲಿ ರೋಮನ್‌ ಜಸ್ಸೀನಿಯನ್‌ನ ಕಾಲದ ಒಂದು 
ಮಠ ಇಂದಿಗೂ ಇದೆ. _ : : 
| 100, ಹ. ಹಾರೂನ್‌ರು(ಅ) ಹ. ಮೂಸಾರಿಗಿಂತ(ಲ) 3 ವರ್ಷ ಜೊಡ್ಡವರಾಗಿದ್ದರೂ ಪ್ರದಾದಿತ್ವ್ತ ಕಾರ್ಯದಲ್ಲಿ ಹ. 
ಮೂಸಾರ(ಅ) - ಅಧೀನರೂ ಸೆಹಾಯಕರೂ ಆಗಿದ್ದರು. ಅವರ ಪ್ರವಾದಿತ್ವವು ಸ್ವತಂತ್ರವಾಗಿರಲಿಲ್ಲ. ಹ. ಮೂಸಾರು(ಅ) 
ಅಲ್ಲಾಹನೊಡನೆ ತಮ್ಮ ಅಮಾತ್ಮನ ನೆಲೆಯಲ್ಲಿ ' ಅವರನ್ನು ಕೊಡಬೇಕೆಂದು ಭಿನ್ನವಸಿಕೊಂಡಿದ್ದರು. ಮುಂದೆ ಕುರ್‌ಆನಿನಲ್ಲಿ ಇದರ 
ವಿವರವಿದೆ. 


ಕಾಂಡ -9 


5 
ڈوو‎ ೪೨ 


ಅಟಿ -‏ 
نز کال ئن بی 


SEG. 


ثٹ 


0 4 ٹا موک 21 2 N22‏ وو ےج وسر ے 
OOM Vly‏ سا ضرف ATG O್ನಲ ES‏ 


ಮಾತನಾಡಿದಾಗ ಅವರು, "ಓ ಪ್ರಭೂ, ನನಗೆ ನಿನ್ನ ದರ್ಶನಕ್ಕೆ ಬೇಕಾದ ದೃಕ್ಸಕ್ತಿ ದಯಪಾಲಿಸು" ಎಂದು 
ಭಿನ್ನವಿಸಿದಾಗ, "ನೀನು ನನ್ನನ್ನು ನೋಡಲಾರೆ. ಅದೋ ಮುಂದಿರುವ ಪರ್ವತವನ್ನು ನೋಡು. ಅದು ತನ್ನ 
ಸ್ಥಾನದಲ್ಲಿ ಸ್ಥಿರವಾಗಿ ನಿಂತರೆ ನೀನು ನನ್ನನ್ನು ನೋಡಬಲ್ಲೆ” ಎಂದನು. ಆ ಪ್ರಕಾರ ಅವರ ಪ್ರಭು ಪರ್ವತದ, 
ಮೇಲೆ ದಿವ್ಯಪ್ರಕಾಶವನ್ನು ಬೀರಿದಾಗ ಅದು ಅದನ್ನು ನುಚ್ಚು ನೂರುಗೊಳಿಸಿತು. ಮೂಸಾ ಮೂರ್ಛೆ ತಪ್ಪಿ 
ಬಿದ್ದರು. ಸ್ಮತಿ ಬಂದಾಗ ಹೀಗೆ ಹೇಳಿದರು, ' "ನೀನು ಮಹಾ ಪರಿಶುದ್ಧನು. ನಾನು ನಿನ್ನಲ್ಲಿ ಪಶ್ಚಾತ್ತಾಪ 
ಪಡುತ್ತೇನೆ ಮತ್ತು ಎಲ್ಲರಿಗಿಂತಲೂ ಮೊದಲು ವಿಶ್ವಾಸವಿಡುವವನು ನಾನಾಗಿರುತ್ತೇನೆ." ಅಲ್ಲಾಹನು, "ಓ 
ಮೂಸಾ, ನಾನು ನನ್ನ ಸಂದೇಶವಾಹಕತ್ವ ನೆರವೇರಿಸಲಿಕ್ಕೂ ನನ್ನೊಂದಿಗೆ ಮಾತಾಡಲಿಕ್ಕೂ ಎಲ್ಲರಿಗಿಂತಲೂ 
| ಮಿಗಿಲಾಗಿ ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಆದ ಕಾರಣ ನಾನು ನಿನಗೆ ಕೊಟ್ಟುದನ್ನು ಸ್ವೀಕರಿಸಿ ಕೃತಜ್ಞತೆ ಸಲ್ಲಿಸು" 
ಎಂದನು. K ج2‎ 7 
(145-147) ಅನಂತರ ನಾವು ಮೂಸಾರಿಗೆ ಜೀವನದ ಪ್ರತಿಯೊಂದು ವಿಭಾಗಕ್ಕೆ ಸಂಬಂಧಿಸಿದ 
ಬೋಧನೆಯನ್ನೂ ಪ್ರತಿಯೊಂದು ವಿಭಾಗಕ್ಕೆ ಸಂಬಂಧಿಸಿದ ಸ್ಪಷ್ಟ ಮಾರ್ಗದರ್ಶನವನ್ನೂ ಫಲಕಗಳ ಮೇಲೆ 
ಬರೆದು ಕೊಟ್ಟೆವು" ಮತ್ತು ಹೀಗೆ ಹೇಳಿದೆವು: "ಈ ಮಾರ್ಗದರ್ಶನಗಳನ್ನು ಭದ್ರವಾಗಿ ಹಿಡಿದುಕೊಳ್ಳಿರಿ ಮತ್ತು 
101. ಇವೆರಡು ಫಲಕಗಳು ಶಿಲಾ ಚಪ್ಪಡಿಗಳಾಗಿದ್ದುವೆಂದು ಬೈಬಲಿನಲ್ಲಿ ಹೇಳಲಾಗಿದೆ. ಇವುಗಳ ಮೇಲೆ ಬರೆಯುವ 
ಕೆಲಸವು ಅಲ್ಲಾಹನ ವತಿಯಿಂದ ನಡೆದಿತ್ತೆಂದು ಬೈಬಲ್‌ ಮತ್ತು ಕುರ್‌ಆನ್‌ ಎರಡೂ ಹೇಳಿವೆ. ಈ ಫಲಕಗಳ ಮೇಲೆ ಬರೆಯುವ 
ಕಾರ್ಯವನ್ನು ನೇರವಾಗಿ ಅಲ್ಲಾಹನು ತನ್ನ ಮಹಿಮೆಯಿಂದಲೇ ಮಾಡಿದ್ದನೋ ಅಥವಾ ದೇವಚರರಿಂದ ಈ ಕೆಲಸವನ್ನು 
ಮಾಡಿಸಿದ್ದನೋ ಅಥವಾ ಹ. ಮೂಸಾರ(ಅ) ಕೈಯನ್ನು ಉಪಯೋಗಿಸಲಾಗಿತ್ತೋ ಎಂದು ಖಾತ್ರಿಯಾಗಿ ಹೇಳಲು ನಮ್ಮಲ್ಲಿ ಯಾವ ; 
ಸಾಧನವೂ ಇಲ್ಲ. (ಹೋಲಿಸಿ ನೋಡಲು ಬೈಬಲಿನ ವಿಮೋಚನಾ ಕಾಂಡ 31:18, 32:15-16 ಮತ್ತು ಧರ್ಮೋಪದೇಶ ಕಾಂಡದ 
5:6-22 ನೋಡಿರಿ.) ' ; : 


ಕಾಂಡ -9 


7. ಅಲ್‌ ಅಲ್‌ರಾಫ್‌ 5 521 


A AE i &‏ 4 ما 
ಇವುಗಳ ಉತ್ತಮ ಅರ್ಥವನ್ನು ಅನುಸರಿಸುವಂತೆ"? ನಿಮ್ಮ ಜನಾಂಗಕ್ಕೆ ಅಪ್ಪಣೆ ಕೊಡಿರಿ. ಕರ್ಮಬ್ರಷ್ಟರ‏ 
ನಿವಾಸವನ್ನು ಸದ್ಯವೇ ನಿಮಗೆ ತೋರಿಸಿ ಕೊಡುವೆನು.'3 ಅನ್ಯಾಯವಾಗಿ ಭೂಮಿಯಲ್ಲಿ ಅಹಂಕಾರ ಪಡುವವರ‏ 
ದೃಷ್ಟಿಗಳನ್ನು ನನ್ನ ನಿದರ್ಶನಗಳಿಂದ ತಿರುಗಿಸಿಬಿಡುವೆನು.'* ಅವರು ಯಾವ ನಿದರ್ಶನಗಳನ್ನು ಕಂಡರೂ‏ 
ಎಷ್ಟು ಮಾತ್ರಕ್ಕೂ ವಿಶ್ವಾಸವಿಡುವವರಲ್ಲ. ಅವರ ಮುಂದೆ ನೇರ ಮಾರ್ಗ ಬಂದರೆ ಅದನ್ನು ಸ್ವೀಕರಿಸಲಿಕ್ಕಿಲ್ಲ‏ 
ಮತ್ತು ವಾಮ ಮಾರ್ಗವನ್ನು ಕಂಡರೆ ಅದರಲ್ಲಿ ಮುನ್ನಡೆಯುವರು. ಏಕೆಂದರೆ ಅವರು ನಮ್ಮ ನಿದರ್ಶನಗಳನ್ನು‏ 
ಸುಳ್ಳಾಗಿಸಿದರು ಮತ್ತು ಅವುಗಳ ಬಗ್ಗೆ ಅಲಕ್ಸ್ಯರಾಗಿದ್ದರು. ನಮ್ಮ ನಿದರ್ಶನಗಳನ್ನು ಸುಳ್ಳಾಗಿಸಿದವನ ಮತ್ತು‏ 
ಪರಲೋಕದ ಹಾಜರಾಗುವಿಕೆಯನ್ನು ನಿರಾಕರಿಸಿದದವನ ಸಂಪೂರ್ಣ ಕರ್ಮಗಳು ವೃರ್ಥವಾದವು.'* ಜನರು‏ 
ತಮ್ಮ ಕರ್ಮಕ್ಕೆ ತಕ್ಕ ಪ್ರಶಿಫಲ ಅನುಭವಿಸುವ ವಿನಾ ಇನ್ನೇನನ್ನಾದರೂ ಪಡೆಯಬಲ್ಲರೇ?‏ 


102. ಅರ್ಥಾತ್‌- ದುರುದ್ದೇಶರಹಿತನಾದ ಮತ್ತು ವಕ್ರಮತಿಯಿಲ್ಲದ ಪ್ರತಿಯೊಬ್ಬ ವ್ಯಕ್ತಿಯೂ ದೇವಾದೇಶಗಳಿಗೆ ಯಾವ 
ಸರಳವಾದ ಅರ್ಥಕೊಡುವನೋ ಆ ಅರ್ಥ. ಆದೇಶಗಳ ಸರಳವಾದ ಪದಗಳಲ್ಲಿ ಕಾನೂನು ಪರವಾದ ಸಂದಿಗ್ದ ಹಾಗೂ ನೆಪಗಳ 
ದಾರಿಯನ್ನೂ ಕೀಟಲೆಗಳಿಗೆ ಅವಕಾಶವನ್ನೂ ಹುಡುಕುತ್ತಿರುವವರ ಕೂದಲು ಸೀಳುವಿಕೆಯನ್ನು ದೇವ ಗ್ರಂಥಾನುಸರಣೆಯಂದು 
ತಿಳಿದುಕೊಳ್ಳಬಾರದೆಂಬ ಉದ್ದೇಶದಿಂದ ಈ ಶರತ್ತನ್ನಿರಿಸಲಾಗಿದೆ. 

103. ಅರ್ಥಾತ್‌: ಮುಂದೆ ನೀವು ದೇವಾರಾಧನೆ ಹಾಗೂ ದೇವಾನುಸರಣೆಯನ್ನು ಧಿಕ್ಕರಿಸಿ, ವಾಮ ಮಾರ್ಗದಲ್ಲೇ ನಡೆಯಲು 
ಹಟಿ ತೊಟ್ಟಿ ಜನಾಂಗಗಳ ಪುರಾತನ ಅವಶೇಷಗಳನ್ನು ಹಾದು ಹೋಗಲಿರುವಿರಿ. ಅವುಗಳನ್ನು ಕಂಡಾಗ ಇಂತಹ ನಿಲುಮೆಯನ್ನಿರಿಸಿ 
ಕೊಂಡುದರ ಪರಿಣಾಮನೇನಾಗುತ್ತದೆಂಬುದು ನಿಮಗೆ ತಿಳಿದು ಬರುವುದು. 

104. ಅರ್ಥಾತ್‌- ಇಂತಹವರು ನೀತಿ ಬೋಧಕ ವಿಷಯದಿಂದ ಬೋಧನೆಯನ್ನೂ ಪಾಠ ಕಲಿಸುವಂತಹ ವಿಷಯದಿಂದ 
ಪಾಠ ಹೊಂದದಂತೆ ಮಾಡುವುದೇ ನನ್ನ ಪ್ರಕೃತಿ ನಿಯಮ. 

'ಹರಿಮೆ ತೋರಿಸುವುದು' ಅಥವಾ 'ಅಹಂಭಾವ ಪ್ರಕಟಿಸುವುದು' ಎಂಬುದನ್ನು ಕುರ್‌ಆನ್‌ ಯಾವ ಅರ್ಥದಲ್ಲಿ 
ಉಪಯೋಗಿಸುತ್ತದೆಂದರೆ ದಾಸನು ತನ್ನನ್ನು ತಾನೇ ದಾಸ್ಕ ಸ್ಥಾನಕ್ಕಿಂತ ಮೇಲಿನವನೆಂದು ತಿಳಿಯುವುದು, ದೇವಾದೇಶಗಳನ್ನು 
ಅಲಕ್ಷಿಸುವುದು, ತಾನು ದೇವನ ದಾಸನಾಗಲಿ ದೇವನು ತನ್ನ ಪ್ರಭುವಾಗಲಿ ಅಲ್ಲವೆಂಬಂತೆ ವರ್ತಿಸುವುದು. ಈ ಬಿಂಕವು ಕೇವಲ 
ಅರ್ಥಹೀನವಾಗಿದೆ. ಏಕೆಂದರೆ - ದೇವನ ಸೃಷ್ಟಿಯಾಗಿರುವ ಈ ಭೂಮಿಯಲ್ಲಿ ವಾಸಿಸುತ್ತಿರುವಷ್ಟು ಕಾಲ ಯಾವ ದಾಸನಿಗೂ 
ಅವನ ದಾಸೇತರನಾಗಿ ವಾಸಿಸುವ ಹಕ್ಕು ಇಲ್ಲವೇ ಇಲ್ಲ. ಆದುದರಿಂದಲೇ ಅವರು ಅನ್ಮಾಯವಾಗಿ ಭೂಮಿಯಲ್ಲಿ ಅಹಂಕಾರ 
ಪಡುವವರೆನ್ನಲಾಗಿದೆ. 

ْ 8 ೈರ್ಥವಾದುವು' ಎಂದರೆ ಫಲಕಾರಿಯಾಗಲಿಲ್ಲ, ನಿಷ್ಠ ಫ್ಫಯೋಜಕವಾದುವು ಎಂದರ್ಥ. ಏಕೆಂದರೆ. ದೇವ ಸನ್ನಿಧಿಯಲ್ಲಿ 
ಮಾನವ ಯತ್ನಗಳೂ ಕರ್ಮಗಳೂ ಫಲಕಾರಿಯಾಗುವುದು ಸಂಪೂರ್ಣವಾಗಿ ಎರಡು ವಿಷಯಗಳನ್ನು ಹೊಂದಿಕೊಂಡಿದೆ. ಒಂದನೆಯದಾಗ್ರಿ 


ಕಾಂಡ-9 


522 ಕುರ್‌ಆನ್‌ ವ್ಯಾಖ್ಯಾನ 


7 ہوررہرے۔ RD MANE‏ دعد رو 
TTT TY I OE aS sa 5‏ 


(148-153) ಮೂಸಾರ ಅನುಪಸ್ಥಿತಿಯಲ್ಲಿ! ಅವರ ಜನಾಂಗದವರು ತಮ್ಮ ಆಭರಣಗಳಿಂದ ಒಂದು 
ಕರುವಿನ ವಿಗ್ರಹವನ್ನು ತಯಾರಿಸಿದರು. ಅದರಿಂದ ಹೋರಿಯ ಸ್ವರ ಹೊರಡುತ್ತಿತ್ತು. ಅದು ಅವರೊಡನೆ 
ಮಾತಾಡುವುದಿಲ್ಲವೆಂಬುದೂ ಯಾವ ವಿಷಯದಲ್ಲೂ ಮಾರ್ಗದರ್ಶನ ಮಾಡುವುದಿಲ್ಲವೆಂಬುದೂ ಅವರಿಗೆ 
ಕಾಣದಾಯಿತೇ? ಆದರೂ ಅವರು ಅದನ್ನು ಆರಾಧ್ಯವನ್ನಾಗಿ ಮಾಡಿ ಕೊಂಡರು ಮತ್ತು ಅವರು ಮಹಾ 
ಅಕ್ರಮಿಗಳಾಗಿದ್ದರು.'"7 ಅನಂತರ ಅವರ ವಂಚನೆಯ ಜಾಲವು: ಮುರಿದಾಗ ಹಾಗೂ ಅವರು ನಿಜಕ್ಕೂ 
ಪಥಬ್ರಷ್ಟರಾಗಿದ್ದಾರೆಂದು ಕಂಡಾಗ, "ನಮ್ಮ ಪ್ರಭು ನಮ್ಮ ಮೇಲೆ ಕೃಪೆ ತೋರದಿದ್ದರೆ 'ಮತ್ತು ನಮ್ಮನ್ನು 


ಆ ಯತ್ನಗಳೂ ಕರ್ಮಗಳೂ ಬೇವ ಧರ್ಮಶಾಸ್ತ್ರ, ನಿಯಮಕ್ಕೆ ಅಧೀನವಾಗಿರಬೇಕು. ಎರಡನೆಯದಾಗಿ, ಆ ಯತ್ನ ಹಾಗೂ ಕರ್ಮಗಳ 
ಉದ್ದೇಶವು ಈ ಲೋಕದ ಬದಲಿಗೆ ಪರಲೋಕದ ಯಶಸ್ಸಾಗಿರಬೇಕು. ಇವೆರಡು ಶರತ್ತುಗಳು ಪೂರ್ತಿಗೊಳ್ಳದಿರುವಲ್ಲೆಲ್ಲ 
ಕರ್ಮಗಳು ವ್ಯರ್ಥವಾಗಿ ಪರಿಣಮಿಸುವುವು. ದೇವ ವತಿಯಿಂದ ಮಾರ್ಗದರ್ಶನ ಪಡೆಯದೆ, ಅಷ್ಟೇ ಏಕೆ ಅದಕ್ಕೆ ವಿಮುಖನಾಗಿ 
ವಿದ್ರೋಹವೆಸಗುವಂತೆ ಈ ಜಗತ್ತಿನಲ್ಲಿ ಕೆಲಸ ಮಾಡುವವನು ದೇವನಿಂದ ಯಾವ ಪ್ರತಿಫಲವನ್ನೂ ಪಡೆಯಲು ಅರ್ಹನಾಗನೆಂಬುದು 
ಸಿದ್ಧ. ಎಲ್ಲವನ್ನೂ ಈ ಲೋಕಕ್ಕಾಗಿಯೇ ಮಾಡಿದವನು, ಪರಲೋಕಕ್ಕಾಗಿ ಏನನ್ನೂ ಮಾಡದವನು, ಪರಲೋಕದಲ್ಲಿ ಯಾವ 
ಪ್ರತಿಥಲವನ್ನೂ ನಿರೀಕ್ಷಿಸಬಾರದು. ಅಲ್ಲಿ ಅವನಿಗೇನಾದರೂ ಸತ್ಸಲ ಸಿಗಲು ಯಾನ ಕಾರಣವೂ ಇಲ್ಲ. ನನ್ನ ಸ್ವಾಧೀನದಲ್ಲಿರುವ 
ಭೂಮಿಯಲ್ಲಿ ಯಾರಾದರೂ ನನ್ನ ಇಚ್ಛೆಗೆ ಏರುದ್ಧ ಕಾರ್ಯವೆಸಗುತ್ತಿದ್ದರೆ - ಅವನು ನನ್ನಿಂದ ಸಕ್ಷ ಪಡೆಯಲಿಕ್ಕೆ ಮಾತ್ರ 
ಅರ್ಹನಾಗಿರುತ್ತಾನೆಯೇ ವಿನಾ ಇನ್ನಾವುದಕ್ಕೆ? ಈ ಭೂಮಿಯಲ್ಲಿ ತನಗಿಷ್ಟ ಬಂದಂತೆ ವರ್ತಿಸುವವನು, ಇದರ ನಿಜವಾದ ಮಾಲಿಕನು 
ಇವನ ಎದೆಗಾರಿಕೆಯನ್ನು ಕಂಡೂ ಕಾಣದಂತೆ ವರ್ತಿಸುವ ವರೆಗೆ ಮಾತ್ರ ಪ್ರಯೋಜನ ಪಡೆಯಬಲ್ಲನಷ್ಟೆ. ಭೂಮಿಯು ಅದರ 
ನಿಜವಾದ ಒಡೆಯನ ವಶಕ್ಕೆ ಹೋದ ಬಳಿಕ ಅದರಿಂದ ತನಗೆ ಪ್ರತಿಫಲ ಸಿಗಬಹುದೆಂಬ ನಿರೀಕ್ಷೆ ಸ್ವತಃ ಅವನಿಗೇ ಇಲ್ಲ, ಹೀಗಿರುವಾಗ 
ಭೂಮಿಯು ಈ ಅಕ್ರಮ ನಿವಾಸಿಯ ಕೈಯಿಂದ ಮರಳಿ ಸಿಕ್ಕಿದ ಮೇಲೂ ಅದರ ಉತ್ಪತ್ತಿಯಿಂದ ಮನಪೂರ್ವಕ ಅವನಿಗೆ ಪಾಲು 
ಕೊಡುವುದಾದರೂ ಏಕೆ? 

106. ಅರ್ಥಾತ್‌- ಹ. ಮೂಸಾರು(ಅ) ಅಲ್ಲಾಹನ ಕರೆಯಂತೆ ಸಿನಾಯ್‌ ಪರ್ವತಕ್ಕೆ ಹೋಗಿದ್ದು ಈ ಜನಾಂಗವು ಪರ್ವತದ 
ಕೆಳಗೆ 'ಮೈದಾನುರ್ರಾಹಳದಲ್ಲಿ ತಂಗಿದ್ದಾಗ. ' 

107. ಇದು ಬನೀಇಸ್ರಾಈಲರಲ್ಲಿ ಉಳಿದಿದ್ದ ಈಜಿಪ್ಟ್‌ನವರ ಪ್ರಭಾವದ ಇನ್ನೊಂದು ಪ್ರಕಟನೆಯಾಗಿತ್ತು, ಈಜಿಪ್ಟ್‌ನಲ್ಲಿದ್ದ 
ಗೋಪೂಜೆ ಹಾಗೂ ಗೋವಿನ ಮೇಲಿನ ಪೂಜ್ಯ ಭಾವನೆಯಿಂದ ಈ ಜನಾಂಗವು ಅತ್ಮಧಿಕ ಪ್ರಭಾವಿತವಾಗಿತ್ತು. ಇದನ್ನೇ ಕುರ್‌ಆನ್‌ 
'ಅವರ ಹೃದಯಗಳಲ್ಲಿ ಕರು ನೆಲೆಸಿಬಿಟ್ಟಿತ್ತು' ಎಂದು ಹೇಳುತ್ತದೆ. ಅತ್ಯಾಶ್ಚರ್ಯಕರ ವಿಷಯವೇನೆಂದರೆ, ಅವರು ಈಜಿಪ್ಟ್‌ನಿಂದ 
ಹೊರಟು ಬಂದು ಮೂರು ತಿಂಗಳುಗಳು ಮಾತ್ರ ಕಳೆದಿದ್ದುವು. ಸಮುದ್ರ ಸೀಳಾದುದು, ಫಿರ್‌ಔನ್‌ ಮುಳುಗಿದುದು, ಬಿಡುಗಡೆ 
ಹೊಂದುವ ಆಶೆಯೇ ಇಲ್ಲದಿದ್ದಂತಹ ಅವನ ದಾಸ್ಯದಿಂದ ಇವರು ಸಕ್ಷೇಮ ಪಾರಾಗಿ ಬಂದುದು, ಇದೇ ರೀತಿಯ ಇತರ ಘಟನೆಗಳು 
ಇತ್ತೀಚೆಗೆ ನಡೆದವುಗಳಾಗಿದ್ದುವು. ಇವು ಕೇವಲ ಅಲ್ಲಾಹನ ಮಹಿಮೆಯಿಂದ ಸಂಭವಿಸಿದ್ದುವೆಂದೂ ಇದರಲ್ಲಿ ಇತರ ಯಾವುದೇ 


ಕಾಂಡ -9 


7. ಅಲ್‌ ಅಲ್‌ರಾಫ್‌ ٭‎ 523 


a NG Tis oe SLA FE dt ہہ‎ 
MUG sy ssl SSP و الش الا‎ v5 pgs 
ws 3ج ہ‎ ಫ್ಲಿಪಿ کے وچ‎ 


ہے ارد ٹف Ny‏ ہے Ale AN‏ ہو دی سے Bus‏ 

2 3 bits SYP SOD Ds 

ڈئے ٴي کو ص2 ال 2 & 202.6% ,248% ٹڈ وہ 39947 44 su‏ 

MLE I SNES) Oe Nie انت‎ ٤ E 
ಕ್ಷಮುಸದಿದ್ದರೆ ನಾವು ಹಾಳಾಗಿ ಹೋಗುವೆವು” ಎಂದು ಹೇಳ ತೊಡಗಿದರು. ಅತ್ತ ಮೂಸಾ ಕ್ರೋಧ ಹಾಗೂ 
ದುಃಖಿತರಾಗಿ ತಮ್ಮ ಜನಾಂಗದ ಕಡೆಗೆ ಮರಳಿದರು. ಬಂದೊಡನೆ, "ನಾನಿಲ್ಲದಿರುವಾಗ ನೀವು ಅತ್ಯಂತ ಕೆಟ್ಟ 
ರೀತಿಯಲ್ಲಿ ನನ್ನನ್ನು ಪ್ರತಿನಿಧೀಕರಿಸಿದಿರಿ! ನಿಮ್ಮ ಪ್ರಭುವಿನ ಆಜ್ಞೆಯನ್ನು ಕಾಯುವಷ್ಟು ತಾಳ್ಮೆಯೂ ನಿಮಗೆ 
ಉಂಟಾಗಲಿಲ್ಲವೇ?' ಎನ್ನುತ್ತ ಫಲಕಗಳನ್ನು ಎಸೆದು ಬಿಟ್ಟಿರು ಮತ್ತು ತಮ್ಮ ಸಹೋದರ(ಹಾರೂನ)ನ 
ತಲೆಗೂದಲನ್ನು ಹಿಡಿದೆಳೆದರು. ಹಾರೂನರು, "ಓ ನನ್ನ ಮಾತಾಪುತ್ರನೇ, ಇವರು ನನ್ನನ್ನು ದುರ್ಬಲನನ್ನಾಗಿ 
ಮಾಡಿದರು. ನನ್ನನ್ನು ವಧಿಸಿ ಬಿಡುವುದರಲ್ಲಿದ್ದರು. ಆದ್ದರಿಂದ ಶತ್ರುಗಳಿಗೆ ನನ್ನ ಮೇಲೆ ನಗುವ ಸಂದರ್ಭ 
ಕೊಡಬೇಡ ಮತ್ತು ಈ ಅಕ್ರಮಿ ಜನಾಂಗದೊಂದಿಗೆ .ನನ್ನನ್ನು ಸೇರಿಸಬೇಡ"' ಎಂದರು. ಆಗ ಮೂಸಾ, 


ಶಕ್ತಿಗಳ ಹಸ್ತಕ್ಸೇಪವಿರಲಿಲ್ಲವೆಂದೂ ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಆದರೂ ಇವರು ಪ್ರಥಮತಃ ತಮ್ಮ ಪ್ರವಾದಿಯೊಡನೆ ಒಂದು 
ಕೃತಕ ದೇವನನ್ನು ಒದಗಿಸಬೇಕೆಂದರು. ತರುವಾಯ ಪ್ರವಾದಿ ಹೋದ ಮರುಕ್ನಣದಲ್ಲಿ ಒಂದು ಕೃತಕ ದೇವನನ್ನು ಮಾಡಿಯೇ 
ಬಿಟ್ಟರು. ಇದೇ ವರ್ತನೆಯಿಂದಾಗಿ ಬನೀಣಇಸ್ರಾಈಲರ ಕೆಲವು ಪ್ರವಾದಿಗಳು ತಮ್ಮ ಜನಾಂಗವನ್ನು - ತನ್ನ ಗಂಡನ ಹೊರತು 
ಬೇರೆ ಪ್ರತಿಯೊಬ್ಬ ಪುರುಷನಿಗೂ ಒಲಿಯುವ ಹಾಗೂ ಪ್ರಥಮ ರಾತ್ರಿಯಲ್ಲೂ ದ್ರೋಹವೆಸಗಲು ಹಿಂಜರಿಯದ - ಸ್ರೀಗೆ 
ಹೋಲಿಸಿರುತ್ತಾರೆ. 

108. ಇಲ್ಲಿ ಹ. ಹಾರೂನ್‌ರ(ಅ) ಮೇಲೆ ಯಹೂದಿಯರು ಹೊರಿಸಿದ ಅತಿ ದೊಡ್ನ್ಗ ಆರೋಪದಿಂದ ಅವರನ್ನು ಪವಿತ್ರ 
ಕುರ್‌ಆನ್‌ ಮುಕ್ತಗೊಳಿಸಿದೆ. ಕರುಪೂಜೆಯ ಘಟನೆಯನ್ನು ಬೈಬಲ್‌ ಹೀಗೆ ವಿವರಿಸಿದೆ - ಹ. ಮೂಸಾರಿಗೆ(ಅ) ಪರ್ವತದಿಂದ 
ಹಿಂದಿರುಗಲು ವಿಳಂಬವಾದಾಗ ಬನೀಇಸ್ರಾಈಲರು ತಾಳ್ಮೆಗೆಟ್ಟು ಹ. ಹಾರೂನ್‌ರೊಡನೆ(ಅ) ತಮಗೊಂದು ಆರಾಧ್ಯ ವಸ್ತುವನ್ನು 
ಮಾಡಿ ಕೊಡಬೇಕೆಂದರು. ಹ. ಹಾರೂನ್‌ರು(ಅ) ಅವರ ಅಪೇಕ್ಷೆ ಮೇರೆಗೆ ಚಿನ್ನದ ಕರುವನ್ನು ಮಾಡಿಕೊಟ್ಟರು. ಅದನ್ನು ಕಂಡೊಡನೆ 
ಬನೀಇಸ್ರಾತಈಲರು - ನಿನ್ನನ್ನು ಈಜಿಪ್ಟ್‌ ದೇಶದಿಂದ ಹೊರಡಿಸಿ ತಂದ ದೇವನು ಇವನೇ ಎಂದು ಕೂಗಿದರು. ತರುವಾಯ ಹ. 
ಹಾರೂನ್‌ರು(ಅ) ಅದಕ್ಕೆ ಒಂದು ಬಲಿಪೀಠವನ್ನು ಮಾಡಿದರು ಮತ್ತು ಇದರ ಘೋಷಣೆ ಮಾಡಿ ಮರುದಿನ ಎಲ್ಲ ಬನೀ 
ಇಸ್ರಾಈಲರನ್ನು ಒಟ್ಟು ಗೂಡಿಸಿ, ಅದರ ಮುಂದೆ'-ಬಲಿ ಅರ್ಪಿಸಿದರು. (ವಿಮೋಚನಾಕಾಂಡ, 32:1-6) ಈ ತಪ್ಪನ್ನು ಪವಿತ್ರ 
ಕುರ್‌ಆನ್‌ ಅನೇಕ ಕಡೆಗಳಲ್ಲಿ ಖಂಡಿಸಿ, ಈ ಮಹಾಪರಾಧವನ್ನು ಮಾಡಿದವರು ದೇವ ಪ್ರವಾದಿಯಾದ ಹ. ಹಾರೂನ್‌(ಲ) 
ಅಲ್ಲವೆಂದೂ ಹಾಗೆ ಮಾಡಿದವನು ದೇವ ವಿದ್ರೋಹಿಯಾದ 'ಸಾಮಿರೀ' ಎಂದೂ ವಿವರಿಸಿದೆ. ಬನೀ ಇಸ್ರಾಈಲರು ಯಾರನ್ನೆಲ್ಲ 
ದೇವ ಸಂದೇಶವಾಹಕರೆನ್ನುತ್ತಾ ರೋ ಅವರ ಖೈಕಿ ಒಬ್ಬರನ್ನೂ ಅವರು ಕಳಂಕಿತರನ್ನಾಗಿ ಮಾಡದೆ ಬಿಡದಿರುವುದು ನಿಜಕ್ಕೂ 
ಸೋಜಿಗದ ವಿಷಯ. ಕಳಂಕಗಳೂ ಸಾಮಾನ್ಯ 'ಸ್ವರೂಪದ್ಗೆಲ್ಲ. ಧರ್ಮಶಾಸ್ತ್ರ ಹಾಗೂ ನೈಕಿಕ ದೃಷ್ಟಿಯಿಂದ ಅತ್ಯಂತ ಹೀನಾಯವಾದಂತಹ 
ಕಳೆಂಕಗಳು, ಉದಾ:- ಶಿರ್ಕ್‌(ಬಹು ದೇವತ್ಪ), ಜಾದುಗಾರಿಕೆ, ವ್ಯಭಿಚಾರ, ಸುಳ್ಳು, ಮೋಸ ಇತ್ಕಾದಿ. ಇದು ಮಹಾ ಪಾಶಕಗಳಾಗಿದ್ದು 
ಇಂತಹವುಗಳು ಪ್ರವಾದಿಗಳಂತಿರಲಿ - ಇತರ ಸಾಮಾನ್ಯ ಸತ್ಯವಿಶ್ವಾಸಿ ಸಭ್ಮ ಮನುಷ್ಯರ ಮಟ್ಟಿಗೂ ನಾಚಿಕೆಗೇಡಾಗಿರುತ್ತದೆ. ವಸ್ತುತಃ 
ಇದೊಂದು ಅತಿ ವಿಚಿತ್ರವಾದ ವಿಷಯ. ಆದರೆ, ಬನೀಇಸ್ರಾಈಲರ ನೈತಿಕ ಇತಿಹಾಸವನ್ನು ನೋಡಿದಾಗ ವಾಸ್ತವದಲ್ಲಿ ಈ ಜನಾಂಗದ 
ಮಟ್ಟಿಗೆ ಇದೊಂದು ವಿಚಿತ್ರ ವಿಷಯವಲ್ಲವೆಂದೇ ತಿಳಿದು ಬರುತ್ತದೆ. ಆ ಜನಾಂಗವು ನೈತಿಕ ಹಾಗೂ ಭಾರ್ಮಿಕ 
ಪತನಕ್ಕೊಳಗಾದಾಗ ಮತ್ತು ಜನಸಾಮಾನ್ಯರಿಂದ ತೊಡಗಿ 'ಗಣ್ಮ ವ್ಯಕ್ತಿಗಳೂ ಹೆಚ್ಚೇಕೆ ವಿದ್ವಾಂಸರೂ ಧರ್ಮ ಗುರುಗಳೂ 


ಕಾಂಡ-9 


524 ಕುರ್‌ಆನ್‌ ವ್ಯಾಖ್ಯಾನ 


2 
71 


ع2 نالعا لن نا EES OSES AS‏ 


Pa 


7 161001 07 عرصیق رس ج دش ےک61۷ 
ON ROARS PS‏ و مہ لا 


٦ re Me LF Es ಎರಿಯ 7 


"ಓ ನನ್ನ ಪ್ರಭೂ, ನನ್ನನ್ನೂ ನನ್ನ ಸಹೋದರನನ್ನೂ ಕ್ಷಮಿಸು ಮತ್ತು ನಮ್ಮನ್ನು ನಿನ್ನ ಕರುಣೆಯಲ್ಲಿ ಸೇರಿಸು, 
ನೀನು ಅತ್ಯಂತ ಕೃಪಾಳುವಾಗಿರುವೆ' ಎಂದರು. (ಇದಕ್ಕೆ ಉತ್ತರವಾಗಿ ಹೀಗೆ ಅಪ್ಪಣೆಯಾಯಿತು) ಕರುವನ್ನು 
ತಮ್ಮ ಆರಾಧ್ಯವನ್ನಾಗಿ ಮಾಡಿ ಕೊಂಡವರು ಖಂಡಿತವಾಗಿಯೂ ತಮ್ಮ ಪ್ರಭುವಿನ ಕ್ರೋಧಕ್ಕೊಳಗಾಗಿಯೇ 
ತೀರುವರು ಮತ್ತು ಇಹಜೀವನದಲ್ಲಿ ಅವಮಾನಿತರಾಗುವರು. ಸುಳ್ಳನ್ನು ಸೃಷ್ಟಿಸುವವರಿಗೆ “ನಾವು ಇದೇ ರೀತಿಯ 
ಶಿಕ್ಸೆ ಕೊಡುತ್ತೇವೆ. ದುಷ್ಠರ್ಮಗಳನ್ನೆಸಗಿ ಅನಂತರ ಪಶ್ಚಾತ್ತಾಪ ಪಟ್ಟು ವಿಶ್ವಾಸ ಸ್ವೀಕರಿಸಿದರೆ ನಿಶ್ಚಯವಾಗಿಯೂ 
ಈ ಪಶ್ಚಾತ್ತಾಪ ಮತ್ತು ವಿಶ್ವಾಸದ ಬಳಿಕ ನಿನ್ನ ಪ್ರಭು ಕೃಮಿಸುವವನೂ ಕರುಣಾಮಯಿಯೂ ಆಗಿರುತ್ತಾನೆ. 

(154-156) ಈ ರೀತಿಯಲ್ಲಿ ಮೂಸಾರ ಕೋಪ ಇಳಿದಾಗ ಅವರು ಆ ಫಲಕಗಳನ್ನು ಎತ್ತಿಕೊಂಡರು. 
ಅವುಗಳಲ್ಲಿ ತಮ್ಮ ಪ್ರಭುವನ್ನು ಭಯಪಡುವವರಿಗಾಗಿ ಮಾರ್ಗದರ್ಶನ ಮತ್ತು جو‎ ಲಿಖಿತಗೊಂಡಿತ್ತು ಮತ್ತು 
ಅವರು (ತಮ್ಮ ಸಂಗಡ) ನಾವು ಗೊತ್ತುಪಡಿಸಿದ ಸಮಯಕ್ಕೆ ಸರಿಯಾಗಿ ಹಾಜರಾಗುವಂತೆ ತಮ್ಮ ಜನಾಂಗದ 
ಎಪ್ಪತ್ತು ಮಂದಿಯನ್ನು ಆರಿಸಿಕೊಂಡರು.'? ಒಂದು ಪ್ರಚಂಡ ಭೂಕಂಪವು ಅವರನ್ನು ಬಾಧಿಸಿದಾಗ 


ಮಹಾಪುರುಪರೆನಿಸಿದವರೂ ಪಥಭ್ರಷ್ಟತೆ ಹಾಗೂ ನೈತಿಕ ಅಧಃಪತನಕ್ಕೊಳಗಾದಾಗ ಅವರ ಅಪರಾಧೀ ಅಂತಃಕರಣಗಳು ತಮ್ಮ 
ಈ ಲಜ್ಞಾಸ್ಸದ ಕಾರ್ಯಗಳ ಸಮರ್ಥನೆಗೆ ನೆಪ ಹುಡುಕ ತೊಡಗಿದವು. ಇದಕ್ಕಾಗಿಯೇ ತಾವು ಮಾಡುತ್ತಿದ್ದ ಅಪರಾಧಗಳನ್ನೆಲ್ಲ 
ಪ್ರವಾದಿಗಳ ಮೇಲೂ" ಆರೋಪಿಸಿದರು. ಪ್ರವಾದಿಗಳೂ ಇಂತಹ ದುಷ್ಕಾರ್ಯಗಳಿಂದ ಮುಕ್ತರಲ್ಲದಿರುವಾಗ ಇನ್ನಾರು ತಾನೇ 
ಹಾಗಿರಲು ಸಾಧ್ಯ? ಎಂಬ ಕಲ್ಪನೆಯನ್ನುಂಟು ಮಾಡಲು ಯತ್ನಿಸಿದರು. ಈ ವಿಷಯದಲ್ಲಿ ಯಹೂದಿಯರ ಸ್ಥಿತಿಗತಿಗಳು ಹಿಂದುಗಳನ್ನೂ. 
ಹೋಲುತ್ತವೆ. ಹಿಂದುಗಳೆಲ್ಲೂ ನೈತಿಕ ಪತನವು ಪರಮಾವಧಿಗೆ ತಲಪಿದಾಗ ದೇವತೆಗಳ, ಯುಷಪಿಗಳ, ಮುನಿಗಳ, ಅವತಾರ ಪುರುಷರ 
- ಹೀಗೆ ಜನಾಂಗದ ದೃಷ್ಟಿಯಲ್ಲಿ ಉನ್ನತ ಸ್ಥಾನದವರೆಂದಿರುವ ಎಲ್ಲರ ಜೀವನಗಳಿಗೂ ಅನೈತಿಕತೆಯ ಮಸಿಯನ್ನು ಚೆನ್ನಾಗಿ ಬಳಿದ 
ಸಾಹಿತ್ಯವು ಸಿದ್ಧವಾಯಿತು. ಇಂತಹ ಮಹಾಪುರುಷರೇ ಈ ತರದ ಲಜ್ಞಾಸ್ಸದ ಕಾರ್ಯಗಳನ್ನೆಸಗಿರುವಾಗ ನಮ್ಮಂತಹ 
ನಶ್ಚರ ಮಾನವರು ಅವುಗಳಿಗೆ ಬಲಿಬೀಳದಿರುವುದಾದರೂ ಹೇಗೆ? ಈ ಲಜ್ಞಾಸ್ಸದ ಕಾರ್ಯಗಳು: ಆ ಮಹಾಪುರುಷರಿಗೆ 
ಕಳಂಕಪ್ರಾಯವಾಗದಿದ್ದರೆ ನಮ್ಮ ಮಟ್ಟಿಗೆ ಅವು ದೌರ್ಬಲ್ಕವಾಗುವುದು ಹೇಗೆ? ಎಂಬ ಕಲ್ಪನೆಯನ್ನುಂಟು ಮಾಡುವುದೇ ಇದರ 
ಉಬ್ಬೆ ಶವಾಗಿತ್ತು. 

109. ಜನಾಂಗದ 70 ಮಂದಿ ಪ್ರತಿನಿಧಿಗಳು ಸಿನಾಯಿ ಪರ್ವತದ ಮೇಲೆ ದೇವ ಸನ್ನಿಧಿಯಲ್ಲಿ ಹಾಜರಾಗಿ ಜನಾಂಗವು ಮಾಡಿದ್ದ 
ಕರುಪೂಚೆಯ ಅಪರಾಧಕ್ಕಾಗಿ ಕ್ಷಮೆ ಯಾಚಿಸಿ ಪುನಃ ದೇವ ದಾಸ್ಕ-ಅನುಸರಣೆಯ ಕರಾರನ್ನು ಮಾಡಿಕೊಳ್ಳಲಿಕ್ಕಾಗಿ ಈ ಕರೆ 
ನೀಡಿದ್ದಾಗಿತ್ತು. ತಲ್ಮೂದ್‌ ಮತ್ತು ಬೈಬಲ್‌ಗಳಲ್ಲಿ ಇದರ ಪ್ರಸ್ತಾಪವಿಲ್ಲ. ಆದರೆ ಹ. ಮೂಸಾರು(ಅ) ಎಸೆದು ಒಡೆದು ಹಾಕಿದ್ದ 
ಫಲಕಗಳ ಬದಲಿಗೆ ಬೇರೆ ಫಲಕಗಳನ್ನು ನೀಡಲು ಅವರನ್ನು ಸಿನಾಯ್‌ ಪರ್ವತಕ್ಕೆ ಕರೆಯಲಾಗಿತ್ತು ಎಂದಿದೆ. (ವಿಮೋಚನಾ ಕಾಂಡ್ಯ 
ಭಾಗ-34) 


ಕಾಂಡ -9 


7. ಅಲ್‌ ಆಲ್‌ರಾಫ್‌ 525 


py pa Pa 

೪ 7 7 7 

دے ص288ھ ۳ 2 pa‏ 
0 


SENSE aN ob LE 


ಮೂಸಾರು ಹೀಗೆ ಹೇಳಿದರು: - "ಓ ನನ್ನ ಪ್ರಭೂ, ನೀನಿಚ್ಛಿಸುತ್ತಿದ್ದರೆ` ಇವರನ್ನೂ ನನ್ನನ್ನೂ ಈ ಮೊದಲೇ 
ನಾಶಪಡಿಸಬಹುದಿತ್ತು, ನಮ್ಮ ಪೈಕಿ ಕೆಲವು ತಿಳಿಗೇಡಿಗಳು ಮಾಡಿದ್ದ ಅಪರಾಧಕ್ಕಾಗಿ ನಮ್ಮೆಲ್ಲರನ್ನೂ 
ನಾಶಗೊಳಿಸುವೆಯಾ? ಇದಂತು ನೀನು ಮಾಡಿದ ಒಂದು ಪರೀಕ್ಲೆಯಾಗಿತ್ತು. ನೀನು ಇದರ ಮೂಲಕ ನಿನಗಿಷ್ಟ 
ಬಂದವರನ್ನು ಪಥಭ್ರಷ್ಟಗೊಳಿಸುತ್ತೀ ಮತ್ತು ನಿನಗಿಷ್ಟ ಬಂದವರಿಗೆ ಸನ್ಮಾರ್ಗದರ್ಶನೆ ನೀಡುತ್ತೀ.''? ನೀನೇ 
ನಮ್ಮ ರಕ್ಷಕ ಮಿತ್ರನಾಗಿರುವೆ. ನಮ್ಮನ್ನು. ಕ್ಷಮಿಸು. ನಮ್ಮ ಮೇಲೆ ಕೃಪೆದೋರು. ನೀನು ಕ್ಷಮಿಸುವವರಲ್ಲಿ 
ಅತಿ ಶ್ರೇಷ್ಠನಾಗಿರುವೆ. ನಮಗಾಗಿ ಇಹಲೋಕದ ಹಿತವನ್ನೂ ಪರಲೋಕದ ಹಿತವನ್ನೂ ಲಿಖಿತಗೊಳಿಸು. ನಾವು 
ನಿನ್ನ ಕಡೆಗೆ ಮರಳಿದೆವು." ಇದಕ್ಕೆ ಉತ್ತರವಾಗಿ ಹೀಗೆ ಅಪ್ಪಣೆಯಾಯಿತು -'ನಾನು ಇಷ್ಟ ಬಂದವರಿಗೆ 
ಶಿಕ್ಷೆ ವಿಧಿಸುತ್ತೇನೆ. ಆದರೆ ನನ್ನ ಕರುಣೆಯು ಸರ್ವವನ್ನೂ ವ್ಯಾಪಿಸಿಕೊಂಡಿದೆ.''! ನಾನು ಅದನ್ನು 
ಆಜ್ಞೋಲ್ಲಂಘನೆ ಮಾಡದ, ರುಕಾತ್‌ ಕೊಡುವ ಮತ್ತು ನನ್ನ ನಿದರ್ಶನಗಳ ಮೇಲೆ ವಿಶ್ವಾಸ ವಿರಿಸುವವರಿಗಾಗಿ 
ಲಿಖಿತಗೊಳಿಸುವೆನು." £ ا‎ : 

(157-158) (ಆದ್ದರಿಂದ) ತಮ್ಮಲ್ಲಿರುವ 'ತೌರಾತ್‌' ಮತ್ತು 'ಇಂಜೀಲ್‌'ಗಳಲ್ಲಿ ಪ್ರಸ್ತಾಪಿಸಲಾಗಿರುವ''? 


110. ತಾತ್ಸರ್ಯವೇನೆಂದರೆ- ಪ್ರತಿಯೊಂದು ಸತ್ಯಪರೀಕ್ಟೆಯ ಸಂದರ್ಭವೂ ಮಾನವರ ನಡುವೆ ನಿರ್ಣಾಯಕವಾಗಿರುತ್ತದೆ. 
ಅದು ಜರಡಿಯಂತೆ ಪ್ರಯೋಜನಕಾರಿ ಜನರನ್ನು ನಿಷ್ಪಯೋಜಕರಿಂದ ಗಾಳಿಸಿ ಪ್ರತ್ಯೇಕಿಸಿ ಬಿಡುತ್ತದೆ. ಇಂತಹ ಸಂದರ್ಭಗಳು 
ಕಾಲಕಾಲಕ್ಕೂ, ಬರುತ್ತಲೇ ಇರಬೇಕಾದುದು ದೇವಯುಕ್ತಿ. ಈ ಸಂದರ್ಭಗಳಲ್ಲಿ ವಿಜಯ ಮಾರ್ಗ ಹೊಂದುವವನು ಅದನ್ನು 
ದೇವಾನುಗ್ರಹದಿಂದಲೇ ಹೊಂದುತ್ತಾನೆ. ಪರಾಜಿತನಾಗುವವನು ಅವನ ಅನುಗ್ರಹ ಹಾಗೂ ಮಾರ್ಗದರ್ಶನದಿಂದ ವಂಚಿತನಾದುದರಿಂದಲೇ 
ಪರಾಜಿತನಾಗುತ್ತಾನೆ. ಅಲ್ಲಾಹನಿಂದ ಅನುಗ್ರಹ ಹಾಗೂ ಮಾರ್ಗದರ್ಶನ ಲಭಿಸುವುದಕ್ಕೂ ಲಭಿಸದಿರುವುದಕ್ಕೂ ಒಂದು ನಿಯಮವಿದ್ದು 
ಅದು ಯುಕ್ತಿ ಹಾಗೂ ನ್ಯಾಯಗಳನ್ನಾಧರಿಸಿದೆ. ಆದರೆ ಸತ್ವಪರೀಕ್ಷೆಯ ವೇಳೆ: ಮನುಷ್ಕನ ಜಯಾಪಜಯಗಳು ಅಲ್ಲಾಹನ ಅನುಗ್ರಹ 
ಹಾಗೂ ಮಾರ್ಗದರ್ಶನವನ್ನು ಹೊಂದಿಕೊಂಡಿವೆಯೆಂಬುದು ಪರಮಾರ್ಥ. 

111. ಅರ್ಡ್ಥಾತ್‌- ಅಲ್ಲಾಹನ ದೇವತ್ಯಕ್ಕೆ ಮುಖ್ಯವಾದುದು ಕ್ರೋಧವೂ ಅದರಲ್ಲಿ ಒಮ್ಮೊಮ್ಮೆ ದಯೆ ಹಾಗೂ ಅನುಗ್ರಹಗಳು |: 
ಪ್ರಕಟವಾಗಿ ಬಿಡುವುದೂ ಅಲ್ಲ. ಅವನ ದೇವತ್ವಕ್ಕೆ ದಯೆಯೇ ಮುಖ್ಯ. ಇಡೀ ವಿಶ್ವದ ವ್ಯವಸ್ಥೆಯು ಅದರ ಮೇಲೆಯೇ ನಿಂತಿದೆ. 
ದಾಸರ ವಿದ್ರೋಹವು ಮಿತಿ ಮೊರಿ ಹೋದಾಗ ಮಾತ್ರ ಅವನ ಕ್ರೋಧವು ಪ್ರಕಟವಾಗುತ್ತದೆ. 

112. ಉದಾ:- ತೌರಾತ್‌ ಮತ್ತು ಇಂಜೀಲ್‌ಗಳಲ್ಲಿ ಕೆಳಗೆ ಕಾಣಿಸಿದ ಸ್ಥಾನಗಳನ್ನು ನೋಡಿರಿ. ಅಲ್ಲಿ ಹ. ಮುಹಮ್ಮದ್‌ರ(ಸ) 
ಆಗಮನದ, ಕುರಿತು ಸ್ಪಷ್ಟವಾದ ಉಲ್ಲೇಖವಿದೆ. (ಧರ್ಮೋಪದೇಶ ಕಾಂಡ 18:15-19, ಮತ್ತಾಯದ 21:23-46, ಯೋಹಾನನ 
ಸುವಾರ್ತೆಯಲ್ಲಿ 1:19-21; 14:15-17 ಹಾಗೂ 25-30; 15:25-26 ಮತ್ತು 16:7-15) 


ಕಾಂಡ-9 


526 ಕುರ್‌ಆನ್‌ ವ್ಯಾಖ್ಯಾನ 


۰ سے3‎ ಸಿ &, ? تج رص‎ 7 7 7 
IIb SL “sz WEG A GE Sp 
57247 NS ک2 ے ہد‎ Stak 9 2 2 
MRS gS 3 CBI 


ES ನಲ‏ کو 3 ಸಲಿ‏ سر پءد 2 و2 
S13 ro)‏ لک ال 15“ ಹ ಹಃ "ಬಟ‏ 7م 
ಈ ಸಂದೇಶವಾಹಕ 'ನಿರಕ್ಷರಿ ಪ್ರವಾದಿ'ಯ ಅನುಸರಣೆಯನ್ನು ಸ್ವೀಕರಿಸಿದವರು! (ಈ ಕೃಪೆಗೆ ಪಾತ್ರರಾಗುವರು)‏ 
ಇವರು (ಪ್ರವಾದಿ) ಅವರಿಗೆ ಸತ್ಕರ್ಮದ ಆದೇಶ ನೀಡುತ್ತಾರೆ ಮತ್ತು ದುಷ್ಪತ್ಮದಿಂದ ತಡೆಯುತ್ತಾರೆ. ಅವರಿಗೆ‏ 
ಶುದ್ಧ ವಸ್ತುಗಳನ್ನು 'ಧರ್ಮಸಮ್ಮತ' ಮತ್ತು ಅಶುದ್ಧ ವಸ್ತುಗಳನ್ನು 'ನಿಷಿದ್ದ'ಗೊಳಿಸುತ್ತಾರೆ.! ಅವರ ಮೇಲೆ‏ 
ಹೇರಲಾಗಿರುವ ಹೊರೆಗಳನ್ನು ಇಳಿಸುತ್ತಾರೆ. ಅವರನ್ನು ಬಿಗಿಯಲಾಗಿದ್ದ ಬಂಧನಗಳನ್ನು ಬಿಡಿಸುತ್ತಾರೆ.''5‏ 


113. ಹ. ಮೂಸಾರ(ಅ) ಪ್ರಾರ್ಥನೆಯು ಮೇಲಿನ ಮಾಠಿನಲ್ಲಿ ಕೊನೆಗೊಂಡಿತ್ತು. ಅನಂತರ ಸಂದರ್ಭಕ್ಕನುಸಾರ ಕೂಡಲೇ 
ಬನೀ ಇಸ್ರಾಈಲರಿಗೆ ಹ. ಮುಹಮ್ಮದ್‌ರ(ಸ) ಅನುಸರಣೆಯ ಕರೆ ನೀಡಲಾಯಿತು. ಇದರ ತಾತ್ಸರ್ಯವೇನೆಂದರೆ- ನಿಮ್ಮ ಮೇಲೆ 
ದೇವ ಕೃಪೆ ಎರಗಲು ಹ. ಮೂಸಾರ(ಅ) ಕಾಲದಲ್ಲಿ ಯಾವ ಶರತ್ತನ್ನು ನಿಶ್ಚಯಿಸಲಾಗಿತ್ತೋ ಅದೇ ಇಂದಿನವರೆಗೂ ನೆಲೆಸಿದೆ. 
ಆ ಶರತ್ತಿನ ಪ್ರಕಾರವೇ ನೀವು ಈ ಪ್ರವಾದಿಯ ಮೇಲೆ ವಿಶ್ವಾಸವಿರಿಸಬೇಕಾಗುತ್ತದೆ. ದೇವ ಕೃಪೆಯು ಅವನ ಆಜ್ಞೋಲ್ಲಂಘನೆಯಿಂದ 
ದೂರವಿರುವವರ ಪಾಲಿಗಿದೆಯೆಂದು ನಿಮ್ಮೊಡನೆ ಹೇಳಲಾಗಿತ್ತು. ಹೀಗಿರುತ್ತ ಅಲ್ಲಾಹನೇ ನಿಯುಕ್ತಗೊಳಿಸಿರುವ ಪ್ರವಾದಿಯ 
ಮಾರ್ಗದರ್ಶನವನ್ನು ಸ್ವೀಕರಿಸಲು ನಿರಾಕರಿಸುವುದೇ ಇಂದಿನ ಮುಖ ಆಜ್ಞೋಲ್ಲಂಘನೆ. ಆದುದರಿಂದ ನೀವು ಆಂಶಿಕ 
ವಿಷಯಗಳಲ್ಲಿ ನಿಮ್ಮ ಧರ್ಮನಿಷ್ಠೆಯ ಕುರಿತಾಗಿ ಎಷ್ಟೇ ಕೊಚ್ಚಿಕೊಂಡರೂ ಈ ಆಜ್ಞೋಲ್ಲಂಘನೆಯನ್ನು ತ್ಯಜಿಸುವ ವರೆಗೂ 
ಧರ್ಮನಿಷ್ಮೆಯ ಮೂಲವೇ ನೆಲೆಸದು. ದೇವ ಕೃಪೆಯಿಂದ ಪಾಲು ಪಡೆಯಲು ರುಕಾತ್‌ ಕೊಡಬೇಕಾದುದು ಶರತ್ತೆಂದು ನಿಮ್ಮೊಡನೆ 
ಹೇಳಲಾಗಿತ್ತು. ಇಂದು ಈ ಪ್ರವಾದಿಯ ನೇತೃತ್ವದಲ್ಲಿ ನಡೆಯುತ್ತಿರುವ ಧರ್ಮ ಸಂಸ್ಥಾಪನಾ ಹೋರಾಟಕ್ಕೆ ಸಹಕಾರ ನೀಡುವ 
ಹೊರತು ಇತರ ಯಾವ ರೀತಿಯ ಧನವ್ಯಯವೂ ರುಕಾತ್‌ ಎನಿಸಲಾರದು. ಆದುದರಿಂದ ನೀವು ಎಷ್ಟೇ ದಾನ-ಧರ್ಮ, ಹರಕ್ಕೆ' 
ಕಾಣಿಕೆಗಳನ್ನು ಕೊಡುತ್ತಿದ್ದರೂ ಈ ಮಾರ್ಗದಲ್ಲಿ ನಿಮ್ಮ ಸಂಪತ್ತನ್ನು ವಿನಿಯೋಗಿಸದಿದ್ದರೆ ರುಕಾತಿನ ಮೂಲವೇ ಬಲಗೊಳ್ಳದು. 
ಅಲ್ಲಾಹನ ಸೂಕ್ತಗಳ ಮೇಲೆ ವಿಶ್ವಾಸವಿರಿಸುವವರಿಗಾಗಿ ಮಾತ್ರ ದೇವ ದಯೆಯು ಲಿಖಿತಗೊಂಡಿದೆಯೆಂದು ನಿಮ್ಮೊಡನೆ 
ಹೇಳಲಾಗಿತ್ತು. ಇಂದು ಈ ಪ್ರವಾದಿಯ ಮೇಲೆ ಅವತೀರ್ಣಗೊಳ್ಳುತ್ತಿರುವ ಸೂಕ್ತಗಳನ್ನು ನಿರಾಕರಿಸಿದರೆ ನೀವು ಯಾವ 
ರೀತಿಯಿಂದಲೂ ದೇವ ಸೂಕ್ತಗಳನ್ನು ನಂಬುವವರೆಂದೆನಿಸಿಕೊಳ್ಳಲಾರಿರಿ. ಆದುದರಿಂದ ನೀವು ತೌರಾತನ್ನು ನಂಬುವವರೆಂದು ಎಷ್ಟೇ 
ಹೇಳಿಕೊಂಡರೂ, ಇವರ ಮೇಲೆ ವಿಶ್ವಾಸವಿಡದೆ ಈ ಕೊನೆಯ ಶರತ್ತೂ ಪೂರ್ತಿಗೊಳ್ಳದು. 

ಇಲ್ಲಿ ಪ್ರವಾದಿವರ್ಯರಿಗೆ(ಸ) 'ಉಮ್ಮೂ'(ನಿರಕ್ಷರಿ) ಎಂಬ ಪದವನ್ನು ಬಳಸಿದುದು ಅರ್ಥಗರ್ಭಿತವಾಗಿದೆ. ಬನೀ ಇಸ್ರಾತಈಲರು 
ತಮ್ಮ ಹೊರತಾದವರನ್ನೆಲ್ಲ ಉಮ್ಮೂ(GENTILES) ಎನ್ನುತ್ತಿದ್ದರು. ಅವರು ಜನಾಂಗೀಯ ದುರಭಿಮಾನದಿಂದಾಗಿ ಓರ್ವ 
'ಉಮ್ಮೊ'ಯ ನಾಯಕತ್ಯವನ್ನು ಸ್ವೀಕರಿಸುವುದಿರಲಿ - 'ಉಮ್ಮೂ'ಗಳಿಗೆ ಮಾನವೀಯ ಹಕ್ಕುಗಳನ್ನು ಕೊಡಲಿಕ್ಕೂ ಸಿದ್ಧರಿರಲಿಲ್ಲ. 
'ಉಮ್ಮಿ'ಗಳ ಸಂಪತ್ತನ್ನು ಕಿತ್ತುಕೊಂಡರೆ ವಿಚಾರಣೆಯಾಗಲಿಕ್ಕಿಲ್ಲ ಎಂದು ಅವರು ಹೇಳುತ್ತಾರೆಂದು ಕುರ್‌ಆನಿನಲ್ಲಿ ಉಲ್ಲೇಖವಿದೆ. 
(ಆಲಿ ಇಮ್ರಾನ್‌ ಸೂಕ್ತ -75) ಆದುದರಿಂದ ಅಲ್ಲಾಹನು ಅವರ ಪಾರಿಭಾಷಿಕವನ್ನೇ ಪ್ರಯೋಗಿಸಿ, "ಇನ್ನು ನಿಮ್ಮ ಅದೃಷ್ಟವು 
ಈ 'ಉಮ್ಮೊ'ಯ ಅನುಸರಣೆಯನ್ನೇ ಹೊಂದಿಕೊಂಡಿದೆ. ಇವರನ್ನು ಅನುಸರಿಸಿದರೆ ನಿಮಗೆ ನನ್ನ ಕೃಷೆಯಲ್ಲಿ ಪಾಲು ಸಿಗುವುದು. 
مہات‎ ಯಾವ ಶಾಪಕ್ಕೆ ನೀವು ಶತಮಾನಗಳಿಂದ ಗುರಿಯಾಗುತ್ತಿರುವಿರೋ ಅದೇ ನಿಮಗೆ ಗತಿ" ಎಂದು ಹೇಳುತ್ತಾನೆ. 

114, ಅರ್ಥಾತ್‌- ಯಾವ ಶುದ್ಧ ವಸ್ತುಗಳನ್ನು ಇವರು ತಮಗಾಗಿ ನಿಷಿದ್ದಪಡಿಸಿಕೊಂಡಿರುವರೋ ಅವುಗಳನ್ನು ಅವರು 
(ಪ್ರವಾದಿ) ಹಲಾಲ್‌ ಎಂದು ವಿಧಿಸುತ್ತಾರೆ ಮತ್ತು ಯಾವ ಅಶುದ್ದ ವಸ್ತುಗಳನ್ನು ಇವರು ಹಲಾಲ್‌ಗೊಳಿಸಿಕೊಂಡಿರುವರೋ 
ಅವುಗಳನ್ನು ಅವರು ಹರಾಮ್‌ ಎಂದು ವಿಧಿಸುತ್ತಾರೆ. ۰ 

115. ಅರ್ಥಾತ್‌- ಇವರ ಕರ್ಮಶಾಸ್ತ್ರಜ್ಞರು ತಮ್ಮ ಕಾನೂನುಪರ ಕೂದಲು ಸೀಳುವಿಕೆಗಳಿಂದಲೂ, ಇವರ ಆಧ್ಯಾತ್ಮಿಕ 
ಮುಖಂಡರು"ತಮ್ಮ ಅತಿಭಕ್ತಿಯಿಂದಲೂ, ಇವರ ತಿಳಿಗೇಡಿ ಜನಸಾಮಾನ್ಯರು ತಮ್ಮ ಮೂಢನಂಬಿಕೆ, ಭ್ರಮೆ ಮತ್ತು ಸ್ವಯಂಕಲ್ಪಿತ 
ಕಟ್ಟುಪಾಡುಗಳಿಂದಲೂ ತಮ್ಮ ಜೀವನವನ್ನು ಬಿಗಿದುಕೊಂಡಿದ್ದುದನ್ನು ಈ ಪ್ರವಾದಿಯು ಸಡಿಲಿಸಿ ಸುಗಮಗೊಳಿಸುತ್ತಾರೆ. ' 


ಕಾಂಡ-9 


7. ಅಲ್‌ ಅಲ್‌ರಾಫ್‌ : 527 


٦ ‫َ‏ دوخ وھد 
تو یو وك شم A‏ 


نت یا 


fa یبا‎ 
wl PU س‎ 4 PAT ¢ 
ಸ ೨ 7 49 TI PET TIT 
OOTY OR RSI O03 53 


ಅದುದರಿಂದ ಇವರ ಮೇಲೆ ವಿಶ್ವಾಸವಿರಿಸುವವರು, ಇವರನ್ನು ಸಮರ್ಥಿಸುವವರು, ಇವರಿಗೆ ಸಹಕಾರ 
ನೀಡುವವರು ಮತ್ತು ಇವರೊಂದಿಗೆ ಅವಶೀರ್ಣಗೊಳಿಸಲಾಗಿರುವ ಪ್ರಕಾಶವನ್ನು ಅನುಸರಿಸುವವರು ಮಾತ್ರ 
ಯಶಸ್ವಿಗಳಾಗುವವರು. ಓ ಮುಹಮ್ಮಬರೇ, ಹೇಳಿರಿ: "ಓ ಮಾನವರೇ, ನಾನು ನಿಮ್ಮೆಲ್ಲರ ಕಡೆಗೆ ಭೂಮಿ- 
ಆಕಾಶಗಳ ಸಾರ್ವಭೌಮನಾಗಿರುವ ಅಲ್ಲಾಹನ ಸಂದೇಶವಾಹಕನಾಗಿರುತ್ತೇನೆ. ಅವನ ಹೊರತು ಆರಾಧ್ಯನಿಲ್ಲ. 
ಅವನೇ ಜೀವನ ನೀಡುವವನು. ಅವನೇ ಮರಣ ಕೊಡುವವನು. ಆದುದರಿಂದ ಅಲ್ಲಾಹನ ಮೇಲೆ ವಿಶ್ವಾಸವಿರಿಸಿ 
ಹಾಗೂ ಅವನಿಂದ ಕಳುಹಿಸಲಾದ, ಅಲ್ಲಾಹ್‌ ಮತ್ತು ಅವನ ಆದೇಶಗಳ ಮೇಲೆ ವಿಶ್ವಾಸವಿರಿಸಿರುವ, 'ನಿರಕ್ಷರಿ' 
ಪ್ರವಾದಿಯವರ ಮೇಲೂ ವಿಶ್ವಾಸವಿರಿಸಿರಿ ಮತ್ತು ಅವರನ್ನು ಅನುಸರಿಸಿರಿ. ನೀವು ಸನ್ಮಾರ್ಗ ಹೊಂದಬಹುದು." 

(159-160) ಮೂಸಾರ'!" ಜನಾಂಗದಲ್ಲಿ ಸತ್ಯದ ಪ್ರಕಾರ ಮಾರ್ಗದರ್ಶನ ಮಾಡುತ್ತಿದ್ದ ಹಾಗೂ ಸತ್ಸದ 
ಪ್ರಕಾರವೇ ನ್ಯಾಯಪಾಲನೆ ಮಾಡುತ್ತಿದ್ದ ಒಂದು ಪಂಗಡವಿತ್ತು.''' ನಾವು ಆ ಜನಾಂಗವನ್ನು ಹನ್ನೆರಡು 
ಮನೆತನಗಳಾಗಿ ವಿಂಗಡಿಸಿ, ಅವರನ್ನು ಸ್ವತಂತ್ರ ಪಂಗಡಗಳಾಗಿ ರೂಪಿಸಿದ್ದೆವು, ಆ ಜನಾಲಗವು''! ಮೂಸಾರೊಡಸನೆ 


116. ಮಾತಿನ ಮುಖ್ಯ ಸರಣಿಯು ಬನೀಇಸ್ರಾತಈಲರ ಕುರಿತು ಮುಂದುವರಿಯುತ್ತಿತ್ತು. ನಡುವೆ ಸಂದರ್ಭಕ್ಕೆ ಒಪ್ಪುವಂತೆ 
ಹ. ಮುಹಮ್ಮದ್‌ರ(ಸ) ದೇವ ಸಂದೇಶವಾಹಕತ್ವ ಸ್ವೀಕರಿಸುವ ಕರೆಯನ್ನು ಉಪನುಡಿಯಾಗಿ ತರಲಾಯಿತು. ಈಗ ವಾಕ್ಸರಣಿಯು 
ಪುನಃ ಹಿಂದಿನ ಅನೇಕ ರುಕೂಲ್‌ಗಳಲ್ಲಿ ಮುಂದುವರಿಯುತ್ತಿದ್ದ ವಿಷಯದ ಕಡೆಗೇ ತಿರುಗುತ್ತಿದೆ. 

117. ಅನೇಕ ಅನುವಾದಕರು ಈ ಸೂಕ್ತವನ್ನು ಹೀಗೆ ಅನುವಾದಿಸಿದ್ದಾರೆ:- "ಮೂಸಾರ 'ಜನಾಂಗದಲ್ಲಿ ಸತ್ಯದಂತೆ ಬೋಧನೆ 
ಹಾಗೂ ನ್ಯಾಯ ನೀಡುವ ಒಂದು ಪಂಗಡವಿದೆ." ಅರ್ಥಾತ್‌- ಕುರ್‌ಆನ್‌ ಅವಶೀರ್ಣಗೊಳ್ಳುತ್ತಿದ್ದ ಕಾಲದಲ್ಲಿ ಬನೀ ಇಸ್ರಾಈಲರ 
ನೈತಿಕ ಹಾಗೂ ಮಾನಸಿಕ ಸ್ಥಿತಿಯನ್ನು ಈ ಸೂಕ್ತದಲ್ಲಿ ವಿವರಿಸಿರುವುದೆಂದು ಅವರ ಅಭಿಪ್ರಾಯ. ಆದರೆ ವಿಷಯಾನುಬಂಧದ 
ಕಡೆಗೆ: ನೋಡುತ್ತ, ಈ. ಸೂಕ್ತದಲ್ಲಿ ಹ. ಮೂಸಾರ(ಅ) ಕಾಲದಲ್ಲಿದ್ದ ಬನೀಇಸ್ರಾಈಲರ ಸ್ಥಿತಿಯನ್ನು ಹೇಳಲಾಗಿದೆಯಂಬ 
ಅಭಿಪ್ರಾಯಕ್ಕೆ ನಾವು ಮಹತ್ವ ಕೊಡುತ್ತೇವೆ. ಆ ಜನಾಂಗದಲ್ಲಿ ಗೋಪೂಜೆಯ ಅಪರಾಧವನ್ನೆಸಗಲಾದಾಗ ಮತ್ತು ದೇವ ವತಿಯಿಂದ 
ಅದನ್ನು ತರಾಟೆಗೆ ತೆಗೆದುಕೊಂಡಾಗ ಇಡೀ ಜನಾಂಗವು ಕೆಟ್ಟು ಹೋಗಿರಲಿಲ್ಲ; ಅದರಲ್ಲಿ ಸಜ್ಜನರೂ ಇದ್ದರೆಂದು ತೋರಿಸುವುದೇ 
ಉದ್ದೇಶವಾಗಿದೆ. ್ಥ : : : 

118. ಇದು ಅಲ್‌ ಮಾಇದಃ ಅಧಾಯದ 12ನೆಯ ಸೂಕ್ತದಲ್ಲಿ ವಿವರಿಸಲಾಗಿರುವ ಬನೀಇಸ್ರಾಈಲರ ಸಂಘಟನೆಯ 
ಕಡೆಗೆ ಸೂಚನೆ. ಇದರ ಸಂಪೂರ್ಣ ವಿವರಣೆಯು ಬೈಬಲಿನ - ಅರಣ್ಯಕಾರಿಡದಲ್ಲಿದೆ. ಇದರಿಂದ - ತಿಳಿಯುವುದೇನೆಂದರೆ- 
ಹ. ಮೂಸಾರು(ಅ) ದೇವಾಜ್ಞೆಯ ಪ್ರಕಾರ ಸಿನಾಯ್‌ ಪರ್ವತದ ಕಾನನದಲ್ಲಿ ಬನೀಣಸ್ರಾಈಲರ ಜನಗಣತಿ ಮಾಡಿಸಿದರು. 
ತರುವಾಯ ಹ. ಯಲ್‌ಕೂಬ್‌ರ(ಅ) ಹತ್ತು ಮಂದಿ ಪುತ್ರರ. ಹಾಗೂ ಹ. ಯೂಸುಫ್‌ರ(ಅ) ಇಬ್ಬರು ಪುತ್ರರ ಸಂತತಿಯ ಹನ್ನೆರಡು 
ಮನೆತನಗಳನ್ನು ಪ್ರತ್ಕೇಕ ಪಂಗಡಗಳಾಗಿ ಬೇರ್ಪಡಿಸಿ ಸಂಘಟಿಸಿದರು. ಪ್ರತಿಯೊಂದು ಪಂಗಡದಲ್ಲಿ ನೈತಿಕ ಧಾರ್ಮಿಕ, ಸಾಂಸ್ಕೃತಿಕ, 


ಕಾಂಡ -9 


528 | : ಕುರ್‌ಆನ್‌ ವ್ಯಾಖ್ಯಾನ 


Li AEs CNEL 


೨ 


2 اتی و کٹ ا سان 2 


ನೀರು ಕೇಳಿದಾಗ ನಾವು ಆ ಬಂಡೆಯ ಮೇಲೆ ತಮ್ಮ ಲಾಠಿಯಿಂದ: ಹೊಡೆಯಲು ಸೂಚನೆ. ಕೊಟ್ಟೆವು. ಆ 
ಪ್ರಕಾರ ಆ ಬಂಡೆಯಿಂದ ಹಠಾತ್ತನೆ ಹನ್ನೆರಡು ಚಿಲುಮೆಗಳು ಉಕ್ಕಿ ಬಂದುವು. ಪ್ರತಿಯೊಂದು ಪಂಗಡವು 
ನೀರು ಪಡೆಯಬೇಕಾದ ಸ್ಥಳವನ್ನು ನಿಶ್ಚಯಿಸಿಕೊಂಡಿತು. ನಾವು ಅವರ ಮೇಲೆ ಮೋಡದ ನೆರಳನ್ನು ಹಾಸಿದೆವು. 
ಅವರಿಗೆ 'ಮನ್ನ್‌' ಮತ್ತು 'ಸಲ್ವಾ' ಇಳಿಸಿದೆವು.!” "ನಾವು ನಿಮಗೆ ದಯಪಾಲಿಸಿದ ಶುದ್ಧ ವಸ್ತುಗಳನ್ನು ಉಣ್ಣಿರಿ" 


ಸಾಮಾಜಿಕ ಮತ್ತು ಸೈನಿಕ ನೆಲೆಯಲ್ಲಿ ಶಿಸ್ತು ಉಂಟಾಗಲಿಕ್ಕಾಗಿ ಹಾಗೂ ಧಾರ್ಮಿಕ ಆದೇಶಗಳನ್ನು ಜಾರಿಗೊಳಿಸಲಿಕ್ಕಾಗಿ ಒಬ್ಬೊಬ್ಬ 
ನಾಯಕನನ್ನು ನೇಮಕ ಮಾಡಿದರು. ಮಾತ್ರವಲ್ಲದೆ ಹ ಮೂಸಾ ಮತ್ತು ಹಾರೂನ್‌ರು(ಅ) ಹ. ಯಲ್‌ಕೂಬ್‌ರ(ಅ) ಹನ್ನೆರಡನೆಯ 
ಪುತ್ರ 'ಲಾವೀ'ಯ ಸಂತತಿಯವರಾಗಿದ್ದರು. ಈ ವಂಶವನ್ನು ಆ ಎಲ್ಲ ಗೋತ್ರಗಳಿಗೆ ಸತ್ತ ಜ್ಯೋತಿಯನ್ನು ಬೆಳಗಿಸುವ ಸೇವೆ 
ಮಾಡುತ್ತಿರಲಿಕ್ಕಾಗಿ ಒಂದು ಪ್ರತ್ಕೇಕ ಕೂಟವನ್ನಾಗಿ ಸಂಘಟಿಸಲಾಯಿತು. 

119. ಮೇಲೆ ಹೇಳಿದ ಸಂಘಟನೆಯು ಅಲ್ಲಾಹನೇ ಬನೀಣಸ್ರಾಈಃಲರ ಮೇಲೆ ಮಾಡಿದ ಅನುಗ್ರಹಗಳಲ್ಲಿ ಒಂದಾಗಿತ್ತು. 
ಆ ಬಳಿಕ ಇನ್ನೂ ಮೂರು ಅನುಗ್ರಹಗಳನ್ನು ಪ್ರಸ್ತಾಪಿಸಲಾಗಿದೆ. ಒಂದನೆಯದು, ಸಿನಾಯ್‌, ಪರ್ಯಾಯ ದ್ವೀಪದ ಬೆಂಗಾಡಿನಲ್ಲಿ 
ಅವರಿಗಾಗಿ ವಿಶೇಷ ರೀತಿಯಲ್ಲಿ ನೀರನ್ನು ಒದಗಿಸಿದುದು. ಎರಡನೆಯದು, ಅವರನ್ನು ಬಿಸಿಲ ಬೇಗೆಯಿಂದ ರಕ್ಷಿಸಲಿಕ್ಕಾಗಿ ಆಕಾಶದಲ್ಲಿ 
ಮೋಡಗಳನ್ನು 'ಹರಡಿಸಿ. ಬಿಟ್ಟದ್ದು. ಮೂರನೆಯದು, ಅವರಿಗೆ ಮನ್ಸ್‌ ಮತ್ತು ಸಲ್ವಾಗಳ ಮೂಲಕ ಆಹಾರ ಸರಬರಾಜಿನ ವಿಶೇಷ 
ವ್ಯವಸ್ಥೆ ಮಾಡಿದ್ದು. ಇವು ಮೂರೂ. دہ‎ ಮುಖ್ಯವಾದ ಜೀವನಾವಶ್ಮಕೆ ಸಾಧನಗಳಷ್ಟೆ. ಈ ವ್ಯವಸ್ಥೆಗಳನ್ನು ಮಾಡದಿರುತ್ತಿದ್ದರೆ 
ಅನೇಕ وہ‎ ಸಂಖ್ಯೆಯಲ್ಲಿದ್ದ ಈ ಜನಾಂಗವು ಹಸಿವೆ ಮತ್ತು ದಾಹಗಳಿಂದ. ಅಲ್ಲೇ ಸತ್ತು ಹೋಗುತ್ತಿತ್ತು. ಇಂದೂ ಲಲ್ಲಿಗೆ 
ಯಾರಾದರೂ ಹೋದರೆ, ಹದಿನೈದರಿಂದ ಇಪ್ಪತ್ತು ಲಕ್ಷದಷ್ಟು ದೊಡ್ಡ ಜನ ಸಮೂಹವು ಒಮ್ಮೆಲೆ ಅಲ್ಲಿ ಬಂದು ತಂಗಿದರೆ, 
ಅವರಿಗೆ ನೀರು, ಆಹಾರ ಮತ್ತು ಆಶ್ರಯದ ವ್ಯವಸ್ಥೆ ಮಾಡುವುದಾದರೂ ಹೇಗೆ? ಎಂಬ ಪ್ರಶ್ನೆ ಎದ್ದು ಆಶ್ಚರ್ಯ 
ಚಕಿತರಾಗಬೇಕಾಗುತ್ತದೆ. ಈಗ ಇದೀ ಪರ್ಯಾಯ ದ್ವೀಪದ ನಿವಾಸಿಗಳ ಸಂಖ್ಯೆ ಕೆಲವು ಸಾವಿರಗಳಿಗಿಂತ ಹೆಚ್ಚಿಲ್ಲ. ಇಪ್ಪತ್ತನೆಯ 
ಶತಮಾನದ ಈ ಕಾಲದಲ್ಲೂ ಯಾವುದಾದರೊಂದು ರಾಷ್ಟ್ರವು ಆ ಸ್ಥಳಕ್ಕೆ ಐದಾರು ಲಕ್ಷ ಮಂದಿಯ ಸೈನ್ಯವನ್ನು ಕೊಂಡು ಹೋಗ 
ಬಯಸಿದರೂ ಅದರ ನಿರ್ವಾಹಕರಿಗೆ ಅವರ ಆಹಾರ ಮತ್ತು ನೀರಿನ ಸರಬರಾಜು ಒಂದು ದೊಡ್ಡ ಹೊರೆಯಾಗಿ ತೀರುವುದು. 
ಇದೇ ಕಾರಣದಿಂದ -ಗ್ರಂಥವನ್ನಾಗಲಿ ಪವಾಡವನ್ನಾಗಲಿ ನಂಬದ ಈ ಕಾಲದ ವಿಮರ್ಶಕರು ಬನೀ ಇಸ್ರಾಈಲರು ಸಿನಾಯ್‌ 
ಪರ್ಯಾಯ ದ್ವೀಪವನ್ನು ಹಾದು ಹೋಗಿದ್ದರೆಂದು ಬೈಬಲ್‌ ಮತ್ತು ಕುರ್‌ಆನ್‌ ಹೇಳುವ ಮಾತನ್ನು ನಿರಾಕರಿಸುತ್ತಾರೆ. ಪ್ರಾಯಶಃ 
ಈ ಘಟನೆ ಫೆಲೆಸ್ತೀನಿನ ದಕ್ಷಿಣ ಹಾಗೂ ಅರೇಬಿಯಾದ ಉತ್ತರ ಭಾಗದಲ್ಲಿ ಸಂಭವಿಸಿರಬೇಕೆಂದು ಅವರ ಗುಮಾನಿ. ಸಿನಾಯ್‌ 
ಪರ್ಯಾಯ ದ್ವೀಪದ ಸ್ಥಾಭಾವಿಕ ಹಾಗೂ ಭೌಗೋಲಿಕ ಸ್ಥಿತಿಯನ್ನು ಕಂಡಾಗ ಇಷ್ಟೊಂದು ದೊಡ್ಡ ಜನಾಂಗವು ಈ ಭೂಭಾಗದ 
ಬೇರೆ ಬೇರೆ ಕಡೆಗಳಲ್ಲಿ ಅನೇಕ ವರ್ಷಗಳವರೆಗೆ ತಂಗುತ್ತ ಸಾಗಿತ್ತೆಂಬುದನ್ನು ಊಹಿಸಲಿಕ್ಕೇ ಕಷ್ಟವಾಗುತ್ತದೆ. ಮುಖ್ಯವಾಗಿ ಈಜಿಬ್ಬನ 
ಕಡೆಯಿಂಬ' ಅವರಿಗೆ ಆಹಾರ ಸರಬರಾಜಿನ ದಾರಿಯೇ ಮುಚ್ಚಿ ಹೋಗಿದ್ದು, ಪರ್ಯಾಯ ದ್ವೀಪದ ಪೂರ್ವ ಮತ್ತು ಉತ್ತರದಲ್ಲಿ 
ಅಮಾಲಿಕದ "ಗೋತ್ರಗಳು ದಾಳಿಗೆ ಸಿದ್ಧವಾಗಿದ್ದ ಸ್ಲಿತಿಯಲ್ಲಂತು ಅಸಂಭವವೆಂದೇ 'ತೋರುತ್ತದೆ. ಈ ವಿಷಯಗಳನ್ನೆಲ್ಲ 
ಗಮನಿಸಿದರೆ, ಈ ಸಂಕ್ಷಿಪ್ತ ಸೂಕ್ತಗಳಲ್ಲಿ ಅಲ್ಲಾಹನು ಬನೀ ಇಸ್ರಾಈಲರಿಗೆ ಮಾಡಿದ ಅನುಗ್ರಹಗಳು ಎಷ್ಟೊಂದು 
| ಮಹತ್ವದ್ದಾಗಿದ್ದು; ವೆಂದೂ ಇಂತಹ ಸುವ್ಯಕ್ತ ದೃಷ್ಟಾಂತಗಳನ್ನು ಕಂಡುಕೊಂಡ ಬಳಿಕವೂ ಈ ಜನಾಂಗವು ನಿರಂತರ ಆಜ್ಞೋಲ್ಲಂಘನೆಗಳನ್ನೂ 
ದ್ರೋಹಗಳನ್ನೂ ಮಾಡುತ್ತಲೇ ಇದ್ದು ಅದರ ಇಡೀ ಇತಿಹಾಸವೇ ಇಂತಹ ಘಟನೆಗಳಿಂದ ತುಂಬಿರಬೇಕಾದರ ಅವರು ಎಷ್ಟು 
ಹೀನ ಮಟ್ಟದ ಕೃತಫ್ನರಾಗಿದ್ದಿರಬೇಕೆಂದೂ ವ್ಯಕ್ತವಾಗುತ್ತದೆ. (ಅಲ್‌ ಬಕರಃ ಅಧ್ಯಾಯದ 72, 73 ಮತ್ತು 76ನೆಯ ಟಿಪ್ಪಣಿಗಳನ್ನೂ 

ಓದಿರಿ) 


7. ಆಲ್‌ ಅಲ್‌ರಾಫ್‌ 529 


4 3 


3 ANS ss [42d 
IAI Ld SNA EES IE 
ಎರದರ ಲತ 

» ೨ಫ ನಿತಿ 2» pA +0۳890 pe IE 
US ed ۳۳ Es 


pe 


JE LAE Ly EOS SSPE 


(ಎಂದು ಅಪ್ಪಣೆ ಕೊಟ್ಟೆವು ಆದರೆ ಆ. ಬಳಿಕ ಅವರು ಮಾಡಿದ್ದೆಲ್ಲ ನಮ್ಮ ಮೇಲಿನ ಅಕ್ರಮವಾಗಿರಲಿಲ್ಲ, 
ನಿಜವಾಗಿ ಅವರು ತಮ್ಮ ಮೇಲೆಯೇ ಅಕ್ರಮವೆಸಗಿಕೊಂಡಿದ್ದರು. 

(161-162) "ಈ ನಾಡಿನಲ್ಲಿ" ವಾಸಿಸಿರಿ; ನಿಮ್ಮಿಷ್ಟದಂತೆ ಇಲ್ಲಿಯ ಬೆಳೆಯಿಂದ ಜೀವನಾಧಾರಗಳನ್ನು 
ಪಡೆಯಿರಿ ಮತ್ತು 'ಹಿತ್ತಃ ಹಿತ್ತ? ಎನ್ನುತ್ತ ಪಟ್ಟಣದ ದ್ವಾರದೊಳಗೆ ಶಿರಬಾಗುತ್ತ ಪ್ರವೇಶಿಸಿರಿ ನಾವು ನಿಮ್ಮ 
ಅಪರಾಧಗಳನ್ನು ಕ್ಟಮಿಸುವೆವು ಮತ್ತು ಸಜ್ಜನರಿಗೆ ಇನ್ನಷ್ಟು ಅನುಗ್ರಹ ದಯಪಾಲಿಸುವೆವು" ಎಂದು ಅವರೊಡನೆ 
ಹೇಳಿದ್ದ ಸಂದರ್ಭವನ್ನು ಸ್ಮರಿಸಿರಿ ಆದರೆ ಅವರ ಪೈಕಿ ಅಕ್ರಮಿಗಳಾಗಿದ್ದವರು ಅವರೊಡನೆ ಹೇಳಲಾಗಿದ್ದ 


ಮಾತನ್ನು ಬದಲಾಯಿಸಿ ಬಿಟ್ಟರು. ನಾವು 'ಅವರ ಅನ್ಯಾಯಗಳ 'ಫಲವಾಗಿ ಅವರ ಮೇಲೆ ಆಕಾಶದಿಂದ ಯಾತನೆ |. 
ಇಳಿಸಿದೆವು.'? 
(163-166) ಇವರೊಡನೆ ಸಮುದ್ರ ತೀರದಲ್ಲಿದ್ದ ಆ ನಾಡಿನವರ ಕುರಿತೂ ಸ್ವಲ್ಪ ವಿಚಾರಿಸಿರಿ.'? ಅವರಿಗೆ 


120. ಮೇಲೆ ಕಾಣಿಸಿದ ದೇವಾನುಗ್ರಹಗಳಿಗೆ ಬನೀಇಸ್ರಾಈಲರು ಯಾವ ತರದ ನೀಚ ಹಾಗೂ ಕಿಡಿಗೇಡಿತನದ ಉತ್ತರ 
ಕೊಟ್ಟರು ಮತ್ತು ಅವರು ಹೇಗೆ ನಿರಂತರ ವಿನಾಶ ಕೂಪದೊಳಕ್ಕೆ ಇಳಿಯುತ್ತ ಹೋದರು ಎಂಬುದನ್ನು ತೋರಿಸುವ ಅವರ 
ಐತಿಹಾಸಿಕ ಘಟನೆಗಳ ಕಡೆಗೆ ಬೊಟ್ಟು ಮಾಡಲಾಗುತ್ತಿದೆ. 

. ವಿವರಣೆಗಾಗಿ. ಅಲ್‌ ಬಕರಃ ಅಧ್ಯಾಯದ 74 ಮತ್ತು 75ನೆಯ ಟಿಪ್ಪಣಿಗಳನ್ನು ಓದಿರಿ. 

122. کو می‎ ಹೆಚ್ಚಿನವರು - ಆ ನಾಡು 'ಐಲ ಅಥವಾ 'ಐಲಾತ್‌' ಅಥವಾ 'ಐಲೂತಶ್‌' ಆಗಿರಬಹುದೆನ್ನುತ್ತಾ ರೆ. 
ಆ ಸ್ಥಳದಲ್ಲಿ ಈಗ ಯಹೂದೀ ರಾಷ್ಟ್ರವಾಗಿರುವ ಇಸ್ರಾತಈಲ್‌ ಅದೇ ಹೆಸರಿನ ಒಂದು ಬಂದರನ್ನು ಕಟ್ಟಿದೆ, ಇದರ ಬಳಿಯಲ್ಲೇ 
ಜೋರ್ಡಾನಿನ ಪ್ರ ಪ್ರಸಿದ್ಧ ಬಂದರು ಸ್ಥಳವಾದ 'ಅಕಬಃ' ಇದೆ. ಇದರ ಸ್ಥಾನವು ಕೆಂಪು ಸಮುದ್ರದ ಈ ಶಾಖೆಯ ತುದಿಯಲ್ಲಿದ್ದು 
ಅದು ಸಿನಾಯ್‌ ಪರ್ಯಾಯ ದ್ವೀಪದ ಪೂರ್ವ ಹಾಗೂ ಅರೇಬಿಯಾದ ಪಶ್ಚಿಮ ಕರಾವಳಿಯ ಮಧ್ಯೆ ಒಂದು ದೀರ್ಫಾಕಾರದ 
ಕೊಲ್ಲಿಯಂತೆ ತೋರುತ್ತದೆ. ಬನೀಇಸ್ರಾಈಲರ ಉನ್ನಶಿಯ ಕಾಲದಲ್ಲಿ ಇದೊಂದು ಪ್ರಮುಖ ವಾಣಿಜ್ಮ ಕೇಂದ್ರವಾಗಿತ್ತು, ಹ 
ಸುಲೈಮಾನ್‌ರು(ಅ) ಇದನ್ನೇ ಕೆಂಪು ಸಮುದ್ರದ ತಮ್ಮ ಯುದ್ದ ಹಾಗೂ ನೌಕಾ ಬಲದ ಮುಖ್ಯ ಪಟ್ಟಣವನ್ನಾಗಿ ಮಾಡಿದ್ದರು" 

ಯಾವ ಘಟನೆಯ ಕುರಿತು ಇಲ್ಲಿ ಸೂಚನೆ ನೀಡಲಾಗಿರುತ್ತ ದೋ ಅದರ ಕುರಿತು ಯಹೂದಿಯರ ಪವಿತ್ರ ಗ್ರಂಥಗಳಲ್ಲಿ 
ನಮಗೇನೂ ವಿವರ ಸಿಗುವುದಿಲ್ಲ. ಅವರ ಇತಿಹಾಸಗಳು ಈ ಕುರಿತು ಮೌನವಾಗಿವೆ. ಆದರೆ ಪವಿತ್ರ ಕುರ್‌ಆನ್‌ ಇಲ್ಲಿ' ಮತ್ತು' 
ಅಲ್‌ ಬಕರಃ ಅಧ್ಯಾಯದಲ್ಲಿ ವಿವರಿಸಿರುವ ಈ ಘಟನೆಯಿಂದ ಕುರ್‌ಆನ್‌ ಅವತೀರ್ಣಗೊಳ್ಳುತ್ತಿದ್ದ ಕಾಲದಲ್ಲಿ ಬನೀ ಇಸ್ರಾಈಲರು 

ಸಾಮಾನ್ಯವಾಗಿ ಈ ಘಟನೆಯನ್ನು ತಿಳಿದಿದ್ದರೆಂದು ಅರ್ಥವಾಗುತ್ತದೆ. ಹಾಗಲ್ಲದಿರುತ್ತಿದ್ದರೆ ಪ್ರವಾದಿವರ್ಯರನ್ನು(ಸ) ವಿರೋಧಿಸುವ 
ಯಾವ ಸಂದರ್ಭವನ್ನೂ ಕಳೆದುಕೊಳ್ಳದಿದ್ದಂತಹ ಅಂದಿನ ಯಹೂದಿಯರು ಕುರ್‌ಆನಿನ ಈ ವಿವರಣೆಯ ಬಗ್ಗೆ | 
ಆಕ್ಟೇಪವೆತ್ತದಿರುತ್ತಿರಲಿಲ್ಪ. ಆದರೆ ಅಂತಹ ಆಕ್ಷೇಪವೇನೂ ಬರಲಿಲ್ಲ. ೧ 


ಕಾಂಡ -9 


اود ہے ೨7‏ 


ٹھم یپوم 


ھ2 


7 
ناو و ೨4‏ 


ಈ ಘಟನೆಯನ್ನು ನೆನಪಿಸಿರಿ - ಅಲ್ಲಿಯವರು ×8 ದಿನ(ಶನಿವಾರ) ಅಲ್ಲಾಹನ ಆಜ್ಞೆಗಳನ್ನು 
ಉಲ್ಲಂಘಿಸುತ್ತಿದ್ದರು. 'ಸಬ್ಸ್‌'ನ ದಿನವೇ ಮೊನುಗಳು ಉಕ್ಕಿ ಉಕ್ಕಿ ಮೇಲೆ ಬರುತ್ತಿದ್ದುವು? ಮತ್ತು 'ಸಬ್ಮ್‌'ನ 
ಹೊರತು ಇತರ ದಿನಗಳಲ್ಲಿ ಬರುತ್ತಿರಲಿಲ್ಲ. ನಾವು ಅವರ ಆಜ್ಜೋಲ್ಲಂಘನೆಯ ಕಾರಣ ಅವರನ್ನು ಪರೀಕ್ಸೆಗೊಳ 
ಪಡಿಸುತ್ತಿದ್ದುದರಿಂದ ಹೀಗಾಗುತ್ತಿತ್ತು.' ಅವರಿಗೆ ಆ ಸಂದರ್ಭವನ್ನು ಸೆನಪಿಸಿರಿ; ಅವರ ಪೈಕ ಒಂದು 
ಪಂಗಡವು ಇನ್ನೊ೦ದು ಪಂಗಡದೊಡನೆ, "ಅಲ್ಲಾಹನು ನಾಶಗೊಳಿಸಲಿರುವ ಅಥವಾ ಕಠಿಣ ಶಿಕ್ಷೆ ಕೊಡಲಿರು 
ವಂಥವರಿಗೆ ನೀವೇಕೆ ಉಪದೇಶ ನೀಡುತ್ತೀರಿ?" ಎಂದು ಕೇಳಿದಾಗ ಅವರು ಹೀಗೆ ಉತ್ತರ ಕೊಟ್ಟಿದ್ದರು: "ನಾವು 


123. ಶನಿವಾರವನ್ನು 'ಸೆಬ್ರ್‌' ಎಂದು ಕರೆಯುತ್ತಾರೆ. ಈ ದಿನವು ಬನೀ ಇಸ್ರಾಈಲರಿಗೆ ಪವಿತ್ರ ದಿನವಾಗಿ ನಿಶ್ಚೆಯಿಸಲಾಗಿತ್ತು. 
ಅಲ್ಲಾಹನು ಅದನ್ನು ತನ್ನ ಮತ್ತು ಇಸ್ರಾಶಈಲರ ಸರಿತತಿಯ ನಡುವೆ ಮುಂದಿನ ಎಲ್ಲ ಪೀಳಿಗೆಗಳ ವರೆಗೂ ಶಾಶ್ವತ ಕರಾರಿನ 
ದ್ಕೋತಕವನ್ನಾಗಿಸಿದನು. ಆ ದಿನ ಯಾವ ಲೌಕಿಕ ಕಾರ್ಯಗಳನ್ನೂ ಮಾಡಬಾರದು, ಮನೆಯಲ್ಲಿ ಬೆಂಕಿ ಕೂಡ ಉರಿಸಬಾರದು, 
ಪ್ರಾಣಿಗಳಿಂದಲೂ ದಾಸ ದಾಸಿಯರಿಂದಲೂ ಸೇವೆ ಮಾಡಿಸಕೂಡದು ಎಂದು ತಾಕೀತು ಮಾಡಿದ್ದನು. ಮಾತ್ರವಲ್ಲದೆ ಯಾರಾದರೂ 
ಈ ನಿಯಮವನ್ನು ಉಲ್ಲಂಘಿಸಿದರೆ ಅವನನ್ನು ವಧಿಸಿಬಿಡಬೇಕೆಂದೂ ಇತ್ತು. ಆದರೆ ಬನೀಇಸ್ರಾಈಲರು ಕ್ರಮೇಣ ಇದನ್ನು 
ಬಹಿರಂಗವಾಗಿ ಉಲ್ಲಂಘಸತೊಡಗಿದರು. ಪ್ರವಾದಿ ಯರ್ಮಿಯಾಹರ ಕಾಲದಲ್ಲಿ (ಇವರು ಕ್ರಿ. ಪೂ. 628 ಮತ್ತು 586ರ ನಡುವೆ 
ಇದ್ದರು) ಜನರು ಜೆರುಸಲೇಮಿನ ಮಹಾ ದ್ವಾರದಿಂದಲೇ ಸಾಮಾನು ಸರಂಚಾಮುಗಳನ್ನು ಸಾಗಿಸುತ್ತಿದ್ದರು. ಆಗ ಆ ಪ್ರವಾದಿಯವರು 
ದೇವವತಿಯಿಂದ ಯಹೂದಿಯರಿಗೆ ಎಚ್ಚರಿಕೆ ಕೊಡುತ್ತ, "ನೀವು ಧರ್ಮಶಾಸ್ತ್ರವನ್ನು ಈ ರೀತಿ ಬಹಿರಂಗವಾಗಿ ಉಲ್ಲಂಘಿಸಿದರೆ 
ಜೆರುಸಲೇಮನ್ನು ಸುಟ್ಟು ಹಾಕಿ ಬಿಡಲಾಗುವುದು" ಎಂದು ಹೇಳಿದರು. (ಯರ್ಮಿಯಾಹ್‌ 17:21-27) ಕ್ರಿ. ಪೂ. 595ರಿಂದ 536ರ 
ವರೆಗಿನ ಕಾಲದಲ್ಲಿದ್ದ ಹರು್‌ಕೀಯೇಲ್‌ ಪ್ರವಾದಿಯೂ ಹೀಗೆಯೇ ದೂರಿದ್ದರು. ಆ ಪ್ರಕಾರ ಅವರ ಗ್ರಂಥದಲ್ಲಿ 'ಸಬ್ಸ್‌'ಗೆ ತೋರಿದ 
ಆಗೌರವವನ್ನು ಯಹೂದಿಯರ ಜನಾಂಗೀಯ ಅಪರಾಧಗಳಲ್ಲಿ ಅಶಿ ದೊಡ್ಡ ಅಪರಾಧವೆನ್ನಲಾಗಿದೆ. (ಹರಭ್‌ಕಿಯೇಲ್‌ 
20:12-24) 

ಕುರ್‌ಆನಿನಲ್ಲಿ ಪ್ರಸ್ತಾಪಿಸಲಾಗಿರುವ ಈ ಘಟನೆಯು ಪ್ರಾಯಶಃ ಇದೇ ಕಾಲಬ್ದಾಗಿರಲೂ ಬಹುದೆಂದು ಊಹಿಸಬಹುದು. 

124. ಅಲ್ಲಾಹನು ತನ್ನ ದಾಸರನ್ನು ಪರೀಕ್ಸಿಸಲಿಕ್ಕಾಗಿ ಕೈಗೊಳ್ಳುವ ಒಂದು ರೀತಿ ಹೀಗಿದೆ: ಒಬ್ಬ ವೃಕ್ತಿ ಅಥವಾ ಒಂದು 
ಸಮೂಹದಲ್ಲಿ) ಆಜ್ಞಾಪಾಲನೆಯ ಬಗ್ಗೆ ಪ್ರತಿರೋಧ ಹಾಗೂ ಆಜ್ಞೋಲ್ಲಂಘನೆಯ ಕಡೆಗೆ ಒಲವು ಹೆಚ್ಚಲಾರಂಭಿಸಿದಾಗ ಅದರ 
ಮುಂದೆ ಆಜ್ಞೋಲ್ಲಂಘನೆ ಮಾಡಬಹುದಾದಂತಹ ಸಂದರ್ಭಗಳ ದ್ವಾರಗಳನ್ನೇ ಅಲ್ಲಾಹನು ತೆರೆದುಬಿಡುತ್ತಾನೆ. ಇದರಿಂದ ಒಳಗೆ 
ಹುದುಗಿರುವ ಒಲವುಗಳೆಲ್ಲವೂ ಹೊರಗೆಡಹಲ್ಪಡುತ್ತವೆ ಮತ್ತು ತಮ್ಮನ್ನು ಸ್ಪತಃ ಕಳಂಕಿತಗೊಳಿಸಬಯಸುವವರಿಗೆ ಅಂತಹ ಸಂದರ್ಭ 
ಒದಗುವಂತೆ ಮಾಡಲಾಗುತ್ತದೆ. p 


ಕಾಂಡ -9 


7. ಅಲ್‌ ಅಲ್‌ರಾಫ್‌ 531 


PEALE EOL AGT SES 
ಇದನ್ನೆಲ್ಲ ನಿಮ್ಮ ಪ್ರಭುವಿನ ಸನ್ನಿಧಿಯಲ್ಲಿ ನಮ್ಮ ನೆಪವನ್ನು ಮುಂದಿಡಲಿಕ್ಕಾಗಿ ಮಾಡುತ್ತೇವೆ. ಹಾಗೂ ಇವರು 
ಅವನ ಆಜ್ಞೋಲ್ಲಂಘನೆಯಿಂದ ದೂರ ಸರಿಯತೊಡಗುವರೆಂದು ನಿರೀಕ್ಷಿಸಿ ಹೀಗೆ ಮಾಡುತ್ತೇವೆ." ಕೊನೆಗೆ 
ಅವರು ಅವರಿಗೆ ನೆನಪಿಗೆ ತಂದು ಕೊಟ್ಟಿದ್ದ ಮಾರ್ಗದರ್ಶನವನ್ನು ಸಂಪೂರ್ಣ ಮರೆತು ಬಿಟ್ಟಾಗ ಕೆಡುಕಿನಿಂದ 
ತಡೆಯುತ್ತಿದ್ದವರನ್ನು ನಾವು ರಕ್ತಿಸಿದೆವು ಮತ್ತು ಅನ್ಯಾಯವೆಸಗುತ್ತಿದ್ದ ಮಿಕ್ಕೆಲ್ಲರನ್ನು ಅವರ ಆಜ್ಞೋಲ್ಲಂಘನೆಗಾಗಿ 
ತೀವ್ರ ಯಾತನೆಯಲ್ಲಿ ಹಿಡಿದೆವು. ಅನಂತರ ಯಾವ ಕಾರ್ಯಗಳಿಂದ ಅವರನ್ನು ತಡೆಯಲಾಗಿತ್ತೋ 


125. ಆ ನಾಡಿನಲ್ಲಿ ಮೂರು ವಿಧದ ಜನರಿದ್ದರೆಂದು ಈ ವಿವರಣೆಯಿಂದ ತಿಳಿದು ಬರುತ್ತದೆ. ಒಂದು ವಿಧದವರು 
ನಿರ್ಭಯರಾಗಿ ದೇವಾಜ್ಞೆಗಳನ್ನು ಉಲ್ಲಂಘಸುತ್ತಿ وو‎ ಎರಡನೆಯ ವಿಧದವರು ಸ್ವತಃ ಆಜ್ಞೋಲ್ಲಂಘನೆ ಮಾಡದಿದ್ದರೂ ಇತರರು 
ಮಾಡುತ್ತಿದ್ದುದನ್ನು ಮೌನವಾಗಿ ಕುಳಿತು ನೋಡುತ್ತಿದ್ದರು ಮತ್ತು ಉಪದೇಶ ಮಾಡುವವರೊಡನೆ, 'ಆ ಹತಬಾಗಿಗಳಿಗೆ ಉಪದೇಶ 
ಮಾಡಿ ಪ್ರಯೋಜನವಿಲ್ಲ' ಎಂದು ಹೇಳುತ್ತಿದ್ದರು. ಮೂರನೆಯ ವಿಧದವರು - ಅಲ್ಲಾಹನ ಮೇರೆಗಳು ಬಹಿರಂಗವಾಗಿ 
ಅಪಮಾನಗೊಳ್ಳುತ್ತಿರುವುದು ಅವರ ಧರ್ಮಾಭಿಮಾನಕ್ಕೆ ಅಸಹನೀಯವಾಗಿತ್ತು. "ಈ ಅಪರಾಧಿಗಳು ನಮ್ಮ ಉಪದೇಶದಿಂದ 
ಸರಿದಾರಿಗೆ ಬಂದು ಬಿಡಲೂ ಸಾಕು. ಒಂದು ವೇಳೆ ಬರದಿದ್ದರೂ ನಾವು ನಮ್ಮ ಕರ್ತವ್ಯವನ್ನು ನೆರವೇರಿಸಿರುವುದರಿಂದ ದೇವ 
ಸನ್ನಿಧಿಯಲ್ಲಿ ನಿರ್ದೋಷಿಗಳಾಗಬಹುದು” ಎಂದು ನಿರೀಕ್ಷಿಸಿ ಒಳಿತುಗಳನ್ನು ಆಜ್ಞಾಪಿಸುವ ಮತ್ತು ಕೆಡುಕುಗಳನ್ನು ತಡೆಯುವ 
ಕಾರ್ಯದಲ್ಲಿ ನಿರತರಾಗಿದ್ದರು. ಈ ಪರಿಸ್ಥಿತಿಯಲ್ಲಿ ದೇವ ಯಾತನೆ ಎರಗಿದಾಗ ಆ ಮೂರು ವಿಧದವರ ಪೈಕಿ ಮೂರನೆಯ 
ವರ್ಗದವರು ಮಾತ್ರ وه‎ 3 ಸಲ್ಪಟ್ಟರೆಂದು. ಕುರ್‌ಆನ್‌ ಹೇಳುತ್ತದೆ. ಏಕೆಂದರೆ ಅವರು ಮಾತ್ರ ದೇವ ಸನ್ನಿಧಿಯಲ್ಲಿ 
ದೋಷವಿಮುಕ್ತರಾಗಬೇಕೆಂಬ ಚಿಂತೆಯನ್ನಿರಿಸಿದ್ದರು. ಉಳಿದ ಎರಡು ವರ್ಗದವರು ಅಕ್ರಮಿಗಳಾಗಿ ತಮ್ಮ ಅಪರಾಧಕ್ಕನುಗುಣವಾದ 
ಯಾತನೆಗೆ ಗುರಿಯಾದರು. ಆದರೆ ಸಂಪೂರ್ಣ ಬಂಡಾಯ ನೀತಿಯನ್ನು ಅನುಸರಿಸಿ ಆಚ್ಚೋಲ್ಲಂಘನೆ ಮಾಡುತ್ತಲೇ ಹೋದವರು 
ಮಾತ್ರ ಕಪಿಗಳಾಗಿ ಮಾರ್ಪಟ್ಟರು. 

ಕೆಲವು ವ್ಯಾಖ್ಯಾನಕಾರರು - ಪ್ರಥಮ ವರ್ಗದವರು ಯಾತನೆಗೊಳಗಾದುದನ್ನು ಮತ್ತು ಮೂರನೆಯ ವರ್ಗದವರು ರಕ್ಷಣೆ 
ಹೊಂದಿದುದನ್ನು ಸಮರ್ಥಿಸುತ್ತಾರೆ. ಆದರೆ ಎರಡನೆಯ ವರ್ಗದವರ ಬಗ್ಗೆ ಮೌನ ತಾಳಿದ್ದಾರೆ. ಆದುದರಿಂದ ಆ ವರ್ಗವು ರಕ್ಷಣೆ 
ಹೊಂದುವವರಲ್ಲಾಗಿತ್ತೋ ಅಥವಾ ಯಾತನೆಗೊಳಗಾಗುವವರಲ್ಲೋ ಎಂದು ಹೇಳಲಾಗುವುದಿಲ್ಲ. ಆದರೆ, ನಾವು ಕುರ್‌ಆನಿನ 
ವಿವರಣೆಯಿಂದ ವಿಶ್ಲೇಷಿಸಿದಾಗ ಇದಕ್ಕೆ ಪುಷ್ಟಿ ಸಿಗುವುದಿಲ್ಲ. ಯಾವುದಾದರೊಂದು ನಾಡಿಗೆ ದೇವ ಯಾತನೆ ಎರಗಿದಾಗ ಇಡೀ 
ನಾಡು ಎರಡು ವರ್ಗಗಳಾಗಿ ಮಾತ್ರ ವಿಭಾಗವಾಗುತ್ತದೆ. ಒಂದು ಯಾತನೆಗೊಳಗಾದ ವರ್ಗ, ಇನ್ನೊಂದು ರಕ್ಷಿತ ವರ್ಗ. ಕುರ್‌ಆನಿನ 
ವಿವರಣೆ ಪ್ರಕಾರ ಪ್ರಸ್ತುತಃ ವರ್ಗವು ಮೂರನೆಯಬ್ದಾಗಿತ್ತೆಂದರೆ ಉಳಿದ ಎರಡು ವರ್ಗಗಳು ರಕ್ಷಣೆ ಹೊಂದದವರಲ್ಲಿ ಸೇರಿಸಲೇ 
ಬೇಕು. 'ಮಲ್‌ದಿರತನ್‌ ಇಲಾ ರಬ್ಬಿಕುಮ್‌' ಎಂಬ ಮಾತು ಇದನ್ನೇ ಸಮರ್ಥಿಸುತ್ತದೆ. ಇದನ್ನು ಅನಂತರದ ನುಡಿಯ ಮೂಲಕ 
ಅಲ್ಲಾಹನೇ ಅನುಮೋದಿಸುತ್ತಾನೆ. ಸಾಮೂಹಿಕ ಅಪರಾಧಗಳ ವಿಷಯದಲ್ಲಿ ಅಲ್ಲಾಹನ ನಿಯಮ ಇದೇ ಎಂಬುದು ಕುರ್‌ಆನ್‌ 
ಮತ್ತು ಹದೀಸ್‌ಗಳ ಇತರ ಆದೇಶಗಳಿಂದಲೂ ನಮಗೆ ತಿಳಿದು ಬರುತ್ತದೆ. 'ಆ ಕ್ಷೋಭೆಯನ್ನು ಭಯಪದಿರಿ. ಅದರ ಗಂಡಾಂತರದಲ್ಲಿ 
ನಿಮ್ಮ ಪೈಕಿ ಅನ್ಯಾಯವೆಸಗಿದವರು ಮಾತ್ರ ಸಿಕ್ಕಿ ಬೀಳುವುದಲ್ಲ' ಎಂದು ಕುರ್‌ಆನಿನಲ್ಲಿದೆ. ಇದನ್ನು ವ್ಯಾಖ್ಯಾನಿಸುತ್ತ ಪ್ರವಾದಿವರ್ಯರು(ಸ) 
ಹೀಗೆ ಹೇಳಿರುತ್ತಾರೆ:- "ಅಲ್ಲಾಹನು ಕೆಲವೇ ಮಂದಿಯ ಅಪರಾಧಗಳಿಗಾಗಿ ಜನಸಾಮಾನ, ೈರನ್ನು ಶಿಕ್ಲಿಸುವುದಿಲ್ಲ. ಆದರೆ ಜನಸಾಮಾನ್ಯರು 
ತಮ್ಮ ಕಣ್ಣ ಮುಂದೆ ದುರಾಚಾರಗಳು ನಡೆಯುತ್ತಿರುವುದನ್ನು ಕಂಡಾಗ ಕೂಡಾ ತಮ್ಮ ಅಸಮಾಧಾನವನ್ನು ಪ್ರಕಟಿಸುವ ಶಕ್ತಿ ಇದ್ದೂ 
ಪ್ರಕಟಿಸದಿದ್ದಾಗ ಅಲ್ಲಾಹನು ಎಲ್ಲರನ್ನೂ ಶಿಕ್ಷೆಗೆ ಒಳಪಡಿಸುತ್ತಾನೆ." 

ಮಾತ್ರವಲ್ಲದೆ - ಆ ನಾಡಿನ ಮೇಲೆ ದೇವ ಯಾತನೆಯು ಎರಡು ಹಂತಗಳಲ್ಲಿ ಎರಗಿತ್ತೆಂದೂ ನಮ್ಮ ಮುಂದಿರುವ ಈ 
ಸೂಕ್ತಗಳಿಂದ ತಿಳಿದು ಬರುತ್ತದೆ. ಒಂದನೆಯ ಹಂತವನ್ನು 'ಅದಾಬುಂಬಕಸ್‌' (ಕಠಿಣ ಯಾತನೆ) ಎನ್ನಲಾಗಿದೆ. ಇನ್ನೊಂದು 
ಆಜ್ಞೋಲ್ಲ ಂಘನೆಯನ್ನೇ ಹಮ್ಮಿಕೊಂಡವರನ್ನು ವಾನರರಾಗಿ ಮಾಡಿಬಿಡಲಾದುದು. ಪ್ರಥಮ ಹಂತದ ಯಾತನೆಯಲ್ಲಿ ಮೊದಲಿನ 
ಎರಡು ವರ್ಗಗಳೂ ಒಳಗಾದುವೆಂದೂ, ಎರಡನೆಯ ಹಂತದ ಯಾತನೆಯನ್ನು ಮೊದಲಿನ ವರ್ಗಕ್ಕೆ ಮಾತ್ರ ಕೊಡಲಾಯಿತೆಂದೂ 
ನಾವು ಭಾವಿಸುತ್ತೇವೆ. ವಾಸ್ತವಿಕತೆಯನ್ನು ಅಲ್ಲಾಹನೇ ಬಲ್ಲ. 


ಕಾಂಡ-9 


ಹ elds ہت‎ ಸಳ 
By A 3: SAH 

ee STI) 5 Md 
ಭೆ $”ಖ! 6೫ وه‎ ಹಿಡಿ ಹೊ ms NESE 0 
(ಷಃ ا‎ ky 


SEA IL 00S tds 


2 


7 1 


3 EOD SSSI SEES 


ಅವುಗಳನ್ನೇ ಅವರು ತಮ್ಮ ಉದ್ಧಟತನದಿಂದ ಮಾಡುತ್ತ ಹೋದಾಗ "ಹೀನ ವಾನರರಾಗಿ ಬಿಡಿರಿ"! ಎಂದು 
ನಾವು ಹೇಳಿ ಬಿಟ್ಟೆವು. 

(167) ಬನೀಇಸ್ರಾತಈಲರ ಮೇಲೆ ಪುನರುತ್ನಾನ ದಿನದವರೆಗೂ ಅವರಿಗೆ ತೀವ್ರ ಯಾತನೆ ಕೊಡುವಂಥವರನ್ನು”? 
ಎರಗಿಸುತ್ತಲೇ ಇರುವೆನೆಂದು ನಿಮ್ಮ ಪ್ರಭು ಘೋಷಿಸಿದುದನ್ನು ಸ್ಮರಿಸಿರಿ.'* ನಿಶ್ಚಯವಾಗಿಯೂ ನಿಮ್ಮ ಪ್ರಭು 
ಶಿಕ್ಷೆ ಕೊಡುವುದರಲ್ಲಿ ಅತಿ ಶೀಘುನು ಮತ್ತು ನಿಶ್ಚಯವಾಗಿಯೂ ಕ್ಷಮಾಶೀಲನೂ ಕರುಣಾಮಯಿಯೂ | 
ಆಗಿರುತ್ತಾನೆ. 

(168-171) ನಾವು ಅವರನ್ನು ಭೂಮಿಯ ಮೇಲೆ ವಿಭಿನ್ನಗೊಳಿಸಿ ಅನೇಕ ಜನಾಂಗಗಳಾಗಿ ಹಂಚಿ 
ಬಿಟ್ಟೆವು. ಅವರಲ್ಲಿ ಕೆಲವರು ಸಜ್ಜನರಾಗಿದ್ದರೆ'ಕೆಲವರು ಅದಕ್ಕೆ ವ್ಯತಿರಿಕ್ತವಾಗಿದ್ದರು. ಅವರು ಮರಳಬಹುದೆಂದು 
ನಿರೀಕ್ಷಿಸಿ ನಾವು ಅವರನ್ನು ಅನುಕೂಲ ಮತ್ತು ಪ್ರತಿಕೂಲ ಪರಿಸ್ಥಿತಿಗಳ ಮೂಲಕ ಪರೀಕ್ಷೆಗೊಳಪಡಿಸಿದೆವು. 
ಹಿಂದಿನ ತಲೆಮಾರುಗಳ ಬಳಿಕ ದೇವಗ್ರಂಥದ ವಾರೀಸುದಾರರಾಗಿ ಇಹಲೋಕದ ತುಚ್ಛ ಲಾಭಗಳನ್ನು 
ಸಂಗ್ರಹಿಸುವವರು ಇವರ ಉತ್ತರಾಧಿಕಾರಿಗಳಾದರು. ನಾವು ಕ್ಷಮಿಸಲ್ಪಡುವೆವೆಂಬ ನಿರೀಕ್ಷೆ ನಮಗಿದೆಯೆಂದು 
ಇವರು ಹೇಳುತ್ತಾರೆ. ಅದೇ ಲೌಕಿಕ ಸಂಪತ್ತು ಪುನಃ ಅವರ ಮುಂದೆ ಬಂದಾಗ ಅದರ ಮುಂದೆ ಮುಗಿ 


126. ವಿವರಣೆಯನ್ನು ಅಲ್‌ ಬಕರಃ ಅಧ್ಯಾಯದ 83ನೆಯ ಟಿಪ್ಪಣಿಯಲ್ಲಿ ಓದಿರಿ. 

127. ಮೂಲದಲ್ಲಿ 'ತಅದ್ದನ್‌' ಎಂಬ ಪದ ಪ್ರಯೋಗವಾಗಿದೆ. ಇದರ ತಾತ್ಸರ್ಯವು - ಅಧಿಸೂಚನೆ ಕೊಡುವುದು, ಎಚ್ಚರಿಕೆ 
ಕೊಡುವುದು - ಎಂದಾಗುತ್ತದೆ. 

128. ಈ ಎಚ್ಚರಿಕೆಯನ್ನು ಬನೀಇಸ್ರಾಈಲರಿಗೆ ಕ್ರಿ. ಪೂ. ಎಂಟನೆಯ ಶತಮಾನದಿಂದಲೇ ನಿರಂತರವಾಗಿ ಕೊಡಲಾಗುತ್ತಿತ್ತು. 
ಯಹೂದಿಯರ ಪವಿತ್ರ ಗ್ರಂಥಗಳೂ ಯಸ್‌ಇಯಾಹ್‌, ಯರ್ಮಿಯಾಹ್‌ ಮತ್ತು ಅವರ ಬಳಿಕ ಬಂದಿದ್ದ ಎಲ್ಲ ಪ್ರವಾದಿಗಳ 
ಗ್ರಂಥಗಳೂ ಈ ಎಚ್ಚರಿಕೆಯನ್ನೊಳಗೊಂದಿವೆ. ಇಂಜೀಲುಗಳಲ್ಲಿ ಪ್ರಸ್ತಾಪಿಸಿರುವ, ಹ. ಮಸೀಹ್‌ರ(ಅ) ಅನೇಕ ಉಪನ್ಮಾಸಗಳಲ್ಲಿ 
ಕಂಡು ಬರುವ ಪ್ರಕಾರ ಅವರೂ ಇದೇ ಎಚ್ಚರಿಕೆ ನೀಡಿದ್ದರು. ಕೊನೆಗೆ ಕುರ್‌ಆನ್‌ ಇದನ್ನು ಅನುಮೋದಿಸಿತು. ಅಂದಿನಿಂದ 
ಇಂದಿನವರೆಗೂ ಇತಿಹಾಸದ ಯಾವ ಕಾಲಘಟ್ಟದಲ್ಲೂ ಯಹೂದಿಯರು ಜಗತ್ತಿನ ಒಂದಲ್ಲೊಂದು ಭೂಭಾಗದಲ್ಲಿ 
ಮರ್ದನಕ್ಕೊಳಗಾಗದಿರಲಿಲ್ಲವೆಂಬ ಸತ್ಕಾಂಶಕ್ಕೆ ಕುರ್‌ಆನ್‌ ಮತ್ತು ಅದಕ್ಕಿಂತ ಮುಂಚಿನ ಎಲ್ಲ ಗ್ರಂಥಗಳೂ ಸ್ಪಷ್ಟವಾದ 
ಸಾಕ್ಲಿಗಳಾಗಿರುತ್ತವೆ. 


7. ಅಲ್‌ ಅಲ್‌ರಾಫ್‌ _ : 533 


وھ 


3" MIEN) 


Xe ವ ಟ್ರ رگا‎ EGE ಮ ಬಟ 


ಬೀಳುತ್ತಾರೆ. ಅಲ್ಲಾಹನ ಹೆಸರಲ್ಲಿ ಸತ್ಯವಾದುದನ್ನೇ ಹೇಳಬೇಕೆಂದು ಗ್ರಂಥದ ಪ್ರಮಾಣವನ್ನು ಅವರಿಂದ 
ಪಡೆಯಲಾಗಿಲ್ಲವೇ? ಗ್ರಂಥದಲ್ಲಿ ಬರೆದಿರುವುದನ್ನು ಇವರು ಸ್ವತಃ ಓದಿರುತ್ತಾರೆ.' ಪರಲೋಕದ ವಾಸಸ್ಥಳವಂತು 
ದೇವಭಯವುಳ್ಳವರಿಗೇ ಉತ್ತಮ." ಇಷ್ಟನ್ನೂ. ನೀವು ಗ್ರಹಿಸುವುದಿಲ್ಲವೇ? ಗ್ರಂಥವನ್ನು ಅನುಸರಿಸುವವರು 
ಮತ್ತು ನಮಾರುನ್ನು ಸಂಸ್ಥಾಪಿಸಿ ಕೊಂಡವರು- ನಿಶ್ಚಯವಾಗಿಯೂ ಇಂತಹ ಸದಾಟಾರಿಗಳ ಸತ್ಸಲವನ್ನು 
ನಾವೆಂದಿಗೂ ನಷ್ಟಗೊಳಿಸಲಾರೆವು. ನಾವು ಪರ್ವತವನ್ನೆತ್ತಿ ಛತ್ರಿಯಂತೆ ಅವರ ಮೇಲೆ ಹರಡಿದಾಗ ಅದು ತಮ್ಮ 
ಮೇಲೆ ಬಿದ್ದುಬಿಡುವುದೆಂದು ಅವರು ಶಂಕಿಸಿದ ಆ ಸಂದರ್ಭವೂ ಅವರಿಗೆ ನೆನಪಿದೆಯೆ? ಆಗ ' ನಾವು 


129. ಅರ್ಥಾತ್‌- ಪಾಪಕಾರ್ಯಗಳನ್ನೆಸಗುತ್ತಾರೆ ಮತ್ತು ಅವು ಪಾಪವೆಂದು ತಿಳಿದಿರುತ್ತಾರೆ. ಆದರೆ ಯಾವುದಾದರೊಂದು 
ರೀತಿಯಿಂದ ನಾವು ಕ್ಷಮಿಸಲ್ಪಡುವೆವೆಂಬ ಭರವಸೆಯಿಂದ ಪಾಪಗಳನ್ನು ಮಾಡುತ್ತಲೇ ಇರುತ್ತಾರೆ. ನಾವು ದೇವ ಪ್ರೀತಿಗೆ ಪಾತ್ರರು. 
ನಾವೇನು ಮಾಡಿದರೂ ಕ್ಲಮಿಸಲ್ಪಡಲೇಬೇಕು ಎಂದು ಅವರ ಭಾವನೆ. ಈ ತಪ್ಪುಕಲ್ಪನೆಯ ಫಲವಾಗಿ ಅವರು ಪಾಪ ಕರ್ಮಗಳನ್ನು 

| ಮಾಡಿದ ಬಳಿಕ ಪಶ್ಚಾತ್ತಾಪ ಪಡುವುದಿಲ್ಲ. ಪುನಃ ಅದೇ ತರದ ಪಾಪ ಕಾರ್ಯಗಳು. ಎದುರಾದಾಗ ಅವುಗಳಲ್ಲಿ ಸಿಕ್ಕಿ ಬೀಳುತ್ತಾರೆ. 
ಎಂತಹ ಮಹಾ ದುರದೃಷ್ಟಶಾಲಿಗಳು! ಅವರು ತಮ್ಮನ್ನು ಜಗತ್ತಿನ ನಾಯಕರಾಗಿ ಮಾಡುವಂತಹ ಗ್ರಂಥದ ವಾರೀಸುದಾರರಾದರು! 
ಆದರೆ,” ಅವರ ಅಲ್ಪತನದಿಂದಾಗಿ ಅವರು ಸರ್ವರೋಗ ನಿವಾರಕ ಅಸ್ತ್ರವನ್ನು ಹೊಂದಿಯೂ ಲೌಕಿಕವಾದ ನಿಕೃಷ್ಟ ಸೊತ್ತನ್ನು 
ಗಳಿಸುವುದಕ್ಕಿಂತ ಹೆಚ್ಚು ಉನ್ನತ ಮಟ್ಟದ ಯಾವುದನ್ನೂ ಹೊಂದಲು ಅರ್ಹರಾಗಲಿಲ್ಲ. ಅವರು ಜಗತ್ತಿನಲ್ಲಿ ಸತ್ಯ ಮತ್ತು ನ್ಯಾಯದ 
ಧ್ವಜವಾಹಕರೂ ಒಳಿತುಗಳ ಮಾರ್ಗದರ್ಶಕರೂ ಆಗುವ ಬದಲು ಕೇವಲ ಈ ಲೋಕದ ನಾಯಿಗಳಾಗಿ ಬಿಟ್ಟರು. 

130: ತೌರಾಶಿನಲ್ಲಿ ಬನೀಇಸ್ರಾಈಲರಿಗೆ ಬೇಷರತ್‌ ಮುಕ್ತಿಯ ಪರವಾನಗಿಯ ಪ್ರಸ್ತಾಪ ಎಲ್ಲೂ ಇಲ್ಲವೆಂಬುದು ಅವರಿಗೆ | 
ಸ್ವತಃ ತಿಳಿದಿದೆ. "ನೀವು ಇಷ್ಟೆ ಬಂದ ಹಾಗೆ ನಡೆಯುತ್ತಲಿರಿ, ನೀವು ಹೇಗೆ ವರ್ತಿಸಿದರೂ ಕ್ಲೆಮಿಸಲ್ಪಡುವಿರಿ” ಎಂದು ಅಲ್ಲಾಹನಾಗಲಿ 
ಅವನ ಪ್ರ ಪ್ರವಾದಿಗಳಾಗಲಿ ಎಂದೂ ಹೇಳಲಿಲ್ಲ. ಹೀಗಿರುತ್ತ ಅಲ್ಲಾಹನು ಎಂದೂ ಹೇಳಿರದಂಶಹ ವಿಷಯವನ್ನು ಅವನ ಮೇಲೆ 
ಆರೋಪಿಸಲು ಅವರಿಗೇನು ಹಕ್ಕಿದೆ? ವಸ್ತುತಃ. ಅಲ್ಲಾಹನ ವಿಷಯದಲ್ಲಿ ಸತ್ಯಕ್ಕೆ ವಿರುದ್ಧವಾದುದನ್ನೇನೂ ಹೇಳಲಾರೆವೆಂಬ ಕರಾರನ್ನು 
ಅವರಿಂದ ಪಡೆಯಲಾಗಿತ್ತು. 

"131. ಈ ಸೂಕ್ತದ ಅನುವಾದ ಎರಡು ರೀತಿಯಲ್ಲಿರಲು ಸಾಧ್ಯವಿದೆ. ಒಂದನೆಯದು ನಾವು ಮೇಲೆ ಕೊಟ್ಟಿರುವ ಅನುವಾದ. 
ಇನ್ನೊಂದು 'ದೇವಭಯವುಳ್ಳವರಿಗೆ ಪರಲೋಕದ ವಾಸಸ್ಥಾನವೇ ಉತ್ತಮ' ಎಂಬುದು. ಒಂದನೆಯ ಅನುವಾದದ ಪ್ರಕಾರ ಕ್ಷಮೆಯು 
ಯಾವುದಾದರೊಂದು ವ್ಯಕ್ತಿಯ ಅಥವಾ ಕುಟುಂಬದ ಗುತ್ತಿಗೆಯಲ್ಲ. ನೀವು ود‎ ಕೊಡಲರ್ಹವಾದ ಕಾರ್ಯಗಳನ್ನೆಸಗಿದರೂ ನೀವು 
ಯಹೂದಿ ಅಥವಾ ಇಸ್ರಾಈಲೀ, ಆಗಿರುವಿರೆಂಬ ಮಾತ್ರಕ್ಕೆ ಪರಲೋಕದಲ್ಲಿ ನಿಮಗೆ ಉತ್ತಮ ಸ್ಥಾನವೊದಗುವುದು ಎಷ್ಟು 
ಮಾತ್ರಕ್ಕೂ ಸಾಧ್ಯವಿಲ್ಲ, ನಿಮ್ಮಲ್ಲಿ ಸ್ವಲ್ಪವಾದರೂ ಬುದ್ದಿ ಇದ್ದರೆ ಈ ಲೋಕದಲ್ಲಿ ದೇವಭಯದೊಂದಿಗೆ ವರ್ತಿಸಿದರೆ ಮಾತ್ರ 
ಪರಲೋಕದಲ್ಲಿ ಉತ್ತಮ ಸ್ಥಾನ ಪ್ರಾಪ್ತವಾಗಲು ಸಾಧ್ಯವಾಗುವುದೆಂಬುದನ್ನು ನೀವೇ ತಿಳಿದುಕೊಳ್ಳಬಲ್ಲಿರಿ - ಎಂದು ಅರ್ಥವಾಗುತ್ತದೆ. 
ಎರಡನೆಯ ಅನುವಾದದ ಪ್ರಕಾರ ಈ ಲೋಕ ಮತ್ತು ಇದರ ಲಾಭಗಳಿಗೆ ಪರಲೋಕಕ್ಕಿಂತ ಹೆಚ್ಚು ಮಹತ್ವ' ಕೊಡುವುದು 
ದೇವಭಯವಿಲ್ಲದವರ ಕೆಲಸ. ದೇವಭಯವುಳ್ಳವರು ಈ ಲೋಕದ ಕಾರ್ಯಾರ್ಥಕ್ಕಿಂತ ಪರಲೋಕದ ಕಾರ್ಯಾರ್ಥಕ್ಕೂ ಈ 
ಲೋಕದ ಸುಖಕ್ಕಿಂತ ಪರಲೋಕದ ಸುಖ ಸಮೃದ್ಧಿಗೂ ಮಹತ್ವ ಕೊಡುತ್ತಾರೆ - ಎಂದು ಅರ್ಥವಾಗುತ್ತದೆ. 


وا میں 
اللہ gel 2 ಲ‏ ہے 53೨೩ PE‏ کا ےک 2ے ہے 
SSDS OLS) Kgl:‏ 


22 


ಅವರೊಡನೆ, "ನಾವು ನಿಮಗೆ ಕೊಡುತ್ತಿರುವ ಗ್ರಂಥವನ್ನು ಬಿಗಿಯಾಗಿ" ಹಿಡಿಯಿರಿ ಮತ್ತು ಅದರಲ್ಲಿ 
ಬರೆದಿರುವುದನ್ನು ನೆನಪಿಟ್ಟುಕೊಳ್ಳಿರಿ. ನೀವು ಧರ್ಮನಿಷ್ಠರಾಗಬಹುದು” ಎಂದು ಹೇಳಿದ್ದೆವು. 
(172-174) -ಓ ಪೈಗಂಬರರೇ,! ನಿಮ್ಮ ಪ್ರಭು ಆದಮರ ಪೀಳಿಗೆಯಿಂದ ಅವರ ಸಂತತಿಯನ್ನು 
ಹೊರತಂದಿದ್ದ ಹಾಗೂ ಅವರನ್ನು ಸ್ವತಃ ಅವರ ಮೇಲೆ ಸಾಕ್ಲಿಗಳಾಗಿ, ಮಾಡುತ್ತಾ "ನಾನು ನಿಮ್ಮ 
ಪ್ರಭುವಲ್ಲವೇ?'" ಎಂದು ಕೇಳಿದ್ದ ಸಂದರ್ಭವನ್ನು ಜನರಿಗೆ ನೆನಪಿಸಿರಿ. ಆಗ ಅವರು, "ಹೌದು, ಖಂಡಿತವಾಗಿಯೂ 
ನೀನೇ ನಮ್ಮ ಪ್ರಭು. ನಾವು ಇದಕ್ಕೆ ಸಾಕ್ಸ ವಹಿಸುತ್ತೇವೆ"! ಎಂದರು. ನೀವು ಪುನರುತ್ತಾನ ದಿನದಂದು 


132. ಇದು ಹ. ಮೂಸಾರಿಗೆ(ಅ) ಸಾಕ್ಸ್ಯ ದಾಖಲೆಯ ಶಿಲಾಫಲಕಗಳನ್ನು. ನೀಡುವ ಸಂದರ್ಭದಲ್ಲಿ ಸಿನಾಯ್‌ ಪರ್ವತದ 
ತಪ್ಪಲಲ್ಲಿ ನಡೆದ ಘಟನೆಯ ಕಡೆಗೆ ಸೂಚನೆ. ಈ ಘಟನೆಯನ್ನು ಬೈಬಲಿನಲ್ಲಿ ಹೀಗೆ ವಿವರಿಸಲಾಗಿದೆ: 

ಮೂಸಾ(ಅ) ಜನರನ್ನು ಬೇವನೊಂದಿಗೆ ಭೇಟಿ ಮಾಡಿಸಲಿಕ್ಕಾಗಿ ಡೇರೆಗಳಿಂದ ಹೊರಗೆ ಕರೆ ತಂದರು ಮತ್ತು ಪರ್ವತದ 
ಕೆಳಗೆ ಬಂದು ನಿಂತರು. ಸಿನಾಯ್‌ ಪರ್ವತವು ಮೇಲಿನಿಂದ ಕೆಳಗಿನವರೆಗೂ ಹೊಗೆಯಿಂದ ತುಂಬಿತ್ತು. ಏಕೆಂದರೆ ದೇವನು 
ಜ್ಞಾಲೆಯೊಳಗಿಂದಾಗಿ ಅದರ ಮೇಲೆ ಇಳಿದನು. ಹೊಗೆಯು ಭಟ್ಟಿಯ ಹೊಗೆಯಂತೆ ಮೇಲೇರುತ್ತಿತ್ತು ಮತ್ತು ಆ ಪರ್ವತವಿಡೀ 
ಬಲವಾಗಿ ನಡುಗುತ್ತಿತ್ತು. (ವಿಮೋಚನಾಕಾಂಡ, 19:17-18) 

ಹೀಗೆ ಅಲ್ಲಾಹನು ಬನೀ ಇಸ್ರಾಈಲರಿಂದ ಗ್ರಂಥವನ್ನನುಸರಿಸಬೇಕೆಂಬ ಕರಾರನ್ನು ಪಡೆದನು. ಕರಾರು ಪಡೆಯುತ್ತಿರುವ ವೇಳೆ 
ಹೊರನೋಟಕ್ಕೆ ಅಲ್ಲಾಹನ تھ‎ ಪ್ರಭೆ, ಅವನ ಪ್ರತಾಪ, ಪ್ರತಿಷ್ಠೆ ಮತ್ತು ಅವನ ಕರಾರಿನ ಮಹತ್ವವು ಸಂಪೂರ್ಣವಾಗಿ 
ತೋರುವಂತಹ ದೃಶ್ಯವುಂಟಾಗಿತ್ತು. ಅದು ಅವರು ಸಕಲ ವಿಶ್ವ ಸಾಮ್ರಾಟನೊಂದಿಗೆ ಕರಾರು ಮಾಡುವುದೆಂದರೆ ಸಾಮಾನ್ಮ 
ವಿಷಯವಲ್ಲ ಎಂಬಂತಿತ್ತು. 

133. ಅಲ್ಲಾಹನು ಬನದ ದಾಸ್ಕ-ಆಅರಾಧನೆ ಹಾಗೂ ದಾಸ್ಕ-ಅನುಸರಣೆಯ ಕರಾರನ್ನು ಪಡೆದಿದ್ದನೆಂಬಲ್ಲಿಗೆ 
ವಾಕ್ಸರಣಿ ಮುಗಿದಿತ್ತು. ಈಗ ಸಾಮಾನ ಜನರನ್ನು ಅಭಿಸಂಬೋಧಿಸಿ, ಇದೇನೂ ಬನೀ ಇಸ್ರಾಈಲರಿಗೆ ಮಾತ್ರ ಸಂಬಂಧಿಸಿರುವುದಲ್ಲ, 
ವಾಸ್ತವದಲ್ಲಿ ನೀವೆಲ್ಲರೂ ನಿಮ್ಮ ಸೃಷ್ಟಿಕರ್ತನೊಡನೆ ಮಾಡಿರುವ ಕರಾರಿನಲ್ಲಿ ಬಿಗಿಯಲ್ಪಟ್ಟಿದ್ದೀರಿ. ನೀವು ಈ ಪ್ರತಿಜ್ಞೆಯನ್ನು ಎಷ್ಟರ 
ಮಟ್ಟಿಗೆ ಪಾಲಿಸಿದ್ದೀರಿ ಎಂಬ ಬಗ್ಗೆ ಅದೊಂದು ದಿನ ವಿಚಾರಿಸಲಾಗುವುದೆಂದು ಅವರಿಗೆ ಹೇಳಲಾಗುತ್ತಿದೆ. 

134. ಅನೇಕ ಹದೀಸ್‌ಗಳಿಂದ ತಿಳಿದು ಬರುವ ಪ್ರಕಾರ ಈ ವಿಷಯವು ಹ. ಆದಮ್‌ರ(ಅ) ಸೃಷ್ಟಿಯ ವೇಳೆ ಸಂಭವಿಸಿತ್ತು. 
ಆಗ ದೇವಚರರನ್ನು ಒಟ್ಟುಗೂಡಿಸಿ, ಅವರಿಂದ ಪ್ರಥಮ ಮಾನವನಿಗೆ ಸಾಷ್ಟಾಂಗವೆರಗಿಸಿದಂತೆ, -ಹಾಗೂ ಭೂಮಿಯಲ್ಲಿ ಮಾನವನ 
ಪ್ರತಿನಿಧಿತ್ವ್ಯವನ್ನು ಘೋಷಿಸಿದಂತೆಯೇ ಪ್ರಳಯ ಕಾಲದ ವರೆಗೂ ಹುಟ್ಟಲಿಕ್ಕಿರುವ ಸಕಲ ಮಾನವರಿಗೆ ಅಲ್ಲಾಹನು ಏಕಕಾಲದಲ್ಲಿ 
ಅಸ್ತಿತ್ವವನ್ನೂ ವಿವೇಕವನ್ನೂ ಕೊಟ್ಟು ತನ್ನ ಮುಂದೆ ಹಾಜರುಪಡಿಸಿದನು ಮತ್ತು ಅವರಿಂದ ತನ್ನ ಪ್ರಭುತ್ವದ ہچ‎ ಪಡೆದನು. 

ಈ ವಿಷಯವನ್ನು ಕೆಲವರು ಕೇವಲ ಉದಾಹರಣೆಯ ರೂಪದ ವಿವರಣೆ ಎಂದು ತಿಳಿದುಕೊಳ್ಳುತ್ತಾರೆ. ಎಂದರೆ ಅಲ್ಲಾಹನು 
ಸರ್ವಲೋಕಪಾಲಕನೆಂಬ ಅಂಗೀಕಾರವು ಮಾನವ ಪ್ರಕೃತಿಯಲ್ಲಿ ಬೇರೂರಿದೆ ಎಂಬುದನ್ನು ಕುರ್‌ಆನ್‌ ಮನವರಿಕೆ 
ಮಾಡಿಕೊಡಲಿಚ್ಛಿಸುತ್ತದೆ. ಇಲ್ಲಿ ಅದನ್ನು ಇದೊಂದು ಬಾಹ್ಮ ಜಗತ್ತಿನಲ್ಲಿ ಸಂಭವಿಸಿದ ಘಟನೆಯೋ ಎಂಬಂತೆ ವಿವರಿಸಿದೆ ಎಂದು 


ಕಾಂಡ-9 


535 لی میں ಅಲ್‌‏ .7 


2 
2 


۱ § طط‎ 841೨ RTT ےن‎ 75 fi 
oS LE EHS 


pa 


೬‏ 077 028071 7 د ೨ ೨೫೪‏ نا 
LMC ESS oI IIS ASS‏ 
"ನಾವು ಈ ಬಗ್ಗೆ ಅಜ್ಜರಾಗಿದ್ದೆವು" ಎಂದು ಹೇಳಿಬಿಡಬಾರದೆಂದು- ಅಥವಾ 'ದೇವ ಸಹಭಾಗಿತ್ವ'ವನ್ನು ನಮಗಿಂತ‏ 
ಮುಂಚೆ ನಮ್ಮ ಪೂರ್ನಿಕರು ಪ್ರಾರಂಭಿಸಿದ್ದರು, ನಾವು ಅವರ ಬಳಿಕ ಅವರ ಸಂತತಿಯಲ್ಲಿ ಜನಿಸಿದವರು,‏ 
ಹೀಗಿರುವಾಗ ದುರಾಜಾರಿಗಳು ಮಾಡಿದ ಅಪರಾಧಕ್ಕಾಗಿ ನೀನು ನಮ್ಮನ್ನು ಹಿಡಿಯುವೆಯಾ?' ಎಂದು‏ 
ಕೀಳಬಾರದೆಂದು ನಾವು ಹೀಗೆ ಮಾಡಿದ್ದೆವು. ನೋಡಿರಿ, ಹೀಗೆ ನಾವು ದೃಷ್ಟಾಂತಗಳನ್ನು ಸುಸ್ಪಷ್ಟವಾಗಿ‏ 
ವಿವರಿಸುತ್ತೇವೆ. 5 ಇವರು ಮರಳಿ ಬರಬೇಕೆಂದೇ ಹೀಗೆ ಮಾಡುತ್ತೇವೆ.”‏ 

(175-176-) ಓ ಪೈಗಂಬರರೇ, ಸಾವು ನಮ್ಮ ದೃಷ್ಟಾಂತಗಳ ಜ್ಞಾನವನ್ನು ದಯಪಾಲಿಸಿದ್ದರೂ ಅವುಗಳ 


ಅವರ ಅಭಿಪ್ರಾಯ. ಆದರೆ ನಾವು ಈ ವಾದವನ್ನು ಸರಿಯೆನ್ನುವುದಿಲ್ಲ. ಕುರ್‌ಆನಿನಲ್ಲೂ ಹದೀಸಿನಲ್ಲೂ ಅದನ್ನು ಒಂದು 
ಸಂಭವಿಸಿದ ಘಟನೆಯ ರೂಪದಲ್ಲೇ ವಿವರಿಸಲಾಗಿದೆ. ಕೇವಲ ಒಂದು ಘಟನೆಯ ವಿವರಣೆ ಕೊಟ್ಟು ಅಲ್ಲಿಗೇ ನಿಲ್ಲಿಸಿ ಬಿಟ್ಟಿಲ್ಲ. 
ಪುನರುತ್ಥಾನ ದಿನ ಈ ಆದಿ ಕರಾರನ್ನು ಮಾನವನ ಮೇಲೆ ಸನದಿನ ರೂಪದಲ್ಲಿ ಮುಂದಿಡಲಾಗುವುದೆಂದೂ ಹೇಳಲಾಗಿದೆ. 
ಆದುದರಿಂದ ಅದನ್ನು ಒಂದು ಉದಾಹರಣಾ ರೂಪದ ವಿವರಣೆ ಎನ್ನಲು ಕಾರಣವೇ ಇಲ್ಲ. [ಆದಿಯಲ್ಲಿ ಸಕಲ ಮಾನವ ಸಂತತಿಯ] 
ಈ ಸಮ್ಮೇಳನ ಅಸೆಂಭವವೆಂದು ಯಾರಾದರೂ ತಿಳಿಯುವುದಾದರೂ ಅದು ವೈಚಾರಿಕ ಸಂಕುಚಿತತೆಯ ಫಲವೆಂದೇ ಹೇಳಬೇಕಷ್ಟೆ. |. 
ಹಾಗಲ್ಲದಿದ್ದರೆ ಪ್ರಸಕ್ತ ಮಾನವ ಸಂತತಿಯ ಕ್ರಮಾನುಗತ ಜನನವು ಎಷ್ಟು ಸಂಭವನೀಯವೋ ಆದಿಯಲ್ಲಿ ಅದರ ಸಂಪೂರ್ಣ 
ಉದಯವೂ ಅಷ್ಟೇ ಸಂಭವನೀಯ. ಅಂತ್ಯದಲ್ಲಿ ಅದರ ಸಾರ್ವತ್ರಿಕ ಒಟ್ಟುಗೂಡುವಿಕೆ ಹಾಗೂ ಚದುರುವಿಕೆಯೂ ಸಂಭವನೀಯವಾಗಿದೆ. 
ಮಾನವ ವರ್ಗದಂತಹ ವಿವೇಕವುಳ್ಳ, ಬಳಸುವ ಸಾಮರ್ಥ್ಯವುಳ್ಳ ಮತ್ತು ಕರ್ಮ ಸ್ವಾತಂತ್ರ್ಯ ಹೊಂದಿದ ಸೃಷ್ಟಿಯನ್ನು ಭೂಮಿಯ 
ಮೇಲೆ ಪ್ರತಿನಿಧಿಯ ನೆಲೆಯಲ್ಲಿ ನೇಮಕ ಮಾಡಿ ಕಳುಹಿಸುವಾಗ ಅದಕ್ಕೆ ವಸ್ತುಸ್ಥಿತಿಯನ್ನು ತಿಳಿಸುವುದೂ ಅದರಿಂದ ವಿಧೇಯತೆಯ 
ಬಗ್ಗೆ, ಕರಾರನ್ನು ಪಡೆಯುವುದೂ ಸಹಜ ಬುದ್ಧಿಗನುಸಾರವಾಗಿಯೇ ಇದೆ. 

135. ಈ ಸೂಕ್ತದಲ್ಲಿ ಇಡೀ ಮಾನವ ಸಂತತಿಯಿಂದ ಆದಿಕಾಲದಲ್ಲಿ ಕರಾರನ್ನು ಪಡೆದ ಉದ್ದೇಶವನ್ನು ವಿವರಿಸಲಾಗಿದೆ. 
ತಮ್ಮ ದೇವನೊಂದಿಗೆ ವಿದ್ರೋಹವೆಸಗುವ ಮಾನನರು ತಮ್ಮ ಕರ್ಮಕ್ಕೆ ತಾವೇ ಹೊಣೆಗಾರರೆಂದು ನಿರ್ಧರಿಸಲ್ಪಡಬೇಕು, ತಮಗೆ 
ತಿಳಿದಿರಲಿಲ್ಲವೆಂಬ ನೆಪವೊಡ್ಡಲು ಸಾಧ್ಯವಾಗಬಾರದು ಮತ್ತು ತಮ್ಮ ಪಥಬ್ರಷ್ಟತೆಗೆ ಗತ ತಲೆಮಾರುಗಳು ಹೊಣೆ ಎಂದು ಹೇಳಿ 
ಸ್ವತಃ ತಪ್ಪಿಸಿಕೊಳ್ಳಲು ಸಾಧ್ಯವಾಗಬಾರದು. ಬೇರೆ ಮಾಠಿನಲ್ಲಿ ಹೇಳುವುದಾದರೆ ಮಾನವ ಸಂತತಿಯ ಪ್ರತಿಯೊಬ್ಬನೂ ಅಲ್ಲಾಹನು 
ಏಕ ಆರಾಧ್ಯ, ಏಕ ಪ್ರಭು ಆಗಿರುವನೆಂಬ ಸಾಕ್ಸೈವನ್ನು ವೈಯಕ್ತಿಕವಾಗಿಯೇ ತನ್ನಲ್ಲಿ ವಹಿಸಿಕೊಂಡಿರುತ್ತಾನೆಂಬುದಕ್ಕೆ ಆದಿಕಾಲದ 
ಈ ಕರಾರನ್ನು ಆಧಾರವಾಗಿ ಅವನು ನಿರ್ಧರಿಸುತ್ತಾನೆ. ಹೀಗಿರುತ್ತ ಒಬ್ಬನು ಸಂಪೂರ್ಣ ಅಜ್ಞನಾಗಿರುವ ಕಾರಣದಿಂದ ಅಥವಾ ಒಂದು 
ಪಥಬ್ರಷ್ಟ ಪರಿಸರದಲ್ಲಿ ಬೆಳೆದ ಕಾರಣದಿಂದ ತನ್ನ ಪಥಭ್ರಷ್ಟತೆಯ ಹೊಣೆಯಿಂದ ಸಂಪೂರ್ಣವಾಗಿ ಮುಕ್ತ ನಾಗಿರುವನೆಂದು ಹೇಳಲಿಕ್ಕೆ 
ಸಾಧ್ಯವಿಲ್ಲ. ; 

ಈಗ, ಒಂದು ವೇಳೆ ನಿಜಕ್ಕೂ ಈ ಆದಿ ಕಾಲದ ಕರಾರು ನಡೆದಿದೆಯೆಂದಾದರೆ ಅದರ ನೆನಪು ನಮ್ಮ ಸ್ಕತಿಪಟಲದಲ್ಲಿ 
ಸುರಕ್ಷಿತವಾಗಿ ಉಳಿದಿದೆಯೇ? ಹಾಗಾದರೆ, ನಮ್ಮ ಸ್ಫತಿಯಿಂದ ಅಳಿದು ಹೋಗಿರುವಂತಹೆ ಒಂದು ವಿಷಯವು ನಮಗೆ ವಿರುದ್ಧ 
ಅಧಾರ ಪ್ರಮಾಣವಾಗುವುದಾದರೂ ಹೇಗೆ? ಎಂಬ ಪ್ರಶ್ನೆಯುಂಟಾಗುತ್ತದೆ. | 

ಇದಕ್ಕೆ ಉತ್ತರ ಹೀಗಿದೆ - ಆ ಕರಾರಿನ ಚಿತ್ರವನ್ನು ಮಾನವ ಸ್ಮರಣೆಯಲ್ಲಿ ಯಥಾಸ್ಥಿತಿಯಲ್ಲಿ ಉಳಿಯಲು: ಬಿಡುತ್ತಿದ್ದರೆ 
ಮಾನವನನ್ನು ಪ್ರಸಕ್ತ ಪರೀಕ್ಷಾ ಸ್ಥಾನಕ್ಕೆ ಕಳುಹಿಸುವುದೇ ವ್ಯರ್ಥವಾಗಿ ಬಿಡುತ್ತಿತ್ತು. ಏಕೆಂದರೆ ಆ ಬಳಿಕ ಆ ಪರೀಕ್ಲೆಗೆ ಅರ್ಥವೇ 
ಇರುತ್ತಿರಲಿಲ್ಲ. ಆದುದರಿಂದ ಅಲ್ಲಾಹನು ಈ ಚಿತ್ರವನ್ನು ಮಾನವನ ಸತಿ ಪಟಲದಲ್ಲಿ ಹಸಿರಾಗಿಯೇ ಉಳಿಸಿಲ್ಲ. ಆದರೆ 
ಅದು ಉಪಸಿ (Sub-Conscious mind) ಹಾಗೂ ಒಳ ಅರಿವಿನಲ್ಲಿ (Intuition) ಸುರಕ್ಷಿತವಾಗಿರುತ್ತದೆ. ಇದರ ಸ್ಥಿತ್ಲಿಯು 
ನಮ್ಮ ಇತರ ಉಪಸ್ಕೃಶಿ ಹಾಗೂ ಪ್ರಜ್ಞಾಪೂರ್ಣ ಜ್ಞಾನಗಳ ಸ್ಥಿತಿಯಂತೆ ಇದೆ. ನಾಗರಿಕತೆ, ಸಂಸ್ಕೃತಿ, ಚಾರಿತ್ರ್ಯ ಮತ್ತು ವ್ಯವಹಾರಗಳ 


ಕಾಂಡ -9 


536 | ಕುರ್‌ಆನ್‌ ವ್ಯಾಖ್ಯಾನ 


ಎಲ್ಲ ರಂಗಗಳಲ್ಲೂ ಮಾನವನಿಂದ ಇಷ್ಟರವರೆಗೂ ಪ್ರಕಟವಾಗಿರುವುದು ವಾಸ್ತವದಲ್ಲಿ ಮಾನವರೊಳಗೆ ಅಂತಃಶಕ್ತಿ (Potentiality) 
ಇದ್ದುದರಿಂದಲೇ. ಬಾಹ್ಮ ಪ್ರೇರಣೆಗಳೂ ಅಂತಃ ಪ್ರೇರಣೆಗಳೂ ಒಟ್ಟು. ಸೇರಿ ಏನಾದರೂ ಮಾಡಿದ್ದರೆ ಅದು ಅಂತಃ 
ಶಕ್ತಿಯಾಗಿದ್ದುದನ್ನು ಕಾರ್ಯರೂಪಕ್ಕೆ ತಂದವು ಎಂಬುದು ಮಾತ್ರ. ಯಾವ ಶಿಕ್ಷಣವೂ ತರಬೇತಿಯೂ ಪರಿಸರದ ಪ್ರಭಾವವೂ 
ಆಂತರಿಕ ಪ್ರೇರಣೆಯೂ ಮಾನವನೊಳಗೆ ಅಂತಃಶಕ್ತಿಯಾಗಿಲ್ಲದ ಯಾವುದನ್ನೂ ಉಂಟು ಮಾಡಲಾರದು. ಇದೇ ರೀತಿಯಲ್ಲಿ ಇವೆಲ್ಲ 
ಪ್ರಭಾವಗಳು ತಮ್ಮ ಸಂಪೂರ್ಣ 'ಬಲವನ್ನು ಪ್ರಯೋಗಿಸಿದರೂ ಮಾನವನೊಳಗೆ ಅಂತಃಶಕ್ತಿಯಾಗಿ ಉಳಿದಿರುವುದನ್ನು ಸರೆಪೂರ್ಣ 
ಅಳಿಸಿಬಿಡುವಂತಹ ಶಕ್ತಿಯನ್ನು ಹೊಂದಿರುವುದಿಲ್ಲ, ಹೆಚ್ಚೆಂದರೆ ಅದನ್ನು ಅದರ ಸಹಜ ಪ್ರಕೃತಿಯಿಂದ ವಿಕೃತ ಗೊಳಿಸಿಬಿಡಬಹುದಷ್ಪೆ. 
.] ಆದರೂ ಅದು ಎಲ್ಲ ವಿಧಗಳಿಂದ ವಿಕೃತ, ವಿರೂಪಗೊಳಿಸಿದಾಗಲೂ ಒಳಿಗೆ ಅಸ್ತಿತ್ವದಲ್ಲಿ ಇದ್ದೇ ತೀರುವುದು. ಪ್ರಕಟಗೊಳ್ಳಲಿಕ್ಕಾಗಿ 
ಒತ್ತಡೆ ಹಾಕುತ್ತಿರುವುದು ಮತ್ತು ಬಾಹ್ಮ ಬೇಡಿಕೆಗಳನ್ನು ಉತ್ತರಿಸಲು ಸಿದ್ಧವಿರುವುದು. ಇದು ನಾವು ಈಗ ತಾನೇ ಹೇಳಿದಂತೆ 
1] ನಮ್ಮ ಸಕಲ ಉಪಸ್ಕೃತಿ ಹಾಗೂ ಪ್ರಜ್ಞಾಪೂರ್ಣ ಜ್ಞಾನಗಳಿಗೆ ಸಮಾನವಾಗಿ ಅನ್ವಯಿಸುತ್ತದೆ. 
y ಅವು'ನಮ್ಮೊಳಗೆ ಅಂತಃಶಕ್ತಿಯ ರೂಪದಲ್ಲಿ ಅಸ್ಲಿತ್ವದಲ್ಲಿವೆ ಮತ್ತು' ಅವುಗಳ ಇರುವಿಕೆಗೆ ಖಚಿತ ಪುರಾವೆಯು ನಮ್ಮಿಂದ 
ಕಾರ್ಯತಃ. ಪ್ರಕಟವಾಗುವ ವಿಷಯಗಳಿಂದ ಸಿಗುತ್ತದೆ. | 

ಅವು ಪ್ರಕಟವಾಗಲು ಬಾಹ್ಮ ಪ್ರಜ್ಞೆ, ಶಿಕ್ಷಣ ಮತ್ತು ತರಬೇತಿ ಬೇಕಾಗುತ್ತವೆ. ನಮ್ಮಿಂದ ಪ್ರಕಟವಾಗುವುದೆಲ್ಲವೂ 
ವಾಸ್ತವದಲ್ಲಿ: ಬಾಹ್ಮ ಬೇಡಿಕೆಗಳಿಗೆ ನಮ್ಮೊಳಗಿನ ಅಂತಃಶಕ್ತಿಗಳ ಕಡೆಯಿಂದ ಸಿಗುವ ಉತ್ತರವಾಗಿದೆ. 

ಅವೆಲ್ಲವುಗಳನ್ನು ಒಳಗಿನ ಮಿಥ್ಯ ಆಶಯಗಳು ಮತ್ತು ಹೊರಗಿನ ಮಿಥ್ಮ ಪ್ರಭಾವಗಳು ಒತ್ತಿ, ಮರೆಸಿ, ವಿಕೃತಗೊಳಿಸಿ 
ವಿರೂಪಗೊಳಿಸಿ, ನಿಪ್ಟಿಯಗೊಳಿಸಬಲ್ಲ ನು ಆದರೆ ಸಂಪೂರ್ಣವಾಗಿ ಅಳಿಸಿಬಿಡಲಾರವು. ಆದುದರಿಂದಲೇ ಆಂಶರಿಕ ಪ್ರಭಾವಗಳು 
ಮತ್ತು ಬಾಹ್ಮ ಯತ್ನ ಇವೆರಡರ ಮೂಲಕ ಸುಭಾರಣೆ ಹಾಗೂ ಮಾರ್ಪಾಟು (ಆಂಗಳersion) ಸಾಧ್ಯವಾಗುತ್ತದೆ. 

ನಮಗೆ ವಿಶ್ವದಲ್ಲಿ ಇರುವ ನೈಜ ನೆಲೆ ಹಾಗೂ ವಿಶ್ವಕರ್ತನೊಂದಿಗೆ ನಮಗಿರುವ ಸಂಬಂಧದ ಕುರಿತಾದ ನಮ್ಮ ಜ್ಞಾನದ 
ಸ್ಥಿತಿಯೂ ಹೀಗೆಯೇ ಆಗಿರುತ್ತದೆ. ಇದು ಅಸ್ತಿತ್ವದಲ್ಲಿರುವುದಕ್ಕೆ ಆಧಾರವೇನೆಂದರೆ, ಅದು ಮಾನವ ಜೀವನದ ಎಲ್ಲ 
'| ಕಾಲಘಟ್ಟಗಳಲ್ಲಿ ಎಲ್ಲ ಭೂಭಾಗಗಳಲ್ಲಿ, ಎಲ್ಲ ನಾಡುಗಳಲ್ಲಿ, ಎಲ್ಲ ವಂಶ ಮತ್ತು ಸಂತತಿಗಳಲ್ಲಿ ಎದ್ದು ಬರುತ್ತಲಿದೆ. ಜಗತ್ತಿನ 
ಯಾವ ಶಕ್ತಿಯೂ ಅದನ್ನು ಅಳಿಸುವುದರಲ್ಲಿ ಎಂದೂ ಯಶಸ್ವಿಯಾಗಲಾರದು. ಇದು ವಸ್ತುಸ್ಥಿತಿಗೆ ಅನುಗುಣವಾಗಿರುವುದಕ್ಕೆ 
ಆಧಾರವೇನೆಂದರೆ - ಅದು ಉದ್ಭವಿಸಿ ಕಾರ್ಯತಃ ಸಮ್ಮ ಜೀಪನದಲ್ಲಿ ಸಕ್ರಿಯವಾದಾಗಲೆಲ್ಲ ನೀತಿ ಪರ ಹಾಗೂ ಲಾಭದಾಯಕ 
ಪರಿಣಾಮಗಳನ್ನೇ ಉಂಟು ಮಾಡಿದೆ. ۱ 

ಇದು ಮೇಲೆದ್ದು ಬರಲು, ಪ್ರಕಟಿಗೊಳ್ಳಲು ಹಾಗೂ ಕಾರ್ಯರೂಪ ತಾಳಲು ಒಂದು ಬಾಹ್ಮ ಪ್ರೇರಣೆಯ ಆವಶ್ಯಕತೆ 
ಯಾವಾಗಲೂ ಇರುತ್ತದೆ. ಆ ಪ್ರಕಾರ ಪ್ರವಾದಿಗಳೂ ದಿವ್ಮ ಗ್ರಂಥಗಳೂ ಅವುಗಳನ್ನು ಅನುಸರಿಸುತ್ತಿದ್ದ ಸಕಲ ಸತ್ಕಾಹ್ವಾನಕರೂ 
ಇದೇ ಸೇವೆ ಮಾಡುತ್ತಿದ್ದರು. ಆದುದರಿಂದ ಅವರನ್ನು ಕುರ್‌ಆನಿನಲ್ಲಿ 'ಮುದಕ್ಕಿರ್‌' (ಮರುಸ್ಮರಣೆ ಮಾಡುವವರು), 'ದಿಕ್ರ್‌' 
.] ಸೈರಣೆ), 'ತದ್‌ಕಿರಃ" (ಮರುಸ್ಮರಣೆ) ಮತ್ತು ಅವರ ಕೆಲಸವನ್ನು 'ತದ್‌ಕೀರ್‌' (ಮರುಸ್ಮರಣೆ ಮಾಡುವುದು) ಎಂಬ ಪದಗಳಿಂದ 
ವ್ಯಾಖ್ಯಾನಿಸಲಾಗಿದೆ. 'ಇದರ ತಾತ್ಸರ್ಯವೇನೆಂದರ - ಪ್ರವಾದಿಗಳು, ದಿವ್ಯ ಗ್ರಂಥಗಳು ಮತ್ತು ಸತ್ಕಾಹ್ವಾನಕರು ಮಾನವರಲ್ಲಿ 
ಹೊಸತಾದುದೇನನ್ನೂ ಉಂಟು ಮಾಡುವುದಿಲ್ಲ; ಅವರ ಅಂತರಂಗದಲ್ಲಿ ಮೊದಲೇ ಇರುವಂತಹ ವಸ್ತುವನ್ನು ಜಾಗೃತಗೊಳಿಸುತ್ತಾರೆ 
ಮತ್ತು ಹಸಿರಾಗಿಸುತ್ತಾರೆ. ) 

ಈ ಮರುಸ್ಮರಣೆಯ ಕರೆಗೆ ಮಾನವ ಚಿತ್ತವು ಎಲ್ಲ ಕಾಲಗಳಲ್ಲೂ ಓಗೊಟ್ಟಿರುವುದು ನಿಜಕ್ಕೂ ಅವನ ಅಂತರಂಗದಸ್ಲಿ | 
ಈ ಕರೆಯನ್ನು ಗುರುತಿಸಿ ಉತ್ತರ ಕೊಡಲಿಕ್ಕಾಗಿ ಮೇಲೆ ಬರುವ ಯಾವುದೋ ಜ್ಞಾನ ಅಡಗಿದೆ ಎಂಬುದಕ್ಕೆ ಇನ್ನೊಂದು 
ಆಧಾರವಾಗಿರುತ್ತದೆ. 

ಮಾತ್ರವಲ್ಲದೆ ಇದನ್ನು ಅಜ್ಞಾನ, ತಿಳಿಗೇಡಿತನ, ಚಿತ್ತಾಕಾಂಕ್ಲೆಗಳು ಪಕ್ಷಪಾತಗಳು ಮಾನವ ಮತ್ತು ಯಕ್ಷರ ಭ್ರಪ್ಪ 
ಶಿಕ್ಷಣಗಳು ಮತ್ತು ಪ್ರೇರಣೆಗಳು ಸದಾ ಅದುಮಿ ಅಡಗಿಸಿ ವಿಕೃತಗೊಳಿಸಿ ಅಳಿಸಿ ಹಾಕಲಿಕ್ಕೂ ಪ್ರಯತ್ನಿಸಿವೆ. ಇದರ ಪರಿಣಾಮವಾಗಿ 
ಬಹುದೇವತ್ವ, ಭೌತಿಕವಾದ, ನಾಸ್ತಿಕತೆ, ಧರ್ಮಬ್ರಷ್ಟತೆ, ಅನೈತಿಕತೆ ಮತ್ತು ಕರ್ಮನಿಷ್ಕಿಯತೆಗಳು ತಲೆದೋರುತ್ತಲೇ ಇರುತ್ತವೆ. 
ಆದರೆ, ಪಥಭ್ರಷ್ಟತೆಗಳ ಇಷ್ಟೆಲ್ಲ ಶಕ್ತಿಗಳ ಸಂಘಟಿತ ಕಾರ್ಯಾಚರಣೆ ಇದ್ದರೂ ಈ ಜ್ಞಾನದ ಮೂಲ ಚಿತ್ರವು ಮಾನವನ 
ಹೃದಯತಳದಲ್ಲಿ ಅಸ್ತಿತ್ವದಲ್ಲಿರುತ್ತದೆ. ಇದರಿಂದಾಗಿ ಮರುಸ್ಮರಣೆ ಮತ್ತು ನವೀಕರಣದ ಯತ್ನಗಳು ಆದನ್ನು ಜಾಗೃತಗೊಳಿಸುವುದರಲ್ಲಿ . 
ಯಶಸ್ವಿಯಾಗಿವೆ. 
ಈ ಲೋಕದ ಪ್ರಸ 


ಕ್ಷ ಜೀವನದಲ್ಲಿ ಸತ್ಯ ಹಾಗೂ ಪರಮಾರ್ಥಗಳನ್ನು ನಿಷೇಧಿಸುವುದರಲ್ಲೇ ಛಲ ತೋರುವವರು ತಮ್ಮ 


ಕಾಂಡ -9 


p 
EL I پتکا‎ 
٦ الشیْظر‎ A پر تلم مھا‎ 


| وج 


4-2 ತ್ನ $2 LAT کا سے‎ 1” 
SSA ESSN TILES 


ಪಾಲನೆಯಿಂದ ತಪ್ಪಿಸಿಕೊಂಡವನ ವೃತ್ತಾಂತವನ್ನೂ ಅವರ ಮುಂದೆ ವಿವರಿಸಿರಿ ಕೊನೆಗೆ ಅವನು 
ಪಥಭ್ರಷ್ಟರಲ್ಲಿ ಸೇರಿ ಹೋಗುವವರೆಗೂ ಶೈತಾನನು ಅವನ ಬೆಂಬತ್ತಿದನು. ನಾವಿಚ್ಚಿಸುತ್ತಿದ್ದರೆ ಆ ದೃಷ್ಟಾಂತಗಳ 
ಮೂಲಕ ಅವನಿಗೆ ಔನ್ನತ್ಯ ದಯಪಾಲಿಸುತ್ತಿದ್ದೆವು. ಆದರೆ. ಅವನು ನೆಲದ ಕಡೆಗೇ ಬಾಗಿ ಬಿಟ್ಟನು ಮತ್ತು 
ತನ್ನ ಇಂದ್ರಿಯಾಸಕ್ತಿಗಳನ್ನೇ ಹಿಂಬಾಲಿಸಿದನು. ಆದುದರಿಂದ ಅವನ ಪರಿಸ್ಥಿತಿಯು ನಾಯಿಯಂತಾಯಿತು. ನೀವು 
ಅದರ ಮೇಲೆ ಬಾಳಿ ಮಾಡಿದರೂ ಅದು ನಾಲಗೆಯನ್ನು ಹೊರ ಚಾಚಿರುತ್ತದೆ. ಅದನ್ನು ಬಿಟ್ಟು ಬಿಟ್ಟರೂ 


ಕುತರ್ಕಗಳಿಂದ ಈ ಚಿತ್ರದ ಅಸ್ತಿತ್ವವನ್ನೇ ನಿರಾಕರಿಸಬಹುದು ಅಥವಾ ಕನಿಷ್ಠಪಕ್ಷ ಅದರ ಬಗ್ಗೆ ಸಂದೇಹವನ್ನಾದರೂ ಉಂಟು 
ಮಾಡಬಲ್ಲರು. ಆದರೆ ವಿಚಾರಣೆಯ ದಿನ ಬಂದಾಗ ಅವರ ಸೃಷ್ಟಿಕರ್ತನು ಅವರ ಪ್ರಜ್ಞೆ ಹಾಗೂ ಸ್ಮರಣೆಯಲ್ಲಿ ಲೋಕಾದಿ ಕಾಲದ 
ಆ ಸಮ್ಮೇಳನದಲ್ಲಿ ಅವರೇ ಅವನನ್ನು ಏಕ ಮಾತ್ರ ಆರಾಧ್ಯನೆಂದೂ ಏಕ ಮಾತ್ರ ಪ್ರಭು ಎಂದೂ ಒಪ್ಪಿಕೊಂಡಿದ್ದಂತಹ ನೆನಪನ್ನು 
ಹಸಿರಾಗಿಸಿದಾಗ, ಅಷ್ಟೇ ಏಕೆ ಅವರ ಚಿತ್ರದಲ್ಲೇ ಆ ಕರಾರಿನ ಮುದ್ರೆ ನಿರಂತರವಾಗಿ ಇತ್ತೆಂಬುದಕ್ಕೆ ಅವರ ಚಿತ್ರವೇ ಸಾಕ್ಸ್ಯಾಧಾರ 
ಕೊಡುವಾಗ ಮತ್ತು ಅವರು ಈ ಮುದ್ರೆಯನ್ನು ಯಾವ ರೀತಿಯಲ್ಲೆಲ್ಲಾ ಹತ್ತಿಕ್ಕುತ್ತಿದ್ದರು, ಯಾವ ಯಾವ ಸಂದರ್ಭಗಳಲ್ಲೆಲ್ಲ 
ಅವರ ಹೃದಯದಿಂದ ಸ್ವರಗಳೆದ್ದಿದ್ದುವು. ಅವರ ಹಾಗೂ ಅವರ ಸುತ್ತಮುತ್ತಲಿನ ಪಥಭ್ರಷ್ಟತೆಗಳಿಗೆ ಅವರ ಭಾವಾವೇಶಗಳು ಎಲ್ಲಿ 
ಮತ್ತು ಯಾಮಾಗಲೆಲ್ಲಾ ನಿರಾಕರಣೆಯ ಕೂಗೆಬ್ಬಿಸಿದ್ದುವು, ಸತ್ಕಾಹ್ವಾನ ನೀಡುತ್ತಿರುವವರಿಗೆ ಉತ್ತರ ಕೊಡಲು ಅವರ ಅಂತರಂಗದಲ್ಲಿ 
ಅಡಗಿದ್ದ ಜ್ಞಾನವು ಎಷ್ಟೆಷ್ಟು ಬಾರಿ ಎಲ್ಲೆಲ್ಲಿ ಉಕ್ಕೇರಿ ಮೇಲೆ ಬರಲು ಸಿದ್ದವಾಯಿತು ಮತ್ತು ಅವರು ತಮ್ಮ ಪಕ್ಸಪಾತ ನೀತಿ 
ಹಾಗೂ ಚಿತ್ತಾಕಾಂಕ್ಸೆಗಳಿಂದಾಗಿ ಎಂತೆಂತಹ ನೆಪಗಳ ಮೂಲಕ ಅದನ್ನು ಮೋಸಗೊಳಿಸಿ ಮೌನಗೊಳಿಸುತ್ತಲಿದ್ದರು ಎಂಬುದನ್ನು 
ಅವರ ಸ್ವಂತ ಜೀವನದ ದಾಖಲೆಯಿಂದಲೇ ಪ್ರತ್ಯಕ್ಷ ಸಾಕ್ಸ್ಯ ಸಹಿತ ತೋರಿಸಿ ಕೊಡುವನು. ಈ ರಹಸ್ಕಗಳು ಸರ್ವಸಂಪೂರ್ಣ 
ಬಯಲಾಗುವ ಸಮಯವು ಕುತರ್ಕಗಳನ್ನು ನಡೆಸದೆ ಸ್ಪಷ್ಟವಾಗಿ ತಪ್ಪೊಪ್ಪಿಕೊಳ್ಳುವ ಸಮಯವಾಗಿರುವುದು. ಆದುದರಿಂದಲೇ ಆಗ 
ಅಪರಾಧಿಗಳು ನಾವು ಅಜ್ಜರಾಗಿದ್ದೆವೆಂದೋ ಪ್ರಚ್ಛಾಹೀನರಾಗಿದ್ದೆವೆಂದೋ ಹೇಳದೆ ನಾವು ಸತ್ಕನಿಷೇಧ ಗಳಾಗಿದ್ದೆವು ಅರ್ಥಾತ್‌- ನಾವು 
ತಿಳಿದಿರುತ್ತಾ ಸತ್ಯವನ್ನು ನಿರಾಕರಿಸಿದ್ದೆವು ಎಂದು 'ಹೇಳುವರೆಂದು ಪವಿತ್ರ ಕುರ್‌ಆನ್‌ ಹೇಳುತ್ತಿದೆ. 

136. ಅರ್ಥಾತ್‌- ಮಾನವ ಅಂತಃಕರಣದಲ್ಲಿರುವ ಸತ್ಯ ಪ್ರಜ್ಞೆಯು ಇವುಗಳ ಸುಸ್ಪಷ್ಟ ಸುಳಿವು ಕೊಡುತ್ತದೆ. 

137. ಅರ್ಥಾತ್‌- ವಿದ್ರೋಹ ಹಾಗೂ ಪ್ರತಿಭಟನಾ ನೀತಿಯನ್ನು ಬಿಟ್ಟು ದಾಸ್ಕ-ಆರಾಧನೆ ಹಾಗೂ ಬಾಸ್ಯ-ಅನುಸರಣಾ ನೀತಿಯ 
ಕಡೆಗೆ ಮರಳಬೇಕಾಗಿದೆ. 

138. ಇಲ್ಲಿ ಸೂಚಿಸಲ್ಪಟ್ಟವನು ಯಾರೋ ಒಬ್ಬ ನಿರ್ದಿಷ್ಟ ವ್ಯಕ್ತಿಯೇ ಆಗಿರಬೇಕೆಂದು ಈ ಮಾತುಗಳಿಂದ ತಿಳಿಯುತ್ತದೆ. 
ಒಬ್ಬನ ಕೆಡುಕನ್ನು ಉದಾಹರಣೆಗಾಗಿ ಮುಂದಿರಿಸುವಾಗ ಸಾಮಾನ್ಯವಾಗಿ ಅವನ ಹೆಸರನ್ನೆತ್ತದೆ ಅವನ ವ್ಯಕ್ತಿತ್ವವನ್ನು ಮರೆಸಿ, ಅವನಿಗೆ 
ಅಗೌರನವಾಗದಂತೆ ಹಾಗೂ ಮುಖ್ಯ ಉದ್ದೇಶ ಮಾತ್ರ ನೆರವೇರುವಂತೆ ಕೇವಲ ಅವನ ಕೆಟ್ಟ ಉದಾಹರಣೆಯನ್ನು ಮಾತ್ರ ಹೇಳಿ 
ಬಿಡುವುದು ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರ ನೈತಿಕ ಔನ್ನತ್ಯದ ದ್ಯೋತಕವಾಗಿರುತ್ತದೆ. ಆದುದರಿಂದಲೇ ಕುರ್‌ಆನಿನಲ್ಲಾಗಲಿ, 
ಹದೀಸಿನಲ್ಲಾಗಲಿ ಇಲ್ಲಿ ಉದಾಹರಿಸಿದ ವೃಕ್ತಿ ಯಾರೆಂದು ಹೇಳಿಲ್ಲ. ವ್ಯಾಖ್ಯಾನಕಾರರು ಪ್ರವಾದಿವರ್ಯರ(ಸ) ಕಾಲದ ಹಾಗೂ 
ಅದಕ್ಕಿಂತ ಮುಂಚಿನ ಇತಿಹಾಸದ ಬೇರೆ ಬೇರೆ ವ್ಯಕ್ತಿಗಳಿಗೆ ಈ ಉದಾಹರಣೆಯನ್ನು ಅನ್ವಯಗೊಳಿಸಿದ್ದಾರೆ. ಒಬ್ಬರು 'ಬಲ್‌ಅಮ್‌ 
ಬಿನ್‌ ಬಾಊರಾ'ನ ಹೆಸರು ಹೇಳಿದರೆ, ಇನ್ನೊಬ್ಬರು 'ಉಮಯ್ಯ ಬಿನ್‌ ಅಬಿಸ್ಸಲತ್‌'ನ ಹೆಸರನ್ನೂ ಮತ್ತೊಬ್ಬರು "ಸೈಫೀ ಬಿನ್‌ 
ಅರ್ರಾಹಿಬ್‌'ನ ಹೆಸರನ್ನೂ ಹೇಳುತ್ತಾರೆ. ಆದರೆ ವಾಸ್ತವದಲ್ಲಿ ಉದಾಹರಿಸಲಾಗಿದ್ದ ಆ ವ್ಯಕ್ತಿಯು ತೆರೆಯ ಮರೆಯಲ್ಲೇ ಇದ್ದಾನೆ. 
ಆದರೆ' ಈ ಗುಣವನ್ನು ಹೊಂದಿದ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಉದಾಹರಣೆ ಅನ್ವಯವಾಗುತ್ತದೆ. 


ಕಾಂಡ -9 


538 ಕುರ್‌ಆನ್‌ ವ್ಯಾಖ್ಕಾನ 


ACT RMT 8 ೨ ಸ مرصو ردے ہے عو گی‎ 
EN sD SS LL STS NE gE 
po 


2 2 23 
ےت‎ [rd 23 رت‎ ಈ ras pd 
۶۶ 225 RS VE GIG 294 سے‎ ೨84 
HN OY! ملا القوم‎ AW ೦ dT LS 
3 28 } ۱ ۱ 


۲ رم ور رو رو 5ھ 94 کھے ‏ 66۹22 دج 3 تام ’ 
Wa ES GN HRS OOS Ais‏ 


25% cel ےم در تا‎ TK 9 دز‎ >۶ 
SSNs ہ‎ HS ls 


ಅದು ನಾಲಗೆಯನ್ನು ಹೊರ ಚಾಚಿರುತ್ತದೆ.!? ಇದುವೇ ನಮ್ಮ ದೃಷ್ಟಾಂತಗಳನ್ನು ಸುಳ್ಳಾಗಿಸುವವರಿಗೆ ಇರುವ 
ಉಪಮೆ. 

(176-179) ನೀವು ಈ ವೈತ್ತಾಂತಗಳನ್ನು ಇವರಿಗೆ ಹೇಳುತ್ತಲಿರಿ. ಇವರು ಕೊಂಚ ಆಲೋಚಿಸಲಿ. ನಮ್ಮ 
ದೃಷ್ಟಾಂತಗಳನ್ನು ಸುಳ್ಳಾಗಿಸಿದವರ ಉದೌಹರಣೆಯು ಅತ್ಯಂತ ನಿಕೃಷ್ಟವಾಗಿದೆ ಮತ್ತು ಅವರು ತಮ್ಮ ಮೇಲೆ 
ತಾವೇ ಅನ್ಯಾಯವೆಸಗುತ್ತಿದ್ದಾರೆ. ಅಲ್ಲಾಹನು ಯಾರಿಗೆ ಸನ್ಮಾರ್ಗದರ್ಶನ ಮಾಡುತ್ತಾನೋ ಅವನೇ ಸನ್ಮಾರ್ಗ 
ಹೊಂದುತ್ತಾನೆ ಮತ್ತು ಅಲ್ಲಾಹನು ತನ್ನ ಮಾರ್ಗದರ್ಶನದಿಂದ ಯಾರನ್ನು . ವಂಚಿಸುತ್ತಾನೋ ಅವನೇ 
ವಿಫಲನೂ ಹತಾಶನೂ ಆಗುತ್ತಾನೆ. ಅನೇಕ 'ಯಕ್ಷ' ಮತ್ತು ಮನುಷ್ಯರನ್ನು ನಾವು ನರಕಕ್ಕಾಗಿಯೇ 
ಸೃಷ್ಟಿಸಿದ್ದೇವೆಂಬುದು ವಾಸ್ತವ.' ಅವರಿಗೆ ಹೃದಯಗಳಿವೆ ಆದರೆ ಅವರು ಅದರಿಂದ ವಿವೇಚಿಸುವುದಿಲ್ಲ. 


139. ಈ ಎರಡು ಸಂಕ್ಸಿಪ್ತ ಮಾತುಗಳಲ್ಲಿ ಅತಂತ ಮಹತ್ವಪೂರ್ಣ ವಿಷಯ ಆದೇಶಿಸಲ್ಪಟ್ಟಿದೆ. ಇದನ್ನು ಸ್ವಲ್ಪ ವಿವರವಾಗಿ 
ತಿಳಿದುಕೊಳ್ಳಬೇಕು. 

ಯಾವ ವ್ಯಕ್ತಿಯ ಉದಾಹರಣೆಯನ್ನು ಇಲ್ಲಿ ಕೊಡಲಾಗಿದೆಯೋೇ ಅವನು ದೇವ' ಸೂಕ್ತಗಳ ಜ್ಞಾನವುಳ್ಳವನಾಗಿದ್ದನು. 
ಅರ್ಥಾತ್‌- ಪರಮಾರ್ಥವನ್ನು ಅರಿತಿದ್ದನು. ಈ ಜ್ಞಾನದ ಫಲವಾಗಿ ಅವನು ತನಗೆ ತಪ್ಪೆಂದು ತಿಳಿದಿರುವಂತಹ ವಿಷಯಗಳಿಂದ 
'ದೂರವಿರಬೇಕಿತ್ತು ಮತ್ತು ಸರಿಯೆಂದು ತಿಳಿದುದನ್ನು ಮಾಡಬೇಕಿತ್ತು. ಇದೇ ಜ್ಞಾನಕ್ಕನುಗುಣವಾದ ಕರ್ಮದ ಫಲವಾಗಿ ಅಲ್ಲಾಹನು 
ಅವನನ್ನು ಮಾನವತೆಯ ಉನ್ನತ ಸ್ಥಾನಗಳಿಗೆ ಏರಿಸುತ್ತಿದ್ದನು. ಆದರೆ ಅವನು ಲೌಕಿಕ ಲಾಭಗಳ, ಭೋಗಗಳ ಹಾಗೂ ಸುಖ 
ಸೌಕರ್ಯಗಳ ಕಡೆಗೆ ವಾಲಿದನು; لی‎ ಅವನ ಜ್ಞಾನವು ಯಾವ ಮೇರೆಗಳನ್ನು ಪಾಲಿಸಬೇಕೆಂದು ಅವನನ್ನು ಆಗ್ರಹಿಸುತ್ತಿತ್ತೋ 
ಆ ಎಲ್ಲ ಬೇಲಿಗಳನ್ನು ಮುರಿದು ಅವನು ಹೊರಗೋಡಿದನು. ಹೀಗೆ ಮಾನವತೆಯ ಔನ್ನತ್ಯದ ದ್ವಾರಗಳನ್ನು ಅವನು ತನಗಾಗಿ 
ಸ್ವಯಂ ಮುಚ್ಚಿಕೊಂಡನು. ಅವನು ಕೇವಲ ತನ್ನ ನೈತಿಕ ದೌರ್ಬಲ್ಯದಿಂದಾಗಿ ಮನಃಪೂರ್ವಕವಾಗಿ ಸತ್ಯದಿಂದ ವಿಮುಖನಾಗಿ ಓಡಿದಾಗ 
ಶೈತಾನನು ಅವನನ್ನು ಹಿಂಬಾಲಿಸಿದನು ಮತ್ತು ಅವನನ್ನು ನಿರಂತರವಾಗಿ ಒಂದು ಅಧೋಗತಿಯಿಂದ ಇನ್ನೊಂದರ ಕಡೆಗೆ 
ಕೊಂಡೊಯ್ಯ್ಕುತ್ತ ಸಾಗಿದನು. 

ಆ ಬಳಿಕ ಅಲ್ಲಾಹನು ಆ ವೃಕ್ತಿಯ ಸ್ಥಿತಿಯನ್ನು ನಾಯಿಗೆ ಹೋಲಿಸುತ್ತಾನೆ. ನಾಯಿಯ ಜೋಲುನಾಲಗೆಯೂ ತೊಟ್ಟಿಕ್ಕುತ್ತಿರುವ 
ಎಂಜಲೂ ಮುಗಿಯಲಾರದ ಲಾಲಸೆಯ ಮತ್ತು ತುಂಬಲಾರದ ಸಂಕಲ್ಪಗಳ ಸುಳಿವು ಕೊಡುತ್ತದೆ. ಇಂತಹವನನ್ನು ಅತ್ಕಾಸೆಯ 
ನಾಯಿ ಅನ್ನುವುದೂ ಇದೆ. ನಾಯಿಯ ಹುಟ್ಟುಗುಣವೇನು?, ಅತೀವ ಆಸೆ, ಲಾಲಸೆ, ಉದರ-ಕಾಮ ಮತ್ತು ಗುಹ್ಮಾಂಗ ಕಾಮ. 
| ಹೀಗೆ ಈ ಉಬಾಹೆರಣೆಯ ಉದ್ದೇಶವೇನೆಂದರೆ - ಲೋಕಾರಾಧಕನೊಬ್ಬನು ಸುಜ್ಞಾನ ಹಾಗೂ ಸತ್ಯವಿಶ್ವಾಸದ ಹಗ್ಗವನ್ನು 

ಕಡಿದುಕೊಂಡು ಕುರುಡು ಚಿತ್ತಾಕಾಂಕ್ಸೆಗಳ ಕೈಯಲ್ಲಿ ತನ್ನ ಲಗಾಮನ್ನು ಕೊಟ್ಟಾಗ, ನಾಯಿಯ ಸ್ಥಾನಕ್ಕೆ ತಲಪದಿರಲಾರ, ಆತನು 
ಸದಾ ಹೊಟ್ಟೆ ಮತ್ತು ಕಾಮಾಪೇಕ್ಲೆ ನೀಗಿಸುವ ಚಿಂತೆಯಲ್ಲೇ ತಲ್ಲೀನನಾಗಿರುತ್ತಾನೆ. 

140. ನಾನು ಅವರನ್ನು ಸೃಷ್ಟಿಸಿದ್ದೇ ನರಕಕ್ಕೆ ಹಾಕಲಿಕ್ಕೆಂದೂ ಅವರನ್ನು ಸೃಷ್ಟಿಸುವಾಗಲೇ ಅವರನ್ನು ನರಕದ ಇಂಧನವನ್ನಾಗಿ 
ಮಾಡಲಾಗುವುದೆಂದು ನಿರ್ಧರಿಸಲಾಗಿತ್ತೆಂದೂ ಇದರ ಅರ್ಥವಲ್ಲ. ಇದರ ಸರಿಯಾದ ತಾತ್ಸರ್ಯವೇನೆಂದರೆ - ನಾವು ಅವರಿಗೆ 
ಮನ-ಮಸ್ತಿಷ್ಯಗಳನ್ನೂ, ಕಿವಿ-ಕಣ್ಣುಗಳನ್ನೂ ಕೊಟ್ಟೇ ಸೃಷ್ಟಿಸಿದ್ದೆವು. ಆದರೆ ಆ ಅಕ್ರಮಿಗಳು ಅವುಗಳನ್ನು ಸರಿಯಾಗಿ ಉಪಯೋಗಿಸಿ 


7. ಅಲ್‌ ಅಲ್‌ರಾಫ್‌ 539 


su SEE GH MO 59 ط2وصووی یی ود‎ 4 6 
| yO YO! 5 Oren YESS oy 
7 51% 4೨೨೨ قد ےو‎ [ LAN LY ما ےر‎ 
i HENS DAN PASTS) o6 His ಭ್ರ! | WAS 3 


25 


PA ಜ್‌ 2‏ ہوم 


SOA GON SHS 5‏ دیئن ٹا 
Gu ೨4೮.೨ Lr 8AM C59‏ 22% 7 
EE ಹಟ್ಟ LEG 66 ಮ IIRL &‏ 


ಅವರಿಗೆ ಕಣ್ಣುಗಳಿವೆ ಆದರೆ ಅವರು ಅವುಗಳಿಂದ ವೀಕ್ಷಿಸುವುದಿಲ್ಲ. ಅವರಿಗೆ ಕಿವಿಗಳಿವೆ ಆದರೆ ಅವರು 
ಅವುಗಳಿಂದ ಆಲಿಸುವುದಿಲ್ಲ. ಅವರು ಪ್ರಾಣಿಗಳಂತಿದ್ದಾರೆ ಮಾತ್ರವಲ್ಲ ಅನುಸರ ದಾರಿಗೆಟ್ಟವರು. 
ಅವರು ಅಲಕ್ಷ ರಾಗಿದ್ದಾರೆ. 

(180-183) ಅಲ್ಲಾಹನು ಉತ್ತಮ ನಾಮಗಳಿಗೆ"“! ಅರ್ಹನಾಗಿದ್ದಾನೆ. ಅವನನ್ನು ಉತ್ತಮ ನಾಮಗಳಿಂದಲೇ 
ಕರೆಯಿರಿ. ಅವನ ನಾಮಗಳನ್ನಿಡುವುದರಲ್ಲಿ ಅತಿರೇಕವೆಸಗುವವರನ್ನು ಬಿಟ್ಟು ಬಿಡಿರಿ. ಅವರು ಮಾಡುವುದರ 
ಪ್ರತಿಫಲವನ್ನು ಅವರು ಪಡೆದೇ ತೀರುವರು.' ನಮ್ಮ ಸೃಷ್ಟಿಯಲ್ಲಿ ನಿಖರವಾಗಿ ಸತ್ಯದಂತೆ ಮಾರ್ಗದರ್ಶನ 


ಳು 
: 
مہ‎ 


ಕೊಳ್ಳಲಿಲ್ಲ. ಅವರು ತಮ್ಮ ದುಷ್ಕರ್ಮಗಳಿಂದಾಗಿ ಕಟ್ಟಕಡೆಗೆ ನರಕದ ಇಂಧನವಾಗಿ ಬಿಟ್ಟರು. ಈ ವಿಷಯವನ್ನು ತಿಳಿಸಲು ಮಾನವ 
ಭಾಷೆಯಲ್ಲಿ ಅತ್ಯಂತ ಚಿಂತಾಜನಕ ಹಾಗೂ ದುಃಖದ ಸಂದರ್ಭದಲ್ಲಿ ಉಪಯೋಗಿಸುವಂತಹ ಮಾತನ್ನು ಆಯ್ದುಕೊಳ್ಳಲಾಗಿದೆ. 
ಉದಾ:- ಒಬ್ಬ ತಾಯಿಯ ತುಂಬು ಯೌವನದ ಗಂಡು ಮಕ್ಕಳು ಕಾದಾಟದಲ್ಲಿ ಹತರಾದಾಗ ಅವಳು ಜನರೂಡನೆ, 'ಕಬ್ಬಿಣ ಮತ್ತು 
ಅಗ್ನಿಯೊಂದಿಗೆ ಆಟವಾಡಿ ಕೊನೆಗೊಳ್ಳಲಿಕ್ಕಾಗಿಯೇ ನಾನು ಅವರನ್ನು ಸಾಕಿದ್ದೆ' ಎನ್ನುತ್ತಾಳೆ. ಈ ಮಾಠಿನ ಅರ್ಥ ನಿಜಕ್ಕೂ ಅವಳು 
ಸಾಕಿದ ಉದ್ದೇಶ ಅದೇ ಆಗಿತ್ತೆನ್ನಲಾಗುವುದಿಲ್ಲ. ಅದು ಅವಳು ದುಃಖಾತಿರೇಕದಿಂದ, "ನಾನು ಎಷ್ಟೋ ಕಷ್ಟ ಪಟ್ಟು ನನ್ನ ನೆತ್ತರನ್ನು 
ಹಾಲಾಗಿ ಎರೆದು ನನ್ನ ಮಕ್ಕಳನ್ನು ಸಾಕಿದ್ದೆ. ಆದರೆ ನನ್ನ ಈ ತ್ಯಾಗದ ಫಲವೆಲ್ಲವೂ ಮಣ್ಣು ಪಾಲಾಗಿ ಬಿಟ್ಟಿತಲ್ಲಾ. ಇದಕ್ಕೆ 
ಕಾರಣರಾದವರನ್ನು ದೇವನೇ ನೋಡಿಕೊಳ್ಳಲಿ" ಎಂಬಿತ್ಯಾದಿ ಹೇಳುವಂತಹ ಮಾತಾಗಿರುತ್ತದೆ. 

141. ಈಗ ಉಪನ್ಮಾಸವು ಕೊನೆಗೊಳ್ಳುತ್ತಿ: ದೆ. ಆದುದರಿಂದ ಉಪಸೆಂಹಾರದ ರೂಪದಲ್ಲಿ ಬೋಧನೆ ಮತ್ತು ಖಂಡನೆಗಳನ್ನು 
ಸೇರಿಸಿದ ರೀತಿಯಲ್ಲಿ ಜನರಿಗೆ ಅವರ ಕೆಲವು ಬಹಿರಂಗ ಪಥಭ್ರಪ್ಟತೆಗಳ ಬಗ್ಗೆ ಎಚ್ಚರಿಕೆ ಕೊಡಲಾಗುತ್ತಿದೆ. ಅದರೊಂದಿಗೇ 
ಪ್ರವಾದಿಯ ಕರೆಯನ್ನು ನಿರಾಕರಿಸುವ ಹಾಗೂ ಅಪಹಾಸ್ಕದಿಂದ ವರ್ತಿಸುವವರ ತಪ್ಪನ್ನು ತೋರಿಸಿ ಅದರ ದುಷ್ಪರಿಣಾಮದ ಬಗ್ಗೆ 
ಎಚ್ಚರಿಕೆ ಕೊಡಲಾಗಿದೆ. 

142. ಮಾನವನು ತನ್ನ ಭಾಷೆಯಲ್ಲಿ ವಸ್ತುಗಳಿಗೆ ಇಟ್ಟುಕೊಳ್ಳುವ ಹೆಸರುಗಳು ವಾಸ್ತವದಲ್ಲಿ ಅವನ ಮನಸ್ಸಿನಲ್ಲಿ ಆ ವಸ್ತುಗಳ 
ಬಗ್ಗೆ ಇರುವ ಕಲ್ಪನೆಯನ್ನು ಹೊಂದಿಕೊಂಡಿರುತ್ತದೆ. ಕಲ್ಪನೆಯ ದೋಷವು ಹೆಸರಿನ ದೋಷದ ರೂಪದಲ್ಲಿ ಪ್ರಕಟವಾಗುತ್ತದೆ. 
ಹೆಸರಿನ ದೋಷವು ಕಲ್ಪನೆಯ ದೋಷಕ್ಕೆ ಆಧಾರ ಕೊಡುತ್ತದೆ. ವಸ್ತುಗಳೊಂದಿಗೆ ಮಾನವನ ಸಂಬಂಧಗಳೂ ಅವನು ವಸ್ತುಗಳ 
ಬಗ್ಗೆ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿರುವ ಕಲ್ಪನೆಯನ್ನೇ ಹೊಂದಿಕೊಂಡಿರುತ್ತವೆ. ಕಲ್ಪನೆಯ ದೋಷವು ಸಂಬಂಧದ ದೋಷದಿ ' 
ರೂಪದಲ್ಲಿ ಪ್ರಕಟವಾಗುತ್ತದೆ. ಕಲ್ಪನೆಯ ಸ್ವಾಸ್ಕೈವು ಸಂಬಂಧದ ಸ್ವಾಸ್ಥ್ಯ ಮತ್ತು ಸರಿಯಾಗಿರುವಿಕೆಯ ರೂಪದಲ್ಲಿ ಪ್ರಕಟವಾಗುತ್ತದೆ. 
ಈ ವಸ್ತುಸ್ಥಿತಿಯು ಜಗತ್ತಿನ ಎಲ್ಲ ವಸ್ತುಗಳ ವಿಷಯದಲ್ಲಿ ಸರಿಯಾಗಿರುವಂತೆಯೇ ಅಲ್ಲಾಹನ ವಿಷಯದಲ್ಲೂ ಸರಿಯೇ ಆಗಿರುತ್ತದೆ. 
ಅಲ್ಲಾಹನಿಗೆ ಹೆಸರನ್ನು ಸೂಚಿಸುವಾಗ (ಅವು ನಿಜ ನಾಮವಿರಲಿ ಅಥವಾ ಗುಣವಾಚಕ ನಾಮಗಳಿರಲಿ) ಮಾನವನು ಮಾಡುವ ತಪ್ಪು 


ಕಾಂಡ ۔‎ 9 


540 ಕುರ್‌ಆನ್‌ ವ್ಯಾಖ್ಯಾನ 


> 71 3 ಭೇ 2 $2 ೨06% 3 صرو ق سے“ دکوو ہہ ڑھھ‎ ಬ್ಬ 
MeL SL oS ply de 


ಮತ್ತು ಅದರಂತೆ ನ್ಯಾಯ ಪಾಲಿಸುವ ಒಂದು ಪೆಂಗಡವೂ ಇದೆ. ನಮ್ಮ ದೃಷ್ಟಾಂತವನ್ನು ಸುಳ್ಳಾಗಿಸಿದವರನ್ನು 
ನಾವು ಕ್ರಮೇಣ ಅವರಿಗೆ" ಅರಿವೇ ಆಗದಂತೆ ವಿನಾಶದ ಕಡೆಗೆ ಒಯ್ಯುವೆವು, ನಾನು ಅವರಿಗೆ ಸಡಿಲು 
ಬಿಡುತ್ತಿದ್ದೇನೆ. ನನ್ನ ತಂತ್ರವು ಅತ್ಮಂತ ಅಬೇಧ್ಯವಾದುದು. 

(184-186) ಇವರೆಂದೂ ಚಿಂತಿಸಿಲ್ಲವೇ? ಇವರ ಸಂಗಾತಿಯ ಮೇಲೆ ಹುಚ್ಚಿನ ಯಾವ ಪ್ರಭಾವವೂ 
ಇಲ್ಲ. ಅವರು (ದುಷ್ಪರಿಣಾಮ ಮುಂದೆ ಬರುವುದಕ್ಕೆ ಮುಂಚೆಯೇ) ಸುಸ್ಪಷ್ಟ ಎಚ್ಚರಿಕೆ ನೀಡುತ್ತಿದ್ದಾರೆ. ಇವರು 
ಭೂಮಿ-ಆಕಾಶಗಳ ವ್ಯವಸ್ಥೆಯ ಕುರಿತು ಎಂದಾದರೂ ಆಲೋಚಿಸವಿಲ್ಲವೇ? ಅಲ್ಲಾಹನು ಸೃಷ್ಟಿಸಿರುವ ಯಾವ 
ವಸ್ತುವನ್ನೇ ಆದರೂ ಕಣ್ಣೆರೆದು ನೋಡಲಿಲ್ಲವೇ?'4 ಪ್ರಾಯಶಃ ಇವರ ಜೀವನಾವಧಿಯು ಪೂರ್ಣಗೊಳ್ಳುವ 


ವಾಸ್ತವದಲ್ಲಿ ಅವನು ಅಲ್ಲಾಹನ ವ್ಯಕ್ತಿತ್ವ ಮತ್ತು ಗುಣಗಳ ಬಗ್ಗೆ ಇರಿಸಿಕೊಂಡಿರುವ ವಿಶ್ವಾಸದಲ್ಲಿರುವ ತಪ್ಪಿನ ಫಲವಾಗಿರುತ್ತದೆ. 
ಮಾನವನು ಬೇವನ ಕುರಿತು. ತನ್ನ ಕಲ್ಪನೆ ಹಾಗೂ ವಿಶ್ವಾಸದಲ್ಲಿ ಎಷ್ಟು ಮತ್ತು ಯಾವ ತರದ ತಪ್ಪುಗಳನ್ನು ಮಾಡುವನೋ 
ಅಷ್ಟೇ ಮತ್ತು ಅದೇ ತರದ ತಪ್ಪುಗಳು ಅವನ ಜೀವನದ ಸಂಪೂರ್ಣ ನೈಶಿಕತೆಯ ರಚನೆಯಲ್ಲಿಯೂ ತಲೆಜೋರುತ್ತವೆ. ಹೇಗೆಂದರೆ 
ಮಾನವನ ನೈತಿಕತೆಯ ರಚನೆಯು ಅವನು ದೇವನ ಬಗ್ಗೆ ಹಾಗೂ ಅವನೊಂದಿಗೆ ತನ್ನ ಹಾಗೂ ವಿಶ್ವದ ಸಂಬಂಧದ ಬಗ್ಗೆ 
ಇಟ್ಟುಕೊಂಡಿರುವ ಕಲ್ಪನೆಯನ್ನು ಹೊಂದಿಕೊಂಡಿದೆ. ಆದುದರಿಂದಲೇ ಅಲ್ಲಾಹನಿಗೆ ಹೆಸರಿಡುವುದರಲ್ಲಿ ತಪ್ಪು ಮಾಡುವುದರಿಂದ 
ದೂರವಿರಿ - ಎನ್ನಲಾಗಿದೆ. ಅಲ್ಲಾಹನಿಗೆ ಉತ್ತಮ ನಾಮಗಳೇ ಶೋಭಿಸುತ್ತವೆ. ಆ ಹೆಸರುಗಳಿಂದಲೇ ಅವನನ್ನು ಸ್ಮರಿಸಬೇಕು. 
ಅವನನ್ನು ಹೆಸರಿಸುವುದರಲ್ಲಿ ತೋರಲಾಗುವ ಪಾಸಂಡಿತನದ ಪರಿಣಾಮ ಬಹಳ ಕೆಟ್ಟದು. 

'ಉತ್ತಮ ನಾಮಗಳು' ಎಂದರೆ ಅಲ್ಲಾಹನ ಪ್ರತಾಪ, ಮಹಾನತೆ, ಪೂಜ್ಯತೆ, ಪಾವಿತ್ರ್ಯ ಮತ್ತು ಅತ್ಯುನ್ನತ ಗುಣವಿಶೇಷಗಳು 
ಪ್ರಕಟವಾಗುವಂತಹ ನಾಮಗಳು. 'ಅಲ್ಲಾಹನಿಗೆ ನಾಮಗಳನ್ನಿಡುವುದರಲ್ಲಿ ಸತ್ಯದಿಂದ ಅತಿರೇಕವೆಸಗುವುದು' ಎಂದರೆ ಅವನ ಅಶಿ 
ಶ್ರೇಷ್ಠ ಸ್ಥಾನದಿಂದ ಕೆಳಗಿನ, ಅವನ ಗೌರವಕ್ಕೆ ಭೂಷಣವಲ್ಲದಂತಹ, ಅವನ ಬಗ್ಗೆ ಕೊರತೆ ಹಾಗೂ ದೋಷಗಳ ಭಾವನೆಯನ್ನುಂಟು 
ಮಾಡುವಂತಹ ಅಥವಾ ಅವನ ಪೂಜ್ಯತೆ, ಸನ್ಮಾನ್ಯತೆಯ ಕುರಿತು ಅಪನಂಬಿಕೆಯನ್ನುಂಟು ಮಾಡುವಂತಹ ನಾಮಗಳನ್ನು 
ಬಳಸುವುದು. ಇಷ್ಟೇ ಅಲ್ಲದೆ ಸೃಷ್ಟಿಗಳ ಪೈಕಿ ಯಾರಿಗಾದರೂ ಅಲ್ಲಾಹನಿಗೇ ಮಾತ್ರ ಅರ್ಹವಾಗಿರುವಂತಹ ಹೆಸರಿಡುವುದೂ 
| '“ಇಲ್‌ಹಾದ್‌' ಆಗಿರುತ್ತದೆ, 'ಅಲ್ಲಾಹನ ನಾಮಗಳನ್ನಿಡುವುದರಲ್ಲಿ ಅತಿರೇಕವೆಸಗುವವರನ್ನು ತೃಜಿಸಿರಿ' ಎಂಬುದರ ತಾತ್ಸರ್ಯವೇನೆಂದರೆ- 
ನೇರವಾಗಿ ಕೊಡುವ ಬೋಧನೆಯನ್ನು ಜನರು ಸ್ವೀಕರಿಸದಿದ್ದರೆ ನೀವು ಅವರ ನಿರರ್ಥಕ ಕುತರ್ಕಗಳಲ್ಲಿ ಸಿಲುಕುವ ಅಗತ್ಯವಿಲ್ಲ. 
ಅವರ ಪಥಬ್ರಪ್ಟತೆಯ ಪರಿಣಾಮವನ್ನು ಅವರೇ ಕಂಡುಕೊಳ್ಳುವರು. 

143. ರಫೀಕ್‌(ಸೆಂಗಾತಿ) ಎಂದರೆ ಹ. ಮುಹಮ್ಮದ್‌ರು(ಸ) ಅವರ ನಡುವಿನಲ್ಲೇ ಜನಿಸಿದರು. ಅವರ ಸಂಗಡವೇ 
ವಾಸಿಸಿದರು. ಬಾಲ್ಕಾವಸ್ಥೆಯಿಂದ ಯೌವನ ಪ್ರಾಯಕ್ಕೆ ಬಂದು ಅಲ್ಲಿಂದ ವೃದ್ಧರಾದರು. ಪ್ರವಾದಿತ್ವಕ್ಕಿಂತ ಮುಂಚೆ ಇಡೀ ಜನಾಂಗವೇ 
ಅವರನ್ನು ಶಾಂತ ಸ್ವಭಾವಿ ಮತ್ತು ಕುಶಾಗ್ರಮತಿ ಎಂಬ ನೆಲೆಯಲ್ಲಿ ಅರಿತಿತ್ತು. ಪ್ರವಾದಿತ್ವದ ಬಳಿಕ ಅವರು ದೇವ ಸಂದೇಶವನ್ನು 
ಸಾರ ತೊಡಗಿದಾಗ ಅವರ ಜನಾಂಗವು ಒಮ್ಮೆಲೆ ಅವರನ್ನು ಹುಚ್ಚನೆನ್ನ ತೊಡಗಿತು. ಈ ಹುಚ್ಚನೆಂಬ ಅಪವಾದವು ಅವರು 
ಪ್ರವಾದಿಯಾಗುವುದಕ್ಕಿಂತ ಮುಂಚಿ ಆಡುತ್ತಿದ್ದ ಮಾತುಗಳಿಗಾಗಿ ಆಗಿರಲಿಲ್ಲ. ಆದರೂ ಅವರು ಪ್ರವಾದಿಯಾದ ಬಳಿಕ 
ಧರ್ಮಪ್ರಚಾರ ಮಾಡಲು ಉಪಯೋಗಿಸುತ್ತಿದ್ದ ಮಾತುಗಳಿಗೆ ಮಾತ್ರ ಅನ್ವಯವಾಗುತ್ತಿತ್ತು. ಆದುದರಿಂದಲೇ 
ಹೇಳಲಾಗುತ್ತಿರುವುದೇನೆಂದರೆ - ಅವರ ಮಾತುಗಳಲ್ಲಿ ಹುಚ್ಚು ಮಾತುಗಳು ಯಾವುವು ಮತ್ತು ಅಸಂಬದ್ಧ” ಮಾತುಗಳು ಯಾವುವು 
ಎಂದು ಅವರು ಯೋಚಿಸಿರುವರೇ? ಅವರು ಭೂಮಿ-ಆಕಾಶಗಳ ವ್ಯವಸ್ಥೆಯ ಬಗ್ಗೆ ವಿವೇಚಿಸುತ್ತಿದ್ದರೆ ಅಥವಾ ದೇವ ನಿರ್ಮಿತವಾದ 
ಯಾವ ವಸ್ತುವನ್ನೇ ಆದರೂ ಚೆನ್ನಾಗಿ ಪರ್ಯಾಲೋಚಿಸಿ ನೋಡುತ್ತಿದ್ದರೆ ಅವರ 'ಸಹೋದರನು ಅವರ ಮುಂದಿಡುತ್ತಿರುವ 
ಶಿರ್ಕ್‌(ಬಹುದೇವತ್ಛ)ನ ಖಂಡನೆ, ಏಕದೇವ ವಿಶ್ವಾಸದ ಪ್ರತಿಪಾದನೆ, ದೇವ ದಾಸ್ಯ-ಆರಾಧನೆಯ ಕಡೆಗೆ ಕರೆ ಹಾಗೂ ಮಾನವನ 


ಕಾಂಡ-9 


7. ಅಲ್‌ ಅಲ್‌ರಾಫ್‌ 541 


Khe ಜಿ 
NI SSM SN 


ಪಿ £ 1 PS در‎ AB 
Ru FS ALOE SON Ore O13 KE NEL 


C3 RNASE SG PRC ೪ p 4 
ಅರಿ ಡಿ د7‎ GAGS HEU من لصلل‎ SOLIS 


ಪಿ I سو ج ہر‎ 4 i ا و رب 1 وو ے‎ “١1 LIE 
متا‎ ee OADM 


Eg ಕ ಹಜಜ ೬ ೨೨ ع0(‎ ಸಿನಿ ۶2ے‎ 6 
لی‎ ೪ 


> پو‎ ೨೬5 34 PS ರ ಚಿ 

ಸಟಗ [PT 
೨4 PETC 22 vb 4 2% 

Ades اکپ تی وٹ‎ ۳ HAE Gs ಬಿ; 2 

ہےر ری هو دوچ دی MR 72 &% 38 ೨‏ 

OE ASSIS)‏ فو لن علق 
ಕಾಲ ಸಮೂಪಿಸಿರಬಹುದೆಂಬುದನ್ನು ಇವರು ಯೋಚಿಸಲಿಲ್ಲವೇ?! 0۵2 ಈ ಎಚ್ಚರಿಕೆಯ ಬಳಿಕವೂ‏ 
(ವಿಶ್ವಾಸವಿಡದವರು) ಇನ್ನಾವ ಮಾತಿನಿಂದ ವಿಶ್ವಾಸವಿಡಬಹುದು? ಅಲ್ಲಾಹನು ಮಾರ್ಗದರ್ಶನದಿಂದ‏ 
ಯಾರನ್ನಾದರೂ ವಂಚಿಸಿ ಬಿಟ್ಟರೆ ಅವನಿಗೆ ಇನ್ನಾರೂ ಮಾರ್ಗದರ್ಶಕನಿಲ್ಲ ಮತ್ತು ಅಲ್ಲಾಹನು ಅವರನ್ನು‏ 
ಅವರ ಉದ್ದಟತನದಲ್ಲೇ ಅಲೆದಾಡುತ್ತಿರಲು ಬಿಡುತ್ತಾನೆ.‏ 

(187-188) ಆ ನಿರ್ಣಾಯಕ ದಿನದ ಘಳಿಗೆ ಬರುವುದಾದರೂ ಯಾವಾಗ? ಎಂದು ಇವರು. 'ನಿಮ್ಮೊಡನೆ 
ಕೇಳುತ್ತಾರೆ. "ಅದರ ಜ್ಞಾನವು ನನ್ನ ಪ್ರಭುವಿನ ಬಳಿಯೇ ಇದೆ. ಅದನ್ನು ಅದರ ನಿಶ್ಚಿತ ಸಮಯದಲ್ಲಿ ಅವನೇ 
ಪ್ರಕಟಗೊಳಿಸುವನು. ಭೂಮಿ-ಆಕಾಶಗಳಲ್ಲಿ ಅದು ಅತ್ಯಂತ ಕಠಿಣ ಕಾಲವಾಗಿರುವುದು. ಅದು ನಿಮ್ಮ ಮೇಲೆ 
ಹಠಾತ್ತನೆ ಬರುವುದು" ಎಂದು ಹೇಳಿರಿ. ನೀವು ಅದರ ಶೋಧನೆಯಲ್ಲೇ ಬಿದ್ದಿರುವಿರೋ ಎಂಬಂತೆ ಇವರು 
ಅದರ ಕುರಿತಾಗಿ ನಿಮ್ಮೊಡನೆ ಪ್ರಶ್ನಿಸುತ್ತಾರೆ. ಹೇಳಿರಿ: "ಅದರ ಅರಿವು ಅಲ್ಲಾಹನಿಗೆ ಮಾತ್ರವಿದೆ. ಆದರೆ 


ಹೆಚ್ಚಿನವರು ಈ ವಾಸ್ತವಿಕತೆಯಿಂದ ಅಜ್ಜರಾಗಿದ್ದಾ ರೆ" ಓ ಪೈಗಂಬರರೇ, . ಇವರೊಡನೆ ಹೀಗೆ ಹೇಳಿರಿ: "ನನ್ನ 
ಸ್ವಂತ ಹಿತಾಹಿತಗಳ ಅಧಿಕಾರ ನನಗಿಲ್ಲ. ಅಲ್ಲಾಹನು ಯಾವುದನ್ನು ಇಚ್ಛಿಸುತ್ತಾನೋ ಅದು ಆಗುತ್ತದೆ ಮತ್ತು 


3 


ہی 
چس 
kv‏ 


ಹೊಣೆಗಾರಿಕೆ ಹಾಗೂ ಉತ್ತರದಾಯಿತ್ವೈದ ಕಲ್ಪನೆ ಇವುಗಳೆಲ್ಲಾ ನಿಜವೆಂಬ ಬಗ್ಗೆ ಇಡೀ ವಿಶ್ವದ ವ್ಯವಸ್ಥಾಪನೆಯೂ, ದೇವ ಸೃಷ್ಟಿಯ 
ಪ್ರತಿಯೊಂದು ಕಣವೂ ಸಾಕ್ಸ ನೀಡುತ್ತಿರುವುದು ಅವರಿಗೆ ತಾನಾಗಿಯೇ ತಿಳಿದು ಬರುತ್ತಿತ್ತು. Kt 

144. ಅರ್ಥಾತ್‌- ہے‎ ಬರುವ ಕಾಲ ಯಾರಿಗೂ ಗೊತ್ತಿಲ್ಲವೆಂಬುದು ಈ ತಿಳಿಗೇಡಿಗಳಿಗೆ ತಿಳಿದಿಲ್ಲವೇ? ಯಾರ ಜೀವನದ 
ಅವಧಿ ಯಾವಾಗ ಮುಗಿಯುವುದೆಂದು ತಿಳಿದಿಲ್ಲ. ಇವರ ಪೈಕಿ ಯಾರದಾದರೂ ಕೊನೆಯ ಗಳಿಗೆ ಬಂದು ಬಿಟ್ಟಿತು ಹಾಗೂ ಅವನಿಗೆ 
ಸುಧಾರಿಸಿಕೊಳ್ಳಲಿಕ್ಕಾಗಿ ಸಿಕ್ಕಿದ್ದ ಕಾಲಾವಧಿಯು ದುಷ್ಕರ್ಮಗಳಲ್ಲೇ ನಷ್ಟವಾಯಿತೆಂದಾದರೆ ಅವನ ಗತಿ ಏನಾಗಿ ತೀರುವುದು? 


ಕಾಂಡ-9 


542 ಕುರ್‌ಆನ್‌ ವ್ಯಾಖ್ಕಾನ 


4 ಷ್‌ Fp پا‎ Bp Poe rN ےے ہے‎ 2 5 
7 وس بت‎ SCA ک را‎ ೨% 3 [Re & سو ٭٭‎ 
حبلت حہلا‎ KES AY MeL I yD ِن‎ 


ہے سر ےر تج جے سے سے ےک سے ہے وو سو و سک 2 الم الہک pa‏ 
حا تک 7 022ئ0 ِن 7 
فا Os‏ یہ SNES EEE‏ دن 
0 دے TT‏ ور ے ری LA‏ ںدے٦‏ سا دے TIE‏ رڈٰر ےج 
LE MSL SLANG QS LES ES OK‏ 
کے ول .5 
1 


p ೨೬೯ $54 Hi رہ وں‎ ಕ 
امو‎ ಎರಿಯ SES ILS bE 


ود 


کرو رہ مہ ہے ہک ی٭ د ೨೨‏ 
منص او EN OBO ap‏ 


153 
۶ 3೨ ر2‎ 


مم 
ANS‏ 
کر ےھ ೨2೨೨2707೨‏ ہو ೨೪೪ [5 >a‏ 


BSE OJ OOS TH ESIGN سوآ2‎ 
ನನಗೆ "ಪರೋಕ್ಷ ಜ್ಞಾನ'ವಿರುತ್ತಿದ್ದರೆ ನಾನು ಅನೇಕ ಲಾಭಗಳನ್ನು ನನಗಾಗಿ ಒದೆಗಿಸಿಕೊಳ್ಳುತ್ತಿದ್ದೆ ಮತ್ತು 
ನನಗೆಂದೂ ಹಾನಿ ತಟ್ಟುತ್ತಿರಲಿಲ್ಲ.'5 ನನ್ನ ಮಾತಿನ ಮೇಲೆ ವಿಶ್ವಾಸವಿಡುವವರಿಗೆ ನಾನು. ಕೇವಲ ಎಚ್ಚರಿಕೆ 
ಕೊಡುವವನೂ ಸುವಾರ್ತೆ ನೀಡುವವನೂ ಆಗಿರುತ್ತೇನೆ." 

(189-198) ನಿಮ್ಮನ್ನು ಒಂದು ವ್ಯಕ್ತಿಯಿಂದ ಸೃಷ್ಟಿಸಿದವನು ಅಲ್ಲಾಹನೇ ಆಗಿರುತ್ತಾನೆ ಮತ್ತು ಅವನು 
ಅದೇ ವ್ಯಕ್ತಿಯಿಂದ ಅದರ ಜೋಡಿಯನ್ನು ಮಾಡಿದನು. (ಇದು) ಅವಳಿಂದ ಮನಶ್ಯಾಂತಿ ಪಡೆಯಲಿಕ್ಕಾಗಿ. 
ಅನಂತರ ಪುರುಷನು ಸ್ತ್ರೀಯೊಂದಿಗೆ ಸಂಯೋಗಿಸಿದಾಗ ಅವಳಿಗೆ ಒಂದು ಲಘುವಾದ ಗರ್ಭಧಾರಣೆಯಾಯಿತು. 
ಅವಳು ಅದನ್ನು ಹೊತ್ತುಕೊಂಡೇ ನಡೆಯುತ್ತಿದ್ದಳು. ಅದು ಭಾರವಾದಾಗ ಅವರಿಬ್ಬರು ಒಟ್ಟಾಗಿ ತಮ್ಮ 
ಪ್ರಭುವಾದ ಅಲ್ಲಾಹನೊಡನೆ, "ನೀನು ನಮಗೆ ಉತ್ತಮ ಮಗುವನ್ನಿತ್ತರೆ ನಾವು ನಿನಗೆ ಕೃತಜ್ಞರಾಗುವೆವು" ಎಂದು 
ಪ್ರಾರ್ಥಿಸಿದರು. ಆದರೆ ಅಲ್ಲಾಹನು ಅವರಿಗೊಂದು ಉತ್ತಮ ಮಗುವನ್ನು ನೀಡಿದಾಗ ಅವರು ಅವನ 
ಕೊಡುಗೆಯಲ್ಲಿ ಇತರರನ್ನು ಅವನ ಸಹಭಾಗಿಗಳಾಗಿ ಮಾಡತೊಡಗಿದರು. ಅಲ್ಲಾಹನು, ಅವರು ಸಹಭಾಗಿಗಳಾಗಿಸುವ 
ವಿಷಯಗಳಿಗಿಂತ ಅತ್ಯುನ್ನತನಾಗಿರುತ್ತಾನೆ.! ಯಾವುದನ್ನೂ ಸೃಷ್ಟಿಸಲಾಗದೆ ಸ್ವತ ಸೃಷ್ಟಿಸಲ್ಪಟ್ಟವುಗಳನ್ನು 


ಲ್ಸ 


کا 


145. ತಾತ್ಸರ್ಯವೇನೆಂದರೆ- ಪ್ರಳಯ ಯಾವಾಗ ಸೆಂಭವಿಸುವುದೆಂದು :متا‎ ಜ್ಞಾನವಿರುವವನು ಮಾತ್ರ ಖಚಿತವಾಗಿ 
ಹೇಳಬಲ್ಲನು. ನನಗಂತೂ ನಾಳೆ ನನಗೆ ಮತ್ತು ನನ್ನ ಮಕ್ಕಳು ಮರಿಗಳಿಗೆ ಏನು ಸಂಭವಿಸಲಿದೆ ಎಂದು ಕೂಡ ತಿಳಿದಿಲ್ಲ. ಈ 
ಜ್ಞಾನವಿರುತ್ತಿದ್ದರೆ ನಾನು, ನನೆಗೆ ಸಂಭವಿಸಲಿರುವ ಎಷ್ಟೋ ಹಾನಿಗಳನ್ನು ಮುಂದಾಗಿ ತಿಳಿದುಕೊಂಡು ಅವುಗಳಿಂದ ತಪ್ಪಿಸಿಕೊಳ್ಳುತ್ತಿದ್ದೆ 
ಮತ್ತು ಎಷ್ಟೋ ಲಾಭಗಳ ವಿಷಯವನ್ನು ನನ್ನ ಭವಿಷ್ಯ ಜ್ಞಾನದ ಮೂಲಕ ತಿಳಿದುಕೊಂಡು ನನಗಾಗಿ ಅವುಗಳನ್ನು ಸಂಗ್ರಹಿಸಿ 
ಇಟ್ಟುಕೊಳ್ಳುತ್ತಿದ್ದೆ ಎಂ ನೀವು ಸ್ವತಃ ತಿಳಿದುಕೊಳ್ಳಬಲ್ಲಿರಿ. ಹೀಗಿರುವಾಗ ಪ್ರಳಯವು ಸಂಭವಿಸುವುದು ಯಾವಾಗ? ಎಂದು ನೀವು 
ನನ್ನೊಡನೆ ಕೇಳುತ್ತಿರುವುದು ಎಂತಹ ಮಹಾ ಮೂರ್ಬತನ! 

146. ಇಲ್ಲಿ ಬಹುದೇವ ವಿಶ್ವಾಸಿಗಳ ಅಜ್ಞಾನಜನ್ಮ ಪಥಬಭ್ರಷ್ಟತೆಗಳನ್ನು ವಿಮರ್ಶಿಸಲಾಗಿದೆ. ಮಾನವ ವರ್ಗವನ್ನು ಪ್ರಥಮತಃ 
ಅಸ್ತಿತ್ವಕ್ಕೆ ತಂದವನು ಅಲ್ಲಾಹನು. ಇದನ್ನು ಬಹುದೇವ ವಿಶ್ವಾಸಿಗಳೂ ನಿರಾಕರಿಸುವುದಿಲ್ಲ. ಪ್ರತಿಯೊಬ್ಬ ಮಾನವನಿಗೆ ಅಸ್ತಿತ್ವ 
ಕೊಡುವವನು ಅಲ್ಲಾಹನೆಂದೂ ಅವರು ಬಲ್ಲರು. ಸ್ತ್ರೀಯ ಗರ್ಭದಲ್ಲಿ ವೀರ್ಯಾಣುವನ್ನು ನಿಲ್ಲಿಸುವುದು, ಅನಂತರ ಆ ಲಘುವಾದ 
ಗರ್ಭಕ್ಕೆ ಬೆಳವಣಿಗೆ ಕೊಟ್ಟು ಅದಕ್ಕೆ ಒಂದು ಸಜೀವ ಮಗುವಿನ ರೂಪ ಕೊಡುವುದು, ಆ ಮಗುವಿಗೆ ನಾನಾ ತರದ ಶಕ್ತಿಗಳನ್ನೂ 
ಅರ್ಹತೆಗಳನ್ನೂ ನೀಡುವುದು, ಅದನ್ನು ಸಂಪೂರ್ಣ ಮಾನವನನ್ನಾಗಿ ಮಾಡಿ ಸೃಷ್ಟಿಸುವುದು, ಇವೆಲ್ಲವೂ ಅಲ್ಲಾಹನ ಓಡಿತದಲ್ಲಿದೆ. 
ಅಲ್ಲಾಹನು ಸ್ತ್ರೀಯ ಹೊಟ್ಟೆಯಲ್ಲಿ ಮಂಗನನ್ನೋ ಸರ್ಪವನ್ನೋ ಅಥವಾ ಯಾವುದಾದರೂ ಇತರ ವಿಚಿತ್ರ ರೂಪದ ಪ್ರಾಣಿಯನ್ನೋ 


ಕಾಂಡ-9 


7. ಅಲ್‌ ಅಲ್‌ರಾಫ್‌ 543 


Wo‏ لن 


ಅಲ್ಲಾಹನ ಸಹಭಾಗಿಗಳಾಗಿ ಮಾಡುವವರು ಎಂತಹ ತಿಳಿಗೇಡಿಗಳು? ಅವು ಇವರಿಗೆ ಸಹಾಯ ಮಾಡಲಾರವು. 
ಸ್ವತಃ ತಮ್ಮ ಸಹಾಯ ಮಾಡಿಕೊಳ್ಳಲೂ ಅಶಕ್ತವಾಗಿವೆ. ನೀವು ಅವರನ್ನು ಸನ್ಮಾರ್ಗದ ಕಡೆಗೆ ಬರಲು 
ಕರೆಕೊಟ್ಟರೆ ಅವರು ನಿಮ್ಮನ್ನು ಹಿಂಬಾಲಿಸಲಾರರು. ನೀವು ಅವರನ್ನು ಕರೆದರೂ ಕೆರೆಯದಿದ್ದರೂ ಎರಡೂ 


ಸೃಷ್ಟಿಸಿ ಬಿಟ್ಟರೆ ಅಥವಾ ಮಗುವನ್ನು ಗರ್ಭದಲ್ಲೇ ಕುರುಡ, ಕಿವುಡ, ಕುಂಟ, ಹೆಳವನನ್ನಾಗಿ ಮಾಡಿಬಿಟ್ಟರೆ. ಅಥವಾ ಆದರ ಶಾರೀರಿಕ, 
ಬೌದ್ಧಿಕ ಮತ್ತು ಮಾನಸಿಕ ಶಕ್ತಿಗಳಲ್ಲೇನಾದರೂ ದೋಪವನ್ನಿರಿಸಿ ಬಿಟ್ಟರೆ, ಅಲ್ಲಾಹನ ಈ ರಚನೆಯನ್ನು ಬದಲಿಸಿ ಬಿಡುವಂತಹ 
ಶಕ್ತಿ ಯಾರಿಗೂ ಇಲ್ಲ. ಈ ವಿಷಯವನ್ನು ಏಕದೇವ ವಿಶ್ವಾಸಿಗಳು ತಿಳಿದುಕೊಂಡಿರುವ ಹಾಗೆಯೇ ಬಹುದೇವ ವಿಶ್ಚಾಸಿಗಳೂ ಬಲ್ಲರು. 
ಆದುದರಿಂದಲೇ ಗರ್ಭಾವಸ್ಥೆಯಲ್ಲಿ ಸರ್ವಾಂಗ ಸಂಪೂರ್ಣ ಮಗುವನ್ನು .ಸೃಷ್ಟಿಸುವನೆಂಬ ನಿರೀಕ್ಸಿಗಳು ಅಲ್ಲಾಹನಲ್ಲೇ 
ಕೇಂದ್ರೀಕೃತವಾಗಿರುತ್ತವೆ. ಆದರೆ ಇಷ್ಟೆಲ್ಲಾ ಇದ್ದೂ ಅಜ್ಞಾನ, ತಿಳಿಗೇಡಿತನಗಳ ಪ್ರಾಬಲ್ಕವನ್ನೇನೆನ್ನಬೇಕು! ನಿರೀಕ್ಷೆ ಫಲಿಸಿ 
ಚೆಂದ್ರಬಿಂಬದಂತಹೆ ಒಂದು ಮುದ್ದು ಮಗು ದೊರೆತೊಡನೆ ಕೃತಜ್ಞತಾರ್ಪಣೆಗಳ ಹರಕೆ ಕಾಣಿಕೆಗಳನ್ನೆಲ್ಲ ಅಲ್ಲಾಹನನ್ನು ಬಿಟ್ಟು 
ಯಾವುದಾದರೊಂದು ದೇವಿಯ, ಅವತಾರ ಪುರುಷನ, ಮಹಾಪುರುಷನ ಅಥವಾ ಸ್ವಾಮಿಯ ಹೆಸರಲ್ಲಿ ಇರಿಸಲಾಗುತ್ತದೆ." ಅದು 
ದೇವೇತರ ಶಕ್ತಿಗಳ ವರ ಪ್ರಸಾದವೋ ಎನ್ನುವ ರೀತಿಯಲ್ಲೇ ಮಗುವಿಗೆ ನಾಮಕರಣವನ್ನೂ ಮಾಡಲಾಗುತ್ತದೆ. 

ಈ ಉಪನ್ಯಾಸವನ್ನು ಅರ್ಥ 'ಮಾಡಿಕೊಳ್ಳುವುದರಲ್ಲಿ ಒಂದು ದೊಡ್ಡ ತಪ್ಪುಕಲ್ಪನೆಯುಂಚಾಗಿದ್ದು ಅದನ್ನು ಕೆಲವು ದುರ್ಬಲ 
ವರದಿಗಳು ಇನ್ನಷ್ಟು ಪುಪ್ಟೀಕರಿಸಿವೆ. ಆರಂಭದಲ್ಲಿ ಮಾನವ ವರ್ಗದ ಹುಟ್ಟು ಒಂದು ಜೀವದಿಂದಾದುದನ್ನು ಪ್ರಸ್ತಾಪಿಸಲಾಗಿದೆ. 
ಆ ಒಂದು ಜೀವವೆಂದರೆ ಹ ಆದಮ್‌(ಅ). ಅನಂತರ ಒಬ್ಬ ಪುರುಷ ಮತ್ತು ಒಬ್ಬಳು ಸ್ತ್ರೀಯ ಪ್ರಸ್ತಾಪ ಪ್ರಾರಂಭವಾಗಿದೆ. 
ಅವರಿಬ್ಬರು ಮೊದಲು ಉತ್ತಮ ಮಗು ಹುಟ್ಟಬೇಕೆಂದು ಪ್ರಾರ್ಥಿಸಿದರು. ಮಗು ಹುಟ್ಟಿದಾಗ ಅಲ್ಲಾಹನ ಕೊಡುಗೆಯಲ್ಲಿ ಇತರರನ್ನು 
ಭಾಗೀದಾರರನ್ನಾಗಿಸಿ ಬಿಟ್ಟರು ಎಂದು ಹೇಳಲಾಗಿದೆ. ಆದುದರಿಂದ ದೇವ ಸಹಭಾಗಿತ್ವವನ್ನೆಸಗಿದ ಆ ದಂಪತಿಗಳು ಹ. ಆದಮ್‌ 
ಮತ್ತು ಹವ್ವಾರೇ(ಅ) ಆಗಿರಬಹುದೆಂದು ಜನರು ತಿಳಿದುಕೊಂಡರು. ಈ ತಪ್ಪುಕಲ್ಪನೆಯ ಮೇಲೆ ಕೆಲವು ವರದಿಗಳ ಲೇಪವೂ 
ಸೇರಿತು. ಒಂದು ಪೂರ್ಣ ಕತೆಯನ್ನೇ ಕಟ್ಟಲಾಯಿತು. (ಆದರೆ ವಸ್ತುತಃ ಈ ವರದಿಗಳೂ ಸರಿಯಲ್ಲ, ಕುರ್‌ಆನಿನ ವಿವರಣೆಗಳ 
ತಾತ್ಸರ್ಯವೂ ಅದಲ್ಲ.) ಕುರ್‌ಆನ್‌ ಹೇಳುವುದು ಇಷ್ಟೇ - ಮಾನವ ವರ್ಗದ ಸೃಷ್ಟಿಯು ಯಾರಿಂದ ಆರಂಭಿಸಲಾಗಿಕ್ರೋ ಆ 
ಜೋಡಿಯ ಸೃಷ್ಟಿಕರ್ತನೂ ಅಲ್ಲಾಹನೇ ವಿನಾ ಇನ್ನಾರೂ ಅದರ ನಿರ್ಮಾಣದಲ್ಲಿ ಸಹಭಾಗಿ ಇರಲಿಲ್ಲ. ಪ್ರತಿಯೊಂದು ಸ್ತ್ರೀಪುರುಷ 
ಸಂಪರ್ಕದಿಂದ ಜನಿಸುವ ಮಗುವಿನ ಸೃಷ್ಟಿಕರ್ತನೂ ಅಲ್ಲಾಹನೇ ಆಗಿದ್ದು ಇದನ್ನು ನೀವೆಲ್ಲರೂ ಒಪ್ಪಿಕೊಳ್ಳುತ್ತೀರಿ ಆದುದರಿಂದ 
ಈ ಒಪ್ಪಿಗೆಯ ಪ್ರಕಾರ ನೀವು ಆಶಾವಾದಿಗಳಾಗಿ ಪ್ರಾರ್ಥಿಸುವುದಾದರೂ ಅಲ್ಲಾಹನನ್ನೇ. ಆದರೆ ನಿಮ್ಮ ಆಶೆಗಳು ಪೂರೈಸಿದ ಬಳಿಕ 
ನಿಮಗೆ ದೇವ ಸಹಭಾಗಿತ್ವದ ಯೋಚನೆ ಹತ್ತುತ್ತದೆ. ಈ ಉಪನ್ಯಾಸದಲ್ಲಿ ಓರ್ವ ನಿರ್ದಿಷ್ಟ ಪುರುಷ ಮತ್ತು ಸ್ತ್ರೀಯ ಪ್ರಸ್ತಾಪವಿಲ್ಲ. 
ಆದರೂ ಇದರಲ್ಲಿ ಪ್ರತಿಯೊಬ್ಬ ಬಹುದೇವ ವಿಶ್ನಾ نج‎ ಸ್ತ್ರೀ ಮತ್ತು ಪುರುಷನ ಸ್ಥಿತಿಯನ್ನು ಹೇಳಲಾಗಿದೆ. 

ಇಲ್ಲಿ ಇನ್ನೊಂದು ವಿಷಯವೂ ಗಮನಾರ್ಹವಾಗಿದೆ. ಅಲ್ಲಾಹನು ಈ ಸೂಕ್ತಗಳಲ್ಲಿ ಅರಜ್‌ ದೇಶದ ಬಹುದೇವ 
ವಿಶ್ವಾಸಿಗಳನ್ನು ಖಂಡಿಸಿರುತ್ತಾನೆ. ಅವರ ಅಷರಾಧವೇನೆಂದರೆ - ಅವರು ಆರೋಗ್ಯವಂತ ಮಕ್ಕಳಿಗಾಗಿ ಅಲ್ಲಾಹನನ್ನೆ ನ್ನೇ ಪ್ರಾರ್ಥಿಸುತ್ತಿದ್ದರು. 
ಆದರೆ ಮಗು ಜನಿಸಿದೊಡನೆ ಅಲ್ಲಾಹನ ಈ ಕೊಡುಗೆಯಲ್ಲಿ ಇತರರನ್ನು ಕೃತಜ್ಞತೆಗೆ ಭಾಗೀದಾರರನ್ನಾಗಿ ಮಾಡಿಕೊಳ್ಳುತ್ತಿದ್ದರು. 
ಈ ನಿಲುಮೆ ಸರಿಯಲ್ಲ ್ಲಿಪೆಂಬುದರಲ್ಲಿ ಸಂಶಯವಿಲ್ಲ. "ಆದರೆ, ಈಗ ಏಕದೇವ ವಿಶ್ವಾಪಿಗಳಲ್ಲೇ ಕಂಡುಬರುತ್ತಿರುವಂತಹ ಬಹುದೇವ 
ವಿಶ್ವಾಸವು ಅದಕ್ಕಿಂತಲೂ ಕೆಟ್ಟದು. ಈ ಅಕ್ರಮಿಗಳು ಮಕ್ಕಳನ್ನೂ ಇತರರಿಂದಲೇ ಬೇಡುತ್ತಾರೆ. ಗರ್ಭಾವಸ್ಥೆಯಲ್ಲಿ ಹ” 
ಹೊರುವುದೂ ಇತರರ ಹೆಸರಿನಲ್ಲಿ, ಮಗು ಜನಿಸಿದ ಬಳಿಕ ಹರಕೆಗಳನ್ನು ಸಲ್ಲಿಸುವುದೂ ಅವರಿಗೆ. ಆದರೂ ಇ” 
ಕಾಲದ ಅರಬರು ಬಹುದೇವ ವಿಶ್ವಾಸಿಗಳೆಂದೂ ತಾವು ಮಾತ್ರ ಅಪ್ಪಟ ಏಕದೇವ ವಿಶ್ವಾಸಿಗಳೆಂದೂ ಭಾ 


ಕಾಂಡ-9 


544 ಕುರ್‌ಆನ್‌ ವ್ಯಾಖ್ಯಾನ 


2 i SOS 24 9 Gp 
ENS Gy EOI yen! 


ನಿಮ್ಮ ಮಟ್ಟಿಗೆ ಸರಿಸಮಾನವಿರುವುದು.”*' ನೀವು ಅಲ್ಲಾಹನನ್ನು ಬಿಟ್ಟು ಯಾರನ್ನು ಕೂಗಿ ಕರೆಯುತ್ತೀರೋ 
ಅವರೂ ನಿಮ್ಮಂತಿರುವ ದಾಸರೇ. ಅವರೆ ಬಗ್ಗೆ ನಿಮ್ಮ ವಿಚಾರಗಳು ಸರಿಯಾಗಿದ್ದರೆ ನೀವು ಅವರನ್ನೊಮ್ಮೆ 
ಪ್ರಾರ್ಥಿಸಿ, ನಿಮ್ಮ ಪ್ರಾರ್ಥನೆಗೆ ಉತ್ತರೆ ಕೊಡುತ್ತಾರೋ ನೋಡಿರಿ. ಅವರಿಗೆ ನಡೆಯಲು ಕಾಲುಗಳಿವೆಯೇ? 
ಅವರಿಗೆ ಹಿಡಿಯಲು ಕೈಗಳಿವೆಯೇ? ಅವರಿಗೆ ನೋಡಲು ಕಣ್ಣುಗಳಿವೆಯೇ? ಅವರಿಗೆ ಕೇಳಲು ಕಿವಿಗಳಿವೆಯೇ?' 
ಓ ಪೈಗಂಬರರೇ, ಇವರೊಡನೆ ಹೇಳಿರಿ: ನೀವು (ಅಲ್ಲಾಹನ) ಭಾಗೀದಾರರಾಗಿಸಿದವರನ್ನು ಕರೆದುಕೊಳ್ಳಿರಿ. 
ತೆರುವಾಯ ನೀವೆಲ್ಲರೂ ಸೇರಿ ನನ್ನ ವಿರುದ್ದ ಕಾರ್ಯಾಚರಣೆ ನಡೆಸಿರಿ ಮತ್ತು ನನಗೆ ಕಿಂಚಿತ್ತೂ ಕಾಲಾವಕಾಶ 
ಕೊಡಬೇಡಿರಿ. ಅಲ್ಲಾಹನೇ ನನ್ನ ರಕ್ಷಕ ಮಿತ್ರನು. ಅವನು ಈ ಗ್ರಂಥವನ್ನು ಅವತೀರ್ಣಗೊಳಿಸಿರುವನು. 
ಅವನು ಸಜ್ಜನರನ್ನು ಸಂರಕ್ಷಿಸುತ್ತಾನೆ.' ಇದಕ್ಕೆ ವ್ಯತಿರಿಕ್ತವಾಗಿ ನೀವು ಅಲ್ಲಾಹನನ್ನು ಬಿಟ್ಟು ಯಾರನ್ನು 
ಕರೆಯುತ್ತೀರೋ ಅವರು ನಿಮಗೂ ಸಹಾಯವನ್ನು ಮಾಡಲಾರರು ಮತ್ತು ತಮಗೆ ಸ್ವಯಂ ಸಹಾಯ 
ಮಾಡಿಕೊಳ್ಳಲಿಕ್ಕೂ ಅಶಕ್ತರು. ನೀವು ಅವರನ್ನು ನೇರಮಾರ್ಗಕ್ಕೆ ಬರಲು ಹೇಳಿದರೆ, ನಿಮ್ಮ ಮಾತನ್ನು ಕೇಳಲಿಕ್ಕೂ 
ಅವರಿಂದ ಸಾಧ್ಯವಿಲ್ಲ. ಅವರು ನಿಮ್ಮೆಡೆಗೆ ನೋಡುತ್ತಿರುವಂತೆ ತೋರುತ್ತದೆ ಆದರೆ ವಾಸ್ತವದಲ್ಲಿ -ಅವರು 
ಏನನ್ನೂ ನೋಡುವುದಿಲ್ಲ. : 


147: ಅರ್ಥಾತ್‌- ಈ ಬಹುದೇವ ವಿಶ್ವಾಸಿಗಳ ಮಿಥ್ಮ ಆರಾಧ್ಯರು ಜನರಿಗೆ ನೇರ ಮಾರ್ಗವನ್ನು ತೋರಿಸುವ ಹಾಗೂ 
ತಮ್ಮ ಆರಾಧಕರಿಗೆ ಮಾರ್ಗದರ್ಶನ ಮಾಡುವ ಮಾತಂಶಿರಲಿ - ಅವರಲ್ಲಿ ಅಥವಾ ಅವುಗಳಲ್ಲಿ ಒಬ್ಬ ಮಾರ್ಗದರ್ಶಕನನ್ನು 
ಅನುಸರಿಸುವ ಯೋಗ್ಯತೆಯೂ ಇಲ್ಲ; ಕೂಗಿ ಕರೆಯಂವವನ ಕೂಗಿಗೆ ಉತ್ತರವನ್ನು ಕೊಡಲೂ ಅವರಿಂದ ಸಾಧ್ಯವಿಲ್ಲ. 

148. ಇಲ್ಲಿ ಒಂದು ವಿಷಯವನ್ನು ಚೆನ್ನಾಗಿ ಗಮನಿಸಬೇಕು. ಬಹುದೇವ ವಿಶ್ವಾಸಪರ ಮತಗಳಲ್ಲಿ ಮೂರು ವಿಷಯಗಳು 
ವಿಭಿನ್ನವಾಗಿ ಕಂಡು ಬರುತ್ತವೆ: ಒಂದನೆಯದಾಗಿ, ಪೂಜೆಗಾಗಿ ಬಳಸಲಾಗುವ ಮೂರ್ತಿಗಳು, ಚಿತ್ರಗಳು ಅಥವಾ ಗುರುತುಗಳು 
(objects of worship). ಎರಡನೆಯದಾಗಿ, ವಿಗ್ರಹ ಮತ್ತು ಚಿತ್ರ ರೂಪದಲ್ಲಿ ಆರಾಧ್ಯರಾಗಿ ಪ್ರದರ್ಶಿಸಲ್ಪಡುವ ವೈಕ್ತಿಗಳು ಅಥವಾ 
ಆತ್ಮಗಳು ಅಥವಾ ಅಭಿಪ್ರಾಯಗಳು. ಮೂರನೆಯದಾಗಿ, ಈ ಬಹುದೇವ ವಿಶ್ವಾಸಪರ ಕರ್ಮಗಳ ಆಳದಲ್ಲಿ ಸಕ್ರಿಯವಾಗಿರುವ 
ವಿಶ್ವಾಸಗಳು. ಪವಿತ್ರ ಕುರ್‌ಆನ್‌ ನಾನಾ ವಿಧಗಳಿಂದ ಈ ಮೂರೂ ವಿಷಯಗಳನ್ನು ಖಂಡಿಸುತ್ತದೆ. ಇಲ್ಲಿ ವಿಮರ್ಶೆಯು 
ಮೊದಲನೆಯ ವಿಷಯದ ಕಡೆಗೆ ಇದೆ. ಅರ್ಥಾತ್‌- ಬಹುದೇವ ವಿಶ್ವಾಸಿಗಳು ತಮ್ಮ ಮುಂದೆ ಇರಿಸ್ಸಿ ಆರಾಧನಾ ಕರ್ಮಗಳನ್ನೆಸಗುವೆ 
ಹಾಗೂ ಭಿಸ್ನಹಗಳನ್ನೂ ಹರಕೆ ಕಾಣಿಕೆಗಳನ್ನೂ ಒಪ್ಪಿಸುವ ವಿಗ್ರಹಗಳು. 

149. ಇದು ಬಹುದೇವ ವಿಶ್ವಾಸಿಗಳು ಪ್ರವಾದಿವರ್ಯರಿಗೆಸ) ಹಾಕುತ್ತಿದ್ದ ಬೆದರಿಕೆಗಳಿಗೆ ಉತ್ತರ. ನೀವು ನಮ್ಮ ಆರಾಧ್ಯ 
ವಸ್ತುಗಳನ್ನು ಖಂಡಿಸುವುದನ್ನು ಬಿಡದಿದ್ದರೆ ಹಾಗೂ "ಅವುಗಳ ಬಗ್ಗೆ ಜನರ ವಿಶ್ವಾಸವನ್ನು ಈ ರೀತಿ ಕೆಡಿಸುತ್ತಿದ್ದರೆ, ನಿಮ್ಮ ಮೇಲೆ 
ಅವುಗಳ ಕ್ರೋಧವೆರಗುವುದು ಮತ್ತು ಅವು ನಿಮ್ಮನ್ನು ಅಡಿಮೇಲುಗೊಳಿಸಿ ಬಿಡುವುವು ಎಂದು ಅವರು ಹೇಳುತ್ತಿದ್ದರು. 


ಕಾಂಡ -9 


7. ಅಲ್‌ ಅಲ್‌ರಾಫ್‌ 545 


$I ے٤ سے رئدل 3829 تا‎ 
SSSI ES OOS BB فی الین تل‎ 
(199-202) ಓ ಪೈಗ೦ಬರರೇ, ಕ್ಲಮಾಶೀಲರಾಗಿರಿ. ಸರ್ವವಿಧಿತ ಒಳಿತುಗಳನ್ನು ಬೋಧಿಸಿರಿ ಮತ್ತು 

ತಿಳಿಗೇಡಿಗಳೊಡನೆ ಜಗಳಾಡಬೇಡಿರಿ. ಶೈತಾನನು ನಿಮ್ಮನ್ನೆಂದಾದರೂ ಪ್ರಚೋದಿಸಿದರೆ ಅಲ್ಲಾಹನ ಅಭಯ 
ಯಾಚಿಸಿರಿ. ಅವನು ಸಕಲವನ್ನೂ ಆಲಿಸುವವನೂ ಅರಿಯುವವನೂ ಆಗಿದ್ದಾನೆ. ವಾಸ್ತವದಲ್ಲಿ ಧರ್ಮನಿಷ್ಠರಾದವರಿಗೆ 
ಶೈತಾನನ ಪ್ರಭಾವದಿಂದ ದುರಾಲೋಚನೆಗಳು ಸೋಂಕಿದರೂ ಅವರು ತಕ್ಸಣ ಜಾಗೃತೆರಾಗುತ್ತಾರೆ ಮತ್ತು 
ಅವರಿಗೆ ಸರಿಯಾದ ಕರ್ಮವಿಧಾನ ಯಾವುದೆಂದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇನ್ನು ಅವರ (ಶೈತಾನರ) 
| ಸಹೋದರರು- ಅವರು ಅವರನ್ನು ಕುಟಿಲ ಮಾರ್ಗದಲ್ಲಿ ಎಳೆದೊಯ್ಯುತ್ತಾರೆ ಮತ್ತು ಅವರನ್ನು ದಾರಿ 
ತಪ್ಪಿಸುವುದರಲ್ಲಿ ಏಿನೂ ಲೋಪವಿರಿಸುವುದಿಲ್ಲ.' 


150. ಈ ಸೂಕ್ತಗಳಲ್ಲಿ ಧರ್ಮಾಹ್ಮಾನೆ, ಸೆನ್ಮಾರ್ಗದರ್ಶನ ಮತ್ತು ಸುಧಾರಣೆಗಳ ಯುಕ್ತಿಗೆ ಸಂಬಂಧಿಸಿದ ಕೆಲವು ಮಾರ್ಮಿಕ 
ವಿಷಯಗಳನ್ನು ಏವರಿಸಲಾಗಿದೆ: 

1 ಧರ್ಮ ಪ್ರಚಾರಕನು ಮೃದು ಸ್ವಭಾವಿ, ಸಷ್ಣು ಮತ್ತು ಹೃದಯ ವೈಶಾಲ್ಕವುಳ್ಳವನಾಗಿರಬೇಕು. "ಅವನು ತನ್ನ 
ಸಹಚರರೊಡನೆ ಒಲವುಳ್ಳವನಾಗಿಯೂ, ಜನಸಾಮಾನ್ಯರಿಗೆ ಕರುಣಾಳುವಾಗಿಯೂ ವಿರೋಧಿಗಳೊಡನೆ ಸೌಜನ್ಮಶೀಲನಾಗಿಯೂ 
ಇರಬೇಕು. ಅವನು ಅತ್ಯಂತ ಉದ್ರೇಕಕಾರಿ ಸಂದರ್ಭಗಳಲ್ಲೂ ಶಾಂತಚಿತ್ರ, ನಾಗಿರಬೇಕು. ಅತಂತ ಅಸಹನೀಯ ಮಾತುಗಳನ್ನೂ 
ಹೃದಯ ವೈಶಾಲ್ಕದೊಂದಿಗೆ ಕಡೆಗಣಿಸಬೇಕು. 

2) ಜನರಿಗೆ ಅರ್ಥವಾಗದಂತಹ ತಾತ್ಮಿಕೆ ವಿಷಯಗಳನ್ನೋ ಸೂಕ್ಷ್ಮ ವಿಷಯಗಳನ್ನೋ ಹೇಳದೆ ಜನರಿಗೆ ಸಾಮಾನ್ಯವಾಗಿ 
‘| ಅಭ್ಕವಿರುವ ವ್ಯವಹಾರ ಜ್ಞಾನ (Common $nse) ಮಾತ್ರದಿಂದಲೇ ಒಳಿತುಗಳನ್ನು ತಿಳಿದುಕೊಳ್ಳಲು ಸಾಧ್ಯವಿರುವಂತಹ ಸರಳ್ಳ 
ಹಾಗೂ ಸರ್ವವಿದಿತ ಒಳಿತುಗಳನ್ನು ಬೋಧಿಸಬೇಕು. ಇಂತಹ ಸರ್ವವಿದಿತ ಸಂದೇಶಕ್ಕೆ: ವಿರುದ್ಧ ದಾಂದಲೆ ಎಬ್ಬಿಸುವವರು ತಮ್ಮ! 
ಸೋಲಿಗೂ ಈ ಸಂದೇಶದ ಯಶಸ್ಸಿಗೂ ಸಾಧನವನ್ನು ಒದಗಿಸುತ್ತಾರೆ. 

3) ಧರ್ಮಾಹ್ಟಾನ ಕಾರ್ಯದಲ್ಲಿ ಒಳಿತನ್ನು ಇಷ್ಟ ಪಡುವವರಿಗೆ ಸರ್ವವಿದಿತ ಒಳಿತುಗಳನ್ನು ಕಲಿಸಿ ಕೊಡುವುದರೊಂದಿಗೆ 
ಜಗಳಗಂಟರೂ ತಿಳಿಗೇಡಿಗಳೂ ಪೇಚಾಟಕ್ಕೆ ಸಿಕ್ಕಿಸಿ ಹಾಕಲು ಪ್ರಯತ್ನಿಸಿದಾಗ ಅವರೊಡನೆ ಜಗಳಾಡದಿರುವುದೂ ಅಗತ್ಯ. ಏಕೆಂದರೆ, 
ಇಂತಹ ಜಗಳದಿಂದ ಯಾವ ಪ್ರಯೋಜನವೂ ಇಲ್ಲ. ಇದರಿಂದ ಧರ್ಮಾಹ್ಟಾನ ಕಾರ್ಯ ಹಾಗೂ ಜನತೆಯ ಸುಧಾರಣೆಗಾಗಿ 
ಬಳೆಸಬೇಕಾಗಿರುವ ಶಕ್ತಿ ಈ ಕಾರ್ಯದಲ್ಲಿ روہ‎ ಹೊಂದುವುದು. ۱ 

4) ನಂಬ್ರ 3ರಲ್ಲಿ ಕೊಟ್ಟಿರುವ ನಿರ್ದೇಶನಗಳಲ್ಲೇ ಇನ್ನಷ್ಟು ಹೇಳಬೇಕಾದುದೇನೆಂದರೆ - ಸತ್ಯ ಪ್ರಚಾರಕನು ವಿರೋಧಿಗಳ 
ಅತಿರೇಕ, ಅತಿಕ್ರಮ ಹಾಗೂ ಕಿಡಿಗೇಡಿತನದ ಅಕ್ಸೇಪಗಳನ್ನೂ ಸುಳ್ಳಾರೋಪಗಳನ್ನೂ ಎದುರಿಸಬೇಕಾಗಿ ಬಂದಾಗ ತನ್ನಲ್ಲಿ 
ಉದ್ರೇಕವುಂಟಾಗಿದೆಯೆಂದು ತಿಳಿದ ತಕ್ಷಣ ಇದು ಶೈತಾನನ ದುಷ್ಟೇರಣೆ ಎಂದು ಭಾನಿಸಿಕೊಂಡು ಅಲ್ಲಾಹನೊಡನೆ ಅವನ ಅಭಯ 
ಯಾಚಿಸುತ್ತ, "ದೇವಾ, ನಿನ್ನ ದಾಸನಾಗಿರುವ ನನ್ನನ್ನು. ಈ ಉದ್ದೇಗ ಪ್ರವಾಹದಲ್ಲಿ ಹರಿದು ಹೋಗದಂತೆ ರಕ್ಷಿಸು. ನಾನು 
ಕೊಡುತ್ತಿರುವ ಸತ್ಯ ಧರ್ಮಾಹ್ವಾನ ಕಾರ್ಯಕ್ಕೆ ಭಂಗವುಂಟಾಗುವಂತಹ ಯಾವ ಕಾರ್ಯವೂ ನನ್ನಿಂದ ಸಂಭವಿಸಿ ಹೋಗದಂತೆ 
ಕಾಪಾಡು" ಎಂದು ಪ್ರಾರ್ಥಿಸಬೇಕು. ಧರ್ಮಾಹ್ವಾನ ಕಾರ್ಯವನ್ನು ಶಾಂತ ಮನಸ್ಸಿನೊಂದಿಗೆ ಮಾತ್ರ ಸಾಧಿಸಬಹುದಷ್ಟೆ. 
ಮನೋವಿಕಾರಗಳಿಗೆ ಒಳಗಾಗದೆ ಸಂದರ್ಭವನ್ನು ಚೆನ್ನಾಗಿ ಗಮನಿಸಿ, ಚೆನ್ನಾಗಿ ಪರ್ಯಾಲೋಚಿಸಿ ಎತ್ತುವ ಹೆಜ್ಜೆಯೇ ಸರಿಯಾದ 


ಕಾಂಡ -9 


35 


546 1 ಕುರ್‌ಆನ್‌ ವ್ಯಾಖ್ಯಾನ 


ہج 


و 


(203-204) ಓ ಪೈಗಂಬರರ, ನೀವು ಇವರ ಮುಂದೆ ಯಾವುದಾದರೂ ನಿದರ್ಶನ(ಪವಾಡ)ವನ್ನು 
ಇರಿಸದಿದ್ದರೆ ನೀವು ನಿಮಗಾಗಿ ಯಾವುದಾದರೂ ನಿದರ್ಶನವನ್ನು ಆರಿಸಿಕೊಳ್ಳಲಿಲ್ಲವೇಕೆ? ಎಂದು ಇವರು 
ಕೇಳುತ್ತಾರೆ.'' ಅವರೊಡನೆ ಹೇಳಿರಿ:- "ನಾನು, ನನ್ನ ಪ್ರಭು ನನಗೆ ಅವಶೀರ್ಣಗೊಳಿಸಿದ 'ದಿವೃವಾಣಿ'ಯನ್ನು 
ಮಾತ್ರ ಅನುಸರಿಸುತ್ತೇನೆ. ಇವು ನಿಮ್ಮ ಪ್ರಭುವಿನ ಕಡೆಯಿಂದ ಜ್ಞಾನ ಪ್ರಕಾಶಗಳಾಗಿರುತ್ತವೆ ಮತ್ತು ಅವುಗಳನ್ನು 
ಸ್ವೀಕರಿಸಿಕೊಳ್ಳುವವರಿಗೆ ಮಾರ್ಗದರ್ಶನ ಮತ್ತು ಅನುಗ್ರಹವಾಗಿರುತ್ತವೆ.? ನಿಮ್ಮ ಮುಂದೆ ಕುರ್‌ಆನ್‌ 
ಓದಿದಾಗ ಅದನ್ನು ಲಕ್ಸ್ಮವಿಟ್ಟು ಕೇಳಿರಿ ಮತ್ತು ಮೌನವಾಗಿರಿ. ನೀವು ಅನುಗ್ರಹೀತರಾಗಬಹುದು.'5 


ಹೆಜ್ಜೆಯಾಗುವುದು. ಆದರೆ ಈ ಕಾರ್ಯವು ಯಶಸ್ವಿಯಾಗುತ್ತಿರುವುದನ್ನು ಕಂಡು ಶೈತಾನನು ಖಂಡಿತ ಸಹಿಸಲಾರ. ಅವನು ತನ್ನ 
ಸಹೋದರರ ಮೂಲಕ ಪ್ರಜಾರಕನ ಮೇಲೆ ತರತರದ ಆಕ್ರಮಣಗಳನ್ನೆಸಗಲು ಪ್ರಯತ್ನಿಸುತ್ತಾನೆ. ತರುವಾಯ ಪ್ರತಿಯೊಂದು 
ಆಕ್ರಮಣದ ವೇಳೆ ಅದಕ್ಕೆ ಪ್ರತಿ ಆಕ್ರಮಣ ನಡೆಸಲೇಬೇಕೆಂದು ಪ್ರಚಾರಕನಿಗೆ ದುಷ್ಟೇರಣೆ ಕೊಡುತ್ತಾನೆ. ಪ್ರಚಾರಕನ ಚಿತ್ತದೊಡನೆ 
ಶೈತಾನನು ಮಾಡುವ ಈ ವಿನಂತಿಯು ಹೆಚ್ಚಾಗಿ ದೊಡ್ಡ ದೊಡ್ಡ ಕಪಟ ಯುಕ್ತಿ ಮತ್ತು ತರ್ಕಗಳನ್ನೊಳಗೊಂಡಿದ್ದು ಮಠೀಯ 
ಪಾರಿಭಾಹಿಕಗಳೆ ಉಡುಪನ್ನೂ ಧರಿಸಿಕೊಂಡಿರುತ್ತದೆ. ಆದರೆ ಅದರ ತಳದಲ್ಲಿ ಡುರಭಿಮಾನದ ಹೊರತು ಇನ್ನೇನೂ ಇರುವುದಿಲ್ಲ. 
ಆದುದರಿಂದಲೇ ಕೊನೆಯ ಎರಡು ಸೂಕ್ತಗಳಲ್ಲಿ ಮುತ್ತಕೀ(ದೇವಭಯವುಳ್ಳವರು ಮತ್ತು ಪಾಪಗಳಿಂದ ದೂರವಿರಲಿಚ್ಛಿಸುವವರು)ಗಳು 
ತಮ್ಮ ಚಿತ್ತದಲ್ಲಿ ತೈತಾನನ ಪ್ರೇರಣೆಯ ಕಿಂಚಿತ್‌ ಲಕ್ಷಣ ಮತ್ತು ಯಾವುದಾದರೂ ದುರಾಲೋಚನೆಯ ಚುಚ್ಚು ಅನುಭವಕ್ಕೆ 
ಬಂದ ತಕ್ಷಣ ಜಾಗೃತರಾಗಿ ಬಿಡುತ್ತಾರೆ. ಆಗ ಈ ಸಂದರ್ಭದಲ್ಲಿ ಯಾವ ತರದ ಕರ್ಮವಿಧಾನವನ್ನು ಸ್ವೀಕರಿಸುವುದರಿಂದ 
ಧರ್ಮಾಹ್ವಾನ ಕಾರ್ಯಕ್ಕೆ ಹತವಿದೆ ಮತ್ತು ಸತ್ಕಾಹ್ವಾನ ಕಾರ್ಯಕ್ಕೆ ಬೇಕಾದುದೇನು ಎಂಬುದು ಸ್ಪಷ್ಟವಾಗಿ ಅವರಿಗೆ ಗೋಚರವಾಗುತ್ತದೆ. 
ವಿಷಯಾಸಕ್ತಿಯ ಸಹಿತ ಶೈತಾನನೊಂದಿಗೆ ಬಾಂಧವ್ಯ ಬೆಳೆಸಿಕೊಂಡವರು ಶೈತಾನನ ಈ ಪ್ರೇರಣೆಯನ್ನು ಎದುರಿಸಲಾರರು. ಅವರು 
ಅದರಿಂದ ಸೋತು ವಾಮ ಮಾರ್ಗವನ್ನು ಹಿಡಿದು ಬಿಡುತ್ತಾರೆ. 

ಈ ಆದೇಶಕ್ಕೆ ಒಂದು ಸಾಮಾನ್ಮ ಆಧಾರವೂ ಇದೆ. ಧರ್ಮನಿಷ್ಠರ ಜೀವನದಲ್ಲಿ ಅವರ ಕರ್ಮವಿಧಾನವು ಸಾಮಾನ್ಯವಾಗಿ 
ಧರ್ಮನಿಷ್ಮರಲ್ಲದವರಿಗಿಂತ ಭಿನ್ನವಾಗಿರುತ್ತದೆ. ದುರಾಲೋಚನೆಗಳ ಒಂದು ಸೂಕ್ಷ್ಮ ಭಾವನೆಯೂ ಅವನ ಮನಸ್ಸಿನೊಳಗೆ ಎದ್ದು 
ಬಿಟ್ಟಿತೆಂದರೆ ಅದು ಅವನ ಹೃದಯಕ್ಕೆ ದೊಡ್ಡ ಆಘಾತವನ್ನುಂಟು ಮಾಡುತ್ತದೆ. ಒಂದು ಬಿದಿರ ಮುಳ್ಳು ದೇಹದ ಅಂಗಕ್ಕೆ ಕಂತಿದಾಗ 
ಹೇಗಾಗುವುದೋ ಹಾಗೆಯೇ ಅವನು ಅದನ್ನು ಅನುಭವಿಸುತ್ತಾನೆ. 

151. ಸತ್ಮನಿಷೇಧಿಗಳ ಈ ಪ್ರಶ್ನೆಯಲ್ಲಿ ಸ್ಪಷ್ಟವಾದ ಒಂದು ಅಣಕವಿರುವಂತೆ ತೋರುತ್ತದೆ. ಅವರು ಹೇಳುವುದರ ತಾತ್ಚರ್ಯ, 
"ಮಹಾಶಯರೇ, ನೀವು ಪ್ರವಾದಿಯೆಂದು ಹೇಳಿಕೊಳ್ಳುವ ರೀತಿಯಲ್ಲೇ ಯಾವುದಾದರೊಂದು ಪವಾಡವನ್ನೂ ಸಂಗಡ ತರಬಾರದಿತ್ತೇ?” 
ಎಂಬುದಾಗಿದೆ. 

152. ಅರ್ಥಾತ್‌- ನನ್ನೊಡನೆ ಕೇಳುವ ವಸ್ತುವನ್ನು ಅಥವಾ ನನಗೆ ಬೇಕೆಂದೆನಿಸುವ ವಸ್ತುವನ್ನು ಆವಿಷ್ಕರಿಸಿ ಅಥವಾ ರಚಿಸಿ 
ತಂದಿರಿಸುವಂತಹ ಹುದ್ದೆಯಲ್ಲಿ ನಾನಿರುವುದಲ್ಲ. ನಾನೋರ್ವ ಸಂದೇಶವಾಹಕೆ ಮಾತ್ರ, ನನ್ನನ್ನು ಕಳುಹಿಸಿದವನ ಮಾರ್ಗದರ್ಶನ 
ಪ್ರಕರ ಕಾರ್ಯವೆಸಗುವುದೇ ನನ್ನ ಕೆಲಸ. ನನ್ನನ್ನು ಕಳುಹಿಸಿದಾತನು ನನ್ನೆ ಬಳಿಗೆ ಪವಾಡದ ಬದಲಿಗೆ ಈ ಕುರ್‌ಆನನ್ನು 
ಕಳುಹಿಸಿರುವನು. ಇದರೊಳಗೆ ವಿವೇಕಪೂರ್ಣ ಪ್ರಕಾಶಗಳಿವೆ. ಇದರ ಮೇಲೆ ವಿಶ್ವಾಸವರಿಸಿದವರಿಗೆ ಅವರ ಜೀವನದಲ್ಲಿ ನೇರ" 
ಮಾರ್ಗ ಸಿಗುತ್ತದೆ. ಅವರ ಸಚ್ಚಾರಿತ್ರ್ಯದಲ್ಲಿ ದೇವ ದಯೆಯ ಲಕ್ಷಣಗಳು ಸ್ಪಷ್ಟವಾಗಿ ತೋರಲಾರಂಭಿಸುತ್ತವೆ. ಇವೇ ಅದರ 
ಸುವ್ಯಕ್ತ ವೈಶಿಷ್ಟ್ಯ 
153. ಅರ್ಥಾತ್‌- ನೀವೀಗ ಕುರ್‌ಆನಿನ ಧ್ವನಿ ಕೇಳಿದೊಡನೆ ನಿಮ್ಮ ಕಿವಿಗಳೊಳಗೆ ಬೆರಳುಗಳನ್ನು ಒತ್ತಿಚ್ಚುಕೊಳ್ಳುತ್ತೀರಿ 


ಕಾಂಡ -9 


7. ಅಲ್‌ ಅಲ್‌ರಾಫ್‌ ۱ 547 


ہے NGG, ಸತ PLD‏ 4 
ےر کر مہ ظط رہ مہ دا ೨%‏ مہ قد ےر ہو .15%( 5 > 7ئ AE ಖೆ‏ 
3 اذا ری O52!‏ ا سہعوا 2 sed SEs‏ ئن یِ ابی 


9 ۳ دڑووں‎ 27 32 202.2 
SME SSSSI NESS Mb igs AO ILS 


NS 


ನಿ ಇ CO SEIN ا‎ 
OOM STE GENE SY aS) 2 


CY 


(205-206) ಓ ಪೈಗಂಬರರೇ, ನಿಮ್ಮ ಪ್ರಭುವನ್ನು ಸಂಜೆ ಮುಂಜಾನೆಗಳಲ್ಲಿ ಮನಸ್ಸಿನೊಳಗೂ 
ಭಯಭರಿತರಾಗಿಯೂ ಮೆಲುದನಿಯೊಂದಿಗೂ ಸ್ಮರಿಸುತ್ತಲಿರಿ; ಅಸಡ್ಲೆಯಲ್ಲಿ ಬಿದ್ದಿರುವವರಲ್ಲಾಗಬೇಡಿರಿ.'54 
ನಿಮ್ಮ ಪ್ರಭುವಿನ ಸಾಮೊಪ್ಯವನ್ನು ಹೊಂದಿದ ದೇವಚರರು ಎಂದೂ ತಮ್ಮ ಹಿರಿಮೆಯ ಅಹಂಭಾವದಲ್ಲಿ 
ಬಿದ್ದು ಅವನ ಬಾಸ್ಯ-ಆರಾಧನೆಯಿಂದ ವಿಮುಖರಾಗುವುದಿಲ್ಲ.'5 ಅವರು ಅವನ ಕೀರ್ತನೆ ಮಾಡುತ್ತಾರೆ'5 
ಮತ್ತು ಅವನ ಮುಂದೆ ಸಾಷ್ಟಾಂಗವೆರಗಿಕೊಂಡಿರುತ್ತಾರೆ.!57 


ಮತ್ತು ಇತರರು ಅದನ್ನು ಕೇಳದಂತೆ ಮಾಡಲಿಕ್ಕಾಗಿ ಗುಲ್ಲು ಗಲಾಟೆಗಳನ್ನು ಎಬ್ಬಿಸುತ್ತೀರಲ್ಲವೇ? ಹೀಗೆಲ್ಲಾ ಮಾಡುವುದನ್ನು ಬಿಟ್ಟು 
ಅದರಲ್ಲಿ ಯಾವ ತರದ ಶಿಕ್ಷಣ ನೀಡಲಾಗಿದೆಯೆಂದು ಕಿವಿಗೊಟ್ಟು ಕೇಳಬಾರದೇ? ಅದರ ಬೋಧನೆಯನ್ನು ಅರಿತುಕೊಂಡ ಬಳಿಕ 
ಸತ್ಯ ಸ್ವೀಕಾರ ಮಾಡಿದವರಿಗೆ ಒದಗಿರುವ ಆ ಕೃಪೆಗೆ ನೀವೂ ಭಾಗಿಗಳಾಗಬಾರದೇಕೆ? 

ಈ ಸೂಕ್ತದಿಂದ ಸಾಂದರ್ಭಿಕವಾಗಿ ಹೊರಡುವ ಆದೇಶ ಯಾವುದೆಂದರೆ- ದೇವವಾಣಿಯನ್ನು ಓದುತ್ತಿರುವಾಗ ಜನರು 
ಸಭ್ಯತೆಯೊಂದಿಗೆ ಮೌನ ತಾಳಬೇಕು ಮತ್ತು ಅದನ್ನು ಶ್ರದ್ದೆಯಿಂದ ಆಲಿಸಬೇಕು ಎಂಬುದು. 

154, ಸ್ಮರಿಸುವುದೆಂದರೆ ನಮಾರು್‌ ಕೂಡ ಆಗುತ್ತದೆ. ಬಾಯಿಯಿಂದಾಗಲಿ ಮನಸ್ಸಿನಿಂದಾಗಲಿ ಮಾಡುವ ಇತರ ಸ್ಮರಣೆಗಳೂ 
ಆಗುತ್ತವೆ. ಸಂಜೆ ಮುಂಜಾನೆಗಳೆಂದರೆ ಇವೆರಡೂ ಕಾಲಗಳು, ಈ ಸಮಯದಲ್ಲಿ ಅಲ್ಲಾಹನ ಸ್ಮರಣೆಯಿಂದರೆ ನಮಾರ್‌. ಸಂಜೆ 
ಮುಂಜಾನೆಗಳೆಂಬ ಪದಗಳು ಸದಾಕಾಲ ಎಂಬ ಅರ್ಥದಲ್ಲೂ ಬಳಸೆಲ್ಪಡುತ್ತ: ವೆ. ಎಂದರೆ ಸದಾ ದೇವಸ್ಮರಣೆಯಲ್ಲೇ 
ನಿರತನಾಗಿರಬೇಕೆಂದರ್ಥ. ಇದು ಉಪನ್ಯಾಸವನ್ನು ಸಮಾಪ್ರಿಗೊಳಿಸುತ್ತ ನೀಡಲಾಗುತ್ತಿರುವ ಕೊನೆಯ ಉಪದೇಶ. ನೀವೆಲ್ಲಾದರೂ 
ಎಚ್ಚರಗೇಡಿಗಳೆಂತಾಗಬೇಡಿರೆಂಬ ಉದ್ದೇಶದಿಂದ ' ಇದನ್ನು ಹೇಳಲಾಗಿದೆ. ಈ ಜಗತ್ತಿನಲ್ಲಿ ಹಬ್ಬಿರುವ ಪಥಭ್ರಷ್ಟತೆಗಳೆಲ್ಲವೂ 
ಅಲ್ಲಾಹನ ಬಗ್ಗೆ ಅನಾಸ್ಥೆ ಮತ್ತು ಪರಲೋಕವನ್ನು ಮರೆತು ಬಿಡುವುದರ ಫಲವಾಗಿರುತ್ತದೆ. 

155. ತಾತ್ಸರ್ಯವೇನೆಂದರೆ ತಾನು ದೊಡ್ಡವನೆಂಬ ಅಹಂಬಾವ ಮತ್ತು ದೇವ ದಾಸ್ಯ-ಆರಾಧನೆಯಿಂದ ವಿಮುಖನಾಗುವ 
ಕೆಲಸ ಶೈತಾನನಿಗೆ ಸೇರಿದುದು. ಇದರ ಪರಿಣಾಮವು ಅಧಃಪತನ. ಇದಕ್ಕೆ ವೃತಿರಿಕ್ತವಾಗಿ, ಅಲ್ಲಾಹನ ಮುಂದೆ ಬಾಗುವುದೂ ದೇವ 
ದಾಸ್ಕ-ಆರಾಧನೆಯಲ್ಲಿ ಸ್ಲಿರವಾಗಿರುವುದೂ ದೇವಚರರ ಸ್ವಭಾವದ ಕಾರ್ಯ. ಇದರ ಪರಿಣಾಮವು ಉನ್ನತಿ, ಪ್ರಗತಿ ಮತ್ತು ದೇವ 
ಸಾಮೊಪ್ಯ. ನೀವು ಈ ಪ್ರಗತಿಯನ್ನು ಇಷ್ಟಪಡುತ್ತೀರಾದರೆ ನಿಮ್ಮ ಕರ್ಮವಿಧಾನವನ್ನು ಶೈತಾನನ ಬದಲಿಗೆ ದೇವಚರರ 
ಕರ್ಮವಿಧಾನದಂತೆ ರೂಪಿಸಿಕೊಳ್ಳಬೇಕು. 

156. ಕೀರ್ತನೆ ಮಾಡುತ್ತಾರೆ ಎಂದರೆ, ಅಲ್ಲಾಹನು ದೋಷ ರಹಿತನೂ ನ್ಯೂನತೆ ಇಲ್ಲದವನೂ ಅಪರಾಧ ರಹಿತನೂ ಸಕಲ 
ವಿಧದ ದೌರ್ಬಲ್ಯಗಳಿಂದ ವಿಮುಕ್ತನೂ ಸಹಭಾಗಿ ಇಲ್ಲದವನೂ ಅಪ್ರತಿಮನೂ ಅದ್ದಿತೀಯನೂ ಆಗಿರುವುದನ್ನು ಹೃತ್ಪೂರ್ವಕವಾಗಿ 
ಒಪ್ಪಿಕೊಳ್ಳುತ್ತಾರೆ. ಇದನ್ನು ಅವರು ಮನಸಾರೆ ಅಂಗೀಕರಿಸುವುದು ಮಾತ್ರವಲ್ಲ ಸದಾ ಇದನ್ನು ಪ್ರಕಟಗೊಳಿಸುವುದರಲ್ಲೂ 
ಘೋಷಿಸುವುದರಲ್ಲೂ ನಿರತರಾಗಿರುತ್ತಾರೆ. 

157. ಪವಿತ್ರ ಕುರ್‌ಆನಿನಲ್ಲಿ ಹೀಗೆ ಸಾಪ್ಟಾಂಗವೆರಗಬೇಕಾದ ಹದಿನಾಲ್ಕು ಸ್ಥಳಗಳಿವೆ. ಈ ಸೂಕ್ತಗಳನ್ನೋದಿದಾಗ 
ಸಾಷ್ಟಾಂಗವೆರಗಬೇಕೆಂಬ ನಿಯಮವಿದೆ ಎಂಬುದು ಸರ್ವಸಮ್ಮತ. ಆದರೆ ಅದು ಕಡ್ಡಾಯವೋ ಎಂಬ ಬಗ್ಗೆ ಭಿನ್ನಾಭಿಪ್ರಾಯವಿದೆ. 
ಇಮಾಮ್‌ ಅಬೂ ಹನೀಫಾರು(ರ) 'ಸಜ್ಜಃ ತಿಲಾವತ'(ಕುರ್‌ಆನ್‌ ಪಠನದ ಸಾಪ್ಟಾಂಗ)ನ್ನು ವಾಜಿಬ್‌(ಕಡ್ಡಾಯ) ಎನ್ನುತ್ತಾರೆ. ಇತರ 
ವಿದ್ವಾಂಸರು ಇದನ್ನು ಸುನ್ನತ್‌(ಐಚ್ಛಿಕು ಎಂದು ಹೇಳಿರುತ್ತಾರೆ. $ 


ಷಾಗಿಣ -0 


548 ಕುರ್‌ಆನ್‌ ವ್ಯಾಖ್ಮಾನ 


8. ಅಲ್‌ ಅನ್‌ಫಾಲ್‌ 


ಪರಿಚಯ 
ಅವತೀರ್ಣಕಾಲ: 
] ಈ ಅಧ್ಯಾಯ ಹಿಜರಿ ಶಕ 2ರಲ್ಲ ಬದ್ರ್‌ ಯುದ್ಧದ ನಂತರ ಅವತೀರ್ಣಗೊಂಡಿತು. ಇದರಲ್ಲಿ ಇಸ್ಲಾಮ್‌ ಮತ್ತು 
| ಕುಘ್ರ್‌ಗಳ ನಡುವೆ ನಡೆದ ಈ ಪ್ರಥಮ ಯುದ್ದದ ಸಂಪೂರ್ಣ ವಿಮರ್ಶೆಯನ್ನು ನಡೆಸಲಾಗಿದೆ. 


| ಐತಿಹಾಸಿಕ ಹಿನ್ನೆಲೆ: 

ಈ ಅಧ್ಯಾ 3 ವಿಮರ್ಶೆ ಮಾಡುವುದಕ್ಕಿಂತ ಮೊದಲು ಬದ್ರ್‌ ಯುದ್ಧ ಮತ್ತು ಅದಕ್ಕೆ ಸಂಬಂಧಿಸಿರುವ ಪರಿಸ್ಸಿ ತಿಗಳ 
ಮೇಲೆ ಒಂದು ಐತಿಹಾಸಿಕ 'ನೋಟ ಬೀರಬೇಕಾಗಿದೆ. 

ಪ್ರವಾದಿವರ್ಯರ(ಸ) ಧರ್ಮಾಹ್ವಾನವು ಮಕ್ಕಾ ಜೀವನದ ಕೊನೆಯ ವರೆಗೆ ತನ್ನ ಹಿಂದೆ ಉನ್ನತ ಚಾರಿತ್ರ್ಯವುಳ್ಳೆ 
ಸುಸಂಸ್ಕೃತ ಮತ್ತು ಕುಶಾಗ್ರಮಶಿಯಾದ ಒಬ್ಬ ಧ್ವಜವಾಹಕನಿದ್ದಾನೆಂಬುದನ್ನು ಚೆನ್ನಾಗಿ ಸಾಬೀತುಪಡಿಸಿತ್ತು. ಆ ವ್ಯಕ್ತಿಯು 
ಈ ಧರ್ಮಾಹ್ವಾನವನ್ನು ಅದರ ಅಂತಿಮ ವಿಜಯಘಟ್ಟದ ವರೆಗೆ ತಲುಪಿಸುವ :ದೃಢಸಂಕಲ್ಪ ಹೊಂದಿರುವನೆಂಬುದೂ ಆ 
ವ್ಯಕ್ತಿಯ ಕರ್ಮವಿಧಾನದಿಂದ ಚೆನ್ನಾಗಿ ವ್ಯಕ್ತವಾಗಿತ್ತು. ಇನ್ನೊಂದು ಕಡೆ, ಈ ಆಹ್ವಾನದಲ್ಲಿ ಮನ ಮಸ್ತಿಷ್ಯಗಳೊಳಗೆ 
ನುಸುಳುವಂತಹ ಆಕರ್ಷಣಾ ಶಕ್ತಿ ಇತ್ತು. ಆದರೂ ಈ ಅಂದೋಲನದಲ್ಲಿ ಈ ಕೆಳಗಿನ ಅನೇಕ ಕೊರತೆಗಳು ಇನ್ನೂ 
ಉಳಿದಿದ್ದುವು: 

1) ಈ ಆಹ್ವಾನಕ್ಕಾಗಿ ಸರ್ವಸ್ಯವನ್ನೂ ತ್ಯಾಗ ಮಾಡಿ ಎಲ್ಲರೊಂದಿಗೆ ಹೋರಾಡಿ, ಹೆಚ್ಚೇಕೆ ತಮ್ಮ ಅತಿ ಸಮೊಪದ 
ರಕ್ತ ಸಂಬಂಧಗಳನ್ನು ಮುರಿಯಲು ಸಿದ್ಧರಿರುವಂಥ ಅನುಯಾಯಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಒದಗಿರುವರೆಂಬುದು ಇನ್ನೂ 
ಚೆನ್ನಾಗಿ ವ್ಯಕ್ತಗೊಂಡಿರಲಿಲ್ಲ. 

2) ಈ ಆಹ್ವಾನದ ಧ್ವನಿ ದೇಶದಾದ್ಯಂತ ಹಬ್ಬಿ ಬಿಟ್ಟಿತ್ತು. ಆದರೆ ಅದರ ಪರಿಣಾಮವು ಚದುರಿ ಕೊಂಡಿತ್ತು. 
ಅದಕ್ಕೆ ಅಲ್ಲಿ, ಹಿಂದೆಯೇ ಸ್ಥಿರವಾಗಿ ನೆಲೆಸಿದ್ದ ಅಜ್ಞಾನಜನ್ಮ ವ್ಯ ವಸ್ಥೆಯೊಂದಿಗೆ ಜಯಪ್ರದವಾಗಿ ಹೋರಾಡಲು ಬೇಕಾಗಿದ್ದ 
ಸಾಮೂಹಿಕ ಶಕ್ತಿ ಇನ್ನೂ ಪ್ರಾಪ್ರವಾಗಿರಲಿಲ್ಲ. 

3) ದೇಶದ ಯಾವ ಭಾಗದಲ್ಲೂ ನೆಲೆಯೂರಿ ತನ್ನ ಸ್ಥಿತಿಯನ್ನು ಬಲಪಡಿಸಿಕೊಳ್ಳುವ ಹಾಗೂ ಮುಂದೊತ್ತಲು 
ಯತಶ್ನಿಸಬಹುದಾದ ವಾತಾವರಣವಿರಲಿಲ್ಲ. 

4) ಅಷ್ಟರ ತನಕ `ಈ ಸಂದೇಶಕ್ಕೆ, ಜೀವನದ ವ್ಯವಹಾರಗಳನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡು ಮುನ್ನಡೆಸುವ 
ಸಂದರ್ಭವೇ ಸಿಕ್ಕಿರಲಿಲ್ಲ. ಆದುದರಿಂದ ಈ ಆಂದೋಲನ ಮಾನವ ಜೀವನದ ಸಂಪೂರ್ಣ ವ್ಯವಸ್ಥೆಯನ್ನು ಸಂಸ್ಥಾಪಿಸಿ 
ನಡೆಸಲಿಚ್ಛಿಸುತ್ತಿದ್ದ ತನ್ನ ನೈತಿಕ ಸಿದ್ಧಾಂತಗಳನ್ನು ಪ್ರಕಟಗೊಳಿಸಲು ಶಕ್ತವಾಗಲಿಲ್ಲ. 

ಅನಂತರದ ಘಟನೆಗಳು ಈ ನಾಲ್ಕೂ ವಿಧದ ನ್ಯೂನತೆಗಳು ದೂರವಾಗುವಂತೆ ಮಾಡಿದುವು: 

ಮಕ್ಕಾ ವಾಸದ ಕೊನೆಯ ಮೂರು ಅಥವಾ ನಾಲ್ಕು ವರ್ಷಗಳಲ್ಲಿಯೇ ಯಸ್ರಿಬ್‌ ಪಟ್ಟಣದಲ್ಲಿ ಇಸ್ಲಾಮಿನ ಸೂರ್ಯ 
ಕಿರಣಗಳು ನಿರಂತರವಾಗಿ ಹರಡುತ್ತಲಿದ್ದುವು. ಅಲ್ಲಿನ ನಿವಾಸಿಗಳು ಅನೇಕ ಕಾರಣಗಳಿಂದ ಇತರ ಗೋತ್ರಗಳಿಗಿಂತ 
ಸುಲಭವಾಗಿ ಈ ಪ್ರಕಾಶವನ್ನು ಸ್ವೀಕರಿಸುತ್ತ ಸಾಗುತ್ತಿದ್ದರು. ಕೊನೆಗೆ ಪ್ರವಾದಿತ್ವದ ಹನ್ನೆರಡನೆಯ ವರ್ಷದ ಹಜ್ಜ್‌ 
ಯಾತ್ರೆಯ ಸಂದರ್ಭದಲ್ಲಿ 75 ಮಂದಿಯ ಒಂದು ನಿಯೋಗವು ಪ್ರವಾದಿವರ್ಯರನ್ನು(ಸ) ನಿಶಾಂಧಕಾರದಲ್ಲಿ ಭೇಟಿಯಾಯಿತು. 
ಆ ನಿಯೋಗವು ಸ್ವತಃ ಇಸ್ಲಾಮ್‌ ಸ್ಟೀಕರಿಸಿತು ಮತ್ತು ್ರು ಪ್ರವಾದಿವರ್ಯರಿಗೂ(ಸ) ಅವರ ಅನುಯಾಯಿಗಳಿಗೂ ತಮ್ಮ 
ಪಟ್ಟಣದಲ್ಲಿ ಆಶ್ರಯ ನೀಡಲುದ್ಯುಕ್ತೆವಾಯಿತು. ಅರೇಬಿಯಾದ ನಾನಾ ಗೋತ್ರ ಹಾಗೂ ಪ್ರದೇಶಗಳಲ್ಲಿ ಚದುರಿಕೊಂಡಿದ್ದ 
ಮುಸ್ಲಿಮರು ಯಸ್ರಿಬ್‌ನಲ್ಲಿ ಒಟ್ಟಾಗಿ ಅಲ್ಲಿನ ಮುಸ್ಲಿಮರೊಂದಿಗೆ ಸೇರಿ ಒಂದು ಸುಸಂಘಟಿತ ಸಮಾಜವನ್ನು ರೂಪಿಸ 
ಬೇಕೆಂಬುದು ಅವರ ಉದ್ದೇಶವಾಗಿತ್ತು. ಹೀಗೆ ವಾಸ್ತವದಲ್ಲಿ ಯಸ್ರಿಬ್‌ "ಮದೀಸತುಲ್‌ ಇಸ್ಲಾಮ್‌" (ಇಸ್ಲಾಮಿನ ನಗರ) 


ಕಾಂಡ -9 


8. ಅಲ್‌ ಅನ್‌ಫಾಲ್‌ 549 
ಎಂಬ ನೆಲೆಯನ್ನು ಪಡೆಯಿತು. ಪ್ರವಾದಿವರ್ಯರು(ಸ) ಅವರ ಆಮಂತ್ರಣವನ್ನು ಸ್ವೀಕರಿಸಿ ಆ ಪಟ್ಟಣವನ್ನು ಪ್ರಥಮ 
ಇಸ್ಲಾಮೊ ರಾಷ್ಟ್ರವನ್ನಾಗಿ ಮಾಡಿಕೊಂಡರು. 

ಈ ಸ್ವಾಗತದ ಭಾವೀ ಪರಿಣಾಮ ಏನಾಗಲಿದೆಯೆಂದು ಮದೀನಾ ವಾಸಿಗಳು ತಿಳಿಯದಿರಲಿಲ್ಲ. ಇದು, ಒಂದು 
ಸಣ್ಣ ಗ್ರಾಮವು ತನ್ನನ್ನು ಇಡೀ ದೇಶದ ಖಡ್ಗಗಳಿಗೆ ಹಾಗೂ ಸಾಮಾಜಿಕ, ಸಾಂಸ್ಕೃತಿಕ ಬಹಿಷ್ಕಾರಕ್ಕೆ ಒಡ್ಡಿಕೊಳ್ಳುವುದಕ್ಕೆ 
ಸಮಾನವಾಗಿತ್ತು. 

ಇನ್ನೊಂದೆಡೆ, ಹೀಗಾದರೆ ಮಕ್ಕಾದವರ ಪಾಡು ಏನಾದೀತು ಎಂಬುದು ಯಾರಿಗೂ ತಿಳಿಯದ ವಿಷಯವಾಗಿರಲಿಲ್ಲ. 
ವಾಸ್ತವದಲ್ಲಿ ಪ್ರವಾದಿವರ್ಯರ(ಸ) ನೇತೃತ್ವ ಹಾಗೂ ಮಾರ್ಗದರ್ಶನದಲ್ಲಿ: ಇಸ್ಲಾಮಿನ ಅನುಯಾಯಿಗಳು ಒಂದು 
ಸುಸಂಘಟಿತ ಸಮೂಹದ ರೂಪದಲ್ಲಿ ಒಂದು ಕಡೆ ಒಟ್ಟು ಸೇರುತ್ತ ತ್ತಲಿದ್ದರು. ಇದು ಹಳೆಯ ಜೀವನ ವೃವಸ್ಥೆಯ ಮಟ್ಟಿಗೆ 
ಮೃತ್ಯುಗಂಟೆಯಾಗಿತ್ತು. ಇಷ್ಟೇ ಅಲ್ಲ, ಯಮನ್‌ನಿಂದ ಸಿರಿಯಾದವರೆಗೂ ಸಾಗುವ ಹೆದ್ದಾರಿಯು ಕೆಂಪು ಸಮುದ್ರದ 
ಕರಾವಳಿಯಿಂದಲೇ ಹಾದು ಹೋಗುತ್ತಿತ್ತು. ಅದು ಸುರಕ್ಷಿತವಾಗಿದ್ದರೆ ಮಾತ್ರ ಕುರೈಶ್‌ ಮತ್ತು ಇತರ ಮುಶ್ರಿಕ್‌ ಗೋತ್ರಗಳ 
ಜೀವನ ಸುಗಮವಾಗಿ ಸಾಗಬಹುದಾಗಿತ್ತು. ಅದೀಗ ಮುಸ್ಲಿಮರ ಸ್ವಾಧೀನವಾಗುವುದರಲ್ಲಿತ್ತು. 

ಆಗಿನ ಪರಿಸ್ಥಿತಿಯಲ್ಲಿ ವ್ಯಾಪಾರಕ್ಕಾಗಿ ಸಾಗುವ ಹೆದ್ದಾರಿಯ ಮೇಲೆ ತಮ್ಮ ಹಿಡಿತವನ್ನು ಬಲಗೊಳಿಸುವ ವಿನಾ 
ಇನ್ನಾವ ದಾರಿಯೂ ಮುಸ್ಲಿಮರಿಗಿರಲಿಲ್ಲ. ಆ ಪ್ರಕಾರ ಪ್ರವಾದಿವರ್ಯರು(ಸ) ಮದೀನಾ ತಲುಪಿದ ಬಳಿಕ ಬೇಗನೆ ಈ 
ಕಡೆಗೆ: ಗಮನ ಕೊಟ್ಟರು ಮತ್ತು ಈ ಬಗ್ಗೆ ಎರಡು ಮಹತ್ವಪೂರ್ಣ ಯತ್ನಃ ಗಳನ್ನು ಕೈಗೊಂಡರು:- 

1) ಮದೀನಾ ಮತ್ತು ಕೆಂಪು ಸ ಸಮುದ್ರದ ಕರಾವಳಿಯ ನಡುವೆ ಈ ಹೆದ್ದಾರಿಯ ಸಮೊಪ ವಾಸಿಸುತ್ತಿದ್ದ ಗೋತ್ರಗಳು 
ಒಪ್ಪಂದಬದ್ಧ ಗೆಳೆತನ ಅಥವಾ ನಿಪ್ಪಕ್ಸ ಧೋರಣೆಯನ್ನಿರಿಸಿಕೊಳ್ಳುವ ಒಪ್ಪಂದ ಮಾಡಿಕೊಳ್ಳಲಿಕ್ಕಾಗಿ ಅವುಗಳೊಂದಿಗೆ 
ಮಾತುಕತೆ ಆರಂಭಿಸಿದರು. ಇದರಲ್ಲಿ ಸಂಪೂರ್ಣ ಸಾಫಲ್ಮ ಲಭಿಸಿತು. 

2) ಕುರೈಶರ ತಂಡಗಳಿಗೆ ಬೆದರಿಕೆಯನ್ನೊಡ್ಡಲು ಆ ಹೆದ್ದಾರಿಗೆ ಎಡೆಬಿಡದೆ ಸಣ್ಣ ಸಣ್ಣ ಸೇನಾತುಕಡಿಗಳನ್ನು 
ملعم کے‎ ಕೆಲವು ತುಕಡಿಗಳೊಂದಿಗೆ ಸ್ವತಃ ಪ್ರವಾದಿವರ್ಯರೂ(ಸ) ಸಾಗಿದ್ದರು. ಅತ್ತ ಮಕ್ಕಾದವರೂ ಕೊಳ್ಳೆ 
ಹೊಡೆಯುವಂತಹ ಸೇನಾ ತುಕಡಿಗಳನ್ನು ಮದೀನಾದ ಕಡೆಗೆ ಕಳುಹಿಸುತ್ತಲಿದ್ದರು. 

ಪರಿಸ್ಥಿತಿ ಇಲ್ಲಿಯವರೆಗೆ ತಲಪಿದ್ದಾಗ ಹಿ.ಶ. 2ರ ಶಅಬಾನ್‌ (ಕ್ರಿ.ಶ.623ರ ಫೆಬ್ರವರಿ ಅಥವಾ ಮಾರ್ಚ್‌ ತಿಂಗಳಲ್ಲಿ) 
ಕುರೈಶರ ಒಂದು ಬಹುದೊಡ್ಡ ವ್ಯಾಪಾರಿ ತಂಡವು ಸಿರಿಯಾದಿಂದ ಮಕ್ಕಾದ ಕಡೆಗೆ ಹಿಂದಿರುಗುತ್ತ ಮದೀನಾದ ಹಿಡಿತದಲ್ಲಿ ್ಲಿದ್ದ 
ಪ್ರದೇಶಕ್ಕೆ ತಲಪಿತು. ಅಧಿಕ ಸಾಮಾನು ಮತ್ತು ಕಡಿಮೆ ಸಂಖ್ಯೆಯಲ್ಲಿ ರಕ್ಷಕರಿದ್ದುದರಿಂದ ಅವರಿಗೆ ಮುಸ್ಲಿಮರ ಪ್ರಬಲ 
ತುಕಡಿಯಿಂದ ಆಕಸ್ಮಿಕ ಆಕ್ರಮಣ ನಡೆಯಬಹುದೆಂಬ ಭಯವುಂಟಾಯಿತು. ಅದಕ್ಕಾಗಿ ವ್ಯಾಪಾರಿ ತಂಡದ ನಾಯಕ ಅಬೂ 
ಸುಫ್ಕಾನ್‌ ಆ ಅಪಾಯಕಾರಿ ಪ್ರದೇಶಕ್ಕೆ ತಲುಪಿದೊಡನೆ ಮಕ್ಕಾದಿಂದ ಸಹಾಯ ಪಡೆದುಕೊಂಡು ಬರಲಿಕ್ಕಾಗಿ ಒಬ್ಬನನ್ನು 
ರವಾನಿಸಿದನು. ಅವನು ತಂದ ವಾರ್ತೆಯಿಂದಾಗಿ ಇಡೀ ಮಕ್ಕಾ ದಲ್ಲಿ ಕೋಲಾಹಲವೆದ್ದಿತು. ಕುರೈಶರ ಅತಿದೊಡ್ಡ 
ಸರದಾರರೆಲ್ಲರೂ ಯುದ್ಧಕ್ಕೆ ಸ ಸ್ನದ್ಧರಾದರು. ಅವರ ಜೊತೆ ಒಂದು ಸಾವಿರ ಯೋದಧರಿದ್ದರು. ಅವರಲ್ಲಿ 600 ಮಂದಿ 
ಕವಚದಧಾರಿಗಳಾಗಿದ್ದರು. 100 ಮಂದಿಯ اون‎ ್ವದಳವೂ ಇತ್ತು. ಅವರು ಸಂಪೂರ್ಣ ಸ ಸನ್ನಾಹದೊಂದಿಗೆ ಹೊರಟರು. ಅವರ 
ಉದ್ದೇಶ ತಮ್ಮ ವ್ಮಾಪಾರೀ ತಂಡವನ್ನು ರಕ್ಷಿಸುವುದು ಮಾತ್ರವಾಗಿರಲಿಲ್ಲ, ಮದೀನಾದಲ್ಲಿ ಈಗಾಗಲೇ ಹೊಸತಾಗಿ 
ಸಂಘಟಿಸಿರುವ ಶತ್ರುಬಲವನ್ನು ತುಳಿದು ಸದಾ ಕಾಡುತ್ತಿರುವ ಗಂಡಾಂತರವನ್ನೇ ಶಾಶ್ವತವಾಗಿ ಕೊನೆಗೊಳಿಸಿಬಿಡಬೇಕೆಂಬುದೂ 
ಆಗಿತ್ತು. 

ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ವೀಕ್ಷಿಸುತ್ತಿದ್ದ ಪ್ರವಾದಿವರ್ಯರು(ಸ) ನಿರ್ಣಾಯಕ ಘಳಿಗೆ ಸನ್ನಿಹಿತವಾಯಿತೆಂದು 
ಮನಗಂಡರು. ನಾನಾ ವಿಧದ ಆಂತರಿಕ ಮತ್ತು ಬಾಹ್ಮ ಅಪಾಯಗಳಿದ್ದರೂ ಪ್ರವಾದಿವರ್ಯರು(ಸ) ನಿರ್ಣಾಯಕ 
ಹೆಜ್ಜೆಯಿರಿಸಲು ನಿರ್ಧರಿಸಿದರು. ಅದಕ್ಕಾಗಿ ಅನ್ಸಾ ರರನ್ನೂ ಮುಹಾಜಿರರನ್ನೂ ಒಟ್ಟುಗೂಡಿಸಿ ಆಗಿನ ಸಂಪೂರ್ಣ ہت‎ ತಿಯ 
ಚಿತ್ರವನ್ನು ಅವರ ಮುಂದಿಟ್ಟರು. ಉತ್ತರ ದಿಕ್ಕಿನಲ್ಲಿ ವ್ಯಾಪಾರಿ ತಂಡವಿದೆ. ದಕ್ಷಿಣ ದಿಕ್ಕಿನಿಂದ ಕುರೈಶರ ಸೇನೆ ಬರುತ್ತಿದೆ. 
ಇವೆರಡರ ಪೈಕಿ ಒಂದು ನಿಮ್ಮ ವಶವಾಗುವುದೆಂದು ಅಲ್ಲಾಹನ ವಾಗ್ದಾನವಿದೆ. ನೀವೀಗ ಯಾವುದನ್ನು ಎದುರಿಸಲು 
ಬಯಸುತ್ತೀರಿ? ಎಂದು ಅವರೊಡನೆ ಕೇಳಿದರು. ಉತ್ತರವಾಗಿ ಒಂದು ದೊಡ್ಡ ಗುಂಪಿನ ಕಡೆಯಿಂದ, ವ್ಯಾಪಾರಿ ತಂಡದ 
ಮೇಲೆ ಆಕ್ರಮಣ ನಡೆಯಬೇಕೆಂಬ ಅಭಿಪ್ರಾಯ ಪ್ರಕಟವಾಯಿತು. ಆದರೆ ಪ್ರವಾದಿವರ್ಯರ(ಸ) ಅಭಿಪ್ರಾಯ 


ಕಾಂಡ-9 


550 ಸ ಕುರ್‌ಆನ್‌ ವ್ಯಾಖ್ಯಾನ 


ಭಿನ್ನವಾಗಿದ್ದುದರಿಂದ ಅವರು ಅದೇ ಪ್ರಶ್ನೆ ಪುನರಾವರ್ತಿಸಿದರು. ಆಗ ಮುಹಾಜಿರ್‌ಗಳ ಕಡೆಯಿಂದ ಮಿಕ್ತಾದ್‌ ಬಿನ್‌ 
ಅಮ್ರ್‌(ರ) ಎಂಬವರು [ಆ ಬಳಿಕ ಪ್ರವಾದಿವರ್ಯರ(ಸ) ಕಡೆಯಿಂದ ಪ್ರಶ್ನೆಯು ಪುನರಾವರ್ತನೆಯಾದ್ದರಿಂದ ಅನ್ಸಾರರ |. 
ಕಡೆಯಿಂದ ಹ. ಸದ್‌ ಬಿನ್‌ ಮುಆಬ್‌ರೂ(ರ) ರೋಮಾಂಚಕ ಭಾಷಣ ಮಾಡಿದರು. ಅದರಲ್ಲಿ ಅವರು] نا‎ ದೇವ 
ಸಂದೇಶವಾಹಕರೇ, ನಿಮ್ಮ ಪ್ರಭು ನಿಮಗೆ ಎತ್ತ ಸಾಗಬೇಕೆಂದು ಅಪ್ಪಣೆ ಕೊಡುತ್ತಿರುವನೋ ಅತ್ತ ಸಾಗಿರಿ. ನಾವು ನಿಮ್ಮ 
ಜೊತೆಗಿದ್ದೇವೆ' ಎಂದರು. 

ಈ ಭಾಷಣಗಳ ಬಳಿಕ ವ್ಯಾಪಾರಿ ತಂಡದ ಬದಲು ಕುರೈಶರ ಸೈನ್ನದೊಡನೆ ಹೋರಾಟಕ್ಕೆ ಹೊರಡಬೇಕೆಂಬ 
ತೀರ್ಮಾನವಾಯಿತು. ಆದರೆ ಇದೇನೂ ಸಾಮಾನ್ಯ ನಿರ್ಧಾರವಾಗಿರಲಿಲ್ಲ. ಇಂತಹ ಸಂಕೀರ್ಣ ವೇಳೆಯಲ್ಲಿ ಯುದ್ಧಕ್ಕೆ 
ಹೊರಟವರ ಸಂಖ್ಯೆ ಮುನ್ನೂರಕ್ಕಿಂತ ಸ್ವಲ್ಲ ಲ್ಪ ಹೆಚ್ಚಿತ್ತಷ್ಟ. ಯುದ್ಧ ಸಾಮಗ್ರಿಯೂ ತುಂಬಾ ಕಡಿಮೆಯಿತ್ತು. ಆದುದರಿಂದ 
یت‎ ನವರು ಒಳಗಿಂದೊಳಗೆ ಭೀತರಾಗಿದ್ದ: A ತಾವು ಉದ್ದೇಶಪೂರ್ವಕವಾಗಿ ಮೃತ್ಯು: ವಿನ ದವಡೆಯನ್ನು ಸೇರುತ್ತಿರುವೆವೋ 

ಂಬಂತೆ ಅವರಿಗೆ ಬಾಸವಾಗುತ್ತಿತ್ತು. ಸಮಯ ಸಾಧಕರು ಮತ್ತು ಕಪಟವಿಶ್ವಾಸಿಗಳು ಇಂತಹ ಯುದ್ಧ ಸನ್ನಾಹವನ್ನು 
ماقم‎ ಹೇಳುತ್ತಿದ್ದರು. ಆದರೆ ಪ್ರವಾದಿವರ್ಯರೂ(ಸ) ಸತ್ಯಸಂಧ ಮುಲ್‌ಮಿನರೂ ಪ್ರಾಣದೊಡನೆ ಹೆಣಗಾಡುವ 
ಸಮಯ ಇದುವೇ ಎಂದು ಶಿಳಿದಿದ್ದುದರಿಂದ ಅಲ್ಲಾಹನ ಮೇಲಿನ ಭರವಸೆಯೊಂದಿಗೆ ಹೊರಟು ಬಂದಿದ್ದರು. ಅವರು 
ನೇರವಾಗಿ ಕುರೈಶರ ಸೇನೆ. ಬರುತ್ತಿದ್ದ ನೈಯತ್ಮ ದಿಕ್ಕಿನ ಹಾದಿ ಹಿಡಿದರು.. ಒಂದು ವೇಳೆ ವ್ಯಾಪಾರಿ ತಂಡವನ್ನು ಕೊಳ್ಳಿ | 
ಹೊಡೆಯಬೇಕೆಂದಿದ್ದರೆ ಅವರು ವಾಯುವ್ಮ ದಿಕ್ಕಿನ ದಾರಿ ಹಿಡಿಯಬೇಕಿತ್ತು. 

ರಬುರಖಾನ್‌ 17ರಂದು. 'ಬದ್ರ್‌' ಷಂಬಲ್ಲಿ ಇತ್ತಂಡಗಳೊಳೆಗೆ ಯುದ್ಧ ನಡೆಯಿತು. p 

ಮುಸ್ಲಿಮರ. ಸತ್ಯವಿಶ್ವಾಸ ಬಲವು ಡೀವವಶಿಯಿಂದ. ಪುರಸ್ಕಾರ ಪಡೆಯುವುದರಲ್ಲಿ ಯಶಸ್ವಿಯಾಯಿತು. ಕುರೈಶರು ಶಕ್ತಿ 
ಸಾಮರ್ಥ್ಯಗಳ ಅಹಂಕಾರ ಹೊಂದಿದ್ದರೂ ನಿಸ್ಸಹಾಯಕ ಮತ್ತು ನಿರ್ಗತಿಕರಾದ ಸತ್ಕಾನುರಕ್ತರಿಂದ ಸೋತರು. 

ಒಬ್ಬ ಪಾಶ್ಚಿಮಾತ್ಮ ವಿಮರ್ಶಕನು ಹೇಳಿರುವಂತೆ مد‎ ಯುದ್ಧಕ್ಕಿಂತ ಮುಂಚೆ ಇಸ್ಲಾಮ್‌ ಕೇವಲ ಒಂದು ಧರ್ಮ 
ಮತ್ತು ರಾಷ್ಟ್ರವಾಗಿತ್ತು. ಆದರೆ ಬದ್ರ್‌ ಯುದ್ಧದ ನಂತರ pe ರಾಷ್ಟ್ರೀಯಮತ ಮಾತ್ರವಲ್ಲ ಸ್ವಯಂ ರಾಷ್ಟ್ರವೇ 
ಆಗಿಬಿಟ್ಟಿತು." 


| ಚರ್ಚಾವಿಷಯಗಳುಃ' 

ಕುರ್‌ಆನಿನ ಈ ಅಧ್ಯಾಯದಲ್ಲಿ ವಿಮರ್ಶಿಸಲಾಗಿರುವ ಸಂಘರ್ಷ ಇದುವೇ. ಈ ವಿಮರ್ಶೆಯ ರೀತಿಯು |'‏ رھت 
ಲೌಕಿಕ ಆಳರಸರು ತಮ್ಮ ಸೇನೆಯ ವಿಜಯದ ಬಳಿಕ ಮಾಡುವ ವಿಮರ್ಶೆಗಿಂತ ತೀರಾ ಭಿನ್ನವಾಗಿದೆ.‏ 

ಪ್ರಥಮತಃ ಮುಸ್ಲಿಮರಲ್ಲಿ ನೈಶಿಕ ದೃಷ್ಟಿಯಿಂದ ಇನ್ನೂ ಉಳಿದಿದ್ದ ಕೆಲವು ನ್ಯೂನತೆಗಳನ್ನು ಬೊಟ್ಟು ಮಾಡಿ, ಮುಂದೆ 
ಅವುಗಳನ್ನು ನಿವಾರಿಸಿಕೊಳ್ಳು; ವಂತೆ ಹೇಳಲಾಗಿದೆ. 

ತಮ್ಮ ಸ್ವಂತ ಸಾಹಸಮಯ ಸಾಧನೆಗಾಗಿ ಉಬ್ಬಿ ಹೋಗದೆ, ಅಲ್ಲಾಹನ ಮೇಲೆ ಭರವಸೆ ಇಡಬೇಕು ಮತ್ತು ಅಲ್ಲಾಹ್‌ 
ಮತ್ತು ರಸೂಲರ ಅನುಸರಣೆಯಿಂದ ಪಾಠ ಕಲಿಯಬೇಕೆನ್ನುತ್ತ ಈ ವಿಜಯದಲ್ಲಿ سخ‎ ಪರೋಕ್ಷ 700 
ಎಷ್ಟರ ಮಟ್ಟಿಗಿತ್ತೆಂಬುದನ್ನೂ ತೋರಿಸಿ ಕೊಡಲಾಗಿದೆ. 

"ಮುಸ್ಲಿಮರು ಈ ಸತ್ಯಾಸತ್ಯಗಳ ಹೋರಾಟವನ್ನು ಯಾವ' ನೈತಿಕ ಉದ್ದೇಶ ಸಾಧನೆಗಾಗಿ ಮಾಡಬೇಕಾಗಿದೆಯೋ 
ಅದನ್ನೂ ಈ ಹೋರಾಟದಲ್ಲಿ ಜಯಗಳಿಸಲಿಕ್ಕೆ ಬೇಕಾದ ನೈತಿಕ ಗುಣವಿಶೇಷಗಳನ್ನೂ “ವಿವರಿಸಲಾಗಿದೆ. 
.  ಮುಶ್ರಿಕರಿಗೂ ಮುನಾಫಿಕರಿಗೂ ಯಹೂದಿಯರಿಗೂ 5 ಕೈದಿಗೆಗೂ ಅತ್ಯಂತ ಪಾಠದಾಯಕ ಉಪದೇಶ 
' ಕೊಡಲಾಗಿದೆ. 

ಅನಂತರ ಯುದ್ದದಲ್ಲಿ ವಶಕ್ಕೆ ಬಂದ ಸೊತ್ತುಗಳ ಕುರಿತು ಮುಸ್ಲಿ; ಮರಿಗೆ ತಿಳಿಸಲಾಗಿದೆ. 
.  ಇಸ್ಲಾಮೊ ಆಂದೋಲನವು ಈ ಘಟ್ಟಕ್ಕೆ ತಲುಪಿದಾಗ ವಿವರವಾಗಿ ನೀಡಬೇಕಾಗಿದ್ದ ಯುದ್ಧ ಹಾಗೂ ಒಪ್ಪಂದಗಳಿಗೆ 
ಸಂಬಂಧಿಸಿದ ನೈತಿಕ ಮಾರ್ಗದರ್ಶನವನ್ನೂ ನೀಡಲಾಗಿದೆ. 

ತರುವಾಯ ಇಸ್ಲಾಮೊ ರಾಷ್ಟ್ರದ ಮುಸ್ಲಿಮ್‌ ಪ್ರಜೆಗಳನ್ನು ಕಾನೂನು" ಪ್ರಕಾರ ಇಸ್ಲಾಮೊ ರಾಷ್ಟ್ರದ ಗಡಿಯ 
ಹೊರಗಿರುವ ಮುಸ್ಲಿಮ್‌ ಪ್ರಜೆಗಳಿಂದ ಪ್ರತ್ಯೇಕಿಸಿ ಗುರುತಿಸುವ ಇಸ್ಲಾಮೊ ರಾಷ್ಟ್ರ ಸಂವಿಧಾನದ ಕೆಲವು ನಿಬಂಧನೆಗಳನ್ನು 


ವಿವರಿಸಲಾಗಿದೆ; 


ಕಾಂಡ -9 


8. ಅಲ್‌ ಅನ್‌ಫಾಲ್‌ 551 


#8 eds sf SL SY ای4 رذو۔‎ 43 
6) APS QE ES SSE 5S! 


رم 


8. ಅಲ್‌ ಅನ್‌ಫಾಲ್‌ 


ಅವತೀರ್ಣ : ಮದೀನಾದಲ್ಲಿ 
ಸೂಕ್ತಗಳು:75 ರುಕೂಲ್‌ಗಳು:10 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-6) ನಿಮ್ಮೊಡನೆ 'ಅನ್‌ಫಾಲ್‌'(ಸಮರಾರ್ಜಿತ ಸೊತ್ತು)ನ ಕುರಿತು ಪ್ರಶ್ನಿಸುತ್ತಾರೆ. ಈ 'ಸಮರಾರ್ಜಿತ 
ಸೊತ್ತು' ಅಲ್ಲಾಹ್‌ ಮತ್ತು ಅವನ ರಸೂಲರದ್ದು. ಆದುದರಿಂದ ನೀವು ಅಲ್ಲಾಹನನ್ನು ಭಯಪಡಿರಿ ಮತ್ತು 
ಪರಸ್ಪರ ಸಂಬಂಧಗಳನ್ನು ಸರಿಪಡಿಸಿರಿ. ನೀವು ಸತ್ಮವಿಶ್ವಾಸಿಯಾಗಿದ್ದರೆ ಅಲ್ಲಾಹ್‌ ಹಾಗೂ ಅವನ ರಸೂಲರನ್ನು 
ಅನುಸರಿಸಿರಿ' ಎಂದು ಹೇಳಿರಿ.' ಅಲ್ಲಾಹನ ಪ್ರಸ್ತಾಪ ಕೇಳಿದೊಡನೆ ಹೃದಯ ಕಂಪಿಸುವವರೇ ನಿಜವಾದ 
ಸತ್ಮವಿಶ್ವಾಸಿಗಳು. ಅವರ ಮುಂದೆ ಅಲ್ಲಾಹನ 'ಸೂಕ್ತ'ಗಳನ್ನು ಓದಿದಾಗ ಅವರ ವಿಶ್ವಾಸ 


1, ಇದು ಈ ಯುದ್ಧ ವಿಮರ್ಶೆಗೆ ನೀಡಲಾಗಿರುವ ವಿಚಿತ್ರ ರೀತಿಯ ಪೀಠಿಕೆ. ಬದ್ಸ್‌ ಯುದ್ಧದಲ್ಲಿ ಕುರೈಶರಿಂದ 
ದೋಟಲಾಗಿದ್ದ ಸಮರಾರ್ಜಿತ ಸೊತ್ತಿನ ವಿತರಣೆಯ ವಿಷಯದಲ್ಲಿ ಮುಸ್ಲಿಮರ ನಡುವೆ ವಿವಾದವುಂಟಾಯಿತು. ಅವರ ಮಟ್ಟಿಗೆ 
ಇಸ್ಲಾಮ್‌ ಸ್ವೀಕಾರದ ಬಳಿಕ ಇಸ್ಲಾಮೊ ಧ್ವಜದಡಿಯಲ್ಲಿ ಹೋರಾಡುವ ಪ್ರಸಂಗ ಬಂದುದು ಅದುವೇ ಪ್ರಥಮಬಾರಿ. ಆದುದರಿಂದ 
ಈ ತತ್ಪಾದರ್ಶಕ್ಕಾಗಿ ಮಾಡುವ ಯುದ್ಧ ಮತ್ತು ಅದರಿಂದಾಗುವ ಸಮಸ್ಯೆಗಳ ವಿಷಯದಲ್ಲಿ ಯಾವ ನಿಯಮಗಳಿವೆಯಂಬುದು 
ಅವರಿಗೆ ತಿಳಿದಿರಲಿಲ್ಲ. ಆದುದರಿಂದ ಬದ್ರ್‌ ಯುದ್ಧದಲ್ಲಿ ಸತ್ಯನಿಷೇಧಿಗಳ ಸೋಲಿನ ಬಳಿಕ ಯಾರ್ಮಾರು ಯಾವ ಸೊತ್ತುಗಳನ್ನೆಲ್ಲ 
ವಶಪಡಿಸಿಕೊಂಡಿದ್ದರೋ ಅದೆಲ್ಲ ಅರಬರ ಹಿಂದಿನ ಪದ್ಧತಿ ಪ್ರಕಾರ ಅವರದೇ ಎಂದು ಪರಿಗಣಿಸಲಾಗುತ್ತಿತ್ತು. ಉಳಿದವರಲ್ಲಿ 
ಸಮರಾರ್ಜಿತ ಸೊತ್ತಿನ ಕಡೆಗೆ ಗಮನ ಹರಿಸದೇ ಸತ್ಮನಿಷೇಧಿಗಳನ್ನು ಬೆನ್ನಟ್ಟಿಕೊಂಡು ಹೋದ ಒಂದು ಪಂಗಡವಿತ್ತು. 
ಪ್ರವಾದಿವರ್ಯರ(ಸ) ರಕ್ಷಣಾ ಕಾರ್ಯ ನೆರವೇರಿಸುತ್ತಿದ್ದ ಇನ್ನೊಂದು ಪಂಗಡವೂ ಇತ್ತು. ಈ ಎರಡೂ ಪಂಗಡಗಳವರು ಆ 
ಸೇವೆಯನ್ನು ಮಾಡದಿರುತ್ತಿದ್ದರೆ ಯುದ್ಧದಲ್ಲಿ ಜಯ ಸಿಗುತ್ತಿರಲಿಲ್ಲ, ಸಮರಾರ್ಜಿತ ಸೊತ್ತೂ ಕೈ ಸೇರುತ್ತಿರಲಿಲ್ಲ ಎಂಬ ವಾದವನ್ನು 
ಮುಂದಿಟ್ಟು ತಮ್ಮ ಹಕ್ಕನ್ನು ಕೇಳತೊಡಗಿದರು. ಆದರೆ, ಕಾರ್ಯತಃ ಯಾರ ವಶದಲ್ಲಿ ಸಮರಾರ್ಜಿತ ಸೊತ್ತು ಇದ್ದಿತೋ, ಅದು 
ಅವರದೇ ಎಂಬುದಕ್ಕೆ ಅವರಿಗೆ ಬೇರಾವ ಆಧಾರವೂ ಅಗತ್ಮವಿರಲಿಲ್ಲ. ಇತರರು ಮಂಡಿಸುತ್ತಿರುವ ವಾದಗಳನ್ನು ಒಪ್ಪಿಕೊಳ್ಳಲು 
ಅವರು ಸಿದ್ಧರಿರಲಿಲ್ಲ. ಕೊನೆಗೆ ಈ ವಿವಾದವು ಕಾವೇರತೊಡಗಿತು. ಅದು ಹೃದಯಗಳನ್ನೂ ಕೆಣಸಲಾರಂಭಿಸಿತು. 

ಅಲ್ಲಾಹನು ಅನ್‌ಫಾಲ್‌ ಅಧ್ಯಾಯ ಅವತಶೀರ್ಣಗೊಳಿಸಲು ಆಯ್ದುಕೊಂಡ ಮಾನಸಿಕ ಸನ್ನಿವೇಶ ಇದೇ ಆಗಿತ್ತು. ಇಲ್ಲಿ 
ಅವನು ಯುದ್ದದ ಬಗೆಗಿನ ವಿಮರ್ಶೆಯ ಆರಂಭವನ್ನು ಈ ಸಮಸ್ಯೆಯಿಂದಲೇ ಮಾಡಿರುವನು. ಈ ವಿಮರ್ಶೆಯ ಆರಂಭದ ಮಾತೆ 


ಕಾಂಡ-9 


ವೃದ್ಧಿಸುತ್ತದೆ? ಮತ್ತು ಅವರು ತಮ್ಮ ಪ್ರಭುವಿನ ಮೇಲೆ ಭರವಸೆಯಿಡುತ್ತಾರೆ. ಅವರು ನಮಾರುನ್ನು 
ಸಂಸ್ಥಾಪಿಸುತ್ತಾರೆ ಮತ್ತು ನಾವು ಅವರಿಗೆ ನೀಡಿದುದರಿಂದ (ನಮ್ಮ ಮಾರ್ಗದಲ್ಲಿ) ಖರ್ಚು ಮಾಡುತ್ತಾರೆ. 
ಇಂಥವರೇ ನಿಜವಾದ ಸತ್ಯವಿಶ್ವಾಸಿಗಳು. ಅವರಿಗಾಗಿ ಅವರ ಪ್ರಭುವಿನ ಬಳಿ ಉನ್ನತ ಸ್ಥಾನಗಳಿವೆ. 
ಅಪರಾಧಗಳಿಗೆ ಕ್ಷಮೆ ಇದೆ? ಮತ್ತು ಅತ್ಯುತ್ತಮ ಜೀವನಾಧಾರವಿದೆ. ನಿಮ್ಮ ಪ್ರಭು ನಿಮ್ಮನ್ನು ನಿಮ್ಮ 
ನಿವಾಸದಿಂದ ಸತ್ಯಸಹಿತ ಹೊರ ಹಾಕಿದ್ದನು ಮತ್ತು ಸತ್ಕವಿಶ್ವಾಸಿಗಳ ಪೈಕಿ ಒಂದು ಪಂಗಡಕ್ಕೆ ಇದು 
'ನಿಮ್ಮೊಡನೆ ಅನ್‌ಫಾಲ್‌ನ ಕುರಿತು ಪ್ರಶ್ನಿಸುತ್ತಾರ' ಎಂದಾಗಿತ್ತು. ಬದ್ರ್‌ ಯುದ್ಧದಲ್ಲಿ ಮುಸ್ಲಿಮರ ವಶವಾಗಿದ್ದ ಈ ಸೊತ್ತುಗಳನ್ನು 
'ಗನಾಯಿಮ್‌' (ಅರ್ಥಾತ್‌ - ದೋಚಿದ ವಸ್ತು ಅಥವಾ ಉಚಿತವಾಗಿ ಸಿಕ್ಕ ವಸ್ತು) ಎನ್ನುವ ಬದಲಿಗೆ 'ಅನ್‌ಫಾಲ್‌' (ಸಮರಾರ್ಜಿತ 
ಸೊತ್ತು) ಎಂದು ಹೇಳಿರುವುದರಲ್ಲಿ ಸ್ವತಃ ಈ ಸಮಸ್ಕೆಯ ಪರಿಹಾರ ಅಡಕವಾಗಿದೆ. 'ಅಸ್‌ಫಾಲ್‌' ಎಂಬುದು 'ನಫಿಲ್‌' ಎಂಬುದರ 
ಬಹುವಚನ ರೂಪ. ಹಕ್ಕಿಗಿಂತ ಅಧಿಕವಾದ ವಸ್ತುವಿಗೆ ಅರಬೀ ಭಾಷೆಯಲ್ಲಿ 'ನಫಿಲ್‌' ಎನ್ನುತ್ತಾರೆ. ಅದು ಅಧೀನನ ಕಡೆಯಿಂದಾದರೆ 
ಒಬ್ಬ ದಾಸನು ತನ್ನ ಯಜಮಾನನ ಸೇವೆಯನ್ನು ಎಷ್ಟರ ಮಟ್ಟಿಗೆ ಮಾಡಲು ಹೊಣೆಗಾರನಾಗಿರುತ್ತಾನೋ ಅದಕ್ಕಿಂತಲೂ ಹೆಚ್ಚಾಗಿ 
ಸ್ವಪ್ರೇರಣೆಯೊಂದಿಗೆ ಮಾಡುವ ಸೇವೆ. ಉದಾ:- ನಫಿಲ್‌ ನಮಾರು್‌. ಇನ್ನು ಅದು ಯಜಮಾನನ ಕಡೆಯಿಂದಾದರೆ - ಅವನು 
ತನ್ನ ದಾಸನಿಗೆ ಸಲ್ಲಬೇಕಾದುದಕ್ಕಿಂತ ಅಧಿಕವಾಗಿ ಕೊಡುವ ಸಂಭಾವನೆ. ಆದುದರಿಂದ - ಈ ಎಲ್ಲಾ ಚರ್ಚೆಗಳೂ ವಿವಾದಗಳೂ 
ದೇವದತ್ತವಾದ ಸಂಭಾವನೆಯ ಬಗೆಗಲ್ಲವೇ? ಹಾಗಿರುವಾಗ ನೀವು ಅದನ್ನು ಸ್ವತಃ ವಿತರಣೆ ಮಾಡುವ ಅಧಿಕಾರ ಹೊಂದಿರುವವರಂತೆ 
ವರ್ತಿಸುತ್ತಿರುವಿರೇಕೆ? ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರದು, ಕೊಡಬೇಕಾಗಿದ್ದರೆ ಎಷ್ಟು ಕೊಡಬೇಕು ಎಂಬುದನ್ನೆಲ್ಲಾ 
ಆ ಸೊತ್ತನ್ನು ನೀಡಿದವನೇ ನಿರ್ಧರಿಸುವನು ಎಂಬುದೇ ಈ ಪೀಠಿಕೆಯ ಅರ್ಥ. 

‘ ಇಲ್ಲಿ 'ಇದು ಅಲ್ಲಾಹ್‌ ಮತ್ತು ಅವನ ರಸೂಲರದ್ದು' ಎಂದಿಷ್ಟೇ ಹೇಳಿ ಮಾತನ್ನು ಮುಗಿಸಿ ಬಿಡಲಾಗಿದೆ. ಮೊದಲು 
ಆಜ್ಞಾ ಸ್ಟೀಕಾರ ಹಾಗೂ ಆಜ್ಞಾನುಸರಣೆಯ ವಿಷಯ ಪೂರ್ಣಗೊಳ್ಳಲಿ ಎಂಬ ಉದ್ದೇಶದಿಂದ ಇಲ್ಲಿ ವಿತರಣೆ ಮಾಡುವ ಪ್ರಸ್ತಾಪವನ್ನೇ 
ಎತ್ತಿಲ್ಲ. ಕೆಲವು ರುಕೂಲ್‌ಗಳಷ್ಟು ಮುಂದೆ ಸಾಗಿದ ಬಳಿಕವಷ್ಟೇ ಈ ಸೊತ್ತುಗಳನ್ನು ಹೇಗೆ ವಿತರಣೆ ಮಾಡಬೇಕೆಂಬುದನ್ನು 
ಹೇಳಲಾಗಿದೆ. ಇದಕ್ಕಾಗಿಯೇ ಇಲ್ಲಿ ಅವುಗಳನ್ನು 'ಅನ್‌ಫಾಲ್‌' ಎನ್ನಲಾಗಿದೆ. 5ನೆಯ ರುಕೂಲ್‌ನಲ್ಲಿ ವಿತರಣೆಯ ಆಜ್ಞೆಯನ್ನು 
ವಿವರಿಸುವ ಸಂದರ್ಭ ಬಂದಾಗ ಈ ಸೊತ್ತುಗಳನ್ನೇ 'ಗನಾಯಿಮ್‌' ಎಂಬ ಪದದಿಂದ ಕರೆಯಲಾಗಿದೆ. 

2. ಅರ್ಥಾತ್‌- ಮಾನವನ ಮುಂದೆ ದೇವಾದೇಶ ಬಂದಾಗಲೆಲ್ಲ ಅವನು ಅದನ್ನು ಒಪ್ಪಿಕೊಂಡು ಅದರ ಮುಂದೆ 
ಅನುಸರಣೆಯೊಂದಿಗೆ ಶಿರವನ್ನು ಬಾಗಿಸಿದಾಗಿ ಅವನ ಈಮಾನಿನಲ್ಲಿ ವೃದ್ದಿಯುಂಟಾಗುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ಮಾನವನು 
ಹೀಗೆ ಮಾಡಲು ಹಿಂಜರಿದರೆ ಅವನ ಈಮಾನಿನ ಜೀವವೇ ಹೋಗಲಾರಂಭಿಸುತ್ತದೆ. ಇದರಿಂದ ಈಮಾನ್‌ ಮತ್ತು ಕುಫ್ರ್‌ 
(ಸತ್ಮನಿಷೇಧ) ಇವೆರಡೂ ವೃದ್ದಿ - ಕ್ಷಯಗಳ ಸಾಮರ್ಥ್ಯ ಹೊಂದಿರುವುದರಿಂದ ಇವು ವೃದ್ಧಿಯೂ ಆಗುತ್ತವೆ ಮತ್ತು ಕ್ಷಯವೂ 
ಆಗುತ್ತವೆಂದು ತಿಳಿದು ಬರುತ್ತದೆ. ಇದೇ ರೀತಿಯಲ್ಲಿ ಪ್ರತಿಯೊಂದು ಸ್ವೀಕಾರ ಮತ್ತು ನಿರಾಕರಣೆಗಳಲ್ಲೂ ಬೆಳವಣಿಗೆಯೂ 
ಕ್ಟೀಣತೆಯೂ ಸಾಧ್ಯವಿದೆ. ಆದರೆ ಕರ್ಮಶಾಸ್ತ್ರೀಯ ಆದೇಶಗಳ ದೃಷ್ಟಿಯಿಂದ ನಾಗರಿಕ ವ್ಯವಸ್ಥೆಯಲ್ಲಿ ಹಕ್ಕು ಮತ್ತು ಸ್ಥಾನಮಾನಗಳನ್ನು 
ನಿರ್ಧರಿಸುವಾಗ ಸ್ವೀಕಾರ ಮತ್ತು ನಿರಾಕರಣೆಗಳ ಒಂದು ನಿರ್ದಿಷ್ಟ ಮಟ್ಟವನ್ನು ಮಾತ್ರ ಒಂದೇ ಸ್ಥಾನದಲ್ಲಿ ಪರಿಗಣಿಸಲಾಗುವುದು 
ಮತ್ತು ಅವುಗಳ ವಿವಿಧ ಮಟ್ಟಿಗಳನ್ನು ಕಡೆಗಣಿಸಲಾಗುವುದು. 

3. ಅತ್ಯುನ್ನತ ಮಟ್ಟದ ಸತ್ಯವಿಶ್ವಾಸಿಗಳಿಂದಲೂ' ತಪ್ಪುಗಳು ಸಂಭವಿಸಲು ಸಾಧ್ಯವಿದೆ ಮತ್ತು ಸಂಭವಿಸಿದೆ. ಮಾನವನು 
ಮಾನವನಾಗಿರುವ ವರೆಗೂ ಅವನ ಕರ್ಮಪತ್ರವು ಸಂಪೂರ್ಣ ಆದರ್ಶಪ್ರಾಯವಾದ ಕರ್ಮಗಳಿಂದಲೇ ತುಂಬಿದ್ದು ಕುಂದು ಕೊರತೆ, 


ಕಾಂಡೆ-9' 


8. ಅಲ್‌ ಅನ್‌ಫಾಲ್‌ 553 


ನ 2 
| ds ا‎ 219 
3 pad ما‎ ಇ 
> _ 
4 


LAL fc د ہے شرع مد ہے‎ 
OO SNES بن تما‎ EG 
ESS 
NDE Si LBs 


ಅಪ್ರಿಯವಾಗಿತ್ತು. ಅದು ಪ್ರತ್ಯಕ್ಷೆವಾಗಿದ್ದರೂ ಅವರು ಆ ಸತ್ಯದ ವಿಷಯದಲ್ಲಿ ನಿಮ್ಮೊಂದಿಗೆ ತರ್ಕಿಸುತ್ತಿದ್ದರು. 
-ತಮ್ಮ ಕಣ್ಣೆದುರೇ ಕಾಣುತ್ತಿರುವ ಮೃತ್ಯುವಿನ ಕಡೆಗೆ ಅವರನ್ನು ಅಟ್ಟಲಾಗುತ್ತಿದೆಯೋ ಎಂಬಂತಿತ್ತು ಅವರ 
ಸ್ಥಿತಿ" (ಈ ಸಮರಾರ್ಜಿತದ ವಿಷಯದಲ್ಲಿಯೂ ಆಗ ಸಂಭವಿಸಿದಂತಹ ಪರಿಸ್ಥಿತಿಯೇ ಆಗುತ್ತಲಿದೆ.) 
(7-8) ಎರಡು ತಂಡಗಳ ಪೈಕಿ ಒಂದು ನಿಮಗೆ ಸಿಗುವುದೆಂದು ಅಲ್ಲಾಹನು ನಿಮಗೆ ವಾಗ್ದಾನ ಮಾಡುತ್ತಿದ್ದ 
ಸಂದರ್ಭವನ್ನು ಸ್ಮರಿಸಿರಿ.5 ದುರ್ಬಲ ತಂಡವು ನಿಮಗೆ ಸಿಗಬೇಕೆಂದು ನೀವು ಇಚ್ಛಿಸುತ್ತಿದ್ದಿರಿ." ಆದರೆ ಸತ್ಯವು 


FR 
Cy 


ಲೋಪದೋಷಗಳಿಂದ ಸಂಪೂರ್ಣ ಮುಕ್ತವಾಗಿರಲು ಸಾಧ್ಯವಿಲ್ಲ. ಆದರೆ ಮಾನವನು ದಾಸ್ಯ-ಅನುಸರಣೆಗೆ ಅತಿ ಅಗತ್ಯವುಳ್ಳ 
ಶರತ್ತುಗಳನ್ನು ಪೂರೈಸಿದಾಗ ಅವನು ಮಾಡಿದ ಸೇವೆಗೆ ಅವನು ಎಷ್ಟು ಹಕ್ಕುದಾರನಾಗಿರುತ್ತಾನೋ ಅದಕ್ಕಿಂತ ಸ್ವಲ್ಪ ಹೆಚ್ಚೇ 
ಪ್ರತಿಫಲವನ್ನು ತನ್ನ ಅನುಗ್ರಹದಿಂದ ಕೊಡುವುದು ಅಲ್ಲಾಹನ ಮಹತ್ತಾದ ಕೃಪೆಗಳಲ್ಲೊಂದಾಗಿದೆ. 

4. ಅರ್ಥಾತ್‌- ಅಂದು ಅಪಾಯಕ್ಕೆ ಸಿಲುಕಬೇಕೆಂಬುದೇ ಸತ್ಯದ ಬೇಡಿಕೆಯಾಗಿದ್ದರೂ ಅವರು ಅಪಾಯವನ್ನು ಎದುರಿಸಲು 
ಭಯಪಡುತ್ತಿದ್ದರು. ಅದೇ ರೀತಿಯಲ್ಲಿ ಇಂದು ಅವರಿಗೆ ಸಮರಾರ್ಜಿತ ಸೊತ್ತನ್ನು ಕೈ ಬಿಡಲು ಇಷ್ಟವಿಲ್ಲವಾಗಿದೆ. ವಾಸ್ತವದಲ್ಲಿ 
ಅದನ್ನು ಕೈ ಬಿಟ್ಟು ಆಜ್ಞೆಯನ್ನು ಕಾಯಬೇಕೆಂಬುದೇ ಸತ್ಯದ ಬೇಡಿಕೆಯಾಗಿದೆ. ಇದರ ಇನ್ನೊಂದು ಅರ್ಥ ಈ ರೀತಿಯೂ ಆಗಲು 
ಸಾಧ್ಯವಿದೆ - ನೀವು ಅಲ್ಲಾಹನನ್ನು ಅನುಸರಿಸಿದರೆ, ಹಾಗೂ ನಿಮ್ಮ ಸ್ಟೇಚ್ಛೆಯ ಬದಲಿಗೆ ರಸೂಲರ ಆಜ್ಞೆಯಂತೆ ನಡೆದರೆ, ಈಗಾಗಲೇ 
ನಡೆದ ಬದ್ರ್‌ ಯುದ್ಧದ ವೇಳೆ ಕಂಡುಕೊಂಡ ಪರಿಣಾಮವನ್ನೇ ಕಾಣುವಿರಿ. ಅಂದರೆ ಆಗ - ನೀವು ಕುರೈಶರೊಡನೆ ಯುದ್ಧಕ್ಕೆ 
ಹೋಗಲು ಇಷ್ಟಪಡುತ್ತಿರಲಿಲ್ಲ. ಹೋದರೆ ಅದು ನಿಮ್ಮ ವಿನಾಶಕ್ಕೆ ಕಾರಣವಾಗಿ ಬಿಡುವುದೆಂದು ನೀವು ತಿಳಿದುಕೊಂದಿದ್ದಿರಿ, ಆದರೆ, 
ನೀವು ಅಲ್ಲಾಹ್‌ ಮತ್ತು ಅವನ ರಸೂಲರನ್ನು ಅನುಸರಿಸಿದಾಗ ಈ ಅಪಾಯಕಾರಿ ಕಾರ್ಯವೇ ನಿಮ್ಮ ಮಟ್ಟಿಗೆ ಜೀವದಾಯಕ 
ಸಂದೇಶವಾಗಿ ಮಾರ್ಪಟ್ಟಿತು. 

ಕುರ್‌ಆನಿನ ಈ ಆದೇಶವು ಸಾಮಾನವಾಗಿ ಬದ್ರ್‌ ಯುದ್ಧದ ಕುರಿತು ಕೆಲವು ಪ್ರವಾದಿ ಚರಿತ್ರೆ ಕೂಗೂ ಯುದ್ಧಗಳ 
ಇತಿಹಾಸಗಳಲ್ಲಿ ಉಲ್ಲೇಖಗೊಂಡಿರುವ ವರದಿಗಳನ್ನು ಖಂಡಿಸುತ್ತದೆ. ಅರ್ಥಾತ್‌- ಪ್ರವಾದಿವರ್ಯರೂ(ಸ) ಸತ್ಯವಿಶ್ವಾಸಿಗಳೂ 
ಮೊದಲು ವ್ಯಾಪಾರಿ ತಂಡವನ್ನು ಕೊಳ್ಳಿ ಹೊಡೆಯಲಿಕ್ಕಾಗಿ ಹೊರಟು ಹೋಗಿದ್ದರು. ಕೆಲವು ಮೈಲಿ ಮುಂದೆ ಸಾಗಿದಾಗ ಕುರೈಶರ 
ಸೈನ್ಯವು ವ್ಯಾಪಾರೀ ತಂಡವನ್ನು ರಕ್ಷಿಸಲಿಕ್ಕಾಗಿ ಮುಂದೊತ್ತಿ ಬರುತ್ತಿದೆಯೆಂದು ತಿಳಿದು ಬಂತು. ಆಗ ವ್ಯಾಪಾರಿ ತಂಡವನ್ನೆದುರಿಸುವುದೋ 
ಅಥವಾ ಆ ಸೈನ್ಮವನ್ನೋ? ಎಂಬ ಬಗ್ಗೆ ಸಮಾಲೋಚನೆ ನಡೆಸಲಾಯಿತು. - ಎಂಬ ವರದಿಗಳು. ಆದರೆ, ಈ ವಿಷಯಕ್ಕೆ ۸ 
ಕುರ್‌ಆನ್‌ ಹೇಳುವುದೇನೆಂದರೆ, ಪ್ರವಾದಿವರ್ಯರು(ಸ) ತಮ್ಮ ಮನೆಯಿಂದ ಹೊರಡುವಾಗಲೇ ಕುರೈಶರ ಸೇನೆಯೊಡನೆ ನಿರ್ಣಾಯಕ 
ಯುದ್ಧ ಮಾಡಬೇಕೆಂಬ ನೈಜ'ಗುರಿ ಅವರಿಗೆ ಇತ್ತು. ಸೇನೆಯನ್ನೆದುರಿಸಬೇಕೋ ಅಥವಾ ವ್ಯಾಪಾರಿ ತಂಡವನ್ನೆದುರಿಸಬೇಕೋ ಎಂಬ 
ಬಗ್ಗೆ ಸಮಾಲೋಚನೆಯೂ ಆಗಲೇ ನಡೆದಿತ್ತು. ಕುರೈಶರ ಸೇನೆಯನ್ನೇ ಎದುರಿಸಬೇಕೆಂದು ಸತ್ಯವಿಶ್ವಾಸಿಗಳಿಗೆ ವ್ಯಕ್ತವಾಗಿದ್ದರೂ 
ಅವರಲ್ಲೊಂದು ತಂಡವು ಅದರಿಂದ ತಪ್ಪಿಸಿಕೊಳ್ಳಲಿಕ್ಕಾಗಿ ವಾದಿಸುತ್ತಿತ್ತು. ಕಟ್ಟಕಡೆಗೆ ಸೇನೆಯನ್ನೇ ಎದುರಿಸಲು ಹೋಗಬೇಕೆಂಬ 
ಅಂತಿಮ ತೀರ್ಮಾನವಾದಾಗ ಪ್ರತಿಯೊಬ್ಬನೂ ತಾನೀಗ ಮರಣದ ದವಡೆಯೊಳಕ್ಕೇ ಅಟ್ಟಲ್ಪಡುತ್ತಿರುವೆನೆಂದು ಭಾವಿಸುತ್ತಲೇ 
ನಡೆದಿದ್ದನು. 

5. ಅರ್ಥಾತ್‌- ಸಿರಿಯಾದ ಕಡೆಯಿಂದ ಬರುತ್ತಿದ್ದ ವ್ಯಾಪಾರೀ ತಂಡ ಅಥವಾ ಮಕ್ಕಾದಿಂದ ಬರುತ್ತಿದ್ದ ಕುರೈಶರ ಸೈನ್ಯ. 

6. ಅರ್ಥಾತ್‌- ಕೇವಲ ಮೂವತ್ತು ಅಥವಾ ನಲ್ವತ್ತು ಮಂದಿ ರಕ್ಷಣಾಭಟರಿರುವ ವ್ಯಾಪಾರೀ ತಂಡ. 


ಕಾಂಡ-9 


654 ಕುರ್‌ಆನ್‌ ವ್ಯಾಖ್ಯಾನ 


Ed OSH GS EL 5 RNAs 
ಲನ ಶಿಂತ್ರಿ I Ss 
LS 0 HID ISL 

KER A be ENS ig & 


p) 


3೨, 7 ಜ್‌ ತಳಳ 49,೨3 ಸಔ ¢‏ مسر وھ 
ESTA SESS SGA‏ 


ಸತ್ಮವಾಗಿಯೂ وھ‎ ಮಿಥ್ಯವಾಗಿಯೂ ಇರಲೆಂದು ತನ್ನ ಆದೇಶಗಳಿಂದ ಸತ್ಯವನ್ನು ಸತ್ಯವಾಗಿ ಮಾಡಿ 
ತೋರಿಸಿ, ಸತ್ಯನಿಷೇಧಿಗಳ ಮೂಲೋತ್ಸಾಟನ ಗೊಳಿಸಿಬಿಡಬೇಕೆಂಬುದು ಅಲ್ಲಾಹನ ಇಚ್ಛೆ ಆಗಿತ್ತು.” ಇದು 
ಅಪರಾಧಿಗಳಿಗೆ ಎಷ್ಟೇ ಅಪ್ರಿಯವಾಗಿದ್ದರೂ ಸರಿ. 

(9-10) ನೀವು ನಿಮ್ಮ ಪ್ರಭುವಿನೊಡನೆ ಮೊರೆಯಿಡುತ್ತಿದ್ದ ಸಂದರ್ಭವನ್ನು ಸ್ಮರಿಸಿರಿ. ನಾನು ನಿಮ್ಮ 
ಸಹಾಯಕ್ಕಾಗಿ ಸರದಿಯಂತೆ ಒಂದು ಸಾವಿರ ದೇವಚರರನ್ನು ಕಳುಹಿಸುತ್ತಲಿದ್ದೇನೆಂದು ಅವನು ಉತ್ತರಿಸಿದನು. 
ನಿಮಗೆ ಸುವಾರ್ತೆ ಹಾಗೂ ಅದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿಯುಂಟಾಗಲಿಕ್ಕಾಗಿ ಮಾತ್ರ ಅಲ್ಲಾಹನು ನಿಮಗೆ 
ಈ ವಿಷಯವನ್ನು ತಿಳಿಯಪಡಿಸಿದನು. ಸಹಾಯವು ಯಾವಾಗ ಲಭಿಸಿದರೂ ಅದು ಅಲ್ಲಾಹನ ಕಡೆಯಿಂದಲೇ 
ಲಭಿಸುತ್ತದೆ. ನಿಶ್ಚಯವಾಗಿಯೂ ಅಲ್ಲಾಹ್‌ ಮಹಾಪ್ರತಾಪಿಯೂ ಧೀಮಂತನೂ ಆಗಿರುತ್ತಾನೆ. 

(11) ಅಲ್ಲಾಹನು ತನ್ನ ಕಡೆಯಿಂದ ತೂಕಡಿಕೆಯ ರೂಪದಲ್ಲಿ ನಿಮ್ಮ ಮೇಲೆ ನೆಮ್ಮದಿ ಹಾಗೂ 
ನಿರ್ಭಯತೆಯನ್ನು ಆಚ್ಛಾದಿಸುತ್ತಿದ್ದ! ಹಾಗೂ ನಿಮ್ಮನ್ನು ಶುದ್ಧೀಕರಿಸಿ ಶೈತಾನನಿಂದ ಹಾಕಲಾದ 


7. ಅಗ ವಾಸ್ತವದಲ್ಲಿ ಪರಿಸ್ಥಿತಿ ಏಸಾಗಿಬಿಟ್ಟಿತ್ತೆಂಬುದು ಇದರಿಂದ ತಿಳಿಯುತ್ತದೆ. ಈ ಅಧ್ಯಾಯದ ಪರಿಚಯದಲ್ಲಿ ನಾವು 
ವಿವರಿಸಿರುವಂತೆ ಕುರೈಶರ ಸೈನ್ಯವು ಹೊರಟು ಬಂದುದರಿಂದಾಗಿ ಇನ್ನು ಅರಬ್‌ ದೇಶದಲ್ಲಿ ಇಸ್ಲಾಮೊ ವವಸ್ಥೆ ಮತ್ತು ಅಜ್ಞಾನ 
ಕಾಲದ ವ್ಯವಸ್ಥೆ ಈ ಪೈಕಿ ಯಾವುದು ಉಳಿಯಬೇಕು ಎಂಬ ಪ್ರಶ್ನೆ ಉದ್ಭವಿಸಿತ್ತು. ಆಗ ಮುಸ್ಲಿಮರು ವೀರಾವೇಶದಿಂದ ಯುದ್ಧಕ್ಕೆ 
ಹೊರಡದಿರುತ್ತಿದ್ದರೆ ಇಸ್ಲಾಮಿಗೆ ಉಳಿಗಾಲವೇ ಇರುತ್ತಿರಲಿಲ್ಲ. ಮುಸ್ಲಿಮರು ಮಾಡ ಹೊರಟ ಪ್ರಥಮ ಹೋರಾಟದಲ್ಲೇ ಕುರೈಶರ 
ಬಲವನ್ನು ಮುರಿದುದರಿಂದ ಇಸ್ಲಾಮಿಗೆ ಕಾಲೂರಲು ಅವಕಾಶ ಸಿಕ್ಕಿತು ಮತ್ತು ಅಜ್ಞಾನದ ವ್ಯವಸ್ಥೆಯು ನಿರಂತರ ಸೋಲುತ್ತಲೇ 
ಹೋಯಿತು. .. 

8. ಆಲಿ ಇಮ್ರಾನ್‌ ಅಧ್ಯಾಯದ 154ನೆಯ ಸೂಕ್ತದಲ್ಲಿ ವಿವರಿಸಲಾಗಿರುವಂತ ಇದೇ ಅನುಭವ ಮುಸ್ಲಿಮರಿಗೆ ಉಹುದ್‌ 
ಯುದ್ಧದಲ್ಲೂ ಆಯಿತು. ಎರಡು ಸಂದರ್ಭಗಳಲ್ಲೂ ಅತ್ಯಂತ ಭಯಾವಸ್ಥೆಯೇ ಈ ಅನುಗ್ರಹಕ್ಕೆ ಕಾರಣವಾಗಿತ್ತು. ಇಂತಹ 
ಸಂದರ್ಭದಲ್ಲಿ ಅಲ್ಲಾಹನು ಮುಸ್ಲಿಮರ ಹೃದಯಗಳನ್ನು ಎಂತಹ ಪ್ರಶಾಂತಿಯಿಂದ ತುಂಬಿ ಬಿಟ್ಟಿನೆಂದರೆ, ಅವರಿಗೆ ತೂಕಡಿಕೆ 

ಅವರಿಸಿಬಿಟ್ಟಿತು. 


ಕಾಂಡ -9 


8. ಅಲ್‌ ಅನ್‌ಫಾಲ್‌ ' 555 


2030769929 


ಮಾಲಿನ್ಯವನ್ನು ನಿಮ್ಮಿಂದ ದೂರೀಕರಿಸಿ ನಿಮ್ಮ ಹೃದಯಗಳಲ್ಲಿ ಧೈರ್ಯ ತುಂಬಿಸಿ ತನ್ಮೂಲಕ ನಿಮ್ಮ 
ಪಾದಗಳನ್ನು ನೆಲಯೂರಿಸಲಿಕ್ಕಾಗಿ ಆಕಾಶದಿಂದ ನಿಮ್ಮ ಮೇಲೆ ಮಳೆ ಸುರಿಸುತ್ತಿದ್ದ? ಸಂದರ್ಭವನ್ನು 
ಸ್ಮರಿಸಿರಿ 
(12-14) ನಿಮ್ಮ ಪ್ರಭು ದೇವಚರರಿಗೆ, "ನಾನು ನಿಮ್ಮೊಂದಿಗೆ ಇದ್ದೇನೆ. ನೀವು ಸತ್ಯವಿಶ್ವಾಸಿಗಳನ್ನು 
ಸುಸ್ಲಿರಗೊಳಿಸಿರಿ. ನಾನೀಗಲೇ ಸತ್ಯನಿಷೇಧಿಗಳ ಹೃದೆಯಗಳಲ್ಲಿ ಭೀತಿಯನ್ನುಂಟು ಮಾಡುತ್ತೇನೆ. ನೀವು ಅವರ 
ಗೋಣುಗಳ ಮೇಲೂ ಹೊಡೆಯಿರಿ ಮತ್ತು ಎಲ್ಲ ಸಂದು ಸಂದುಗಳಿಗೂ ಹೊಡೆಯಿರಿ", ಎಂದು ಸೂಚನೆ 
ಕೊಡುತ್ತಿದ್ದ ಸಂದರ್ಭವನ್ನು ಸ್ಮರಿಸಿರಿ ಇದು ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರನ್ನು . ಅವರು 
ವಿರೋಧಿಸಿದುದರಿಂದ. ಅಲ್ಲಾಹ್‌ ಮತ್ತು ಅವನ ಸಂಬೇಶವಾಪಕನನ್ನು ವಿರೋಧಿಸಿದವನನ್ನು ಅಲ್ಲಾಹನು 
ಅತ್ಯಂತ ಕಠಿಣವಾಗಿ ದಂಡಿಸುವವನಾಗಿರುತ್ತಾನೆ.! ಇದು"? ನಿಮಗಿರುವ ಶಿಕ್ಸೆ. ಈಗ ಇದನ್ನು ಸವಿಯಿರಿ. 
ಸತ್ಯವನ್ನು ನಿಷೇಧಿಸುವವರಿಗಾಗಿ ನರಕಾಗ್ನಿಯ ಯಾತನೆ ಇದೆಯೆಂಬುದು ನಿಮಗೆ ತಿಳಿದಿರಲಿ. 


9, ಬದ್ರ್‌ ಯುದ್ಧ ನಡೆದ ದಿನದ ಮುಂಚಿನ ರಾತ್ರೆ ಸಂಭವಿಸಿದ ಘಟನೆಯಿದು. ಈ ಮಳೆಯಿಂದಾಗಿ ಮೂರು ಪ್ರಯೋಜನಗಳು 
ದೊರೆತವು: 1) ಮುಸ್ಲಿಮರಿಗೆ ಸಾಕಷ್ಟು ನೀರು ಒದಗಿತು. ಅವರು ಕೂಡಲೇ ಹೊಂಡಗಳನ್ನು ಮಾಡಿಕೊಂಡು ನೀರನ್ನು ತಡೆದು 
ಶೇಖರಿಸಿಕೊಂಡರು. 2) ಮುಸ್ಲಿಮರು ಕಣಿವೆಯ ಮೇಲ್ಸಾಗದಲ್ಲಿದ್ದುದರಿಂದ ಮಳೆಯಿಂದಾಗಿ ಮರಳು ನೆಲವು ಗಟ್ಟಿಯಾಯಿತು ಮತ್ತು 
ನೆಡೆದಾಡಲು ಅತಿ ಸುಲಭವಾಯಿತು. 3) ಸತ್ಯನಿಷೇಧಿಗಳ ಸೇನೆ ತಗ್ಗು ಭಾಗದಲ್ಲಿತ್ತು. ಅಲ್ಲಿ ಈ ಮಳೆಯಿಂದಾಗಿ ನೆಲವೆಲ್ಲ ಕೆಸರಾಯಿತು. 
ಆದರಲ್ಲಿ ಅವರ ಕಾಲುಗಳು ಹೂತುಹೋಗುತ್ತಿದ್ದುದರಿಂದ ಅವರಿಗೆ ನಡೆದಾಡಲು ಕಷ್ಟವಾಯಿತು. 

10. ಕುರ್‌ಆನಿನ ಮೂಲಕ ನಮಗೆ ದೊರೆಯುವ ಮೂಲ ಸಿದ್ದಾಂತಗಳ ಆಧಾರದಲ್ಲಿ ನಾವು ತಿಳಿಯುವುದೇನೆಂದರೆ- ಅಲ್ಲಾಹನು, 
ದೇವಚರರಿಂದ ನೇರವಾಗಿ ಹೋರಾಡುವ ಕಾರ್ಯವನ್ನು ಮಾಡಿಸಿರಲಿಕ್ಕಿಲ್ಲ. ಪ್ರಾಯಶಃ ಸತ್ಕನಿಷೇಧಿಗಳ ಮೇಲೆ ಮುಸ್ಲಿಮರ ಹೊಡೆತವು 
ದೇವಚರರ ಸಹಾಯದಿಂದ ಸರಿಯಾಗಿ ಬೀಳುವಂತೆ ಮಾಡಿರಬಹುದು. ವಾಸ್ತವಿಕತೆಯನ್ನು ಅಲ್ಲಾಹನೇ ಬಲ್ಲ. 

11, ಇಲ್ಲಿಯ ವರೆಗೆ ಬದ್ರ್‌ ಯುದ್ಧದ ಘಟನೆಯನ್ನು ಒಂದೊಂದಾಗಿ ಸ್ಮರಿಸಿದುದು 'ಅನ್‌ಫಾಲ್‌' ಎಂಬ ಪದದ ಅರ್ಥವನ್ನು 
ವಿವರಿಸುವ ಉದ್ದೇಶದಿಂದಾಗಿರುತ್ತದೆ. ಪ್ರಥಮತಃ ಈ ಸಮರಾರ್ಜಿತವನ್ನು ನಿಮ್ಮ ಪರಿಶ್ರಮದ ಫಲವೆಂದು ಬಾವಿಸಿ ಅದರ 
ಮಾಲಕರಾಗಬಯಸುತ್ತೀರಾ? ವಾಸ್ತವದಲ್ಲಿ ಇದು ಅಲ್ಲಾಹನದೇ ಕೊಡುಗೆಯಾಗಿದೆ, ದಾನಿಯೇ ತನ್ನ ಸೊತ್ತಿನ ನಿಜವಾದ ಮಾಲಿಕ- 
ಎಂದು ಆದೇಶಿಸಲಾಗಿತ್ತು. ಈಗ ಅದಕ್ಕೆ ಆಧಾರವಾಗಿ - ಈ ಘಟನೆಗಳನ್ನೆಲ್ಲಾ ಪ್ರಸ್ತಾಪಿಸಿ ಈ ವಿಷಯದಲ್ಲಿ ಸ್ವತಃ ನಿಮ್ಮ ಪರಿಶ್ರಮ 
ಪರಾಕ್ರಮಗಳ ಪಾಲೆಪ್ಟಿದೆ ಮತ್ತು ಅಲ್ಲಾಹನ ಅನುಗ್ರಹದ ಪಾಲೆಷ್ಟು ಎಂಬುದನ್ನು ನೀವೇ ನೋಡಿರೆಂದೂ ಇದು ಹೇಗೆ 
ಹಂಚಲ್ಪಡಬೇಕೆಂದು ನಿರ್ಧರಿಸುವ ಕೆಲಸ ನಿಮ್ಮದಲ್ಲ- ಅದು ಅಲ್ಲಾಹನ ಕೆಲಸ ಎಂದೂ ಹೇಳಲಾಗಿದೆ. 

12. ಇಲ್ಲಿ ಅಭಿಸಂಬೋಧನೆಯು ಸತ್ಮನಿಷೇಧಿಗಳ ಕಡೆಗೆ ಶಿರುಗಿದೆ. ಅವರು ಶಿಕ್ಷಾರ್ಹರೆಂಬುದು ಮೇಲೆ ಪ್ರಸ್ತಾಪಿಸಲ್ಪಟ್ಟಿದೆ. 


'ಕಾಂಡ-9 


$ اف 
ಎಟಿ 5 et‏ 027 


(15-16) ಓ ಸತ್ಕವಿಶ್ವಾಸಿಗಳೇ, ನೀವು ಒ೦ದು ಸೇನೆಯ ರೂಪದಲ್ಲಿ ಸತ್ಮನಿಷೇಧಿಗಳನ್ನು ಎದುರಿಸುವಾಗ 
ಯುದ್ಧದಲ್ಲಿ ಹಿಮ್ಮೆಟ್ಟ مھت رن‎ ಇಂತಹ ಸಂದರ್ಭದಲ್ಲಿ ಯುದ್ದ ತಂತ್ರಕ್ಕಾಗಿ ಅಥವಾ ಬೇರೆ ಸೈನ್ಯದೊಂದಿಗೆ 
ಸೇರಲಿಕ್ಕಾಗಿ 0ڈ‎ ಯಸರಾದರೂ ಹಿಮ್ಮೆಟ್ಟದರೆ- ಅವನು ಅಲ್ಲಾಹನ ಕ್ರೋಧಕ್ಕೆ ಪಾತ್ರನಾಗುವನು. ಅವನ 
ವಾಸಸ್ನಾನವು 'ನರಕ' ಆಗಿರುವುದು. ಅದು ಹಿಂತೆರಳುವ ಅತಿ ನಿಕೃಷ್ಟ ತಾಣ.ಔ 

(17-19) ನೀವು ಅವರನ್ನು ವಧಿಸಲಿಲ್ಲ. ನಿಜವಾಗಿ ಅಲ್ಲಾಹನು ಅವರನ್ನು ವಧಿಸಿದನು. ಓ ಪೈಗಂಬರರೇ, 
ನೀವು ಎಸೆದುದಲ್ಲ. ನಿಜವಾಗಿ ಅಲ್ಲಾ; ಹನು ಎಸೆದನು.” ಇದು (ಸತ್ಯ ವಿಶ್ವಾಸಿಗಳ ಕೈಗಳು ಈ ಕಾರ್ಯಕ್ಕಾಗಿ 


ಬಳಸೆಲಾದುದು) ಅಲ್ಲಾಹನು ಸತ್ಯವಿಶ್ವಾಸಿಗಳನ್ನು ಒಂದು ಅತ್ಕುತ್ತಮ ಪರೀಕ್ಷೆಯಿಂದ ಯಶಸ್ವಿಯಾಗಿ ಪಾರು 


13. ಶತ್ರುಗಳ ತೀವ್ರ ಒತ್ತಡದ ವೇಳೆ ಸುವ್ಯವಸ್ಥಿತ ಹಿನ್ನಡೆಯು ನಿಷಿದ್ಧವಲ್ಲ. ಅದರ ಉದ್ದೇಶವು ತನ್ನ ಹಿಂದಿನ ಕೇಂದ್ರಕ್ಕೆ 
ಅಥವಾ ತನ್ನದೇ ಸೇನೆಯ ಇನ್ನೊಂದು ಭಾಗಕ್ಕೆ ಹೋಗಿ ಸೇರಿಕೊಳ್ಳುವುದಾಗಿರಬೇಕು. ಆದರೆ, ಯಾವುದೇ ಹೋರಾಟದ 
ಉದ್ದೇಶದಿಂದಾಗಿರದೆ ಕೇವಲ ಹೇಡಿತನ ಹಾಗೂ ಸೋಲಿನ ಮನೋವೃಶ್ತಿಯಿಂದ ಪಲಾಯನ ಮಾಡುವುದು ನಿಷಿದ್ದ. ಹೇಡಿಗೆ 
ತನ್ನ ಧೈೇಯಕ್ಕಿಂತಲೂ ಪ್ರಾಣವು ಪ್ರಯವಾಗಿರುತ್ತದೆ. ಇಂತಹ ಪಲಾಯನವನ್ನು ಮಹಾಪಾತಕಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. 
ಪ್ರವಾದಿವರ್ಯರು(ಸ) ಹೀಗೆ ನುಡಿದಿರುವರು: "ಮೂರು ಪಾಪಗಳ ಮುಂದೆ ಇತರ ಯಾವ ಪುಣ್ಯಕಾರ್ಯಗಳೂ ಫಲಕಾರಿಯಾಗುವುದಿಲ್ಲ: 
1) ಶಿರ್ಕ್‌( ದೇವ ಸಹಭಾಗಿತ್ವ). 2) ಮಾತಾಪಿತರ ಹಕ್ಕುಚ್ಛುತಿ. 3) ದೇವ ಮಾರ್ಗದಲ್ಲಿ ನಡೆಸಲಾಗುವ ಯುದ್ಧರಂಗದಿಂದ 
ಪಲಾಯನ." ಇನ್ನೊಂದು ಹದೀಸಿನಲ್ಲಿ ಮಾನವನಿಗೆ ವಿನಾಶಕಾರಿ ಹಾಗೂ ಪರಲೋಕ ಸುಖವನ್ನು ಧ್ವಂಸಗೊಳಿಸುವ ಏಳು 
ಮಹಾಪಾತಕಗಳನ್ನು ಪ್ರವಾದಿವರ್ಯರು(ಸ) ಪ್ರಸ್ತಾಪಿಸಿರುವರು. ಅವುಗಳಲ್ಲಿ ಕುಫ್ರ್‌ ಮತ್ತು ಇಸ್ಲಾಮಿನ ನಡುವೆ ನಡೆಯುತ್ತಿರುವ 
ಯುದ್ದಡಲ್ಲಿ ಸತ್ಯನಿಷೇಧಿಗಳ ಮುಂದೆ ಬೆನ್ನು ತಿರುಗಿಸಿ ಪಲಾಯನ ಮಾಡುವುದೂ ಸೇರಿದೆ. ಕೇವಲ ಹೇಡಿತನವೆಂಬ ಕಾರಣದಿಂದ 
ಮಾತ್ರ ಈ ಕೃತ್ಯವನ್ನು ಇಷ್ಟು ದೊಡ್ಡ ಪಾತಕವೆಂದಿರುವುದಲ್ಲ. ಒಬ್ಬನ ಹೇಡಿತನವು ಕೆಲವೊಮ್ಮೆ ಇಡೀ ಸೇನಾ ದಳೆವನ್ನೂ ಒಂದು 
ಸೇನಾತುಕಡಿಯ ಅಂಜುಬುರುಕುತನವು ಇಡೀ ಸೇನೆಯನ್ನೂ ಪಲಾಯನ ಮಾರ್ಗಕ್ಕೆ ಪ್ರೇರೇಪಿಸಬಹುದು. ಅದಲ್ಲದೇ; ಸೈನ್ಯದಲ್ಲಿ 
ಒಮ್ಮೆ ಗಲಿಬಿಲಿಯುಂಟಾಗಿಬಿಟ್ಟರೆ ಅದು ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುವುದೆನ್ನಲಾಗದು. ಹೀಗೆ ಪಲಾಯನವು ಕೇವಲ ಸೇನೆಗೆ 
ಮಾತ್ರವಲ್ಲ ಇಡೀ ರಾಷ್ಟ್ರಕ್ಕೇ ಗಂಡಾಂತರಕಾರಿಯಾಗಿ ಹರಿಣಮಿಸಬಲ್ಲುದು. ಈ ಕಾರಣದಿಂದಲೇ ಅದನ್ನು ಮಹಾ ಪಾತಕಗಳಲ್ಲಿ 
ಸೇರಿಸಲಾಗಿದೆ. | 

14, ಬದ್ರ್‌ ಯುದ್ಧದಲ್ಲಿ ಮುಸ್ಲಿಮರ ಮತ್ತು ಸತ್ಯನಿಷೇಧಿಗಳ ಸೇನೆಗಳು ಸಂಧಿಸಿ ಯುದ್ಧವು ಕಾವೇರಿದಾಗ ಪ್ರವಾದಿವರ್ಯರು(ಸ) 
ಒಂದು ಮುಷ್ಟಿ ಮರಳನ್ನೆತ್ತಿ 'ಶಾಹಶಿಲ್‌ ವುಜೂಹ್‌' ಎನ್ನುತ್ತ ಸತ್ಮನಿಷೇಧಿಗಳತ್ತ ಎಸೆದರು. ಅದೇ ವೇಳೆ ಅವರ ಸೂಚನೆಯಂತೆ 
ಮುಸ್ಲಿಮರು ಒಮ್ಮೆಲೆ ಸತ್ಮನಿಷೇಧಿಗಳ ಮೇಲೆ ಬಿದ್ದರು. ಈ ಘಟನೆಯ ಕಡೆಗೆ ಸೂಚನೆಯಿದು. ಕೈ ಪ್ರವಾದಿಯದ್ದಾಗಿದ್ದರೂ 
ಹೊಡೆತ ಅಲ್ಲಾಹನದ್ದಾಗಿತ್ತು ಎಂದರ್ಥ. - 


ಕಾಂಡ -9 


8. ಅಲ್‌ ಅನ್‌ಫಾಲ್‌ 557 


p92 پل یا وج مز‎ pa a 4 ಡಿಲಿ ೫೨೭೨ 
2ನೇ 7 RAE INI IIE کھے دیپ‎ IAL رد‎ EA 
وَلَنتْفَْمَللمِِمتُلمَ‎ Uli) IO) 3 


೨% ರಂ > AN‏ کے مود کہ لے 
OO SSS SNE Is‏ 
ಗಾಣಿಸಲಿಕ್ಕಾಗಿತ್ತು. ನಿಶ್ಚಯವಾಗಿಯೂ ಅಲ್ಲಾಹನು ಸರ್ವಶ್ರುತನೂ ಸರ್ವಜ್ಞನೂ ಆಗಿರುತ್ತಾನೆ. ಇದು‏ 
ನಿಮ್ಮೊಂದಿಗಿನ ವ್ಯವಹಾರವಾಯಿತು, ಇನ್ನು ಸತ್ಮನಿಷೇಧಿಗಳೊಂದಿಗಿನ ವ್ಯವಹಾರವಾದರೋ ನಿಶ್ಚಯವಾಗಿಯೂ‏ 
ಅಲ್ಲಾಹನು ಅವರ ಕುತಂತ್ರಗಳನ್ನು ದುರ್ಬಲಗೊಳಿಸಿ ಬಿಡುವನು. (ಈ ಸತ್ಮನಿಷೇಧಿಗಳೊಡನೆ ಹೇಳಿಬಿಡಿರಿ)‏ 
"ನೀವು ತೀರ್ಮಾನವನ್ನೇ ಬಯಸುತ್ತೀರಾದರೆ, ಇದೋ ತೀರ್ಮಾನವು ನಿಮ್ಮ. ಮುಂದೆ ಬಂದು ಬಿಟ್ಟಿತು.!5‏ 
ಈಗ ಹಿಮ್ಮೆಟ್ಟಿದರೆ ನಿಮಗೇ ಒಳಿತು. ಮುಂದೆ ಇದನ್ನೇ ಪುನರಾವರ್ತಿಸಿದರೆ ನಾವೂ ಅದೇ ಶಿಕ್ಷೆಯನ್ನು‏ 
ಪುನರಾವರ್ತಿಸುವೆವು. ನಿಮ್ಮ ಜನಬಲ ಅದೆಷ್ಟೇ ದೊಡ್ಡದಿದ್ದರೂ ನಿಮಗೇನೂ ಪ್ರಯೋಜನವಾಗದು.‏ 
ಅಲ್ಲಾಹನು ಸತ್ಯವಿಶ್ವಾಸಿಗಳೊಂದಿಗೆ ಇದ್ದಾನೆ."‏ 

(20-23) ಓ ಸತ್ಯವಿಶ್ವಾಸಿಗಳೇ, ಅಲ್ಲಾಹ್‌ ಮತ್ತು ಅವನ ರಸೂಲರನ್ನು ಅನುಸರಿಸಿರಿ. ಆಜ್ಞೆಯನ್ನು 
ಕೇಳಿಯೂ ಅದರಿಂದ ವಿಮುಖರಾಗಬೇಡಿರಿ. ಆಲಿಸದೆಯೇ 'ನಾವು ಆಲಿಸಿದೆವು' ಎನ್ನುವವರಂತೆ ನೀವಾಗಬೇಡಿರಿ. '" 
ವಾಸ್ತವದಲ್ಲಿ ಬುದ್ದಿಶಕ್ತಿಯಿಂದ ಪ್ರಯೋಜನ ಪಡೆಯದ ಕಿವುಡ-ಮೂಕ ಜನರೇ ಅಲ್ಲಾಹನ ಬಳಿ ಅತ್ಯಂತ 
ಕೀಳ್ತರದ ಪ್ರಾಣಿಗಳು. ಅವರಲ್ಲಿ ಕಿಂಚಿತ್ತಾದರೂ ಒಳಿತಿದೆಯೆಂದು ಅಲ್ಲಾಹನಿಗೆ ತಿಳಿಯುತ್ತಿದ್ದರೆ ನಿಶ್ಚಯವಾಗಿಯೂ 
ಅವನು ಅವರಿಗೆ ಕೇಳುವ ದಿವ್ಯಾನುಗ್ರಹ ನೀಡುತ್ತಿದ್ದನು. (ಆದರೆ, ಅವರಲ್ಲಿ ಒಳಿತೇ ಇಲ್ಲದಿರುವಾಗ) ಅವನು 
ಅವರಿಗೆ ಕೇಳಿಸುತ್ತಿದ್ದರೂ ಅವರು ಅಶ್ರದ್ಧೆಯಿಂದ ಮುಖವನ್ನು ತಿರುಗಿಸಿಬಿಡುತ್ತಿದ್ದರು.!* 

15. ಮಕ್ಕಾದಿಂದ ಹೊರಡುವಾಗ ಸತ್ಯನಿಷೇಧಿಗಳು ಕಅಬಾದ ಹೊದಿಕೆಯನ್ನು ಹಿಡಿದು, "ದೇವಾ, ಎರಡು ತಂಡಗಳ ಪೈಕಿ 
ಉತ್ತಮವಾದುದಕ್ಕೆ ವಿಜಯ ದಯಪಾಲಿಸು" ಎಂದು ಪ್ರಾರ್ಥಿಸಿದ್ದರು. ಅಬೂಜಹಲನು ಪ್ರತ್ಯೇಕವಾಗಿ, "ನಮ್ಮ ಪೈಕಿ ಸತ್ಯ 
ಮಾರ್ಗದಲ್ಲಿರುವವರಿಗೆ ವಿಜಯ ನೀಡು, ಅಕ್ರಮಮಾರ್ಗಿಗಳನ್ನು ಅವಮಾನಗೊಳಿಸು" ಎಂದಿದ್ದನು. ಆ ಪ್ರಕಾರ ಅಲ್ಲಾಹನು ಅವರ 
ಬೇಡಿಕೆಯನ್ನು ಅಕ್ಷರಶಃ ನೆರವೇರಿಸಿ, ಇತ್ತಂಡಗಳ ಪೈಕಿ ಯಾವುದು ಉತ್ತಮ ಹಾಗೂ ಸತ್ಯಮಾರ್ಗ ಎಂಬುದನ್ನು ತೋರಿಸಿಕೊಟ್ಟನು. 

15, ಇಲ್ಲಿ ಆಲಿಸುವುದೆಂದರೆ ಕೇವಲ ಕೇಳುವುದಲ್ಲ. ಕೇಳುವುದರೊಂದಿಗೆ ಹಾರ್ದಿಕವಾಗಿ ಸ್ವೀಕರಿಸುವುದು ಎಂದರ್ಥ. 
ಮುನಾಫಿಕರು(ಕಪಟವಿಶ್ವಾಸಿಗಳು) ತಾವು ಸತ್ಯವಿಶ್ವಾಸಿಗಳಿಂದು ಹೇಳಿಕೊಳ್ಳುತ್ತಿದ್ದರು. ಆದರೆ ಆಜ್ಞೆಯನ್ನು ನಿರಾಕರಿಸುತ್ತಿದ್ದರು. ಇದು 
ಅವರ ಕಡೆಗೆ ಸೂಚನೆ. 

17. ಅರ್ಥಾತ್‌- ಸತ್ಯವನ್ನಾಲಿಸದವರು ಮತ್ತು ಸತ್ಯವನ್ನಾಡದವರು. ಕಿವಿಗಳೂ ಬಾಯಿಗಳೂ ಸತ್ಯದ ಮಟ್ಟಿಗೆ ಕಿವುಡಾಗಿ 
ಮೂಕವಾಗಿ ಬಿಟ್ಟಿವರು. _ 

18. ಅರ್ಥಾತ್‌- ಇವರಲ್ಲಿ ಸ್ವಯಂ ಸತ್ಮಸಂಧತೆ ಹಾಗೂ ಸತ್ಯಕ್ಕಾಗಿ ಕೆಲಸ ಮಾಡುವ ಆಸಕ್ತಿ ಇಲ್ಲದಿರುವಾಗ ಇವರಿಗೆ 


ಕಾಂಡ -9 


558 ಕುರ್‌ಆನ್‌ ವ್ಯಾಖ್ಯಾನ 


جح 
٭. 


Nd PA‏ دے 440 دی ೬೨೨‏ 1 لمات دو رد کو 
ರುಖ! 0۰‏ امنوا اسچیڑا یلو 3 وی ನಬಿ Wks $d)‏ واعلمو 

وٹ ا ظ2ہ A‏ رےے چس مت ಫಿ‏ د6 
PASTA]‏ رود PY WD‏ 
& 


542. دواد‎ Cee 20 NE 430 
Sse Ey اعْلَمُوٌا ان اللہ‎ do ME a 


(24-29) ಓ ಸತ್ಯವಿಶ್ವಾಸಿಗಳೇ, ನಿಮಗೆ ಚೇತನ ನೀಡುವಂಥ ವಿಷಯದ ಕಡೆಗೆ ಅಲ್ಲಾಹ್‌ ಮತ್ತು 
ರಸೂಲರು ನಿಮ್ಮನ್ನು ಕರೆದಾಗ ಓಗೊಡಿರಿ. ಅಲ್ಲಾಹನು ಮನುಷ್ಕ್ಠನ ಮತ್ತು ಅವನ ಹೃದಯದ ನಡುವೆ 
ಇದ್ದಾನೆಂದೂ ನೀವು ಅವನ ಕಡೆಗೆ ಒಟ್ಟುಗೂಡಿಸಲ್ಪಡುವಿರೆಂದೂ ಅರಿತುಕೊಳ್ಳಿರಿ.' ಯಾವುದರ ಪರಿಣಾಮವು 
ನಿಮ್ಮ ಪೈಕಿ ಪಾಪ ಮಾಡಿದವರಿಗೆ ಮಾತ್ರ ಸೀಮಿತವಾಗಿರಲಾರದೋ ಆ 'ಪೀಡನ'ದಿಂದ ನೀವು ದೂರವಿರಿ. 


ಯುದ್ಧಕ್ಕೆ ಹೋಗುವ ಅನುಗ್ರಹವನ್ನು ನೀಡುತಿ ಶ್ರಿದ್ದರೂ ಇವರು ಅಪಾಯವನ್ನು ಕಂಡ ಕೂಡಲೇ ನಿಸ್ಸಂಕೋಚವಾಗಿ ಒಡಿ 
ಹೋಗುತ್ತಿದ್ದರು. ಇದರಿಂದಾಗಿ ಅವರ ಉಪಸ್ಥಿತಿ ಪ್ರಯೋಜನಕಾರಿಯಾಗುವ ಬದಲಿಗೆ ಹಾನಿಕರವಾಗಿ ಪರಿಣಮಿಸುತ್ತಿತ್ತು. 

19. ಕಾಪಟ್ಕ ನೀತಿಯಿಂದ ಮಾನವನನ್ನು ರಕ್ಷಿಸುವಂತಹ ಅತ್ಯಂತ ಪರಿಣಾಮಕಾರೀ ಉಪಾಯವೆಂದರೆ ಎರಡು ವಿಶ್ವಾಸಗಳನ್ನು 
ಅವನಿಗೆ ಚೆನ್ನಾಗಿ ಮನವರಿಕೆ ಮಾಡಿಕೊಡುವುದು: 1) ಎಲ್ಲ ವ್ಯವಹಾರಗಳು ಹೃದಯಾಂತರಾಳೆವನ್ನೂ ತಿಳಿಯುವಂತಹ ದೇವನ 
ಕೈಯಲ್ಲಿವೆ. ಅವನು, ಮಾನವನು ತನ್ನ ಮನಸ್ಸಿನೊಳಗೆ ಬಚ್ಚಿಟ್ಟಿರುವಂತಹ ಸಂಕಲ್ಪಗಳನ್ನೂ ಆಶೆಗಳನ್ನೂ ಧೆ ೇಯೋದ್ದೇಶಗಳನ್ನೂ 
ಯೋಚನೆಗಳನ್ನೂ ಚೆನ್ನಾಗಿ ಬಲ್ಲ ರಹಸ್ಯಜ್ಞಾನಿ ಎಂಬ ವಿಶ್ವಾಸ. 2) ಹೇಗಿದ್ದರೂ ಕೊನೆಗೆ ಅವನ ಕಡೆಗೇ ಮರಳೆಲಿಕ್ಕಿದೆ. ಅವನಿಂದ 
ತಪ್ಪಿಸಿಕೊಂಡು ಎಲ್ಲೂ ಓಡಿ ಹೋಗಲಾಗದು ಎಂಬ ವಿಶ್ವಾಸ. ಈ ಎರಡು ವಿಶ್ವಾಸಗಳು ಎಷ್ಟು ಬಲಿಷ ಸವಾಗಿರುವುವೋ ಅಷ್ಟೇ 
ಮಟ್ಟದಲ್ಲಿ ಮಾನವನು ಕಾಪಟ್ಕದಿಂದ ದೂರವಾಗಿರುವನು. ಆದುದರಿಂದಲೇ ಕಾಪಟ್ಕ ನಿವಾರಣೆಗಾಗಿ ಮಾಡುವ ಉಪದೇಶಗಳಲ್ಲಿ 
ಕುರ್‌ಆನ್‌ ಇವೆರಡೂ ವಿಶ್ವಾಸಗಳನ್ನು ಆಗಾಗ ಪ್ರಸ್ತಾಪಿಸುತ್ತದೆ. 

20. ಅರ್ಥಾತ್‌- ಮಹಾಮಾರಿ ರೋಗದಂತೆ ಹಬ್ಬಿ, ಕೇವಲ ಪಾಪಗಳನ್ನೆಸಗುವವರಿಗೆ ಮಾತ್ರವಲ್ಲ ದೆ, ಅಂತಹ ಸಮಾಜದಲ್ಲಿ 
ವಾಸಿಸುವುದನ್ನು ಸಹಿಸಿಕೊಂಡಿರುವ ಇತರರನ್ನೂ ನಾಶಮಾಡಿ ಬಿಡುವ ಕೆಡುಕುಗಳು. ಉದಾ: ಒಂದು ಪಟ್ಟಣದಲ್ಲಿ ಕೊಳೆ ಕಶ್ಮಲಗಳು 
ಸ್ವಲ್ಪ ಸ್ವಲ್ಪವಾಗಿ ಕೆಲವೆಡೆಗಳಲ್ಲಿ ಮಾತ್ರವಿದ್ದಾಗ ಅದರ "ದುಷ್ಪರಿಣಾಮ ಸೀಮಿತವಾಗಿರುತ್ತದೆ. ಅದರಿಂದ ತಮ್ಮ ದೇಹವನ್ನೂ 
ಮನೆಗಳನ್ನೂ ಕೊಳಕಾಗಿರಿಸುವಂತಹ ವ್ಯಕ್ತಿಗಳು 'ಮಾತ್ರ ಪೀಡಿತರಾಗುತ್ತಾರೆ. ಆದರೆ ಮಾಲಿನ್ಮ ಸಾರ್ವತ್ರಿ! ಕವಾಗಿ" ಹೆಚ್ಚಿದಾಗ ಮತ್ತು 
ಇಡೀ ಪಟ್ಟಣದಲ್ಲಿ ಈ ಮಾಲಿನ್ಮವನ್ನು ಹೋಗಲಾಡಿಸಿ ಶುಚಿತ್ವ ಕಾಪಾಡಲು ಯಾರೂ ಪ್ರಯಖ್ಲಿಸದಿದ್ದಾಗ, ವಾಯು, ನೀರು, ಮಣ್ಣು 
ಎಲ್ಲವೂ ವಿಷಮಯವಾಗಿಬಿಡುತ್ತದೆ. ಇದರ ಪರಿಣಾಮವಾಗಿ ಉಂಟಾಗುವ ಸಾಂಕ್ರಾಮಿಕ ರೋಗಗಳಿಗೆ ಕೊಳಕನ್ನು ಹರಡುವವರೂ 
ಕೊಳಕೌಗಿರುವವರೂ ಮಲಿನ ವಾತಾವರಣದಲ್ಲಿ ವಾಸಿಸುವವರೂ ಬಲಿಯಾಗುತ್ತಾರೆ. ನೈತಿಕ ಮಾಲಿನ್ಯಗಳ ಸ್ಥಿತಿಯೂ ಇದೇ ಆಗಿದೆ. 
ಅವು ವೈಯಕ್ತಿಕವಾಗಿ ಕೆಲವರಲ್ಲಿ ಮಾತ್ರವಿದ್ದರೆ ಅವು ಸಜ್ಜನ ಸಮಾಜದ ಒತ್ತಡ ಹಾಗೂ ಪ್ರಭಾವದಿಂದ ಅಲ್ಲಲ್ಲೇ ಅಡಗಿದ್ದು 
ಅದರಿಂದುಂಟಾಗುವ ಹಾನಿ ಸೀಮಿತವಾಗಿರುತ್ತದೆ. ಆದರೆ ಸಮಾಜದ ಸಾಮೂಹಿಕ ಅಂತಃಕರಣ ದುರ್ಬಲಗೊಂಡು, ಅದಕ್ಕೆ ನೈತಿಕ 
ಕೆಡುಕುಗಳನ್ನು ದಮನಿಸುವ ಸಾಮರ್ಥ್ಯವಿಲ್ಲದೆ, ಅವರಲ್ಲಿರುವ ದುಷ್ಪರೂ ಲಜ್ಞಾಹೀನರೂ ನೀತಿಬಾಹಿರರೂ ತಮ್ಮಲ್ಲಿರುವ 
ಕೊಳಕುಗಳನ್ನು ಬಹಿರಂಗವಾಗಿ ಹರಡತೊಡಗಿದಾಗ ಮತ್ತು ಸಜ್ಜನರು ನಿಷ್ಕಿಯರಾಗಿ ತಟಸ್ಥ ಧೋರಣೆ ವಹಿಸಿ, ತಮ್ಮಲ್ಲಿರುವ 
ಒಳಿತುಗಳಲ್ಲೇ ತೃಪ್ತಿ ಪಟ್ಟು ಸಾಮೂಹಿಕ ಕೆಡುಕುಗಳ ಬಗ್ಗೆ ಮೌನ ವಹಿಸಿದಾಗ, ಇಡೀ ಸಮಾಜದ ಮೇಲೆ ಸಾಮೂಹಿಕ ವಿಷತ್ತು 
ಬಾಧಿಸುತ್ತದೆ. ಇದರಿಂದ ಒಣ ಕಟ್ಟಿಗೆಯ ಜೊತೆಗೆ ಹಸಿಯೂ ಸುಟ್ಟುಹೋಗುತ್ತದೆ. 

ಆದುದರಿಂದ ದೇವ ಸಂದೇಶವಾಹಕರು ಯಾವ ಸುಧಾರಣೆ ಹಾಗೂ ಸನ್ಮಾರ್ಗದರ್ಶನದ ಕಾರ್ಯವನ್ನು ವಹಿಸಿ ಹೊರಟಿರುತ್ತಾರೋ, 
ಯಾವ ಕರ್ತವ್ಯವನ್ನು ಪೂರ್ತಿಗೊಳಿಸುವ ಕಾರ್ಯದಲ್ಲಿ ತನಗೆ ಸಹಕರಿಸಿರೆಂದು ನಿಮಗೆ ಕರೆ ನೀಡುತ್ತಾರೋ ಅದರಲ್ಲೇ ನಿಜಕ್ಕೂ 


ಕಾಂಡ-9 


8. ಅಲ್‌ ಅನ್‌ಫಾಲ್‌ 559 


ER SSE AGO 


poo Co 7 ےت‎ 


ಪಟ ೨ ತ್‌ > 


A}‏ 72د 544 ಎನಿಸಿ, ೨‏ پید+یودے راد ۴> ہار 
hE 13 SO ಖೆ si 37 8 ಲ RPSL‏ 
0320 ن1 غٌ ھا مد 
4 165 15 کو REG‏ 
೨ 2۶6‏ »2 
رز دو 


نت ASTER ಹಿಲ್‌ FAP‏ مم 


ಅಲ್ಲಾಹನು ಕಠಿಣವಾಗಿ ಶಿಕ್ಷಿಸುವವನೆಂಬುದನ್ನು ತಿಳಿದುಕೊಳ್ಳಿರಿ. ನೀವು ಕಡಿಮೆ ಸಂಖ್ಯೆಯಲ್ಲಿದ್ದು ಭೂಮಿಯಲ್ಲಿ 
ನಿಮ್ಮನ್ನು ಬಲಹೀನರೆಂದು ಪರಿಗಣಿಸಲಾಗುತ್ತಿದ್ದ ಆ ಕಾಲವನ್ನು ಜ್ಞಾಪಿಸಿರಿ. ಜನರು ನಿಮ್ಮನ್ನು 
ಅಳಿಸಿಬಿಡಬಹುದೆಂದು ನೀವು ಶಂಕಿಸುತ್ತಿದ್ದಿರಿ. ಅನೆಂತರ ಅಲ್ಲಾಹನು ನಿಮಗೆ ಆಶ್ರಯ ಸ್ಥಾನವನ್ನು 
ಒದಗಿಸಿದನು. ತನ್ನ ಸಹಾಯದಿಂದ ನಿಮ್ಮನ್ನು ಬಲಪಡಿಸಿದನು ಮತ್ತು ನಿಮಗೆ ಉತ್ತಮ ಜೀವನಾಧಾರ 
ಒದಗಿಸಿದನು. (ಇದು) ನೀವು ಕೃತಜ್ಞರಾಗಬಹುದೆಂದು.* ಓ ಸತ್ಯವಿಶ್ವಾಸಿಗಳೇ, ತಿಳುವಳಿಕೆ ಇರುತ್ತಾ ಅಲ್ಲಾಹ್‌ 
ಮತ್ತು ರಸೂಲರೊಂದಿಗೆ ವಿಶ್ವಾಸಘಾತಕವೆಸಗಬೇಡಿರಿ ಮತ್ತು ನಿಮ್ಮ ಅಮಾನತ್‌(ವಿಶ್ವಸ್ಥನಿಧಿ)ಗಳಲ್ಲಿ 


ےم" 
FN‏ 
೪‏ 
+ 
u‏ 
Uv‏ 
ಸಹಿ‏ 
leu‏ 
)مل 
ھا 
82 
13 
Cx‏ 
0 
KI‏ 
ہے 
ہممء 


ನಿಮ್ಮ ವೈಯಕ್ತಿಕ ಹಾಗೂ ಸಾಮೂಹಿಕ ಹಿತವಿದೆ. ನೀವು ಈ ಕಾರ್ಯದಲ್ಲಿ. ನಿಷ್ಯಪಟವಾಗಿ, ಹಾರ್ದಿಕವಾಗಿ ಪಾಲ್ಗೊಳ್ಳದೆ ಹೋದರೆ 
ಮತ್ತು ಸಮಾಜದಲ್ಲಿ ಹಬ್ಬಿರುವ ಕೆಡುಕುಗಳನ್ನು ಸಹಿಸಿಕೊಂಡಿದ್ದರೆ ಆಗ ಸಂಭವಿಸುವ ವಿಪತ್ತು ಎಲ್ಲರನ್ನೂ ಆಕ್ರಮಿಸುವುದು. 
ನಿಮ್ಮಲ್ಲಿ ಕೆಡುಕುಗಳನ್ನು ಸಕ್ರಿಯವಾಗಿ ಮಾಡುವ ಅಥವಾ ಹಬ್ಬಿಸುವ ಹೊಣೆಗಾರರಲ್ಲದವರು ಅನೇಕರಿದ್ದು ತಮ್ಮ ವೈಯಕ್ತಿಕ 
ಜೀವನದಲ್ಲಿ ಸತ್ಯರ್ಮಗಳನ್ನೇ ಎಸಗುವವರಾಗಿದ್ದರೂ ಅವರು ಸಾಮೂಹಿಕ ವಿಪತ್ತಿ ನಿಂದ ತಮ್ಮನ್ನೂ ರಕ್ಷಿಸಿಕೊಳ್ಳಲಾರರು ಎಂದು 
ಹೇಳುವುದೇ ಅಲ್ಲಾಹನ ಆದೇಶದ ಉದ್ದೇಶ. ಅಲ್‌ರಾಫ್‌ನ 163-166ರ ವರೆಗಿನ ಸೂಕ್ತಗಳಲ್ಲಿ ಅಸ್‌ಹಾಬುಸ್ಸಬ್ಹ್‌ನ ಐತಿಹಾಸಿಕ 
ಉದಾಹರಣೆಯನ್ನು ಮುಂದಿರಿಸಿ ಇದನ್ನೇ ಹೇಳಲಾಗಿದೆ. ಈ ದೃಷ್ಟಿಕೋನವನ್ನೇ ಇಸ್ಲಾಮಿನ ಸುಧಾರಣಾ ಹೋರಾಟದ ಮೂಲ 
ಸಿದ್ದಾಂತವೆನ್ನಬಹುದು. 

21. ಇಲ್ಲಿ ಕೃತಜ್ಞತೆ ಎಂಬ ಪದವು ಚಂತನಾರ್ಹವಾಗಿದೆ. ಮೇಲಿನ ಉಪನ್ಮಾಸವನ್ನು ಗಮನಿಸಿದಾಗ ಕೃತಜ್ಞತೆಯ ಅರ್ಥವು 
ಅಲ್ಲಾಹನು ಜನರನ್ನು ದುರ್ಬಲಾವಸ್ಥೆಯಿಂದ ಹಾಗೂ ಮಕ್ಕಾ ಪಟ್ಟಣದ ಅಪಾಯಕಾರಿ ಜೀವನದಿಂದ ಪಾರುಗಾಣಿಸಿ ಶುದ್ಧ 
ಆಹಾರವೊದಗುವ ನೆಮ್ಮದಿಯ ಸ್ಥಾನಕ್ಕೆ ತಲುಪಿಸಿದುದಕ್ಕಾಗಿ ಅವನಿಗೆ ಕೃತಜ್ಞತೆ ಸಲ್ಲಿಸಬೇಕೆಂದಷ್ಟೇ ಅಲ್ಲ; ಅದರೊಂದಿಗೇ, 
ಮುಸ್ಲಿಮರು ಅವರ ಮೇಲೆ ಇಂತಹ ಉಪಕಾರಗಳನ್ನೆಸಗಿರುವ ಅಲ್ಲಾ 2್ಲಿಹನನ್ನೂ ಅವನ ಸಂದೇಶವಾಹಕರನ್ನೂ ಅನುಸರಿಸಬೇಕು, 
ಅವನ ರಸೂಲರ ಆಂದೋಲನಕ್ಕೆ ನಿಷ್ಯಾಪಟ್ಕ್ಟ ಹಾಗೂ ಆತ್ಮಾರ್ಪಣಾ ಭಾವದಿಂದ ಸಹಕಾರ ನೀಡಬೇಕು. ಈ ಕಾರ್ಯದಲ್ಲಿ 
ಎದುರಾಗುವ ಸಕಲ ಕಷ್ಟ ಕಾರ್ಪಣ್ಯಗಳನ್ನೂ ವಿಪತ್ತುಗಳನ್ನೂ ಕೆಚ್ಚೆದೆಯಿಂದ ಅಲ್ಲಾಹನ ಮೇಲೆ ಭರವಸೆಯಿಟ್ಟು ಎದುರಿಸಬೇಕು. 
ಅವರು ಈ ದೇವ ಕಾರ್ಯವನ್ನು ನಿಷ್ಠಪಟವಾಗಿ ಮಾಡಿದರೆ ಖಂಡಿತವಾಗಿಯೂ ಅಲ್ಲಾಹನು ಅವರ ಕಾರ್ಯ ನಿರ್ವಾಹಕನೂ 
ಹೊಣೆಗಾರನೂ ಆಗುವನು ಎಂಬ ಈ ವಿಶಾಲಾರ್ಥವೂ ಸೇರಿಕೊಂಡಿದೆ.: ಆದುದರಿಂದ ಬರೇ ಸಾಂಕೇತಿಕ ಕೃತಜ್ಞತೆ ಬೇಕಾಗಿರುವುದಲ್ಲ, 
ಕಾರ್ಯ ರೂಪದ್ದೂ ಬೇಕು. ಉಪಕಾರವನ್ನು ಒಪ್ಪಿಕೊಂಡ ಬಳಿಕ ಉಪಕಾರಿಯ ಸಂಪ್ರೀತಿಗಾಗಿ ಶ್ರಮಿಸದಿರುವುದೂ ಅವನ 
ಸೇವೆಯಲ್ಲಿ ನಿಷ್ಠೆ ಶೋರದಿರುವುದೂ ಇನ್ನು ಮುಂದೆಯೂ ಅವನು ಉಪಕಾರ ಮಾಡುವನೋ ಇಲ್ಲ ್ಲಿವೋ ಎಂದು ಸಂಶಯ 
ಪಡುವುದೂ ಕೃತಜ್ಞತೆಯಾಗಿರದೆ ಅದು ಕೃತಪ್ಲುತೆಯೆನಿಸುವುದು. 


ಕಾಂಡ -9 


660 ಕುರ್‌ಆನ್‌ ವ್ಯಾಖ್ಯಾನ 


MOL NON LE AEs 0M! 


ವಿದ್ರೋಹೆವೆಸಗಬೇಡಿರಿ.* ನಿಮ್ಮ ಸೊತ್ತುಗಳು ಮತ್ತು ನಿಮ್ಮ ಸಂತಶಿಗಳು ವಾಸ್ತವದಲ್ಲಿ ಪರೀಕ್ಷಾ ಸಾಧನಗಳೆಂದೂಖ 
ಪ್ರತಿಫಲ ನೀಡಲು ಅಲ್ಲಾಹನ ಬಳಿ ಬೇಕಾದಪ್ಟಿದೆಯೆಂದೂ ತಿಳಿದುಕೊಳ್ಳಿರಿ. ಓ ಸತ್ಯವಿಶ್ವಾಸಿಗಳೇ, ನೀವು 
ದೇವಭಯವನ್ನಿರಿಸಿಕೊಂಡರೆ ಅಲ್ಲಾಹನು ನಿಮಗೊಂದು ಒರೆಗಲ್ಲನ್ನು* ಒದಗಿಸುವನು. ನಿಮ್ಮ ದೋಷಗಳನ್ನು 
ನಿಮ್ಮಿಂದ ದೂರೀಕರಿಸುವನು ಮತ್ತು ನಿಮ್ಮ ಅಪರಾಧಗಳನ್ನು ಕ್ಸಮಿಸುವನು. ಅಲ್ಲಾಹನು ಮಹಾ 
ಅನುಗ್ರಹದಾನಿಯಾಗಿರುತ್ತಾನೆ. 

(30-37) ಸೆತ್ಯನಿಷೇಧಿಗಳು ನಿಮ್ಮನ್ನು ಸೆರೆಹಿಡಿಯುವ, ವಧಿಸುವ ಅಥವಾ ದೇಶಭ್ರಷ್ಟ ಗೊಳಿಸುವ 


22, 'ನಿಮ್ಮ ಅಮಾನತ್‌ಗಳು' ಎಂದರೆ ಯಾರ ಮೇಲಾದರೂ ನಂಬಿಕೆಯಿಟ್ಟು ಅವನ ವಶಕ್ಕೆ ಒಪ್ಪಸಿರುವ ಎಲ್ಲ ತರದ 
ಹೊಣೆಗಾರಿಕೆಗಳು. ಅದು ವಾಗ್ದಾನ ಪೂರೈಕೆಯ ಹೊಣೆಯಾಗಿರಬಹುದು ಅಥವಾ ಸಾಮೂಹಿಕ ಸಂಧಾನಗಳ ಅಥವಾ ಸಂಘಟನೆಯ 
ರಹಸ್ಯಗಳ ಅಥವಾ ವೈಯಕ್ತಿಕ ಹಾಗೂ ಸಾಂಭಿಕ ಸೊತ್ತಿನ ಅಥವಾ ಒಂದು ಸಂಸ್ಥೆಯು ಒಬ್ಬನ ಮೇಲೆ ನಂಬಿಕೆಯಿಟ್ಟು 
ಯಾವುದಾದರೂ ಸ್ಥಾನ ಮತ್ತು ಹುದ್ದೆಯನ್ನು ಅವನಿಗೆ ಒಪ್ಪಿಸಿದ್ದರೆ ಅದರ ಹೊಣೆಗಾರಿಕೆಗಳಾಗಿರಬಹುದು. (ಇನ್ನಷ್ಟು ವಿವರಣೆಗೆ 
'ಅನ್ನಿಸಾ' ಅಧಾಯದ 88ನೆಯ ಟಿಪ್ಪಣಿಯನ್ನು ನೋಡಿರಿ.) 

23. ಮಾನವನ ಸತ್ಮವಿಶ್ವಾಸ ನಿಷ್ಠೆಗೆ ತಡೆಯೊಡ್ಡುವ ಮತ್ತು ಅದರಿಂದಾಗಿ ಮಾನವನು ಹೆಚ್ಚಾಗಿ ಕಾಪಟ್ಯ, ಧೂರ್ತತನ 
ಮತ್ತು ಅಪ್ರಾಮಾಣಿಕತೆಗೊಳಗಾಗುವಂತಹ ವಸ್ತುವು ಧನಲಾಭ ಹಾಗೂ ತನ್ನ ಮಕ್ಕಳ ಹಿತಕ್ಕೆ ಸಂಬಂಧಿಸಿರುವ ಅತ್ಕಾಸಕ್ಷಿಯಾಗಿರುತ್ತದೆ. 
ಆದುದರಿಂದಲೇ ನೀವು ಹೆಚ್ಚಾಗಿ ಸಿಲುಕಿಕೊಂಡಿರುವ ಸೊತ್ತು ಸಂತಾನಗಳ ಪ್ರೇಮಕ್ಕೊಳಗಾಗಿ ಸತ್ಯಮಾರ್ಗದಿಂದ ಸರಿದುಹೋಗುತ್ತೀರಿ. 
ವಾಸ್ತವದಲ್ಲಿ ಇವೆಲ್ಲ ಈ ಲೌಕಿಕ ಪರೀಕ್ಷಾ ಭವನದ ಪರೀಕ್ಷಾ ಸಾಧನಗಳು. ನೀವು ಯಾರನ್ನು ಮಗನೆಂದೂ ಮಗಳೆಂದೂ 
ಕರೆಯುತ್ತಿರುವಿರೋ ಅವರು ನಿಜಕ್ಕೂ ನಿಮ್ಮ ಪರೀಕ್ಷೆಯ ಒಂದು ಪ್ರಶ್ನಾ ಪತ್ರವಾಗಿರುತ್ತಾರೆ. ನೀವು ಯಾವುದನ್ನು ನನ್ನ ಸೊತ್ತು, 
ನನ್ನ ಆಸ್ಲಿ ಮತ್ತು ನನ್ನ ವ್ಯಾಜಾರ ವಹಿವಾಟೆನ್ನುತ್ತೀರೋ ಅದೂ ನಿಮ್ಮ ಪರೀಕ್ಸೆಯ ಇನ್ನೊಂದು ےمد‎ ನೀವು ಎಷ್ಟರ 
ಮಟ್ಟಿಗೆ ಅವುಗಳ ಹಕ್ಕು ಬಾಧ್ಯತೆಗಳನ್ನು ಹಾಗೂ ಮೇರೆಗಳನ್ನು ಪಾಲಿಸುತ್ತೀರಿ, ಎಷ್ಟರ ಮಟ್ಟೆಗೆ ಹೊಣೆಗಾರಿಕೆಯ ಹೊರೆಯನ್ನು 
ಹೊತ್ತು ಮನೋವಿಕಾರಗಳ ಸೆಳೆತಗಳಿದ್ದರೂ ನೇರ ಮಾರ್ಗದಲ್ಲಿ ನಡೆಯುತ್ತೀರಿ, ಈ ಎಲ್ಲಾ ಲೌಕಿಕ ವಸ್ತುಗಳ ಮೋಹಕ್ಕೆ 
ಸಿಲುಕಿರುವ ನಿಮ್ಮ ಚಿತ್ರವನ್ನು ಅದೆಷ್ಟರ ಮಟ್ಟಿಗೆ ಹತೋಟಿಯಲ್ಲಿರಿಸಿಕೊಂಡು, ಸಂಪೂರ್ಣ ದೇವದಾಸರಾಗಿ ಬದುಕುತ್ತಾ 
ಪ್ರತಿಯೊಂದು ವಸ್ತುವಿಗೂ ಅಲ್ಲಾಹನು ಎಷ್ಟು ಹಕ್ಕನ್ನು ಇರಿಸಿ ಕೊಟ್ಟಿರುವನೋ ಅಷ್ಟನ್ನು ಯಾವ ನ ಸಂದಾಯ ಮಾಡುತ್ತೀರಿ 
ಎಂದು ನೋಡಲಿಕ್ಕಾಗಿಯೇ ಇನೆಲ್ಲ ವಸ್ತುಗಳನ್ನು ನಿಮ್ಮ ವಶಕ್ಕೆ ಕೊಡಲಾಗಿದೆ. 

24. ಶುದ್ಧಾಶುದ್ಧತೆಗಳ ತಾರತಮ್ಮವನ್ನು ತೋರಿಸುವ ವಸ್ತುವನ್ನು 'ನಿಕಷ' ಅಥವಾ 'ಒರೆಗಲ್ಲು' ಎನ್ನುತ್ತಾರೆ. 'ಪುರ್ಕಾನ್‌' 
ಎಂಬುದರ ಅರ್ಥವೂ ಇದೇ. ಅದುದರಿಂದಲೇ ನಾವು ಇದರ ಅನುವಾದ ಹೀಗೆ ಮಾಡಿದೆವು ಆದೇಶದ ತಾತ್ಸರ್ಯವೇನೆಂದರೆ, 
ನೀವು ಈ ಲೋಕದಲ್ಲಿ ಅಲ್ಲಾಹನನ್ನು ಭಯಪಡುತ್ತ ವರ್ತಿಸಿದರೆ ಮತ್ತು ದೇವ ಸಂಪ್ರೀತಿಗೆ ವಿರುದ್ಧವಾದ ಕಾರ್ಯವೇನೂ ನಿಮ್ಮಿಂದ 
ಸಂಭವಿಸಬಾರದೆಂಬ ಉತ್ಕಟೇಚ್ಛೆ ನಿಮ್ಮಲ್ಲಿದ್ದರೆ, ಅಲ್ಲಾಹನು ನಿಮಗೆ ಹೆಜ್ಜೆ ಹೆಜ್ಜೆಗೂ ಯಾವ ನಿಲುಮೆ ಸರ, ಯಾವುದು ತಪ್ಪು, 
ಯಾವ ನಿಲುಮೆಯಲ್ಲಿ ದೇವ ಸಂಪ್ರೀತಿ ಇದೆ, ಯಾವುದರಲ್ಲಿಲ್ಲ ಎಂಬುದನ್ನು ತಿಳಿಯುವ ವಿವೇಚನಾಶಕ್ತಿ ಕೊಡುವನು. ಇದರಿಂದ 
ಜೀವನದ ಪ್ರತಿಯೊಂದು ತಿರುವಿನಲ್ಲೂ ಪ್ರತಿಯೊಂದು ಕೂಡು ಮಾರ್ಗದಲ್ಲೂ ಏರಿಳಿತಗಳೆಲ್ಲೂ ನೀವೆತ್ತ ಸಾಗಬೇಕು, ಯಾವ 
ಮಾರ್ಗ ಸತ್ಮ ಮತ್ತು ಯಾವುದು ದೇವನ ಕಡೆಗೆ ಒಯ್ಯುವುದು ಹಾಗೂ ಯಾವ ಮಾರ್ಗ ಮಿಥ್ಮ ಮತ್ತು ಶೈತಾನನ ಕಡೆಗೆ ಒಯ್ಕುವುದು 
ಎಂಬುದನ್ನು ನಿಮ್ಮಲ್ಲಿರುವ ಆಂತರಿಕ ವಿವೇಚನಾ ಶಕ್ತಿ ನಿಮಗೆ ತೋರಿಸಿ ಕೊಡಲಾರಂಭಿಸುವುದು. 


ಕಾಂಡ-9 


8. ಅಲ್‌ ಅನ್‌ಫಾಲ್‌ 561 


ہو 


ری وم ايتْنا 31H‏ 


22 ಖೆ کے‎ 3೨ 1x5 4) ہے‎ TAK TAG 
HESS OTL eS Ws SUD AY 


SLE pb A ا مو العقی دن‎ ಪಿಟಿ 


E35 SENSES SoM NSS 


ಗೊಢಾಲೋಚನೆ ನಡೆಸುತ್ತಿದ್ದ ಕಾಲವೂ ಸ್ಮರಣೀಯವಾಗಿದೆ. ಅವರು ತಮ್ಮ ಕುತಂತ್ರಗಳನ್ನು ನಡೆಸುತ್ತಿದ್ದರು. 
ಅಲ್ಲಾಹನು ತನ್ನ ತಂತ್ರ ಹೂಡುತ್ತಿದ್ದನು ಮತ್ತು ಅಲ್ಲಾಹ್‌ ಅತ್ಯುತ್ತಮ ತಂತ್ರಜ್ಞನಾಗಿರುತ್ತಾನೆ. ಅವರಿಗೆ 
ನಮ್ಮ ವಚನಗಳನ್ನು ಓದಿ ಹೇಳಿದಾಗ ಅವರು, "ಹೌದು ನಾವು ಕೇಳಿದೆವು. ನಾವು ಇಚ್ಛಿಸಿದರೆ ಇಂಥ 
ಮಾತುಗಳನ್ನು ನಾವೂ ಸೃಷ್ಟಿಸಿ ಹೇಳಬಲ್ಲೆವು. ಇವು ಹಿಂದಿನಿಂದಲೇ ಜನರು ಹೇಳುತ್ತಾ ಬಂದಿರುವ 
ಕಟ್ಟುಕಥೆಗಳಲ್ಲದೆ ಇನ್ನೇನೂ ಅಲ್ಲ” ಎನ್ನುತ್ತಿದ್ದರು. "ದೇವಾ, ಇದು ನಿಜವಾಗಿಯೂ ನಿನ್ನ ಕಡೆಯಿಂದ ಬಂದ 


Ke 


ಸತ್ಯವಾಗಿದ್ದರೆ ನಮ್ಮ ಮೇಲೆ ಆಕಾಶದಿಂದ ಕಲ್ಲಿನ ಮಳೆಗರೆಸು ಅಥವಾ ಇನ್ನಾವುದಾದರೂ ವೇದನಾತ್ಮಕ 


25. ಪ್ರವಾದಿವರ್ಯರು(ಸ) ಇನ್ನು ಮದೀನಾಕ್ಕೆ ಹೋಗಿಯೇ ಬಿಡುವರೆಂದು ಕುರೈಶರಿಗೆ ಖಚಿತವಾಗಿ ಮನವರಿಕೆಯಾಗಿದ್ದ 
ಸಂದರ್ಭವಿದು. ಆಗ ಅವರು, ಈ ವ್ಯಕ್ತಿ ಮಕ್ಕಾದಿಂದ ಹೋಗಿ ಬಿಟ್ಟರೆ ಗಂಡಾಂತರ ಕೈಮೊರಿ ಹೋಗುವುದೆಂದು ಪರಸ್ಪರ 
ಹೇಳತೊಡಗಿದರು. ಆದುದರಿಂದ ಅವರ ಕುರಿತು ಒಂದು ಅಂತಿಮ ತೀರ್ಮಾನ ಕೈಗೊಳ್ಳಲಿಕ್ಕಾಗಿ 'ದಾರುನ್ನದ್‌ವಾ'ದಲ್ಲಿ ಜನಾಂಗದ 
ಎಲ್ಲ ಸೆರದಾರರ ಒಂದು ಸಮ್ಮೇಳನ ಕರೆದು ಈ ಗಂಡಾಂತರವನ್ನು ಹೇಗೆ ತಪ್ಪಿಸಿಕೊಳ್ಳಬಹುದೆಂಬ ಬಗ್ಗೆ ವಿಚಾರ ವಿಮರ್ಶೆ 
ನಡೆಸಿದರು. ಒಂದು ಕೂಟವು ಅವರಿಗೆ ಕೋಳ ಹಾಕಿ ಒಂದು ಕಡೆ ಸೆರೆಯಲ್ಲಿರಿಸಬೇಕು ಮತ್ತು ಜೀವನಪರ್ಯಂತ 
ಬಿಡುಗಡೆಗೊಳಿಸಬಾರದೆಂದಿತು. ಆದರೆ ಇದು ಸ್ವೀಕೃತವಾಗಲಿಲ್ಲ. ಏಕೆಂದರೆ, ನಾವು ಅವರನ್ನು ಸೆರೆಯಲ್ಲಿಟ್ಟರೆ ಹೊರಗಿರುವೆ ಅವರ 
ಅನುಯಾಯಿಗಳು ತಮ್ಮ ಕಾರ್ಯವನ್ನು ಸದಾ ಮುಂದುವರಿಸುತ್ತಲೇ ಇರುವರು. ಒಂದಿಷ್ಟು ಶಕ್ತಿ ಪ್ರಾಪ್ತವಾದೊಡನೆ ತಮ್ಮ ಜೀವದ 
ಹಂಗು ತೊರೆದು ಅವರನ್ನು ಬಿಡಿಸಿಕೊಳ್ಳುವರು, ಎಂಬ ಆಶಂಕೆ ಕೆಲವರಿಗುಂಟಾಯಿತು. ಇನ್ನೊಂದು ಕೂಟವು - ಆ ವ್ಯಕ್ತಿಯನ್ನು 
ನಮ್ಮಲ್ಲಿಂದ ಹೊರಕ್ಕಟ್ಟಿ ಬಿಡೋಣ; ಎಲ್ಲಿಗೆ ಬೇಕಾದರೂ ಹೋಗಲಿ, ಏನು ಬೇಕಾದರೂ ಮಾಡಲಿ, ಆಗ ಆ ವ್ಯಕ್ತಿಯಿಂದಾಗಿ 
ನಮ್ಮ ಜೀವನ ವ್ಯವಸ್ಥೆಗೆ ಭಂಗವುಂಟಾಗುವುದು ನಿಂತು ಹೋಗುವುದು - ಎಂಬ ಅಭಿಪ್ರಾಯ ಮುಂದಿಟ್ಟಿತು. ಆದರೆ, "ಅದೊಂದು 
ಅದ್ಭುತ ವಾಕ್ಸಾಮರ್ಥ್ಯವುಳ್ಳ ವ್ಯಕ್ತಿ. ಮನಸ್ಸುಗಳನ್ನು ಸೂರೆಗೊಳ್ಳುವ ಚಮತ್ಕಾರ ಆ ವ್ಯಕ್ತಿಗಿದೆ. ಇಲ್ಲಿಂದ ಹೋದ ಬಳಿಕ ಅವರು 
ಯಾವ ಯಾವ ಗೊತ್ರಗಳನ್ನೆಲ್ಲ ತನ್ನ ಅಂಕೆಯೊಳಗೆ ತಂದುಕೊಂಡಾರು ಮತ್ತು ನಿಮ್ಮ ಮೇಲೆ ಆಕ್ರಮಣ ನಡೆಸಲು ಎಷ್ಟು ದೊಡ್ಡ 
ಬಲವನ್ನು ತನ್ನ ಅಧಿಕಾರಕ್ಕೆ ತಂದುಕೊಳ್ಳುವರೆಂದು ಹೇಳಲಾಗದು” ಎನ್ನುತ್ತ ಆ ಅಭಿಪ್ರಾಯವನ್ನು ತಳ್ಳಿ ಹಾಕಲಾಯಿತು. ಕೊನೆಗೆ 
ಅಬೂಜಹಲನು, "ನಾವು ಎಲ್ಲಾ ಗೋತ್ರಗಳಿಂದ ಕುಲೀನನೂ ನಿಪುಣನೂ ಆದ ಒಬ್ಬೊಬ್ಬ ತರುಣನನ್ನು ಆರಿಸಿಕೊಳ್ಳೋಣ. 
ಇವರೆಲ್ಲರೂ ಏಕಕಾಲದಲ್ಲಿ ಮುಹಮ್ಮದ್‌ರ(ಸ) ಮೇಲೆ ಎರಗಿ ಅವರನ್ನು ಕೊಂದು ಹಾಕಬೇಕು. ಹೀಗಾದರೆ ಮುಹಮ್ಮದರ(ಸ) 
ವಡೆಯ ಆರೋಪವು ಈ ಎಲ್ಲಾ ಗೋತ್ರಗಳಿಗೆ ಹಂಚಿ ಹೋಗುವುದು. ಬನೀಲಬ್‌ ಮನಾಫ್‌ಗೆ ಈ ಎಲ್ಲ ಗೋ ತ್ರಗಳೊಡನೆ ಸೇಡು 
ತೀರಿಸಲು ಸಾಧ್ಯವಾಗಲಾರದು. ಕೊನೆಗೆ ಅವರು ಉಪಾಯಗಾಣದೆ ಪರಿಹಾರ ಧನದ ತೀರ್ಪಿಗೆ ಒಪ್ಪಿಕೊಳ್ಳುವರು" ಎಂದನು. ಇದನ್ನು 
ಎಲ್ಲರೂ ಮೆಚ್ಚಿದರು. ಕೊಲೆಗಾರರ ನೇಮಕವಾಯಿತು. ಸಮಯವೂ ನಿಶ್ಚಯವಾಯಿತು, ನಿಶ್ಚಿತ ರಾತ್ರೆ ಸಕಾಲದಲ್ಲಿ ಕೊಲೆಗಾರರೆಲ್ಲ 
ತಮ್ಮ ಕಾರ್ಯಕ್ಟೇತ್ರಕ್ಕೆ ತಲಪಿದರು. ಆದರೆ ಪ್ರವಾದಿವರ್ಯರು(ಸ) ಪವಾಡ ಸದೃಶೆವಾಗಿ ಅಲ್ಲಿಂದ ಪಾರಾಗಿಬಿಟ್ಟರು. ಶತ್ರುಗಳ 


ಹಂಚಿಕೆಗಳೆಲ್ಲ ವೈರ್ಥಗೊಂಡವು. 


ಕಾಂಡ -9 


562 ಕುರ್‌ಆನ್‌ ವ್ಯಾಖ್ಕಾನ 


0+ 6-7 


Yu EOIN 3 SSIS OO EL AS pd 


۲ 


سر 7 SD‏ اھ سی ےک ھک رہ 2 وو ےا )کے سے ود 

NI OTS SUT SINE الْعَراوِ وَمَا‎ 
£24 ಹಕ KC تے رص ہ6 ےی‎ ಮ ga ೨೨% 

SG مُگا ۶ وضيیة‎ YS صلائھم‎ OE وَمَا‎ OOPS 


بھی عھ 8 


೨೫ ج رک دے  50 9ود ری کی ال‎ 5422 22 1] 
liar lol O35 SNCS, 4 liad 


ಶಿಕ್ಷೆಯನ್ನು ತಾ" ಎಂದು ಹೇಳಿದ್ದ ಮಾತೂ ಜ್ಞಾಪಕದಲ್ಲಿದೆ.* ನೀವು ಅವರೊಂದಿಗೆ ಇರುವಾಗ ಅಲ್ಲಾಹನು 
ಅವರ ಮೇಲೆ ಯಾತನೆ ಇಳಿಸುವವನಿರಲಿಲ್ಲ. ಜನರು ಕ್ಷಮಾಯಾಚನೆ ಮಾಡುತ್ತಿರುವಾಗ ಅವರನ್ನು 
ಶಿಕ್ಷಿಸುವುದೂ ಅಲ್ಲಾಹನ ರೂಢಿಯಲ್ಲ.? ಆದರೆ ಈಗ ಅವರು 'ಮಸ್ಸಿದುಲ್‌ ಹರಾಮ್‌'ನ ದಾರಿಯನ್ನು 
ತಡೆಯುತ್ತಿರುವಾಗ ಅವರ ಮೇಲೆ ಯಾತನೆಯನ್ನೇಕೆ ಇಳಿಸಬಾರದು? ವಸ್ತುತಃ ಅವರು ಆ ಮಸೀದಿಯ ಅರ್ಹ 
ವೃವಸ್ಥಾಪಕರಲ್ಲ. ಧರ್ಮನಿಷ್ಠರು ಮಾತ್ರ ಅದರ ಅರ್ಹ ವೃವಸ್ಥಾಪಕರಾಗಬಲ್ಲರು. ಆದರೆ ಹೆಚ್ಚಿನವರು 
ಇದನ್ನು ತಿಳಿಯುವುದಿಲ್ಲ. ಕಅಬಾದ ಬಳಿ ಅವರ ನಮಾರಖ್‌ ಕೇವಲ ಸಿಳ್ಳು ಹೊಡೆಯುವ ಮತ್ತು ಚಪ್ಪಾಳೆ 
ತಟ್ಟುವ ಹೊರತು ಬೇರೇನೂ ಅಲ್ಲ. ಆದುದರಿಂದ ಇದೋ ನೀವು ಸತ್ಯವನ್ನು ನಿಷೇಧಿಸಿದ ಕಾರಣ ಈಗ 


۱ 26. ಅವರು ಈ ಮಾತನ್ನು ಯಾಚನಾ ದೃಷ್ಟಿಯಿಂದ ಹೇಳುತ್ತಿದ್ದುದಲ್ಲ. ಅದೊಂದು ಪಂಥಾಹ್ವಾನ ರೂಪದಲ್ಲಿತ್ತು. ನಿಜಕ್ಕೂ 
ಇದು ಸತ್ಯವಾಗಿರುತ್ತಿದ್ದರೆ ಹಾಗೂ ದೇವವತಿಯಿಂದಾಗಿರುತ್ತಿದ್ದರೆ ಇದನ್ನು ಸುಳ್ಳಾಗಿಸಿದ ಫಲವಾಗಿ ನಮ್ಮ ಮೇಲೆ ಆಕಾಶದಿಂದ 


ಕಲ್ಲಿನ ಮಳೆಗೆರೆಯಬೇಕಿತ್ತು ಮತ್ತು ವೇದನಾಯುಕ್ತ ಯಾತನೆ ಸಿಡಿದು ಬೀಳಬೇಕಿತ್ತು. ಆದರೆ ಹಾಗೇನೂ ಆಗಲಿಲ್ಲ. ಅದುದರಿಂದ 
ಇದು ಸತ್ಯವಲ್ಲ ಮತ್ತು ದೇವವತಿಯಿಂದಲೂ ಅಲ್ಲವೆಂಬುದು ಖಚಿತವಾಯಿತು ಎಂಬ ಅರ್ಥದಲ್ಲಿ ಅವರು ಹೀಗೆ ಹೇಳುತ್ತಿದ್ದರು. 

27. ಇದು ಮೇಲೆ ಹೇಳಿದ, ತೋರಿಕೆಯ ಪ್ರಾರ್ಥನೆಯಲ್ಲಿದ್ದ ಪ್ರಶ್ನೆಗೆ ಉತ್ತರವಾಗಿದೆ. ಈ ಉತ್ತರದಲ್ಲಿ ಅಲ್ಲಾಹನು ಮಕ್ಕಾ 
ಜೀವನ ಕಾಲದಲ್ಲಿ ಯಾತನೆಯನ್ನೇಕೆ ಇಳಿಸಲಿಲ್ಲವೆಂಬುದನ್ನು ಹೇಳಲಾಗಿದೆ. ಪ್ರವಾದಿಯು ಒಂದು ಪ್ರದೇಶದಲ್ಲಿ ವಾಸಿಸಿಕೊಂಡಿದ್ದು 
ಸತ್ಯಮಾರ್ಗದ ಕಡೆಗೆ ಕರೆ ಕೊಡುತ್ತಿರುವಷ್ಟು ಕಾಲ ಆ ಪ್ರದೇಶದ ನಿವಾಸಿಗಳಿಗೆ ಕಾಲಾವಕಾಶ ಕೊಡಲಾಗುತ್ತದೆ. ಅವರ ಮೇಲೆ 
ಯಾತನೆ ಎರಗಿಸಿ, ಅವರು ಸುಧಾರಿಸಿಕೊಳ್ಳುವ ಕಾಲಾವಧಿಯನ್ನು ಅವರಿಂದ ಕಿತ್ತುಕೊಳ್ಳಲಾಗುವುದಿಲ್ಲವೆಂಬುದು ಒಂದನೆಯ ಕಾರಣ. 
ಎರಡನೆಯದಾಗಿ ಒಂದು ಪ್ರದೇಶದಿಂದ ಗತಕಾಲದ ಅಲಕ್ಸ್ಯಭಾವ ಹಾಗೂ ದೋಷಗಳಿಂದ ಎಚ್ಚರಗೊಂಡು ಅಲ್ಲಾಹನೊಡನೆ 
“| ಕುಮಾಯಾಚನೆ ಮಾಡುತ್ತ ಮುಂದೆ ಸುಧಾರಣೆ ಮಾಡಿಕೊಳ್ಳುವ ಸಂಕಲ್ಪದೊಂದಿಗೆ ಜನರು ಸತ್ಯದೆಡೆಗೆ ಬರುತ್ತಿರುವಾಗ ಅಲ್ಲಾಹನು 
ಅವರ ನಾಡನ್ನು ವೃಥಾ ನಾಶಗೊಳಿಸಿಬಿಡುವುದು ಯುಕ್ತವಾಗದು. ಪ್ರವಾದಿಯು ಆ ಪ್ರದೇಶದಲ್ಲಿ ತನ್ನ ಯತ್ನದಲ್ಲಿ ಸಂಪೂರ್ಣ 
ನಿರಾಶೆಗೊಂಡು ಅಲ್ಲಿಂದ ಹೊರಟು ಹೋಗುವ, ಇಲ್ಲವೆ ಹೊರಕ್ಕಟ್ಟಿಲ್ಲಡುವ ಹಾಗೂ ಆ ನಾಡು ಸಜ್ಜನರ ಇರುವಿಕೆಯನ್ನು 
ಸಹಿಸದೆಂಬುದನ್ನು ಕಾರ್ಯತಃ ತೋರಿಸುವ ಕಾಲವೇ ಯಾತನೆ ಎರಗುವ ಕಾಲವಾಗಿರುತ್ತದೆ. 

28. ಜನರ ಹೃದಯಗಳಲ್ಲಿ ಅಡಗಿಕೊಂಡಿದ್ದ ಹಾಗೂ ಸರ್ವಸಾಮಾನ್ಯವಾಗಿ ಅರಬರು ಮೋಸಹೋಗುತ್ತಿದ್ದ 'ಒಂದು 
'ತಪ್ಪುಕಲ್ಪನೆಯ ಖಂಡನೆಯಿದು. ಕುರೈಶರು ಕಅಬಾದ ಆಡಳಿತಗಾರರು ಮತ್ತು ಅವರು ಅಲ್ಲಿ ಪೂಜೆ ಮಾಡುತ್ತಾರೆ, ಆದುದರಿಂದ 
ಅವರ ಮೇಲೆ ದೇವಾನುಗ್ರಹವಿದೆಯೆಂದು ಜನರು ಭಾವಿಸುತ್ತಿದ್ದರು. ಇದನ್ನು ಖಂಡಿಸುತ್ತ - ಅನುವಂಶಿಕವಾದ ಆಡಳಿತಾಧಿಕಾರವನ್ನು 
ಪಡೆದ ಮಾತ್ರಕ್ಕೆ ಯಾವುದೇ ವೃಕ್ತಿ ಅಥವಾ ಕೂಟವು ಒಂದು ಆರಾಧನಾಲಯದ ನ್ಯಾಯಸಮ್ಮತ ಆಡಳಿತಗಾರರಾಗಲಾರದು. 
ನ್ಯಾಯಸಮ್ಮ'ತ ಆಡಳಿತಗಾರರು ದೇವಭಯವುಳ್ಳವರೂ ಧರ್ಮನಿಷ್ಠರೂ ಮಾತ್ರ ಆಗಬಲ್ಲರು. ಇವರ ಸ್ಥಿತಿ ನೋಡಿದರೆ, ಇವರು 
ನಿಷ್ಕಳಂಕ ದೇವಾರಾಧಕರಾಗಿರುವ ಒಂದು ಜನ ಸಮೂಹವನ್ನು ನಿಷ್ಕಳಂಕ ದೇವಾರಾಧನೆಗಾಗಿಯೇ ಮೂಸಲಾಗಿರುವ ಆರಾಧನಾಲಯಕ್ಕೆ 
ಬರದಂತೆ ತಡೆಯುತ್ತಿದ್ದರು. ಹೀಗೆ ಇವರು ಆಡಳಿತಗಾರರಾಗಿರುವ ಬದಲಿಗೆ ಆರಾಧನಾಲಯದ ಒಡೆಯರಾಗಿ ಇವರಿಗೆ ಬೇಡವಾದವರನ್ನು 


ಕಾಂಡ -9 | 


8. ಅಲ್‌ ಅನ್‌ಫಾಲ್‌ ۱ 563 


٦ [A‏ ھا ತ; ೨ನ ೨ ಶನ‏ کے ہے کے 
ESO RUN GTA) ಕ್‌ ರಿ sks‏ 
لو ےو Be x8) 4೨‏ کے ہدپ ء٤‏ 

ec 22747 ಖಿ ۷‏ 0*۶(" 192 وو۔ ؤُؤد ೨‏ 
8 لی بعوں‌فیز 0ی فیجعلہ mG‏ 7 ِ 


ಇ 


ಯಾತನೆಯ ಸವಿಯುಣ್ಣಿರಿ. ವಾಸ್ತವದಲ್ಲಿ ಸತ್ಯನಿಷೇಧಿಗಳು ಅಲ್ಲಾಹನ ಮಾರ್ಗದಿಂದ ಜನರನ್ನು ತಡೆಯಲಿಕ್ಕಾಗಿ 
ತಮ್ಮ ಸಂಪತ್ತನ್ನು ವಿನಿಯೋಗಿಸುತ್ತಾರೆ. ಅವರು ಮುಂದೆಯೂ ಇನ್ನಷ್ಟು ಖರ್ಚು ಮಾಡುತ್ತಿರುವರು. ಕೊನೆಗೆ 
ಈ ಪರಿಪ್ರಮಗಳೇ ಅವರಿಗೆ ವಿಷಾದದ ಕಾರಣಗಳಾಗುವುವು. ಅನಂತರ ಅವರು ಪರಾಜಿತರಾಗುವರು. ಈ 
ಸತ್ಮನಿಷೇಧಿಗಳು ನರಕದ ಕಡೆಗೆ ಸುತ್ತುಗಟ್ಟಿ ತರಲ್ಬಡುವರು. ಇದು ಅಲ್ಲಾಹ್‌ ಮಾಲಿನ್ಮವನ್ನು ನೈರ್ಮಲ್ಕದಿಂದ 
ಬೇರ್ಪಡಿಸಲಿಕ್ಕಾಗಿ ಮತ್ತು ಎಲ್ಲ ವಿಧದ ಮಾಲಿನ್ಯಗಳನ್ನು ಒಟ್ಟುಗೂಡಿಸಿ ಆ ಮೂಟೆಯನ್ನು 'ನರಕದಲ್ಲಿ' 
ತಳ್ಳಿಬಿಡಲಿಕ್ಕಾಗಿಯೂ ಆಗಿರುತ್ತದೆ. ಇವರೇ ನಿಜವಾಗಿ ನಷ್ಟಹೊಂದಿದವರ್‌.* 

(38) ಓ ಪೈಗಂಬರರೇ, ಈ ಸತ್ಯ ವಿಷೇಧಿಗಳೊಡನೆ ಹೇಳಿರಿ:- "ಈಗಲಾದರೂ ನೀವು 'ಹಿಂಜರಿದರೆ ಹಿಂದೆ 
ಸಂಭವಿಸಿ ಹೋದುದನ್ನು ಕಡೆಗಣಿಸಲಾಗುವುದು.” ಆದರೆ ಇವರು ಮುಂಚಿನ ನೀತಿಯನ್ನೇ ಪುನರಾವರ್ತಿಸಿದರೆ | 
ಗತ ಜನಾಂಗಗಳ ಮೇಲೆ ಏನೆಲ್ಲ ಸಂಭವಿಸಿದೆಯೆಂಬುದು ಎಲ್ಲರಿಗೂ ತಿಳಿದೇ ಇದೆ. 


ಆರಾಧನಾಲಯಕ್ಕೆ ಬರಲು ಬಿಡದಿರುವಪ್ಟು ಸ್ವೇಚ್ಛಾಚಾರಿಗಳಾಗಿ ಬಿಟ್ಟಿದ್ದಾರೆ. ಈ ವರ್ತನೆ ಅವರಲ್ಲಿ ದೇವಭಯ ಮತ್ತು 
ಧರ್ಮನಿಷ್ಮಯಿಲ್ಲದಿರುವುದಕ್ಕೆ رم‎ ನಿದರ್ಶನವಾಗಿದೆ. ಇನ್ನು ಅವರು ಬೈತುಲ್ಲಾದಲ್ಲಿ ಮಾಡುತ್ತಿದ್ದ ಆರಾಧನಾ ಕ್ರಮದ ಕುರಿತು 
ಹೇಳುವುದಾದರೆ, ಅದರಲ್ಲಿ یو ری‎ ನಿಷ್ಠೆಯಾಗಲಿ ದೇವಸ್ತುತಿಯಾಗಲಿ ಇರಲಿಲ್ಲ. ಕೇವಲ ಅರ್ಥಹೀನ ಗುಲ್ಲು 
ಗದ್ದಲಗಳು ಮತ್ತು ಹಾಸ್ಯ ವಿನೋದಗಳಿದ್ದು ಇವುಗಳಿಗೆ ಅವರು ಆರಾಧನೆಯೆಂಬ ಹೆಸರನ್ನು ಕೊಟ್ಟಿದ್ದಾರಪ್ಟೆ. ಇಂತಹ ನಾಮ 
ಮಾತ್ರವಾದ ಕಅಬಾದ ಸೇವೆ ಹಾಗೂ ಮಿಥ್ಯಾರಾಧನೆಗಾಗಿ ಇವರು ದೇವಾನುಗ್ರಹಕ್ಕೆ ಪಾತ್ರರಾಗುವುದಾದರೂ ಹೇಗೆ? ಇವೆಲ್ಲ 
ಅವರನ್ನು ದೇವ ಯಾತನೆಯಿಂದ ರಕ್ಷಿಸುವುದಾದರೂ ಹೇಗೆ? 

29. ದೇವ ಯಾತನೆಯು ಆಕಾಶದಿಂದ ಕಲ್ಲಿನ ಮಳೆಯ ರೂಪದಲ್ಲಿ ಅಥವಾ ಬೇರೆ ಯಾವುದಾದರೂ ವಿಧದ ಪ್ರಕೃತಿ 
ವಿಕೋಪದ ರೂಪದಲ್ಲಿ ಬರುವುದೆಂದೇ ಅವರು ತಿಳಿದುಕೊಂಡಿದ್ದರು. ಆದರೆ, ಇಲ್ಲಿ ಬದ್ರ್‌ಯುದ್ದದಲ್ಲಿ ಅವರಿಗೆ ನಿರ್ಣಾಯಕ 
1 ಸೋಲುಂಟಾಗಿ ತನ್ಮೂಲಕ ಇಸ್ಲಾಮಿಗೆ ನವಚೇತನ ಮತ್ತು ಪುರಾತನ ಅಜ್ಞಾನಕ್ಕೆ ಮೃತ್ಯುವಿನ ತೀರ್ಪಾದುದು ವಾಸ್ತವದಲ್ಲಿ ಅವರ 
ಮಟ್ಟಿಗೆ ಅಲ್ಲಾಹನ ಯಾತನೆಯೇ ಆಗಿತ್ತು. 

30. ಮಾನವನು ಯಾವ ಮಾರ್ಗದಲ್ಲಿ ತನ್ನ ಸಂಪೂರ್ಣ ಸಮಯ, ಪರಿಶ್ರಮ, ಸಕಲ ಯೋಗೃತಾರ್ಹತೆ ಮತ್ತು ಇಡೀ 
ಜೀವಮಾನದ ಬಂಡವಾಳವನ್ನೇ ಹೂಡಿ, ಅಂತಿಮ ಘಟ್ಟಕ್ಕೆ ತಲುಪಿದಾಗ ಇವೆಲ್ಲಾ ಅವನನ್ನು ವಿನಾಶದ ಕಡೆಗೆ ತಂದಿವೆ ಹಾಗೂ 
ಈ. ಮಾರ್ಗದಲ್ಲಿ ಹೂಡಿದುದೆಲ್ಲದರ ಮೇಲೆ ಬಡ್ಡಿ ಅಥವಾ ಲಾಭ ಹೊಂದುವುದರ ಬದಲಿಗೆ ದಂಡ ತೆರಬೇಕಾಗಿ ಬಂದಿದೆ ಎಂದು 
ತಿಳಿದಾಗ ಇದಕ್ಕಿಂತ ದೊಡ್ಡ ದಿಮಾಳಿಕೋರತನ ಇನ್ನಾವುದು ತಾನೆ ಇರಲು ಸಾಧ್ಯ? 7 


ಕಾಂಡ-9 


564 | ಕುರ್‌ಆನ್‌ ವ್ಯಾಖ್ಯಾನ 


pa 
[AR 
¢ 7 


73 ೨4 PONE ಇಂ - > 
يَعم اڑل وَلعمالصیرت‎ ALANIS) و1‎ AO 


pe PS 
9೨ ೭ 39% ೨1% 
Lead 


PERT 2H‏ و دہ لاشو لی اق ءالیڈٹی 

(39-40) ಓ ಸತ್ಕವಿಶ್ವಾಸಿಗಳೇ, 'ಫಿತ್ನ'(ಕ್ಲೋಭೆ) ಅಳಿದು ಹೋಗುವ ವರೆಗೂ 'ಧರ್ಮ'(ದೀನ್‌) 
ಸರ್ವಸಂಪೂರ್ಣವಾಗಿ ಅಲ್ಲಾಹನಿಗಾಗಿ ಆಗುವವರೆಗೂ ಈ ಸತ್ಕನಿಷೇಧಿಗಳೊಡನೆ ಹೋರಾಡಿರಿ.3' ಹಾಗೆ ಅವರು 
ಪೀಡನದಿಂದ ತಡೆದು ನಿಂತರೆ ಅವರ ಕರ್ಮಗಳನ್ನು ವೀಕ್ಷಿಸುವವನು ಅಲ್ಲಾಹನಾಗಿರುತ್ತಾನೆ. ಅವರು 
ಒಪ್ಪದಿದ್ದರೆ ಅಲ್ಲಾಹನು ನಿಮ್ಮ ಸಂರಕ್ಷಕನೆಂದೂ ಅವನು ಅತ್ಯುತ್ತಮ ರಕ್ಸಕನೂ ಸಹಾಯಕನೂ ಆಗಿರುತ್ತಾನೆಂದೂ 
ತಿಳಿದುಕೊಳ್ಳಿರಿ, 

(41) ನೀವು ಗಳಿಸಿದ ಸಮರಾರ್ಜಿತ ಸೊತ್ತಿನ ಐದನೇ ಒಂದಂಶವು ಯಾವತ್ತು ಅಲ್ಲಾಹನಿಗೆ, ಅವನ 
ಸಂದೇಶವಾಹಕರಿಗೆ, ಸಂಬಂಧಿಕರಿಗೆ, ಅನಾಥರಿಗೆ, ನಿರ್ಗತಿಕರಿಗೆ ಮತ್ತು ಪ್ರಯಾಣಿ ಕರಿಗಾಗಿರುತ್ತದೆ ಎಂಬುದು 
ನಿಮಗೆ ತಿಳಿದಿರಬೇಕು." ನೀವು ಅಲ್ಲಾಹನ ಮೇಲೆ ಮತ್ತು ನಿಷ್ಕರ್ನೆಯ ದಿನ ಅರ್ಥಾತ್‌ ಎರಡು ಸೇನೆಗಳು 

31. ಇಲ್ಲಿ ಇದಕ್ಕೆ ಮುಂಚೆ ಅಲ್‌ ಬಕರಃ ಅಧ್ಯಾಯದ 193ನೆಯ ಸೂಕ್ತದಲ್ಲಿ ವಿವರಿಸಲಾಗಿದ್ದ ಯುದ್ಧದ ಅದೇ 
ಉದ್ದೇಶವನ್ನು ಪುನರಾವರ್ಶಿಸಲಾಗಿದೆ. ಕ್ಷೋಭೆ ಅಳಿದು ಹೋಗುವುದು ಇದರ ಉದ್ದೇಶದ ನಕಾರಾತ್ಮಕ ಮುಖ. ಧರ್ಮವು 
ಸರ್ವಸಂಪೂರ್ಣ ಅಲ್ಲಾಹನಿಗಾಗಿ ಆಗುವುದು ಇದರ ಉದ್ದೇಶದ ಸಕಾರಾತ್ಮಕ ಮುಖ. ಕೇವಲ ಈ ಒಂದು ನೈಶಿಕ ಉದ್ದೇಶಕ್ಕಾಗಿ 
ಮಾತ್ರ ಓರ್ವ ಮುಸ್ಲಿಮ್‌ 'ಹೋರಾಟ ನಡೆಸಬಹುದು; ಮಾತ್ರವಲ್ಲ ಇದು ಅವನ ಮೇಲೆ ಕಡ್ಡಾಯವೂ ಆಗಿರುವುದು. ಇದರ 
ಹೊರತು ಇನ್ನಾವ ಉದ್ದೇಶಕ್ಕಾಗಿಯೂ ಹೋರಾಟ ನಡೆಸುವುದು ಧರ್ಮಸಮ್ಮತವಲ್ಲ. ಸತ್ಯವಿಶ್ವಾಸಿಗೆ ಅದರಲ್ಲಿ ಯಾವ 
ರೀತಿಯಲ್ಲೂ ಭಾಗವಹಿಸುವುದು ತರವಲ್ಲ. (ಹೆಚ್ಚಿನ ವಿವರಣೆಗೆ ಅಲ್‌ ಬಕರಃ ಅಧ್ಯಾಯದ 204 ಮತ್ತು 205ನೆಯ ಟಿಪ್ಪಣಿಗಳನ್ನು 
ಓದಿರಿ) 


32. ಇಲ್ಲಿ ಸಮರಾರ್ಜಿತ ಸೊತ್ತನ್ನು ವಿತರಣೆ ಮಾಡುವ ನಿಯಮವನ್ನು ತೋರಿಸಿ ಕೊಡಲಾಗಿದೆ. ಉಪನ್ಮಾಸದ ಆರಂಭದಲ್ಲಿ 
ಇದು ಅಲ್ಲಾಹನ ಸಂಭಾವನೆಯೆಂದೂ ಅದರ ಬಗ್ಗೆ ತೀರ್ಮಾನ ಕೈಗೊಳ್ಳುವ ಅಧಿಕಾರ ಅಲ್ಲಾಹ್‌ ಮತ್ತು ರಸೂಲರಿಗೆ ಮಾತ್ರ 
ಇರುವುದೆಂದೂ ಹೇಳಲಾಗಿತ್ತು. ಈಗ ಆ ತೀರ್ಮಾನವನ್ನು ಹೀಗೆ ಕೊಡಲಾಗಿದೆ: ಯುದ್ಧಾನಂತರ ಎಲ್ಲ ಸಿಪಾಯಿಗಳೂ ಎಲ್ಲ 
ತರದ ಸಮರಾರ್ಜಿತ ಸೊತ್ತುಗಳನ್ನು ತಂದು ಅವೊರರ ಅಥವಾ ನಾಯಕನ ಮುಂದಿರಿಸಬೇಕು. ಏನನ್ನೂ ಬಚ್ಚಿಡಬಾರದು. ತರುವಾಯ 
ಆ ಸೊತ್ತಿನಿಂದ 1/5 ಅಂಶವನ್ನು ಸೂಕ್ತದಲ್ಲಿ ವಿವರಿಸಲಾಗಿರುವ ಉದ್ದೇಶಗಳಿಗಾಗಿ ಪ್ರತ್ಯೇಕಿಸಬೇಕು. ಉಳಿದ 4 ಅಂಶಗಳನ್ನು 
ಯುದ್ಧದಲ್ಲಿ ಭಾಗವಹಿಸಿದ ಸಮಸ್ತ ಜನರೊಳಗೆ ಹಂಚಿಬಿಡಬೇಕು. ಈ ಸೂಕ್ತದ ಪ್ರಕಾರ ಪ್ರವಾದಿವರ್ಯರು(ಸ) ಯಾವಾಗಲೂ 
ಯುದ್ಧಾನಂತರ, "ಈ ಸಮರಾರ್ಜಿತ ಸೊತ್ತು ನಿಮಗಾಗಿಯೇ ಇದೆ. ಇದರಲ್ಲಿ ನನ್ನ ಸ್ವಂತಕ್ಕೆ ಏನೂ ಪಾಲಿಲ್ಲ. ಪ್ರತ್ಯೇಕಿಸುವ 
1/5 ಅಂಶವನ್ನು ಸಹ ನಿಮ್ಮ ಸಾರ್ವಜನಿಕ ಆವಶ್ಯಕತೆಗಳಿಗಾಗಿಯೇ ವ್ಯಯಿಸಲಾಗುವುದು. ಆದುದರಿಂದ ಒಂದು ಸೂಜಿ ಅಥವಾ 
ಒಂದು ತುಂಡು ನೂಲನ್ನೂ ಬಿಡದೆ ಎಲ್ಲವನ್ನೂ ತಂದು ಹಾಜರು ಪಡಿಸಿರಿ ಯಾವುದೇ ಸಣ್ಣ ಅಥವಾ ದೊಡ್ಡ ವಸ್ತುವನ್ನು 
ಅಡಗಿಸಿಟ್ಟುಕೊಳ್ಳಬೇಡಿರಿ. ಹೀಗೆ ಮಾಡುವುದು ನಾಚಿಕೆಗೇಡು. ಇದರ ಪರಿಣಾಮ ನರಕಾಗ್ನಿ' ಎಂದು, ಘೋಷಿಸುತ್ತಿದ್ದರು. 

ಈ ವಿತರಣೆಯಲ್ಲಿ ಅಲ್ಲಾಹ್‌ ಮತ್ತು ರಸೂಲರ ಪಾಲು ಒಂದೇ. ಐದನೇ ಒಂದಂಶವನ್ನು ದೇವನಾಮದ ಉತ್ಸಾನ ಹಾಗೂ 
ಧರ್ಮ ಸಂಸ್ಥಾಪನಾ ಕಾರ್ಯಗಳಿಗಾಗಿ ವ್ಯಯಿಸಬೇಕೆಂಬುದೇ ಇದರ ಉದ್ದೇಶ. 

ಸ ಸಂಬಂಧಿಕರೆಂದರೆ ಪ್ರವಾದಿವರ್ಯರ(ಸ) ಜೀವಮಾನದಲ್ಲಿ ಅವರ ಸಂಬಂಧಿಕರಾಗಿದ್ದವರೇ. ಏಕೆಂದರೆ ಅವರು ತಮ್ಮ 


ಕಾಂಡ-10 


8. ಅಲ್‌ ಅನ್‌ಘಫಾಲ್‌ 565 


ےر ا3 ےمد ےھ کا ھد د1ی 222 را Tr‏ یرےم ےد 4 2.4 
IY EPS ESS SES‏ 
َو الک الکن SESE‏ 


No 

ھا 

vu 

1ك 
نے 
0 

a 

\ex 
ناڈ‎ 
ح‎ 
وی‎ 

ھا 

vu 

Ng 
مہ‎ 
2 vu 
کر‎ 

ಇಟ 
—— 
We 


2 Ce LN 7 ہے رو وی ڈرو‎ 2490” pa 
OEE MSS ON Se OES 


ಸಂಧಿಸಿದ ದಿನ ನಾವು ನಮ್ಮ ದಾಸನ ಮೇಲೆ ಅವತೀರ್ಣಗೊಳಿಸಿದುದರ ಮೇಲೆ ವಿಶ್ವಾಸವಿಟ್ಟಿದ್ದರೆ್‌ (ಈ 
ಪಾಲನ್ನು ಹೃತ್ಪೂರ್ವಕವಾಗಿ ಸಂದಾಯ ಮಾಡಿರಿ) ಅಲ್ಲಾಹನು ಪ್ರತಿಯೊಂದು ವಿಷಯದ ಸಾಮರ್ಥ್ಯವುಳ್ಳವನು. 

(42) ನೀವು ಕಣಿವೆಯ ಈ ಕಡೆಯಲ್ಲಿದ್ದ, ಅವರು ಆ ಕಡೆಯಲ್ಲಿ ಬೀಡು ಬಿಟ್ಟಿದ್ದ ಮತ್ತು ವ್ಯಾಪಾರ 
ತಂಡವು ನಿಮಗಿಂತ ಕೆಳಗಡೆ (ಕರಾವಳಿಯ ಕಡೆ) ಇದ್ದ ಸಂದರ್ಭವನ್ನು ಸ್ಮರಿಸಿರಿ. ನಿಮ್ಮ ಮತ್ತು ಅವರ 
ನಡುವೆ ಮುಂಚಿತವಾಗಿಯೇ ಯುದ್ಧದ ಕರಾರಾಗಿರುತ್ತಿದ್ದರೆ, ನೀವು ಆ ಸಂದರ್ಭದಲ್ಲಿ ನಿಶ್ಚಯವಾಗಿಯೂ 
ನುಣುಚಿಕೊಳ್ಳುತ್ತಿದ್ದಿರಿ. ಆದರೆ ನಾಶ ಹೊಂದಬೇಕಾದವನು ಪ್ರತ್ಕಕ್ಷ ಪ್ರಮಾಣದೊಂದಿಗೆ ನಾಶಹೊಂದಬೇಕಿತ್ತು 
ಮತ್ತು ಜೀವಿಸಿರಬೇಕಾದವನು ಪ್ರತ್ಮಕ್ಷ ಪ್ರಮಾಣದೊಂದಿಗೆ ಜೀವಿಸಿರಬೇಕಿತ್ತು. ಅಲ್ಲಾಹನು ಮಾಡಿಕೊಂಡಿದ್ದ 
ಈ ನಿರ್ಧಾರವು ಪ್ರಕಟವಾಗಲಿಕ್ಕಾಗಿ ಇದೆಲ್ಲ ಸಂಭವಿಸಿತು. ನಿಶ್ಚಯವಾಗಿಯೂ ಅಲ್ಲಾಹನು ಸರ್ವಶ್ರುತನೂ 
ಸರ್ವಜ್ನನೂ ಆಗಿರುತ್ತಾನೆ.3 

(43) ಓ ಸಂದೇಶವಾಹಕರ ಅಲ್ಲಾಹನು ಅವರನ್ನು ನಿಮ್ಮ ಸ್ವಪ್ನದಲ್ಲಿ ಕಡಿಮೆ ಸಂಖ್ಯೆಯಲ್ಲಿ 
ಸಂಪೂರ್ಣ ಸಮಯವನ್ನು ಧಾರ್ಮಿಕ ಕಾರ್ಯದಲ್ಲಿ ವಿನಿಯೋಗಿಸುತ್ತಿದ್ದರು. ತಮ್ಮ ಜೀವನೋಪಾಯಕ್ಕಾಗಿ ಬೇರಾವುದಾದರೂ 
ಉದ್ಯೋಗ ಕೈಗೊಳ್ಳಲು ಅವರಿಗೆ ಅವಕಾಶವಿರಲಿಲ್ಲ, ಹೀಗಿರುವಾಗ ಅವರ ಮತ್ತು ಅವರ ಕುಟುಂಬ ಹಾಗೂ ಅವರ 
ಸಂರಕ್ಸಣೆಯಲ್ಲಿದ್ದ ಇತರ ಆಪ್ತೇಷ್ಟರ ಜೀವನ ನಿರ್ವಹಣೆಯ ವ್ಯವಸ್ಥೆ ಆಗಬೇಕಾದುದು ಅಗತ್ಮವಾಗಿತ್ತು. ಆದುದರಿಂದ ۸5 
ಅಂಶದಲ್ಲಿ ಅವರ ಅಪ್ತರ ಪಾಲನ್ನಿರಿಸಿಕೊಳ್ಳಲಾಯಿತು. ಆದರೆ, ಪ್ರವಾದಿವರ್ಯರ(ಸ) ನಿಧನಾನಂತರ ಸಂಬಂಧಿಕರ ಈ ಪಾಲು 
ಯಾರಿಗೆ ಸಲ್ಲುತ್ತದೆಂಬ ಬಗ್ಗೆ ಭಿನ್ನಾಭಿಪ್ರಾಯವಿದೆ. ಕೆಲವರು ಪ್ರವಾದಿವರ್ಯರ(ಸ) ತರುವಾಯ ಈ ಪಾಲು ರದ್ದುಗೊಂಡಿತೆನ್ನುತ್ತಾರೆ. 
ಇನ್ನೊಂದು ಕೂಟವು - ಪ್ರವಾದಿವರ್ಯರ(ಸ) ನಿಧನಾನಂತರ ಅವರ ಸ್ಥಾನದಲ್ಲಿ ಖಿಲಾಫತ್‌(ಪ್ರತಿನಿಧಿತ್ಯ)ುನ ಹೊಣೆ ವಹಿಸುವ 
ವೈಕ್ತಿಯ ಸಂಬಂಧಿಕರಿಗೆ ಸಿಗುವುದೆನ್ನುತ್ತದೆ. ಮೂರನೆಯ ವಿಭಾಗವು ಈ ಪಾಲು ಪ್ರವಾದಿವರ್ಯರ(ಸ) ಸಂತತಿಯ ಬಡವರಿಗೆ ವಿತರಣೆ 
ಮಾಡುತ್ತಿರಲಾಗುವುದೆನ್ನುತ್ತದೆ. ನನ್ನ ಸಂಶೋಧನೆಯ ಪ್ರಕಾರ ಖುಲಫಾಉರ್ರಾಶಿದೀನ್‌(ಆರಂಭದ ನಾಲ್ವರು ಖಲೀಫರು)ಗಳ 
ಕಾಲದಲ್ಲಿ ಈ ಮೂರನೆಯ ಕ್ರಮವನ್ನು ಅನುಸರಿಸಲಾಗುತ್ತಿತ್ತು. 

33. ಅರ್ಥಾತ್‌- ಯಾವನ ನೆರೆವಿನಿಂದಾಗಿ ನಿಮಗೆ ವಿಜಯ .ಪ್ರಾಪ್ರವಾಯಿತೋ ಮತ್ತು ಯಾವುದರ ಅನುಗ್ರಹದಿಂದಾಗಿ 
ಈ ಸಮರಾರ್ಜಿತ ಸೊತ್ತು ಕೈ ಸೇರಿತೋ ಅದು. 

34. ಅರ್ಥಾತ್‌- ಬದುಕಿ ಉಳಿದವನು ಬದುಕಿ ಉಳಿಯಲೇ ಬೇಕಿತ್ತು ಮತ್ತು ನಾಶಗೊಂಡವನು ನಾಶವಾಗಲೇ ಬೇಕಿತ್ತು 
ಎಂಬುದು ಸಾಬೀತಾಗುವಂತೆ ಇಲ್ಲಿ ಜೀವಂತ ಉಳಿದವನು ಮತ್ತು ನಾಶ ಹೊಂದಿದವನೆಂಬುದರ ಅರ್ಥ ವ್ಯಕ್ತಿಯಲ್ಲ, ಬದಲಾಗಿ 
ಇಸ್ಲಾಮ್‌ ಮತ್ತು ಅಜ್ಞಾನಗಳಾಗಿರುತ್ತವೆ. 

35. ಅರ್ಥಾತ್‌- ಅಲ್ಲಾಹನು ಕುರುಡನೂ ಕಿವುಡನೂ ಅಜ್ಜನೂ ಆಗೆರುವಂತಹ ದೇವನಲ್ಲ. ಅವನು ಸರ್ವಜ್ಜನೂ 
ಸರ್ವವೀಕ್ಷಕನೂ ಆಗಿರುವ ದೇವನು. ಅವನ ದೇವತ್ವದಲ್ಲಿ ಅರ್ಥಶೂನ್ಮವಾದ ಕಾರ್ಯಗಳೇನೂ ಆಗುವುದಿಲ್ಲ. 


ಕಾಂಡ-10 


566 ಕುರ್‌ಆನ್‌ ವ್ಯಾಖ್ಯಾನ 


ACI AEA ےہ در دی ) 3ھ ھھ اویدہیر‎ : 02 
Ss SS ಸಿಂ MS STEERS 


pa 
4೨ A) می لا سے بے‎ 307 ೨43, و ٭‎ ಸದ . ೨೩? 
pS 


CNT A 2) ಯ 3G RATE 
ಬಿಸಿಯ ಸಸ್ತನಿ ನಿತಿ 


ಈ 


ANAC OSs SLES & 


ತೋರಿಸುತ್ತಿದ್ದ ಸಂದರ್ಭವನ್ನು ಸ್ಮರಿಸಿರಿ ಅವನು ನಿಮಗೆ ಅವರ ಸಂಖ್ಯೆಯನ್ನು ಅಧಿಕವಾಗಿ ತೋರಿಸುತ್ತಿದ್ದರೆ, 
ನಿಶ್ಚಯವಾಗಿಯೂ ನೀವು ಧೈರ್ಯಗೆಡುತ್ತಿದ್ದಿರಿ ಮತ್ತು ಯುದ್ಧದ ವಿಷಯದಲ್ಲಿ ತರ್ಕಿಸಲಾರಂಭಿಸುತ್ತಿದ್ದಿರಿ. ಆದರೆ 
ಅಲ್ಲಾಹನೇ ನಿಮ್ಮನ್ನು ಇದರಿಂದ ರಕ್ಷಿಸಿದನು. ನಿಶ್ಚಯವಾಗಿಯೂ ಅವನು ಹೃದಯದಲ್ಲಿರುವುದನ್ನು 
ಅರಿಯುವವನಾಗಿರುತ್ತಾನೆ. 

(44) ಅಲ್ಲಾಹನು ಸಂಗ್ರಾಮದ ವೇಳೆ ನಿಮ್ಮ ದೃಷ್ಟಿಯಲ್ಲಿ ಶತ್ರುಗಳನ್ನು ಕಡಿಮೆಯಾಗಿಯೂ ಅವರ 
ದೃಷ್ಟಿಯಲ್ಲಿ ನಿಮ್ಮನ್ನು ಕಡಿಮೆಯಾಗಿಯೂ ತೋರಿಸಿ ಕೊಟ್ಟ ಸಂದರ್ಭವನ್ನು ಸ್ಮರಿಸಿರಿ, (ಇದು) ಸಂಭವಿಸ 
ಬೇಕಾಗಿದ್ದುದನ್ನು ಪ್ರಕಟಗೊಳಿಸಲಿಕ್ಕಾಗಿ, ಕಟ್ಟಕಡೆಗೆ ಸಕಲ ವ್ಯವಹಾರಗಳೂ ಅಲ್ಲಾಹನ ಕಡೆಗೇ ಮರಳುತ್ತವೆ. 

(45-47) ಓ ಸತ್ಯವಿಶ್ವಾಸಿಗಳೇ ಯಾವುದಾದರೊಂದು ತಂಡದೊಂದಿಗೆ ನಿಮ್ಮ ಹೋರಾಟ ನಡೆದರೆ ನೀವು 
"| ಸುಸ್ಲಿರರಾಗಿರಿ ಮತ್ತು ಅಲ್ಲಾಹನನ್ನು ಅಶಿ ಹೆಚ್ಚಾಗಿ ಸ್ಮರಿಸಿ. ನಿಮಗೆ ವಿಜಯ ಪ್ರಾಪ್ತಿಯಾದೀತೆಂದು 
ನಿರೀಕ್ಷಿಸಬಹುದು. ಅಲ್ಲಾಹ್‌ ಮತ್ತು! ಅವನ ರಸೂಲರನ್ನು ಅನುಸರಿಸಿರಿ. ಪರಸ್ಪರ ಜಗಳಾಡಬೇಡಿರಿ. _ಅನ್ಯಥಾ 
ನಿಮ್ಮಲ್ಲಿ ದೌರ್ಬಲ್ಕವುಂಟಾಗುವುದು ಮತ್ತು ನೀವು ಭೀರುಗಳಾಗಿ ಬಿಡುವಿರಿ. ಸಹನೆಯಿಂದ ವರ್ತಿಸಿರಿ.5' 


* 36. ಇದು ಪ್ರವಾದಿವರ್ಯರು(ಸ) ಮುಸ್ಲಿಮರನ್ನು ಕರಕೊಂಡು ಮದೀನಾದಿಂದ ಹೊರಟಿದ್ದ ಅಥವಾ ದಾರಿಯಲ್ಲೆಲ್ಲೋ 
ತಂಗಿದ್ದ ಸಂದರ್ಭದ ವಿಷಯ. ಆಗ ಸತ್ಮನಿಷೇಧಿಗಳ ಸೇನಾಬಲ ಎಪ್ಟಿದೆಯೆಂದು ತಿಳಿದು ಬಂದಿರಲಿಲ್ಲ. ಆ ಸಂದರ್ಭದಲ್ಲಿ 
"| ಪುವಾದಿವರ್ಯರು(ಸು) ಸ್ವಪ್ನದಲ್ಲಿ ಆ ಸೈನ್ಯವನ್ನು ಕಂಡರು. ಅವರ ಕಣ್ಮುಂದೆ ಬಂದ ದೃಶ್ಯದಿಂದ ಶತ್ರುಗಳ ಸೈನ್ಯದಲ್ಲಿ ಅಶಿ ಹೆಚ್ಚಿನ 
ಸಂಖ್ಯೆಯೇನೂ ಇಲ್ಲವೆಂಬುದನ್ನು ಮನಗಂಡರು. ಪ್ರವಾದಿವರ್ಯರು(ಸ) ಈ ಸ್ಪಪ್ನವನ್ನು ಮುಸ್ಲಿಮರಿಗೂ ಶಿಳಿಸಿದರು. ಇದರಿಂದ 
ಅವರು ಧೈರ್ಯದಿಂದ ಮುಂದೆ ಸಾಗಿದರು. 

37. ಅರ್ಥಾತ್‌- ನಿಮ್ಮ ಮನೋವಿಕಾರಗಳನ್ನೂ ಆಕಾಂಕ್ಲೆಗಳನ್ನೂ ಹತೋಟಿಯಲ್ಲಿರಿಸಿರಿ. ದುಡುಕುತನ, ಭಯ, ನಿರಾಶೆ, 
ಅತ್ಯಾಸೆ ಮತ್ತು ಅನುಚಿತ ಉದ್ವೇಗಗಳಿಂದ ದೂರವಿರಿ. ಶಾಂತಚಿತ್ತದಿಂದ ಸಂತುಲಿತ ತೀರ್ಮಾನ ಕೈಗೊಳ್ಳಿರಿ. ಕಷ್ಟ ಕಾರ್ಪಣ್ಯಗಳೂ 
ಗಂಡಾಂತರಗಳೂ ಬಂದಾಗ ನೀವು ಅಧೀರರಾಗಬಾರದು. ಉದ್ವೇಗದ ಸಂದರ್ಭಗಳು ಬಂದಾಗ ಕೋಪೋದ್ರಿಕ್ತರಾಗಿ ಅನುಚಿತವಾಗಿ 
ವರ್ತಿಸಬಾರದು. ವಿಪತ್ತುಗಳು ನಿಮ್ಮನ್ನು ಆವರಿಸಿಕೊಂಡಾಗ, ಪರಿಸ್ಥಿತಿ ಬಿಗಡಾಯಿಸುತ್ತಿರುವುದನ್ನು ಕಂಡು ಗಾಬರಿಗೊಂಡು 
ನಿಶ್ಚೇತನಗೊಳ್ಳೆಬಾರದು. ಉದ್ದೇಶ ಸಾಧನೆಯ ಸ್ಫೂರ್ತಿಯಿಂದ ವಿಚಲಿತರಾಗಿ ಅಥವಾ ಅರೆಪಕ್ಕ ತಂತ್ರಗಳು ತೋರಿಕೆಗೆ 
ಫಲಕಾರಿಯಾಗುತ್ತಿರುವುದನ್ನು ಕಂಡು ಶೀಘ್ರ ತೀರ್ಮಾನ ಕೈಗೊಳ್ಳಬಾರದು. ಲೌಕಿಕ ಲಾಭಗಳೂ ವಿಷಯಾಸಕ್ತಿಗಳೂ ನಿಮ್ಮನ್ನು 
ತಮ್ಮ ಕಡೆಗೆ ಸೆಳೆಯುತ್ತಿದ್ದರೆ ನಿಮ್ಮ ಚಿತ್ತವು ಅವುಗಳ ಆಕರ್ಷಣೆಗೊಳಪಡುವಷ್ಟು ದುರ್ಬಲವಾಗಿ ಬಿಡಬಾರದು. ಸಬ್ಸ್‌(ಸಹನೆ) 
ಎಂಬ ಕೇವಲ'ಒಂದು ಪದದಲ್ಲಿ ಇವೆಲ್ಲ ಅರ್ಥಗಳೂ ಅಡಕವಾಗಿವೆ. ಇವೆಲ್ಲ ನೆಲೆಗಳಲ್ಲೂ ಸಹನಶೀಲರಾದವರಿಗೆ ನನ್ನ کہ‎ 
ಇದೆ ಎಂದು ಅಲ್ಲಾಹನು ಹೇಳುತ್ತಾನೆ. ' 


ಕಾಂಡ-10 


8. ಅಲ್‌ ಅನ್‌ಫಾಲ್‌ | ۱ 567 
hi Ci 270 گی وع د۔ رکید لاح سد ہج ہے کت‎ 
[= Is HLL COA MEI و موہ 5 تی‎ 
81 2% کا رج‎ pa pa ೨೪೨ ೨ 
ಸ $s ٥کرل اما‎ als ೨ 


ಹಿ 28 ೨7 pa 

5 My EOL IGE igi pS 
ಅಲ್ಲಾ; ಹನು ಸಹನಶೀಲರೊಂದಿಗೆ ಇದ್ದಾನೆ. ತಮ್ಮ ಮನೆಗಳಿಂದ ಅಹಂಭಾವದಿಂದಲೂ ಜನರಿಗೆ ತಮ್ಮ 
ಠೀವಿಯನ್ನು ತೋರಿಸುತ್ತಲೂಹೊರಡುವವರ ರೀತಿ ನೀತಿಗಳನ್ನು ಅನುಕರಿಸಬೇಡಿರಿ. ಅಲ್ಲಾಹನ ಮಾರ್ಗದಿಂದ 
ತಡೆಯುವುದು ಅವರ ನೀತಿ. ಅವರ ಯಾವ ಕೃತ್ಯವೂ ಅಲ್ಲಾಹನ ಹಿಡಿತದಿಂದ ಹೊರಗಿಲ್ಲ. 


38. ಇದು ಸತ್ಯನಿಷೇಧಿಗಳಾದ ಕುರೈಶರ ಕಡೆಗೆ ಸೂಚನೆ. ಅವರ ಸೈನ್ಮ ಮಕ್ಕಾದಿಂದ ಹೊರಡುವಾಗ ಠೀವಿ ಡಂಬಾಚಾರಗಳೊಂದಿಗೆ 
ಹೊರಟಿತ್ತು. ಹಾಡುಗಾರ್ತಿಯರೂ ನರ್ತಕಿಯರೂ ವಾದ್ಮದವರೂ ಸಂಗಡವಿದ್ದರು. ಅಲ್ಲಲ್ಲಿ ತಂಗುತ್ತ ನೃತ್ಯ, ಸಂಗೀತ, ಮೇಳಗಳನ್ನೂ 
ಮದ್ಯಪಾನ ಕೂಟಗಳನ್ನೂ ಏರ್ಪಡಿಸುತ್ತ ಮುಂದೆ ಸಾಗುತ್ತಿದ್ದರು. ದಾರಿಯಲ್ಲಿದ್ದ ಗೋತ್ರಗಳ ಮತ್ತು ಗ್ರಾಮವಾಸಿಗಳ ಮುಂದೆ 
ತಮ್ಮ ಶಕ್ತಿ, ಠೀವಿ ಶೌರ್ಯ, ಜನಬಲ ಮತ್ತು ಸಾಧನ ಸಾಮಗ್ರಿ, ಶಸ್ತ್ರಾಸ್ತ್ರಗಳ ಬಾಹುಳ್ಯವನ್ನು ಪ್ರದರ್ಶಿಸುತ್ತ ಅವರಲ್ಲಿ ಭೀತಿ 
ಹುಟ್ಟಿಸುತ್ತ, 'ನಮ್ಮನ್ನು ಎದುರಿಸುವವರು ಯಾರಿದ್ದಾರೆ? ಎಂದು ಜಂಭ ಕೊಚ್ಚಿಕೊಳ್ಳುತ್ತ ಹೋಗುತ್ತಿದ್ದರು. ಇದು ಅವರ ನೈತಿಕ" 
ಸ್ಥಿತಿಯಾಯಿತು. ಅವರು ಹೊರಟು ಬಂದಿದ್ದ ಉದ್ದೇಶವಂತು ಅವರ ಅನ್ಯ ಶಿಕತೆಗಿಂತಲೂ ಹೊಲಸಾಗಿತ್ತು. ಅವರು ಸತ್ಯ ನ್ಯಾಯಗಳ 
ಬಾವುಟ ಹಾರಾಡಬೆಕೆಂಬ ಉದ್ದೇಶದಿಂದ ಹೋರಾಟಕ್ಕಿ! ಳಿದವರಾಗಿರೆಲಿಲ್ಲ. ಅವರು ಹಾಗಾಗಬಾರದೆಂಬ ಉದ್ದೇಶದಿಂದ ಬಂದಿದ್ದರು. | 
ಈ ಉದ್ದೇಶಕ್ಕಾಗಿ ಮೇಲೆದ್ದು ಬಂದಿರುವ ಏಕೈಕ ಗುಂಪನ್ನು ಅಳಿಸಿಬಿಟ್ಟು ಈ ಬಾವುಟವನ್ನೆ ್ಲೆತ್ತುವವರು ಜಗತ್ತಿನಲ್ಲೆಲ್ಲೂ ಇಲ್ಲದಂತೆ 
ಮಾಡಲಿಕ್ಕಾಗಿ ಬಂದಿದ್ದರು. ಇದಕ್ಕಾಗಿ ಮುಸ್ಲಿಮರನ್ನು ನೀವೆಲ್ಲಾದರೂ ಹೀಗಾಗಿಬಿಡಬಾರದೆಂದು ಎಚ್ಚರಿಸಲಾಗುತ್ತಿದೆ. ಅಲ್ಲಾಹನು 
ನಿಮಗೆ ನೀಡಿರುವ ಸತ್ಯವಿಶ್ವಾಸ ಹಾಗೂ ಸತ್ಯಸಂಧತೆಯ ಫಲವಾಗಿ ನಿಮ್ಮ ಶೀಲ ಭಾಂತಿ ಶುದ್ಧವಾಗಿರಬೇಕು ಮತ್ತು ನಿಮ್ಮ 
ಹೋರಾಟದ ಗುರಿಯೂ ಶುದ್ಧವಾಗಿರಬೇಕು ಎನ್ನ. ಲಾಗಿದೆ. 

ಈ ಆದೇಶವು ಆ ಕಾಲಕ್ಕಾಗಿ ಮಾತ್ರವಾಗಿರಲಿಲ್ಲ. ಅದು ಇಂದಿಗೂ ಎಂದೆಂದಿಗೂ ಅನ್ವಯವಾಗುತ್ತದೆ. ಸತ್ಕನಿಷೇಧಿಗಳ 
ಸೇನೆಗಳ ಸ್ಥಿತಿಗತಿ ಅಂದು ಹೇಗಿತ್ತೋ ಹಾಗೆಯೇ ಇಂದೂ ಇದೆ. ವೇಶ್ಕಾಗೃಹಗಳು, ಅಶ್ಲೀಲತೆಯ ಕೇಂದ್ರಗಳು ಮತ್ತು ಶರಾಬಿನ 
ಪೀಪಾಯಿಗಳು ದಿನಬಳಕೆಯ ವಸ್ತುಗಳಂತೆ ಅವರನ್ನು ಅಂಟಿಕೊಂಡಿರುತ್ತವೆ. ಇದು ರಹಸ್ಕವಾಗಿಯೇನೂ ಅಲ್ಲ. ಬಹಿರಂಗವಾಗಿ 
ಅತ್ಯಂತ ಲಜ್ಞಾಹೀನತೆಯೊಂದಿಗೆ ಹೆಣ್ಣು ಮತ್ತು ಹೆಂಡದ ಅತಿ ಹೆಚ್ಚಿನ ಪ್ರಮಾಣಕ್ಕಾಗಿ ಅವರು ಆಗ್ರಹಿಸುತ್ತಾರೆ. ಅವರ ಸೈನಿಕರಿಗೆ 
ಭೋಗಕ್ಕಾಗಿ ಸ್ವತಃ ತಮ್ಮ ಜನಾಂಗದ ಪುತ್ರಿಯರನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸರಬರಾಜು ಮಾಡಬೆಕೆಂಬ ಬೇಡಿಕೆ ಇಡುವ | 
ವಿಷಯದಲ್ಲಿ ಕಿಂಚಿತ್ತೂ ನಾಚಿಕೆಯಿಲ್ಲ; ಭೀತಿಯಿಲ್ಲ. ಹೀಗಿರುವಾಗ ಬೇರೆ ಜನಾಂಗದವರು ಅವರಿಂದ ಯಾವ ಸುಶೀಲತೆಯನ್ನು 
ತಾನೆ ನಿರೀಕ್ಷಿಸಬಹುದು. ಅವರು ತಮ್ಮ ಅನೈಶಿಕತೆಯ ಕಕ್ಕಸವನ್ನು ಎಲ್ಲೂ ಕಟ್ಟಲು ಸಿದ್ಧರಾದವರೇ. ಇನ್ನು ಅವರ ಅಹಂಕಾರ, 
ಬಿಂಕಗಳ ಬಗ್ಗೆ ಏನು ಹೇಳೋಣ! ಪ್ರತಿಯೊಬ್ಬ ಸಿಪಾಯಿಯ, ಪ್ರತಿಯೊಬ್ಬ ನಾಯಕನ ನಡೆನುಡಿಗಳಲ್ಲಿ ಇವುಗಳನ್ನು ಸ್ಪಷ್ಟವಾಗಿ 
ಕಾಣಬಹುದು. 'ಇಂದು ಯಾರೂ ನಮ್ಮನ್ನು ಜಯಿಸಲಾರರು, ನಮ್ಮಷ್ಟು ದೊಡ್ಡ ಬಲಶಾಲಿಗಳು ಯಾರಿದ್ದಾರೆ?' ಎಂಬಂತಹ 
ಹೆಗ್ಗಳಿಕೆಯ ಮಾತನ್ನು ಪ್ರತಿಯೊಂದು ಜನಾಂಗದ ನಾಯಕರ ಭಾಷಣಗಳಲ್ಲಿ ಕೇಳಬಹುದು. ಅವರ ಹೋರಾಟದ ಗುರಿಯಂತು 
ಅವರ ನೈತಿಕ ಮಾಲಿನ್ಮಕ್ಕಿಂತಲೂ ಹೊಲಸು. ಅವರಲ್ಲಿ ಪ್ರತಿಯೊಬ್ಬನೂ 'ನನ್ನ ಮುಂದೆ ಮಾನವ ಕಲ್ಯಾಣವಲ್ಲದೆ ಬೇರಾವ 
ಉದ್ದೇಶವೂ ಇಲ್ಲ' ಎಂದು ಅತ್ಯಂತ ಧೂರ್ತತನದಿಂದ ಜಗತ್ತಿಗೆ ಭರವಸೆ ಕೊಡುತ್ತಿರುತ್ತಾನೆ. ಆದರೆ, ವಾಸ್ತವದಲ್ಲಿ ಅವರ ಮುಂದೆ 
ಅದೊಂದು ಗುರಿಯ ಹೊರತು ಬೇರೆಲ್ಲವೂ ಇರುತ್ತವೆ, ಸೃಷ್ಟಿಕರ್ತನು ತನ್ನ ಭೂಮಿಯಲ್ಲಿರುವ ಸಕಲ ಮಾನವರಿಗಾಗಿ ಏನೆನನ್ನೆಲ್ಲ 
ನಿರ್ಮಿಸಿರುವನೋ ಅವನ್ನೆಲ್ಲ ತಮ್ಮ ಜನಾಂಗ ಮಾತ್ರ ಉಪಯೋಗಿಸಬೇಕು. ಇತರರೆಲ್ಲ ತಮ್ಮ ಸೇವಕರೂ ಅಧೀನರೂ 
ಆಗಿರಬೇಕೆಂಬುದು ಅವರ ಹೋರಾಟದ ಉದ್ದೇಶ. ಆದುದರಿಂದ ಈ ಕರ್ಮಭ್ರಷ್ಟ ದುರಾಚಾರಿಗಳ ವರ್ತೆನೆಯನ್ನನುಸರಿಸಬಾರದು. 
ಯಾವ ದುರುದ್ದೇಶಗಳಿಗಾಗಿ ಇವರು ತಮ್ಮ ತನುಧನಗಳನ್ನು ಷ್ಯಯಿಸುತ್ತಾರೋ ಅವುಗಳಿಂದ ದೂರವಿರಬೇಕೆಂದೂ ಕುರ್‌ಆನ್‌ 
ಸತ್ಯವಿಶ್ವಾಸಿಗಳಿಗೆ ಈ ಸಾರ್ವಕಾಲಿಕ ಆದೇಶವನ್ನೀಯುತ್ತದೆ. 


ಕಾಂಡ -10 


568 3 ಕುರ್‌ಆನ್‌ ವ್ಯಾಖ್ಯಾನ 


pa ೨೩೨ 2-2 


1 دص حھ a)‏ مر ಫಿ‏ 

Sy SS OFAN 13535 3 

(48-54) ಶೈತಾನನು ಅವರ ದುಷ್ಕರ್ಮಗಳನ್ನು ಅವರ ದೃಷ್ಟಿಗಳಲ್ಲಿ ಸುಂದರವಾಗಿಸಿ ತೋರಿಸಿದ ಹಾಗೂ 
"ಇಂದು ಜನರಲ್ಲಾರೂ ನಿಮ್ಮನ್ನು ಜಯಿಸಲು ಸಾಧ್ಯವಿಲ್ಲ ಮತ್ತು ನಾನು ನಿಮ್ಮ ಸಂಗಡವಿದ್ದೇನೆ" ಎಂದು 
ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ. ಆದರೆ ಇತ್ತಂಡಗಳು ಸಂಧಿಸಿದಾಗ ಅವನು ಹಿಮ್ಮೆಟ್ಟಿದನು ಮತ್ತು "ನನ್ನ 
ಮತ್ತು ನಿಮ್ಮ ಒಡನಾಟವಿಲ್ಲ. ನೀವು ಕಾಣದುದನ್ನು ನಾನು ಕಾಣುತ್ತಿದ್ದೇನೆ. ನನಗೆ ಅಲ್ಲಾಹನ ಭಯವಾಗುತ್ತದೆ. 


ಮತ್ತು ಅಲ್ಲಾಹನು ಅತ್ಯಂತ ಕಠಿಣವಾಗಿ ಶಿಕ್ಲಿಸುವವನು” ಎಂದು ಹೇಳಿದನು. "ಇವರನ್ನು ಇವರ 'ದೀನ್‌' 
(ಧರ್ಮ) ಮರುಳುಗೊಳಿಸಿದೆ" ಎಂದು ಕಪಟವಿಶ್ವಾಸಿಗಳೂ ಹೃದಯಗಳಲ್ಲಿ ರೋಗ ತಗಲಿದವರೂ ಹೇಳುತ್ತಿದ್ದ 
ಸಂದರ್ಭವನ್ನು ಸ್ಮರಿಸಿರಿ್‌ ವಸ್ತುತಃ ಯಾರಾದರೂ ಅಲ್ಲಾಹನ ಮೇಲೆ ಭರವಸೆಯನ್ನಿಟ್ಟರೆ ಅಲ್ಲಾಹ್‌ ಮಹಾ 
ಪ್ರತಾಪಿಯೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ. ದೇವಚರರು (ಹತರಾದ) ಸತ್ಯನಿಷೇಧಿಗಳ ಪ್ರಾಣಹರಣ 
ಮಾಡುತ್ತಿದ್ದಾಗಿನ ಸ್ಥಿತಿಯನ್ನು ನೀವು ನೋಡುತ್ತಿದ್ದರೆ! ಅವರು ಅವರ ಮುಖಗಳ ಹಾಗೂ ಸೊಂಟಗಳ ಮೇಲೆ 


ಪ್ರಹಾರಗಳನ್ನೆಸಗುತ್ತ, "ಇದೋ ಈಗ ಸುಡುವ ಶಿಕ್ಷೆಯನ್ನು ಸವಿಯಿರಿ. ನಿಮ್ಮ ಸ್ವಹಸ್ತಗಳು ಈ ಮುಂಚೆ 
ಸಿದ್ಧಗೊಳಿಸಿಟ್ಟಿದ್ದ ಸಾಧನಗಳ ಪ್ರಶಿಫಲವಿದು. ಅನ್ಯಥಾ ಅಲ್ಲಾ'ಹನು ತನ್ನ ದಾಸರ ಮೇಲೆ ಅನ್ಯಾಯವೆಸಗುವವನಲ್ಲ" 
ಎಂದು ಹೇಳುತ್ತಲಿದ್ದರು. ಈ ಘಟನೆಯು ಫಿರ್‌ಔನನ ನಾಗ ಮತ್ತು ಅವರಿಗಿಂತ ಮುಂಚಿನ ಇತರ 
ಜನಾಂಗಗಳೊಂದಿಗೆ ಸಂಭವಿಸುತ್ತ ಬಂದಂತೆ ಅವರ ಮೇಲೂ ಸಂಭವಿಸಿತು. ಅವರು ಅಲ್ಲಾಹನ ನಿದರ್ಶನ 


ಗಳನ್ನು ನಿರಾಕರಿಸಿದರು ಮತ್ತು ಅಲ್ಲಾಹನು ಅವರ ಪಾಪಗಳಿಗಾಗಿ ಅವರನ್ನು ಹಿಡಿದು ಬಿಟ್ಟನು. ಅಲ್ಲಾಹನು 


39. ಅರ್ಥಾತ್‌- ಮದೀನಾದ ಕಪಟವಿಶ್ವಾಸಿಗಳೂ ಲೋಕಾರಾಧನೆ ಹಾಗೂ ಅಲ್ಲಾಹನ ಬಗ್ಗೆ ಅಲಕ್ಸ್ಯಭಾವದ ವ್ಯಾಧಿಗೊಳಗುಾಗಿದ್ದ 
ಇತರರೂ, ಯಾವ ಸಾಧನಾನುಕೂಲತೆಗಳೂ ಇಲ್ಲದ ಬೆರಳೆಣಿಕೆಯಷ್ಟು ಮಂದಿ ಮುಸ್ಲಿಮರ ಕೂಟವು ಕುರೈಶರಂತಹ ಪ್ರಬಲ 
ಶಕ್ತಿಯೊಂದಿಗೆ ಘರ್ಷಣೆ ನಡೆಸಲು ಹೋಗುತ್ತಿರುವುದನ್ನು ಕಂಡು, "ಇವರು ತಮ್ಮ ಧರ್ಮದ ಆವೇಶದಿಂದ ಹುಚ್ಚರಾಗಿದ್ದಾರೆ. 
ಈ ಸಂಘರ್ಷದಲ್ಲಿ ಇವರಿಗೆ ಸೋಲು ಕಟ್ಟಿಟ್ಟದ್ದು, ಆದರೆ, ಇವರ ಪ್ರವಾದಿ ಇವರ ಮೇಲೆ ಯಾವ ತರದ ಮಾಟ ಮಾಡಿ 
ಬಿಟ್ಟಿದ್ದಾರೆಂದರೆ - ಇವರ ತಲೆಯೇ ಕೆಟ್ಟು ಹೋಗಿದೆ. ಇವರು ಬೇಕು ಬೇಕಂತಲೇ ಮೃತ್ಕುವಿನ ದವಡೆಯೊಳಕ್ಕೆ ಹೋಗುತ್ತಿದ್ದಾರೆ" 
ಎಂದು ಪರಸ್ಪರ ಹೇಳಿಕೊಳ್ಳುತ್ತಿದ್ದರು. } 


ಕಾಂಡ-10 


8. ಅಲ್‌ ಅನ್‌ಫಾಲ್‌ 569 


TAN ಸತಿ 4 sos ے >6 ہے د2 صردیى لا ہےر‎ 
AE Os IS EBS ORF ONS 
دے‎ SpE موھوے‎ Tair Vek ہو‎ nl 
OB EES OE NEL AP NSE AV بالیتِ‎ 
۴ اط‎ 72 pS 

392 £29 AT eG ےہ‎ 
SEL SOLS SSC Js BMA) 


ಪ್ರಬಲನೂ ಅತ್ಯಂತ ಕಠಿಣವಾಗಿ ದಂಡಿಸುವವನೂ ಆಗಿರುತ್ತಾನೆ. ಇದೇಕೆಂದರೆ ಅಲ್ಲಾಹನು ಯಾವುದೇ 
ಜನಾಂಗದ ಮೇಲೆ ತೋರಿದ ಕೃಪೆಯನ್ನು ಆ ಜನಾಂಗ ತನ್ನನ್ನು ತಾನೇ ಬದಲಾಯಿಸಿ ಕೊಳ್ಳುವ ವರೆಗೂ 
ಬದಲಾಯಿಸುವ ಪರಿಪಾಟ ಅವನಿಗಿಲ್ಲ. ಅಲ್ಲಾಹ್‌ ಸರ್ವಶ್ರುತನೂ ಸರ್ವಜ್ಞನೂ ಆಗಿರುತ್ತಾನೆ. ಫಿರ್‌ಔನನ 
ಜನಾಂಗ ಮತ್ತು ಅದಕ್ಕಿಂತ ಮುಂಚಿನ ಜನಾಂಗದವರ ಮೇಲೆ ಸಂಭವಿಸಿದುದೆಲ್ಲ ಇದೇ ನಿಯಮಕ್ಕನುಸಾರವಾಗಿತ್ತು. 
ಅವರು ತಮ್ಮ ಪ್ರಭುವಿನ ನಿದರ್ಶನಗಳನ್ನು ಸುಳ್ಳಾಗಿಸಿದರು. ಆಗ ನಾವು ಅವರ ಪಾಪಗಳ ಫಲವಾಗಿ ಅವರನ್ನು 
ನಾಶಗೊಳಿಸಿದೆವು ಮತ್ತು ಫಿರ್‌ಔನನ ಜನಾಂಗವನ್ನು ಮುಳುಗಿಸಿದೆವು. ಇವರೆಲ್ಲರೂ ಅಕ್ರಮಿಗಳಾಗಿದ್ದರು. 

(55-59) ನಿಶ್ಚಯವಾಗಿಯೂ ಭೂಮಿಯ ಮೇಲೆ ಚಲಿಸುವ ಸೃಷ್ಟಿಗಳಲ್ಲಿ ಸತ್ಯವನ್ನು ನಿರಾಕರಿಸುವವರೇ 
ಅಲ್ಲಾಹನ ಬಳಿ ಅತ್ಯಂತ ನಿಕೃಷ್ಟರು. ಅವರು ಎಷ್ಟು ಮಾತ್ರಕ್ಕೂ ವಿಶ್ವಾಸವಿರಿಸುವವರಲ್ಲ. (ಮುಖ್ಯವಾಗಿ) 
ಅವರ ಪೈಕಿ ನಿಮ್ಮೊಡನೆ ಒಪ್ಪಂದ ಮಾಡಿ ಕೊಂಡವರು. ಅವರು ಪ್ರತಿ ಸಲವೂ ಅದನ್ನು ಮುರಿಯುತ್ತಾರೆ 
ಮತ್ತು ಸ್ವಲ್ಪವೂ ಅಲ್ಲಾಹನ ಭಯವಿರಿಸುವುದಿಲ್ಲ." ಅವರು ಯುದ್ಧದಲ್ಲಿ ನಿಮಗೆ ಸೆರೆ ಸಿಕ್ಕಿದರೆ ಮುಂದೆ 


40. ಅರ್ಥಾತ್‌- ಇಡೀ ಜನಾಂಗವು ತನ್ನನ್ನು ತಾನೇ ಅಲ್ಲಾಹನ ಅನುಗ್ರಹಕ್ಕೆ ಅನರ್ಹವಾಗಿಸಿಕೊಳ್ಳುವ ವರೆಗೂ ಆಲ್ಲಾಹನು 
ಅದರಿಂದ ತನ್ನ ಅನುಗ್ರಹವನ್ನು ಕಿತ್ತುಕೊಳ್ಳುವುದಿಲ್ಲ. 

41. ಇಲ್ಲಿ ಮುಖ್ಯವಾಗಿ ಯಹೂದಿಯರ ಕಡೆಗೆ ಸೂಚನೆ ಮಾಡಲಾಗಿದೆ. ಪ್ರವಾದಿವರ್ಯರು(ಸ) ಮದೀನಾಕ್ಕೆ ಬಂದ ಬಳಿಕ 
ಪ್ರಥಮತಃ ಅವರೊಂದಿಗೇ ಸೌಹಾರ್ದ, ಸಹಾಯ, ಸಹಕಾರಗಳ ಒಪ್ಪಂದ ಮಾಡಿಕೊಂಡಿದ್ದರಲ್ಲದೆ ಅವರೊಂದಿಗೆ ಮಧುರ ಬಾಂಧವ್ಯ 
ವಿರಬೇಕೆಂದು ಚೆನ್ನಾಗಿ ಪ್ರಯತ್ನಿಸಿದ್ದರು. ಧಾರ್ಮಿಕ ದೃಷ್ಟಿಯಿಂದಲೂ ಪ್ರವಾದಿವರ್ಯರು(ಸ) ಅವರನ್ನು ಬಹುದೇವ ವಿಶ್ವಾಸಿಗಿಂತ 
ಸಮೊಪದವರೆಂದು ಭಾವಿಸುತ್ತಿದ್ದರು. ಪ್ರತಿಯೊಂದು ವಿಷಯದಲ್ಲೂ ಬಹುದೇವ ಎಶ್ವಾಸಿಗಳಿಗಿಂತ ಗ್ರಂಥದವರಿಗೆ ಮಹತ್ವ 
ಕೊಡುತ್ತಿದ್ದರು. ಆದರೆ ಪ್ರವಾದಿವರ್ಯರು(ಸ) ಮಾಡುತ್ತಿದ್ದ ನಿಷ್ಕಳಂಕ ಏಕದೇವ ವಿಶ್ವಾಸ ಮತ್ತು ಸದಾಚಾರದ ಉಪದೇಶ, 
“| ಅವರ ಆಚಾರ-ವಿಚಾರಗಳ ಬಗ್ಗೆ ಟೀಕೆ ಮತ್ತು ಸತ್ಮಧರ್ಮ ಸಂಸ್ಥಾಪನಾ ಕಾರ್ಯಗಳು ಅವರ ವಿದ್ವಾಂಸರಿಗೂ ಧರ್ಮಗುರುಗಳಿಗೂ 
ಮೆಚ್ಚುತ್ತಿರಲಿಲ್ಲ. ಈ ನವ ಆಂದೋಲನವು ಯಾವ. ರೀತಿಯಲ್ಲೂ ಯಶಸ್ವೀಿಯಾಗಬಾರದೆಂದೇ ಅವರ ಅವಿರತ ಯತ್ನವಾಗಿತ್ತು, 
ಈ ಉದ್ದೇಶ ಸಾಧನೆಗಾಗಿ ಅವರು ಮದೀನಾದ ಕಪಟವಿಶ್ವಾಸಿಗಳೊಂದಿಗೆ ಒಳಸಂಚು ನಡೆಸುತ್ತಿದ್ದರು. ಇದಕ್ಕಾಗಿಯೇ ಅವರು. 


ಕಾಂಡ-10 


570 ಕುರ್‌ಆನ್‌ ವ್ಯಾಖ್ಯಾನ 


Grrr 


ಸರಿ NE 


kd 


Wy 


۱ع GC‏ 
یں 
لیے 


J) & 
v7 


ಲ್ಲ 


ಇದೇ ನೀತಿಯನ್ನನುಸರಿಸುವ ಇತರರಿಗೆ ಒಂದು ಪಾಠವಾಗುವ ರೀತಿಯಲ್ಲಿ ತಕ್ಕ وڈ‎ ಕೊಡಿರಿ." ನಿಮಗೆಂದಾದರೂ 
ಯಾವುದಾದರೊಂದು ಜನಾಂಗದಿಂದ ವಂಚನೆಯ ಆಶಂಕೆಯಿದ್ದರೆ ಅದರ ಕರಾರನ್ನು ಅದರ ಮುಂದೆ ಎಸೆದು 
ಬಿಡಿರಿ. ನಿಶ್ಚಯವಾಗಿಯೂ ಅಲ್ಲಾಹನು ವಂಚಕರನ್ನು ಮೆಚ್ಚುವುದಿಲ್ಲ. ಸತ್ಯನಿಷೇಧಿಗಳು ತಾವು ಗೆದ್ದೆವೆಂಬ 
ಅಪಗ್ರಹಿಕೆಯಲ್ಲಿರುವುದು ಬೇಡ. ಖಂಡಿತವಾಗಿಯೂ ಅವರು ನಮ್ಮನ್ನು ಸೋಲಿಸಲಾರರು. 


ಔಸ್‌ ಮತ್ತು ಖರ್ರ್ರುಜ್‌ ಗೋತ್ರಗಳೊಳಗೆ ರಕ್ತಪಾತಕ್ಕೆ ಹಳೆಯ ಕಾಲದ ಹಗೆತನವನ್ನು ಕೆದಕಿ ಅವರನ್ನು ಕೆರಳಿಸುತ್ತಿದ್ದರು. ಅವರು 
ಕುರೈಶ್‌ ಮತ್ತು ಇತರ ಇಸ್ಲಾಮ್‌ ವಿರೋಧಿ ಗೋತ್ರಗಳೊಡನೆ ಒಳಸಂಚು ನಡೆಸುತ್ತಿದ್ದುದೂ ಇದಕ್ಕಾಗಿಯೇ. ಅವರು 
ಪ್ರವಾದಿವರ್ಯರೊಡನೆ(ಸ) ಮಾಡಿಕೊಂಡ ಲಿಖಿತ ಒಪ್ಪಂದ ಹಾಗೂ ಗೆಳೆತನವಿದ್ದರೂ ಇವೆಲ್ಲ ಚಟುವಟಿಕೆಗಳನ್ನು ನಡೆಸುತ್ತಿದ್ದರು. 
ಬದ್ರ್‌ ಯುದ್ಧದ ಅರಂಭದಲ್ಲಿ ಕುರೈಶರ ಪ್ರಥಮ ಹೊಡೆತವೇ ಈ ಆಂದೋಲನವನ್ನು ಮುಗಿಸಿಬಿಡುವುದೆಂದು ಅವರು 
ನಿರೀಕ್ಷಿಸಿದ್ದರು. ಆದರೆ ಪರಿಣಾಮವು ಅವರ ನಿರೀಕ್ಷೆಗಳಿಗೆ ವಿರುದ್ಧವಾದಾಗ ಅವರ ಹೃದಯಗಳು ಮತ್ತರಾಗ್ನಿಯಲ್ಲಿ ಇನ್ನಷ್ಟು 
ಕುದಿಯತೊಡಗಿದುವು. ಬದ್ರ್‌ ನ ಈ ವಿಜಯವು ಇಸ್ಲಾಮಿನ ಶಕ್ತಿಯನ್ನು ಒಂದು ಶಾಶ್ವತ 'ಕಂಟಕ'ವಾಗಿ ಮಾಡಬಹುದೆಂದು ಬಗೆದು 
ಅವರು ಅದರ ವಿರುದ್ಧ -ತಮ್ಮ ಪ್ರಯತ್ನಗಳನ್ನು ಚುರುಕುಗೊಳಿಸಿದರು. ಕಲಬ್‌ ಬಿನ್‌ ಅಶ್ರಫ್‌ ಎಂಬ ಅವರ ಸರದಾರನೊಬ್ಬನು 
(ಇವನು ಕುರೈಶರು ಸೋತ ವಾರ್ತೆ ಕೇಳಿದೊಡನೆ ಇಂದು ಭೂಮಿಯ ಒಳಭಾಗವು ನಮಗೆ ಅದರ ಹೊರಭಾಗಕ್ಕಿಂತ ಉತ್ತಮವೆಂದು 
ಗೋಳಿಟ್ಟಿದ್ದನು.) ಸ್ವತಃ ಮಕ್ಕಾಕ್ಕೆ ಹೋಗಿ ಅಲ್ಲಿ ಉದ್ರೇಕಕಾರೀ ಶೋಕಗೀತೆಗಳನ್ನು ಹಾಡುತ್ತ ಕುರೈಶರನ್ನು ಪ್ರತೀಕಾರಕ್ಕಾಗಿ 
ಹೊರಡುವಂತೆ ಕೆರಳಿಸಿದ್ದನು. ಅವರು ಇಷ್ಟಕ್ಕೇ ಬಿಡಲಿಲ್ಲ. ಯಹೂದಿಯರ ಬನೀಕೈನುಕಾಲ್‌ ಎಂಬ ಗೋತ್ರದವರು ಸೌಹಾರ್ದದ 
ಒಪ್ಪಂದಕ್ಕೆ ವಿರುದ್ಧವಾಗಿ ತಮ್ಮ ಗ್ರಾಮಕ್ಕೆ ಯಾವುದೋ ಕಾರ್ಯ ನಿಮಿತ್ತ ಹೋಗುತ್ತಿದ್ದ ಮುಸ್ಲಿಮ್‌ ಮಹಿಳೆಯರನ್ನು 
ಛೇಡಿಸತೊಡಗಿದರು. ಅವರ ಈ ವರ್ತನೆಯನ್ನು ಪ್ರವಾದಿವರ್ಯರು(ಸ) ಖಂಡಿಸಿದಾಗ, "ನಾವು ಕುರೈಶರೆಂದು ಭಾವಿಸಬೇಡಿರಿ. ನಾವು 
ಆಮರಣ ಹೋರಾಟಗಾರರು. ನಮಗೆ ಯುದ್ಧ ಮಾಡಲು ಗೊತ್ತಿದೆ. ನಮ್ಮೊಡನೆ ಹೋರಾಟಕ್ಕೆ ಇಳಿದಾಗ ಗಂಡುಗಲಿಗಳಾರೆಂಬುದು 
ನಿಮಗೆ ಸರಿಯಾಗಿ ತಿಳಿದೀತು" ಎಂದು ಗದರಿಸಿದರು. 

42. ಇದರ ತಾತ್ಸರ್ಯವೇನೆಂದರೆ- ನಾವು ಯಾವುದಾದರೊಂದು ಜನಾಂಗದೊಂದಿಗೆ ಒಪ್ಪಂದ ಮಾಡಿಕೊಂಡ ಬಳಿಕ ಆ 
ಜನಾಂಗವು ತಾನು ಮಾಡಿಕೊಂಡ ಒಪ್ಪಂದದ ಹೊಣೆಗಾರಿಕೆಗಳನ್ನು ಕಡೆಗಣಿಸಿ ನಮ್ಮ ವಿರುದ್ಧ ಯಾವುದಾದರೂ ಯುದ್ಧದಲ್ಲಿ 
ಪಾಲ್ಗೊಂಡರೆ ನಾವೂ ಒಪ್ಪಂದದ ನೈತಿಕ ಹೊಣೆಗಾರಿಕೆಯಿಂದ ಮುಕ್ತರಾಗಿ ಬಿಡುವೆವು. ಅದರಿಂದಾಗಿ ಹೋರಾಡಲು ನಮಗೆ ಹಕ್ಕು 
ದೊರೆಯುವುದು. ಮಾತ್ರವಲ್ಲದೆ ಯಾವುದಾದರೊಂದು ಜನಾಂಗದೊಂದಿಗೆ ನಮ್ಮ ಹೋರಾಟ ನಡೆಯುತ್ತಿದ್ದಾಗ ನಮ್ಮೊಡನೆ 
ಒಪ್ಪಂದ ಮಾಡಿಕೊಂಡ ಜನಾಂಗದವರೂ ಶತ್ರುಗಳೊಂದಿಗೆ ಸೇರಿಕೊಂಡು ಯುದ್ದ ಮಾಡಿದರೆ ನಾವು ಅವರನ್ನು ವಧಿಸಲು ಹಾಗೂ 
ಅವರೊಂದಿಗೆ ಶತ್ರುಗಳ ಹಾಗೆ ವರ್ತಿಸಲು ಹಿಂದೆ ಮುಂದೆ ನೋಡಲಾರೆವು. ಏಕೆಂದರೆ ಅವರು ವೈಯಕ್ತಿಕ ನೆಲೆಯಲ್ಲಿ ತಮ್ಮ 
ಜನಾಂಗವು ಮಾಡಿಕೊಂಡ ಒಪ್ಪಂದಕ್ಕೆ ವಿರುದ್ಧ ನಡೆದು ತಮ್ಮ ತನುಧನಗಳ ವಿಷಯದಲ್ಲಿ ನಮ್ಮ ಮತ್ತು ಅವರ ಜನಾಂಗದ 
ನಡುವೆ ಇರುವ ಒಪ್ಪಂದದ ಮರ್ಯಾದೆಯನ್ನು ಕಾಪಾಡುವ ಹಕ್ಕನ್ನು ತಮಗಾಗಿ ಉಳಿಸಿಕೊಳ್ಳಲಿಲ್ಲ. 

43. ಒಂದು ವ್ಯಕ್ತಿ ಅಥವಾ ಜನಕೂಟ ಇಲ್ಲವೇ ರಾಷ್ಟ್ರದೊಡನೆ ನಮ್ಮ ಒಪ್ಪಂದವಾಗಿದ್ದು ಅದು ತನ್ನ ಕರಾರನ್ನು ಪಾಲಿಸಲು 
ಹಿಂಜರಿಯುತ್ತದೆ ಅಥವಾ ಅನುಕೂಲಕರ ಸಂದರ್ಭ ಸಿಕ್ಕಿದೊಡನೆ ಅದು ನಮಗೆ ಬ್ರೋಹ ಬಗೆಯುವುದು ಎಂದು ನಮಗೆ ಅದರ 
ವರ್ತನೆಯಿಂದ ಸಂದೇಹವಾಗಿದೆ ಹಾಗಿದ್ದರೂ ನಮ್ಮೊಳಗೆ ಯಾವುದೇ ಒಪ್ಪಂದವೇ ಇಲ್ಲವೆಂದು ಸ್ವಯಂ ಭಾವಿಸಿ ಒಪ್ಪಂದವಿಲ್ಲದ 


ಕಾಂಡ -10 


8. ಅಲ್‌ ಅನ್‌ಫಾಲ್‌ 571 


ಔ 29% ೨90 تس پید‎ PR 


Ns 7 92 62 
SAE) ಖ್ರನಿಪಿಯ್ಟಿ; 30234 
CEL TE: PY 2ی سیب‎ ನಿವ 0 


٥ر2‎ 


24 


7 بس ناش SME ESOL‏ 94 ےو 04 


(60) ನೀವು ನಿಮ್ಮಿಂದ ಸಾಧ್ಯವಾದಷ್ಟು ಹೆಚ್ಚು ಶಕ್ತಿಯನ್ನು ಹಾಗೂ ಸಾಕಿ ಸಿದ್ಧಗೊಳಿಸಿದ ಕುದುರೆಗಳನ್ನು 
ಅವರೊಡನೆ ಹೋರಾಟ ನಡೆಸಲಿಕ್ಕಾಗಿ ಅಣಿಗೊಳಿಸಿಕೊಳ್ಳಿರಿ.* ಇದರ ಮೂಲಕ ಅಲ್ಲಾಹನ ಶತ್ರು, ನಿಮ್ಮ 
ಶತ್ರು ಮತ್ತು ನಿಮಗೆ ಅರಿವಿಲ್ಲದ ಹಾಗೂ ಅಲ್ಲಾಹನಿಗೆ ಅರಿವಿರುವ ಇತರ ಶತ್ರುಗಳನ್ನು ಭೀತಿಗೊಳಿಸಲಿಕ್ಕಾಗಿ. 
ಅಲ್ಲಾಹನ ಮಾರ್ಗದಲ್ಲಿ ನೀವು ಏನೆಲ್ಲಾ ಖರ್ಚು ಮಾಡುವಿರೋ ಅದರ ಸರ್ವಸಂಪೂರ್ಣ ಪ್ರತಿಫಲವನ್ನು 
ನಿಮಗೆ ಮರಳಿಸಲಾಗುವುದು ಮತ್ತು ನಿಮ್ಮೊಂದಿಗೆ ಎಷ್ಟು ಮಾತ್ರಕ್ಕೂ ಅನ್ಯಾಯ ಮಾಡಲಾಗದು. 

(61-64) ಓ ಪೈಗಂಬರರೇ, ಶತ್ರುವು ಶಾಂತಿ ಸಂಧಾನಗಳ ಕಡೆಗೆ ವಾಲಿದರೆ ನೀವೂ ಅದಕ್ಕೆ ಸಿದ್ಧರಾಗಿರಿ 
ಮತ್ತು ಅಲ್ಲಾಹನ ಮೇಲೆ ಭರವಸೆಯನ್ನಿರಿಸಿರಿ. ನಿಶ್ಚಯವಾಗಿಯೂ ಅವನೇ ಸರ್ವಶ್ರುತನೂ ಸರ್ವಜ್ಞನೂ 
ಆಗಿರುತ್ತಾನೆ. ಅವರು ವಂಚಿಸಬೇಕೆಂದೆಣಿಸಿದರೆ ನಿಮಗೆ ಅಲ್ಲಾಹನೇ ಸಾಕು. ತನ್ನ ಸಹಾಯ ಹಸ್ತದಿಂದಲೂ 


ಸ್ಥಿತಿಯಲ್ಲಿ ಮಾತ್ರ ಮಾಡಬಹುದಾದ ಕಾರ್ಯಾಚರಣೆ ನಡೆಸುವುದು ಎಷ್ಟು ಮಾತ್ರಕ್ಕೂ ಧರ್ಮಸಮ್ಮತವಲ್ಲವೆಂದು ಈ ಸೂಕ್ತದಿಂದ 
ನಮಗೆ ತಿಳಿದುಬರುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ - ಇಂತಹ ಸಂದರ್ಭ ಬಂದಾಗ ಯಾವುದೇ ಕಾರ್ಯಾಚರಣೆಗೆ ಮುಂಚೆ -'ನೀವು 
ಒಪ್ಪಂದವನ್ನು ಮುರಿದಿರುವುದರಿಂದ ಇನ್ನು ಮುಂದೆ ನಮ್ಮ ಮತ್ತು ನಿಮ್ಮ ನಡುವೆ ಯಾವ ಒಪ್ಪಂದವೂ ಉಳಿದಿರುವುದಿಲ್ಲ! 
ಎಂದು ಆ ಪಕ್ಷದವರಿಗೆ ನೇರವಾಗಿ ತಿಳಿಸಿಬಿಡಬೇಕಾದುದಗತ್ವ. 

44. ಅಗತ್ಯ ಬಿದ್ದಾಗ, ಕೂಡಲೇ دہ‎ ಕಾರ್ಯಾಚರಣೆಯನ್ನೆಸಗಲು ಅನುಕೂಲವಾಗುವಂತೆ ನಿಮ್ಮ ಯುದ್ದೋಪಕರಣಗಳೂ 
ಒಂದು ಮೊಸಲು ಸೈನ್ಯವೂ (8ಃandin army) ಸದಾ ಸಿದ್ದವಿರಬೇಕೆಂದು ಇದರ ಅರ್ಥ. ಗಂಡಾಂತರವು ಮುಂದೆ ಬಂದಾ 
ಗಾಬರಿಗೊಂಡು ಅವಸರದಲ್ಲಿ ಸ್ವಯಂ ಸೇವಕರನ್ನೂ ಯುದ್ದೋಪಕರಣ ಮತ್ತು ಆಹಾರ ಸಾಮಗ್ರಿಗಳನ್ನೂ ಒಟ್ಟುಗೂಡಿಸಲು 
ಪ್ರಯತ್ನಿಸುತ್ತಿರುವುದೂ ಈ ಸಿದ್ಧತೆಗಳೆಲ್ಲ ಮುಗಿಯುವಾಗ ಶತ್ರು ತನ್ನ ಕಾರ್ಯವನ್ನು ಸಾಧಿಸಿಕೊಂಡು ಹೋಗಿಬಿಡುವಂತೆಯೂ 
ಆಗಬಾರದು. 

45. ಅರ್ಥಾತ್‌- ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿ ನಿಮ್ಮ ನೀತಿಯು ಹೇಡಿತನದ್ದಾಗಿರಬಾರದು. ಅಲ್ಲಾಹನ 
ಭರವಸೆಯೊಂದಿಗೆ ಧೈರ್ಯ ಸ್ಥೈರ್ಯಗಳ ನಿಲುಮೆಯಿರಿಸಿಕೊಳ್ಳಬೇಕು. ಮಾತುಕತೆಯ ವೇಳೆ ಶತ್ರುವು ಸಂಧಾನದ ಇಚ್ಛೆ ವ್ಯಕ್ತಪಡಿಸಿದರೆ 
ನಿಸ್ಸಂಕೋಚವಾಗಿ ಅದಕ್ಕೆ ಸಿದ್ಧರಾಗಿರಿ. ಶತ್ರುವು ಸದುದ್ದೇಶದಿಂದ ಸಂಧಾನಕ್ಕೆ ಬಂದುದಲ್ಲ, ಅವನು ದ್ರೋಹವೆಸಗುವ 
ಇರಾದೆಯನ್ನಿರಿಸಿರುತ್ತಾನೆಂದು ಭಾವಿಸಿ ನಿರಾಕರಿಸಬೇಡಿರಿ. ಯಾರ ಮನದಿಂಗಿತವನ್ನೂ ಸರಿಯಾಗಿ ತಿಳಿದುಕೊಳ್ಳಲು ಸಾಧ್ಯವಾಗದು. 
ಅವನು ನಿಜಕ್ಕೂ ಸಂಧಾನವನ್ನೇ ಬಯಸುತ್ತಿದ್ದರೆ ವೃಥಾ ಅವನ ಇರಾದೆಯ ಬಗ್ಗೆ ಸಂದೇಹ ತಾಳಿ ರಕ್ತಪಾತವನ್ನೇಕೆ ಮುಂದುವರಿಸಬೇಕು? 
ಅವನು ದ್ರೋಹ ಮಾಡಬೇಕೆಂದೇ ಇಚ್ಛಿಸಿದರೆ, ನೀವು ಅಲ್ಲಾಹನ ಮೇಲೆ ಸಂಪೂರ್ಣ ಭರವಸೆಯಿಟ್ಟು ಧೀರರಾಗಬೇಕು. 
ಸಂಧಾನಕ್ಕಾಗಿ ಚಾಚುವ ಕೈಯ ಮುಂದೆ ನೀವೂ ಕೈ ಚಾಚರಿ. ಇದರಿಂದ ನಿಮ್ಮ ಚಾರಿತ್ರ್ಯದ ಶ್ರೇಷ್ಠತೆ ಪ್ರಕಟವಾಗುವುದು. ಜಗಳಕ್ಕಾಗಿ 
ಮೇಲೇಳುವ ಕೈಯನ್ನು ತುಂಡರಿಸಿ ಎಸೆದು ಬಿಡಿರಿ. ಇದರಿಂದ ದ್ರೋಹಿ ಜನಾಂಗವು ನಿಮ್ಮ ನ್ನು ಸುಲಭದ ಕೊಳ್ಳೆಯಂದು 
ಭಾವಿಸದಂತಾಗುವುದು. 


ಕಾಂಡ - 


572 ನ ಕುರ್‌ಆನ್‌ ವ್ಯಾಖ್ಕಾನ 


WSS UTES] 

TT 4 4\D೨ 87 O09, ೭ 4 

© B34 ಪಿತರಂ RUSS AIA] 

اور ہد رتا 0 wil‏ } »2 

ಸಹಿ LAME ALE کت‎ SALLI ٤ 
ಸತ್ಯವಿಶ್ವಾಸಿಗಳ ಮೂಲಕವೂ ನಿಮಗೆ ಸಹಕರಿಸಿದವನೂ- 0 ಹೃದಯಗಳನ್ನು ಪರಸ್ಪರ ಜೋಡಿಸಿದವನೂ 
ಅವನೇ ತಾನೆ. ನೀವು ಭೂಮಿಯಲ್ಲಿರುವ ಸಕಲ ಸಂಪತ್ತನ್ನು ಖರ್ಚು ಮಾಡಿದರೂ ಇವರ ಹೃದಯಗಳನ್ನು 
ಜೋಡಿಸಲಾಗುತ್ತಿರಲಿಲ್ಲ. ಇವರ ಹೃದಯಗಳನ್ನು ಜೋಡಿಸಿದವನು ಅಲ್ಲಾಹನು. ನಿಶ್ಚಯವಾಗಿಯೂ ಅವನು 
ಮಹಾ ಪ್ರಶಾಪಿಯೂ ಧೀಮಂತನೂ ಆಗಿರುತ್ತಾನೆ. ಓ. ಪೈಗಂಬರರೇ, ನಿಮಗೂ ನಿಮ್ಮ ಅನುಯಾಯಿಗಳಾದ 
ಸತ್ಯವಿಶ್ವಾಸಿಗಳಿಗೂ ಅಲ್ಲಾಹನೇ ಸಾಕು. 

(65-66) ಓ ಪೈಗಂಬರರೇ, ಸತ್ಯವಿಶ್ವಾಸಿಗಳನ್ನು ಯುದ್ಧಕ್ಕೆ ಪ್ರೇರೇಪಿಸಿರಿ. ನಿಮ್ಮಲ್ಲಿ ಇಪ್ಪತ್ತು ಮಂದಿ 
ಸಹನಶೀಲರಿದ್ದರೆ ಅವರು ಇನ್ನೂರು ಮಂದಿಯ ಎದುರು ಜಯಗಳಿಸುವರು ಮತ್ತು ಇಂತಹ ನೂರು ಮಂದಿ 
ಇದ್ದರೆ ಸತ್ಮನಿಷೇಧಿಗಳ ಸಾವಿರ ಮಂದಿಯನ್ನು ಮೂರಿಸಬಲ್ಲರು. ಏಕೆಂದರೆ ಅವರು (ಸತ್ಮನಿಷೇಧಿಗಳು) 
ತಿಳಿಗೇಡಿಗಳು.” ಈಗ ಅಲ್ಲಾಹನು ನಿಮ್ಮ ಭಾರವನ್ನು ಹಗುರಗೊಳಿಸಿದನು ಮತ್ತು ನಿಮ್ಮಲ್ಲಿ ಇನ್ನೂ 


46. ಅಲ್ಲಾಹನು ಇಸ್ಲಾಮ್‌ ಸ್ವೀಕರಿಸಿದ ಅರಬರ ನಡುವೆ ಸಹೋದರ ಭಾವ ಮತ್ತು ಅಚಲ ಪ್ರೇಮಾನುರಾಗಗಳನ್ನುಂಟು | 
ಮಾಡಿ ಅವರನ್ನೊಂದು ಸುಶಕ್ತ ಜನಕೊಟವನ್ನಾಗಿ ಮಾಡಿದ್ದನು. ವಸ್ತುತಃ ಆ ಜನಕೂಟದ ವ್ಯಕ್ತಿಗಳು ನಾನಾ ಗೋತ್ರಗಳಿಂದ 
“ಬಂದವರಾಗಿದ್ದರು. ಅವರೊಳಗೆ ಶತಮಾನಗಳಿಂದ ಹಗೆತನ ನಡೆದು ಬಂದಿತ್ತು. ಇಲ್ಲಿ ಆ ಸೋದರಭಾವ ಮತ್ತು ಪ್ರೇಮಾನುರಾಗಗಳ 
ಕಡೆಗೆ ಸೂಚನೆ ಮಾಡಲಾಗಿದೆ. ಮುಖ್ಯವಾಗಿ ಈ ಅನುಗ್ರಹವು ಔಸ್‌ ಮತ್ತು ಖರ್ರುಜ್‌ ಗೋತ್ರಗಳ ಮಟ್ಟಿಗೆ ಚೆನ್ನಾಗಿ ಎದ್ದು 
ತೋರುತ್ತಿತ್ತು. ಇವೆರಡು ಗೋತ್ರಗಳು ಎರಡೇ ವರ್ಷಗಳ ಹಿಂದಿನವರೆಗೆ ಪರಸ್ಪರ ರಕ್ತದಾಹಿಗಳಾಗಿದ್ದುವು, ಬುಆಸ್‌ “ಎಂಬ 
ಹೆಸರಲ್ಲಿ ಪ್ರಸಿದ್ಧಿ ಪಡೆದ ಯುದ್ಧ ನಡೆದು ಆಗಿನ್ನೂ ಹೆಚ್ಚು ಕಾಲ ಕಳೆದಿರಲಿಲ್ಲ. ಅದರಲ್ಲಿ ಔಸರು ಖರ್ರುಜರನ್ನೂ ಖರ್ರ್ರುಜರು 
ಔಸರನ್ನೂ ನಿರ್ನಾಮಗೊಳಿಸಿಬಿಡಬೇಕೆಂದು ಪಣ ತೊಟ್ಟಿದ್ದರು. ಇಂತಹ ಕಡು ವೈರತ್ಯವನ್ನು ಎರಡು ಮೂರು ವರ್ಷಗಳಲ್ಲಿ ಗಾಢ 
ಪ್ರೇಮವಾಗಿ ಪರಿವರ್ತಿಸಿ, ಇಂತಹ ಪರಸ್ಪರ ತಿರಸ್ಕಾರ ನೀತಿಯ ವ್ಯಕ್ತಿಗಳನ್ನು ಒಟ್ಟುಗೂಡಿಸಿ, ಪ್ರವಾದಿವರ್ಯರ(ಸ) ಕಾಲದಲ್ಲಿದ್ದ 
ಸೀಸ ಕರಗಿಸಿ ಹೊಯ್ದ ಗೋಡೆಯಂತಿರುವ ಅಭೇದ್ಯ ಇಸ್ಲಾಮೊ ಸಂಘಟನೆಯನ್ನಾಗಿ ಮಾಡುವುದೂ, ಮನುಷ್ಯರಿಂದ ಸಾಧ್ಯವಾಗುವ 
ಕಾರ್ಯವಲ್ಲ. ಬರೇ ಲೌಕಿಕ ಸಾಧನಾನುಕೂಲತೆಗಳ ಸಹಾಯದಿಂದ ಇಂತಹ ಮಹತ್ಸಾಧನೆ ಖಂಡಿತವಾಗಿಯೂ ಸಾಧ್ಯವಾಗದು. 
ಆದುದರಿಂದ ಅಲ್ಲಾಹನು, "ನಮ್ಮ ಬೆಂಬಲ ಮತ್ತು ನೆರವು ಈ ಸಾಧನೆ ಮಾಡಿರುವಾಗ, ಇನ್ನು ಮುಂದೆಯೂ ನಿಮ್ಮ ದೃಷ್ಟಿಯು. 
ಲೌಕಿಕ ಸಾಧನಗಳ ಕಡೆಗೇ ಇರುವುದು ಸರಿಯಲ್ಲ. ನಿಮ್ಮ ಭರವಸೆಯು ದೇವ ಸಹಾಯದ ಮೇಲೆಯೇ ಇರಬೇಕು. ಅದರಿಂದಲೇ 
ಎಲ್ಲ ಕಾರ್ಯಗಳನ್ನು ಸಾಧಿಸಲಾಗುವುದು” ಎನ್ನುತ್ತಾನೆ. 

47. ಇಂದಿನ ಪಾರಿಭಾಷಿಕದಲ್ಲಿ ಯಾವುದನ್ನು ನೈಶಿಕಬಲ ಅಥವಾ ಚಾರಿತ್ಯ್ಯಬಲ (Morale) ಎಂದು ಕರೆಯುತ್ತೇವೋ ಅದನ್ನೇ 
ಅಲ್ಲಾಹನು ಪ್ರಜ್ಞೆ ಮತ್ತು ತಿಳುವಳಿಕೆ (Understanding) ಎಂದು ವ್ಯಾಖ್ಯಾನಿಸಿದ್ದಾನೆ. ಈ ಪದವು ಹೊಸ ಪಾರಿಭಾಷಿಕಕ್ಕಿಂತಲೂ” 
ಹೆಚ್ಚು ಶಾಸ್ತ್ರೀಯವಾಗಿದೆ. ತನ್ನ ಉದ್ದೇಶದ ಸರಿಯಾದ ಪ್ರಜ್ಞೆಯಿರಿಸಿ ಶಾಂತಚಿತ್ತದಿಂದ ಚೆನ್ನಾಗಿ ವಿವೇಚಿಸಿ ನಾನು ಯಾವುದನ್ನು 
ಸಾಧಿಸಲಿಕ್ಕಾಗಿ ಜೀವದ ಹಂಗು ತೊರೆದು ಹೋರಾಟಕ್ಕಿಳಿದಿರುವೆನೋ ಅದು ನನ್ನ ವೈಯಕ್ತಿಕ ಜೀವನಕ್ಕಿಂತಲೂ ಅಮೂಲ್ಯವಾದುದು 
ಮತ್ತು ಅದನ್ನು ಕಳೆದುಕೊಂಡ ಬಳಿಕ ನನ್ನ ಬಾಳೇ ವ್ಯರ್ಥವೆಂದು ತಿಳಿಯುವಾತನು ಅಜ್ಜನಾಗಿ ಹೋರಾಡುವವನಿಗಿಂತ ಎಷ್ಟೋ" 
ಪಟ್ಟು ಅಧಿಕ ಬಲ ಹೊಂದಿರುತ್ತಾನೆ. ದೇಹ ಬಲದಲ್ಲಿ ಇಬ್ಬರೊಳಗೆ ವ್ಯತ್ಕಾಸವಿಲ್ಲದಿದ್ದರೂ ಸರಿಯೇ. ವಸ್ತುಸ್ಥಿತಿಯ ಸರಿಯಾದ 


ಕಾಂಡ-10 


8. ಅಲ್‌ ಅನ್‌ಫಾಲ್‌ 573 


: 7 و و - 
بْتْن NIG‏ یدن SAS CASE‏ 
سام دو سےے۔ 64 لا ے ہے ہی دے ہے ೨42%‏ ”4 7- 
es FAAS ಖಯ ನವರ ಅಜ‏ 


ದೌರ್ಬಲ್ಕವಿರುವುದೆಂದು ಅವನಿಗೆ ತಿಳಿಯಿತು. ಆದುದರಿಂದ ನಿಮ್ಮಲ್ಲಿ ನೂರು ಮಂದಿ ಸಹನಶೀಲರಿದ್ದರೆ 
ಅವರು ಇನ್ನೂರರ ಮೇಲೂ ಸಾವಿರ ಮಂದಿ ಇಂಥವರಿದ್ದರೆ ಎರಡು ಸಾವಿರದ ಮೇಲೂ ಅಲ್ಲಾಹನ ಆಜ್ಞೆಯಿಂದ 
ವಿಜಯಿಗಳಾಗುವರು.* ಅಲ್ಲಾಹನು ಸಹನಶೀಲರ ಸಂಗಡವಿದ್ದಾನೆ. 

(67-69) ಭೂಮಿಯಲ್ಲಿ ಶತ್ರುಗಳನ್ನು ಚೆನ್ನಾಗಿ ಸದೆಬಡಿಯುವವರೆಗೂ ತನ್ನ ಬಳಿ ಸೆರೆಯಾಳು 
ಗಳಿರುವುದು ಓರ್ವ ಪ್ರವಾದಿಗೆ ಶೋಭಿಸುವುದಿಲ್ಲ. ನೀವು ಲೌಕಿಕ ಲಾಭಗಳನ್ನು ಬಯಸುತ್ತೀರಿ. ವಸ್ತುತಃ 
ಅಲ್ಲಾಹನ ದೃಷ್ಟಿಯಲ್ಲಿ ಪರಲೋಕವಿದೆ. ಅಲ್ಲಾಹ್‌ ಮಹಾಪ್ರತಾಪಿಯೂ ಧೀಮಂತನೂ ಆಗಿರುತ್ತಾನೆ. 
ಅಲ್ಲಾಹನ ವಿಧಿಯು ಮೊದಲೇ ಲಿಖಿತಗೊಂಡಿಲ್ಲದಿರುತ್ತಿದ್ದರೆ, ನೀವು ಪಡೆದುದರ ಫಲವಾಗಿ ನಿಮಗೆ ಘೋರ 


ಚ್ಞಾನ ಹೊಂದಿದವನು ತನ್ನ ಅಸ್ತಿತ್ವವನ್ನೂ ದೇವಾಸ್ತಿತ್ಯವನ್ನೂ ದೇವನೊಂದಿಗಿರುವ ತನ್ನ ಸಂಬಂಧವನ್ನೂ ಲೌಕಿಕ ಜೀವನದ ನಿಜ 
ಸ್ವರೂಪವನ್ನೂ ಮರಣದ ಮತ್ತು ಮರಣಾನಂತರದ ವಾಸ್ತವಿಕತೆಯನ್ನೂ ಚೆನ್ನಾಗಿ ತಿಳಿದಿರುತ್ತಾನೆ. ಅಲ್ಲದೆ ಅವನು ಸತ್ಯ ಮತ್ತು 
ಮಿಥ್ಯಗಳೊಳಗಿನ ತಾರತಮ್ಮ ಮತ್ತು ಮಿಥ್ಕಕ್ಕೆ ಜಯ ಲಭಿಸುವುದರ ಪರಿಣಾಮದ ಸರಿಯಾದ ಅರಿವುಳ್ಳವನಾಗಿರುತ್ತಾನೆ. 
ಅವನಲ್ಲಿರುವ ಶಕ್ತಿಯು ಜನಾಂಗ, ದೇಶ, ವರ್ಗವೇ ಮೊದಲಾದ ಭೇದಭಾವಗಳೊಂದಿಗೆ ರಂಗಕ್ಕಿಳಿದವರಲ್ಲೂ ಇರಲಾರದು. 
ಆದುದರಿಂದಲೇ ಓರ್ವ ತಿಳುವಳಿಕೆಯುಳ್ಳ ಸತ್ಯವಿಶ್ವಾಸಿ ಮತ್ತು ಸತ್ಯನಿಷೇಧಿಯ ನಡುವೆ ಪ್ರಜ್ಞೆ ಮತ್ತು ಅಜ್ಞತೆಗಳ ಕಾರಣದಿಂದಾಗಿ 
ಇರುವ ವೃತ್ಕಾಸದ ನಿಷ್ಟತ್ತಿಯು ಒಂದಕ್ಕೆ ಹತ್ತರದ್ದಾಗಿರುತ್ತದೆ. ಆದರೆ ಈ ನಿಷ್ಪತಶ್ತಿಯು ಕೇವಲ ತಿಳುವಳಿಕೆಯ ಮೇಲೆ ಮಾತ್ರ 
ಆಧಾರಿತವಾಗಿಲ್ಲ. ಅದರೊಂದಿಗೆ ಸಹನೆಯ ಗುಣವೂ ಅನಿವಾರ್ಯವಾಗಿದೆ. 

48. ಮೊದಲು ಒಂದಕ್ಕೆ ಹತ್ತರ ನಿಷ್ಪತ್ತಿ ಇತ್ತು. ಈಗ ನಿಮ್ಮಲ್ಲಿ ದೌರ್ಬಲ್ಯವುಂಟಾಗಿದೆ. ಆದುದರಿಂದ ಒಂದಕ್ಕೆ ಎರಡರ 
ನಿಷ್ಪತ್ತಿಯನ್ನು ಇರಿಸಲಾಗಿದೆಯೆಂದು ಇದರ ಅರ್ಥವಲ್ಲ. ಇದರ ಸರಿಯಾದ ಅರ್ಥವೇನೆಂದರೆ - ಸೈದ್ದಾಂತಿಕ ಹಾಗೂ ಗುಣಮಟ್ಟಿದ 
ದೃಷ್ಟಿಯಿಂದ ಸತ್ಯವಿಶ್ವಾಸಿಗಳ ಮತ್ತು ಸತ್ಯನಿಷೇಧಿಗಳ ನಡುವಿನ ನಿಪೃತ್ರಿಯು ಒಂದಕ್ಕೆ ಹತ್ತೇ ಆಗಿದೆ. ಆದರೆ ನಿಮ್ಮ ನೈತಿಕ 
ತರಬೇತಿಯು ಇನ್ನೂ ಸಂಪೂರ್ಣಗೊಂಡಿಲ್ಲ. ನಿಮ್ಮ ವಿವೇಕ, ಬುದ್ಧಿಶಕ್ತಿಗಳು ಪರಿಪಕ್ವತೆಯ ಮಟ್ಟಕ್ಕೆ ತಲುಪಿಲ್ಲ. ಆದ್ದರಿಂದ 
ಸದ್ಧ ನೀವು ಒಂದಕ್ಕೆ ಎರಡರಷ್ಟು ಬಲದೊಡನೆ ಸಂಘರ್ಷಕ್ಕೆ ಹಿಂಜರಿಯಬಾರದೆಂದು ಹೇಳಲಾಗುತ್ತಿದೆ. ಇದು ಹಿ.ಶ. 2ರ 
ಸಂಗತಿಯಾಗಿದ್ದು ಅಗ ಮುಸ್ಲಿಮರಲ್ಲಿ ಅನೇಕರು ಆಗ ತಾನೇ ಇಸ್ಲಾಮಿನಲ್ಲಿ ಸೇರಿದ್ದರಷ್ಟೆ. ಅವರ ತರಬೇತಿಯೂ ಆರಂಭದ 
ಹಂತದಲ್ಲೇ ಇತ್ತೆಂಬುದನ್ನೂ ಗಮನಿಸಬೇಕು. ಅನಂತರ ಪ್ರವಾದಿವರ್ಯರ(ಸ) ಮಾರ್ಗದರ್ಶನದಲ್ಲಿ ಇವರು ಪರಿಪಕ್ಕಾವಸ್ಥೆಗೆ 
” | ತಲಪಿದಾಗ ನಿಜಕ್ಕೂ ಅವರ ಮತ್ತು ಸತ್ಯನಿಷೇಧಿಗಳೊಳಗಿನ ನಿಷ್ಪತ್ತಿಯು ಒಂದಕ್ಕೆ ಹತ್ತಾಗಿಯೇ ಉಳಿಯಿತು. ಇದರ ಅನುಭವವು 
| ಪ್ರಮಾದಿವರ್ಯರ(ಸ) ಜೀವನದ ಕೊನೆಯ ಕಾಲದಲ್ಲಿ ಹಾಗೂ ನಾಲ್ವರು ಖಲೀಫರ ಕಾಲದಲ್ಲಿ ನಡೆದ ಯುದ್ಧಗಳಲ್ಲಿ 
ಆಗುತ್ತಲಿತ್ತು. i 


574 ಕುರ್‌ಆನ್‌ ವ್ಯಾಖ್ಯಾನ 


8p ےم ویي غ‎ . PAN 28 ہپ روج دے ات ا3 یب‎ NII 

SAL SALE ME NSE EGE & 
ಶಿಕ್ಷೆ ಸಿಗುತ್ತಿತ್ತು ಆದುದರಿಂದ ನೀವು ಪಡೆದಿರುವ ಧರ್ಮಬದ್ಧವೂ 2 ಆಗಿರುವ ಸೊತ್ತನ್ನು 
ಅನುಭೋಗಿಸಿಕೊಳ್ಳಿರಿ ಮತ್ತು ಅಲ್ಲಾಹನನ್ನು ಭಯಪಡುತ್ತಲಿರಿ.* ನಿಶ್ಚಯವಾಗಿಯೂ ಅಲ್ಲಾಹನು ಕ್ಷಮಾಶೀಲನೂ 
ಕರುಣಾನಿಧಿಯೂ ಆಗಿರುತ್ತಾನೆ. 


49. ಈ ಸೂಕ್ತದ ವ್ಯಾಖ್ಯಾನದ ಕುರಿತು ಕೆಲವು ವ್ಯಾಖ್ಕಾನಕಾರರು ಉಲ್ಲೇಖಿಸಿರುವ ವರದಿಗಳು ಹೀಗಿವೆ: ಬದ್ರ್‌ ಯುದ್ಧದಲ್ಲಿ 
ಕುರೈಶರ ಸೈನಿಕರು ಸೆರೆ ಸಿಕ್ಕಿದ್ದರು. ಅವರೊಂದಿಗೆ ಹೇಗೆ ವರ್ತಿಸಬೇಕೆಂಬ ಕುರಿತು ಅನಂತರ ವಿಚಾರ ವಿನಿಮಯ ನಡೆಸಲಾಯಿತು. 
ಅವರಿಂದ ಪರಿಹಾರಧನ ಪಡೆದು ಬಿಟ್ಟು ಬಿಡುವ ಸಲಹೆಯನ್ನು ಹ. ಅಬೂಬಕರ್‌(ರ) ಕೊಟ್ಟರು. ಹ. ಉಮರ್‌ರು(ರ) ಅವರನ್ನು 
ವಧಿಸಿಬಿಡಬೇಕೆಂದರು. ಪ್ರವಾದಿವರ್ಯರು(ಸ) ಹ. ಅಬೂಬಕರ್‌ರ(ರ) ಸಲಹೆಯನ್ನು ಸ್ವೀಕರಿಸಿ ಪರಿಹಾರದ ಕುರಿತು ನಿರ್ಧಾರ 
ಕೈಗೊಂಡರು. ಇದಕ್ಕಾಗಿ ಅಲ್ಲಾಹನು ಈ ಸೂಕ್ತಗಳನ್ನು ಎಚ್ಚರಿಕೆಯ ರೂಪದಲ್ಲಿ ಅವಶೀರ್ಣಗೊಳಿಸಿದನು. ಆದರೆ, ವ್ಯಾಖ್ಯಾನಕಾರರಿಗೆ, 
'ಅಲ್ಲಾಹನ ವಿಧಿಯು ಮೊದಲೇ ಲಿಖಿತಗೊಳ್ಳೆದಿರುತ್ತಿದ್ದರೆ' ಎಂಬ ಮಾತಿನ ಸರಿಯಾದ ವ್ಯಾಖ್ಯೆ ಮಾಡಲಾಗಲಿಲ್ಲ. ದೇವ ನಿಶ್ಚಿತ 
ವಿಧಿ ಎಂದು ಅಥವಾ ಅಲ್ಲಾಹನು ತಾನು ಮುಸ್ಲಿಮರಿಗೆ ಸಮರಾರ್ಜಿತ ಸೊತ್ತನ್ನು ಧರ್ಮಸಮ್ಮ ತಗೊಳಿಸುವೆನೆಂದು ಮೊದಲೇ 
ನಿರ್ಧರಿಸಿದ್ದನೆಂದು ಇದರರ್ಥವೆಂದು ಅವರು ಹೇಳುತ್ತಾರೆ. ಆದರೆ, ತಶ್ರೀಈ ವಹ್ಕ್‌(ಧರ್ಮವಿಧಿಯ ವಹ್ಮ್‌)ನ ಮೂಲಕ 
ಯಾವುದಾದರೊಂದು ವಿಷಯದ ಅನುಮತಿ ನೀಡದಿರುವಾಗ ಅದನ್ನು ಪಡೆಯುವುದು ಧರ್ಮಸಮ್ಮತವಾಗದೆಂಬುದು ಸಿದ್ಧ. 
ಹೀಗಿರುವಾಗ ಪ್ರವಾದಿವರ್ಯರ(ಸ) ಸಹಿತ ಇದೀ ಇಸ್ಲಾಮೊ ಸಂಘಟನೆ ಈ ವ್ಯಾಖ್ಕೆಯ ಪ್ರಕಾರ ದೋಷಿಯಾಗುತ್ತದೆ. ಇಂತಹ 
ವ್ಯಾಖೈೆಗಳನ್ನು ಕೇವಲ ಒಂದೇ ಮೂಲದಿಂದ .ಬಂದ ಹದೀಸ್‌ನ ಆಧಾರದಲ್ಲಿ ಸ್ಟೀಕರಿಸುವುದು ಅಪಾಯಕಾರಿಯಾದೀತು. 

ನನ್ನ ಅಭಿಪ್ರಾಯ ಪ್ರಕಾರ ಈ ಸನ್ನಿವೇಶದ ಸರಿಯಾದ ವ್ಯಾಖ್ಯಾನ ಹೀಗಿದೆ:- ಬದ್ರ್‌ ಯುದ್ಧಕ್ಕೆ ಮುಂಚೆ 'ಮುಹಮ್ಮದ್‌' 
ಅಧ್ಯಾಯದಲ್ಲಿ ಕೊಡಲಾಗಿದ್ದ ಆರಂಭದ ಆದೇಶಗಳಲ್ಲಿ, "ಆದುದರಿಂದ ಈ ಸತ್ಯನಿಷೇಧಿಗಳನ್ನು (ಯುದ್ಧದಲ್ಲಿ) ನೀವು 
ಎದುರಿಸಿದಾಗ ಪ್ರಥಮ ಕೆಲಸ ಕೊರಳು ಕಡಿಯುವುದಾಗಿದೆ. ನೀವು ಅವರನ್ನು ಚೆನ್ನಾಗಿ ಸದೆ ಬಡಿದ ಬಳಿಕ ಸೆರೆಯಾಳುಗಳನ್ನು ಬಲವಾಗಿ 
ಬಿಗಿಯಿರಿ. ಅನಂತರ ಯುದ್ಧದಲ್ಲಿ ಶಸ್ತ್ರ. ಕೆಳಗಿರಿಸುವ ತನಕ ಸೌಜನ್ಯ ತೋರುವ ಅಥವಾ ಪರಿಹಾರಭನದ ವ್ಯವಹಾರ ನಡೆಸುವ 
(ಅಧಿಕಾರ ನಿಮಗಿದೆ)........ ” ಎಂದಿತ್ತು (ಸೂಕ್ತ 4). ಈ ಆದೇಶದಲ್ಲಿ ಯುದ್ಧ ಕೈದಿಗಳಿಂದ ಪರಿಹಾರಧನ ವಸೂಲು ಮಾಡುವ 
ಅನುಮತಿಯನ್ನೇನೋ ಕೊಡಲಾಗಿತ್ತು. ಆದರೆ ಅದರೊಂದಿಗೆ - ಮೊದಲು ಶತ್ರುಗಳನ್ನು ಚೆನ್ನಾಗಿ ದೆಮನಿಸಬೇಕು. ಅನಂತರ 
ಸೆರೆಯಾಳುಗಳನ್ನು ಹಿಡಿಯಲು ಯೋಚಿಸಬೇಕು- ಎಂಬ ಶರತ್ತನ್ನಿರಿಸಲಾಗಿತ್ತು. ಈ ಆದೇಶದ ಪ್ರಕಾರ ಮುಸ್ಲಿಮರು ಬದ್ರ್‌ 
ಯುದ್ಧದಲ್ಲಿ ಕೈದಿಗಳನ್ನು ಹಿಡಿದು ಅನಂತರ ಅವರಿಂದ ಪರಿಹಾರಧನ ವಸೂಲು ಮಾಡಿದುದೂ ಅನುಮತಿಯ ಪ್ರಕಾರವೇ ಆಗಿತ್ತು. 
ಆದರೆ ಪ್ರಥಮತಃ ಇರಿಸಲಾದ 'ಶತ್ರುಬಲವನ್ನು ಸದೆ ಬಡಿಯುವ' ಶರತ್ತನ್ನು ಪೂರೈಸುವುದರಲ್ಲಿ ಮಾತ್ರ ಕೊರತೆಯುಂಟಾಯಿತು. 
ಯುದ್ದದಲ್ಲಿ ಕುರೈಶರ ಸೇನೆ ಪಲಾಯನ ಮಾಡಿದಾಗ ಮುಸ್ಲಿಮರ ಒಂದು ದೊಡ್ಡ ಗುಂಪು ಸಮರಾರ್ಜಿತವನ್ನು ಶೇಖರಿಸಲಿಕ್ಕೂ 
ಸತ್ಯನಿಷೇಧಿಗಳನ್ನು ಹಿಡಿದು ಕಟ್ಟಿ ಹಾಕಲಿಕ್ಕೂ ತೊಡಗಿದರು. ಶತ್ರುಗಳನ್ನು ದೂರದ ವರೆಗೆ ಚಿನ್ನಟ್ಟುವವರ' ಸಂಖ್ಯೆ ಬಹಳ ಕಡಿಮೆ 
ಇತ್ತು. ವಸ್ತುತಃ ಮುಸ್ಲಿಮರು ತಮ್ಮ ಸಂಪೂರ್ಣ ಬಲದಿಂದ ಅವರನ್ನು ಬೆನ್ನಟ್ಟುತ್ತಿದ್ದರೆ ಕುರೈಶರೆ ಬಲ ಅಂದೇ ಮುರಿದು 
ಹೋಗ್ತಿತ್ತು. ಇದಕ್ಕಾಗಿಯೇ ಇಲ್ಲಿ ಅಲ್ಲಾಹನು ಈ ರೀತಿ ಉಗ್ರವಾಗಿ ಎಚ್ಚೆರಿಸುತ್ತಿದ್ದಾನೆ. ಈ ಎಚ್ಚರಿಕೆ ಪ್ರವಾದಿವರ್ಯರಿಗಲ್ಲ(ಸು), 
ಅದು ಮುಸ್ಲಿಮರಿಗೆ. ಈ ಆದೇಶದ ತಾತ್ಸರ್ಯವೇನೆಂದರೆ, "ನೀವಿನ್ನೂ ಪೈಗಂಬರರ ಆಂದೋಲನವನ್ನು ಚೆನ್ನಾಗಿ ಅರ್ಥ 
ಮಾಡಿಕೊಂಡಿಲ್ಲ. ಪೈಗಂಬರರ ಮುಖ್ಯ ಕೆಲಸವು ಪರಿಹಾರಧನ ಮತ್ತು ಸಮರಾರ್ಜಿತಗಳನ್ನು ವಸೂಲು ಮಾಡಿ ಬೊಕ್ಕಸ 
ತುಂಬುವುದಲ್ಲ.: ಅವರ ಮುಖ್ಯ ಗುರಿಯು ಕುಫ್ರ್‌ನ ಬಲ ಮುರಿಯುವುದಾಗಿದೆ. ಆದರೆ ನಿಮಗಂತು ಪದೇ ಪದೇ ಲೌಕಿಕ 
ಲಾಲಸೆಯೇ ಹೆಚ್ಚುತ್ತದೆ. ಪ್ರಾರಂಭದಲ್ಲಿ ಶತ್ರುಗಳ ಮುಖ್ಯ ಬಲವನ್ನು , ಎದುರಿಸುವುದನ್ನು ಬಿಟ್ಟು ವ್ಯಾಪಾರೀ ತಂಡದ ಮೇಲೆ 
| ದಾಳಿ ಮಾಡಲು ಯತ್ನಿಸಿದಿರಿ. ಅಸಂತರ ಶತ್ರುಗಳನ್ನು ಸದೆ ಬಡಿಯುವುದು ಬಿಟ್ಟು ಸಮರಾರ್ಜಿತವನ್ನು ಶೇಖರಿಸಲಿಕ್ಕೂ ಕೈದಿಗಳನ್ನು 

ಸೆರೆ ಹಿಡಿಯಲಿಕ್ಕೂ ತೊಡಗಿದಿರಿ. ಆ ಬಳಿಕ ಸಮರಾರ್ಜಿತ ಸೊತ್ತಿಗಾಗಿ ಜಗಳಾಡ ತೊಡಗಿದಿರಿ. ಒಂದು ಬೇಳೆ ನಾವು ಮೊದಲು 
ಪರಿಹಾರಧನ ವಸೂಲು ಮಾಡಲು ಅನುಮತಿ ನೀಡದಿರುತ್ತಿದ್ದರೆ ನಿಮಗೆ ಕಠಿಣ ಶಿಕ್ಷೆ ಕೊಡುತ್ತಿದ್ದೆವು. ಸರಿ ಈಗ ನೀವು 
ಮ್‌ ತಿಂದುಕೊಳ್ಳಿರ. ಅದರೆ, ಮುಂದೆ ಅಲ್ಲಾಹನು ಮೆಚ್ಚದಿರುವ ಇಂತಹ ಕಾರ್ಯಗಳನ್ನೆಸಗಬಾರದು" ಎಂದಾಗಿದೆ. 


ಕಾಂಡ -10 


8. ಅಲ್‌ ಅನ್‌ಘಫಾಲ್‌ 575 


6 ೨೨೨3 کے‎ ನಂ 
(020 seid واررہ لیم حم‎ ce YE 
2೫ 37 9% ٦ وج یی ما‎ 75೨ ಸಶಿ ೨% 
STD VEE NED 3 AD AK 


3 ನೋ BN NLD طے ںام‎ MPA 
فِن شیع‎ ಬ ಖೊ JASE وا‎ NI 
72 ಗ್ಗ 4 کس ٭‎ ೨ ಹಿ, pa ಟಿ 

SES NGS STE) UG شی‎ 


(70-71) ಓ ಪೈಗಂಬರರೇ, ನಿಮ್ಮ ವಶದಲ್ಲಿರುವ ಸೆರೆಯಾಳುಗಳೊಡನೆ ಹೇಳಿರಿ: "ನಿಮ್ಮ 
ಹೃದಯಗಳಲ್ಲೇನಾದರೂ ಒಳಿತು ಇರುವುದೆಂದು ಅಲ್ಲಾಹನಿಗೆ ತಿಳಿದರೆ ಅವನು ನಿಮ್ಮಿಂದ ಪಡೆದುದಕ್ಕಿಂತಲೂ 
ಉತ್ತಮವಾದುದನ್ನು ನಿಮಗೆ ನೀಡುವನು ಮತ್ತು ನಿಮ್ಮ ಅಪರಾಧಗಳನ್ನು ಕ್ಷಮಿಸುವನು. ಅಲ್ಲಾಹನು 
ಕ್ಷೆಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ." ಆದರೆ ನಿಮ್ಮನ್ನು ವಂಚಿಸುವ ಇರಾದೆ ಅವರಿಗಿದ್ದರೆ ಅವರು 
ಇದಕ್ಕಿಂತ ಮುಂಚೆ ಅಲ್ಲಾಹನನ್ನು ವಂಚಿಸಿದ್ದಾರೆ. ಇದರ ಫಲವಾಗಿಯೇ ಅವರನ್ನು ನಿಮ್ಮ ವಶಕ್ಕೆ ಕೊಡುವ 
ಶಿಕ್ಷೆಯನ್ನು ಅಲ್ಲಾಹನು ಅವರಿಗೆ ಕೊಟ್ಟಿನು. ಅಲ್ಲಾಹನು ಸರ್ವಜ್ಞನೂ ಧೀಮಂತನೂ ಆಗಿರುತ್ತಾನೆ. 

(72-73) "ಈಮಾನ್‌'(ಸತವಿಶ್ವಾಸ) ಸ್ವೀಕರಿಸಿದದರೂ 'ಹಿಜ್ರತ್‌'(ವಲಸೆ) ಮಾಡಿದವರೂ ಅಲ್ಲಾಹನ 
ಮಾರ್ಗದಲ್ಲಿ ತಮ್ಮ ತನುಗಳಿಂದ ಹೋರಾಡಿದವರೂ ಧನವನ್ನು ವ್ಯಯಿಸಿದದರೂ 'ವಲಸೆ' ಮಾಡಿದವರಿಗೆ 
ಆಶ್ರಯ ಮತ್ತು ಸಹಾಯವನ್ನು ಕೊಟ್ಟಿವರೂ ವಾಸ್ತವದಲ್ಲಿ ಪರಸ್ಪರ ರಕ್ಷಕ ಮಿತ್ರರು. ವಿಶ್ವಾಸವಿರಿಸಿದರೂ 
'ವಲಸೆ'ಮಾಡಿ (ಇಸ್ಲಾಮೊ ರಾಷ್ಟ್ರಕ್ಕೆ) ಬಾರದವರೊಂದಿಗೆ ಅವರು 'ಪಲಸೆ' ಮಾಡಿ ಬರುವ ವರೆಗೂ ನಿಮ್ಮ 


ನಾನು ಈ ಅಭಿಪ್ರಾಯಕ್ಕೆ ತಲುಪಿದ್ದೆಯಷ್ಟೇ, ಅದೇ ವೇಳೆಯಲ್ಲಿ ಇಮಾಮ್‌ ಜಸ್ಸಾಸರು ತನ್ನ 'ಅಹ್ಮಾಮುಲ್‌ ಕುರ್‌ಆನ್‌' ಗ್ರಂಥದಲ್ಲಿ 
ಈ ವ್ಯಾಖ್ಯೆಯನ್ನು ಕನಿಷ್ಠಪಕ್ಷ ಮಾನ್ಯತೆಗೆ ಅರ್ಹವೆಂದು ಖಚಿತವಾಗಿ ಹೇಳುತ್ತಾ ರೆಂಬುದನ್ನು ಕಂಡು ನನಗೆ ಸಮಾಧಾನವಾಯಿತು. 
ತರುವಾಯ 'ಸೀರತ್‌ ಇಬ್ನ್‌ ಹಿಶಾಮ್‌'ನಲ್ಲಿ ಒಂದು ವರದಿಯನ್ನು ಕಂಡೆನು. ಇಸ್ಲಾಮ ಧರ್ಮಯೋದಧರು ಸಮರಾಜಿ: ಗವನು 
ದೋಚುವುದರಲ್ಲೂ ಸತ್ಕನಿಷೇಧಿಗಳನ್ನು ಹಿಡಿದು ಬಂಧಿಸುವುದರಲ್ಲೂ, ತೊಡಗಿರುವುದನ್ನು ಕಂಡ ಹ. ಸಲದ್‌ ಬಿನ್‌ ಮುಆದ್‌ರ(ರ) 
ಮುಖದಲ್ಲಿ ಅಸಮಾಧಾನ ಛಾಯೆಯನ್ನು ಗಮನಿಸಿ ಪ್ರವಾದಿವರ್ಯರು(ಸು, 'ಓ ಸಅದ್‌, ಜನರ ಈ ವರ್ತನೆ ನಿಮಗೆ 
ಹಿತವೆನಿಸುವುದಿಲ್ಲವೆಂದು ತೋರುತ್ತದೆ' ಎಂದರು. ಆಗೆ ಅವರು, "ಹೌದು ಪ್ರವಾದಿವರ್ಯರೇ, ಅಲ್ಲಾಹನು ಬಹುದೇವ 
ವಿಶ್ವಾಸಿಗಳಿಗೆ ಸೋಲನ್ನು ಕೊಟ್ಟ ಪ್ರಥಮ ಹೋರಾಟವಿದು. ಈ ಸಂದರ್ಭದಲ್ಲಿ ಅವರನ್ನು ಕೈದಿಗಳನ್ನಾಗಿ ಮಾಡಿ ಅವರ ಪ್ರಾಣ 
ರಕ್ಷಣೆ ಮಾಡುವುದಕ್ಕಿಂತ ಅವರನ್ನು ಸದೆಬಡಿದುಬಿಡುತ್ತಿದ್ದರೆ ಒಳ್ಳೆಯದಿತ್ತು" ಎಂದರು. (ಭಾಗ-2, ಪುಟ:280-281) 


ಕಾಂಡ -10 


576 ಕುರ್‌ಆನ್‌ ವ್ಯಾಖ್ಮಾನ 


22 9» 2 ںاو2۱8 ط او‎ 29 ೨ 
ASE © ೫ GUS ہپ‎ 
(ವಿಲಾಯತ್‌) ಸ್ನೇಹ ಸಂಬಂಧವಿಲ್ಲ. ಅವರು ಧರ್ಮ ಕಾರ್ಯದಲ್ಲಿ ನಿಮ್ಮಿಂದ ಸಹಾಯ ಕೋರಿದರೆ ಅವರಿಗೆ 


ಸಹಾಯ ಮಾಡಬೇಕಾದುದು ನಿಮ್ಮ ಮೇಲೆ ಕಡ್ಡಾಯವಾಗಿದೆ. ಆದರೆ, ಇದು ನಿಮ್ಮೊಂದಿಗೆ ಒಪಷ್ಟಂದಬದ್ದ 
ಜನಾಂಗದ ವಿರುದ್ಧವಾಗಿರಬಾರದು.! ನೀವು ಮಾಡುತ್ತಿರುವುದನ್ನೆಲ್ಲ ಅಲ್ಲಾಹನು ವೀಕ್ಷಿಸುತ್ತಾನೆ. ھ23‎ 19 


50. ಈ ಸೂಕ್ತ ಇಸ್ಲಾಮೊ ಸಂವಿಧಾನದ ಒಂದು ಪ್ರಮುಖ ನಿಬಂಧನೆಯಾಗಿರುತ್ತದೆ. ಇದರಲ್ಲಿ 'ವಿಲಾಯತ್‌' (ಸ್ನೇಹ) 
ಸಂಬಂಧವು محعہ‎ ರಾಷ್ಟ್ರದ ಪೌರರ ನಡುವೆ ಅಥವಾ ಹೊರಗಿನಿಂದ ಬಂದವರಾದರೆ ಹಿಜ್ರತ್‌ ಮಾಡಿ ಬಂದವರ ನಡುವೆ 
ಇರುವುದು. ಇಸ್ಲಾಮೊ ರಾಷ್ಟ್ರದ ಗಡಿಯ ಹೊರಗೆ ವಾಸಿಸುವ ಮುಸ್ಲಿಮರೊಂದಿಗೆ ಧಾರ್ಮಿಕ ಸಹೋದರ ಭಾವವು ಖಂಡಿತವಾಗಿಯೂ 
ನೆಲೆಗೊಂಡಿರುವುದು. ಆದರೆ, 'ವಿಲಾಯತ್‌' ಸಂಬಂಧವಿರಲಾರದು, ಇದೇ ರೀತಿಯಲ್ಲಿ ಹಿಜ್ರತ್‌ ಮಾಡಿ ಬರದೆ ಕುಫ್ರ್‌ ರಾಷ್ಟ್ರದ 
ಪ್ರಜೆಗಳ ನೆಲೆಯಲ್ಲಿ ಇಸ್ಲಾಮೊ ರಾಷ್ಟ್ರಕ್ಕೆ ಬರುವ ಮುಸ್ಲಿಮರೊಂದಿಗೂ ಈ ಸಂಬಂಧವಿರಲಾರದು. ರಕ್ಷಣೆ, ಸಹಾಯ, ಸಹಕಾರ, 
ಬೆಂಬಲ, - ಸ್ನೇಹ, ಬಾಂಧವ್ಯ, ಸಂರಕ್ಷಣೆ ಮತ್ತು ಇದನ್ನು ಹೋಲುವ ಕಲ್ಪನೆಗಳಿಗೆ ಅರಬೀ ಭಾಷೆಯಲ್ಲಿ 'ವಿಲಾಯತ್‌' 
ಎನ್ನಲಾಗುತ್ತದೆ. ಈ ಸೂಕ್ತದ ವಿಷಯಾನುಬಂಧದಲ್ಲಿ ಇದರ ಅರ್ಥವು - ತನ್ನ ನಿವಾಸಿಗಳೊಂದಿಗೆ ಒಂದು-ರಾಷ್ಟ್ರಕ್ಕೆ, ರಾಷ್ಟ್ರಜೊಂದಿಗೆ 
ಅದರ ನಿವಾಸಿಗಳಿಗೆ ಮತ್ತು ನಿವಾಸಿಗಳೊಳಗೆ ಪರಸ್ಪರ ಇರುವ ಬಾಂಧವ್ಯವೆಂಬುದು ಸ್ಪಷ್ಟವಾಗಿದೆ. ಆದುದರಿಂದ ಈ ಸೂಕ್ತ 
'ಸಂವಿದಾನಾತ್ಮಕ ರಾಜಕೀಯ ಬಾಂಧವೃ'ವನ್ನು ರಾಷ್ಟ್ರದ ಭೌಗೋಳಿಕ ಗಡಿಗಳೊಳಗೆ ಸೀಮಿತಗೊಳಿಸುತ್ತದೆ. ಈ ಗಡಿಗಳಿಂದ 
ಹೊರಗಿರುವ ಮುಸ್ಲಿಮರನ್ನು ಈ ವಿಶಿಷ್ಟ ಬಾಂಧವ್ಮದಿಂದ ಹೊರತುಪಡಸುತ್ತದೆ. ಈ ಬಾಂಧವೈರಾಹಿತ್ಠದ ಕಾನೂನುಪರ 
ಪರಿಣಾಮಗಳು ಬಹಳ ವಿಶಾಲವಿರುವುದರಿಂದ ಅವುಗಳನ್ನು ಇಲ್ಲಿ ವಿವರಿಸಲು ಅವಕಾಶವಿಲ್ಲ. ಕೆಲವು ಉದಾಹರಣೆಗಳು: 
ಈ ಬಾಂಧವೃರಾಹಿತ್ಯದ ಆಧಾರದಲ್ಲಿ ಕುಫ್ರ್‌ ರಾಷ್ಟ್ರದಲ್ಲಿ ಮತ್ತು ಇಸ್ಲಾಲೊ ರಾಷ್ಟ್ರದಲ್ಲಿ ವಾಸಿಸುವ ಮುಸ್ಲಿಮರು ಪರಸ್ಪರ 
ವಾರೀಸುದಾರರಾಗುವುದಿಲ್ಲ; ಅವರು ಪರಸ್ಪರ ಕಾನೂನುಪರ ಸಂರಕ್ಷಕ(0ಊೂrdan) ಆಗಲಾರರು. ಪರಸ್ಪರೆ ವಿವಾಹ 
ಸಂಬಂಧವಿರಿಸಲಾರರು. ಕುಫ್ರ್‌ ರಾಷ್ಟ್ರದ ನಾಗರಿಕತೆಯನ್ನು ಮುರಿದುಕೊಳ್ಳದ ಮುಸ್ಲಿಮನಿಗೆ ಇಸ್ಲಾಮಿ ರಾಷ್ಟ್ರವು ಜವಾಬ್ದಾರಿಯುತ 
ಸ್ಥಾನ ಕೊಡಲಾರದು. ಮಾತ್ರವಲ್ಲದೆ ಈ ಸೂಕ್ತ ಇಸ್ಲಾಮೊ ರಾಷ್ಟ್ರದ کت‎ ರಾಜಕೀಯದ ಮೇಲೂ ಪ್ರಭಾವ ಬೀರುತ್ತದೆ. 
ಇದರ ಪ್ರಕಾರ ಇಸ್ಲಾಮೊ ರಾಷ್ಟ್ರದ ಹೊಣೆಗಾರಿಕೆ ಅದರ ಗಡಿಗಳ ಒಳೆಗಿರುವ ಮುಸ್ಲಿಮರ ವರೆಗೆ ಮಾತ್ರ. ಸೀಮಿತಗೊಂಡಿರುತ್ತಬೆ. 
ಹೊರಗಿರುವ ಯಾವ ಮುಸ್ಲಿಮನ ಹೊಣೆಯ ಭಾರವೂ ಅದರ ಮೇಲಿಲ್ಲ. ಇದನ್ನೇ ಪ್ರವಾದಿವರ್ಯರು(ಸ) ಒಂದು ಹದೀಸಿನಲ್ಲಿ 
ಹೀಗೆ ಹೇಳಿರುತ್ತಾರೆ. "ನಾನು ಮುಶ್ರಿಕರ ನಡುವೆ ವಾಸಿಸುವ ಯಾವ ಮುಸ್ಲಿಮನ ರಕ್ಷಣೆ ಹಾಗೂ ಸಹಾಯದ ಹೊಣೆಯನ್ನು 
ವಹಿಸುವುದಿಲ್ಲ" ಹೀಗೆ ಇಸ್ಲಾಮೂ ಕಾನೂನು ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ತೊಡಕುಗಳಿಗೆ ಕಾರಣವಾಗುವ ಜಗಳವನ್ನು ಸಮೂಲ 
ಕಿತ್ತೊಗೆದಿದೆ. ಹೇಗೆಂದರೆ, ಒಂದು ರಾಷ್ಟ್ರವು ತನ್ನೆ ಗಡಿಗಳ ಹೊರಗಿರುವ ಕೆಲವು ಅಲ್ಪಸಂಖ್ಯಾತರ ಹೊಣೆಯನ್ನು ವಹಿಸಿದರೆ 
ಅದರಿಂದಾಗುವ ತೊಡಕುಗಳನ್ನು, ಆಗಾಗ ಮಾಡಬೇಕಾಗಿ ಬರುವ ಯುದ್ವಗಳೂ ಬಗೆಹರಿಸಲಾರವು. 

51. ಮೇಲಿನ ಸೂಕ್ತದಲ್ಲಿ ಇಸ್ಲಾಮ ರಾಷ್ಟ್ರದ ಹೊರಗೆ ವಾಸಿಸುವ ಮುಸ್ಲಿಮರನ್ನು 'ರಾಜಕೀಯ ವಿಲಾಯತ್‌' ಬಾಂಧವ್ಯದಿಂದ 
ಹೊರತುಪಡಿಸಲಾಗಿತ್ತು. : ಈ ಬಾಂಧವೈದಿಂದ ಹೊರತು ಪಡಿಸಲಾದರೂ ಅವರು 'ಧಾರ್ಮಿಕ ಸಹೋದರತೆ'ಯ ಸಂಬಂಧದಿಂದ 
ಹೊರತಲ್ಲವೆಂದು ಈ ಸೂಕ್ತ ವಿವರಿಸುತ್ತದೆ. ಎಲ್ಲಾದರೂ ಅವರ ಮೇಲೆ ಅನ್ಯಾಯ ಅತ್ಕಾಚಾರಗಳಾಗುತ್ತಿದ್ದು ಅವರು ಇಸ್ಲಾಮೊ 
ಸೋದರತೆಯ ಆಧಾರದಲ್ಲಿ ಇಸ್ತಾಮೊ ರಾಷ್ಟ್ರ ಹಾಗೂ ಅದರ ಜನತೆಯಿಂದ ಸಹಾಯ ಯಾಚಿಸಿದರೆ, ಅವರು ತಮ್ಮ ಮರ್ದಿತ 
ಸಹೋದರರಿಗೆ ಸಹಾಯ ಮಾಡಬೇಕಾದುದು ಅವರ ಮೇಲೆ ಕಡ್ಡಾಯವಾಗಿದೆ. ಆದರೆ ಅನಂತರ ಇನ್ನಷ್ಟು ವಿವರಿಸುತ್ತ- ಆ ಇಸ್ಲಾಮ 
ಸೋದರಂಗೆ ಸಹಾಯ ಮಾಡುವ ಕರ್ತವ್ಯವನ್ನು ಅಸಂಬಬ್ಗೆವಾಗಿ ನೆರವೇರಿಸಬಾರದು. ಅದನ್ನು ಅಂತಾರಾಷ್ಟ್ರೀಯ ಹೊಣೆಗಾರಿಕೆ 
ಮತ್ತು ನೈತಿಕ ಮೇರೆಗಳನ್ನು ಕಾಪಾಡಿಕೊಂಡೇ ಮಾಡಬೇಕಾಗುವುದು. ಆ ಮರ್ದಕ ಜನಾಂಗದೊಡನೆ ممعہ‎ ರಾಷ್ಟ್ರದ 
ಒಪ್ಪಂದಬದ್ಧ ಸಂಬಂಧಗಳಿದ್ದರೆ, ಈ ಸಂಬಂಧಗಳ ನೈತಿಕ ಮೇರೆಗಳನ್ನು ಮೂರಿ ಮರ್ದಿತರಿಗೆ ಸಹಾಯವನ್ನು ಒದಗಿಸಲಾಗದು 
ಎನ್ನಲಾಗಿದೆ. ' 75 K 

ಅದಲ್ಲದೆ ಸೂಕ್ತದಲ್ಲಿ 'ಬೈನಕುಮ್‌ ನ ಬೀನಹುಮ್‌ ಮಿಸಾಕ್‌" ಎನ್ನಲಾಗಿದೆ. ಅರ್ಥಾತ್‌. 'ನಿಮ್ಮ ಮತ್ತು ಅವರ ನಡುವೆ 
ಒಪ್ಪಂದವಿರುವ' ಎಂಬುದು. ಇದರಿಂದ ವ್ಯಕ್ತವಾಗುವುದೇನೆಂದರೆ- ಇಸ್ಲಾಮೊ ರಾಷ್ಟ್ರವು ಮುಸ್ಲಿಮೇತರ ರಾಷ್ಟ್ರದೊಂದಿಗೆ 


ಕಾಂಡ-10 


8. ಅಲ್‌ ಅನ್‌ಫಾಲ್‌ 577 


೨24೨ ko ಇ 24೨ 2೩ ೨ میس ط8“ ی2 ۶و‎ 
AU وت‎ 3A SG ಮಿರಿ HEE) ೦3? 
232 2277727 ۷۷ے‎ AE RGA ನ (4 Af 
UN SEEING ೫! 0/7 G Boek 31353 

ذ4 ر612 و92 


re pa AD وج‎ pS اط 9,6 دس دی‎ 
RENE: 29 31352 bs ACE Bor 6 

> YE رٹ‎ ds LL APL -: 
ETT SS 


ko 


€- 


ಪರಸ್ಪರ ರಕ್ಷಕ ಮಿತ್ರರಾಗಿರುತ್ತಾರೆ. ನೀವು ಹಾಗೆ ಮಾಡದಿದ್ದರೆ ಭೂಮಿಯಲ್ಲಿ ಗೊಂದಲವೂ ಹಿರಿದಾದ 
ಕ್ಷೋಭೆಯೂ ಉಂಟಾಗುವುದು. 

(74-75) ಸತೈವಿಶ್ವಾಸ ಸ್ವೀಕರಿಸಿದವರು, ಅಲ್ಲಾಹನ ಮಾರ್ಗದಲ್ಲಿ ಮನೆಮಾರುಗಳನ್ನು ಬಿಟ್ಟವರು, 
ಜೀವನದ ಹಂಗುತೊರೆದು ಹೋರಾಡಿದವರು, ಆಶ್ರಯ ನೀಡಿದವರು ಮತ್ತು ಸಹಾಯ ಮಾಡಿದವರು ಅವರೇ 
ನಿಜವಾದ 'ಸತ್ಯವಿಶ್ವಾಸಿಗಳು.' ಅವರ ಪಾಲಿಗೆ ಕ್ಲಮೆಯೂ ಅತ್ಯುತ್ತಮ ಜೀವನಾಂಶವೂ ಇದೆ. ಅನಂತರ 
ವಿಶ್ವಾಸವಿಟ್ಟವರು, 'ವಲಸೆ' ಮಾಡಿ ಬಂದವರು ಮತ್ತು ನಿಮ್ಮ ಜತೆಗೂಡಿ ಹೋರಾಡಿದವರು ಸಹ ನಿಮ್ಮೊಂದಿಗೆ 
ಸೇರಿದ್ದಾರೆ. ಆದರೆ ಅಲ್ಲಾಹನ ಗ್ರಂಥದಲ್ಲಿ ರಕ್ತ ಸಂಬಂಧಿಕರು ಪರಸ್ಪರ ಹೆಚ್ಚು ಹಕ್ಕುದಾರರು. 


ನಿಶ್ಚಯವಾಗಿಯೂ ಅಲ್ಲಾಹನು ಸಕಲ ವಸ್ತುಗಳ ಜ್ಞಾನಿಯಾಗಿರುತ್ತಾನೆ. 
ಸೆಂಸ್ಥಾಪಿಸಿರುವ ಒಪ್ಪಂದಬದ್ಧ ಸಂಬಂಧಗಳು ಅವೆರಡು ರಾಷ್ಟ್ರಗಳ ಪರಸ್ಪರೆ ಸಂಬಂಧಗಳು ಮಾತ್ರವೇ ಆಗಿರದೆ ಎರಡು ಜನಾಂಗಗಳ 
ಸಂಬಂಧಗಳೂ ಆಗಿರುತ್ತವೆ. 

51(ಅ). ಅರ್ಥಾತ್‌- 'ಬಾರುಲ್‌ ಇಸ್ಲಾಮಿನ' (ಇಸ್ಲಾಮಿ ರಾಷ್ಟ್ರ) ಮುಸ್ಲಿಮರು ಪರಸ್ಪರ ರಕ್ಷಕ ಮಿತ್ರರಾಗಬೇಕು; ಹಿಜ್ರತ್‌ 
ಮಾಡಿ ಇಸ್ಲಾವಮೂ ರಾಷ್ಟ್ರಕ್ಕೆ ಬರದಿರುವ ಹಾಗೂ ಸತ್ಯನಿಷೇಧಿ ರಾಷ್ಟ್ರದಲ್ಲಿ ತಂಗುವ ಮುಸ್ಲಿಮರನ್ನು ಇಸ್ಲಾಮೊ ರಾಷ್ಟ್ರದ ಮುಸ್ಲಿ ಮರು 
ತಮ್ಮ ರಾಜಕೀಯ ಸಂರಕ್ಷಣೆಯಿಂದ ಹೊರಗೆಂದು ತಿಳಿಯಬಾರದು, ಹೊರಗಿನ ಮರ್ದಿತ ಮುಸ್ಲಿಮರು ಸಹಾಯ ಯಾಚಿಸಿದಾಗ 
ಅವರಿಗೆ ಸಹಾಯ ಮಾಡಬೇಕು; ಇದರೊಂದಿಗೆ ಯಾವ ಜನಾಂಗದೊಡನೆ ಇಸ್ಲಾಮೊ ರಾಷ್ಟ್ರದ ಒಪ್ಪಂದವಾಗಿರುವುದೋ ಅದಕ್ಕೆ 
ವಿರುದ್ಧ ಮುಸ್ಲಿಮರಿಗೆ ಸಹಾಯ ಮಾಡಬಾರದೆಂಬ ನಿಯಮವನ್ನೂ ಪಾಲಿಸಬೇಕು; ಮುಸ್ಲಿಮರು ಸತ್ಯನಿಷೇಧಿಗಳೊಂದಿಗೆ 'ಸ್ನೇಪ 
ಸಂಬಂಧವನ್ನು ನಿಲ್ಲಿಸಿಬಿಡಬೇಕು; ಅನ್ಯಥಾ ಭೂಮಿಯ ಮೇಲೆ ಮಹಾ ಕ್ಷೋಭೆಯುಂಚಾಗುವುದು. 

52. ತಾತ್ಸರ್ಯವೇನೆಂದರೆ, ವಾರೀಸು ಸೊತ್ತುಗಳ ವಿತರಣೆಯು ಇಸ್ಲಾಮೊ ಸೋದರತೆಯ ಆಧಾರದಲ್ಲಾಗುವುದಿಲ್ಕ. ರಕ್ತ 
ಮತ್ತು ನೆಂಟಸ್ತಿಕೆಯ ಸಂಬಂಧದ ಆಧಾರದಲ್ಲಿ ಸಿಗುವ' ಹಕ್ಕುಗಳೂ ಧಾರ್ಮಿಕ ಸಹೋದರರೊಳಗಿನ ಪರಸ್ಪರ ವ್ಯವಹಾರೆಗಳಲ್ಲಿ 


ವಿತರಣೆಯಾಗದು. ಈ ವಿಷಯಗಳ ಬಗ್ಗೆ ಇಸ್ಲಾಮ್‌ನಲ್ಲಿ ಧಾರ್ಮಿಕ ಸಂಬಂಧದ "ಬದಲಿಗೆ ರಕ್ತ ಸಂಬಂಧವೇ ಕಾನೂನು ಪರ 
ಹಕ್ಕಿಗೆ ಆಧಾರವಾಗಿರುವುದು. ಹಿಜ್ರತ್‌ನ ತರುವಾಯ ಪ್ರವಾದಿವರ್ಯರು(ಸ) ಮುಹಾಜಿರರ ಮತ್ತು ಅನ್ಸಾರರ ನಡುವೆ ನೆಲೆಗೊಳಿಸಿದ್ದ 
ಭ್ರಾತೃತ್ವ ಸಂಬಂಧದ ಕಾರಣದಿಂದಾಗಿ ಈ ಧಾರ್ಮಿಕ ಸಹೋದರರು ಪರಸ್ಪರ ವಾರೀಸು ಹಕ್ಕುದಾರರೂ ಆಗುವರೆಂದು ಕೆಲವರು 
ಭಾವಿಸಿದ್ದುದರಿಂದ ಈ ಅದೇಶ ನೀಡಲಾಯಿತು. ಪ್ರವಾದಿವರ್ಯರ(ಸ) ವಿವರಣೆ ಪ್ರಕಾರ ಮುಸ್ಲಿಮರ ರಕ್ತ “ಸಂಬಂದಿಕರು ಮಾತ್ರ 
ಪರಸ್ಪರ ವಾರೀಸುದಾರರಾಗುವರು. ಮುಸ್ಲಿಮರು ಯಾವ و‎ ೈನಿಷೇಧಿಯ ವಾರೀಸುದಾರನ್ನೂ ಆಗಲಾರ. ಅದೆ ರೀತಿಯಲ್ಲಿ 
ಸತ್ಮನಿಷೇಧಿಯು ಯಾವ ಮುಸ್ಲಿಮನ 'ವಾರೀಸುದಾರನೂ ಆಗಲಾರ. 


“ಕಾಂಡ -10 


7 


578 ಕುರ್‌ಆನ್‌ ವ್ಯಾಖ್ಮಾನ 


ಪರಿಚಯ 


ಈ ಅಧ್ಯಾಯ ಎರಡು ಹೆಸರುಗಳಿಂದ ಪ್ರಸಿದ್ದಿ ಪಡೆದಿದೆ. ಒಂದು 'ಅತ್ತೌಬಃ' ಇನ್ನೊಂದು 'ಅಲ್‌ ಬರಾಲತ್‌' 
ಇದರಲ್ಲಿ ಒಂದು ಕಡೆ ಕೆಲವು ಸತ್ಯವಿಶ್ವಾಸಿಗಳ ಅಪರಾಧಗಳೆ ಕ್ಷಮೆಯ ಪ್ರಸ್ತಾಪವಿರುವ ದೃಷ್ಟಿಯಿಂದ ಇದನ್ನು 
'ಅತ್ತೌಬಳ ಎಂದು ಕರೆಯಲಾಗಿದೆ. ಇದರ ಆರಂಭದಲ್ಲಿ ಮುಶ್ರಿಕರಿಂದ ಹೊಣೆ ವಿಮುಕ್ತತೆಯ ಪ್ರಸ್ತಾಪ ಬಂದಿರುವ 
ದೃಷ್ಟಿಯಿಂದ ಇದನ್ನು 'ಅಲ್‌ ಬರಾಲತ್‌' ಎಂದೂ ಕರೆಯಲಾಗಿದೆ. 
ಬಿಪ್ಮಿಲ್ಲಾ ಬರೆಯದಿರುವುದಕ್ಕೆ ಕಾರಣ: 

ಈ ಅಧ್ಯಾಯದ ಆರಂಭದಲ್ಲಿ 'ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಮ್‌'(ಪರಮ ದಯಾಮಯನೂ ಕರುಣಾನಿಧಿಯೂ ಆದ 
ಅಲ್ಲಾಹನ ನಾಮದಿಂದ) ಎಂದು ಬರೆಯಲಾಗುವುದಿಲ್ಲ. ಏಕೆಂದರೆ ಪ್ರವಾದಿವರ್ಯರು(ಸ) ಇದರ ಪ್ರಾರಂಭದಲ್ಲಿ ಬಿಸ್ಮಿಲ್ಲಾ 
ಬರೆಸಿರಲಿಲ್ಲ. 
| ಅವತೀರ್ಣ ಕಾಲ ಮತ್ತು ಅಧ್ಯಾಯದ ಭಾಗಗಳು: 

ಈ ಅಧ್ಯಾಯ ಮೂರು ಉಪನ್ಯಾಸಗಳನ್ನೊಳೆಗೊಂದಿದೆ: 

ಒಂದನೆಯ ಉಪನ್ಯಾಸವು ಅಧ್ಯಾಯದ ಆರಂಭದಿಂದ ಐದನೆಯ ರುಕೊಲ್‌ನ ಅಂತ್ಕದ ವರೆಗೆ ಇರುತ್ತದೆ. ಇದರ 
ಅವತೀರ್ಣ ಕಾಲವು ಹಿ. ಶತ. 9ರ ದುಲ್ಕಅದ್‌ ತಿಂಗಳು ಅಥವಾ ಅದರ ಸರಿಸುಮಾರಾಗಿತ್ತು. ಪ್ರವಾದಿವರ್ಯರು(ಸ) ಆ 
ವರ್ಷ ಹ. ಅಬೂಬಕರ್‌ರನ್ನು(ರ) 'ಅಮೊರುಲ್‌ ಹಜ್ಞಾ'(ಹಜ್ಜ್‌ ಯಾತ್ರಿಕರ ನಾಯಕ)ರನ್ನಾಗಿ ನೇಮಿಸಿ ಮಕ್ಕಾಕ್ಕೆ 
ಕಳುಹಿಸಿದ್ದಾಗ ಈ ಉಪನ್ಕಾಸ ಅವಶೀರ್ಣಗೊಂಡಿತು. ಪ್ರವಾದಿವರ್ಯರು(ಸ) ಕೂಡಲೇ ಹ. ಅಲೀಯವರನ್ನು(ರ) ಕರೆದು 
ಹಜ್ಜ್‌ ಯಾತ್ರೆಯ ವೇಳೆ ಅಖಿಲ ಅರಬ್‌ ಪ್ರತಿನಿಧಿಗಳ ಸಮ್ಮೇಳನದಲ್ಲಿ ಈ ಉಪನ್ಮಾಸವನ್ನು ಓದಿ ಹೇಳಬೇಕು ಮತ್ತು 
ಅದರ ಪ್ರಕಾರ ಯಾವ ಕರ್ಮವಿಧಾನವನ್ನು ನಿಶ್ಸಯಿಸಲಾಗಿರುತ್ತದೋ ಅದನ್ನು ಘೋಷಿಸಬೇಕೆಂದು ತಿಳಿಸಿ ಅವರನ್ನು 
ಮಕ್ಕಾಕ್ಕೆ ಕಳುಹಿಸಿದರು. 

ಎರಡನೆಯ ಉಪನ್ಯಾಸವು ಆರನೆಯ ರುಕೂಲ್‌ನ ಆರಂಭದಿಂದ 9ನೆಯ ರುಕೂಲ್‌ನ ಅಂತ್ಮದವರೆಗೆ ಮುಂದುವರಿಯುತ್ತದೆ. 
ಇದು ಹಿ. ಶ. 9ರ ರಜಬ್‌ ےمد‎ ಅಥವಾ ಅದಕ್ಕಿಂತ ಸ್ವಲ್ಪ ಮುಂಚೆ ಅವತೀರ್ಣಗೊಂಡಿತು. ಆಗ 
ಪ್ರವಾದಿವರ್ಯರು(ಸ) ತಬೂಕ್‌ ಯುದ್ದಕ್ಕಾಗಿ ಸಿದ್ಧತೆ ಮಾಡುತ್ತಿದ್ದ. ರು. ಇದರಲ್ಲಿ ಮುಸ್ಲಿಮರನ್ನು 'ಜಿಹಾದ್‌'(ಧರ್ಮಯುದ್ಧ)ಗೆ 
ಪ್ರೇರೇಪಿಸಲಾಗಿದೆ. ಅಲ್ಲದೆ ಮುನಾಫಿಕರಿಗೂ ದುರ್ಬಲ ವಿಶ್ವಾಸಿಗಳಿಗೂ ಬಲವಾಗಿ ಛೀಮಾರಿ ಹಾಕಲಾಗಿದೆ. 

ಮೂರನೆಯ ಉಪನ್ಯಾಸವು ಹತ್ತನೆಯ ರುಕೂಲ್‌ನಿಂದ ಪ್ರಾರಂಭವಾಗಿ ಅಧ್ಯಾಯದ ಕೊನೆಯಲ್ಲಿ ಮುಕ್ತಾಯಗೊಳ್ಳುತ್ತದೆ. 
ತಬೂಕ್‌ ಯುದ್ಧದಿಂದ ಮರಳಿದಾಗ ಇದು ಅವತೀರ್ಣಗೊಂಡಿತು. ಇದರಲ್ಲಿ ಮುನಾಫಿಕೆರ ವರ್ತನೆಯ ಬಗ್ಗೆ ಎಚ್ಚರಿಕೆ, 
ತಮ್ಮ ಈಮಾನಿನಲ್ಲಿ ಸತ್ಯಸಂಧರಾಗಿದ್ದರೂ ದೇವ ಮಾರ್ಗದ ಜಿಹಾದ್‌ನಲ್ಲಿ ಭಾಗವಹಿಸದಿದ್ದವರಿಗೆ ಛೀಮಾರಿ 
ಹಾಕುವುದರೊಂದಿಗೆ ಕ್ಷಮಾದಾನದ ಘೋಷಣೆಯೂ ಇದೆ. 
ಐತಿಹಾಸಿಕ ಹಿನ್ನೆಲೆ: 

ಇದರಲ್ಲಡಗಿರುವ ವಿಷಯವು ಯಾವ ಘಟನೆಗಳ ಸರಣಿಗೆ ಸಂಬಂಧಿಸಿರುವುದೋ ಅದರ ಆರಂಭ ಹುದೈಬಿಯಾ 
ಸಂಧಿಯಿಂದಾಗುತ್ತದೆ. ಹುದೈಬಿಯಾದ ವರೆಗೆ ಅರಬ್‌ ದೇಶದ ಮೂರನೆಯ ಒಂದು ಭಾಗದಲ್ಲಿ ಇಸ್ಲಾ ಮ್‌ ಒಂದು 
ಸುಸಂಘಟಿತ ಸಮಾಜದ ಧರ್ಮ, ಸಂಪೂರ್ಣ ಸಂಸ್ಕೃತಿ ಮತ್ತು ಸರ್ವಾಧಿಕಾರ ಹೊಂದಿದ ರಾಷ್ಟ್ರವೆಂಬ ನೆಲೆಯಲ್ಲಿ 


ಕಾಂಡ -10 


9. ಅತ್ತೌಬಃ ; 579 


ರೂಪುಗೊಂಡಿತ್ತು. ಹುದೈಬಿಯಾ ಸಂಧಿಯಾದಾಗ ಈ ಧರ್ಮಕ್ಕೆ ತನ್ನ ಪ್ರಭಾವವನ್ನು ಇನ್ನಷ್ಟು ಶಾಂತಿ ಸಮಾಧಾನಗಳ 
ವಾತಾವರಣದಲ್ಲಿ ಸುತ್ತಮುತ್ತಲೂ ಹಬ್ಬಿಸುವ ಸಂದರ್ಭ ಒದಗಿತು. ಆ ಬಳಿಕ ಘಟನೆಗಳ ವೇಗವು ಎರಡು ದೊಡ್ಡ 
ದಾರಿಗಳನ್ನು ತೆರೆದು ಕೊಟ್ಟುದುದರಿಂದ ಮುಂದೆ ಉತ್ತಮ ಪರಿಣಾಮಗಳನ್ನುಂಟು ಮಾಡಿದುವು. ಅವುಗಳ ಪೈಕಿ ಒಂದು 
ಅರೇಬಿಯಾದೊಂದಿಗೂ ಇನ್ನೊಂದು ರೋಮ್‌ ಸಾಮ್ರಾಜ್ಯದೊಂದಿಗೂ ಸಂಬಂಧಿಸಿದೆ. 

ಅರೇಬಿಯಾದ ನಿಯಂತ್ರಣ: 

ಹುದೈಬಿಯಾದ ಬಳಿಕ ಅರೇಬಿಯಾದಲ್ಲಿ ಕೈಗೊಂಡ ಧರ್ಮಾಹ್ವಾನ ಹಾಗೂ ಬಲವರ್ಧನೆಯ ಯತ್ನಗಳಿಂದಾಗಿ 
ಎರಡು ವರ್ಷಗಳೊಳಗೆ ಇಸ್ಲಾಮಿನ ಪ್ರಭಾವವು ಎಷ್ಟು ವ್ಯಾಪಕವಾಗಿ ಹರಡಿಬಿಟ್ಟಿತೆಂದರೆ ಆವೇಶಭರಿತ ಕುರೃಶರ ಸಹನೆಯ 
| ಕಟ್ಟೆಯೊಡೆದು, ಅವರು ಹುದೈಬಿಯಾದ ಒಪ್ಪಂದವನ್ನು ಮುರಿದುಬಿಟ್ಟರು. ಅವರು: ಈ ನಿರ್ಬಂಧದಿಂದ ಮುಕ್ತರಾಗಿ 
ಇಸ್ಲಾಮಿನೊಂದಿಗೆ ಒಂದು ಅಂತಿಮ ಹಾಗೂ ನಿರ್ಣಾಯಕ ಹೋರಾಟ ನಡೆಸಬಯಸಿದ್ದರು. ಆದರೆ, ಪ್ರವಾದಿವರ್ಯರು(ಸ) 
ಅವರ ಈ ಒಪ್ಪಂದ ಭಂಗದ ಬಳಿಕ ಕಾಲಾವಕಾಶವನ್ನೇ ಕೊಡದೆ ಹಠಾತ್ತನೆ ಮಕ್ಕಾದ ಮೇಲೆ ಆಕ್ರಮಣ ನಡೆಸಿ ಅದನ್ನು 
ಹಿ. ಶ. 8ರ ರಮರುಾನ್‌ ತಿಂಗಳಲ್ಲಿ ಗೆದ್ದು ಕೊಂಡರು. 

ಆ ಬಳಿಕ ಪ್ರಾಚೀನ ಅಜ್ಞಾನವು, ಪರಿಪೂರ್ಣತೆಯ ಘಟ್ಟವನ್ನು ತಲುಪಿದ್ದ ಇಸ್ಲಾಮೊ ಆಂದೋಲನವನ್ನು 
ಹತ್ತಿಕ್ಕಲಿಕ್ಕಾಗಿ ಚರಮಯತ್ನ; ವೆಂಬಂತೆ ಹುನೈನ್‌ ರಣಾಂಗಣದಲ್ಲಿ ತನ್ನ ಸರ್ವಸಂಪೂರ್ಣ ಬಲವನ್ನು ಸುರಿಸಿತು. ಆದರೆ 
ಇದೂ ನಿಷ್ಟಲವಾಯಿತು. ಹುನೈನ್‌ ಯುದ್ಧ; ದ ಪರಾಜಯದೊಂದಿಗೆ ಮುಂದೆ ಅರಬ್‌ ದೇಶವು مم ہہ‎ ರಾಷ್ಟ್ರವಾಗಿಯೇ 
ಮೆರೆಯಬೇಕೆಂಬ ಅಂತಿಮ ನಿರ್ಧಾರವಾಗಿಬಿಟ್ಟಿತು. ತರುವಾಯ ಒಂದು ವರ್ಷ ಪೂರ್ತಿಯಾಗುವುದಕ್ಕೆ ಮುಂಚೆಯೇ 
ಅರೇಬಿಯಾದ ಅತ್ಮಧಿಕ ಭಾಗವು ಇಸ್ಲಾಮಿನ 2-97 ಸೇರಿತು. 
ತಬೂಕ್‌ ಯುದ್ಧ: 

ರೋಮ್‌ ಸಾಮ್ರಾಜ್ಯದೊಡನೆ ಘರ್ಷಣೆಯು ಮಕ್ಕಾ ವಿಜಯಕ್ಕಿ وہ‎ ಮೊದಲೇ ಆರಂಭವಾಗಿತ್ತು. ಪ್ರವಾದಿವರ್ಯರು(ಸ) 
ಹುದೈಬಿಯಾ ಸಂಧಿಯ ತರುವಾಯ ಇಸ್ಲಾಮಿ ಆಂದೋಲನದ ಪ್ರಸಾರಕ್ಕಾಗಿ ಅರೇಬಿಯಾದ ನಾನಾ ಭಾಗಗಳಿಗೆ ಕಳುಹಿಸಿದ 
ನಿಯೋಗಗಳ ಪೈಕಿ ಒಂದು ನಿಯೋಗವು ಉತ್ತರಕ್ಕೆ ಸಿರಿಯಾದ ಗಡಿಯ ಬಳಿಯಲ್ಲಿದ್ದ ಗೋತ್ರಗಳಿಗೂ ಇನ್ನೊಂದು ಬಸ್ರಾದ 
ಕ್ರೈನ್ನ ಮುಖಂಡನ ಬಳಿಗೂ ಹೋಗಿತ್ತು. ಅದರೆ ಆ ನಿಯೋಗದಲ್ಲಿದ್ದ ಹೆಚ್ಚಿನವರನ್ನು ವಧಿಸಿಬಿಡಲಾಯಿತು. ಈ 
ಕಾರಣಗಳಿಂದ ಪ್ರವಾದಿವರ್ಯರು(ಸ) ಹಿ.ಶ. 8ರ ಜುಮಾದಿಲ್‌ ಅವ್ವಲ್‌ ತಿಂಗಳಲ್ಲಿ ಮೂರು ಸಾವಿರ ಧರ್ಮಯೋಧರ 
ಒಂದು ಸೇನೆಯನ್ನು ಸಿರಿಯಾದ ಗಡಿಯ ಕಡೆಗೆ ರವಾನಿಸಿದರು. ಮುಂದೆ ಮುಸ್ಲಿಮರ ಪಾಲಿಗೆ ಆ ಪ್ರದೇಶವು 
ಪ್ರಶಾಂತವಾಗಿರಬೇಕೆಂಬುದೇ ಇದರ ಉದ್ದೇಶವಾಗಿತ್ತು. ಈ ಪುಟ್ಟ ತುಕಡಿಯು 'ಮೂತಾ' ಎಂಬಲ್ಲಿ ಶುರ್ಜೀಲನ ಒಂದು 
ಲಕ್ಷದ ಸೇನೆಯನ್ನು ಎದುರಿಸಿತು. 1:33ರ ನಿಷ್ಪತ್ತಿಯಲ್ಲಿದ್ದು ನಡೆದ ಈ ಹೋರಾಟದಲ್ಲಿ ಮುಸ್ಲಿಮರನ್ನು ಗೆಲ್ಲಲು 
ಸತ್ಯನಿಷೇಧಿಗಳಿಂದ ಸಾಧ್ಯವಾಗದಿರುವುದನ್ನು ಕಂಡು ಸಿರಿಯಾ ಮತ್ತು ಅದರ ಸುತ್ತಮುತ್ತಲಿನ ಅರೆ ಸ್ವತಂತ್ರ ಅರಬ್‌ 
ಗೋತ್ರಗಳು ಮಾತ್ರವಲ್ಲ ಕಿಸ್ರಾ(ಇರಾನ್‌)ನ ಪ್ರಭಾವಕ್ಕೊಳಗಾಗಿದ್ದ ಇರಾಕಿನ ಸಮೊಪದ ڑل‎ ಗೋತ್ರಗಳು ಇಸ್ಲಾಮಿನ 
ಕಡೆಗೆ bs ಹರಿಸುವಂತಾಯಿತು. ಅವರು ಸಹಸ್ರಾರು ಸಂಖೈಯಲ್ಲಿ ಇಸ್ಲಾಮ್‌ ಸ್ವೀಕರಿಸಿದರು. 

ೈಸರನು (ರೋಮ್‌ ಚಕ್ರವರ್ತಿ) ಮುಸ್ಲಿ: ಮರೊಂದಿಗೆ ಮೂತಾ ಯುದ್ಧದ ಸೇಡು ತೀರಿಸಲಿಕ್ಕಾಗಿ ಮರು ವರ್ಷವೇ 
سے‎ ಗಡಿಯಲ್ಲಿ ಯುದ್ದ ಸನ್ನಾಹ ಮಾಡತೊಡಗಿದನು. 

ಹಿ. ಶ. 9ರ ರಜಬ್‌ ತಿಂಗಳಲ್ಲಿ ಪ್ರವಾದಿವರ್ಯರಿಗೆ(ಸ) ಇದರ ಸುದ್ದಿ ಸಿಕ್ಕಿದಾಗ ಅವರು ಮೂವತ್ತು ಸಾವಿರ 
ಧರ್ಮಯೋಧರೊಂದಿಗೆ ಶಾಮ್‌ (ಸಿರಿಯಾ) ಕಡೆಗೆ ಹೊರಟನು. ತಬೂಕ್‌ ತಲಪಿದಾಗ ಕೈಸರ್‌ ಮತ್ತು ಅವನ ಆಶ್ರಿತರು 
ಹೋರಾಟಕ್ಕೆ ಮುಂದೆ ಬರುವ ತಮ್ಮ ಸೇನೆಗಳನ್ನು ಗಡಿ ಪ್ರದೇಶದಿಂದ ದೂರಕ್ಕೆ ಸರಿಸಿರುವರೆಂದು ತಿಳಿದು ಬಂತು. 

ಹೀಗೆ ಕೈಸರನು ತೋರಿದ ಔದಾಸೀನ್ಯದಿಂದುಟಾದ ನೈತಿಕ ವಿಜಯವೇ ಈ ಸಂದರ್ಭದಲ್ಲಿ ಸಾಕೆಂದೂ 
ತಬೂಕ್‌ನಿಂದಲೂ ಮುಂದೆ ಸಾಗಿ ಸಿರಿಯಾದ ಗಡಿಯೊಳಗೆ ನುಗ್ಗುವುದಕ್ಕಿಂತ ಈ ವಿಜಯದಿಂದ ಅತಿ ಹೆಚ್ಚಿನ ರಾಜಕೀಯ 
ಹಾಗೂ ಸೈನಿಕ ಲಾಭಗಳಿಸಿಕೊಳ್ಳುವುದೇ ಮೇಲೆಂದೂ ಪ್ರವಾದಿವರ್ಯರು(ಸು ನಿರ್ಧರಿಸಿಷರು. ಆ ಪ್ರಕಾರ ಪ್ರಜಾವಿನರ್ಬರ)) 


ಕಾಂಡ -10 


580 ಕುರ್‌ಆನ್‌ ವ್ಯಾಖ್ಕಾನ 
ತಬೂಕ್‌ನಲ್ಲಿ ಇಪ್ಪತ್ತು ದಿನಗಳವರೆಗೆ ತಂಗಿ, ರೋಮ್‌ ಸಾಮ್ರಾಜ್ಯ ಮತ್ತು ಇಸ್ಲಾಮೊ ರಾಷ್ಟ್ರದ ಮಧ್ಯೆ ಈ ತನಕ 
ರೋಮನರ ಪ್ರಭಾವಕ್ಕೊಳಗಾಗಿಯೇ ಇದ್ದ ಚಿಕ್ಕ ಪುಟ್ಟ ರಾಜ್ಯಗಳನ್ನು ಅಧೀನಗೊಳಿಸಿ ಅವು ممعہ‎ ರಾಷ್ಟಕ್ಕೆ ಕಪ್ಪ 
ಕೊಡುವಂತೆ ಮಾಡಿದರು. ಇದರಿಂದಾಗಿ ರೋಮ್‌ ಸಾಮ್ರಾಜ್ಯದೊಂದಿಗೆ ಒಂದು ಸುದೀರ್ಪು ಕಾಲದ ಘುರ್ಷಣೆಯಲ್ಲಿ 
ಸಿಕ್ಕಿ ಬೀಳುವುದಕ್ಕೆ ಮುಂಚೆ ಇಸ್ಲಾಮಿಗೆ ಅರೇಬಿಯಾದ ಮೇಲೆ ತನ್ನ ಹಿಡಿತವನ್ನು ಬಿಗಿಗೊಳಿಸಿಕೊಳ್ಳುವ ಸಂಪೂರ್ಣ ಅವಕಾಶ 
ಸಿಕ್ಕಿತು. 

ಸಮಸ್ಯೆಗಳು ಮತ್ತು ಚರ್ಚಾ ವಿಷಯಗಳು: 

ಈ ಹಿನ್ನೆಲೆಯನ್ನು ತಿಳಿದುಕೊಂಡೆ ಬಳಿಕ ಆ ಕಾಲದಲ್ಲಿ ಮುಂದಾಗಿದ್ದ ಹಾಗೂ ಅತ್ತೌಬಃ ಅಧ್ಯಾಯದಲ್ಲಿ 
ಪ್ರಸ್ತಾಪಿಸಲಾಗಿರುವ ದೊಡ್ಡ ದೊಡ್ಡ ವಿಷಯಗಳನ್ನು ಸುಲಭವಾಗಿ ಗ್ರಹಿಸಲು ನಮಗೆ ಸಾಧ್ಯವಾಗುವುದು. 

1) ಈಗ ಅರೇಬಿಯಾದ ಸಂಪೂರ್ಣ ಆಡಳಿತ ವೃವಸ್ಥೆ ಸತ್ಯವಿಶ್ವಾಸಿಗಳ ವಶವಾಗಿ ಪ್ರತಿಭಟಿಸುತ್ತಿದ್ದ ಎಲ್ಲ ಶಕ್ತಿಗಳು 
ಮುರಿದು ಹೋಗಿದ್ದುದರಿಂದ ಅರೇಬಿಯಾವನ್ನು ಸಂಪೂರ್ಣ ಇಸ್ಲಾಮೊ ರಾಷ್ಟ್ರವನ್ನಾಗಿ ಮಾರ್ಪಡಿಸಲು 
ಅಗತ್ಯವಾಗಿದ್ದ ರಾಜನೀತಿಯು ವಿವರವಾಗಿ ಮುಂದೆ ಬರಬೇಕಾಗಿತ್ತು. ಆ ಪ್ರಕಾರ ಅದು ಈ ಕೆಳೆಗೆ ಕಾಣಿಸಿದ ರೂಪದಲ್ಲಿ 
ಮುಂದಿರಿಸಲ್ಪಟ್ಟತು: K 

- (ಅ) ನೈಜ ಇಸ್ಲಾಮೊ ಕೇಂದ್ರವು ಸತತವಾಗಿ ನಿಷ್ಕಳಂಕ ಇಸ್ಲಾಮೊ ಕೇಂದ್ರವೇ ಆಗಿರುವಂತೆ ಅರೇಬಿಯಾದಿಂದ 
ಶಿರ್ಕ(ಬಹುದೇವ ವಿಶ್ವಾಸುನ್ನು ಸಂಪೂರ್ಣ ಅಳಿಸಿ ಬಿಡಲಾಯಿತು. ಈ ಉದ್ದೆ ۲:35۸ ಮುಶ್ರಿಕರಿಂದ ಹೊಣೆಮುಕ್ತರಾಗಿ 
ಅವರೊಂದಿಗೆ ಮಾಡಿಕೊಂಡ ಒಪ್ಪಂದಗಳನ್ನು ಕೊನೆಗೊಳಿಸಲಾಗಿದೆಯೆಂದು ಘೋಷಿಸಲಾಯಿತು. 

(ಆ) ಇನ್ನು ಮುಂಥೆ ಕಅಬಾದ ಆಡಳಿತವೂ ಏಕದೇವ ವಿಶ್ವಾಸಿಗಳ ವಶದಲ್ಲಿರಬೇಕೆಂದೂ ಬೈತುಲ್ಲಾ(ಅಲ್ಲಾಹನ 
ಭವನ)ದ ಸರಹದ್ದಿನೊಳಗೆ ಶಿರ್ಕ್‌ ಮತ್ತು ಅಜ್ಞಾನಗಳ ಸಕೆಲ ಕಂದಾಚಾರಗಳನ್ನು ಬಲಪ್ರಯೋಗದಿಂದ ನಿಲ್ಲಿಸಿಬಿಡಬೇಕೆಂದೂ 
“| ಬಹುದೇವ ವಿಶ್ವಾಸಿಗಳು ಇನ್ನು ಮುಂದೆ ಈ ಭವನದ ಬಳಿ ಸುಳಿಯಲೂಬಾರದೆಂದೂ ಆಜ್ಞೆ ನೀಡಲಾಯಿತು. 

(ಇ) ಅರಬರ ನಾಗರಿಕ ಜೀವನದಲ್ಲಿ ಈಗಲೂ ಕಂಡು ಬರುತ್ತಿದ್ದ ಅಜ್ಞಾನಜನ್ಮ ಕಂದಾಚಾರಗಳನ್ನು ಅಳಿಸಿಬಿಡುವ 
ಕಡೆಗೆ ಗಮನ ಕೊಡಲಾಯಿತು. ಅವುಗಳ ಪೈಕಿ 'ನಸೀ' ಪದ್ಧತಿಯು ಅತ್ಯಂತ ರೂಪುಗೆಟ್ಟದಾಗಿತ್ತು. ಆದುದರಿಂದ ಅದರ 
ಮೇಲೆ ಪ್ರಹಾರವೆಸಗಲಾಯಿತು. 

2) ಇಸ್ಲಾಮೀ ಆಂದೋಲನವು ಅರೇಬಿಯಾದಲ್ಲಿ ಸಂಪೂರ್ಣತೆಯ ಘಟ್ಟಕ್ಕೆ ತಲುಪಿದ ಬಳಿಕ ಸತ್ಯ ಧರ್ಮದ 
ಪ್ರಭಾವವನ್ನು ಅರೇಬಿಯಾದಿಂದ ಹೊರಗೆ ಪ್ರಸಾರ ಮಾಡುವುದು ಎರಡನೆಯ ಕಾರ್ಯಕ್ರಮವಾಗಿತ್ತು. ಈ ನಿಟ್ಟಿನಲ್ಲಿ 
ಅರೇಬಿಯಾದಿಂದ ಹೊರಗೆ ಸತ್ಯ ಧರ್ಮಾನುಯಾಯಿಗಳಲ್ಲದವರು ಇಸ್ಲಾಮಿನ ಅಧಿಕಾರಕ್ಕೆ ಅಧೀನರಾಗಿರಲು 
ಒಪ್ಪಿಕೊಳ್ಳುವ ವರೆಗೆ ಅವರ ನಿರಂಕುಶಾಧಿಕಾರವನ್ನು ಬಲಪ್ರಯೋಗಿಸಿ ಮುಗಿಸಿಬಿಡಿರೆಂದು ಮುಸ್ಲಿಮರಿಗೆ ಆದೇಶಿಸಲಾಯಿತು. 
ಇನ್ನು ಸತ್ತ ಧರ್ಮದ ಮೇಲೆ ವಿಶ್ವಾಸವಿಡುವುದೂ ಇಡದಿರುವುದೂ ಅವರ ಸ್ವಂತ ಇಚ್ಛೆಗೆ ಬಿಟ್ಟ ವಿಷಯ. 

3) ಮೂರನೆಯ ಮುಖ್ಯ ಸಮಸ್ಥೆ ಮುನಾಫಿಕರ(ಕಪಟವಿಶ್ವಾಸಿ)ದ್ದಾಗಿತ್ತು. ಇಷ್ಟರ ವರೆಗೆ ಸಮಯದ ಔಚಿತ್ಯಕ್ಕನುಸಾರವಾಗಿ 
ಅವರೊಂದಿಗೆ ನಿರ್ಲಕ್ಷ ಹಾಗೂ ಕ್ಲಮಾನೀತಿಯನ್ನೇ ಇರಿಸಿಕೊಳ್ಳಲಾಗಿತ್ತು. ಈಗ ಇನ್ನು ಮುಂದೆ ಅವರೊಂದಿಗೆ ಯಾವತ್ತು 
ಮೃದು ನೀತಿಯನ್ನಿರಿಸಬಾರದು ಮತ್ತು ಬಹಿರಂಗ ನಿಷೇಧಿಗಳೊಂದಿಗೆ ಇರಿಸಲಾಗುವ ವ್ಯವಹಾರವನ್ನೇ ಈ ಮರೆಯಲ್ಲಿದ್ದ 
ನಿಷೇಧಿಗಳೊಂದಿಗೂ ಇರಿಸಬೇಕೆಂದು ಅಪ್ಪಣೆಯಾಯಿತು. 

4) ಯಥಾರ್ಥ ವಿಶ್ವಾಸಿಗಳಲ್ಲಿ ಇನ್ನೂ ಆತ್ಮಸ್ಥೈರ್ಯದ ಅಭಾವವಿದ್ದುದರಿಂದ ಅದನ್ನು ನಿವಾರಿಸಬೇಕಾದುದು 
ಅಗತ್ಯವಾಗಿತ್ತು. ಆದುದರಿಂದ ತಬೂಕ್‌ ಸಂದರ್ಭದಲ್ಲಿ ಆಲಸ್ಕ ಹಾಗೂ ದೌರ್ಬಲ್ಯವನ್ನು ತೋರಿದವರಿಗೆ ಉಗ್ರ ಬೆದರಿಕೆ 
ಹಾಕಲಾಯಿತು. ಇನ್ನು ಮುಂದೆ ಅಲ್ಲಾಹನ ಧರ್ಮದ ಉತ್ಸಾನದ ಪರಿಶ್ರಮ ಹಾಗೂ ಕುಪಫ್ರ್‌ ಮತ್ತು ಇಸ್ಲಾಮಿನ ನಡುವೆ 
ಘರ್ಷಣೆಯೇ ವಿಶ್ಚಾಸಿಯನ್ನು ಪರೀಕ್ಷಿಸುವ ಸಹಜವಾದ ಒರೆಗಲ್ಲಾಗಿರುವುದೆಂದು ವಿವರವಾಗಿ ತಿಳಿಸಲಾಯಿತು. 

ಈ ಸಂಗತಿಗಳನ್ನೆಲ್ಲಾ ಗಮನದಲ್ಲಿರಿಸಿ ಅತ್ತೌಬಃ ಅಧ್ಯಾಯದ ಅಧ್ಯಯನ ನಡೆಸಿದಾಗ ಎಲ್ಲ ವಿಷಯಗಳೂ 
ಸುಲಭವಾಗಿ ಮನದಟ್ಟಾಗುವುವು. 


ಕಾಂಡ -10 


9. ಅತ್ತೌಬಃ 581 


ಅವತೀರ್ಣ : ಮದೀನಾದಲ್ಲಿ 
ಸೂಕ್ತಗಳು:129 ರುಕೂಲ್‌ಗಳು:16 

(1-2) ನೀವು ಒಪ್ಪಂದ ಮಾಡಿಕೊಂಡಿದ್ದ! 'ಬಹುದೇವವಿಶ್ವಾಸಿ'ಗಳಿಗೆ ಅಲ್ಲಾಹ್‌ ಮತ್ತು ಅವನ 
ಸಂದೇಶವಾಹಕನ ಕಡೆಯಿಂದ ಒಪ್ಪಂದ ವಿಮುಕ್ತತೆಯ ಘೋಷಣೆಯಿದು.? ಆದುದರಿಂದ ನೀವು ಇನ್ನೂ ನಾಲ್ಕು 


1. ಈ ಸೂಕ್ತಗಳು 5ನೆಯ ರುಕೂಲ್‌ನ ಕೊನೆಯ ವರೆಗೆ ಹಿ.ಶ.9ರಲ್ಲಿ ಅವಶೀರ್ಣಗೊಂಡವು. ಆಗ-ಪ್ರವಾದಿವರ್ಯರು(ಸ) 
ಹ. ಅಬೂಬಕರ್‌ರನ್ನು(ರ) ಹಜ್ಜ್‌ ಯಾತ್ರೆಗೆ ರವಾನಿಸಿದರು. ಅವರು ಹೋದ ಬಳಿಕ ಈ ಸೂಕ್ತಗಳು ಅವತೀರ್ಣವಾದುವು ಆ 
ಕೂಡಲೇ ಪ್ರವಾದಿವರ್ಯರು(ಸ) ಅವುಗಳನ್ನು ಹಜ್ಜ್‌ ಯಾತ್ರಿಕರ ಸಮಾವೇಶದಲ್ಲಿ ಘೋಷಿಸಲಿಕ್ಕಾಗಿ ಹ. ಅಲೀಯವರನ್ನು(ರ) 
ಕಳುಹಿಸಿ ಕೆಳಗಿನ ನಾಲ್ಕು ವಿಷಯಗಳನ್ನು ಘೋಷಿಸಬೇಕೆಂದು ಆದೇಶಿಸಿದರು- 1) ಇಸ್ಲಾಮ್‌ ಧರ್ಮವನ್ನು ಸ್ವೀಕರಿಸಲು 
ನಿರಾಕರಿಸುವವನಾರೂ ಸ್ವರ್ಗವನ್ನು ಪ್ರವೇಶಿಸಲಾರನು. 2) ಈ ವರ್ಷದ ಬಳಿಕ ಮುಶ್ರಿಕನಾರೂ ಹಜ್ಜ್‌ಯಾತ್ರೆಗಾಗಿ ಬರಬಾರದು. 
3) ಕಅಬಾದ ಸುತ್ತಲೂ ನಗ್ನರಾಗಿ ಪ್ರದಕ್ಷಿಣೆ ಬರುವುದನ್ನು ನಿಷೇಧಿಸಲಾಗಿದೆ. 4) ಪ್ರವಾದಿವರ್ಯರೊಂದಿಗೆ(ಸ) ಒಪ್ಪಂದವನ್ನು 
ಪಾಲಿಸುತ್ತಿರುವ ಅರ್ಫಾತ್‌- ಒಪ್ಪಂದ ಮುರಿಯದವರೊಂದಿಗೆ ಅವಧಿ ಮುಗಿಯುವ ವರೆಗೆ ಅದನ್ನು ಪಾಲಿಸಲಾಗುವುದು. 
ಪ್ರವಾದಿವರ್ಯರ(ಸ) ಆದೇಶ ಪ್ರಕಾರ ಹ. ಅಲೀಯವರು(ರ) ದುಲ್‌ಹಜ್ಞ್‌ 10ನೆಯ ದಿನಾಂಕದಂದು ಈ ಘೋಷಣೆಯನ್ನು 
ಮಾಡಿದರು. 
ಮಕ್ಕಾ ವಿಜಯದ ಬಳಿಕ ಇಸ್ಲಾಮೊ ಇತಿಹಾಸದ ಪ್ರಥಮ ಹಜ್ಜ್‌ ಯಾತ್ರೆಯು ಹಿ. ಶ. 8ರಲ್ಲಿ ಪ್ರಾಚೀನ ಪದ್ಧತಿಯಂತೆ 
ನಡೆದಿತ್ತು. ಅನಂತರ ಹಿ.ಶ. 9ರ ಈ ಎರಡನೆಯ ಹಜ್ಜ್‌ಯಾತ್ರೆಯನ್ನು ಮುಸ್ಲಿಮರು ಮತ್ತು ಬಹುದೇವ ವಿಶ್ವಾಸಿಗಳು ತಂತಮ್ಮ 
ಪದ್ಧಶಿಯಂತೆ ಆಚರಿಸಿದ್ದರೆಂಬುದನ್ನು ಇಲ್ಲಿ ಗಮನಿಸಬೇಕು. ಅನಂತರ ಹಿ.ಶ. 10ರಲ್ಲಿ ಅದು ಶುದ್ಧ ಇಸ್ಲಾಮೊ ಪದ್ಧಶಿಗಮುಸಾರ 
ನಡೆಯಿತು. ಇದೇ ಹಜ್ಜತುಲ್‌ ವಿದಾ ಎಂಬ ಪ್ರಸಿದ್ಧ ಹಚ್ಚ್‌. ಮೊದಲಿನ ಎರಡು ವರ್ಷಗಳಲ್ಲಿ ಪ್ರವಾದಿವರ್ಯರು(ಸ) ಯಾತ್ರೆಗಾಗಿ 
ಹೋಗಲಿಲ್ಲ. ಮೂರನೆಯ ವರ್ಷ, ಶಿರ್ಕ್‌ ಸಂಪೂರ್ಣ ಉಚ್ಛಾಟನೆಗೊಂಡಾಗ ಅವರು ಹಜ್ಜ್‌ ಯಾತ್ರೆ ಕೈಗೊಂಡರು. 

2. ನಿಮಗೆ ಯಾವುದಾದರೊಂದು ಜನಾಂಗದಿಂದ ವಿಶ್ವಾಸಘಾತಕ(ಒಪ್ಪಂದವನ್ನು ಮುರಿಯುವ ದ್ರೋಹು)ದ ಆಶಂಕೆಯುಂಟಾದರೆ 
ಅವರೊಂದಿಗೆ ಮಾಡಿದ ಒಪ್ಪಂದವನ್ನು ಬಹಿರಂಗವಾಗಿ ರದ್ದುಗೊಳಿಸಿ, ಇನ್ನು ನಮ್ಮ ನಡುವೆ ಒಪ್ಪಂದವಿಲ್ಲವೆ೦ದು ಅವರಿಗೆ ತಿಳಿಸಿ 
ಬಿಡಿರಿ ಎಂದು ಅನ್‌ಫಾಲ್‌ ಅಧ್ಯಾಯದ 58ನೆಯ ಸೂಕ್ತದಲ್ಲಿ ಹೇಳಲಾಗಿದೆ. ಈ ನೈತಿಕ ನಿಯಮ ಪ್ರಕಾರವೇ ಒಪ್ಪಂದ ಮಾಡಿಯೂ 
ಇಸ್ಲಾಮಿನ ವಿರುದ್ಧ ಒಳಸಂಚು ನಡೆಸುತ್ತಿದ್ದ ಹಾಗೂ ಸಂದರ್ಭ ಸಿಕ್ಕಿದೊಡನೆ ಒಪ್ಪಂದವನ್ನು ಲೆಕ್ಕಿಸದೆ ಹಗೆ ಸಾಧಿಸುತ್ತಿದ್ದ ಎಲ್ಲ 
ಗೋತ್ರಗಳ ವಿರುದ್ಧ ಈ ಬಹಿರಂಗ ಘೋಷಣೆಯನ್ನು ಮಾಡಲಾಯಿತು. ಈ ಒಪ್ಪಂದ ಮುಕ್ತಿಯ ಘೋಷಣೆಯಿಂದ 
ಅರೇಬಿಯಾದಲ್ಲಿ ಶಿರ್ಕ್‌ ಹಾಗೂ ಮುಶ್ರಿಕರ ಅಸ್ತಿತ್ವವು ಕಾರ್ಯತಃ ಕಾನೂನು ಬಾಹಿರವಾಗಿಬಿಟ್ಟಿತು. ಅವರಿಗೆ ಇಡೀ ದೇಶದಲ್ಲಿ 


ಕಾಂಡ-10 


582 ۱ ಕುರ್‌ಆನ್‌ اد‎ 


عو 


AIRES A 


RS ಶತ و‎ ೨ $v ps 0 
مت‎ ಸ کے‎ ರ 


> 
وھ ط‎ AE > 4 a] 5 3೨2 £5 2೪ 


ತಿಂಗಳು ನಾಡಿನಲ್ಲಿ ಸಂಚರಿಸಿಕೊಳ್ಳಿರಿ3 ನೀವು ಅಲ್ಲಾಹನನ್ನು ಪರಾಜಿತಗೊಳಿಸಲಾರಿರೆಂಬುದನ್ನೂ ಅಲ್ಲಾಹನು 
ಸತ್ಕನಿಷೇಧಿಗಳನ್ನು ಅವಮಾನಗೊಳಿಸಲಿರುವನೆಂಬುದನ್ನೂ ಚೆನ್ನಾಗಿ ತಿಳಿದುಕೊಳ್ಳಿರಿ. 

(3-4) ಅಲ್ಲಾಹನೂ ಅವನ ಸಂದೇಶವಾಹಕರೂ 'ಬಹುದೇವವಿಶ್ವಾಸಿ'ಗಳಿಂದ ಹೊಣೆ ವಿಮುಕ್ತರಾಗಿರುವರೆಂದು 
ಅಲ್ಲಾಹ್‌ ಮತ್ತು ಅವನ ರಸೂಲರ ಕಡೆಯಿಂದ 'ಹಜ್ಜುಲ್‌ ”روہ‎ (ಮಹಾ ಹಜ್ಜ್‌ ಯಾತ್ರೆಯ)" ದಿನದಂದು 
ಮಾಡಲಾಗುತ್ತಿರುವ ಸಾರ್ವತ್ರಿಕ ಘೋಷಣೆಯಿದು. ನೀವು ಪಶ್ಚಾತ್ತಾಪ ಪಟ್ಟರೆ ನಿಮಗೇ . ಒಳಿತು. ನೀವು 
ವಿಮುಖರಾದರೆ, ಅಲ್ಲಾ; ಹನನ್ನು ಪರಾಜಿತಗೊಳಿಸಲಾರಿರೆಂದು ಚೆನ್ನಾಗಿ ತಿಳಿದುಕೊಳ್ಳಿರಿ. ಓ ಪೈಗಂಬರರೇ, 
ಸತ್ಯನಿಷೇಧಿಗಳಿಗೆ ವೇದನಾಯುಕ್ತ ಯಾತನೆಯ ಸುವಾರ್ತೆ ತಿಳಿಸಿಬಿಡಿರಿ. ನೀವು ಒಪ್ಪಂದ ಮಾಡಿಕೊಂಡಿದ್ದು, 


ಆಶ್ರಯವಿಲ್ಲದಾಯಿತು. ಏಕೆಂದರೆ ದೇಶದ دہ‎ ದೊಡ್ಡ ಭಾಗವು ಇಸ್ಲಾಮಿನ ಆಜ್ಜೆಗೆ ಅಧೀನವಾಗಿತ್ತು. ಈ ಘೋಷಣೆಯ ಬಳಿಕ 
ಅರಬ್‌ ಸತ್ಕನಿಷೇಧಿಗಳಿಗೆ, ಯುದ್ಧಕ್ಕೆ ಸಿದ್ದರಾಗಿ ಇಸ್ಲಾಮೊ ಬಲದ ವಿರುದ್ಧ ಹೋರಾಡಿ ಅಳಿದು ಹೋಗುವ, ದೇಶತ್ಕಾಗ ಮಾಡುವ 
ಅಥವಾ ಇಸ್ಲಾಮನ್ನು ಸ್ವೀಕರಿಸಿ ತಮ್ಮನ್ನೂ ತಮ್ಮ ಪ್ರದೇಶವನ್ನೂ ದೇಶದ ಅತಿ ದೊಡ್ಡ ಭಾಗದಲ್ಲಿ ಈಗಾಗಲೇ ವ್ಯಾಪಿಸಿರುವ 
ಇಸ್ಲಾಮೊ ರಾಷ್ಟ್ರದ ಅಧೀನಕ್ಕೆ ಒಪ್ಪಿಸುವ ವಿನಾ ಬೇರೆ ಮಾರ್ಗವಿರಲಿಲ್ಲ. 

ಈ ಮಹಾ ಯುಕ್ತಿಯ ಮಹತ್ವವು ಈ ಘಟನೆಯ ಒಂದೂವರೆ ವರ್ಷಗಳ ಬಳಿಕ (ಹ. ಅಬೂಬಕರ್‌ರ(ರ) ಖಿಲಾಫತ್‌ 
ಕಾಲದ ಆರಂಭದಲ್ಲಿ) ಸಂಭವಿಸಿದ ಘಟನೆಯಿಂದ ತಿಳಿದು ಬರುತ್ತದೆ. ಹಿ. ಶ. 9ರಲ್ಲಿ ಒಪ್ಪಂದ ಮುಕ್ತಿ ಕ್ರಿಯನ್ನು ಘೋಷಿಸಿ ಶಿರ್ಕ್‌ನ 
ಬಲವನ್ನು ಮುರಿಯದಿರುತ್ತಿದ್ದರೆ ಮತ್ತು ಇಡೀ ದೇಶದಲ್ಲಿ ಇಸ್ಲಾಮೊ ಶಾಸನವನ್ನು ಮೊದಲೇ ಪೂರ್ಣಗೊಳಿಸದಿರುತ್ತಿದ್ದರೆ ಈ 
ಬಂಡಾಯ ಮತ್ತು ಅಂತಃಕಲಹಗಳು ಘೋರರೂಪ ತಾಳಿ ಇಸ್ಲಾಮಿನ ಇತಿಹಾಸವೇ ಬೇರೆಯಾಗುತ್ತಿತ್ತು. 

3. ಈ ಘೋಷಣೆ ಹಿ. ಶ. 9ನೆಯ ದುಲ್‌ಹಜ್ಜ್‌ ತಿಂಗಳಲ್ಲಾಗಿತ್ತು. ಆಗ ಹಿ. ಶ. 10 ರಬೀಉಲ್‌ میں‎ ತಿಂಗಳ 
ವರೆಗಿನ ನಾಲ್ಕು ತಿಂಗಳೆ ಕಾಲಾವಧಿಯನ್ನು ಅವರಿಗೆ ನೀಡ ಅದರೊಳಗೆ ತಮ್ಮ ನಿಲುಮೆಯ ಬಗ್ಗೆ ಚೆನ್ನಾಗಿ ಯೋಚಿಸಿ [ತಮಗಾಗಿ 
ಯಾವುದಾದರೂ ಮಾರ್ಗವನ್ನು ನಿರ್ಧರಿಸಬೇಕೆಂದು] ಹೇಳಲಾಗಿತ್ತು. . 

4. ಅರ್ಥಾತ್‌ - 'ಯೌಮುನ್ನಹರ್‌' (ಬಲಿದಿನ) ಎಂದು ಕರೆಯುವ ದುಲ್‌ ಹಜ್ಜ್‌ ತಿಂಗಳ 10ನೆಯ ದಿನ. 'ಹಜ್ಜತುಲ್‌ವಿದಾ' 
ದಿನದಂದು ಪ್ರವಾದಿವರ್ಯರು(ಸ) ಭಾಷಣ ಮಾಡುತ್ತ - 'ಇದು ಯಾವ ದಿನ?' ಎಂದು ಶ್ರೋತ್ಸಗಳೊಡನೆ ಕೇಳಿದರು. ಜನರು | 
'ಇದು ಯೌಮುನ್ನಹರ್‌' ಎಂದರು. ಆಗ ಪ್ರ ಪ್ರವಾದಿ(ಸ) 'ಇಂದು ಹಜ್ಜುಲ್‌ ಅಕ್ಸರ್‌ನ ದಿನ' ಎಂದರು. 'ಹೆಜ್ಜುಲ್‌ ಅಕ್ಸರ್‌' ಎಂಬುದು 
'ಹಜ್ಜುಲ್‌ وہ‎ ಎಂಬುದರ ತದ್ವಿರುದ್ದ ಪದ. ಅರಬರು 'ಉಮ್ರಾ'ವನ್ನು 'ಹಜ್ಜುಲ್‌ وہ‎ (ಸಣ್ಣ ಹಜ್ಜ್‌) 
ಎನ್ನುತ್ತಾರೆ. ದುಲ್‌ ಹಜ್ಜ್‌ ತಿಂಗಳ ನಿಶ್ಚಿತ ದಿನಾಂಕಗಳಲ್ಲಿ ಮಾಡಲಾಗುವುದನ್ನು 'ಹೆಜ್ಜುಲ್‌ ಅಕ್ಸರ್‌' (ದೊಡ್ಡ ಹಜ್ಜ್‌) 
ಎನ್ನಲಾಗುತ್ತದೆ. 


ಕಾಂಡ-10 


9. ಅತ್ತೌಬಃ 583 


aT 2 Abo ره جب‎ 220 
MESHES ys لم مر‎ 35 s ಚಿ 


9೨ £6 $೨24 


16) سن‎ MO ALESIS EAS 
9,6೨ ೨4 الم اد‎ TES PN SRO امش ین ا‎ 


ತಮ್ಮ ಒಪ್ಪಂದ ಪಾಲನೆಯಲ್ಲಿ ನಿಮ್ಮೊಂದಿಗೆ ಯಾವತ್ತೂ ಲೋಪವೆಸಗದಿದ್ದರೆ ಹಾಗೂ ನಿಮ್ಮ ವಿರುದ್ಧ 
ಯಾರಿಗೂ ಸಹಾಯ ಮಾಡದಿದ್ದರೆ, ಆ 'ಬಹುದೇವವಿಶ್ವಾಸಿ'ಗಳು ಇದಕ್ಕೆ ಹೊರತಾಗಿದ್ದಾರೆ. ಇಂಥವರೊಂದಿಗೆ 
ನೀವೂ ಅವಧಿಯವರೆಗೆ ಒಪ್ಪಂದವನ್ನು ಪಾಲಿಸಿರಿ. ಏಕೆಂದರೆ, ಅಲ್ಲಾಹನು 'ಧರ್ಮನಿಷ್ಮ'ರನ್ನೇ 
ಮೆಚ್ಚುತ್ತಾನೆ.5 : 

(5-6) ನಿಷೇಧಿತ ಮಾಸಗಳು ಕಳೆದ ಬಳಿಕ್‌ 'ಬಹುದೇವವಿಶ್ನಾಸಿ'ಗಳನ್ನು ಸಿಕ್ಕಲ್ಲಿ ವಧಿಸಿರಿ. ಅವರನ್ನು 
ಸೆರೆ ಹಿಡಿಯಿರಿ. ಮುತ್ತಿಗೆ ಹಾಕಿರಿ. ಬೇಹು ನಡೆಸುವಲ್ಲೆಲ್ಲ ಅವರನ್ನು ಹೊಂಚು ಹಾಕುತ್ತ ಕುಳಿತುಕೊಳ್ಳಿರಿ. 
ಮುಂದೆ ಅವರು ಪಶ್ಚಾತ್ತಾಪ ಪಟ್ಟರೆ," ನಮಾರುನ್ನು ಸಂಸ್ಥಾಪಿಸಿದರೆ ಮತ್ತು ರುಕಾತ್‌ ಕೊಟ್ಟರೆ ಅವರನ್ನು 
ಬಿಟ್ಟುಬಿಡಿರಿ.? ಅಲ್ಲಾಹನು ಕೃಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. 'ಬಹುದೇವವಿಶ್ಚಾಸಿ'ಗಳ. ಪೈಕಿ 
ಯಾರಾದರೂ (ಅಲ್ಲಾಹನ ವಾಣಿಯನ್ನಾಲಿಸಲಿಕ್ಕಾಗಿ) ನಿಮ್ಮೊಡನೆ ಅಭಯ ಯಾಚಿಸಿ ನಿಮ್ಮ ಬಳಿಗೆ 
ಬರಲಿಚ್ಛಿಸಿದರೆ ಅಲ್ಲಾಹನ ವಚನವನ್ನು ಅವನು ಆಲಿಸಿ ಕೊಳ್ಳುವವರೆಗೆ ಅವನಿಗೆ ಅಭಯ ನೀಡಿರಿ. ಅನಂತರ 


5. ನಿಮ್ಮೊಂದಿಗೆ ವಚನ ಭಂಗ ಮಾಡದವರೊಂದಿಗೆ ನೀವು ವಚನಭಂಗ ಮಾಡುವುದು ಧರ್ಮನಿಷ್ಮೆಗೆ ವಿರುದ್ಧವಾದ 
ಕಾರ್ಯವಾಗುವುದು. ಎಲ್ಲ ಸ್ಥಿಶಿಗಳಲ್ಲೂ ಧರ್ಮನಿಷ್ಕರಾಗಿರುವವರೇ ಅಲ್ಲಾಹನ ದೃಷ್ಟಿಯಲ್ಲಿ ಮೆಚ್ಚುಗೆಗೆ ಪಾತ್ರರು. 

6. ಇಲ್ಲಿ ನಿಷೇಧಿತ ಮಾಸಗಳೆಂದರೆ ಹಜ್ಜ್‌ ಯಾತ್ರೆ ಮತ್ತು ಉಮ್ರಾ ಮಾಡಲಿಕ್ಕಾಗಿ ನಿಷಿದ್ದಗೊಳಿಸಲಾಗಿರುವ ಮಾಸಗಳಲ್ಲ. 
ನಿಜವಾಗಿ ಬಹುದೇವ ವಿಶ್ವಾಸಿಗಳಿಗೆ ಅವಧಿ ನೀಡಲಾಗಿದ್ದ ಆ ನಾಲ್ಕು ತಿಂಗಳುಗಳೆಂದರ್ಥ. ಈ ಅವಧಿಯಲ್ಲಿ'ಬಹುದೇವ ವಿಶ್ವಾಸಿಗಳ 
ಮೇಲೆ ದಾಳಿ ಮಾಡುವುದು ಮುಸ್ಲಿಮರಿಗೆ ಧರ್ಮಸಮ್ಮ ತವಾಗಿರಲಿಲ್ಲ. ಆದುದರಿಂದ ಅವುಗಳನ್ನು ಪ್ರತಿಷ್ಠಿತ ಮಾಸಗಳೆನ್ನಲಾಗಿದೆ. 

7. ಅರ್ಥಾತ್‌- ಅವರು رجدہ‎ ಮತ್ತು ಶಿರ್ಕನ್ನು ತೊರೆದ ಮಾತ್ರಕ್ಕೆ ಅವರನ್ನು ಬಿಟ್ಟು ಬಿಡಲಾಗದು. ಅವರು ಕಾರ್ಯತಃ 
ನಮಾರು್‌ ಸಂಸ್ಕಾಪಿಸಬೇಕು ಮತ್ತು ರುಕಾತ್‌ ಕೊಡಬೇಕು. ಅನ್ಯಥಾ ಅವರು ಕುಫ್ರ್‌ ತೊರೆದು ಇಸ್ಲಾಮ್‌ ಸ್ಟೀಕರಿಸಿರುವರೆಂಬುದನ್ನು 
ಅಂಗೀಕರಿಸಲಾಗದು. ಹ. .ಅಬೂಬಕರ್‌ರು(ರ) ಧರ್ಮಭ್ರಷ್ಟರನ್ನು ಎದುರಿಸುವ ಕಾಲದಲ್ಲಿ ಇದೇ ಸೂಕ್ತದಿಂದ ಆಧಾರ ಪಡೆದಿದ್ದರು. 
ಪ್ರವಾದಿವರ್ಯರ(ಸ) ನಿಧನಾನಂತರ ಕ್ಷೋಭೆ ಎಬ್ಬಿಸಿದ್ದ ಒಂದು ಪಂಗಡವು: 'ನಾವು ಇಸ್ಲಾಮಿನ ಧಿಕ್ಕಾರಿಗಳಲ್ಲ. ನಾವು ನಮಾರಖ್‌ 
ಮಾಡುತ್ತೇವೆ, ಆದರೆ ರುಕಾತ್‌ ಮಾತ್ರ ಕೊಡುವುದಿಲ್ಲ' ಎನ್ನುತ್ತಿದ್ದರು. ಇಂತಹವರ ವಿರುದ್ದ ಖಡ್ಗವೆತ್ತುವುದಾದರೂ ಹೇಗೆ? 
ಎಂದು ಸಹಾಬಿಗಳಿಗೆ(ರ) ಗೊಂದಲವಾಯಿತು. ಆದರೆ, ಹ. ಅಬೂಬಕರ್‌ರು(ರ) ಇದೇ ವಚನವನ್ನು ಉದ್ದ ರಿಸುತ್ತ *'ಇದರಲ್ಲಿ 
ಶಿರ್ಕನ್ನು ತ್ಮಜಿಸಿ ನಮಾರುನ್ನು ಸಂಸ್ಥಾಪಿಸಿ ರುಕಾತ್‌ ಕೊಡುವವರನ್ನು ಮಾತ್ರ ಬಿಟ್ಟು ಬಿಡುವ ಅಪ್ಪಣೆ ಕೊಡಲಾಗಿದೆ. ಆದರೆ, 
ಇವರು ಮೂರು ಶರತ್ತುಗಳ ಪೈಕಿ ಒಂದನ್ನು ತಿರಸ್ಕರಿಸುತ್ತಿರುವಾಗ ಇವರನ್ನು ಬಿಡುವುದಾದರೂ ಹೇಗೆ? ಎಂದರು. 


ಕಾಂಡ -10 


584 ಕುರ್‌ಆನ್‌ ವ್ಯಾಖ್ಮಾನ 
es bE ORE bo ೬ 
سوا‎ Porson TS NSS ಹಸಿ 
BLS ss Sos Lo 
SSE hb) ಶಿರ ہیس‎ 
ಭಕಿ لا يَزفُبَزْنَ‎ ಎಲಲಿ 


ಅವನನ್ನು ಅವನ ಸುರಕ್ಷಾಸ್ಲಾ: 
ಮಾಡಬೇಕಾಗಿದೆ.* 

(7-12) ಈ 'ಬಹುದೇವವಿಶ್ವಾಸಿ'ಗಳಿಗೆ ಅಲ್ಲಾಹ್‌ ಮತ್ತು ಅವನ ರಸೂಲರ ಬಳಿ ಒಪ್ಪಂದ 
ವಿರುವುದಾದರೂ ಹೇಗೆ? 'ಮಸ್ಲಿದುಲ್‌ ಹರಾಮ್‌'ನ ಬಳಿ ಒಪ್ಪಂದ ಮಾಡಿಕೊಂಡವರೊಡನೆ ಹೊರತು.” ಅವರು 
ನಿಮ್ಮೊಡನೆ ನೇರವಾಗಿರುವವರೆಗೂ ನೀವು ಅವರೊಡನೆ ನೇರವಾಗಿರಿ. ಏಕೆಂದರೆ ಅಲ್ಲಾಹನು 'ಧರ್ಮನಿಷ್ಮ'ರನ್ನು 
ಮೆಚ್ಚುತ್ತಾನೆ. ಆದರೆ ಅವರ ಹೊರತು ಇತರ 'ಬಹುದೇವವಿಶ್ವಾಸಿ'ಗಳೊಂದಿಗೆ ಒಪ್ಪಂದವಿರುವುದಾದರೂ ಹೇಗೆ? 
ಅವರ ಅವಸ್ಥೆಯೇನೆಂದರೆ, ಅವರು ನಿಮ್ಮ ಮೇಲೆ ಜಯಗಳಿಸಿದರೆ ನಿಮ್ಮ ವಿಷಯದಲ್ಲಿ ಬಾಂಧವ್ಯವನ್ನಾಗಲಿ 
ಓಪ್ಪಂದದ ಹೊಣೆಯನ್ನಾಗಲಿ ಪರಿಗಣಿಸುವುದಿಲ್ಲ. ಅವರು ಕೇವಲ ಬಾಯಿ ಮಾತುಗಳಿಂದ ನಿಮ್ಮನ್ನು 
ಮೆಚ್ಚಿಸಲು ಯತ್ನಿಸುಪ್ತರೆ. ಆದರೆ ಅವರ ಅಂತಃಕರಣಗಳು ನಿಷೇಧಿಸುತ್ತವೆ.” ಅವರಲ್ಲಿ ಹೆಚ್ಚಿನವರು 
'ಕರ್ಮಬ್ರಷ್ಟರು.' ಅವರು ಅಲ್ಲಾಹನ 'ಸೂಕ್ತ'ಗಳ ಬದಲಿಗೆ ಅತ್ಕಲ್ಪ ಬೆಲೆಯನ್ನು ಸ್ಟೀಕರಿಸಿಕೊ೦ಡರು.” 
ಅನಂತರ ಅಲ್ಲಾಹನ ಮಾರ್ಗಕ್ಕೆ ತಡೆಯಾಗಿ ನಿಂತರು. ಅವರು ಮಾಡುತ್ತಿದ್ದ ಕಾರ್ಯಗಳೆಲ್ಲ ಅತ್ಯಂತ 


ಕೈ ತಲುಪಿಸಿಬಿಡಿರಿ ಅವರು ತಿಳುವಳಿಕೆಯಿಲ್ಲದವರಾದುದರಿಂದ ಹೀಗೆ 


8. ಅರ್ಥಾತ್‌- ಯುದ್ಧ ನಡೆಯುತ್ತಿರುವ ವೇಳೆ ಒಬ್ಬ ಶತ್ರು ನಿಮ್ಮೊಡನೆ, 'ನಾನು ಇಸ್ಲಾಮನ್ನು ತಿಳಿಯ ಬಯಸುತ್ತೇನೆ" 
ಎಂದು ಹೇಳಿದರೆ, ಮುಸ್ಲಿಮರು ಅವನಿಗೆ ಅಭಯ ನೀಡಿ ತಮ್ಮಲ್ಲಿಗೆ ಬರಲು ಅನುಮಶಿಸಬೇಕು ಮತ್ತು ಅವನಿಗೆ" ಸರಿಯಾದ 
ಬೋಧನೆ ನೀಡಬೇಕು. ಅವನು ಸ್ವೀಕರಿಸದಿದ್ದರೆ ಅವನನ್ನು ತಮ್ಮ ರಕ್ಷೆಣೆಯಲ್ಲೇ ಅವನ ಠಾಣ್ಯಕ್ಕೆ ತಲಪಿಸಬೇಕು. 

9. ಅರ್ಥಾತ್‌- ಬನೀ ಕಿನಾನ್ತಿ ಬನೀ ಖುರಾಲಃ ಮತ್ತು ಬನೀ ರುಮ್‌ರಃ ಗೋತ್ರಗಳು. 

10. ಅರ್ಥಾತ್‌- ತೋರಿಕೆಗೆ ಅವರು ಸಂಧಾನದ ಶರತ್ತುಗಳನ್ನು ನಿಶ್ಚಯಿಸುತ್ತಾರೆ. ಆದರೆ, ಮನಸ್ಸಿನಲ್ಲಿ ವಚನಭಂಗ ಮಾಡುವ 
ಇರಾದೆ ಹೊಂದಿರುತ್ತಾರೆ. ಅವರು ಭಂಗಗೊಳಿಸಲಿಕ್ಕಾಗಿಯೇ ಕರಾರುಗಳನ್ನು ಮಾಡಿದ್ದರೆಂದು ಅನುಭವದಿಂದ ಸಾಬೀತಾಗಿದೆ. 

11. ಅರ್ಥಾತ್‌- ನೈತಿಕ ಹೊಣೆಗಾರಿಕೆಯ ಪ್ರಜ್ಞೆ ಅಥವಾ ನೈತಿಕ ನಿರ್ಬಂಧಗಳನ್ನು ಮುರಿಯುವ ಭೀತಿಯಿಲ್ಲದವರು. 

12. ಅರ್ಥಾತ್‌- ಒಂದೆಡೆಯಲ್ಲಿ ದೇವ ಸೂಕ್ತಗಳು ಅವರನ್ನು ಒಳಿತು, ಸತ್ಯ ಹಾಗೂ ಸತ್ಯದ ಕಾನೂನನ್ನು ಪಾಲಿಸಲು ಕರೆ 
ನೀಡುತ್ತಿದ್ದುವು. ಇನ್ನೊಂದೆಡೆಯಲ್ಲಿ ಅನಿಯಂತ್ರಿತ ವಿಷಯಾಸಕ್ತಿಗಳ ಅನುಸರಣೆಯಿಂದ ಸಿಗುವ ಲೌಕಿಕ ಕ್ಷಣಿಕ ಲಾಭಗಳಿದ್ದುವು. 
ಅವರು ಇವೆರಡನ್ನು ತೂಗಿ ನೋಡದೆ ಒಂದನೆಯದರ ಬದಲಿಗೆ ಎರಡನೆಯದನ್ನು ಆಯ್ದುಕೊಂಡರು. 

13. ರ್ಥಾತ್‌- ಈ ಅಕ್ರಮಿಗಳು ಸ್ವತಃ ತಮಗಾಗಿ ಸನ್ಮಾರ್ಗದ ಬದಲಿಗೆ ಪಥಭ್ರಷ್ಟತೆಯನ್ನು ಆಯ್ದುಕೊಳ್ಳುವುದರಲ್ಲಿ ಮಾತ್ರ 
ತೃಪ್ತರಾಗಲಿಲ್ಲ. ಅದಕ್ಕಿಂತ ಮುಂದುವರಿದು, ಸತ್ಯ ಧರ್ಮಾಹ್ವಾನ ಕಾರ್ಯ ನಡೆಯದಂತೆ ಮತ್ತು ಈ ಶುಭ ಸಂದೇಶವನ್ನು ಯಾರೂ 


ಕಾಂಡ-10 


9. ಅತ್ತೌಬಃ 585 


8 6|ں‎ Vs Gy 6 NLL 5 
RAE ASI Sally SNOB OOS sy 

TATE ಬಸ 3‏ ند ےا ہوے |کھ دو دے 
بین PLN EES 00 TUS‏ 

ule ೨% TESTS ೨‏ ۔ بے ک وت لا 1 یہ ہے ےہ رج دے تڑرڑیے 
OILS NDE NEE‏ 


ನಿಕೃಷ್ಟವಾಗಿದ್ದವು. ಒಬ್ಬ ಸತ್ಯವಿಶ್ವಾಸಿಯ ವಿಷಯದಲ್ಲಿ ಇವರು ಬಾಂಧವ್ಯವನ್ನಾಗಲಿ ಒಪ್ಪಂದದ ಹೊಣೆ 
ಯನ್ನಾಗಲಿ ಪರಿಗಣಿಸುವುದಿಲ್ಲ. ಅತಿರೇಕವು ಯಾವಾಗಲೂ ಅವರ ಕಡೆಯಿಂದಲೇ ಆಗಿದೆ. ಆದರೂ ಇವರು 
ಪಶ್ಚಾತ್ತಾಪ ಪಟ್ಟರೆ ಮತ್ತು ನಮಾರುನ್ನು ಸಂಸ್ಥಾಪಿಸಿ ರುಕಾತ್‌ ಕೊಟ್ಟರೆ, ನಿಮ್ಮ ಧರ್ಮಬಾಂಧವರಾಗಿರು 
ತ್ತಾರೆ. ತಿಳುವಳಿಕೆಯುಳ್ಳವರಿಗೆ ನಾವು ನಮ್ಮ ಆದೇಶಗಳನ್ನು ವಿವರಿಸುತ್ತೇವೆ.” ಒಪ್ಪಂದದ ನಂತರ ಅವರು 
ಪುನಃ ತಮ್ಮ ಶಪಥಗಳನ್ನು ಮುರಿದು ನಿಮ್ಮ ಧರ್ಮದ ಮೇಲೆ ಆಕ್ರಮಣವೆಸಗಲಾರಂಭಿಸಿದರೆ 'ಸತ್ಯನಿಷೇಧ'ದ 
ಮುಂದಾಳುಗಳೊಂದಿಗೆ ಯುದ್ದ ಮಾಡಿರಿ. ಏಕೆಂದರೆ, ಅವರ ಶಪಥಗಳನ್ನು ನಂಬಲಾಗದು. ಪ್ರಾಯಶಃ ಅವರು 
(ಪುನಃ ಖಡ್ಗ ಬಲದ ಮೂಲಕವೇ) ಹಿಂಜರಿಯಬಹುದು.' 


ಕೇಳದಂತೆ ಮಾಡಲಿಕ್ಕಾಗಿ ಕರೆ ನೀಡುವ ಬಾಯಿಯನ್ನೇ ಮುಚ್ಚಿ ಬಿಡಲು ಪ್ರಯತ್ನಿಸುತ್ತಿದ್ದರು. ಅಲ್ಲಾಹನು ಈ ಲೋಕದಲ್ಲಿ 
ಸಂಸ್ಥಾಪಿಸಲಿಚ್ಛಿಸಿದ್ದ ನಿಷ್ಕಳಂಕ ಜೀವನ ಪದ್ಧತಿಯ ಸಂಸ್ಥಾಪನೆಯನ್ನು ತಡೆಯಲು ತೀವ್ರವಾಗಿ ಪ್ರಯತ್ನಿಸುವುದರೊಂದಿಗೆ, ಅದು 
ಸತ್ಯಧರ್ಮವೆಂದು ಮಸಗಂಡು ಅದರ ಅನುಯಾಯಿಗಳಾದವರ ಬದುಕೇ ದುಸ್ತರವಾಗುವಂತೆ ಮಾಡಿದರು. 

14, ತಿಳುವಳಿಕೆಯುಳ್ಳವರೆಂದರೆ ಅಲ್ಲಾಹನ ಆಜ್ಞೋಲ್ಲಂಘನೆಯ ಪರಿಣಾಮವೇನಾಗ್ಗುವುದೆಂಬುದನ್ನು ಶಿಳಿದು ಹೃದಯದಲ್ಲಿ 
ಅವನ ಭಯ ಇರಿಸಿಕೊಂಡವರು. j 

ಹೀಗೆ ಮಾಡಿದರೆ ಅವರು ನಿಮ್ಮ ಧರ್ಮಬಾಂಧವರು ಎಂಬ ಮಾಶಿನ ತಾತ್ತರ್ಯವೇನೆಂದರೆ- ಈ ಶರತ್ತುಗಳನ್ನು 
ಸೂರ್ತಿಗೊಳಿಸಿದರೆ ನೀವು ಅವರ ಮೇಲೆ ಕೈ ಮಾಡಿ ಅವರ ತನುಧನಗಳಿಗೆ ಹಾನಿಯುಂಟು ಮಾಡುವುದು ನಿಷಿದ್ಧವಾಗಿ ಬಿಡುತ್ತದೆ. 
ಮಾತ್ರವಲ್ಲದೆ ಇಸ್ಲಾಮ ಸಮಾಜದಲ್ಲಿ ಅವರಿಗೆ ಸಮಾನ ಹಕ್ಕೂ ದೊರೆಯುವುದು. ಸಾಮಾಜಿಕ, ನಾಗರಿಕ ಹಾಗೂ ಕಾನೂನುಪರ 
ನೆಲೆಯಲ್ಲೂ ಅವರು ಇತರ ಮುಸ್ಲಿಮರಂತಾಗುವರು. ಅವರ ಅಭಿವೃದ್ದಿಯಲ್ಲಿ. ಯಾವುದೇ ತರದ ಪ್ರತ್ಯೇಕತೆ ಅಥವಾ 
ವ್ಯತ್ಯಾಸವಿರಲಾರದು. 

15. ಈ ವಚನದ ಬಾಹ್ಕಾರ್ಥವು 'ಅವರು ತಮ್ಮ ಒಪ್ಪಂದವನ್ನು ಮುರಿದರೆ, ಅವರೊಡನೆ ಹೋರಾಡಿರಿ' ಎಂದಾಗಿದೆ. ಆದರೆ 
ಭಾಷಾ ವಿನ್ಮಾಸವನ್ನು ವಿಶ್ಲೇಪಿಸುವಾಗ ಇಲ್ಲಿ ಒಪ್ಪಂದೆವೆಂದರೆ ಇಸ್ಲಾಮ್‌ ಮತ್ತು ಅದರ ಆಜ್ಞಾನುಸರಣೆಯ ಒಪ್ಪಂದವಾಗಿದೆ. 
ಏಕೆಂದರೆ ಒಪ್ಪಂದಗಳನ್ನು ಮೊದಲೇ ಅನೂರ್ಜಿತಗೊಳಿಸಲಾಗಿದೆ. ಇನ್ನು ಮುಂದೆಯೂ ಯಾವುದೇ ಒಪ್ಪಂದ ಮಾಡಿಕೊಳ್ಳುವ 
ಇರಾದೆ ಇರಲಿಲ್ಲ. ಆದುದರಿಂದ ಇಲ್ಲಿ ಒಪ್ಪಂದ ಭಂಗದ ಪ್ರಶ್ನೆಯೇ ಉಂಟಾಗುವುದಿಲ್ಲ. ಮಾತ್ರವಲ್ಲದೆ ಈ ಸೂಕ್ತ- 'ಅವರು 
ಪಶ್ಚಾತ್ತಾಪ ಪಟ್ಟು ನಮಾರುನ್ನು ಸಂಸ್ಥಾಪಿಸಿ, ರುಕಾತ್‌ ಕೊಟ್ಟರೆ ನಿಮ್ಮ ಧರ್ಮ ಬಾಂಧವರಾಗಿರುತ್ತಾರೆ' ಎಂಬ ಈ ಮೊದಲಿನ 
ಸೂಕ್ತ ಮುಗಿದ ಕೂಡಲೇ ಬಂದಿದೆ. ಅನಂತರ- 'ಅವರು ಶಪಥಗಳನ್ನು ಮುರಿದರೆ...' ಎಂದು ಹೇಳಿರುವುದರಿಂದ ಅದನ್ನು ಅವರು 
ಇಸ್ಲಾಮ್‌ ಸ್ವೀಕರಿಸಿ ಇಸ್ಲಾಮೀ ಸಂಘಟನಾ ವ್ಯವಸ್ಥೆಯನ್ನು ಪಾಲಿಸುವ ಕರಾರು ಮಾಡಿದ ಬಳಿಕ ಮುರಿಯುವುದು ಎಂದು 
ಅರ್ಥವಾಗುತ್ತದೆ. ವಾಸ್ತವದಲ್ಲಿ ಈ ಸೂಕ್ತದಲ್ಲಿ ಇದರ ಒಂದೂವರೆ ವರ್ಷಗಳ ಬಳಿಕ ಹ. ಅಬೂಬಕರ್‌ ಸಿದ್ದೀಕ್‌ರ(ರ) ಆಡಳಿತ 
ಕಾಲಾರಂಭದಲ್ಲಿ ಉಂಟಾದ ಕ್ಷೋಭೆಯ ಕಡೆಗೆ ಸೂಚನೆ ಇದೆ. ಆ ಸಂದರ್ಭದಲ್ಲಿ ಮಾಡಿದ ಕಾರ್ಯಾಚರಣೆಯು ಈ ಸೂಕ್ತದ 
ಪ್ರಾರಂಭದಲ್ಲೇ ಕೊಟ್ಟಿ ಆದೇಶಕ್ಕೆ ಅನುಗುಣವಾಗಿಯೇ ಆಗಿತ್ತು. (ಇನ್ನಷ್ಟು ವಿವರಣೆಗೆ 'ಮುರ್ತದ್‌ ಕೀ ಸರಾ ಇಸ್ಲಾಮೊ ಕಾನೂನ್‌ಮೆ' 
'ಇಸ್ಲಾಮೊ ಕಾನೂನಿನಲ್ಲಿ ಧರ್ಮಭ್ರಷ್ಟನಿಗಿರುವ ಶಿಕ್ಸೆ' ಎಂಬ ಪುಸ್ತಿಕೆಯಲ್ಲಿ ನೋಡಿರಿ.) 


ಕಾಂಡ-10 


ಕುರ್‌ಆನ್‌ ವ್ಯಾಖ್ಯಾನ 


(13-16) ತಮ್ಮ ಶಪಥಗಳನ್ನು ಮುರಿಯುತ್ತಾ ಸಂದೇಶವಾಹಕರನ್ನು ದೇಶದಿಂದ ಹೊರಹಾಕಲು 
ನಿರ್ಧರಿಸಿದ ಮತ್ತು ಅತಿರೇಕವನ್ನಾರಂಭಿಸಿದವರೊಂದಿಗೆ ನೀವು ಯುದ್ಧ ಮಾಡುವುದಿಲ್ಲವೇ?!" ನೀವು ಅವರಿಗೆ 
ಹೆದರುತ್ತೀರಾ? ನೀವು ಸತ್ಯವಿಶ್ವಾಸಿಗಳಾಗಿದ್ದರೆ ನಿಮ್ಮ ಭಯಕ್ಕೆ ಅಲ್ಲಾಹನು ಹೆಚ್ಚು ಅರ್ಹನು. ಅವರೊಡನೆ 


16. ಈಗ ಉಪನ್ಮಾಸದ ವಿಷಯವು ಮುಸ್ಲಿಮರ ಕಡೆಗೆ ತಿರುಗುತ್ತದೆ ಮತ್ತು ಅವರನ್ನು ಯುದ್ದಕ್ಕಾಗಿ ಪ್ರೇರೇಪಿಸುವುದರೊಂದಿಗೆ 
ಧರ್ಮದ ವಿಷಯದಲ್ಲಿ ಬಂಧು ಬಾಂಧವರೆಂದು ನೋಡಲಾಗದೆಂದೂ ಲೌಕಿಕ ಕಾರ್ಯನೀತಿಯನ್ನು ಗಣನೆಗೆ ತರಬಾರದೆಂದೂ 
ಒತ್ತಿ ಹೇಳಲಾಗಿದೆ. ಉಪನ್ಯಾಸದ ಈ ಭಾಗದ ತಿರುಳನ್ನು ಅರ್ಥ ಮಾಡಿಕೊಳ್ಳಲು ಅಂದಿಸ ಪರಿಸ್ಸಿತಿಯನ್ನು ಇನ್ನೊಮ್ಮೆ ಮುಂದಿಟ್ಟು 
ನೋಡಬೇಕು. ಆಗ ಇಸ್ಲಾಮ್‌ ಧರ್ಮವು ದೇಶದ ಬಹುದೊಡ್ಡ ಬಾಗದಲ್ಲಿ ಹಬ್ಬಿತು ಮತ್ತು ಅದರೊಡನೆ ಯುದ್ಧಕ್ಕೆ ಕರೆ ನೀಡಲು 
ಸಮರ್ಥವಾದ ಇನ್ನೊಂದು ಶಕ್ತಿ ಅಲ್ಲಿರಲಿಲ್ಲವೆಂಬುದೂ ಸರಿಯೇ. ಆದರೂ ಅಂದು ಇರಿಸಲಾಗುತ್ತಿದ್ದೆ ನಿರ್ಣಾಯಕ ಹಾಗೂ 
ಕ್ರಾಂತಿಕಾರಿ ಹೆಚ್ಚೆಗಳಲ್ಲಿ ಅನೇಕ ಅಪಾಯಕಾರಿ ಮುಖಗಳು ಪ್ರತ್ಯಕ್ಷದರ್ಶಿಗೆ ಕಾಣುತ್ತಿದ್ದುವು: : 

1) ಎಲ್ಲಾ ಮುಶ್ರಿಕ್‌ ಗೋತ್ರಗಳಿಗೂ ಏಕಕಾಲದಲ್ಲಿ ಒಪ್ಪಂದ ಮುಕ್ತಿಯ ಪಂಥಾಹ್ವಾನ, ಮುಶ್ರಿಕರಿಗೆ ಹಜ್ಜ್‌ ಯಾತ್ರೆ 
ನಿಷೇಧ, ಕಅಬಾದ ಆಡಳಿತಾಧಿಕಾರದಲ್ಲಿ ಬದಲಾವಣೆ ಮತ್ತು ಅಜ್ಞಾನಜನ್ಯ ಕಂದಾಚಾರಗಳ ಸಂಪೂರ್ಣ ನಿರ್ಮೂಲನ ಇತ್ಯಾದಿಗಳಿಂದ 
ದೇಶದಾದ್ಯಂತ ಕಿಚ್ಚಿಟ್ಟಂತಾಗಿ, ಮುತ್ರಿಕರೂ ಮುನಾಫಿಕರೂ ತಮ್ಮ ಲಾಭ ಮತ್ತು ಮತ ಪಕ್ಷಪಾತ ರಕ್ಷಣೆಗಾಗಿ ರಕ್ತದ ಕೊನೆಯ 
ಬಿಂದುವನ್ನು ಸುರಿಸಲು ಸಿದ್ಧರಾಗಬಹುದಿತ್ತು. 

2) ಹಜ್ಜ್‌ ಯಾತ್ರೆಯನ್ನು ಏಕದೇವೋಪಾಸಕರಿಗೆ ಮಾತ್ರ ಸೀಮಿತಗೊಳಿಸಿ, ಮುಶ್ರಿಕರಿಗೆ ಕಅಬಃದ ದಾರಿಯನ್ನೇ ಮುಚ್ಚಿ 
ಬಿಡುವುದೆಂದರೆ ಇನ್ನೂ ಮುಶ್ರಿಕರಾಗಿಯೇ ಉಳಿದಿದ್ದ ದೇಶವಾಸಿಗಳಲ್ಲಿ ಬಹುಮಂದಿಯನ್ನು ಅವರಿಗೆ ಧಾರ್ಮಿಕವಾಗಿ ಮಾತ್ರವಲ್ಲ 
ಆರ್ಥಿಕವಾಗಿಯೂ ಅತ್ಯಂತ ಪ್ರಾಮುಖ್ಯವಾಗಿದ್ದ ಕಅಬಾದಿಂದ ತಡೆಯುವುದೆಂದೇ ಅರ್ಥವಾಗಿತ್ತು. ಅರಬ್‌ ಜಗತ್ತಿನ ಅಂದಿನ 
ಆರ್ಥಿಕ ಜೀವನವು ಬಹಳವಾಗಿ ಕಅಬಾವನ್ನೇ ಅವಲಂಬಿಸಿತ್ತು. 

3) ಹುದೈಬಿಯಾ ಸಂಧಿ ಮತ್ತು ಮಕ್ಕಾ ವಿಜಯದ ಬಳಿಕ ಇಸ್ಲಾಮ್‌ ಸ್ವೀಕರಿಸಿದವರೆ ಮಟ್ಟಿಗೆ ಇದು ಅತಿ ದೊಡ್ಡ ಪರೀಕ್ಷಾ 
ವಿಷಯವಾಯಿತು. ಏಕೆಂದರೆ, ಇನ್ನೂ ಮುಶ್ರಿಕರಾಗಿಯೇ ಉಳಿದಿದ್ದ ಅವರ ಅನೇಕ ನೆಂಟರಿಷ್ಟರ ಹಿತವು ಪ್ರಾಚೀನ ಅಜ್ಞಾನ ಕಾಲದ 
ಸ್ಟಾ ನಮಾನಗಳನ್ನೇ ಅವಲಂಬಿಸಿತ್ತು. ಈಗ ಮೇಲ್ನೋಟಕ್ಕೆ ಅರೇಬಿಯಾದ ಸಕಲ ಮುಶ್ರಿಕರನ್ನು ದಮನಿಸುವ ಸಿದ್ಧತೆ ನಡೆಸುವುದೆಂದರೆ 
ಈ ನವ ಮುಸ್ಲಿಮರು ತಮ್ಮ ಸ್ವಂತ ಕೈಗಳಿಂದಲೇ ತಮ್ಮ ಕುಟುಂಬಗಳನ್ನು ಕರುಳಿನ ಕುಡಿಗಳನ್ನೂ ಮಣ್ಣು ಗೂಡಿಸುವುದು ಮತ್ತು 
ಅವರ ಸ್ಥಾನಮಾನಗಳನ್ನು ಶತಮಾನಗಳಿಂದ ಸ್ಥಾಪನೆಗೊಂಡಿದ್ದ ಪ್ರತಿಷ್ಠೆಯನ್ನೂ ಕೊನೆಗೊಳಿಸುವುದೇ ಆಗಿತ್ತು. ' 

“ವಾಸ್ತವದಲ್ಲಿ ಇವುಗಳ ಪೈಕಿ ಯಾವ ಅಪಾಯವೂ ಕಾರ್ಯತಃ ಸಂಭವಿಸದಿದ್ದರೂ ಮುಕ್ತಿಯ ಘೋಷಣೆಯಿಂದಾಗಿ 
ಸಾರ್ವತ್ರಿಕ ಯುದ್ದಾಗ್ಗಿ ಉರಿಯುವುದರ ಬದಲಿಗೆ ನಾನಾ ಮೂಲೆಗಳಿಂದ ಮುಶ್ರಿಕ್‌ ಗೋತ್ರಗಳ ಮುಖಂಡರ ಮತ್ತು ರಾಜರ 
ನಿಯೋಗಗಳು ಬರಲಾರಂಭಿಸಿದುವು. ಅವರು ಪ್ರವಾದಿವರ್ಯರ(ಸ) ಮುಂದೆ ಇಸ್ಲಾಮ್‌ ಮತ್ತು ಅನುಸರಣೆಯ ಕರಾರು ಮಾಡಿದರು. 
ಪ್ರವಾದಿವರ್ಯರು(ಸ) ಇಸ್ಲಾಮ್‌ ಸ್ವೀಕರಿಸಿದವರ ಹಿಂದಿನ ಸ್ಥಾನಮಾನಗಳನ್ನು ಯಥಾಸ್ಥಿತಿಯಲ್ಲಿ ಉಳಿಸಿದರು. ಆದರೆ ಈ ಹೊಸ 
ನೀತಿಯನ್ನು ಘೋಷಿಸಿದಾಗ ಈ ಪರಿಣಾಮವನ್ನು ಯಾರೂ ನಿರೀಕ್ಷಿಸಿರಲಿಲ್ಲ. ಈ ಘೋಷಣೆಯೊಂದಿಗೇ ಮುಸ್ಲಿಮರು ತಮ್ಮ 
ಸಂಪೂರ್ಣ ಶಕ್ತಿಯಿಂದ ಅದನ್ನು ಜಾರಿಗೊಳಿಸಲು ಸಿದ್ಧರಾಗದಿರುತ್ತಿದ್ದರೆ ಪ್ರಾಯಶಃ ಈ ಪರಿಣಾಮವಾಗುತ್ತಿರಲಿಲ್ಲ. ಆದುದರಿಂದ 
ಈ ಸಂದರ್ಭದಲ್ಲಿ ಮುಸ್ಲಿಮರಿಗೆ 'ಜಿಹಾಬ್‌ ಫೀ ಸಬೀಲಿಲ್ಲಾಃ'(ಧರ್ಮಯುದ್ಧ)ದ ನಿಟ್ಟಿನಲ್ಲಿ ಶಕ್ತಿ ಮರಿ ಪ್ರಮಿಸುವಂತೆ ಉಪದೇಶ 
ನೀಡಿ ಈ ನೀತಿಯ ಜಾರಿಯಿಂದ ಎದುರಾಗಬಹುದಾದ ಅಪಾಯಗಳ ಬಗ್ಗೆ ಅವರ ಮನಸ್ಸಿನಲ್ಲಿದ್ದ ಭೀತಿಗಳನ್ನು ನೀಗಿಸಬೇಕಾಗಿತ್ತು 

ಮತ್ತು ಅಲ್ಲಾಹನ ಇಚ್ಛೆಯಂತೆ ನಡೆಯುವ ವಿಷಯದಲ್ಲಿ ಬೇರೇನನ್ನೂ ಚಿಂತಿಸಬಾರದೆಂದೂ ಬೋಧಿಸಬೇಕಾಗಿತ್ತು. ಈ 


ಭಾಷಣದಲ್ಲಿ ಇದೇ ವಿಷಯವಿದೆ. 


ಕಾಂಡ-10 


9. ಅತ್ತೌಬಃ 587 


ہے 9 » 2 2 ್ಯ 
او SN‏ و روہ IS IL‏ سے یر کے 
F‏ لع 3 
Yad!‏ بن ) ڈیحرخم ಗ ಬಿಸಿ‏ سیف و قزر ಯಿ‏ 

2 3 Pe ೨ 
92 69h ANC 2 وطے یہو‎ A 
4 
ಗ He ಗ is وب‎ 
pi 24 7 2೨ 


>> 4> MEG 32 وھ کے‎ Ns لن‎ ۹ 
"0 ' ಸಿ ಖ3 ಹ ےت‎ 3 


೨೨ 3೨೨‏ 9 ہے 2ص 
لنشین ان MASI had SEAN‏ 


ಯುದ್ಧ ಮಾಡಿರಿ. ಅಲ್ಲಾಹನು ನಿಮ್ಮ ಕೈಗಳಿಂದ ಅವರಿಗೆ ےد‎ ಕೊಡಿಸುವನು, ಅವರನ್ನು ಅವಮಾನಗೊಳಿಸುವನು, 
ಅವರ ವಿರುದ್ಧ ನಿಮಗೆ ಸಹಾಯ ಮಾಡುವನು. ಅನೇಕ ಸತ್ಯವಿಶ್ವಾಸಿಗಳ ಹೃದಯಗಳನ್ನು ತಣಿಸುವನು. ಅವರ 
ಹೃದಯಗಳ 'ಚೇಗುದಿಯನ್ನು ಹೋಗಲಾಡಿಸುವನು ಮತ್ತು ತನಗಿಷ್ಟವಿದ್ದವರಿಗೆ 'ಪಶ್ಚಾತ್ತಾಪ'ದ ಅನುಗ್ರಹ 
ನೀಡುವನು.” ಅಲ್ಲಾಹನು ಸಕಲವನ್ನೂ ಬಲ್ಲವನೂ ಧೀಮಂತನೂ ಆಗಿರುತ್ತಾನೆ. ನಿಮ್ಮನ್ನು ಹೀಗೆಯೇ ಬಿಟ್ಟು 
ಬಿಡಲಾಗುವುದೆಂದು ನೀವು ಭಾವಿಸಿದ್ದೀರಾ? ವಸ್ತುತಃ ನಿಮ್ಮ ಪೈಕಿ (ಅಲ್ಲಾಹನ ಮಾರ್ಗದಲ್ಲಿ) ಅತಿಯಾಗಿ 
ಪರಿಶ್ರಮಿಸಿದವರು ಯಾರೆಂದೂ ಅಲ್ಲಾಹನನ್ನೂ ಸಂದೇಶವಾಹಕರನ್ನೂ ಸತ್ಕವಿಶ್ವಾಸಿಗಳನ್ನೂ ಹೊರತು ಅನ್ಮ್ಕರನ್ನು 
ಆತ್ಮ ಮಿತ್ರರನ್ನಾಗಿ ಮಾಡಿಕೊಳ್ಳದವರಾರೆಂದು ಅಲ್ಲಾಹನು ಇನ್ನೂ ಕಂಡುಕೊಳ್ಳಲೇ ಇಲ್ಲ,'*" ಅಲ್ಲಾಹನು 
ನೀವು ಮಾಡುತ್ತಿರುವುದೆಲ್ಲವನ್ನೂ ಚೆನ್ನಾಗಿ ಬಲ್ಲವನಾಗಿರುತ್ತಾನೆ. 

(17-22) 'ಬಹುದೇವವಿಶ್ವಾಸಿ'ಗಳು ತಮ್ಮ ಮೇಲೆ ತಾವೇ ಸತ್ಯನಿಪೇಧಕ್ಕೆ ಸಾಕ್ಷಿಗಳಾಗಿರುವಾಗ ಅವರು 
ಅಲ್ಲಾಹನ ಮಸೀದಿಗಳ ಮೇಲ್ವಿಚಾರಕರು ಮತ್ತು ಸೇವಕರಾಗಿರುವುದು ಅವರಿಗೆ ಭೂಷಣವಲ್ಲ. ಅವರ 


17. ಇದು, ಆರಂಭದಲ್ಲಿ ಕೇವಲ ಒಂದು ಸಂಭಾವ್ಯತೆಯಾಗಿದ್ದು ಕೊನೆಗೆ ಒಂದು ಘಟನೆಯ ರೂಪ ತಾಳಿದ ಒಂದು 
ವಾಸ್ತವಿಕತೆಯ ಕಡೆಗೆ ಸೂಚನೆ. ಈ ಘೋಷಣೆಯಿಂದ ದೇಶದಲ್ಲಿ ರಕ್ತದ ಪ್ರವಾಪಗಳೇ ಹರಿಯುವುದೆಂದು Aes 
ತಿಳಿದಿದ್ದರು. ಅವರ ಈ ತಪ್ಪುಕಲ್ಪನೆಯನ್ನು ನೀಗಿಸಲಿಕ್ಕಾಗಿ- 'ಈ ನೀತಿಯನ್ನು ಅವಲಂಬಿಸುವುದರಿಂದ ಯುದ್ಧ, ಕೋಲಾಹಲಗಳುಂಟಾಗುವ 
ಸಂಭವವಿರುವಂತೆಯೇ ಜನರಿಗೆ ಪಶ್ಚಾತ್ತಾಪದ ಅನುಗ್ರಹ ಪ್ರಾಪ್ತಿಯಾಗುವ ಸಂಭವವೂ ಇದೆ' ಎಂದು ಸೂಚಿಸಲಾಗಿದೆ. ಆದರೆ 
ಈ ಸೂಚನೆಯನ್ನು ಹೆಚ್ಚು ಸ್ಪಷ್ಟವಾಗಿ ನೀಡಲಿಲ್ಲ. ಏಕೆಂದರೆ ಇದರಿಂದ ಮುಸ್ಲಿಮರಲ್ಲಿ ಯುದ್ದ ಸನ್ನಾಹವು ಮಂದಗೊಳ್ಳುವ 
ಸಂಭವವಿತ್ತು. ಅತ್ತ ಮುಶ್ರಿಕರಿಗೆ ನೀಡಿದ ಬೆದರಿಕೆಯೂ ದುರ್ಬಲವಾಗಿ ಬಿಡುತ್ತಿತ್ತು. ತಮ್ಮ ಮುಂದಿನ ನೆಲೆ ಏನಾದೀತೆಂದು 
ಯೋಚಿಸಿ ಕೊನೆಗೆ ಇಸ್ಲಾಮೊ ವ್ಯವಸ್ಥೆಯಲ್ಲಿ ಸೇರಲು ಆ ಬೆದರಿಕೆಯು ಅವರನ್ನು ಸಿದ್ಧಗೊಳಿಸಿತು. 

18. ಈ ಅಭಿಸಂಬೋಧನೆಯು ಆಗ ತಾನೆ ಇಸ್ಲಾಮ್‌ ಸ್ಕೀಕರಿಸಿದ್ದ ಹೊಸಬರಿಗೆ. ಅವರೊಡನೆ- ನೀವು ನಿಜಕ್ಕೂ 
| ಅಲ್ಲಾಹನನ್ನೂ ಅವನ ಧರ್ಮವನ್ನೂ ನಿಮ್ಮ ತನುಧನ ಮತ್ತು ಬಂಧುಬಳಗದವರಿಗಿಂತ ಉನ್ನತ ಮತ್ತು ಪ್ರಿಯವೆಂದು ಭಾವಿಸದೆ 
ಶುದ್ಧ ಮುಸ್ಲಿಮರೆಂದೆನಿಸಲಾರಿರಿ. ಈಗ ಬಾಹ್ಮನೋಟಕ್ಕೆ ನಿಮ್ಮ ನೆಲೆಯು, ನಿಷ್ಠಾವಂತ ಸತ್ಮವಿಶ್ವಾಸಿಗಳ ಹಾಗೂ ಪ್ರಥಮ ಕಾಲ 
ಘಬ್ಲದಲ್ಲೇ ಇಸ್ಲಾಮನ್ನು ಸ್ವೀಕರಿಸಿದವರ ಪ್ರೀತಿ ಪರಿಶ್ರಮದಿಂದ ಇಸ್ಲಾಮ್‌ ದೇಶದಾದ್ಧಂತ ಹಬ್ಬಿದೆ; ಅದುದರಿಂದ ನೀವು 
ಮುಸ್ಲಿಮರಾಗಿದ್ದೀರಿ ಎಂಬುದಷ್ಟೇ ಆಗಿದೆ. 

19. ದೇವನ ಗುಣವಿಶೇಷಗಳು, ಅವನ ಹಕ್ಕುಗಳು ಮತ್ತು ಅವನ ಅಧಿಕಾರದಲ್ಲಿ ಸಹಭಾಗಿತ್ವ ತೋರಿಸುವಂತವರು, ಏಕೈಕ 
ದೇವನ ದಾಸ್ಯ-ಆರಾಧನೆಗಾಗಿ ನಿರ್ಮಾಣಗೊಂಡಿರುವ ಮಸೀದಿಗಳ ಆಡಳಿತಗಾರರು, ಪರಿಚಾರಕರು, ಸೇವಕರು ಮತ್ತು 


ಕಾಂಡ-10 


588 ಕುರ್‌ಆನ್‌ ವಾಖ್ಯಾನ 


ತ್ರ PPR 233೨ pa ےج وھ‎ ೫ 
SAYA gO OIE نی الَاِهُمْ‎ RES 


» ೫ و نے‎ 
- 2 } 
2-೨ 


SUSU CS EASED)‏ وْنوَامِن 


PAN aS eA ST AS EES CN) 
ALESIS MEELIS ME 

Ps مہو مب‎ APN Ip N42 ಸ 
"13 sad! ESAT الله لیت‎ 2 


ಸತ್ಯರ್ಮಗಳೆಲ್ಲ ವ್ಯರ್ಥವಾದುವು.* ಅವರಿಗೆ ಸದಾಕಾಲ 'ನರಕೆ'ದಲ್ಲಿ ವಾಸಿಸಲಿಕ್ಕಿದೆ. ಅಲ್ಲಾಹ್‌ ಮತ್ತು ಅಂತಿಮ 
ದಿನದ ಮೇಲೆ ವಿಶ್ವಾಸವಿರಿಸುವವರೂ ನಮಾರುನ್ನು ಸಂಸ್ಥಾಪಿಸುವವರೂ ರುಕಾತ್‌ ಕೊಡುವವರೂ ಅಲ್ಲಾಹನನ್ನು 
ಹೊರತು ಇನ್ನಾರನ್ನೂ ಭಯಪಡದವರೂ ಮಾತ್ರ ಅಲ್ಲಾಹನ ಮಸೀದಿಗಳನ್ನು ನೆಲೆಗೊಳಿಸುವವ (ಮೇಲ್ವಿಚಾರಕ 
ಮತ್ತು ಸೇವಕ)ರಾಗಬಲ್ಲರು. ಅವರು ಮಾತ್ರ ಸನ್ಮಾರ್ಗದಲ್ಲಿ ನಡೆಯುವರೆಂದು ನಿರೀಕ್ಷಿಸಬಹುದು. ಹಜ್ಜ್‌ 
ಯಾತ್ರಿಕರಿಗೆ ಜಲಪಾನ ಮಾಡಿಸುವುದನ್ನು ಮತ್ತು ಮಸ್ಸಿದುಲ್‌ ಹರಾಮ್‌ನ ಸೇವೆಯನ್ನು ನೀವು ಅಲ್ಲಾ ಹನ 
ಹಾಗೂ ಅಂತಿಮ ದಿನದ ಮೇಲೆ ವಿಶ್ವಾಸವಿಟ್ಟು ಅಲ್ಲಾಹನ ಮಾರ್ಗದಲ್ಲಿ ಜೀವದ ಹಂಗು ತೊರೆದು ಹೋರಾಟ 
ನಡೆಸಿದದನ ಕರ್ಮಕ್ಕೆ ಸರಿಸಮಾನವೆಂದು ಪರಿಗಣಿಸಿದಿರಾ?'' ಅಲ್ಲಾಹನ ದೃಷ್ಟಿಯಲ್ಲಿ ಇವರಿಬ್ಬರು 


ವ್ಯವಸ್ತಾಪಕರಾಗಿರಲು ಎಷ್ಟು ಮಾತ್ರಕ್ಕೂ ಅರ್ಹರೇ ಅಲ್ಲ. ನಾವು ಏಕದೇವ ವಿಶ್ವಾಸದ ಕರೆಯನ್ನು ಸ್ವೀಕರಿಸಲು ಸ್ವಯಂ ಸಿದ್ಧರಿಲ್ಲ. 
ಮಾತ್ರವಲ್ಲ ನಮ್ಮ ಆರಾಧನೆಯನ್ನೂ ಉಪಾಸನೆಯನ್ನೂ ಖಏಕದೇವನಿಗೇ ಮೂಸಲಾಗಿರಿಸಲು ತಯಾರಿಲ್ಲವೆಂದು ಅವರು 
ಸುಸ್ಪಷ್ಟವಾಗಿ ಹೇಳುತ್ತಿರುವಾಗ ಕೇವಲ 0-2/۸ ನಿರ್ಮಿತವಾಗಿರುವ ಆರಾಧನಾಲಯದ ಆಡಳಿತಗಾರರಾಗಲು ಅವರಿಗೆ 
ಹಕ್ಕೇನಿದೆ? 

ಇಲ್ಲಿ ಹೇಳಿಕೆ ಮತ್ತು ವಿಷಯವು ಸಾಮಾನ್ಯವಾಗಿದ್ದರೂ, ಕಅಬಾ ಮತ್ತು ಮಸ್ಸಿದುಲ್‌ ಹರಾಮ್‌ ಮುಶ್ರಿಕರ ಆಡಳಿತವನ್ನು 
ಕೊನೆಗೊಳಿಸುವ ಹಾಗೂ ಅದರ ಮೇಲೆ ಏಕದೇವ ವಿಶ್ವಾಸಿಗಳ ಆಡಳಿತವನ್ನು ಶಾಶ್ವತಗೊಳಿಸುವ ಉದ್ದೇಶದಿಂದಲೇ ಇದನ್ನು ಇಲ್ಲಿ 
ಹೇಳಲಾಗಿದೆ. 

20. ಅರ್ಥಾತ್‌- ವಸ್ತುತಃ ಅವರು ಕಅಬಾದ ಸೇವೆಯನ್ನು ಸ್ವಲ್ಪ ಮಟ್ಟಿಗೆ ಮಾಡಿದ್ದರೂ, ಅದು ವೃರ್ಥವಾಗಿ ಬಿಟ್ಟಿತು. 
ಹೇಗೆಂದರೆ ಅವರು ಅದರೊಂದಿಗೆ ಶಿರ್ಕ್‌ ಮತ್ತು ಅಜ್ಞಾನಜನ್ಮ ಕಂದಾಚಾರಗಳನ್ನು ಬೆರೆಸಿದ್ದರು. ಅವರು ಮಾಡಿದ್ದ ಕಿಂಚಿತ್‌ 
ಒಳಿತನ್ನು ಅವರು ಮಾಡಿದ್ದ ಅತಿ ದೊಡ್ಡ ಕೆಡುಕು ನುಂಗಿಬಿಟ್ಟಿತು. 

21, ಯಾವುದಾದರೊಂದು ಯಾತ್ರಾ ಸ್ಪಳದ ಪೀಠಾಧಿಪತಿ, ಪರಿಚಾರಕನಾಗಿರುವುದಕ್ಕೂ, ಕೆಲವು ಅಲ್ಪಮತಿಗಳು ಸಾಮಾನ್ಯವಾಗಿ 
ಪುಣ್ಮ ಕಾರ್ಯವೆಂದು ಭಾವಿಸುವಂತಹ ಕೆಲವು ಆಡಂಬರದ ಮತಾಚಾರಗಳಿಗೂ ದೇವ ಸನ್ನಿಧಿಯಲ್ಲಿ ಏನೂ ಬೆಲೆಯಿಲ್ಲ. ನಿಜವಾದ 
ಬೆಲೆಯು ವಿಶ್ವಾಸ ಮತ್ತು ದೇವ ಮಾರ್ಗದಲ್ಲಿ ಮಾಡುವ ತ್ಯಾಗ ಬಲಿದಾನಗಳಿಗಿದೆ. ಈ ಗುಣವಿಶೇಷಗಳಿರುವಾತನು ಅವನು ಉಚ್ಛ 
ಮನೆತನಕ್ಕೆ ಸೇರದವನಾಗಿದ್ದೆರೂ, ಅವನಿಗೆ ಪ್ರತಿಷ್ಠೆಯ ಕಿರೀಟವಿಲ್ಲದಿದ್ದರೂ ಅವನು ಬೆಲೆ ಬಾಳುವ ವ್ಯಕ್ತಿಯೇ ಆಗುತ್ತಾನೆ. ಆದರೆ 
ಈ ಗುಣವಿಶೇಷಗಳನ್ನು ಹೊಂದದವರು ಕೇವಲ ಮಹಾತ್ಮನ ಸಂತತಿಯಾದುದರಿಂದ, ಪೀಠಾಧಿಪತ್ಯವು ಅವರ ಮನೆಕನದಲ್ಲೇ 


ಬಹುಕಾಲದಿಂದ ನಡೆದು ಬಂದುದರಿಂದ ಅಥವಾ ನಿರ್ದಿಷ್ಟ ಸಂದರ್ಭಗಳಲ್ಲಿ ಕೆಲವು ಮತ ಸಂಪ್ರದಾಯಗಳನ್ನು ಬಹಳ 
ಆಡಂಬರದಿಂದಲೂ ಸಂಭ್ರಮ ಸಡಗರದಿಂದಲೂ ಮಾಡುವವರಾದುದರಿಂದ, ಅವರು ಯಾವುದಾದರೂ ಸ್ಥಾನಕ್ಕೆ ಅರ್ಹರಾಗುವುದಿಲ್ಲ. 


ಕಾಂಡ-10 


9. ಅತ್ತೌಬಃ 589 


7 sw ಕ್ಯ wp L 0 2 ے‎ BK? 
ENO >> ود‎ >> 7۶2 vb dR Ror ۶ بجر5‎ 
WESTON INU ESE al 
دخ ,دی لا ! رگ اڈ دہ‎ A صا یھو‎ ೫ 
1S ಹಲ) 


ನಿಂತಿ کل یمن ومن پک زنک اك مم‎ 
sis ass ss SEG 
BLM GINS OE 
SE IDES MT Ed & 


س2 1 مر اہ 4 2,3 نے و ےر ہہ 2 22 2 

9 RL I PT ob PUNT 
1 .: ۰ .: ۲ 

ಸಹನೆ دیو محر اذا عچینلم‎ ಕ ಖಲ 912d 


ಸೆರಿಸಮಾನರಲ್ಲ ಮತ್ತು ಅಲ್ಲಾಹನು ಅಕ್ರಮಿಗಳಿಗೆ ಸನ್ಮಾರ್ಗದರ್ಶನ ಮಾಡಿಸುವುದಿಲ್ಲ. ಸತ್ಯವಿಶ್ವಾಸವನ್ನು 
ಕೈಗೊಂಡ, ಅಲ್ಲಾಹನ ಮಾರ್ಗದಲ್ಲಿ ಮನೆಮಾರುಗಳನ್ನು ಬಿಟ್ಟಿ ಮತ್ತು ತನುಧನಗಳಿಂದ ಹೋರಾಟ 
ನಡೆಸಿದವರ ಪದವಿಯೇ ಅಲ್ಲಾಹನ ಬಳಿ ಉನ್ನತವಾಗಿರುತ್ತದೆ. ಅವರೇ ವಿಜಯಿಗಳು. ಅವರ ಪ್ರಭು ಅವರಿಗೆ 
ತನ್ನ ಕೃಪೆ, ಸಂಪ್ರೀತಿ ಮತ್ತು ಅವರಿಗಾಗಿ ಅನಂತ ಸುಖಚೋಗ ಸಾಧನಗಳಿರುವ ಸ್ವರ್ಗಗಳ ಸುವಾರ್ತೆ 
ನೀಡುತ್ತಾನೆ. ಅವರು ಅವುಗಳಲ್ಲಿ ಸದಾಕಾಲ ವಾಸಿಸುತ್ತಿರುವರು. ನಿಶ್ಚಯವಾಗಿಯೂ ಅಲ್ಲಾಹನ ಬಳಿ ಸೇವಾ 
ಪ್ರತಿಫಲ ನೀಡಲಿಕ್ಕಾಗಿ ಧಾರಾಳೆವಿದೆ. 

(23-24) ಓ ಸತ್ಯವಿಶ್ವಾಸಿಗಳೇ, ನಿಮ್ಮ” ಪಿತರೂ ನಿಮ್ಮ ಭ್ರಾತೃಗಳೂ 'ಸತ್ಮವಿಶ್ವಾಸ'ಕ್ಕೆ ಎದುರಾಗಿ 
'ಸತ್ಕನಿಷೇದ'ವನ್ನೇ ಇಷ್ಟಪಟ್ಟರೆ ಅವರನ್ನೂ ಆಪ್ತರನ್ನಾಗಿ ಮಾಡಿಕೊಳ್ಳಬೇಡಿರಿ. ನಿಮ್ಮಲ್ಲಾರಾದರೂ ಅವರನ್ನು 
ಆಪ್ತರನ್ನಾಗಿ ಮಾಡಿಕೊಂಡರೆ ಅವರೇ ಅಕ್ರಮಿಗಳಾಗುವರು. ಓ ಪೈಗಂಬರರೇ, ಹೇಳಿರಿ - ನಿಮ್ಮ ಪಿತರೂ 
ನಿಮ್ಮ ಮಕ್ಕಳೂ ನಿಮ್ಮ ಸೋದರರೂ ನಿಮ್ಮ ಪತ್ನಿಯರೂ ನಿಮ್ಮ ನೆಂಟರಿಷ್ಟರೂ ನೀವು ಸಂಪಾದಿಸಿದ ಸಂಪತ್ತೂ 
ಮಂದಗೊಳ್ಳಬಹುದೆಂದು ನೀವು ಭಯಪಡುತ್ತಿರುವ ನಿಮ್ಮ ವ್ಯಾಪಾರ ವಹಿವಾಟುಗಳೂ ನೀವು ಇಷ್ಟಪಡುತ್ತಿರುವ 
ನಿಮ್ಮ ನಿವಾಸಗಳೂ ನಿಮಗೆ “ಅಲ್ಲಾಹ್‌, ಅವನ ಸಂದೇಶವಾಹಕ ಮತ್ತು ಅವನ ಮಾರ್ಗದಲ್ಲಿ ಹೋರಾಟ 


ಇಂತಹ ಕ್ಲುಲ್ಲಕವಾದ ವಂಶ ಪಾರಂಪರ್ಯದ ಹಕ್ಕುಗಳಿಗೆ ಮಾನ್ಯತೆ ಕೊಟ್ಟು, - ಅಯೋಗ್ಯರಾದವರಿಗೆ ಪವಿತ್ರ ಸ್ಥಾನಗಳ مہہ‎ 
ಧಾರ್ಮಿಕ ಸಂಸ್ಥೆಗಳ ಆಡಳಿತವನ್ನು ಕೊಡುವುದೂ ಸರಿಯಲ್ಲ. ಈ ಆದೇಶ ಪ್ರಕಾರ ಇನ್ನು ಮುಂದೆ ಬೈತುಲ್ಲಾದ ಆಡಳಿತವು 
ಮುಶ್ರಿಕರ ವಶದಲ್ಲಿರಕೂಡದು ಮತ್ತು ಕುರೈಶ್‌ ಮುಶ್ರಿಕರು ಹಜ್ಜ್‌ ಯಾತ್ರಿಕರ ಸೇವೆ ಮಾಡುತ್ತಾರೆಂಬ ಕಾರಣಕ್ಕಾಗಿ: ಅದಕ್ಕೆ 
ಅರ್ಹರಾಗುವುದಿಲ್ಲವೆಂದೂ ತೀರ್ಮಾನಿಸಲಾಯಿತು. k 


ಕಾಂಡ -10 


590 ಕುರ್‌ಆನ್‌ ವ್ಯಾಖ್ಯಾನ 


مو ہے وی 
1 


PP 7‏ "009ب 

ಛಿ us sO 
لو‎ ‫َ ಇ 1 دہ - بی و۳ سو‎ iC Pa 
wp LNG p w ೨೪೪ ۹6 4 ۰ Shh 

وَذْلِكٌ چڑا As‏ ا وپ ان من ہسں وك AAS‏ 


ESS CLs 


pd 


ನಡೆಸುವುದಕ್ಕಿಂತಲೂ ಪ್ರಿಯವಾಗಿದ್ದರೆ, ಅಲ್ಲಾಹನು ತನ್ನ ತೀರ್ಮಾನವನ್ನು ನಿಮ್ಮ ಮುಂದೆ ತರುವವರೆಗೂ 
ಕಾದು ನಿಲ್ಲಿರಿ೫ ಅಲ್ಲಾಹನು 'ಕರ್ಮಬ್ರಷ್ಟಃ 'ರಿಗೆ ಮಾರ್ಗದರ್ಶನ ಮಾಡುವುದಿಲ್ಲ. 

(25-27) ಅಲ್ಲಾಹನು ಇದಕ್ಕಿಂತ ಮುಂಚೆ ಅನೇಕ ಸಂದರ್ಭಗಳಲ್ಲಿ ನಿಮಗೆ ಸಹಾಯ ಮಾಡಿರುತ್ತಾನೆ. 
ಇದೀಗ ಹುಸೈನ್‌ ಯುದ್ದದ ದಿನ (ಅವನ ನೆರವಿನ ವೈಖರಿಯನ್ನು ನೀವು ಕಂಡಿರುತ್ತೀರಿ.)೫ ಅಂದು ನಿಮಗೆ 
ಸಂಖ್ಯಾಬಲದ ಜಂಬವಿತ್ತು. ಆದರೆ ಅದು ನಿಮಗೇನೂ ಫಲಕೊಡಲಿಲ್ಲ. ಭೂಮಿಯು ವಿಶಾಲವಿದ್ದೂ ನಿಮ್ಮ 
ಮಟ್ಟಿಗೆ ಸಂಕುಚಿತವಾಗಿಬಿಟ್ಟಿತು ಮತ್ತು ನೀವು ಬೆನ್ನು ತಿರುಗಿಸಿ ಓಡಿದಿರಿ ಅನಂತರ ಅಲ್ಲಾಹನು ತನ್ನ 
ಪ್ರಶಾಂತತೆಯನ್ನು ತನ್ನ ರಸೂಲರ ಮೇಲೂ ಸತ ವಿಶ್ವಾಸಿಗಳ ಮೇಲೂ ಇಳಿಸಿದನು ಮತ್ತು ನಿಮಗೆ ಕಾಣದಂತಹ 
ಸೈನ್ಸವನ್ನು ಇಳಿಸಿ ಸತ್ಯನಿಷೇಧಿಗಳನ್ನು ಶಿಕ್ಷಿಸಿದನು. ಸತ ೈವನ್ನು ನಿಷೇಧಿಸುವವರಿಗೆ ಇದೇ ಪ್ರತಿಫಲ. ಹೀಗೆ 
ಶಿಕ್ಸೆಕೊಟ್ಟ ಬಳಿಕ ಅಲ್ಲಾಹನು ತನಗಿಷ್ಟವಿದ್ದವರಿಗೆ ಪಶ್ಚಾತ್ತಾಪ ಪಡುವ ಅನುಗ್ರಹ ನೀಡುತ್ತಾನೆ.” (ಇದನ್ನೂ 
ನೀವು ನೋಡಿದಿರಿ.) ಅಲ್ಲಾಹನು ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. 


22. ಅರ್ಥಾತ್‌- ನಿಮ್ಮನ್ನು ತಿರಸ್ಕರಿಸಿ ನೈಜ ಧಾರ್ಮಿಕತೆಯ ಕೊಡುಗೆ, ಅದರ ಧ್ವಜವಾಹಕತ್ವದ ಹಿರಿಮೆ ಮತ್ತು ಸನ್ಮಾರ್ಗದ 
ನಾಯಕ ಸ್ಥಾನವನ್ನು ಬೇರೆ ಯಾವುದಾದರೂ ವರ್ಗಕ್ಕೆ ಕೊಡುವ ತೀರ್ಮಾನ. 

23. 'ವಿಮುಕ್ತಿಯ ಅಪಾಯಕಾರಿ ನೀತಿಯಿಂದ ನಡೆದರೆ ಇಡೀ ಅರಬ್‌ ದೇಶದ ಮೂಲೆಮೂಲೆಗಳಲ್ಲೂ ಯುದ್ಧ ಸ್ಫೋಟಿಸಿ 
ಅದನ್ನು ಎದುರಿಸಲು ಸಾಧ್ಯವಾಗದೆಂದೂ ಹೆದರುತಿ ಶ್ರಿದ್ದವರೊಡನೆ - ನೀವು ಈ ವಿಷಯದಲ್ಲಿ ಭಯಪಡುವುದೇ? ಇದಕ್ಕಿ ೦ತ ಹೆಚ್ಚಿನ 
ಗಂಡಾಂತರಗಳ ಸಂದರ್ಭಗಳಲ್ಲಿ ನಿಮಗೆ ಸಹಾಯ ಮಾಡಿದ ದೇವನು ಈಗಲೂ ನಿಮ್ಮ ಜತೆ ಇದ್ದಾನೆ. ಈ ಕಾರ್ಯವು ನಿಮ್ಮ 
ಬಲವನ್ನು ಮಾತ್ರ ಅವಲಂಬಿಸಿದ್ದರೆ ಇದು ಮಕ್ಕಾದಿಂದ ಮುಂದೆ ಸಾಗುತ್ತಿರಲಿಲ್ಲ. ಬದ್ವ್‌ ಯುದ್ದೆದಲ್ಲಿಯೇ ಸಂಪೂರ್ಣ ನಾಶವಾಗಿ 
ಬಿಡುತ್ತಿತ್ತು. ಆದರೆ ಇದಕ್ಕೆ ಅಲ್ಲಾಹನ ಬೆಂಬಲವಿದೆ. ಇಷ್ಟರ ತನಕ ಇದನ್ನು ದೇವ ಬಲವೇ ಬೆಳೆಸಿದೆ ಎಂಬುದನ್ನು ಗತ 
ಅನುಭವಗಳೇ ಸಾಬೀತುಪಡಿಸಿವೆ. ಆದುದರಿಂದ ಇಂದೂ ಅವನೇ ಇದನ್ನು ಉಜ್ಯ್ಜಲಗೊಳಿಸುವನೆಂಬ ವಿಷಯದಲ್ಲಿ 
ದೃಢವಿಶ್ವಾಸವಿರಿಸಿಕೊಳ್ಳಿರಿ ಎನ್ನ: ಲಾಗಿದೆ. 

ಇಲ್ಲಿ ಪ್ರಸ್ತಾಪಿಸಲಾಗಿರುವ ಹುಸೈನ್‌ ಯುದ್ಧವು ಹಿ. ಶ. 8ರ ಶವ್ವಾಲ್‌ ತಿಂಗಳಲ್ಲಿ ಈ ಸೂಕ್ತಗಳು ಅವಶೀರ್ಣಗೊಳ್ಳುವ 
12-13 ತಿಂಗಳುಗಳ ಮುಂಚೆ, ಮಕ್ಕಾ ಮತ್ತು ತಾಯಿಫ್‌ಗಳ ನಡುವೆ ಹುನೈನ್‌ ಕಣಿವೆಯಲ್ಲಿ ನೆಡೆದಿತ್ತು. ಈ ಯುದ್ಧದಲ್ಲಿ ಮುಸ್ಲಿಮರ 
ಕಡೆಯಿಂದ ಹನ್ನೆರಡು ಸಾವಿರ ಸೈನಿಕ ಪಡೆಯಿತ್ತು. ಅದಕ್ಕೆ ಮುಂಚೆ ನಡೆದ ಯಾವ ಯುದ್ಧದಲ್ಲೂ ಇಷ್ಟು ದೊಡ್ಡ ಸೇನೆ 
ಜಮೆಯಾಗಿರಲಿಲ್ಲ. ಅತ್ತ ಸಕ್ಕನಿಷೇಧಿಗಳ ಸಂಖ್ಯಾಬಲ ಬಹಳ ಕಡಿಮೆಯಿತ್ತು. ಆದರೂ سجن‎ ಗೋತ್ರದ ಬಿಲ್ಲಾಳುಗಳು 
ಅವರನ್ನು ಹಿಮ್ಮೆಟ್ಟಿಸಿ ಬಿಟ್ಟರು. ಇಸ್ಲಾಮೊ ಸೇನೆಯು ಚೆಲ್ಲಾಪಿಲ್ಲಿಯಾಗಿ ಚದುರಿ ಹಿಂದಕ್ಕೆ ಸರಿಯಿತು. ಆಗ ಪ್ರವಾದಿವರ್ಯರು(ಸ) 
ಮತ್ತು ಪ್ರಾಣದ ಹಂಗು ತೊರೆದು ಇತರ ಬೆರಳೆಣಿಕೆಯಷ್ಟು ಸಹಾಬಿಗಳು ಕದಲಲಿಲ್ಲ. ಅವರ ಸ್ಥೆ ۳وی‎ ۵0۵۸ ಸೈನ್ಯದಲ್ಲಿ ಪುನಃ 
ಸುವವಸ್ಥೆ ನೆಲೆ ನಿಂತಿತು. ಕೊನೆಗೆ ಮುಸ್ಲಿಮರಿಗೆ ಜಯ ಲಭಿಸಿತು. ಅನ್ಯಥಾ ಮಕ್ಕಾ ವಿಜಯದಲ್ಲಿ ಗಳಿಸಿದುದಕ್ಕಿಂತ ಎಷ್ಟೋ 
ಹೆಚ್ಚನ್ನು ಹುನೈನ್‌ನಲ್ಲಿ ಕಳೆದುಕೊಳ್ಳಬೇಕಾಗುತ್ತಿತ್ತು. 

24, ಹುನೈನ್‌ ಯುದ್ದದಲ್ಲಿ ಜಯಗಳಿಸಿದ ಬಳಿಕ ಪ್ರವಾದಿವರ್ಯರು(ಸ) ಸೋತ ಶತ್ರುಗಳ ಮೇಲೆ ತೋರಿದ ಸೌಜನ್ಯ 


ಕಾಂಡ -10 


9. ಆತ್ತೌಬಃ 591 


3 


Sopp 


یں 


7 3 Ac ul 2 2 رت‎ ಎರೆ 7 ೨ ೨ pe ಜ್ಞ» 
وے با حماق مھ شا‎ 


pa 


7-۰ رر ہے PY‏ 4-1 ا 
و و OAL‏ مَا MENLO JES UAE‏ 


(28) ಓ ಸತ್ಯವಿಶ್ವಾಸಿಗಳೆ, ಬಹುದೇವವಿಶ್ಚಾಸಿಗಳು ಅಶುದ್ಧರಾಗಿರುತ್ತಾರೆ. ಆದುದರಿಂದ ಈ ವರ್ಷದ 
ಬಳಿಕ ಅವರು ಮಸ್ಸಿದುಲ್‌ ಹರಾಮಿನ ಬಳಿ ಸುಳಿಯಬಾರದು.* ನಿಮಗೆ ದಾರಿದ್ಯದ ಭಯವಿದ್ದರೆ 
ಅಲ್ಲಾಹನಿಚ್ಛಿಸಿದರೆ ನಿಮ್ಮನ್ನು ತನ್ನ ಅನುಗ್ರಹದಿಂದ ಸಂಪನ್ನಗೊಳಿಸಲೂಬಹುದು. ಅಲ್ಲಾಹನು ಸರ್ವಜ್ಞನೂ 
ಯುಕ್ತಿಪೂರ್ಣನೂ ಆಗಿರುತ್ತಾನೆ. 

(29-35) ಅಲ್ಲಾಹ್‌ ಹಾಗೂ ಅಂತಿಮ ದಿವಸದ ಮೇಲೆ ವಿಶ್ವಾಸವಿರಿಸದ, ಅಲ್ಲಾಹ್‌ ಹಾಗೂ "ಅವನ 


ಮತ್ತು ಔದಾರ್ಯದಿಂದಾಗಿ ಅವರಲ್ಲಿ ಬಹುಮಂದಿ ಮುಸ್ಲಿಮರಾದರು. ಈ ಉದಾಹರಣೆಯಿಂದ ಮುಸ್ಲಿಮರಿಗೆ 
ತಿಳಿಸಲುದ್ದೇಶಿಸಿರುವುದೇನೆಂದರೆ- ಇನ್ನು ಅರೇಬಿಯಾದ ಸಕಲ ಮುಪ್ರಿಕರೂ ನಿರ್ನಾಮವಾಗುವರೆಂದೇ ನೀವು ತಿಳಿದುಕೊಂಡದ್ದೇಕೆ? 
ನಿಜವಾಗಿ .ಅಜ್ಞಾನ ವ್ಯವಸ್ಥೆಗೆ ಉಳಿಗಾಲವಿಲ್ಲವೆಂದು ಮನಗಂಡಾಗ ಮತ್ತು ಈ ತನಕ ಅವರು ಅಜ್ಞಾನಕ್ಕೆ ಅಂಟಿಕೊಂಡಿರುವಂತೆ 
ಮಾಡಿದ ಸಾಧನೆಗಳೆಲ್ಲ ನಾಶವಾದಾಗ ಅವರು. ಇಸ್ಲಾಮಿನ ಕೈಪಾಶ್ರಯದ ಮೊರೆ ಹೋಗುವುದು ಅನಿವಾರ್ಯವಾಗುತ್ತದೆಂಬುದನ್ನು 
ಗತ ಅನುಭವದಿಂದ ನೀವು ನಿರೀಕ್ಷಿಸಬೇಕಾಗಿತ್ತು. 

25. ಅರ್ಥಾತ್‌- ಶಿರ್ಕ್‌ ಮತ್ತು ಅಚ್ಞಾನಗಳು ಮರುಕಳಿಸದಂತೆ ಅವರ ಹೆಚ್ಚ್‌ ಯಾತ್ರೆ ಮತ್ತು ಆ ಸ್ಥಳಗಳ ಸಂದರ್ಶನಗಳನ್ನು 
ಮಾತ್ರ ತಡೆದುದಲ್ಲ. ಮಸ್ಲಿದುಲ್‌ ಹರಾಮ್‌ಗೆ ಸಂಬಂಧಿಸಿದ ಸೀಮೆಯೊಳಗೆ ಅವರ ಪ್ರವೇಶವನ್ನೂ ತಡೆಯಲಾಗಿದೆ. 
ಅಶುದ್ಧವೆಂದರೆ ಅವರು ಸ್ವತಃ ಅಶುದ್ಧರೆಂದರ್ಥವಲ್ಲ ಅವರ ವಿಶ್ವಾಸಗಳೂ ನಡತೆಗಳೂ ಕರ್ಮಗಳೂ ಅವರ ಅಚ್ಞಾನಜ ೈ ಜೀವನ 
ಪದ್ಧತಿಯೂ ಅಶುದ್ಧವಾಗಿದೆ. ಈ ಕೊಳೆಗಳಿಂದಾಗಿಯೇ ಹರಮಿನ ಸರಹದ್ದಿನೊಳಗೆ ಅವರ ಪ್ರವೇಶವನ್ನು ತಡೆಯಲಾಗಿದೆ. ಹ. 
ಇಮಾಮ್‌ ಅಬೂಹನೀಫಾರ(ರ) ದೃಷ್ಟಿಯಲ್ಲಿ ಇದರ ಅರ್ಥ- ಅವರು ಹಜ್ಜ್‌, ಉಮ್ರಾ ಮತ್ತು ಅಜ್ಞಾನ ಕಾಲದ 
ಕಂದಾಚಾರಗಳನ್ನಾಚರಿಸಲು ಹರಮಿನ ಗಡಿಯೊಳಗೆ ಪ್ರವೇಶಿಸಬಾರದು. ಹ. ಇಮಾಮ್‌ ಶಾಫಿಕಯವರ(ರ) ಅಭಿಪ್ರಾಯದಲ್ಲಿ ಈ 
ಆದೇಶದ ಅರ್ಥ, ಅವರು ಮಸ್ಸಿದುಲ್‌ ಹರಾಮಿಗೆ ಹೋಗಲೇಬಾರದು. ಹ. ಇಮಾಮ್‌ ಮಾಲಿಕ್‌ರ(ರ) ಅಭಿಪ್ರಾಯ ಪ್ರಕಾರ- 

ುಸ್ತಿದುಲ್‌ ಹರಾಮ್‌ ಮಾತ್ರವಲ್ಲ ಯಾವ ಮಸೀದಿಗೂ ಅವರು ಪ್ರವೇಶಿಸಬಾರದು. ಆದರೆ ಈ ಕೊನೆಯ ಅಭಿಪ್ರಾಯ ಸರಿಯಲ್ಲ. 
ಪ್ರವಾದಿವರ್ಯರು(ಸ) ಸ್ವತಃ ಅವರಿಗೆ ಮಸೀದಿಗೆ ಬರುವ ಅನುಮತಿ ಕೊಟ್ಟಿದ್ದಾರೆ. 

26. ಗ್ರಂಥದವರು, ತಾವು ದೇವ ಹಾಗೂ ಪರಲೋಕದ ಮೇಲೆ ವಿಶ್ವಾಸವಿರಿಸುವವರೆಂದು ಹೇಳಿಕೊಳ್ಳುತ್ತಾರೆ. ವಾಸಃ ವದಲ್ಲಿ 
ಅವರಿಗೆ ದೇವನ ಅಥವಾ ಪರಲೋಕದ ವಿಶ್ವಾಸವಿಲ್ಲ. ದೇವನ ಮೇಲೆ ವಿಶ್ವಾಸವಿರಿಸುವುದೆಂದರೆ ಅವನ ಅಸ್ತಿತ್ವವನ್ನು 
ಒಪ್ಪಿಕೊಳ್ಳುವುದು ಮಾತ್ರವಲ್ಲ, ಅವನನ್ನು ಏಕೈಕ ಆರಾಧ್ಯನೆಂದೂ ಏಕೈಕ ಪರಿಪಾಲಕನೆಂದೂ ಒಪ್ಪಿಕೊಳ್ಳಬೇಕು. ಅವನ 
ವ್ಯಕ್ತಿತ್ವದಲ್ಲಿ ಗುಣವಿಶೇಷಗಳಲ್ಲಿ, ಹಕ್ಕುಗಳಲ್ಲಿ ಮತ್ತು ಅವನ. ಅಧಿಕಾರಗಳಲ್ಲಿ ಸ್ವಯಂ ಸಹಭಾಗಿಯಾಗಬಾರದು. ಇತರರನ್ನು 
ಸಹಭಾಗಿಗಳನ್ನಾಗಿಯೂ ಮಾಡಬಾರದು. ಆದರೆ ಕ್ರೈಸ್ತರೂ ಯಹೂದಿಯರೂ ಈ ಅಪರಾಧವನ್ನೆ ್ಲೈಸಗಿದ್ದಾರೆ. ಇದನ್ನು ಮುಂದಿನ 
ಸೂಕ್ತದಲ್ಲಿ ವಿವರಿಸಲಾಗಿದೆ. ಆದುದರಿಂದ ದೇವನ ಮೇಲೆ ಅವರ ವಿಶ್ವಾಸ" ಅರ್ಥಹೀನವಾದುದು. ಇದನ್ನು ದೇವವಿಶ್ವಾಸಮೆಂದು 
ಹೇಳಲಾಗುವುದೇ ಇಲ್ಲ. ಇದೇ ರೀತಿಯಲ್ಲಿ ಪರಲೋಕದ ಮೇಲೆ ವಿಶ್ವಾಸವಿರಿಸುವುದೆಂದರೆ ಮರಣಾನಂತರ ನಾವೆಲ್ಲರೂ 
ಎಬ್ಬಿಸಲ್ಪಡಲಿದ್ದೇವೆಂದು ಒಪ್ಪಕೊಳ್ಳುವುದು ಮಾತ್ರವಲ್ಲ, ಅದರೊಂದಿಗೇ ಅಲ್ಲಿ ನಮ್ಮ ಕಡೆಯಿಂದ ಪ್ರಯತ್ನ ಹಾಗೂ ಶಿಫಾರಸು 
ಮಾಡುವವರಾರೂ ಇರಲಾರದು. ಯಾವುದೇ ಪರಿಹಾರವಾಗಲಿ ಮಹಾಪುರುಷರ ಸಂಬಂಧವಾಗಲಿ ಫಲಕಾರಿಯಾಗದು, ಯಾರೂ 

ನ್ನೊಬ್ಬರ ಪರವಾಗಿ ಪ್ರಾಯಶ್ಚಿತ್ತವಾಗಲಾರರು. ದೇವ ನ್ಯಾಯಾಲಯದಲ್ಲಿ دورد‎ ನ್ಯಾಯ ಶೀರ್ಮಾನವಾಗುವುದು. ಅಲ್ಲಿ 
و سڈ‎ ಈಮಾನ್‌ ಮತ್ತು ಕರ್ಮದ ವಿನಾ ಇನ್ನಾವುದನ್ನೂ ಗಣನೆಗೆ ತೆಗೆದುಕೊಳ್ಳಲಾಗದು ಎಂದೂ ಒಪ್ಪಿಕೊಳ್ಳ yy 


pS ಕಾಂಡ-10 


592 ಕುರ್‌ಆನ್‌ ವ್ಯಾಖಾನ 


| | 5 
EAE OH ASSL NL ESE 


ರಸೂಲರು ನಿಷಿದ್ದವೆಂದು ಸಾರಿರುವುದನ್ನು ನಿಷಿದ್ದಮಾಡಿಕೊಳ್ಳದ'' ಮತ್ತು ಸತ್ಯಧರ್ಮವನ್ನು ತಮ್ಮ ಧರ್ಮವನ್ನಾಗಿ 
ಮಾಡಿಕೊಳ್ಳದ ಗ್ರಂಥದವರು ತಮ್ಮ ಕೈಯಿಂದಲೇ 'ಜಿರಿಯ'(ರಕ್ಟಣಾಕರ) ಕೊಟ್ಟು ಅಧೀನರಾಗುವ ವರೆಗೂ 
(ಅವರೊಡನೆ ಹೋರಾಡಿರಿ).* 'ಉರ್ಬುರ್‌' ದೇವಪುತ್ರನೆಂದು ಯಹೂದಿಯರು ಹೇಳುತ್ತಾರೆ.* ہے‎ 


ಈ ವಿಶ್ವಾಸಗಳ ಹೊರತು ಪರಲೋಕ ವಿಶ್ವಾಸವು ನಿಷ್ಕಲ. ಆದರೆ ಯಹೂದಿಯರೂ ಕ್ರೈಸ್ತರೂ ಈ ದೃಷ್ಟಿಯನ್ನಿರಿಸದೆ ತಮ್ಮ 
ವಿಶ್ವಾಸವನ್ನು ಕೆಡಿಸಿಕೊಂಡಿದ್ದಾರೆ. ಆದುದರಿಂದ ಅವರ ಪರಲೋಕ ವಿಶ್ವಾಸವೂ ಸ್ವೀಕಾರಾರ್ಹವಲ್ಲ. 

27. ಅರ್ಥಾತ್‌- ಅಲ್ಲಾಹನು ತನ್ನ ಸಂದೇಶವಾಹಕರ ಮೂಲಕ ಅವೆತೀರ್ಣಗೊಳಿಸಿರುವ ಧರ್ಮಶಾಸ್ತ್ರವನ್ನು ತಮ್ಮ ಜೀವನ 
ಶಾಸನವನ್ನಾಗಿ ಮಾಡಿಕೊಳ್ಳದವರು. 

28. ಅರ್ಥಾತ್‌- ಯುದ್ಧದ ಉದ್ದೇಶವು ಅವರು ಸತ್ಯ್ಮವಿಶ್ವಾಸವನ್ನು ಸ್ವೀಕರಿಸುವಂತೆ ಮಾಡಿ ಅವರನ್ನು 
ಸತ್ಕಧರ್ಮಾನುಯಾಯಿಗಳನ್ನಾಗಿ ಮಾಡುವುದಲ್ಲ. ಅವರ ನಿರಂಕುಶತ್ವವನ್ನೂ ಮೇಲುಗೈಯನ್ನೂ ಕೊನೆಗೊಳಿಸುವುದು. ಅವರು 
ಭೂಮಿಯಲ್ಲಿ ಆಳುವವರೂ ಆಜ್ಞಾಧಿಕಾರಿಗಳೂ ಆಗಿರಬಾರದು. ಭೂಮಿಯಲ್ಲಿ. ಜನಜೀವನ ವ್ಯವಸ್ಥೆಯ ಲಗಾಮು, ಆಡಳಿತಾಧಿಕಾರ 
ಮತ್ತು ನಾಯಕತ್ವವು ಸತ್ಯ ಧರ್ಮಾನುಯಾಯಿಗಳ ಕೈಯಲ್ಲಿರಬೇಕು. ಅವರು ಇವರ ಅಧೀನರಾಗಿರಬೇಕು. 

'ಜಿರುಯಾ' ಎಂಬುದು ಇಸ್ಲಾಮ ರಾಷ್ಟ್ರದಲ್ಲಿ ದಿಮ್ಮೀಇಸ್ಲಾಮೊ ರಾಷ್ಟ್ರದ ಮುಸ್ಲಿಮೇತರ ಪ್ರಜೆಗಳಿಗೆ ಕೊಡಲಾಗುವ 
ಅಭಯ ಮತ್ತು ರಕ್ಷಣೆಯ ಪ್ರತಿಫಲ. ಮಾತ್ರವಲ್ಲದೆ ಅವರು ಆಜ್ಞಾಧೀನರಾಗಿರಲು ಒಪ್ಪಿಕೊಂಡಿದ್ದಾರೆಂಬ ದ್ಕೋತಕವೂ ಆಗಿದೆ. 
'ಕೈಯಿಂದಲೇ ಜಿರಿಯಾ ಕೊಡುವುದು' ಎಂದರೆ ನೇರವಾಗಿ ಆಅಜ್ಞಾಧೀನತೆಯ ಮರ್ಯಾದೆಯೊಂದಿಗೆ ಜಿರುಿಯಾ ಪಾವತಿ 
ಮಾಡುವುದು. ಅಧೀನರಾಗಿರುವುದೆಂದರೆ ಭೂಮಿಯಲ್ಲಿ ಅವರು ಮೇಲುಗೈ ಹೊಂದಿರಬಾರದು. ದೇವ ಪ್ರತಿನಿಧಿತ್ವದ ಕರ್ತವ್ಯವನ್ನು 
ನಿರ್ವಹಿಸುತ್ತಿರುವಂತಹ ಸತ್ಯವಿಶ್ವಾಸಿಗಳೇ ಮೇಲುಗೈ ಹೊಂದಿರಬೇಕು. ] 

ಪ್ರಾರಂಭದಲ್ಲಿ .ಈ ಆದೇಶವನ್ನು ಯಹೂದಿ ಮತ್ತು ಕ್ರೈಸ್ತರ ಬಗ್ಗೆ ನೀಡಲಾಗಿತ್ತು. ಆದರೆ ಮುಂದೆ ಪ್ರವಾದಿವರ್ಯರು(ಸ) 
ಮಜೂಸೀ(ಅಗ್ನಿ ಆರಾಧಕ)ಗಳಿಂದ ಜಿಯಿಯಾ ಪಡೆದು ಅವರನ್ನು ದಿಮ್ಮಿಗಳನ್ನಾಗಿ ಮಾಡಿಕೊಂಡರು. ಅನಂತರ ಸಹಾಬಿಗಳೂ(ರ) 
ಒಮ್ಮತದಿಂದ ಎಲ್ಲ ಅರಬೇತರ ಜನಾಂಗಗಳ ಮೇಲೂ ಈ ವಿಧಿಯನ್ನು ಜಾರಿಗೊಳಿಸಿದರು. 

ಈ 'ಜಿರುಿಯಾ'ದ ವಿಷಯದಲ್ಲಿ ಹತ್ತೊಂಭತ್ತನೆಯ ಶತಮಾನದ ಪರಾಭವ ಕಾಲದಲ್ಲಿ ಮುಸ್ಲಿಮರು ಕ್ಷಮಾಪಣಾ ಶೈಲಿಯ 
ಅನೇಕ ಸಮರ್ಥನೆಗಳನ್ನು ನೀಡಲು ಶ್ರಮಿಸಿದ್ದರು. ಈಗಲೂ ಆ ಕಾಲದ ಪಳೆಯುಳಿಕೆಯಂತೆ ಕೆಲವರು ಈ ಬಗ್ಗೆ وت‎ 

ನೀತಿಯನ್ನೇ ಅನುಸರಿಸುತ್ತಿದ್ದಾರೆ. ಆದರೆ ದೇವ ಧರ್ಮವು ಇದಕ್ಕಿಂತ ಉನ್ನತವಾಗಿದೆ. ಅದಕ್ಕೆ ದೇವ ದ್ರೋಹಿಗಳ ಮುಂದೆ ನೆ 
ಹೂಡುವ ಅಗತ್ಯವಿಲ್ಲ. ಸ್ಪಷ್ಟ ಹಾಗೂ ನೇರವಾಗಿ ಹೇಳುವುದಾದರೆ. ದೇವಧರ್ಮವನ್ನು ಸ್ವೀಕರಿಸದೆ ತಮ್ಮ ಸ್ವಂತ ಅಥವಾ موی‎ 
ತೋರಿಸಿದ ವಾಮ ಮಾರ್ಗಗಳಲ್ಲಿ ನಡೆಯುವವರು ಹೆಚ್ಚೆಂದರೆ ತಮಗೆ ಇಷ್ಟವಿರುವ ತಪ್ಪುಗಳನ್ನು ಮಾಡುವ ಸ್ವಾತಂತ್ರ್ಯಕ್ಕೆ ಮಾತ್ರ 
ಅರ್ಹರಾಗಿರುತ್ತಾರೆ. ಆದರೆ ದೇವ ಸೃಷ್ಟಿಯಾಗಿರುವ ಈ ಭೂಮಿಯ ಯಾವ ಭಾಗದಲ್ಲೂ ಅಧಿಕಾರ ಸೂತ್ರವನ್ನು ತಮ್ಮ ಕೈಯಲ್ಲಿರಿಸಿ 
ಸಾರ್ವಜನಿಕ ಜೀವನ ವ್ಯವಸ್ಥೆಯನ್ನು ತಮ್ಮ ಪಥಭ್ರಷ್ಟತೆಗನುಸಾರ ನಡೆಸುತ್ತಿರಲು ಅವರಿಗೆ ಹಕ್ಕಿಲ್ಲ. ಇದು ಎಲ್ಲೆಲ್ಲಾ ಅನರಿಗೆ 
ಸುವುದೋ ಅಲ್ಲೆಲ್ಲಾ ಕ್ಷೋಭೆಯುಂಟಾಗುವುದು. ಅವರನ್ನು ಆ ಅಧಿಕಾರದಿಂದ ತೊಲಗಿಸಿ باج‎ ವಸ್ಥೆಗೆ ಅಧೀನರನ್ನಾಗಿ ಮಾಡಲು 
دس و‎ ಸತ್ಯವಿಶ್ವಾಸಿಗಳ ಆದ್ಯ ಕರ್ತವ್ಯ. ಇನ್ನು ಈ صجدتہ‎ ಯಾವುದರ ಬೆಲೆ? ಎಂಬ ಪ್ರಶ್ನೆ. ಇದಕ್ಕೆ 
ಉತ್ತರವೇನೆಂದರೆ- ಇದು ಇಸ್ಲಾಮ ರಾಷ್ಟ್ರಾಧಿಕಾರದ ಕೈ ಕೆಳಗಿದ್ದುಕೊಂಡು ತಮ್ಮ ಪಥಭ್ರಷ್ಟತೆಯಲ್ಲಿ ಸ್ಥಿರವಾಗಿರಲು ಕೊಡುವ 
ಸ್ವಾತಂತ್ರ್ಯದ ಬೆಲೆ. ಈ ಬೆಲೆಯು ಅವರಿಗೆ ಈ ಸ್ವಾತಂತ್ರ್ಯದ ಅನುಮತಿ ನೀಡುವ ಹಾಗೂ ಅವರ ಹಕ್ಕುಗಳನ್ನು ರಕ್ಷಿಸುವಂತಹ 
ಸುವ್ಯವಸ್ಥಿತ ಸರಕಾರದಲ್ಲಿ ಶಿಸ್ತು ಸಂಯಮಗಳನ್ನು ಕಾಪಾಡಲಿಕ್ಕಾಗಿ ವಿನಿಯೋಗವಾಗಬೇಕು. ಇದರಿಂದಾಗುವ ಅತಿ ದೊಡ್ಡ 
ಪ್ರಯೋಜನವೇನೆಂದರೆ- ಜಿಯುಯಾ ಪಾವತಿ ಮಾಡುವಾಗ ದಿಮ್ಮೊಗೆ ವರ್ಷಂಪ್ರತಿ ತಾನು ದೇವ ಮಾರ್ಗದಲ್ಲಿ ರುಕಾತ್‌ ಕೊಡುವ 
ಘನತೆಯಿಂದ ವಂಚಿತನಾಗಿ ಅದರ ಬದಲಿಗೆ ಪಥಭ್ರಷ್ಟತೆಯಲ್ಲೇ ಸ್ಥಿರವಾಗಿರುವುದಕ್ಕೆ ಬೆಲೆಯನ್ನು ತೆರುತ್ತಿರುವುದು ತನ್ನ ಎಷ್ಟೊಂದು 
ದೊಡ್ಡ ದೌರ್ಭಾಗೃವೆಂಬ ಭಾವನೆಯು ಸದಾ ಕಾಡುತ್ತಲಿರುವುದು. 
29. 'ಉರ್ಬೆರ್‌' ಎಂದರೆ 'ಎರ್‌ರಾ (£2) ಇವರನ್ನು ಯಹೂದಿಯರು ತಮ್ಮ ಧರ್ಮದ ಮುಜದ್ದಿದ್‌ (ಧರ್ಮ ಸುಧಾರಕ) 


ಕಾಂಡ-10 


9. ಅತ್ತೌಬಃ 593 


SEA IG 
اگوھ‎ ೬ 2೨ರ, pa 71 


2 > 7 ೨ 
ಲಟಿಲೌ ಡಿಬಿ, 


سنا 


(ಈಸಾ) ' ದೇವಪುತ್ರನೆಂದು ಕ್ರೈಸ್ತರು ಹೇಳುತ್ತಾರೆ. ಅವರು ತಮಗಿಂತ ಹಿಂದೆ ಸತ್ಯನಿಷೇಧಿಗಳಾಗಿದ್ದವರನ್ನು 
ಅನುಕರಿಸುತ್ತ ತಮ್ಮ ಬಾಯಿಗಳಿಂದ ಹೊರಡಿಸುವ ಅಸಂಬದ್ಧ ಮಾತುಗಳಿವು.” ದೇವನ ಪ್ರಹಾರವಿದೆ ಅವರ 
ಮೇಲೆ. ಅವರು ಎಲ್ಲಿಂದ ಮೋಸಹೋಗುತ್ತಿರುವರೋ! ಅವರು ಅಲ್ಲಾಹನನ್ನು ಹೊರತು ತಮ್ಮ ವಿದ್ವಾಂಸರನ್ನೂ 
ಸಂತರನ್ನೂ ತಮ್ಮ ಪ್ರಭುಗಳನ್ನಾಗಿ ಮಾಡಿಕೊಂಡಿರುತ್ತಾರೆ'' ಇದೇ ರೀತಿಯಲ್ಲಿ ಮರ್ಯಮರ ಪುತ್ರ 


ಆ 
ಮಸೀಹರನ್ನೂ (ಪ್ರಭುವಾಗಿ ಮಾಡಿಕೊಂಡಿದ್ದಾರೆ.) ವಸ್ತುತಃ ಅವರಿಗೆ ಏಕದೇವನನ್ನು ಹೊರತು ಇನ್ನಾರ ದಾಸ್ಕ 
ಎಂದು. ನಂಬುತ್ತಾರೆ. ಅವರ ಕಾಲವು ಕ್ರಿ.ಪೂ. 450" ಎನ್ನಲಾಗುತ್ತದೆ: ಇಸ್ರಾಕಈಲರ ವರದಿಗಳ ಪ್ರಕಾರ ಹ. ಸುಲೈಮಾನ್‌ರ(ಅ) 
ಬಳಿಕ ಇಸ್ರಾಈಲರಿಗೆ ಎದುರಾದ ತೀವ್ರ ಮರ್ದನದ ಕಾಲದಲ್ಲಿ ತೌರಾತ್‌ ಜಗತ್ತಿನಿಂದ ಅಳಿದು ಹೋದುದು ಮಾತ್ರವಲ್ಲ 
ಬೆಬಿಲೋನಿನ ಸೆರೆವಾಸವು ಇಸ್ರಾಈಲೀ ವಂಶವನ್ನು, ಅದು ತನ್ನ ಧರ್ಮಶಾಸ್ತ್ರವನ್ನೂ ಉತಿಹ್ಯಗಳನ್ನೂ 'ರಾಷ್ಟ್ರಭಾಷೆಯಾದ 
ಹಿಬ್ರೂವನ್ನೂ ಮರೆತು ಬಿಡುವಂತೆ ಮಾಡಿತ್ತು. ಕೊನೆಗೆ ಈ ಉರ್ಬುರ್‌ ಅಥವಾ ಎರು್‌ರಾ, ಬೈಬಲಿನ ಹಳೆಯ ಒಡಂಬಡಿಕೆಯನ್ನು 
ಕ್ರೋಢೀಕರಿಸಿದರು ಮತ್ತು ಧರ್ಮಶಾಸ್ತ್ರವನ್ನು ನವೀಕರಿಸಿದರು. ಆದ್ದರಿಂದಲೇ ಬನೀಇಸ್ರಾಈಲರು ಅವರನ್ನು ತುಂಬಾ 
ಗೌರವಿಸುತ್ತಿರುವುದು. ಈ ಗೌರವವು. ಯಾವ ಮಟ್ಟಕ್ಕೆ ಏರಿಬಿಟ್ಟಿದೆಯೆಂದರೆ, ಕೆಲವು ಯಹೂದಿ ವರ್ಗಗಳು ಅವರನ್ನು 
ದೇವಪೆತ್ರನಾಗಿ ಮಾಡಿದುವು. ಎಲ್ಲ ಯಹೂದಿಯರೂ ಒಮ್ಮತದಿಂದ ಎರು್‌ರಾ ಜೋಯಿಸನನ್ನು ದೇವಪುತ್ರನನ್ನಾಗಿ ಮಾಡಿದ್ದಾರೆಂಬುದು 
ಕುರ್‌ಅನಿನ ಈ ಮಾತಿನ ಉದ್ದೇಶವಲ್ಲ. ನಿಜವಾಗಿ ದೇವನ ಬಗ್ಗೆ ಯಹೂದಿಯರ ವಿಶ್ವಾಸದಲ್ಲಾದ ದೋಷವು ಎಷ್ಟರ ಮಟ್ಟಿಗೆ 
ವೃದ್ಧಿಯಾಗಿದೆಯೆಂದರೆ ಅವರಲ್ಲಿ ಎರಖ್‌ರಾನನ್ನು ದೇವಪುತ್ರನೆನ್ನುವವರೂ ಇದ್ದಾರೆಂಬುದನ್ನು ತೋರಿಸಿಕೊಡುವುದೇ ಇದರ 
ಉದ್ದೇಶ. 

30. ಅರ್ಥಾತ್‌- ಈಜಿಪ್ಟ್‌, ಗ್ರೀಸ್‌, ಇಟಲಿ, ಇರಾನ್‌ ಮತ್ತು ಇತರ ದೇಶಗಳಲ್ಲಿ ಹಿಂದೆ ಪಥಬ್ರಷ್ಟರಾಗಿದ್ದ ಜನಾಂಗಗಳ 
ತತ್ವಗಳನ್ನು ಮತ್ತು ಭ್ರಾಮಕ ಭಾವನೆಗಳಿಂದ ಪ್ರಭಾವಿತರಾಗಿ ಅವರೂ ಅದೇ. ತರದ ಪಥಭ್ರಷ್ಟ ವಿಶ್ವಾಸಗಳನ್ನು ರಚಿಸಿಕೊಂಡರು. 

31. ಹದೀಸಿನಲ್ಲಿ ಹೀಗೆ" ಉಲ್ಲೇಖವಿದೆ:- ಹ. ಅದೀಬಿನ್‌ ಹಾತಿಮ್‌(ರ) ಮೊದಲು ಕ್ರೈಸ್ತರಾಗಿದ್ದರು. ಅವರು 
ಪ್ರವಾದಿವರ್ಯರ(ಸು ಸನ್ನಿಧಿಗೆ ಬಂದು ಇಸ್ಲಾಮ್‌ ದೀಕ್ಷೆ ಕೈಗೊಂಡಾಗ ಕೆಲವು ಪ್ರಶ್ನೆಗಳನ್ನು ಕೇಳುತ್ತ, ಈ ಸೂಕ್ತದಲ್ಲಿ ನಾವು 
ನಮ್ಮ ವಿದ್ವಾಂಸರನ್ನೂ ಸ೦ತರನ್ನೂ ನಮ್ಮ ದೇವರನ್ನಾಗಿ ಮಾಡಿಕೊಂಡಿದ್ದೇವೆಂಬ ಆರೋಪವಿರುವುದರ ವಾಸ್ತವಿಕತೆ ಏನು? ಎಂದು 
ಪ್ರಶ್ನಿಸಿದರು. ಪ್ರವಾದಿವರ್ಯರು(ಸ) ಅದಕ್ಕೆ ಉತ್ತರಿಸುತ್ತ- 'ಅವರು ನಿಷೇಧಿಸಿದುದನ್ನು ನಿಪಿದ್ದವೆಂದು ಅವರು 'ಹಲಾಲ್‌' ಎಂದು 
ಕರೆದದ್ದನ್ನು ಹಲಾಲ್‌ ಎಂದೂ ನೀವು ತಿಳಿಯುವುದಿಲ್ಲವೇ?' ಎಂದು ಕೇಳಿದಾಗ ಅವರು ಹೌದೆಂದರು. ಆಗ ಪ್ರವಾದಿವರ್ಯರು(ಸ)- 
'ಸರಿ, ಅವರನ್ನು ದೇವರನ್ನಾಗಿ ಮಾಡಿಕೊಳ್ಳುವುದೆಂದರೆ. ಇದೇ' ಎಂದರು. ದೇವ ಗ್ರಂಥದ ಆಧಾರವಿಲ್ಲದೆ ಮಾನವ ಜೀವನಕ್ಕೆ 
ವರ್ಜ್ಯ ಅವರ್ಜಗಳ ಮೇರೆಯನ್ನು ನಿಶ್ಚಯಿಸುವವರು ನಿಜವಾಗಿ ಸ್ವಯಂ ದೇವನ ಸ್ಥಾನವನ್ನು ಆಕ್ರಮಿಸಿದಂತಾಗುತ್ತದೆ. ಅವರಿಗೆ 
ಈ ರೀತಿ ಧರ್ಮವಿಧಿಯನ್ನು ಕೊಡುವ' ಅಧಿಕಾರವಿದೆಯೆಂದು ಒಪ್ಪಿಕೊಳ್ಳುವವರು ಅವರನ್ನು ದೇವರೆಂದು ಒಪ್ಪಿದಂತಾಗುತ್ತದೆ 
ಎಂದು ಇದರಿಂದ ತಿಳಿದು ಬರುತ್ತದೆ. 

ಇವೆರಡೂ ಆರೋಪಗಳನ್ನು, ಅರ್ಫಾತ್‌-. ಯಾರನ್ನಾದರೂ ದೇವಪುತ್ರನೆನ್ನುವುದನ್ನು ಮತ್ತು ಯಾರಿಗಾದರೂ ಧರ್ಮಶಾಸ್ತ್ರ 
ರಚನೆಯ ಹಕ್ಕು ಕೊಡುವುದನ್ನು, ಇವರು ದೇವವಿಶ್ವಾ. ಸಿಗಳಿನ್ನು ವುದು ಸುಳ್ಳೆಂದು ಸಾಧಿಸಲಿಕ್ಕಾಗಿ ಹೇಳಲಾಗಿದೆ. ದೇವಾಸ್ತಿತ್ವ ವನ್ನೇನೋ 
“ಅವರು ಒಪ್ಪಿಕೊಳ್ಳುತ್ತಿರಬಹುದು. ಆದರೆ ದೇವನ ಬಗ್ಗೆ ಅವರ ಕಲ್ಪನೆಗಳು ಎಷ್ಟರ ಮಟ್ಟಿಗೆ ತಪ್ಪೆಂದರೆ ಅದರ ಕಾರಣವಾಗಿ 
ಅವರು ದೇವನನ್ನು ನಂಬುವುದೂ ನಂಬದಿರುವುದೂ ಸರಿಸಮಾನವಾಗಿದೆ. 


ಕಾಂಡ-10 


38 


594 ಕುರ್‌ಆನ್‌ ವ್ಯಾಖ್ಯಾನ 


ಔಯ 


5 NTS 


po ಹಸಂರಿಸ್ವಷೆ 65 ಬಿಸ 9 ಔನ ہر‎ 


3 


٠ 2S NTS ಬ ಫಟ ೧» 
k ONT SS BANS SEN 


[pa 


ಆರಾಧನೆಯನ್ನೂ ಮಾಡಲು ಅಪ್ಪಣೆ ಕೊಡಲಾಗಿಲ್ಲ. ಆತನ ಹೊರತು ಅನ್ಮ-ಆರಾಧ್ಯರಾರೂ ಇಲ್ಲ. 
ಅವರಾಡುತ್ತಿರುವ ದೇವಸಹಭಬಾಗಿತ್ವ ಪರ ಮಾತುಗಳಿಂದ ಅವನು ಅತ್ಯಂತ ಪರಿಶುದ್ಧನು. ಅವರು ಅಲ್ಲಾಹನ 
ಜ್ಯೋತಿಯನ್ನು ತಮ್ಮ ಬಾಯಿಗಳಿಂದ ಊದಿ ನಂದಿಸಿಬಿಡಲು ಇಚ್ಛಿಸುತ್ತಾರೆ. ಆದರೆ ಅಲ್ಲಾಹನು ತನ್ನ 
ಜ್ಯೋತಿಯನ್ನು ಪರಿಪೂರ್ಣಗೊಳಿಸದೆ ಬಿಡುವವನಲ್ಲ. ಇದು ಸತ್ಯನಿಷೇಧಿಗಳಿಗೆ ಎಷ್ಟೇ ಅಪ್ರಿಯವಾಗಲಿ. ತನ್ನ 
ರಸೂಲರನ್ನು ಸನ್ಮಾರ್ಗ ಮತ್ತು ಸತ್ಯಧರ್ಮದೊಂದಿಗೆ ಕಳುಹಿಸಿದಾತನು ಅಲ್ಲಾಹನೇ. (ಇದು) ಅದನ್ನು ಸಕಲ 
ಧರ್ಮಗಳ ಮೇಲೆ ಉತ್ಪಾನಗೊಳಿಸಲಿಕ್ಕಾಗಿ. 'ಬಹುದೇವವಿಶ್ವಾಸಿ'ಗಳಿಗೆ ಇದು ಎಷ್ಟೇ دہ‎ ಬ್ರಿಯವಾಗಿರಲಿ. ಓ 
ಸತ್ಯವಿಶ್ವಾಸಿಗಳೆ ಗ್ರಂಥದವರ ಅಧಿಕಾಂಶ ವಿದ್ವಾಂಸರೂ ಸಂತರೂ ಜನರ ಸಂಪತ್ತನ್ನು ಅನುಚಿತ 
ವಿಧಾನಗಳಿಂದ ಕಬಳಿಸುತ್ತಾರೆ ಮತ್ತು ಅವರನ್ನು ಅಲ್ಲಾಹನ ಮಾರ್ಗದಿಂದ ತಡೆಯುತ್ತಾರೆ. ಚಿನ್ನವನ್ನೂ 


32. ಮೂಲದಲ್ಲಿ 'ಅದ್ದೀನ್‌' ಎಂಬ ಪದವನ್ನು ಬಳಸಲಾಗಿದೆ. ನಾವು ಅನುವಾದದಲ್ಲಿ ಅದಕ್ಕೆ 'ಧರ್ಮ' ಎಂಬ ಪದವನ್ನು 
ಬಳಸಿರುವೆವು. ಹಿಂದೆ ವಿವರಿಸಿರುವಂತೆ 'ಜೀವನ ವ್ಯವಸ್ಥೆ' ಅಥವಾ ಜೀವನ ಕ್ರಮಕ್ಕೆ ಅರಬೀ ಭಾಷೆಯಲ್ಲಿ 'ದೀನ್‌' ಎಂಬ ಪದವನ್ನು 
ಬಳಸಲಾಗುತ್ತದೆ. ಅದನ್ನು ಸಂಸ್ಥಾಪಿಸುವವರನ್ನು ಪ್ರಮಾಣ ಹಾಗೂ ಅನುಸರಣಾರ್ಹನೆಂದು ಒಪ್ಪಿಕೊಂಡು ಅವನನ್ನು ಅನುಸರಿಸಬೇಕು. 
ಆದುದರಿಂದ ಸಂದೇಶವಾಹಕರ ನೇಮಕದ ಉದ್ದೇಶವು ಈ ಸೂಕ್ತದಲ್ಲಿ ತಿಳಿಸಲಾಗಿರುವಂತೆ- ಯಾವ ಸನ್ಮಾರ್ಗದರ್ಶನವನ್ನು ಹಾಗೂ 
ಸತ್ಯಧರ್ಮವನ್ನು ಅವರು ದೇವವತಿಯಿಂದ ತಂದಿರುವರೋ ಅದನ್ನು ಧರ್ಮದ ವರ್ಗಕ್ಕೆ ಸೇರುವ ಸಕಲ ಪದ್ಧತಿ ಹಾಗೂ ವ್ಯವಸ್ಥೆಗಳ 
ಮೇಲೆ ಪ್ರಬಲಗೊಳಿಸಬೇಕೆಂಬುದೇ ಆಗಿದೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ- ರಸೂಲರು ತಂದಿರುವ ಜೀವನ 
ವ್ಯವಸ್ಥೆಯನ್ನು ಇತರ ಜೀವನ ವ್ಯವಸ್ಥೆಗಳಿಗೆ ಅಧೀನವಾಗಿರಲಿಕ್ಕಾಗಲಿ, ಅವುಗಳಿಂದ ಪರಾಜಿತಗೊಳ್ಳಲಿಕ್ಕಾಗಲಿ ಅಥವಾ ಅವು 
ಕೊಡುವ ರಿಯಾಯಿತಿ ಮತ್ತು ಅವಕಾಶಗಳಿಗೆ ಸೀಮಿತವಾಗಿರಲಿಕ್ಕಾಗಲಿ ರವಾನಿಸಿರುವುದಲ್ಲ. ಅವರು ಭೂಮಿ-ಆಕಾಶಗಳ ಪ್ರಭುವಿನ 
ಪ್ರತಿನಿಧಿಯಾಗಿ ಬರುತ್ತಾರೆ. ತಮ್ಮ ಪ್ರಭುವಿನ ಸತ್ಯಪೂರ್ಣ ವ್ಯವಸ್ಥೆಯು ಪ್ರಬಲಗೊಳ್ಳುವುದನ್ನು ಕಾಣಲಿಚ್ಛಸುತ್ತಾರೆ, ಒಂದು ವೇಳೆ 
ಇತರ ಜೀವನ ವ್ಯವಸ್ಥೆಗಳು ಈ ಲೋಕದಲ್ಲಿದ್ದರೂ ಅವು ಈ ದಿವ್ಮ ವ್ಯವಸ್ಥೆಯು ಕೊಡುವ ಅವಕಾಶಗಳ ಚೌಕಟ್ಟಿನೊಳಗೆ 

ಇರಬೇಕಷ್ಟೆ. ಉದಾ:- ಜಿರಿಯಾ ನೀಡಿದರೆ ದಿಮ್ಮಿಗಳ ಜೀವನ ವ್ಯವಸ್ಥೆಗೆ ಅವಕಾಶವಿರುವಂತೆ. 

33. ಅರ್ಥಾತ್‌- ಈ ಅಕ್ರಮಿಗಳು ಧರ್ಮವಿಧಿಗಳನ್ನು ಮಾರುತ್ತಾರೆ, ಲಂಚ ಶಿನ್ನುತ್ತಾರೆ, ಕಾಣಿಕೆಗಳನ್ನು ದೋಚುತ್ತಾರೆ. 
ಜನರು ತಮ್ಮ ಮೋಕ್ಷವನ್ನು ಇವರಿಂದ ಖರೀದಿಸಲಿಕ್ಕಾಗಿ ತರತರದ ಧಾರ್ಮಿಕ ಕಟ್ಟಳೆಗಳನ್ನು ರಚಿಸುತ್ತಾರೆ. ಜನರ ವಿವಾಹ, 
ಮರಣ ಇತ್ಕಾದಿ ಯಾವ ವಿಷಯವೂ ಇವರಿಗೇನಾದರೂ ತಿನ್ನಿಸದೆ ನಡೆಯುವುದಿಲ್ಲ. ಜನರು, ಇವರೇ ತಮ್ಮ ಅದೃಷ್ಟವನ್ನು 
ರೂಪಿಸುವ ಅಥವಾ ಕೆಡಿಸುವ ಗುತ್ತಿಗೆ ಪಡೆದವರೆಂದು ತಿಳಿದುಕೊಳ್ಳುವಂತೆ ಮಾಡಿದ್ದಾರೆ. ಮಾತ್ರವಲ್ಲ ತಮ್ಮ ಈ ಉದ್ದೇಶಗಳಿಗಾಗಿ 
ಮಾನವ ವರ್ಗವನ್ನು ಪಥಭ್ರಷ್ಟತೆಗಳ ಸುಳಿಯಲ್ಲಿ ಸಿಕ್ಕಿಸುತ್ತಾರೆ. ಎಂದಾದರೂ ಸತ್ಯಧರ್ಮಾಹ್ವಾನ ಮೊಳಗಿದರೆ ಅದನ್ನು ತಡೆಯಲು 


34 


ಎಲ್ಲರಿಗಿಂತಲೂ: ಮುಂದಾಗಿ ಇವರೇ ತಮ್ಮ ಪಾಂಡಿತ್ಯದ ಮೋಸಗಾರಿಕೆ ಮತ್ತು ಕುತಂತ್ರಗಳ ಅಸ್ತ್ರಗಳಿಂದ ನಿಲ್ಲುತ್ತಾರೆ. 


ಕಾಂಡ-10 


9. ಅತ್ತೌಬಃ : 595 


[Ws 
7 سر سر کیا‎ ۷ ದ್ರಿ ps 


23 مز 


2 کش الف 


ಬೆಸ: 


1 ٌَ { 7 

643 ಸುನ ey ಸಖಲ ಸಗ 
ಬೆಳ್ಳಿಯನ್ನೂ ಸಂಗ್ರಹಿಸಿಟ್ಟು ಅವುಗಳನ್ನು ದೇವ ಮಾರ್ಗದಲ್ಲಿ ಖರ್ಚು ಮಾಡದವರಿಗೆ ವೇದನಾಯುಕ್ತ 
ಯಾತನೆಯ ಸುವಾರ್ತೆ ನೀಡಿರಿ. ಈ ಚಿನ್ನ-ಬೆಳ್ಳಿಗಳ ಮೇಲೆ ನರಕಾಗ್ನಿಯನ್ನು ಉರಿಸಲಾಗುವುದು. ತರುವಾಯ 
ಅದರಿಂದಲೇ ಅವರ ಹಣೆಗಳಿಗೂ ಪಾರ್ಶ್ರ್ಯಗಳಿಗೂ ಬೆನ್ನುಗಳಿಗೂ ಬರೆ ಹಾಕಲಾಗುವುದು. "ನೀವು ನಿಮಗಾಗಿ 
ಸಂಗ್ರಹಿಸಿಟ್ಟಿದ್ದ ಸಂಪತ್ತು ಇದುವೇ ಈಗ ನೀವು ಕೂಡಿಹಾಕಿದ್ದ ಸಂಪತ್ತನ್ನು ಸವಿಯಿರಿ" (ಎನ್ನಲಾಗುವುದು.) 

(6-37) ನಿಶ್ಚಯವಾಗಿಯೂ ಅಲ್ಲಾಹನು ಭೂಮಿ-ಆಕಾಶಗಳನ್ನು ಸೃಷ್ಟಿಸಿದಂದಿನಿಂದಲೂ ಅಲ್ಲಾಹನ 
ಲಿಖಿತದಲ್ಲಿ ತಿಂಗಳುಗಳ ಸಂಖ್ಯೆ ಹನ್ನೆರಡೇ ಇದೆ.* ಅವುಗಳ ಪೈಕಿ ನಾಲ್ಕು ತಿಂಗಳುಗಳು ನಿಷಿದ್ದವಾಗಿವೆ.3 
ಇದೇ ಸರಿಯಾದ ನಿಯಮ. ಅದುದರಿಂದ ಈ ನಾಲ್ಕು ತಿಂಗಳುಗಳಲ್ಲಿ ನಿಮ್ಮ ಮೇಲೆ ಅನ್ಕಾಯವೆಸಗಬೇಡಿರಿ* 
ಮತ್ತು ಬಹುದೇವವಿಶ್ವಾಸಿಗಳೆಲ್ಲರೂ ಒಟ್ಟಾಗಿ ನಿಮ್ಮೊಡನೆ ಹೋರಾಟ ನಡೆಸುವಂತೆ ನೀವೂ ಒಟ್ಟಾಗಿ 
ಅವರೊಡನೆ ಹೋರಾಟ ನಡೆಸಿರಿ. ಅಲ್ಲಾಹನು ಧರ್ಮನಿಷ್ಠರೊಂದಿಗೇ ಇದ್ದಾನೆಂಬುದನ್ನು ಅರಿಯಿರಿ. 'ನಸೀ' 


34. ತಿಂಗಳಲ್ಲಿ ಒಂದು ದಿನ ಮಾತ್ರ ಬಾಲಚಂದ್ರನಾಗಿ ಉದಯಿಸುವುದು ಅಲ್ಲಾಹನು ಸೂರ್ಯಚಂದ್ರರನ್ನೂ ಭೂಮಿಯನ್ನೂ 
ಸೃಷ್ಟಿಸಿದಂದಿನಿಂದಲೇ ರೂಢಿಗೊಂಡಿರುವ ಕಾಲಗಣನೆಯಾಗಿದೆ. ಈ ಕಾಲ ಗಣನೆ ಪ್ರಕಾರ ಒಂದು ವರ್ಷಕ್ಕೆ ಕೇವಲ ಹನ್ನೆರಡು 
ತಿಂಗಳುಗಳಾಗುತ್ತವೆ. ಅರಬರು 'ನಸೀ'ಗಾಗಿ ತಿಂಗಳುಗಳ ಸಂಖ್ಯೆಯನ್ನು 13 ಅಥವಾ 14ಕ್ಕೆ ಏರಿಸಿಕೊಳ್ಳುತ್ತಿದ್ದರು. ನಿಷೇಧಿತ 
ಮಾಸವನ್ನು ಅವರು ಹಲಾಲ್‌ಗೊಳಿಸಿಕೊಂದಿದ್ದರು. ಅದನ್ನು ತಮ್ಮ ಪಂಚಾಂಗದ ಮೂಲಕೆ ಸರಿಪಡಿಸಿಕೊಳ್ಳಲಿಕ್ಕಾಗಿ ಅವರು ಹೀಗೆ 
ಮಾಡುತ್ತಿದ್ದರು. ಈ ವಿಷಯದಲ್ಲಿ ಇನ್ನಷ್ಟು ವಿವರಣೆ ಮುಂದೆ ಬರಲಿದೆ. 

34(ಅ). ನಾಲ್ಕು ನಿಷಿದ್ದ ತಿಂಗಳುಗಳೆಂದರೆ ದುಲ್‌ಕಲದ್‌, ದುಲ್‌ ಹಜ್ಜ್‌ ಹಾಗೂ ಮುಹರ್ರಮ್‌ ಇವು ಹಜ್ಜ್‌ ಯಾತ್ರೆಗಾಗಿ 
ಮತ್ತು ರಜಬ್‌' ತಿಂಗಳು ಉಮ್ರಾಕ್ಕಾಗಿ. 

35. ಅರ್ಥಾತ್‌- ಯಾವ ನೀತಿಯ ಆಧಾರದಲ್ಲಿ ಈ ತಿಂಗಳುಗಳಲ್ಲಿ ಯುದ್ಧ ಮಾಡುವುದನ್ನು ನಿಷೇಧಿಸಲಾಗಿರುವುದೋ 
ಅವನ್ನು ಉಲ್ಲಂಘಿಸಬೇಡಿರಿ. ಆ ದಿನಗಳಲ್ಲಿ ಅಶಾಂತಿಯನ್ನು ಹಬ್ಬಿಸಿ ನಿಮ್ಮ ಮೇಲೆ ನೀವೇ ಅನ್ಕಾಯವೆಸಗಬೇಡರಿ. 

36. ಅರ್ಥಾತ್‌- ಮುಶ್ರಿಕರು ಈ ಶಿಂಗಳುಗಳಲ್ಲಿ ಯುದ್ಧ ಮಾಡಲು ಹಿಂಜರಿಯದಿದ್ದರೆ ಅವರು ಒಟ್ಟಾಗಿ ನಿಮ್ಮೊಡನೆ 
ಹೋರಾಡುವಂತೆಯೇ ನೀವೂ ಒಟ್ಟಾಗಿ ಅವರೊಡನೆ ಹೋರಾಡಿರಿ. 'ಅಲ್‌ ಬಕರಃ ಅಧ್ಯಾಯದ 194ನೆಯ ಸೂಕ್ತವು ಈ ಸೂಕ್ತವನ್ನು 
ವ್ಯಾಖ್ಯಾನಿಸುತ್ತದೆ. 


ಕಾಂಡ-10 


Ed ری‎ Aue be 
3 Bl Mlk IEG ಜ್ತಿ ಶ್ರಿಸಿ yA Ss 


Po 


ಎಂಬುದು ಸತ್ಕವಿಷೇಧದಲ್ಲಿ ಇನ್ನೊಂದು ಹೆಚ್ಚಳ. ಇದರಿಂದ ಸತ್ಯನಿಷೇಧಿಗಳು ಪಥಭ್ರಷ್ಟತೆಯಲ್ಲಿ ಸಿಲುಕಿ 
.ಸೆಲ್ಪಡುತ್ತಾರೆ. ಅಲ್ಲಾಹನು ನಿಷದ್ದಗೊಳಿಸಿದ ತಿಂಗಳುಗಳ ಸಂಖ್ಯೆ ಭರ್ತಿಯಾಗುವಂತೆ ಹಾಗೂ ಅಲ್ಲಾಹನು 
'ನಿಪಿದ್ದ'ಗೊಳಿಸಿದುದನ್ನು 'ಧರ್ಮಸಮ್ಮತ'ವನ್ನಾಗಿ ಮಾಡಿಕೊಳ್ಳೆಲಿಕ್ಕಾಗಿ ಒಂದು ವರ್ಷ, ಒಂದು ತಿಂಗಳನ್ನು 
ಧರ್ಮಬದ್ಧಗೊಳಿಸಿಕೊಳ್ಳುತ್ತಾರೆ ಮತ್ತು ಇನ್ನೊಂದು ವರ್ಷ ಅದನ್ನು 'ನಿಷಿದ್ಧ'ಗೊಳಿಸಿಕೊಳ್ಳುತ್ತಾರೆ.” ಅವರ 
ದುಷ್ಕರ್ಮಗಳನ್ನು ಅವರಿಗೆ ಮನೋಹರಗೊಳಿಸಲಾಗಿದೆ. ಅಲ್ಲಾಹನು ಸತ್ಮನಿಷೇದಿಗಳಿಗೆ 
ಮಾರ್ಗದರ್ಶನವನ್ನೀಯುವುದಿಲ್ಲ. 


37. ಅರಬ್‌ ದೇಶದಲ್ಲಿ 'ನಸೇ' ಎರಡು ವಿಧೆದಲ್ಲಿತ್ತು: 1) ಯುದ್ಧ, ದರೋಡೆ ಮತ್ತು ಕೊಲೆಯ ಪ್ರತೀಕಾರಕ್ಕಾಗಿ | 
ಯಾವುದಾದರೊಂದು ನಿಪಿದ್ಧ ಮಾಸವನ್ನು ಹಲಾಲ್‌ಗೊಳಿಸಿಕೊಳ್ಳುತ್ತಿದ್ದರು. ಅದರ ಬದಲಿಗೆ ಹಲಾಲ್‌ ಮಾಸವೊಂದನ್ನು 
ಹರಾಮ್‌ಗೊಳಿಸಿ ಹರಾಮ್‌ ತಿಂಗಳುಗಳೆ ಸಂಖ್ಯೆಯನ್ನು ಪೂರ್ತಿಗೊಳಿಸಿಕೊಳ್ಳುತ್ತಿದ್ದರು. 2) ಚಾಂದ್ರಮಾನ ಸಂವತ್ಸರವನ್ನು 
ಸೌರಮಾನ ಸಂವತ್ಸರದೊಂದಿಗೆ ಸೇರಿಸಲಿಕ್ಕಾಗಿ ಒಂದು ಅಧಿಕ ಮಾಸವನ್ನು ಚಾಂದ್ರಮಾನ ಸಂವತ್ಸರಕ್ಕೆ ಸೇರಿಸಿಕೊಳ್ಳುವುದು. ಇದರ 
ಉದ್ದೇಶವು .ಚಾಂದ್ರಮಾನ: ಗಣನೆಯ ಪ್ರಕಾರ ವರ್ಷದ ನಾನಾ ಖುತುಗಳಲ್ಲಿ ಬರುತ್ತಿದ್ದ ಹಜ್ಜ್‌ ಯಾತ್ರೆಯನ್ನು ಸದಾ ಒಂದೇ 
ಖುತುವಿನಲ್ಲಿ ಬರುವಂತೆ ಮಾಡಿ, ಅದು ವಿವಿಧ ಯತುಗಳಲ್ಲಿ ಬರುವುದರಿಂದಾಗುವ ತೊಂದರೆಗಳಿಂದ ತಪ್ಪಿಸಿಕೊಳ್ಳುವುದಾಗಿತ್ತು. 
ಇದರಿಂದ ಹಜ್ಜ್‌ ಯಾತ್ರಾ ಕಾಲಪು ತನ್ನ ನಿಜವಾದ ಕಾಲದಿಂದ ತಪ್ಪಿ, 32 ವರ್ಷಗಳ ವರೆಗೆ :ಇತರ ಕಾಲಗಳಲ್ಲಿ ಜರಗಿ 33 

ವರ್ಷಗಳಿಗೊಮ್ಮೆ ಮಾತ್ರೆ ಮಲ್‌ಹಜ್ಞ್‌ ತಿಂಗಳ 9-10ನೆಯ ತಾರೀಕುಗಳಲ್ಲಿ ಜರಗುತ್ತಿತ್ತು. ಈ ವಿಷಯವನ್ನೇ ಪ್ರವಾದಿವರ್ಯರು(ಸ) 
A ವಿದಾ' ವೇಳೆ ತನ್ನ ಉಪನ್ಮಾಸದಲ್ಲಿ - 'ಈ ವರ್ಷ ಹಜ್ಜ್‌ ಯಾತ್ರೆಯ ಕಾಲವು ಸುತ್ತಿಸುತ್ತಿ ಸಹಜವಾದ ತನ್ನ ಮೂಲ 
ತಾರೀಕಿಗೆ ಬಂದಿದೆ' ಎಂದು ಹೇಳಿದ್ದರು. 

ಈ ಸೂಕ್ತದಲ್ಲಿ 'ನಸೀ ಪದ್ಧತಿಯನ್ನು ನಿಷೇಧಿಸಿ ಅರಬ್‌ ವಿಜ್ಞಾನಿಗಳೆ ಎರಡು ಉಬ್ದೇಶಗಳನ್ನೂ ಮಿಫ್ಮವೆಂದು ತಿಳಿಸಲಾಗಿದೆ. 
ಒಂದನೆಯ ಉದ್ದೇಶವು ಸಂಪೂರ್ಣ ಪಾತಕವೆಂಬುದು ಸಿದ್ದ. ಇದರ ಅರ್ಥವೇ ದೇವ ನಿಷೇಧಿತ ತಿಂಗಳೊಂದನ್ನು ಧರ್ಮ 
ಸಮ್ಮತಗೊಳಿಸಿಕೊಂಡು ತರುವಾಯ ಕಪಟಯುಕ್ತಿ ಮತ್ತು ವಾದಗಳ ಮೂಲಕ ಕಾಸೂನು ಪಾಲನೆಯ ಪ್ರತ್ಯಕ್ಷ ರೂಪವನ್ನು 
ಸರಿಪಡಸಿಕೊಳ್ಳುವುದಾಗಿತ್ತೇ ವಿನಾ ಬೇರೇನೂ ಅಲ್ಲ. ಎರಡನೆಯ ಉದ್ದೇಶವು ತೋರಿಕೆಗೆ ದೋಷ ರಹಿತವೂ ಸೂಕ್ತವೂ ಆಗಿತ್ತು. 
ಆದರೆ ವಾಸ್ತವದಲ್ಲಿ ಅದೂ ದೇವಾದೇಶದ ವಿರುದ್ದ ಬಂಡಾಯವೇ ಆಗಿತ್ತು. ತನ್ನ ಕಡ್ಡಾಯ ಕರ್ಮಗಳನ್ನಾಚರಿಸಲಿಕ್ಕಾಗಿ ಕಾಲದ 
ಎಲ್ಲ ಅವರ್ತನಗಳಲ್ಲೂ ಎಲ್ಲ ಸ್ವಿತಿಗಳಲ್ಲೂ ವಿದ್ಯಮಾನಗಳಲ್ಲೂ ಹವಾಗುಣಗಳೆಲ್ಲೂ ತನ್ನ 'ಆದೇಶಗಳನ್ನು ಪಾಲಿಸುತ್ತಿರುವ 
ಅಭ್ಯಾಸವು ತನ್ನ ದಾಸರಲ್ಲಿರಬೇಕೆಂಬ ಮುಖ್ಯ ಉದ್ದೇಶದಿಂದಲೇ ಅಲ್ಲಾಹನು ಸೌರಮಾನ ಗಣನೆಯ ಬದಲಿಗೆ ಚಾಂದ್ರಮಾನ 
ಗಣನೆಯನ್ನು ವಿಧಿಸಿದ್ದನು. ಉದಾ:- ರಮರಖಾನ್‌ ತಿಂಗಳು. ಇದು ಬೇಸಿಗೆ, ಮಳೆಗಾಲ ಮತ್ತು ಚಳಿಗಾಲದಲ್ಲೂ ಬರುತ್ತದೆ. 
ಸತ್ಮವಿಶ್ವಾಸಿಗಳು ವಿಭಿನ್ನವಾದ ಇವೆಲ್ಲ بۂ‎ ತಿಗಳಲ್ಲೂ ಉಪವಾಸ ಪ್ರಕವನ್ನಾಚರಿಸಿ ದಾಸ್ಕ-ಅನುಸರಣೆಯನ್ನು ಪಾಲಿಸುತ್ತ ಅತ್ಯುತ್ತಮ 
ನೈತಿಕ ತರಬೇತಿ ಹೊಂದುತ್ತಾರೆ. ಇದೇ ರೀತಿಯಲ್ಲಿ ಹಜ್ಜ್‌ ಯಾತ್ರೆಯೂ ಚಾಂದ್ರಮಾನ ಗಣನೆಯ ಪ್ರಕಾರವಿದ್ದರೆ ನಾನಾ 
سس‎ ಬರುತ್ತದೆ. ಹೀಗೆ ದಾಸರು ಎಲ್ಲ ಅನುಕೂಲ ಹಾಗೂ ಪ್ರತಿಕೂಲ ಸ್ಥಿತಿಗಳಲ್ಲೂ ದೇವ ಸಂಪ್ರೀತಿಗಾಗಿ ಯಾತ್ರೆ ಮಾಡಿ ( 


ಕಾಂಡ-10 


9. ಅತ್ತೌಬಃ y 597 


AUT USS POR IE NS 


(8-41) ಓ ಸತ್ಯವಿಶ್ವಾಸಿಗಳೇ್‌ ಅಲ್ಲಾಹನ ಮಾರ್ಗದಲ್ಲಿ ಹೊರಡಲು ನಿಮ್ಮೊಡನೆ ಹೇಳಿದಾಗ ನೀವು 
ಸೆಲಕ್ಕೆ ಅಂಟಿಕೊಂಡದ್ದೇಕೆ? ನೀವು ಪರಲೋಕಕ್ಕೆ ಪ್ರತಿಯಾಗಿ ಐಹಿಕ ಜೀವನವನ್ನು ಮೆಚ್ಚಿಕೊಂಡಿರಾ? ಹಾಗಿದ್ದರೆ 
ನಿಮಗೆ ತಿಳಿದಿರಲಿ! ಇಹಜೀವನದ ಈ ಸಾಮಾನು ಸಲಕರಣೆಗಳೆಲ್ಲ ಪರಲೋಕದಲ್ಲಿ ಅತ್ಮಲ್ಬವಾಗಿರುವುವು.* 


ದೇವ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೆ ಮತ್ತು 'ದಾಸ್ಯ-ಅನುಸರಣೆಯಲ್ಲಿ ಪರಿಪಕ್ಟತೆ ಹೊಂದುತ್ತಾರೆ: ಹೀಗಿರುತ್ತ ಒಂದು 
ವರ್ಗವು ತನ್ನ ಪ್ರಯಾಣ, ವ್ಯಾಪಾರ, ಜಾತ್ರೆ ಉತ್ಸವಾದಿಗಳೆ ಸೌಲಭ್ಯಕ್ಕಾಗಿ ಹಜ್ಜ್‌ ಯಾತ್ರೆಯನ್ನು ಸದಾ ಕಾಲವೂ ತಮಗೆ 
ಅನುಕೂಲವಾಗುವಂಥ ಒಂದು ಯತುವಿನಲ್ಲೇ ಇರಿಸಿ ಕೊಂಡರೆ, ಅದು, ಮುಸ್ಲಿಮರು ಒಂದು ಸಮ್ಮೇಳನ ನಡೆಸಿ ಇನ್ನು ಮುಂದೆ 
ರಮರುಾನ್‌ ತಿಂಗಳನ್ನು ಪ್ರತಿವರ್ಷ ದಶಂಬರ ಅಥವಾ ಜನವರಿ ತಿಂಗಳಲ್ಲಿ ಆಚರಿಸೋಣವೆಂದು ನಿರ್ಣಯಿಸಿದಂತೆಯೇ ಆಗುವುದು. 
ಇದರ ಅರ್ಥವು- ಈಗ ದಾಸರು ತಮ್ಮ ಪ್ರಭುವಿನ ವಿರುದ್ಧ ಬಂಡಾಯವೆದ್ದರೆಂದೂ ಅವನು ನಿರ್ಣಯಿಸಿ ಕೊಟ್ಟ ನಿರ್ಬಂಧಗಳನ್ನು 
ತೊರೆದು ಸ್ವತಂತ್ರರಾಗಿದ್ದಾರೆಂದೂ ಆಗುತ್ತದೆ. ಇದರಿಂದ ಅವರು ಅವನ ಉನ್ನತ ನೀತಿಗಳನ್ನು ತಮ್ಮ ಅಲ್ಪ ಉದ್ದೇಶಗಳಿಗಾಗಿ 
ಅರ್ಪಿಸಿಬಿಟ್ಟರೆಂದೂ ಸ್ಪಷ್ಟವಾಗುತ್ತದೆ. ಈ ಕಾರಣಗಳಿಂದಾಗಿಯೇ ಅಲ್ಲಾಹನು ಈ ಸೂಕ್ತದಲ್ಲಿ 'ನಸೀ' ಪದ್ಧತಿಯನ್ನು 'ರುಯಾದತುನ್‌ 
ಫಿಲ್‌ ಕುಫ್‌' (ಸತ್ಕನಿಷೇಥಧದಲ್ಲಿ ಇನ್ನೊಂದು ಹೆಚ್ಚಳ) ಎಂದಿದ್ದಾನೆ. , k 

'ನಸೀ'ಯನ್ನು ಅನೂರ್ಜಿತಗೊಳಿಸಲಾದ ಈ ಘೋಷಣೆಯನ್ನು ಹಿ.ಶ. 9ರ ಹಜ್ಜ್‌ ಯಾತ್ರೆಯಲ್ಲಿ ಮಾಡಲಾಗಿತ್ತು. 
ಹಿ.ಶ. 10ರ ಹಜ್ಜ್‌ ಯಾತ್ರೆಯು ಚಾಂದ್ರಮಾನ ತಿಂಗಳ ಪ್ರಕಾರ ನಡೆಯಬೇಕಾಗಿದ್ದ ಕಾಲದಲ್ಲೇ ನಡೆದಿದೆ ಮತ್ತು ಅಂದಿನಿಂದ 
ಇಂದಿನವರೆಗೂ ಸರಿಯಾದ ಕಾಲಗಳಲ್ಲೇ ನಡೆಯುತ್ತಿದೆ ಎಂಬುದನ್ನೂ ಗಮನಿಸಬೇಕು. 

38. ತಬೂಕ್‌ ಯುದ್ಧ ಕಾಲದಲ್ಲಿ ಅವತೀರ್ಣಗೊಂಡ ಉಪನ್ಮಾಸ ಇಲ್ಲಿಂದ ಪ್ರಾರಂಭವಾಗುತ್ತದೆ. 

39. ಇದಕ್ಕೆ ಎರಡು ಅರ್ಥಗಳಿರಬಹುದು: و‎ ۰ 

1) ಪರಲೋಕದ ಅನಂತ ಜೀವನ ಹಾಗೂ ಅಲ್ಲಿರುವ ಅಸಂಖ್ಯಾತ ವಸ್ತು ಒಡವೆಗಳನ್ನೂ ನೀವು ಕಾಣುವಾಗ, ಈ ಲೌಕಿಕ 
ಜೀವನದಲ್ಲಿ ನಿಮಗೆ ಒದಗಿದ್ದ ಸುಖಭೋಗದ ಸಾಧನ-ಸಾಮಗ್ರಿಗಳು ಮತ್ತು ಅವಕಾಶಗಳು, ಆ ಅನಂತ ಮತ್ತು ಮನೋಹರ 
ಅಗಾಧವಾದ ಲೋಕದ ಮುಂದೆ ತುಚ್ಛವಾಗಿ ಕಂಡು ಬರುವುವು. ಆಗ ನಾವು ನಿಮಗೆ ಉಪದೇಶಿಸಿದ್ದರೂ ನೀವು ಭೂಲೋಕದ 
ಕ್ಷಣಿಕ ಹಾಗೂ ಅಲ್ಪ ಲಾಭಗಳಿಗಾಗಿ ಶಾಶ್ವತ ಹಾಗೂ ಅಗಣಿತ ಲಾಭಗಳಿಂದೇಕೆ ವಂಚಿತರಾದಿರೆಂದು ನಿಮ್ಮ ಸಂಕುಚಿತ ದೃಷ್ಟಿಯ 
ಬಗ್ಗೆ ನಿಮಗೇ ಪಶ್ಸಾತ್ತಾಪವಾಗುವುದು. 2) ಈ ಲೌಕಿಕ ಜೀವನದ ಸಂಪತ್ತು ಪರಲೋಕದಲ್ಲಿ ಪ್ರಯೋಜನಕ್ಕೆ ಬರುವುದಿಲ್ಲ. 
ಇಲ್ಲಿ ನೀವೆಷ್ಟು ಹೆಚ್ಚು ಸಾಧನಾನುಕೂಲತೆಗಳನ್ನು ಸಂಗ್ರಹಿಸಿದರೂ ಮೃತ್ಯುವಿನ ಕೊನೆಯ ಬಿಕ್ಕಳಿಕೆಯೊಂದಿಗೆ ಅವುಗಳನ್ನು ತೊರೆದು 
ಹೋಗಬೇಕಾಗುವುದು. ಮರಣದ ಸರಹದ್ದಿನಿಂದ ಆಚೆಗಿರುವ ಲೋಕದಲ್ಲಿ ಇವುಗಳೆ ಪೈಕಿ ಯಾವುದೂ ನಿಮ್ಮ ಸಂಗಡವಿರಲಾರದು. 
ನೀವಿಲ್ಲಿ ಅಲ್ಲಾಹನ ಸಂಪ್ರೀತಿಗಾಗಿ ತ್ಯಾಗ ಮಾಡಿದ ಅಂಶವನ್ನು ಹಾಗೂ ಯಾವುದರ ಪ್ರೇಮಕ್ಕಿಂತ ಅಲ್ಲಾಹ್‌ ಮತ್ತು ಅವನ 
ಧರ್ಮದ ಪ್ರೇಮಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡಿದ್ದಿರೋ ಅದನ್ನು ಮಾತ್ರ ಅಲ್ಲಿ ಪಡೆಯಬಲ್ಲಿರಿ. 


ಕಾಂಡ-10 


598 § ಕುಡ್‌ಆನ್‌ ವ್ಯಾಖ್ಯಾನ 


0 2 


97ئ7] مو ولمِترَِمَاوَمَمَلَ LE A‏ کت 
ibs IS gi SSA)‏ 


ನೀವು ಹೊರಡದಿದ್ದರೆ ಅಲ್ಲಾಹನು ನಿಮಗೆ ವೇದನಾತ್ಮಕ ಶಿಕ್ಷೆ ಕೊಡುವನು" ಮತ್ತು ನಿಮ್ಮ ಸ್ಥಾನದಲ್ಲಿ 
ಬೇರಾವುದಾದರೂ ಜನಾಂಗವನ್ನು ಎಬ್ಬಿಸುವನು."' ನೀವು ಅವನಿಗೇನೂ ನಷ್ಟವನ್ನುಂಟು ಮಾಡಲಾರಿರಿ. 
ಅಲ್ಲಾಹನು ಪ್ರತಿಯೊಂದು ವಿಷಯದ ಸಾಮರ್ಥ್ಯವಿರುವವನು. ನೀವು ಪ್ರವಾದಿಯವರಿಗೆ ಸಹಾಯ ಮಾಡದಿದ್ದರೆ 
ಚಿಂತಿಲ್ಲ, ಸತ್ಮನಿಷೇಧಿಗಳು ಅವರನ್ನು ಹೊರ ಹಾಕಿದಾಗ ಅವರು ಇಬ್ಬರ ಪೈಕಿ ಎರಡನೆಯವರಾಗಿದ್ದಾಗ, 
ಅವರಿಬ್ಬರೂ ಗುಹೆಯೊಳಗಿದ್ದಾಗ, ಅವರು ತಮ್ಮ ಸಂಗಾತಿಯೊಡನೆ, "ಖೇದಗೊಳ್ಳಬೇಡಿರಿ. ಅಲ್ಲಾಹನು ನಮ್ಮ 
ಜತೆಯಲ್ಲಿದ್ದಾನೆ"“ ಎಂದು ಹೇಳುತ್ತಿದ್ದಾಗ ಅಲ್ಲಾಹನು ಅವರಿಗೆ ಸಹಾಯ ಮಾಡಿರುತ್ತಾನೆ. ಆಗ ಅಲ್ಲಾಹನು 
ಅವರ ಮೇಲೆ ತನ್ನ ಕಡೆಯಿಂದ ಮನಶ್ಯಾಂತಿಯನ್ನಿಳಿಸಿದನು ಮತ್ತು ನಿಮಗೆ ಕಾಣಿಸದ ಪಡೆಗಳ ಮೂಲಕ 


40. ರಣಕಹಳೆ (ಯುದ್ಧಕ್ಕಾಗಿ ಸಾರ್ವತ್ರಿಕ ಕರೆ) ಮೊಳಗುವ ವರೆಗೆ ಅಥವಾ ಒಂದು ಮುಸ್ಲಿಮ್‌ ಪ್ರದೇಶ ಅಥಬಾ ಮುಸ್ಲಿಮರ 
ನಿರ್ದಿಷ್ಟ ವರ್ಗಕ್ಕೆ ಜಿಹಾದ್‌(ಧರ್ಮಯುದ್ಧ)ಗೆ ಹೊರಡುವ ಅಪ್ಪಣೆ ಸಿಗುವ ವರೆಗೆ 'ಪರಾಕಿಫಾಯಃ' ಆಗಿರುತ್ತದೆ. ಅರ್ಥಾತ್‌- 
ಕೆಲವು ಮಂದಿ ಆ ಸೇವೆಯನ್ನು ಮಾಡುತ್ತಿದ್ದರೆ ಉಳಿದವರ ಮೇಲಿಂದ ಆ ನಿರ್ಬಂಧವು ರದ್ದಾಗುತ್ತದೆ. ಆದರೆ ಮುಸ್ಲಿಮರ 
ನಾಯಕನ ಕಡೆಯಿಂದ ಮುಸ್ಲಿಮರಿಗೆ ಜಿಹಾದ್‌ಗೆ ಹೊರಡಲು ಸಾರ್ವತ್ರಿಕ ಕರೆ ಕೊಟ್ಟಾಗ ಅಥವಾ ಯಾವುದಾದರೂ ಪ್ರತ್ಕೇಕ ಕೂಟ 
ಅಥವಾ ಪ್ರತ್ಯೇಕ ಪ್ರದೇಶಕ್ಕೆ ಕರೆ ಕೊಟ್ಟಾಗ ಅವರ ಮೇಲೆ ಜಿಹಾದ್‌ "ಫರರ್ಫ್‌ ಐನ್‌' (ಎಲ್ಲರಿಗೂ ನಿರ್ಬಂಧ) ಆಗಿಬಿಡುತ್ತದೆ. 
ಆಗ ನಿಜವಾದ ಅಸಾಮರ್ಥ್ಯವೇನೂ ಇಲ್ಲದೆ ಹೊರಡದಿದ್ದವನ ಈಮಾನ್‌ ಸಹ ಪ್ರಾಮಾಣಿಕವಾಗುವುದಿಲ್ಲವೆಂಬ ಸಿದ್ಧಾಂತ 
ಇದರಿಂದಲೇ ಬಂದಿದೆ. 

41. ಅರ್ಥಾತ್‌- ನೀವು ಮಾಡಿದರೆ ಮಾತ್ರ ಅಲ್ಲಾಹನ ಕೆಲಸವಾಗುವುದು, ಅನ್ಯಥಾ ಅದು ಆಗಲಾರದೆಂದೇನೂ ಇಲ್ಲ. 
ವಾಸ್ತವದಲ್ಲಿ ಅವನ ಧರ್ಮದ ಸೇವೆ ಮಾಡುವ ಸುವರ್ಣಾಕಾಶವನ್ನು ನಿಮಗೆ ನೀಡುತ್ತಿರುವುದು ನಿಮ್ಮ ಮೇಲೆ ಅವನ ಮಹಾ 
ಅನುಗ್ರಹ. ನಿಮ್ಮ ಮೂರ್ಬತನದಿಂದ ನೀವು ಅದನ್ನು ಕಳೆದುಕೊಂಡರೆ ಈ ಅನುಗ್ರಹವನ್ನು ಬೇರಾರಿಗಾದರೂ ಕೊಡುವನು. ಆಗ 
ನೀವು ವಂಚಿತರಾಗುವಿರಿ. 

42. ಇದು ಮಕ್ಕಾದ ಸತ್ಯನಿಷೇಧಿಗಳು ಪ್ರವಾದಿವರ್ಯರನ್ನು(ಸ) ವಧಿಸುವ ನಿರ್ಧಾರ ಮಾಡಿದ ಹಾಗೂ ಪಧಿಸಲಿಕ್ಕಾಗಿ 
ನಿಶ್ಚಯಿಸಿದ ಅದೇ ರಾತ್ರಿ ಅವರು ಮಕ್ಕಾದಿಂದ ಮದೀನಾದ ಕಡೆಗೆ ಹಿಜ್ರತ್‌(ವಲಸೆ) ಹೋದ ಸಂದರ್ಭದ ಪ್ರಸ್ತಾಪ. ಮುಸ್ಲಿಮರು 
ಜೊತೆಯಾಗಿ ಮತ್ತು ಚಿಕ್ಕ ಪುಟ್ಟ ಗುಂಪುಗಳಾಗಿ ಮೊದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಮದೀನಾ ತಲಪಿದ್ಧರು. ಮಕ್ಕಾದಲ್ಲಿ 
ಅಸಹಾಯಕರಾಗಿದ್ದ ಮತ್ತು ಕಪಟವಿಶ್ವಾಸದಿಂದ ನಂಬಲರ್ಹರಲ್ಲದ ಮುಸ್ಲಿಮರು ಮಾತ್ರ ಉಳಿದಿದ್ದರು. ಇಂತಹ ಸಂದರ್ಭದಲ್ಲಿ 
ಪ್ರವಾದಿವರ್ಯರು(ಸ) ತಮ್ಮನ್ನು ವಧಿಸಲು ನಿರ್ಧಾರವಾಗಿರುವುದನ್ನು ತಿಳಿದು ತಮ್ಮ ಆಪ್ತ ಗೆಳೆಯ ಹ. ಅಬೂಬಕರ್‌ರನ್ನು(ರ) 
ಸಂಗಡ ಕರೆದುಕೊಂಡು ಮಕ್ಕಾದಿಂದ ಹೊರಟರು. ಅವರು ತಮ್ಮನ್ನು ಹಿಂಬಾಲಿಸಬಹುದೆಂದು ಭಾವಿಸಿ ಉತ್ತರ. ದಿಕ್ಕಿಗೆ ಹೋಗುವ 
ಮದೀನಾದ ದಾರಿಯನ್ನು ಬಿಟ್ಟು ದಕ್ಲಿಣಾಭಿಮುಖವಾಗಿ ನಡೆದರು. ದಾರಿಯಲ್ಲಿ ಸೌರ್‌ ಗುಹೆಯಲ್ಲಿ ಮೂರು ದಿನಗಳವರೆಗೆ 
ಅಡಗಿಕೊಂಡರು. ರಕ್ತದಾಹಿಗಳಾದ ಶತ್ರುಗಳು ಯಾವ ಸ್ಥಳವನ್ನು ಬಿಡದೆ ಅವರನ್ನು ಹುಡುಕಾಡತೊಡಗಿದರು. ಮಕ್ಕಾದ 
ಸುತ್ತಮುತ್ತಲಿನ ಕಣಿವೆಗಳ ಯಾವ ಮೂಲೆಯನ್ನೂ ಬಿಡಲಿಲ್ಲ. ಒಮ್ಮೆ ಒಂದು ತಂಡವು ಅವರು ಅಡಗಿದ್ದ ಗವಿಯ ಬಾಗಿಲಿಗೂ 
ಬಂತು. ಅವರಲ್ಲಿ ಯಾರಾದರೊಬ್ಬನು ಗವಿಯೊಳಕ್ಕೆ ಇಣುಕಿದರೆ ತಮ್ಮನ್ನು ನೋಡಬಹುದೆಂದು ಹ. ಅಬೂಬಕರ್‌(ರ) ಹೆದರಿದರು. 
ಆದರೆ ಪ್ರವಾದಿವರ್ಯರು(ಸ) ಕೊಂಚವೂ ಧೈರ್ಯಗುಂದಲಿಲ್ಲ. ಅವರು 'ವೃಥೆ ಪಡಬೇಡಿರಿ. ಅಲ್ಲಾಹನು ನಮ್ಮ ಜತೆಗಿದ್ದಾನೆ' 
ಎಂದು ಹೇಳಿ ಹ. ಅಬೂಬಕರ್‌ರನ್ನು(ರ) ಸಮಾಧಾನ ಪಡಿಸಿದರು. 


ಕಾಂಡ -10 


9. ಅತ್ತೌಬಃ 599 


24 E52 KR ck قوش‎ Vg 128 دم‎ 23 
عرضا کریبا وسهرا‎ SES OOS SNE ಮಿ ಖಿ 


ಅವರಿಗೆ ನೆರವು ನೀಡಿದನು ಮತ್ತು ಸತ್ಮನಿಷೇಧಿಗಳ ವಚನವನ್ನು ಸೋಲಿಸಿದನು. ವಸ್ತುತಃ ಅಲ್ಲಾಹನ ವಚನವು 
ಉನ್ನತವಾಗಿಯೇ ಇದೆ. ಅಲ್ಲಾಹ್‌ ಮಹಾ ಪ್ರತಾಪಿಯೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ. ಹಗುರವಾದ 
ಸ್ಥಿತಿಯಲ್ಲಾಗಲಿ, ಭಾರವಾದ ಸ್ಥಿತಿಯಲ್ಲಾಗಲಿ ಹೊರಡಿರಿ.4 ನಿಮ್ಮ ಧನಗಳಿಂದಲೂ ಜೀವಗಳಿಂದಲೂ 
ಅಲ್ಲಾಹನ ಮಾರ್ಗದಲ್ಲಿ ಹೋರಾಟ ನಡೆಸಿರಿ. ನೀವು ಅರಿತಿದ್ದರೆ ಇದು ನಿಮಗೆ ಉತ್ತಮ. 

(42) ಓ ಪೈಗಂಬರರೇ, ಲಾಭವು ಸುಲಭವಾಗಿ ಸಿಗುತ್ತಿದ್ದರೆ ಮತ್ತು ಪ್ರಯಾಣವು ಸುಗಮವಾಗಿರುತ್ತಿದ್ದರೆ 
ಅವರು ನಿಶ್ಚಯವಾಗಿಯೂ ನಿಮ್ಮನ್ನು ಹಿಂಬಾಲಿಸಲು ಸಿದ್ಧರಾಗುತ್ತಿದ್ದರು. ಆದರೆ ಈ ದಾರಿ ಅವರಿಗೆ ಬಹಳ 
ಕಠಿಣಕರವಾಗಿ ಬಿಟ್ಟಿತು. ಈಗ ಅವರು "ನಮ್ಮಿಂದ ಹೊರಡಲು ಸಾಧ್ಯವಾಗುತ್ತಿದ್ದರೆ ಖಂಡಿತವಾಗಿಯೂ 
ನಿಮ್ಮೊಂದಿಗೆ ಬರುತ್ತಿದ್ದೆವು" ಎಂದು ಅಲ್ಲಾಹನಾಣೆ ಹಾಕುತ್ತ ಹೇಳುವರು. ಅವರು ತಮ್ಮನ್ನು ತಾವೇ 
ವಿನಾಶಕ್ಕೊಡ್ಡುತ್ತಿರುವರು. ಅವರು ಸುಳ್ಳುಗಾರರೆಂದು ಅಲ್ಲಾಹನು ಚೆನ್ನಾಗಿ ಬಲ್ಲನು. 

(43-45) ಓ ಪೈಗಂಬರರೇ, ಅಲ್ಲಾಹನು ನಿಮ್ಮನ್ನು دع‎ ನೀವು ಅವರಿಗೇಕೆ ವಿನಾಯಿತಿ ನೀಡಿದಿರಿ? 
(ನೀವು ವಿನಾಯಿತಿ ನೀಡಬಾರದಿತ್ತು. ಆಗ) ಯಾರು ಸತ್ಯಸಂಧರೆಂಬುದು ನಿಮಗೆ ಪ್ರಕಟವಾಗುತ್ತಿ. ತ್ತು. 
ಸುಳ್ಳುಗಾರರನ್ನು ನೀವು ತಿಳಿದುಕೊಳ್ಳುತ್ತಿದ್ದಿರಿ." ಅಲ್ಲಾಹ್‌ ಮತ್ತು ನಿರ್ಣಾಯಕ ದಿನದ ಮೇಲೆ ವಿಶ್ವಾಸವಿಡುವವರು 
43. ಹಗುರ ಮತ್ತು ಭಾರ ಎಂಬ ಪದಗಳು ಬಹಳ ವಿಶಾಲಾರ್ಥವನ್ನು ಹೊಂದಿದೆ. ತಾತ್ಸರ್ಯವೇನೆಂದರೆ, ನಿಮಗೆ ಹೊರಡಲು 
ಅಪ್ಪಣೆಯಾದರೆ ಮನಸ್ಸಿರಲಿ - ಇಲ್ಲದಿರಲಿ, ಸುಸ್ಥಿತಿ ಇರಲಿ ದುಸ್ಥಿತಿ ಇರಲಿ, ಸಾಧನಾನುಕೂಲತೆಗಳು ಧಾರಾಳವರಲಿ ಅಥವಾ ಏನೂ 
ಇಲ್ಲದಿರಲಿ, ಪರಿಸ್ಥಿತಿ ಅನುಕೂಲವಾಗಿರಲಿ - ಪ್ರತಿಕೊಲವಾಗಿರಲಿ, ತಾರುಣ್ಯ ಮತ್ತು ಆರೋಗ್ಯವಿರಲಿ ಅಥವಾ ವೃದ್ಧಾಪ್ಯ ಮತ್ತು 
ದೌರ್ಬಲ್ಯವಿರಲಿ ಹೊರಡಲೇ ಬೇಕಾಗಿದೆ. 

44. ಅರ್ಥಾತ್‌- ರೋಮ್‌ ಸಾಮ್ರಾಜ್ಯದಂತಹ ಪ್ರಬಲ ರಾಷ್ಟ್ರದೊಂದಿಗೆ ಹೋರಾಡಬೇಕಾಗಿದೆ. ಸುಡು ಬೇಸಗೆ ಕಾಲ. 
ದೇಶದಲ್ಲಿ ಬರಗಾಲವಿದೆ. ಈ ಹಿನ್ನೆಲೆಯಲ್ಲಿ ತಬೂಕ್‌ನ ಪ್ರಯಾಣವು ಅವರಿಗೆ ಕಷ್ಟವಾಗಿ ಕಂಡಿತು. 

* 45. ಕೆಲವು ಮಂದಿ ಕಪಟವಿಶ್ವಾಸಿಗಳು ಸುಳ್ಳು ನೆಪಗಳನ್ನು ಹೇಳಿ ಪ್ರವಾದಿವರ್ಯರೊಡನೆ(ಸೆ) ವಿನಾಯಿತಿ ಕೇಳಿದ್ದರು. ಅವರು 
ಸುಳ್ಳು ಸುಳ್ಳೇ ನೆಪ ಹೂಡುತ್ತಿದ್ದಾರೆಂದು ತಿಳಿದೂ ಪ್ರವಾದಿವರ್ಯರು(ಸ) ತಮ್ಮ ಸಹಜ ಸೌಜನ್ಯದಿಂದಾಗಿ ಅವರಿಗೆ ವಿನಾಯಿತಿ 
ನೀಡಿದ್ದರು. ಇದನ್ನು ಅಲ್ಲಾಹನು ಮೆಚ್ಚಲಿಲ್ಲ. ಇಂತಹ ಸೌಜನ್ಯ ಸರಿಯಲ್ಲ. ವಿನಾಯಿತಿಯಿಂದಾಗಿ ಮುನಾಫಿಕರಿಗೆ ತಮ್ಮ 


ಕಾಂಡ-10 


600 - ಕುರ್‌ಆನ್‌ ವ್ಯಾಖ್ಯಾನ . 


ಕ ೨೨೬೨9%೨ 


HAS HEN وَلَزا ءا ذُدا‎ COL pd APEC 
ed HBSS ES PLT ENS 
Ce ۶۳ کت‎ ೨೪೪, Ke ESS SE) ಬೆಸ 
اون بل ڑا نا‎ Bel دحلم‎ 


نب اب ول 
924A‏ وو 


೨ 31 ೨ 2‏ ک3 
bs JSS Ls 00S AMBIEN‏ 
ತಮಗೆ ತನು-ಧನಗಳೊಂದಿಗೆ ಹೋರಾಟ ನಡೆಸುವುದರಿಂದ ವಿನಾಯಿತಿ ನೀಡಬೇಕೆಂದು ಎಂದೆಂದಿಗೂ‏ 
ವಿನಂತಿಸಲಾರರು. ಅಲ್ಲಾಹನು ಧರ್ಮನಿಷ್ಠ್ಮರನ್ನು ಚೆನ್ನಾಗಿ 'ಬಲ್ಲವನಾಗಿರುತ್ತಾನೆ. ಅಲ್ಲಾಹ್‌ ಮತ್ತು ಅಂತಿಮ‏ 
ದಿನದಲ್ಲಿ ವಿಶ್ವಾಸವಿರಿಸದವರು ಮಾತ್ರ ಇಂತಹ ನಿವೇದನೆಗಳನ್ನು ಮಾಡುತ್ತಾರೆ. ಅವರ ಹೃದಯಗಳಲ್ಲಿ‏ 
ಸಂಶಯವಿದೆ. ಅವರು ತಮ್ಮ ಸಂಶಯಗಳಲ್ಲೇ ತಲ್ಲಣಗೊಳ್ಳುತ್ತಿದ್ದಾರೆ.4‏ 

(46-48) ಅವರ ಇಚ್ಛೆಯು ಹೊರಡುವುದೇ ಆಗಿರುತ್ತಿದ್ದರೆ ಅವರು ಅದಕ್ಕಾಗಿ ಸ್ವಲ್ಪವಾದರೂ ಸಿದ್ದತೆ 
ಮಾಡುತ್ತಿದ್ದರು. ಆದರೆ ಅಲ್ಲಾಹನು ಅವರ ಏಳುವಿಕೆಯನ್ನು ಇಷ್ಟಪಟ್ಟಿರಲಿಲ್ಲ.*' ಆದುದರಿಂದ ಅವನು ಅವರನ್ನು 


ಉದಾಸೀನರನ್ನಾಗಿ ಮಾಡಿದನು. "ಕೂತಿರುವವರೊಂದಿಗೆ ನೀವು ಕೂತು ಕೊಳ್ಳಿರಿ" ಎನ್ನಲಾಯಿತು. ಅವರು ನಿಮ್ಮ 
ಸಂಗಡ ಹೊರಡುತ್ತಿದ್ದರೆ, ನಿಮ್ಮೊಳಗೆ ಕೆಡುಕನ್ನೇ ಹೊರತು ಇನ್ನೇನನ್ನೂ ಹೆಚ್ಚಿಸುತ್ತಿರಲಿಲ್ಲ. ಅವರು ನಿಮ್ಮೊಳಗೆ 
ಗೊಂದಲಗಳನ್ನುಂಟು ಮಾಡಲಿಕ್ಕಾಗಿ ಶ್ರಮಿಸುತ್ತಿದ್ದರು. ಅವರ ಮಾತುಗಳಿಗೆ ಕಿವಿಗೊಡುವವರು ಇನ್ನೂ ನಿಮ್ಮ 
ಕೂಟದೊಳೆಗಿದ್ದಾರೆ. ಅಲ್ಲಾಹನು ಈ ಅಕ್ರಮಿಗಳನ್ನು ಚೆನ್ನಾಗಿ ಬಲ್ಲನು. ಇದಕ್ಕಿಂತ ಮೊದಲೂ ಅವರು 
'ಗೊಂದಲ'ವನ್ನೆಬ್ಬಿಸಲು ಪ್ರಯತ್ನಿಸಿದ್ದರು. ಅವರ ಇಚ್ಛೆಗೆದುರಾಗಿ ಸತ್ಯವು ಪ್ರಕಟಗೊಂಡು ಅಲ್ಲಾಹನ ಕಾರ್ಯ 
ಜಯಪ್ರದವಾಗುವ ವರೆಗೂ ಅವರು ನಿಮ್ಮನ್ನು ಸೋಲಿಸಲಿಕ್ಕಾಗಿ ಅನೇಕ ವಿಧದ ಕುತಂತ್ರಗಳನ್ನು ನಡೆಸಿದ್ದರು. 


ಕಾಪಟ್ಕಿವನ್ನು ಬಚ್ಚಿಡುವ ಅವಕಾಶ ಸಿಕ್ಕಿತು. ಒಂದು ವೇಳೆ ಅವರಿಗೆ ವಿನಾಯಿತಿ ನೀಡದಿರುತ್ತಿದ್ದರೆ ಅವರ ಕಪಟವಿಶ್ವಾಸವು 
ಪ್ರಕಟವಾಗಿ ಬಿಡುತ್ತಿತ್ತು ಎಂದು ಅವನು ಅವರಿಗೆ ಎಚ್ಚರಿಕೆ ಕೊಟ್ಟನು. 

46. ر35‎ ಮತ್ತು ಇಸ್ಲಾಮಿನ ಘರ್ಷಣೆಯು, ನೈಜ ಸತ್ಯವಿಶ್ವಾಸಿ ಮತ್ತು ಸತ್ಯ ವಶ್ವಾಸಿಯೆಂದು ಕೇವಲ ಹೇಳಿಕೊಳ್ಳುವವರ 
ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ತೋರಿಸಿ ಕೊಡುವಂತಹ ಒರೆಗಲ್ಲೆಂದು ಇದರಿಂದ ತಿಳಿದು ಬಂತು. ಈ ಘರ್ಷಣೆಯ ವೇಳೆ 
ತನ್ನ ತನುಮನಗಳಿಂದ ಇಸ್ಲಾಮಿಗೆ ಸಹಕಾರ ನೀಡುವವನು ಮತ್ತು ತನ್ನ ಸಂಪೂರ್ಣ ಬಲವನ್ನೂ ಸಕಲ ಸಾಧನಗಳನ್ನೂ ಇಸ್ಲಾಮಿನ 
ಉತ್ತಾನಕ್ಕಾಗಿ ತೂಡಗಿಸುವವನು ನಿಜವಾದ ಮೂಮಿನ್‌. ಇದಕ್ಕೆ ವ್ಯತಿರಿಕ್ತವಾಗಿ, ಈ ಘರ್ಷಣೆಯಲ್ಲಿ ಇಸ್ಲಾಮಿಗೆ ಸಹಕಾರ ಕೊಡದೆ 
ಜಾರಿಕೊಳ್ಳುವವನು ಮತ್ತು ಕುಪಫ್ರ್‌ನ ಪ್ರತಾಪ ಅಪಾಯಕಾರಿಯಾಗಿ ಹೆಚ್ಚಿರುವುದನ್ನು ಕಂಡೂ ಇಸ್ಲಾಮಿನ ಉತ್ಪಾನಕ್ಕಾಗಿ ಹೆಣಗಾಡಲು 
ಹಿಂಜರಿಯುತ್ತಿರುವವನ ಹೃದಯದಲ್ಲಿ ಈಮಾನ್‌ ಇಲ್ಲವೆಂಬುದನ್ನು ಅವನ ಈ ವರ್ತನೆಯೇ ಸಾರಿ ಹೇಳುತ್ತದೆ. 

47. ಅರ್ಥಾತ್‌- ಒಲ್ಲದ ಮನಸ್ಸಿನಿಂದ ಏಳುವುದು ಅಲ್ಲಾಹನಿಗೆ "ಇಷ್ಟವಿರಲಿಲ್ಲ. ಏಕೆಂದರೆ, ಧರ್ಮ ಯುದ್ಧದಲ್ಲಿ 
ಪಾಲ್ಗೊಳ್ಳುವ ಆಸಕ್ತಿ ಅವರಿಗೆ ಇರಲಿಲ್ಲ. ಅವರಿಗೆ ಧರ್ಮೋತ್ಲಾನಕ್ಕಾಗಿ ಹೆಣಗಾಡಲು ಇಷ್ಟವಿರಲಿಲ್ಲ. ಅವರು ಕೇವಲ ಮುಸ್ಲಿಮರಿಗೆ 
ನಾಚ, ಒಲ್ಲದ ಮನಸ್ಸಿನಿಂದ ಅಥವಾ ಏನಾದರೊಂದು ಕುತಂತ್ರದ ಸಂಕಲ್ಪದಿಂದ ಏಳುತ್ತಿದ್ದರು. ಇದು ನೂರಾರು ಕೆಡುಕುಗಳಿಗೆ 
ಕಾರಣವಾಗುತ್ತಿತ್ತು. ಅನಂತರದ ಸೂಕ್ತದಲ್ಲಿ ಇದನ್ನು ವಿವರಿಸಲಾಗಿದೆ. 1 


ಕಾಂಡ-10 


ےہ رٹسم 


سج 2 CL‏ 4 % 3(« دے۔ در 4 2 d‏ 
ಹಿ MES NESS‏ بالکفْرِيكَ ۹ ان تیب كَ SL‏ 


aa 


೨೪ پر 44د وص یر2‎ III ANG چھوھہے‎ 4 4೨221 
RTS CS ETSI) 


(49) "ನನಗೆ ರಿಯಾಯಿತಿ ಕೊಟ್ಟು ಬಿಡಿರಿ. ನನ್ನನ್ನು 'ಪರೀಕ್ಷೆ'/ಗೊಳೆಪಡಿಸಬೇಡಿರಿ" ಎಂದು ಹೇಳುವವರೂ 
ಅವರಲ್ಲಿದ್ದಾರೆ.-* ತಿಳಿದುಕೊಳ್ಳಿರಿ. ಇವರು 'ಗೊಂದಲ'ದಲ್ಲೇ ಬಿದ್ದು ಕೊಂಡಿದ್ದಾರೆ. 'ನರಕವು ಈ 
'ಸತ್ಯನಿಷೇಧಿ'ಗಳನ್ನು ಸುತ್ತುವರಿದಿದೆ. 

(50-51) ನಿಮಗೆ ಹಿತವಾದರೆ ಅವರಿಗೆ ಖೇದವಾಗುತ್ತದೆ. ನಿಮಗೆ ವಿಪತ್ತುಂಟಾದರೆ ಅವರು ಮುಖ: 
ತಿರುಗಿಸಿ ಆನಂದ 'ತುಂದಿಲರಾಗಿ ಮರಳುತ್ತಾರೆ ಮತ್ತು ನಾವು ನಮ್ಮ ವ್ಯವಹಾರವನ್ನು ಮೊದಲೇ ಸರಿಪಡಿಸಿಕೊಂಡುದು 
ಬಹಳ ಒಳಿತಾಯಿತೆನ್ನುತ್ತ ಸಾಗುತ್ತಾರೆ. ಅವರೊಡನೆ 'ಹೇಳಿರಿ- ಅಲ್ಲಾಹನೇ ನಮಗಾಗಿ ಲಿಖಿತಗೊಳಿಸಿದುದರ 
ಹೊರತು ಬೇರಾವುದೂ (ಒಳಿತು ಅಥವಾ ಕೆಡುಕು) ನಮ್ಮನ್ನು ಬಾಧಿಸುವುದಿಲ್ಲ. ಅಲ್ಲಾಹನೇ ನಮ್ಮ 
ಮಾಲಿಕನಾಗಿರುತ್ತಾನೆ. ಸತ್ಮವಿಶ್ವಾಸಿಗಳು ಅವನ ಮೇಲೆಯೇ ಭರವಸೆಯನ್ನಿಡಬೇಕು.5' 


48. ನೆಪಗಳನ್ನೊಡ್ಡಿ.: ಹಿಂದೆ ಉಳಿದಿರಲು ವಿನಾಯಿತಿ ಕೋರುತ್ತಿದ್ದ ಕಪಟವಿಶ್ವಾಸಿಗಳಲ್ಲಿ ಕೆಲವರು ದೇವ ಮಾರ್ಗದಲ್ಲಿ 
ಹಿಂದಡಿಯನ್ನಿರಿಸಲು ಧಾರ್ಮಿಕ ಹಾಗೂ ನೈತಿಕ ನೆಪಗಳನ್ನು ಹೂಡುವಷ್ಟೂ ನಿರ್ಭೀತರಾಗಿದ್ದರು. ಅವರಲ್ಲಿ ಜದ್ಹ್‌ ಬಿನ್‌ ಕೈಸ್‌ನ 
ಕುರಿತು ಒಂದು ವರದಿ ಹೀಗಿದೆ: ಅವನು ಪ್ರವಾದಿವರ್ಯರ(ಸ) ಸಮ್ಮುಖಕ್ಕೆ ಬಂದು, "ನಾನೊಬ್ಬ ಸೌಂದರ್ಯಪ್ರಿಯ ವ್ಯಕ್ತಿ. 
ನನಗೆ ಸ್ತ್ರೀಯರ ವಿಷಯದಲ್ಲಿ ಸಂಯಮ ಇಲ್ಲ. ನನ್ನ ಈ ದೌರ್ಬಲ್ಯವನ್ನು ನನ್ನ ಜನಾಂಗದವರು ಬಲ್ಲರು. ರೋಮ್‌ನ 
ಮಹಿಳೆಯರನ್ನು ಕಂಡಾಗ ನನ್ನ 'ನಿಯಂತ್ರಣ ತಪ್ಪ ಹೋಗಬಹುದೋ ಎಂಬ ಭಯ ನನ್ನನ್ನು ಕಾಡುತ್ತಿ; ದೆ. ಆದುದರಿಂದ ತಾವು 
ನನ್ನನ್ನು ಇಂತಹ 'ಫಿತ್ನಳ(ಸತ್ಯಪರೀಕ್ಲೆ)ಗೊಳೆಪಡಿಸಬೇಡಿರಿ. ನನಗೆ ಧರ್ಮ ಯುದ್ದದಲ್ಲಿ ಭಾಗವಹಿಸುವ, ಬಗ್ಗೆ ವಿನಾಯಿತಿ ನೀಡರಿ' | 
ಎಂದನು. . | x _ 

49. ಅರ್ಥಾತ್‌- ಇವರು 'ಫಿತ್ನಳದ (ಸತ್ವಪರೀಕ್ಲೆಯ) ಹೆಸರು ಹೇಳುತ್ತಾರೆ. ಆದರೆ ಕಾಪಟ್ಕ, ಅಸತ್ಯ ಮತ್ತು ಆಡಂಬರಗಳ 
روب‎ ಅವರ ಮೇಲೆ ಎರಗಿದೆ. ಅವರು ಸಣ್ಣ ಪುಟ್ಟ کالب‎ ಸಂಭವಗಳಿಂದುಂಟಾದ ಪೇಚಾಟ ಮತ್ತು ಭಯವನ್ನು ಪ್ರಕಟಿಸಿ 
ತಾವು ಮಹಾ ಧರ್ಮನಿಷ್ಠರೆಂದು ತೋರಿಸಿಕೊಳ್ಳುತ್ತಾರೆ. ವಸ್ತುತಃ ಇವರು ಕುಫ್ಸ್‌ ಮತ್ತು ಇಸ್ಲಾಮಿನೊಳಗೆ ನಡೆಯುವ ನಿರ್ಣಾಯಕ 
ಹೋರಾಟದ ವೇಳೆ ಇಸ್ಲಾಮಿಗೆ ಸಹಕಾರ ನೀಡುವುದರಿಂದ ಜಾರಿಕೊಂಡು ಅತಿ ದೊಡ್ಡ ಫಿತ್ನಃದೊಂದಿಗೆ ಬೀಳುತ್ತಿದ್ದಾರೆ. 

50. ಅರ್ಥಾತ್‌- ಧರ್ಮನಿಷ್ಠೆಯ ಈ ಆಡಂಬರವು ಅವರನ್ನು ನರಕದಿಂದ ದೂರನಿರಿಸಲಿಲ್ಲ, ಕಾಪಟ್ಕಿದ ಶಾಪವು ಅವರನ್ನು 
| ನರಕಾಗ್ನ್ಗಿಯ ಬೋನಿನಲ್ಲಿ ಸಿಲುಕಿಸಿದೆ. ; 
51. ಇಲ್ಲಿ ಲೋಕಾರಾಧಕರ ಮತ್ತು ದೇವಾರಾಧಕರ ಮನೋವೃತ್ತಿಯ ವ್ಯತ್ಯಾಸವನ್ನು ವಿವರಿಸಲಾಗಿದೆ. ಲೋಕಾರಾಧಕರು 
ಮಾಡುವುದೆಲ್ಲವೂ ತನ್ನ ಇಂದ್ರಿಯಾಸಕ್ತಿಯ ಶಮನಕ್ಕಾಗಿ. ಅವನ ಇಂದ್ರಿಯ ಸುಖವು ಕೆಲವು ಲೌಕಿಕ ಉದ್ದೇಶಗಳ ಸಾಧನೆಯನ್ನು 
ಹೊಂದಿರುತ್ತದೆ. ಈ ಉದ್ದೇಶಗಳು ಈಡೇರಿದಾಗ ಅವನು ಉಬ್ಬಿಹೋಗುತ್ತಾನೆ. ಈಡೇರದಿದ್ದಾಗ ಅವನು ಕಳೆಗುಂದಿ ಹೋಗುತ್ತಾನೆ. 
ಇಷ್ಟೇ ಅಲ್ಲದೆ ಅವನು ಸಂಪೂರ್ಣವಾಗಿ, ಭೌತಿಕ ವಸ್ತುಗಳನ್ನು ಆಶ್ರಯಿಸಿರುತ್ತಾನೆ. ಅವುಗಳು ಅನುಕೂಲವಾಗಿದ್ದರೆ ಅವನ ಮನಸ್ಸು 


ಕಾಂಡ--10 


602 ಕುರ್‌ಆನ್‌ ವ್ಯಾಖ್ಯಾನ 


2 2 ೫ yd 


ss ۱ےک رڑئے‎ GLAS سو ة سصو کھ‎ Cp 82 
ಎರಿ ಸೊ EES ایا یر‎ Fs 03 oN SS 


(52) ಅವರೊಡನೆ. ಹೇಳಿರಿ- ನೀವು ನಮ್ಮ ವಿಷಯದಲ್ಲಿ ನಿರೀಕ್ಷಿಸುತ್ತಿರುವುದು ಎರಡು ಒಳಿತುಗಳ ಪೈಕಿ 
ಒಂದಲ್ಲದೆ ಇನ್ನೇನು? ಅಲ್ಲಾಹನೇ ನಿಮಗೆ ود‎ ಕೊಡುತ್ತಾನೋ ಅಥವಾ ನಮ್ಮ ಕೈಗಳಿಂದ ಕೊಡಿಸುತ್ತಾನೋ 
ಎಂದು ನಾವು ನಿಮ್ಮ ವಿಷಯದಲ್ಲಿ ನಿರೀಕ್ಷಿಸುತ್ತಿದ್ದೇವೆ. ಸರಿ; ಇನ್ನು ನೀವೂ ನಿರೀಕ್ಷಿಸುತ್ತಲಿರಿ, ನಾವೂ 

ನಿಮ್ಮೊಂದಿಗೆ ನಿರೀಕ್ಷಿಸುತ್ತಿರುತ್ತೇವೆ. 


ಹಿಗ್ಗುತ್ತದೆ. ಪ್ರತಿಕೂಲವಾಗಿದ್ದರೆ ಅವನು ಧೈರ್ಯಗೆಡುತ್ತಾನೆ. ಇದಕ್ಕೆ ವ್ಯತಿರಿಕ್ತವಾಗಿ ಓರ್ವ ದೇವಾರಾಧಕನು ಏನು ಮಾಡುವುದಿದ್ದರೂ 
ಅಲ್ಲಾಹನ ಸಂಪ್ರೀತಿಗಾಗಿಯೇ ಮಾಡುತ್ತಾನೆ. ಈ ಕಾರ್ಯದಲ್ಲಿ ಅವನ ಭರವಸೆಯು ತನ್ನ ಶಕ್ತಿ, ಸಾಮರ್ಥ್ಯ ಹಾಗೂ ಭೌತಿಕ 
ಸಾಧನಾನುಕೂಲತೆಗಳ ಮೇಲಿರುವುದಿಲ್ಲ. ಅದು ಸಂಪೂರ್ಣವಾಗಿ ಅಲ್ಲಾಹನ ಮೇಲಿರುತ್ತದೆ. ಸತ್ಯ ಮಾರ್ಗದಲ್ಲಿ ಕಾರ್ಯವೆಸಗುತ್ತಿರುವಾಗ 
ಅವನ ಮೇಲೆ ಗಂಡಾಂತರಗಳು ಬರಲಿ ಅಥವಾ ಯಶಸ್ಸಿನ ಮಳೆಗರೆಯಲಿ, ಇವೆರಡು ಸಂದರ್ಭಗಳಲ್ಲೂ - ಅವನು ಅಲ್ಲಾಹನ 
ಇಚ್ಛೆ ಪೂರ್ತಿಗೊಳ್ಳುತ್ತಿರುವುದೆಂದೇ ಭಾವಿಸುತ್ತಾನೆ. ಕಷ್ಟಗಳು ಅವನನ್ನು ಅಧೀರನನ್ನಾಗಿ ಮಾಡುವುದಿಲ್ಲ, ಕಂಗೆಡಿಸುವುದಿಲ್ಲ. 
ಯಶಸ್ಸುಗಳು ಅವನನ್ನು ಗರ್ವಿಷ್ಠನನ್ನಾಗಿ ಮಾಡುವುದಿಲ್ಲ. ಏಕೆಂದರೆ ಪ್ರಥಮವಾಗಿ ಅವನು ಇವೆರಡೂ ತನ್ನ ಪಾಲಿಗೆ 
ದೇವವತಿಯಿಂದ ಬರುತ್ತಿರುವುದೆಂದು ತಿಳಿಯುತ್ತಾನೆ ಮತ್ತು ಎಲ್ಲ ಸ್ಥಿತಿಗಳೆಲ್ಲೂ ಅಲ್ಲಾಹನಿಂದ ನಿಶ್ಚೆಯಿಸಲಾಗಿರುವ ಈ 
ಸತ್ವ್ಯಪರೀಕ್ಷೆಯಿಂದ ಉತ್ತಮ ರೀತಿಯಲ್ಲಿ ಪಾರಾಗಬೇಕೆಂಬ ಚಿಂತೆ ಅವನಿಗಿರುತ್ತದೆ. ಎರಡನೆಯದಾಗಿ ಅವನ ಮುಂದೆ ಲೌಕಿಕ 
ಉದ್ದೇಶಗಳಿರುವುದಿಲ್ಲ. ಆದುದರಿಂದ ಅವನು ತನ್ನ ಜಯಾಷಜಯಗಳನ್ನು ಆ ದೃಷ್ಟಿಯಿಂದ ನೋಡುವುದಿಲ್ಲ. ಅವನ ಮುಂದೆ 
ಕೇವಲ ದೇವಸಂಖ್ರೀತಿಗಳಿಸುವ ಏಕ ಮಾತ್ರ ಉದ್ದೇಶವಿರುತ್ತದೆ. ಈ ಉದ್ದೇಶದಿಂದ ತಾನು ಎಷ್ಟು ದೂರ ಅಥವಾ 
ಸಮೂಪವಿರುವೆನೆಂಬುದಕ್ಕೆ ಮಾನದಂಡವು ಯಾವುದೇ ಲೌಕಿಕ ಗೆಲುವಿನ ಅಥವಾ ಸೋಲಿನ ಪ್ರಾಪ್ತಿಯಲ್ಲ. ನಿಜವಾಗಿ, ದೇವ 
ಮಾರ್ಗದಲ್ಲಿ ತನುಧನಗಳನ್ನು ಅರ್ಪಿಸುವ ತನ್ನ ಕರ್ತವ್ಯವನ್ನು ಎಷ್ಟರ ಮಟ್ಟಿಗೆ ಅವನು ನೆರವೇರಿಸಿದ್ದಾನೆಂಬುದೇ ನೈಜ 
ಮಾನದಂಡವಾಗಿದೆ. ಒಂದು ವೇಳೆ ಈ ಕರ್ತವ್ಯವನ್ನು ಅವನು ನೆರವೇರಿಸಿದರೆ, ಲೌಕಿಕ ದೃಷ್ಟಿಯಿಂದ ಅವನಿಗೆ ಸೋಲಾದರೂ, 
ತಾನು ಅಲ್ಲಾಹನ ಮಾರ್ಗದಲ್ಲಿ ಮಾಡಿದ ಧನತ್ಕಾಗ ಮತ್ತು ಪ್ರಾಣ ತಾಗದ ಸತ್ಸಲವು ಎಷ್ಟು ಮಾತ್ರಕ್ಕೂ ನಷ್ಟವಾಗದೆಂಬ ನಿಶ್ಚಲ 
ಭರವಸೆ ಅವನಿಗೆ ಇರುತ್ತದೆ. ಲೌಕಿಕ ಸಾಧನಗಳು ಅನುಕೂಲ ಅಥವಾ ಪ್ರತಿಕೂಲವಾಗಿರುವುದರಿಂದ ಮುದಗೊಳ್ಳಲು ಅಥವಾ 
ದುಃಖಿಸಲು ಅವನಿಗೆ ಅವುಗಳ ಮೇಲೆ ಆಶೆಯೇ ಇರುವುದಿಲ್ಲ. ಅವನ ಸಂಪೂರ್ಣ ಭರವಸೆಯು ಸಕಲ ಸಾಧನಾನುಕೂಲತೆಗಳ 
ಪ್ರಭುವಾಗಿರುವ ಅಲ್ಲಾಹನ ಮೇಲಿರುತ್ತದೆ. ಈ ಭರವಸೆಯ ಬಲದಿಂದ ಲೌಕಿಕ ಜನರು ಅನುಕೂಲ ಪರಿಸ್ಥಿತಿಯಲ್ಲಿ ಮಾತ್ರ 
ತೋರಿಸುವಂತಹ ಮನೋದಾರ್ಡ್ಯದಿಂದ ಅವನು ಪ್ರತಿಕೂಲ ಪರಿಸ್ಥಿತಿಗಳಲ್ಲೂ ಕಾರ್ಯವೆಸಗುತ್ತ ಸಾಗುತ್ತಾನೆ. ಆದುದರಿಂದ 'ನಮ್ಮ 
ಮತ್ತು ನಿಮ್ಮ ಸಂಗಶಿಯು ಮೂಲತಃ ಭಿನ್ನವಾಗಿದೆ. ನಿಮ್ಮ ಸುಖದುಃಖಗಳ ನಿಯಮಗಳು ಬೇರೆ ಮತ್ತು ನಮ್ಮದು ಬೇರೆ. ನೀವು 
ಶಾಂತಿ ಅಶಾಂತಿಗಳನ್ನು ಪಡೆಯುವ ಮೂಲ ಬೇರೆ ಮತ್ತು ನಾವು ಪಡೆಯುವ ಮೂಲ ಬೇರೆಯಾಗಿದೆಯೆಂದು ಈ ಬೌತಿಕವಾದಿ 
ಕಪಟವಿಶ್ವಾಸಿಗಳಿಗೆ ತಿಳಿಸಿರಿ ಎಂದು ಅಲ್ಲಾಹನು ಹೇಳುತ್ತಾನೆ. 

52. ಕಪಟವಿಶ್ವಾಸಿಗಳು ತಮ್ಮ ಅಭ್ಯಾಸದಂತೆ ಈ ಸಲವೂ ಕುಫ್ರ್‌ ಮತ್ತು ಇಸ್ಲಾಮಿನ ನಡುವಿನ ಈ ಹೋರಾಟದಲ್ಲಿ 
ಭಾಗವಹಿಸುವ ಬದಲು, ಅವರ ದೃಷ್ಟಿಯಲ್ಲಿ ಮಹಾ ಚಾಣಾಕ್ಷತನವೆಂಬಂತೆ ಈ ಹೋರಾಟದ ಪರಿಣಾಮ ಏನಾಗುತ್ತದೆಂದು 
ನೋಡಬಯಸುತ್ತಿದ್ದರು. ಪ್ರವಾದಿವರ್ಯರೂ(ಸ) ಅವರ ಸಂಗಾತಿಗಳೂ ವಿಜಯಿಗಳಾಗಿ ಬರುತ್ತಾರೋ ಅಥವಾ ರೋಮ್‌ 
"| ಸಾಮ್ರಾಜ್ಯದ ಹೊಡೆತಕ್ಕೆ ಸಿಕ್ಕಿ ನುಚ್ಚು ನೂರಾಗುತ್ತಾರೋ ಎಂದು ಅವರು ನೋಡಲಿಚ್ಛಿಸುತ್ತಿದ್ದರು. ಇದಕ್ಕೆ ಉತ್ತರವನ್ನು ಅವರಿಗೆ 
ಈ ರೀಶಿಯಲ್ಲಿ ಕೊಡಲಾಗಿದೆ: 'ಯಾವ ಎರಡು ಪರಿಣಾಮಗಳ ಪೈಕಿ ಒಂದು ಪ್ರಕಟಗೊಳ್ಳಬೇಕೆಂದು ನೀವು ಕಾಯುತ್ತಿರುವಿರೋ 
ಅವೆರಡರಲ್ಲೂ ಸತ್ಯವಿಶ್ವಾಸಿಗಳಿಗೆ ಒಳಿತೇ ಇದೆ. ಗೆದ್ದರೆ ಅವರಿಗೆ ಒಳಿತಿರುವುದಂತು ಸಿದ್ದ. ಇನ್ನು ಒಂದು ವೇಳೆ ತಮ್ಮ ಉದ್ದೇಶ 
ಸಾಧನೆಗಾಗಿ ಹೋರಾಡುತ್ತ ಅವರೆಲ್ಲರೂ ಮಣ್ಣು ಪಾಲಾಗಿ ಹೋದರೆ, ಲೌಕಿಕ ದೃಷ್ಟಿಯಲ್ಲಿ ಇದೊಂದು ಮಹಾ 


ಕಾಂಡ-10 


9. ಅತ್ತೌಬಃ 603 


Bu A ICY 4 > سرے وس ظ ط دط) پار‎ 
pu CANA ಗಲೂ ಹು! VA ESS HEL 
£ 1 وزادط رد یی‎ [ u 4 -7 رد طماوٰویہے‎ 
5 ISS AOS OOS p55 


(53-55) ಅವರೊಡನೆ ಹೇಳಿರಿ- ನೀವು (ನಿಮ್ಮ ಸಂಪತ್ತುಗಳನ್ನು) ಸಸಂತೋಷ ಖರ್ಚು ಮಾಡಿರಿ ಅಥವಾ 
ಅರೆಮನಸ್ಸಿನಿಂದ್‌್‌ ಹೇಗಿದ್ದರೂ ಅವು ಸ್ವೀಕರಿಸಲ್ಪಡಲಾರವು. ಏಕೆಂದರೆ ನೀವು ಕರ್ಮಬ್ರಷ್ಟರಾಗಿರುತ್ತೀರಿ. 
ಅವರು ಅಲ್ಲಾಹ್‌ ಮತ್ತು ಅವನ ರಸೂಲರನ್ನು ನಿಷೇಧಿಸಿದರು. ಅವರು ನಮಾಮುಗೆ ಅಲಸ್ಕದೊಂದಿಗೆ 
ಬರುತ್ತಾರೆ. ದೇವ ಮಾರ್ಗದಲ್ಲಿ ಒಲ್ಲದ ಮನಸ್ಸಿನಿಂದ ಖರ್ಚು ಮಾಡುತ್ತಾರೆ. ಇದರ ಹೊರತು ಅವರ ಸಂಪತ್ತು 
ಸ್ವೀಕರಿಸಲ್ಪಡದಿರಲು ಇನ್ನಾವ ಕಾರಣವೂ ಇಲ್ಲ. ಇವರ ಸೆಂಪತ್ತು ಮತ್ತು ಸಂತತಿಗಳ ಆಅಧಿಕ್ಕವನ್ನು ಕಂಡು 
ಮೋಸಹೋಗಬೇಡಿರಿ. ಅಲ್ಲಾಹನು ಇವುಗಳ ಮೂಲಕವೇ ಅವರಿಗೆ ಇಹಜೀವನದಲ್ಲಿಯೂ ಶಿಕ್ಷೆ ಕೊಡ 
ಬೇಕೆಂದೂ" ಇವರು ಪ್ರಾಣ ಬಿಡುವುದು ಸತ್ಕನಿಷೇಧಾವಸ್ಥೆಯಲ್ಲೇ ಆಗಬೇಕೆಂದೂ ಇಚ್ಛಿಸುತ್ತಾನೆ.5 
(56-57) ನಾವು ನಿಮ್ಮವರೇ ಆಗಿರುತ್ತೇವೆಂದು ಅಲ್ಲಾಹನಾಣೆ ಹಾಕುತ್ತ ಹೇಳುತ್ತಾರೆ. ವಸ್ತುತಃ ಅವರು 


ಸೋಲೆನಿಸಬಹುದಾದರೂ, ವಾಸ್ತವದಲ್ಲಿ ಇದು ಅವರಿಗೆ ಇನ್ನೊಂದು ಮಹಾ ಯಶಸ್ಸನ್ನು ತರುವುದು. ಒಂದು ಸಾಮ್ರಾಜ್ಯವನ್ನು 
ಗೆಲ್ಲುವುದು ಅಥವಾ ಗೆಲ್ಲದಿರುವುದು ಒಂದು ಸರಕಾರವನ್ನು ಸ್ಥಾಪಿಸುವುದು ಅಥವಾ ಸ್ಥಾಪಿಸದಿರುವುದು, ಓರ್ವ ಸತ್ಯವಿಶ್ವಾಸಿಯ 
ಜಯಾಪಜಯಗಳನ್ನಳೆಯುವ ಮಾನದಂಡವಲ್ಲ. ಬದಲಾಗಿ ಅವನು ತನ್ನ ಪ್ರಭುವಿನ ನಾಮೋನ್ನತಿಗಾಗಿ ತನ್ನ ಮನಮಸ್ತಿಷ್ಯ, ಜೀವ, 
ಶರೀರವೇ ಮೊದಲಾದ ಸರ್ವಸ್ವವನ್ನೂ ತೊಡಗಿಸಿದ್ದಾನೋ ಇಲ್ಲವೋ ಎಂಬುದೇ ಅದರ ಮಾನದಂಡ. ಇದನ್ನು ಅವನು ಸಾಧಿಸಿದರೆ 
ನಿಜಕ್ಕೂ ಅವನು ಯಶಸ್ವಿಯಾಗುವನು. ಲೌಕಿಕ ದೃಷ್ಟಿಯಿಂದ ಅವನ ಯತ್ನಗಳ ಫಲವು ಶೂನ್ಯವಾಗಿದ್ದರೂ ಸರಿಯೇ. 

53. ಕೆಲವು ಮಂದಿ ಕಪಟವಿಶ್ವಾಸಿಗಳು ತಮ್ಮನ್ನು ಗಂಡಾಂತರಗಳಿಗೆ ಒಡ್ಡಿಕೊಳ್ಳಲು ಸಿದ್ಧರಿರಲಿಲ್ಲ. ಆದರೆ ಈ ಧರ್ಮಯುದ್ಧ 
ಮತ್ತು ಈ ಪ್ರಯತ್ನಗಳಿಂದ ಸಂಪೂರ್ಣ ದೂರವಿದ್ದು ಮುಸ್ಲಿಮರ ದೃಷ್ಟಿಯಲ್ಲಿ ತುಚ್ಛರಾಗಲಿಕ್ಕೂ ತಮ್ಮ ಕಾಪಟ್ಕವನ್ನು 
ಬಹಿರಂಗವಾಗಿ ಪ್ರದರ್ಶಿಸಲಿಕ್ಕೂ ಅವರು ಸಿದ್ಧರಿರಲಿಲ್ಲ. ಆದುದರಿಂದ, ಯುದ್ದದಲ್ಲಿ ಭಾಗವಹಿಸುವ ವಿಷಯದಲ್ಲಿ ನಮ್ಮನ್ನು 
ಕ್ಷಮಿಸಬೇಕು. ಧನ ಸಹಾಯ ನೀಡಲು ನಾವು ಸಿದ್ಧರಿದ್ದೆ ವೆಂದು ಅವರು ಹೇಳುತ್ತಿದ್ದರು. 

54. ಅರ್ಥಾತ್‌- ಈ ಸೊತ್ತು ಸಂತಾನಗಳ ಮೋಹಕ್ಕೊಳಗಾಗಿ ಕಪಟ ನೀತಿಯನ್ನು ಅನುಸರಿಸಿದುದರಿಂದಾಗಿ ಇವರು 
ಮುಸ್ಲಿಮ್‌ ಸಮಾಜದಲ್ಲಿ ಅತ್ಯಂತ ನಿಂದ್ಮರೂ ಅಪಮಾನಿತರೂ ಆಗಿ ಬಿಡುವರು. ಇವರಿಗಿದ್ದ ಮಾನ, ಮರ್ಯಾದೆ, ಕೀರ್ತಿ, 
ಗುರುಸ್ಥಾನ, ಮುಖಂಡತ್ವ ಇವೆಲ್ಲವೂ ಹೊಸ ಇಸ್ಲಾಮೊ ಸಾಮೂಹಿಕ ವ್ಯವಸ್ಥೆಯಲ್ಲಿ ಮಣ್ಣು ಗೂಡುವುದು. ನಿಷ್ಠಪಟಿಯಾದ 
ಸಾಮಾನ್ಯ ಗುಲಾಮನೂ ಗುಲಾಮ ಪುತ್ರನೂ ಸಾಮಾನ್ಮ ಬೇಸಾಯಗಾರನೂ ಕುರಿ ಮೇಯಿಸುವವನೂ ಈ ನವ ವ್ಯವಸ್ಥೆಯಲ್ಲಿ 
ಗಣ್ಮರಾಗುವರು. ಪರಂಪರಾನುಗತ ಮುಖಂಡರು ತಮ್ಮ ಲೋಕಾರಾಧನೆಯಿಂದಾಗಿ ಅವಮಾನಿತರಾಗುವರು. 

ಹ. ಉಮರ್‌ರ(ರ) ಸಭೆಯಲ್ಲಿ ನಡೆದ ಒಂದು ಘಟನೆಯು ಇದಕ್ಕೊಂದು ಉತ್ತಮ ಮಾದರಿಯಾಗಿದೆ. ಸುಹೈಲ್‌ ಬಿನ್‌ 
ಅಮ್ರ್‌, ಹಾರಿಸ್‌ ಬಿನ್‌ ಹಿಶಾಮ್‌ರಂತಹ ದೊಡ್ಡ ದೊಡ್ಡ ಸರದಾರರನ್ನೊಳಗೊಂಡ ಕೆಲವು ಮಂದಿ ಕುರೈಶರು 
ಹ. ಉಮರ್‌ರನ್ನು(ರ) ಭೇಟಿಯಾಗಲು ಹೋದರು. ಅಲ್ಲಿ ಅನ್ಸಾರ್‌ ಮತ್ತು ಮುಹಾಜಿರರ ಪೈಕಿ ಯಾರಾದರೂ ಬಂದೊಡನೆ 


» ಕಾಂಡ-10 


604 * ¥ k ಕುರ್‌ಆನ್‌ .ವ್ಯಾಖ್ಕಾನ 


3 3 5 گیے۔‎ 
معب | عم‎ 3 wo Oy OOS 


BSI یہ‎ 
೨8೨೨2 ےر‎ 
1 


پر ہے و 6 EE ud‏ دید مع رر رر مس ہیں 
زم کن NEES SILK‏ ان لوا جا 


ಎಷ್ಟು ಮಾತ್ರಕ್ಕೂ ನಿಮ್ಮ ಕೂಟದವರಲ್ಲ.' ವಾಸ್ತವದಲ್ಲಿ ಅವರು .ನಿಮ್ಮಿಂದ ಭಯಭೀತರಾಗಿರುವವರು. 
ಅವರಿಗೆಲ್ಲಾದರೂ ಅಭೆಯಸ್ಥಾನ ಅಥವಾ ಗುಹೆ ಅಥವಾ ನುಗ್ಗಿ ಕುಳಿತಿರಲು ಸ್ಥಳ ಸಿಕ್ಕಿದರೆ, ಓಡಿ ಹೋಗಿ 
ಅದರೊಳೆಗೆ ಅವಿತುಕೊಳ್ಳುತ್ತಿದ್ದರು.* 5 

(58-60) ಓ ಪೈಗಂಬರರೇ, ಅವರಲ್ಲಿ ಕೆಲವರು ಸದಕಾತ್‌(ಕಡ್ಡಾಯ ದಾನ)ುನ ವಿತರಣಾ ಕಾರ್ಯದ 


٢ 
ಅವರನ್ನು ಹೆ. ಉಮರ್‌ರು(ರ) ತಮ್ಮ ಸಮೂಪದಲ್ಲೇ ಕುಳ್ಳಿರಿಸಿ, ಇವರಿಗಾಗಿ ಸ್ಥಳಾವಕಾಶ ಮಾಡಿಕೊಡಿರೆಂದು ಈ ಸರದಾರರೊಡನೆ 
ಹೇಳುತ್ತಿದ್ದರು. ಹೀಗೆ ಸ್ವಲ್ಪ ಹೊತ್ತಿ ನಲ್ಲೇ ಅವರು ಮೆಲ್ಲನೆ ಸರಿಯುತ್ತ ಸಭೆಯಲ್ಲಿ ಅತಿದೂರಕ್ಕೆ ತಲಪಿಬಿಟ್ಟರು. ಹೊರಗೆ ಬಂದು 
ಹಾರಿಸ್‌ ಬಿನ್‌ ಹಿಶಾಮ್‌ ತನ್ನ ಸಂಗಾಶಿಗಳೊಡನ್ಟೆ 'ಇಂದು ನಮ್ಮೊಂದಿಗೆ ಹೇಗೆ ವರ್ಶಿಸಲಾಯಿತೆಂದು ಕಂಡಿರಾ” ಎಂದು ಕೇಳಿದನು. 

' ಆಗ ಸುಹೈಲ್‌, 'ಇದರಲ್ಲಿ ಉಮರ್‌ರದ್ದೇನೂ(ರ) ತಪ್ಪಿಲ್ಲ. ತಪ್ಪು ನಮ್ಮದು. ನಮ್ಮನ್ನು ಈ ಧರ್ಮದ ಕಡೆಗೆ ಆಹ್ವಾನಿಸಲಾದಾಗ 
ನಾವು ವಿಮುಖರಾದೆವು. ಇವರು ಓಡಿ ಬಂದು ಅದನ್ನು ಸ್ವೀಕರಿಸಿದರು' ಎಂದರು. ತರುವಾಯ ಇವರಿಬ್ಬರೂ ಹ. ಉಮರ್‌ರ(ರ) 
ಬಳಿಗೆ ಪುನಃ ಬಂದು, 'ನಾವಿಂದು ನಿಮ್ಮ ವರ್ತನೆಯನ್ನು ಕಂಡೆವು. ಇದು ನಮ್ಮದೇ ದೋಷದ ಪರಿಣಾಮವೆಂಬುದನ್ನೂ ಬಲ್ಲೆವು. 
ಆದರೆ ಇದಕ್ಕೆ ಪರಿಹಾರ ಮಾರ್ಗಬೇನಾದರೂ ಇದೆಯೇ? ಎಂದು ಕೇಳಿದರು. ಹೆ. ಉಮರ್‌(ರ) ಬಾಯಿಯಿಂದೇನೂ ಹೇಳಲಿಲ್ಲ. 
ರೋಮ್‌. ಸಾಮ್ರಾಜ್ಯದ ಗಡಿಯ ಕಡೆಗೆ ಬೊಟ್ಟು ಮಾಡಿ ಮಾತ್ರ ತೋರಿಸಿದರು. ಇನ್ನೂ. ಧರ್ಮಯುದ್ದರಂಗದಲ್ಲಿ ನಿಮ್ಮ 
ತನುಧನಗಳನ್ನು ತ್ಯಾಗ ಮಾಡಿದರೆ ಪ್ರಾಯಶಃ ನೀವು ಕಳೆದುಕೊಂಡ ಸ್ಥಾನವನ್ನು ಮರಳಿ ಪಡೆಯಬಹುದೇನೋ ಎಂಬುದೇ ಅದರ 
ತಾತ್ಸರ್ಯವಾಗಿತ್ತು. } " 

55. ಅರ್ಥಾತ್‌- ಅವರ ಮೇಲೆ ಬರಲಿರುವ ಈ ಅಪಮಾನಕ್ಕಿಂತಲೂ ಹೆಚ್ಚಿನ ಗಂಡಾಂತರ ಯಾವುದೆಂದರೆ ಯಾವ ಕಾಪಟ್ಕ 
ನೀತಿಯನ್ನು ಅವರು ತಮ್ಮಲ್ಲಿ ಬೆಳೆಸುತ್ತಿರುವರೋ ಅದರ ಫಲವಾಗಿ ಅವರಿಗೆ ಸಾಯುವ ತನಕವೂ ಸತ್ಯವಿಶ್ವಾಸ ಸ್ವೀಕಾರದ ಅನುಗ್ರಹ 
ಸಿಗದೇ ಹೋಗುವುದು. ಅವರು ತಮ್ಮ ಇಹಲೋಕವನ್ನು ಕೆಡಸಿಕೊಂಡ ಬಳಿಕ ತಮ್ಮ ಪರಲೋಕವನ್ನು ಮತ್ತಷ್ಟು ಕೆಡಿಸಿಕೊಂಡ 
ಸ್ಥಿತಿಯಲ್ಲಿ ಇಹಲೋಕದಿಂದ ತೆರಳುವರು: ۰ 4 f 

56. ಮದೀನಾದ ಕಪಟವಿಶ್ವಾಸಿಗಳಲ್ಲಿ ಹೆಚ್ಚಿನವರು: ಮಾತ್ರವಲ್ಲ ಎಲ್ಲರೂ ಧನಿಕರೋ: ವಯೋವೃದ್ಧರೋ ಆಗಿದ್ದರು. 
'ಅಲ್‌ಬಿದಾಯಃ ವನ್ನಿಹಾಯಃ'ದಲ್ಲಿ ಇಬ್ಸ್‌ ಕಸೀರರು ಕೊಟ್ಟಿರುವ ಅವರ ಯಾದಿಯಲ್ಲಿ ಕೇವಲ ಒಬ್ಬ ಯುವಕನ ಪ್ರಸ್ತಾಪವಿದೆ. 
ಆ ಯಾದಿಯಲ್ಲಿ ಬಡವರು ಯಾರೂ ಇಲ್ಲ. ಇವರಿಗೆ ಮದೀನಾದಲ್ಲಿ ಆಸ್ತಿಪಾಸ್ತಿಗಳೂ ವಿಶಾಲವಾದ' ವ್ಯಾಪಾರ ವ್ಯವಹಾರಗಳೂ 
ಇದ್ದುವು. ಅನುಭವದ ಬಾಹುಳ್ಳ್ಕವು ಅವರನ್ನು ಕುಹಕಿಗಳನ್ನಾಗಿಸಿ ಬಿಟ್ಟಿತ್ತು. ಇಸ್ಲಾಮ್‌ ಮದೀನಾವನ್ನು ತಲುಪಿದೊಡನೆ ಊರವರಲ್ಲಿ 
ಅಧಿಕಾಂಶ ಜನರು ನಿನ್ನೆ ಹಾಗೂ ಸತ್ಯವಿಶ್ವಾಸದ ಸ್ಫೂರ್ತಿಯಿಂದ ಅದನ್ನು ಸ್ಟೀಕರಿಸಿಕೊ೦ಡಾಗ ಇವರು ಉಭಯ ಸಂಕಟಕ್ಕೊಳಗಾದರು. 
ಇತ್ತ ಅವರ ಸ್ವಂತ ಗೋತ್ರದ ಅಧಿಕಾಂಶ ಜನರು, ಹೆಚ್ಚೇಕೆ ಪುತ್ರ ಪುತ್ರಿಯರು ಸಹ ಈ ನವ ಧರ್ಮದಿಂದ ಪ್ರಭಾವಿತರಾಗಿದ್ದ: ರು. 
ಅವರ ವಿರುದ್ದ ಇವರು ನಿಷೇಧ ನೀತಿಯನ್ನನುಸರಿಸಿದರೆ, ಇವರ ನಾಯಕತ್ವ, ಗೌರವ, ಕೀರ್ತಿ ಎಲ್ಲವೂ ಆಗಲೇ ಮಣ್ಣು ಪಾಲಾಗಿ 
ಬಿಡುತ್ತಿತ್ತು. ಅವರ ಸ್ವಂತ ಮನೆಗಳಲ್ಲೇ ಅವರ ವಿರುದ್ಧ ಬಂಡಾಯವೇಳುವ ಭಯವಿತ್ತು. ಅತ್ತ ಈ ಧರ್ಮಕ್ಕೆ ಸಹಕಾರ 
ಕೊಡುವುದೆಂದರೆ ಇಡೀ ಅರಬ್‌ ದೇಶ ಮಾತ್ರವಲ್ಲ ಸುತ್ತಮುತ್ತಲಿನ ಜನಾಂಗ ಹಾಗೂ ರಾಷ್ಟ್ರಗಳೊಂದಿಗೆ ಜಗಳವನ್ನು ಖರೀದಿಸಲು 
ಸಿದ್ದರಾದಂತೆಯೇ -ಸರಿ. ಅವರು ತಮ್ಮ ಸ್ವಾರ್ಥ ಮತ್ತು ಭೌತಿಕ ಆಸಕ್ತಿಗಳಲ್ಲಿ ಎಷ್ಟು ಆಳವಾಗಿ ಮುಳುಗಿದ್ದರೆಂದರೆ, ಸತ್ಯವು 
ವಸ್ತುತಃ ಒಂದು ಅಮೂಲ್ಯ ಸಂಪತ್ತಾಗಿದ್ದು ಸತೈದ ಮೇಲಿನ ವ್ಯಾಮೋಹದಿಂದ ಮಾನವನು ಅಪಾಯಗಳನ್ನು ಖರೀದಿಸಬಲ್ಲನು 
ಮತ್ತು ತನುಧನಗಳ ತ್ಯಾಗವನ್ನು: ಸಹಿಸಬಲ್ಲನು ಎಂಬುದನ್ನು ತಿಳಿಯಬಲ್ಲ ಅರ್ಹತೆಯೂ ಅವರಲ್ಲಿ ಉಳಿದಿರಲಿಲ್ಲ. ಅವರು ಜಗತ್ತಿನ 
ಎಲ್ಲ ವ್ಯವಹಾರಗಳನ್ನೂ ಕೇವಲ ತಮ್ಮ ಲೌಕಿಕ ಲಾಭ ಮತ್ತು ಹಿತಾಸಕ್ತಿಗಳ ದೃಷ್ಟಿಯಿಂದಲೇ ನೋಡುವ ಅಭ್ಯಾಸ ಹೊಂದಿದ್ದರು. 


- | ಅಡುದರಿಂದ ತಮ್ಮ ಜನಾಂಗದ ಮಧ್ಯೆ' ತಮ್ಮ ಗೌರವವನ್ನೂ ಆಸ್ತಿಪಾಸ್ತಿಗಳನ್ನೂ ವ್ಯಾಪಾರ ವೈವಹಾರಗಳನ್ನೂ ಉಳಿಸಿಕೊಳ್ಳಲಿಕ್ಕಾಗಿ 


ಕಾಂಡ-10 


7 


ELIS ps امم‎ ಗವ ಅರಿಯ) 


ಬಗ್ಗೆ ನಿಮ್ಮನ್ನು ಆಕ್ಸೇಪಿಸುತ್ತಾರೆ. ಆ ಸೊತ್ತಿನಿಂದ ಅವರಿಗೇನಾದರೂ ಕೊಟ್ಟು ಬಿಟ್ಟರೆ ತೃಪ್ತ ರಾಗುತ್ತಾರೆ. 
ಕೊಡದಿದ್ದರೆ ಸಿಟ್ಟಾಗುತ್ತಾರೆ.7 ಅಲ್ಲಾಹ್‌ ಮತ್ತು ರಸೂಲರು ಅವರಿಗೆ ಕೊಟ್ಟುದರಲ್ಲಿ ಅವರು ತೃಪ್ತಿಪಟ್ಟುನ್‌ 
"ಅಲ್ಲಾಹ್‌ ನಮಗೆ ಸಾಕು. ಅವನು ತನ್ನ ಅನುಗ್ರಹದಿಂದ ಇನ್ನೂ ಧಾರಾಳವಾಗಿ ನೀಡುವನು ಮತ್ತು ಅವನ 


ತಾವು ಸತ್ಯ ಒೈವಿಶ್ವಾಸಿಗಳೆಂದು ಹೇಳಿಕೊಳ್ಳುವುದೇ ಸೂಕ್ತ. ನಿಷ್ಠಾಮಾರ್ಗದ ಅನುಸರಣೆಯಿಂದಾಗುವ ಗಂಡಾಂತರ ಹಾಗೂ ನಹ ಸ್ವಗಳಿಂದ 
ತಪ್ಪಿಸಿಕೊಳ್ಳಲಿಕ್ಕಾಗಿ ನಿಷ್ಕಳಂಕ ಸತ್ಯವಿಶ್ವಾಸವನ್ನು ಸ್ವೀಕರಿಸದಿರುವುದೇ ಉತ್ತಮವೆಂದೂ ಅವರು ಭಾವಿಸಿದರು. ಅವರ ಈ 
ಮನೋವೃಶ್ತಿಯನ್ನೇ ಇಲ್ಲಿ ಹೀಗೆ ವಿವರಿಸಲಾಗಿದೆ: ವಾಸ ಸ್ಪ್ತವದಲ್ಲಿ ಇವರು ನಿಮ್ಮ ಸಂಗಡವಿಲ್ಲ. ನಷ್ಟಗಳ ಭಯವು ಇವರನ್ನು 
ಒತ್ತಾಯಪೂರ್ವಕ ನಿಮ್ಮೊಂದಿಗೆ ಸೇರಿಸಿದೆ. ಮದೀನಾದಲ್ಲಿ ಮುಸ್ಲಿಮೇತರರ ನೆಲೆಯಲ್ಲಿದ್ದರೆ ತಮ್ಮ ಸ್ಥಾನಮಾನಗಳು ನಷ್ಟ 
ಹೊಂದುವುವು. ಪತ್ನಿ ಮತ್ತು ಮಕ್ಕಳೊಂದಿಗೂ ಸಂಬಂಧ ಕಡಿದು ಹೋಗುವುದು ಮತ್ತು ಮದೀನಾವನ್ನು ಬಿಟ್ಟಿ ಮರುಕ್ಷಣದಲ್ಲಿ 
ಅವರಿಗೆ ತಮ್ಮ ಆಸ್ತಿಪಾಸ್ತಿ ್ರಿಗಳನ್ನೂ ವ್ಯಾಪಾರ ವಹಿವಾಟುಗಳನ್ನೂ ತ್ಯಜಿಸಬೇಕಾದೀತು ಎಂಬ ಭಯ ಮಾತ್ರ ಅವರನ್ನು ತಮ್ಮನ್ನು 
ತಾವೇ ಮುಸ್ಲಿಮರಲ್ಲಿ ಸೇರಿಸಿಕೊಳ್ಳಲು ನಿರ್ಬಂಧಿಸಿದೆ. ಕುಫ್ರ್‌ಗಾಗಿ ಈ ನಷ್ಟವನ್ನು ಸಹಿಸಿಕೊಳ್ಳಲು ಬೇಕಾದಷ್ಟು ನಿಷ್ಠೆಯು ಕುಫ್ರ್‌ನ- 
ಮೇಲೂ ಅವರಿಗೆ ಇಲ್ಲ. ಈ ಉಭಯ ಸಂಕಟವು ಅವರನ್ನು ನಿರ್ವಾಹವಿಲ್ಲದೆ ಮದೀನಾದಲ್ಲಿ ವಾಸಿಸಲು ನಿರ್ಬಂಧಗೊಳಿಸಿದೆ, 
ಅವರು ಒಲ್ಲದ ಮನಸ್ಸಿನಿಂದ ನಮಾರು್‌ ಮಾಡುತ್ತಾರೆ ಮತ್ತು ದಂಡವೆಂಬಂತೆ ರುಕಾತ್‌ ತೆರುತ್ತಾರೆ. ವಸ್ತುತಃ ಈಗ 
ಎದುರಾಗಿರುವ ಈ ದೈನಂದಿನ ಜಿಹಾದ್‌, ಒಂದಲ್ಲೊಂದು ಭಯಾನಕ ಶತ್ರುವಿನೊಡನೆ ನಿತ್ತ ಹೋರಾಟ ಮತ್ತು ನಿತ್ಯವೂ 
ತನುಧನಗಳ ತ್ಯಾಗದ ಬೇಡಿಕೆ- ಇವುಗಳ ಸಂಕಷ್ಟದಿಂದ ಪಾರಾಗಲು ಅವರು ಎಷ್ಟು ಕಾತುರ ಪಡುಶಿ ಶಿರುವರೆಂದರೆ, ಯಾವುದಾದರೂ 
ಬಿಲದಲ್ಲಿ ನೆಮ್ಮದಿ ಸಿಗಬಹುದೆಂದಾದರೆ ಅದರೊಳಗೆ ನುಸುಳಲೂ ಅವರು ಸಿದ್ದೆರಿರುವರು. : 

57. ಒಂದು ಮಿತಿಗಿಂತ ಹೆಚ್ಚು ಸಂಪತ್ತನ್ನು ಹೊಂದಿರುವ ದೇಶವಾಸಿಗಳೆಲ್ಲರ ಮೇಲೆ ಕ್ರಮಬದ್ದವಾಗಿ ನಿಶ್ಚಿತ ದರದಲ್ಲಿ 
ರುಕಾತ್‌ ಹೊರಿಸಿದುದು ಅರಬ್‌ ದೇಶದಲ್ಲಿ ಇದು ಪ್ರಥಮ ಬಾರಿಯಾಗಿತ್ತು. ಜನರಿಂದ, ಅವರ ಕೃಷಿ ಉತ್ಪನ್ನಗಳಿಂದ, 
ಜಾನುವಾರುಗಳಿಂದ, ವ್ಯಾಪಾರದ ಸರಕುಗಳಿಂದ, ಖನಿಜ ಸಂಪತ್ತಿನಿಂದ ಮತ್ತು ಚಿನ್ನ ಬೆಳ್ಳಿಯ ಸಂಗ್ರಹಗಳಿರಿದ ಶೇಕಡಾ 
2%, ಶೇಕಡಾ 5, ಶೇಕಡಾ 10 ಮತ್ತು ಶೇಕಡಾ 20ರಂತೆ ನಾನಾ ದರಗಳಲ್ಲಿ ಇದನ್ನು ವಸೂಲು ಮಾಡಲಾಗುತ್ತಿತ್ತು. ರುಕಾತ್‌ನ 
ಈ ಸೊತ್ತನ್ನೆಲ್ಲ -ಒಂದು ಸುವ್ಮ ವಸ್ಸಿತ ರೀತಿಯಲ್ಲಿ ವಸೂಲು ಮಾಡಿ ಒಂದು ಕೇಂದ್ರದಲ್ಲಿ ಸಂಗ್ರಹಿಸಿ, ಸುವ್ಯವಸ್ಥಿತವಾಗಿ ಖರ್ಚು 
ಮಾಡಲಾಗುತ್ತಿತ್ತು. ಹೀಗೆ ಪ್ರವಾದಿವರ್ಯರ(ಸೆ ) ಬಳಿ ಹೇರಳ ಸಂಪತ್ತು ಸಂಗ್ರಹವಾಗಿ ಜನರಿಗೆ ವಿತರಣೆಯಾಗುತ್ತಿತ್ತು. ಒಬ್ಬ 
ವ್ಯಕ್ತಿಯ ಬಳಿ ಇಷ್ಟು ಸೆಂಪತ್ತು ಸ ಸಂಗ್ರಹವಾಗುವುದನ್ನೊ ವಿತರಣೆಯಾಗುವುದನ್ನೂ ಅರಬರು ಹಿಂದೆಂದೂ ಕಂಡಿರಲಿಲ್ಲ. ಇದನ್ನು 
ಕಂಡಾಗ ಲೋಕಾರಾಧಕರಾದ ಕಪಟವಿಶ್ವಾಸಿಗಳ ಬಾಯಲ್ಲಿ ನೀರೂರುತ್ತಿತ್ತು. ಈ ಹರಿಯುವ ನೀರಿನಿಂದ ತಮಗೂ ಧಾರಾಳ 
ಕುಡಿಯಲು ಸಿಗಬೇಕೆಂದು ಅವರು, ಹಾತೊರೆಯುತ್ತಿದ್ದರು. ಆದರೆ ಇಲ್ಲಿ ಕುಡಿಸುವ ವ್ಯಕ್ತಿಯು ತನ್ನ 'ಸೈಂತಕ್ಕಾಗಲಿ ತನ್ನ 
ಕುಟುಂಬದವರಿಗಾಗಲಿ ಅದರಿಂದ ಒಂದು ಹನಿಯನ್ನು ಸಹ ನಿಷಿದ್ದ ನ್ಸಗೊಳಿಸಿಕೊಂಡಿತ್ತು. ಅವರ ಕೈಯಿಂದ ಅದನ್ನು ಪಡೆಯಲು 
ಅರ್ಹತೆ ಹೊರದಿದವರ ವಿನಾ ಇತರರಿಗೆ ಅದು ಸಿಗುವ ಸಂಭವವೇ ಇರಲಿಲ್ಲ. ಈ ಕಾರಣದಿಂದಲೇ ಪ್ರವಾದಿವರ್ಯರು(ಸ) 
ದಾನವಿತರಣೆ ಮಾಡುತಿ ಶ್ರಿರುವುದನ್ನು ಕಂಡು ಕಪಟ ವಿಶ್ವಾಸಿಗಳು ಒಳಗಿಂದೊಳಗೇ ಕುದಿಯುತ್ತಿದ್ದರು. ವಿತರಣೆ ಮಾಡುತಿ ಶ್ರಿರುವಾಗ 
ಪ್ರತಿ ಸಲವೂ ಅವರ ಮೇಲೆ ಏನಾದರೂ ಅಪವಾದ ಹೊರಿಸಿ ಟೀಕಿಸುತ್ತಿದ್ದರು. "ವಾಸ್ತವದಲ್ಲಿ ತಮಗೆ: ಹಸ್ತಕ್ಷೇಪ ನಡೆಸಲು. 
ಸಿಗುತ್ತಿಲ್ಲವೆಂಬುದೇ ಅವರ ಗೊಣಗಾಟಕ್ಕೆ ಕಾರಣವಾಗಿತ್ತು. ಆದರೆ ಇದನ್ನು ಬಚ್ಚಿಟ್ಟು ದಾನ +4898 7 : 
ಆಗುತ್ತಿಲ್ಲವೆಂದೂ ಪಕ್ಷಪಾತ ತೋರಲಾಗುತ್ತಿದೆಯೆಂದೂ ದೂರುತ್ತಿದ್ದರು. 

58. ಅರ್ಥಾತ್‌- ಪ್ರವಾದಿವರ್ಯರು(ಸ) ಸಮರಾರ್ಜಿತ ಸೊತಿ ಶ್ರಿನಿಂದ "ಅವರಿಗೆ ಕೊಡುತಿ 8ہ‎ ಪಾಲಿನಲ್ಲಿ' ತೈಪ್ತರಾಗಿ ಅಲ್ಲಾಹನ 
ಅನುಗ್ರಹದಿಂದ ಅವರು ಸ್ವತಃ ಗಳಿಸುತ್ತಿದ್ದುದನ್ನೂ ದೇವದತ್ತ ತ್ರವಾದ ಸಂಪಾದನೆಯ ಮೂಲಗಳಿಂದ"  ಸಿಗುತ್ತಿದ್ದುದನ್ನೂ ತಮಗೆ 


ಸಾಕೆಂದು ತಿಳಿಯುತ್ತಿದ್ದರೆ. 


ಕಾಂಡ-10 


606 ಕುರ್‌ಆನ್‌ ವ್ಯಾಖ್ಯಾಸ 


$7) 


Css ہے‎ Ns pi غ مو‎ 
0 +2 


3) 
) 


2 


445೨ 254/43, ೨4ಸಿ 
AUS a SIS 


ರಸೂಲರೂ ನಮಗೆ ದಯಪಾಲಿಸುವರು.” ನಾವು ಅಲ್ಲಾಹನ ಕಡೆಗೇ ಭರವಸೆಯನ್ನಿರಿಸಿ ಕೊಂಡಿದ್ದೇವೆ." 
ಎನ್ನುತ್ತಿದ್ದರೆ ಅದೆಷ್ಟು ಉತ್ತಮವಾಗುತ್ತಿತ್ತು.9 ವಾಸ್ತವದಲ್ಲಿ ಈ 'ಕಡ್ಡಾಯದಾನ'ಗಳು 'ಫಕೀರ'(ಬಡವುರಿಗೆ,"! 
'ಮಿಸ್ಕೀನ್‌'(ದರಿದ್ರಿರಿಗೆ,5* 'ಕಡ್ಡಾಯದಾನ'ಗಳೆ ಕಾರ್ಯಗಳಲ್ಲಿ ನೇಮಕಗೊಂಡವರಿಗೈಆ ಮನವೊಲಿಸ ಬೇಕಾದ 
:ಅಗತೈವಿರುವವರಿಗೆ*' ಕೊರಳು ಬಿಡಿಸುವುದಕ್ಕೆ ಸಾಲಗಾರರಿಗೆ ನೆರವು ನೀಡಲಿಕ್ಕಳ ಅಲ್ಲಾಹನ 


59. ಅರ್ಥಾತ್‌- ರುಕಾತ್‌ನ ಹೊರತಾಗಿ ಸರಕಾರಿ ಬೊಕ್ಕಸಕ್ಕೆ ಬರುವ ಸೊತ್ತಿನಿಂದ ನಮಗೆ ನಮ್ಮ ಹಕ್ಕಿಗನುಸಾರ ಈ 
ಮುಂಚೆ ಸಿಗುತ್ತಿದ್ದ ಹಾಗೆಯೇ ಮುಂದೆಯೂ ಸಿಗುವ ಅವಕಾಶವಿರುವುದು ಎಂದು ಭಾವಿಸಿದ್ದೆ. 

60. ಅರ್ಫಾತ್‌- ನಮ್ಮ ದೃಷ್ಟಿಯು ಕೇವಲ ಭೂಲೋಕ ಮತ್ತು ಅದರ ತುಚ್ಛವಾದ ಸಂಪತ್ತಿನ ಮೇಲಿರುವುದಲ್ಲ. ನಮ್ಮ 
ದೃಷ್ಟಿ ಅಲ್ಲಾಹ್‌ ಮತ್ತು ಅವನ ಅನುಗ್ರಹ ಹಾಗೂ ಅವನ ಕೃಪೆಯ ಮೇಲಿದೆ. ನಾವು ಅವನ ಸಂಪ್ರೀತಿಯನ್ನೇ ಬಯಸುತ್ತೇವೆ. 

'| ಅವನ ಮೇಲೆಯೇ ಭರವನಸೆಯನ್ನಿರಿಸುತ್ತೇವೆ. ಅವನು ದಯಪಾಲಿಸಿದುದರಲ್ಲಿ ತೃಪ್ತರಾಗಿದ್ದೇವೆ. 

61. 'ಫಕೀರ್‌' ಎಂದರೆ, ತನ್ನ ಜೀವನಾವಶ್ಮಕತೆಗೆ ಇತರರ ಸಹಾಯ ಬಯಸುವವ, ಈ ಪದವನ್ನು ಎಲ್ಲ ಬಡವರಿಗೆ - 
ಅವರು ಯಾವುದೇ ರೀತಿಯ ಸಹಾಯಾರ್ಥಿಗಳಾಗಿದ್ದರೂ- ಸಾಮಾನ್ಕವಾಗಿ ಪ್ರಯೋಗಿಸಲಾಗುತ್ತದೆ. 

62. 'ಮಸ್ಕನತ್‌' ಎಂಬ ಅರಬೀ ಪದಕ್ಕೆ ದೀನಕೆ, ದುರ್ದೆಸೆ, ದಾರಿದ್ರ ಎಂಬ ತಾತ್ಚರ್ಯವಿದೆ. ಅದರಂತೆ ಸಾಮಾನ್ಯ 
ಬಡವರಿಗಿಂತಲೂ ಕಷ್ಟ ಸ್ಲಿಶಿಯಲ್ಲಿರುವವರನ್ನು ಮಿಸ್ಕೀನ್‌ಗಳೆನ್ನುತ್ತಾರೆ. ಪ್ರವಾದಿಷರ್ಯರು(ಸ) ಈ ಪದದ ಅರ್ಥವನ್ನು 
ವಿವರಿಸುತ್ತ, ಕೆಲವರು ತಮ್ಮ ಅತ್ಕಾವಶ್ಮಕ ಬೇಡಿಕೆಗಳನ್ನು ಪೂರೈಸಿಕೊಳ್ಳುವ ಸಾಮರ್ಥ್ಯವಿಲ್ಲದೆ ಬಹಳ ಸಂಕಷ್ಟದಲ್ಲಿದ್ದರೂ ತಮ್ಮ 


ಆ‏ رہہ 


ಸ್ವಾಭಿಮಾಸದಿಂದಾಗಿ تیلات‎ ಮುಂದೆ ಕೈ ಚಾಚುವುದಿಲ್ಲ. ಅತ್ತ ಅವರ ಪ್ರತ್ಯಕ್ಷ ಸ್ಥಿತಿಯನ್ನು ಮಾತ್ರ ಕಾಣುವ ಜನರು ಅವರಿಗೆ 
ಸಹಾಯ ಮಾಡುವುದಿಲ್ಲ. ಇಂತಹವರು ಮುಖ್ಯವಾಗಿ ಸಹಾಯಕ್ಕೆ ಅರ್ಹರೆಂದು ಹೇಳಿದ್ದಾರೆ. 

63. ಅರ್ಥಾತ್‌- ದಾನಗಳನ್ನು ವಸೂಲು ಮಾಡಿ ವಸೂಲಾದ ಸೂತ್ತನ್ನು ಶೇಖರಿಸಿ, ಅದರ ಲೆಕ್ಕ ಪತ್ರಗಳನ್ನಿರಿಸಿ ಅದರ 
ವಿತರಣೆ ಮಾಡಲಿಕ್ಕಾಗಿ ಸರಕಾರದಿಂದ ನೇಮಕಗೊಂಡವರು. ಇಂತಹವರು ಬಡವರು ಮತ್ತು ದರಿದ್ರರಾಗಿರದಿದ್ದರೂ ಅವರ 
ಸಂಬಳವನ್ನು ದಾನದ ಖಾತೆಯಿಂದ ಕೊಡಲಾಗುವುದು. 

ಇಲ್ಲಿ ಗಮನಾರ್ಹ ವಿಷಯವೇನೆಂದರೆ, ಪ್ರವಾದಿವರ್ಯರು(ಸ) ಸ್ವಯಂ ತಮಗೂ ತಮ್ಮ ಕುಟುಂಬ(ಬನೀ ಹಾಶಿಮ್‌)ಕ್ಕೂ 
ರುಕಾತ್‌ ಪಡೆಯುವುದನ್ನು ಹರಾಮ್‌(ನಿಪಿದ್ದ)ಗೊಳಿಸಿಕೊಂಡಿದ್ದೆರು. ಅವರು ಈ ದಾನಗಳ ವಿತರಣಾ ಕಾರ್ಯವನ್ನೂ ಪ್ರತಿಫಲ 
ಪಡೆಯದೆಯೇ ನೆರವೇರಿಸಿದ್ದರು. ಇತರ ಬನೀ ಹಾಶಿಮ್‌ ಮನೆಕನದವರೂ ಈ ಕರ್ತವ್ಯವನ್ನು ಪ್ರತಿಫಲ ಪಡೆಯದೆ ನೆರವೇರಿಸುವುದು 
ಧರ್ಮಸಮ್ಮತ. ಆದರೆ ಅವರು ಪ್ರತಿಫಲ ಪಡೆದು ಈ ಖಾತೆಯ ಯಾವುದಾದರೂ ಸೇವೆ ಮಾಡುವುದು ಧರ್ಮಸಮ್ಮತವಲ್ಲ 
ಎಂಬ ನಿಯಮವನ್ನೂ ನಿಶ್ಚಯಿಸಿದರು. 

64. 'ತಾಗೀಫ್‌ ಕಲ್ಫ್‌' ಎಂದರೆ ಮನವೊಲಿಸುವುದು. ಈ ಆದೇಶದ ಉದ್ದೇಶವೇನೆಂದರೆ - ಇಸ್ಲಾಮನ್ನು ವಿರೋಧಿಸುವುದರಲ್ಲಿ 
ಆಸಕ್ತರಾದವರ ಬ್ವೇಷವನ್ನು ಹಣ ಕೊಟ್ಟು ತಣಿಸಬಹುದೆಂದು ಕಂಡಾಗ ಅಥವಾ ಸತ್ಯನಿಷೇಧಿಗಳ ಪಾಳಯದಲ್ಲಿರುವವರಿಗೆ 
ಹಣಕೊಟ್ಟರೆ ಅವರು ಅಲ್ಲಿಂದ ಹೊರ ಬಂದು ಮುಸ್ಲಿಮರ ಸಹಕಾರಿಗಳಾಗಬಹುದೆಂದು ಕಂಡಾಗ ಅಥವಾ ಹೊಸತಾಗಿ ಇಸ್ಲಾಮಿನಲ್ಲಿ 
ಸೇರಿಕೊ೦ಡವರ ದೌರ್ಬಲ್ಮವನ್ನು ಗಮನಿಸಿ ಅವರಿಗೆ ಆರ್ಥಿಕ ಸಹಾಯ ಕೊಡದಿದ್ದರೆ ಅವರು ಪುನಃ ಸತ್ಯನಿಷೇಧದ ಕಡೆಗೆ ಮರಳಿ 
ಹೋಗಿಬಿಡುವರೆಂದು ಕಂಡಾಗ ಅವರು ಧನಿಕರೋ ಬಡವರೋ ಎಂದು ನೋಡದೆ ಇಂತಹವರಿಗೆಲ್ಲ ಮಾಸಾಶನ ಅಥವಾ ತಾತ್ಕಾಲಿಕ 
ದೇಣಿಗೆ ಕೊಟ್ಟು ಇಸ್ಲಾಮಿನ ಸಹಾಯಕ ಅಥವಾ ವಿಧೇಯ್ಯ ಅಥವಾ ಕನಿಷ್ಠಪಕ್ಲೆ ತಟಸ್ಥ ಶತ್ರುವನ್ನಾಗಿಯಾದರೂ ಮಾಡಬಹುದು. 
ಇವುಗಳಿಗಾಗಿ ಸಮರಾರ್ಜಿತ ಹಾಗೂ ಇತರ ಆದಾಯ ಮೂಲೆಗಳಿಂದಲೂ ಅಗತ ಬಿದ್ದಾಗ ರುಕಾತ್‌ನಿಂದಲೂ ವ್ಯಯಿಸಬಹುದು. 
ಪ್ರವಾದಿವರ್ಯರ(ಸ) ಕಾಲದಲ್ಲಿ ಮನವೊಲಿಸುವುದಕ್ಕಾಗಿ ಅನೇಕರಿಗೆ ಮಾಸಾಶನ ಹಾಗೂ ದೇಣಿಗೆಗಳನ್ನು ಕೊಡಲಾಗುತ್ತಿತ್ತೆಂಬ 


ಕಾಂಡ-10 


ಮತ್ತು ಪ್ರಯಾಣಿಕರ ಸತ್ಕಾರಕ್ಕಾಗಿ್‌ ಖರ್ಚು ಮಾಡಲಿಕ್ಕಾಗಿರುತ್ತವೆ. ಅಲ್ಲಾಹನ ಕಡೆಯ ಒಂದು‏ .جج 
ಕಡ್ಡಾಯವಿದು. ಅಲ್ಲಾಹನು ಸರ್ವಜ್ನನೂ ಮಹಾ ಧೀಮಂತನೂ ಆಗಿರುತ್ತಾನೆ.‏ 
ಇವರಲ್ಲಿ ಕೆಲವರು ತಮ್ಮ ಮಾತುಗಳಿಂದ ಪ್ರವಾದಿವರ್ಯರಿಗೆ ಕೀಟಲೆ ಕೊಡುತ್ತಾ: ರೆ ಮತ್ತು‏ )610( 


[ಎಸಯವು ಸರ್ವಸಮ್ಮತವಾಗಿದೆ. ಆದರೆ ಅವರ ಕಾಲಾನಂತರವೂ ಈ ಖಾತೆಯು ಊರ್ಜಿತದಲ್ಲಿತ್ರೇ ಇಲ್ಲವೇ ಎಂಬ ಬಗ್ಗೆ 
ಭಿನ್ನಾಭಿಪ್ರಾಯಗಳಿವೆ. ಇಮಾಮ್‌ ಅಬೂಹನೀಫಾ(ರ) ಮತ್ತು ಅವರ ಸಂಗಡಿಗರು ಹ. ಅಬೂಬಕರ್‌ ಮತ್ತು ಹ. ಉಮರ್‌ರ(ರ) 
ಕಾಲದಲ್ಲಿ ಈ ಖಾತೆಯು ಅನೂರ್ಜಿತಗೊಂಡಿತ್ತೆಂದೂ ಈಗ 'ಮುಅಲ್ಲಫತಿಲ್‌ ಕುಲೂಬ್‌'ರಿಗೆ ಕೊಡುವುದು ಧರ್ಮಸಮ್ಮತವಲ್ಲವೆಂದೂ 
ಹೇಳುತ್ತಾರೆ. ಹ. ಇಮಾಮ್‌ ಶಾಫಿಕಯವರು(ರ) ಫಾಸಿಕ್‌(ಕರ್ಮಬ್ರಷ್ಟ) ಮುಸ್ಲಿಮನ ಮನವೊಲಿಸಲಿಕ್ಕಾಗಿ ರುಕಾತ್‌ ಖಾತೆಯಿಂದ 
ಕೊಡಬಹುಜೆಂದೂ ಸತ್ಮನಿಷೇಧಿಗಳಿಗೆ ಮಾತ್ರ ಕೊಡಬಾರದೆಂದೂ ಹೇಳುತ್ತಾರೆ. ಇನ್ನಿತರ ಕೆಲವು ಕರ್ಮಶಾಸ್ತ್ರಜ್ಞರು, ಅಗತ್ಯ ಬಿದ್ದರೆ 
'ಮುಅಲ್ಲಫೆಶಿಲ್‌ ಕುಲೂಬ್‌'ರ ಪಾಲು ಈಗಲೂ ಊರ್ಜಿತದಲ್ಲಿದೆ ಎನ್ನುತ್ತಾರೆ. 

ನಮ್ಮ ಅಭಿಪ್ರಾಯ ಪ್ರಕಾರ (ಕೊನೆಯ ಅಭಿಪ್ರಾಯವೇ ಸರಿ) ಈ ಬಗ್ಗೆ ಹ. ಉಮರ್‌(ರ) ಸಹಾಬಿವರ್ಯರಲ್ಲಿ (ರ) 
ಏಕಾಭಿಪ್ರಾಯವಿದ್ದುದು, ಅವರ ಕಾಲದಲ್ಲಿ ಮನವೊಲಿಸುವ ಕಾರ್ಯಕ್ಕೆ ರುಕಾತಿನಿಂದ ವ್ಯಯಿಸುವ ಅಗತ್ಯ ಉಳಿದಿಲ್ಲವೆಂಬ 
ವಿಷಯದಲ್ಲಾಗಿತ್ತು. ಸಹಾಬಿಗಳ(ರ) ಈ ಏಕಾಭಿಪ್ರಾಯದ ಆದಾರದಲ್ಲಿ, ಕುರ್‌ಆನಿನಲ್ಲಿ ಕೆಲವು ಪ್ರಮುಖವಾದ ಧಾರ್ಮಿಕ 
ಹಿತಾಸಕ್ತಿಗಳಿಗಾಗಿ ಇರಿಸಿದ ಒಂದು ಖಾತೆಯನ್ನು ಲೋಕಾಂತ್ಮಕಾಲದ ವರೆಗೆ ಶಾಶ್ವತವಾಗಿ ರದ್ದುಗೊಳಿಸಲಾಗಿದೆ ಎಂದು ಗ್ರಹಿಸಲು 
ಯಾವ ಕಾರಣವೂ ಇಲ್ಲ. 

65. ಕೊರಳು ಬಿಡಿಸುವುದೆಂದರೆ - ಗುಲಾಮರನ್ನು ಬಿಡುಗಡೆಗೊಳಿಸಲಿಕ್ಕಾಗಿ ರುಕಾತಿನ ಹಣ ವಿನಿಯೋಗಿಸುವುಮು. 

66. ಅರ್ಥಾತ್‌- ಒಬ್ಬನಲ್ಲಿರುವ ಸೊತ್ತಿನಿಂದ ಅವನ ಸಾಲವನ್ನೆಲ್ಲ ಸಂದಾಯ ಮಾಡಿದರೆ ಅವನ ಬಳಿ ನಿಸಾಬ್‌(ಕನಿಷ್ಠ 
ಮಿಪಿಗಿಂತ ಕಡಿಮೆ ಹಣ ಉಳಿಯುವಂತಹ ಸಾಲಗಾರ. 

67. 'ಅಲ್ಲಾಹನ ಮಾರ್ಗ' ಎಂಬುದು ಸಾರ್ವತ್ರಿಕವಾದುದು. ಅಲ್ಲಾಹನ ಸಂಪ್ರೀತಿಗಳಿಸುವಂತಹ ಎಲ್ಲ ಪುಣ್ಯ ಕಾರ್ಯಗಳೂ 
ಈ ಪದದ ಅರ್ಥ ವ್ಯಾಪ್ತಿಯೊಳಗೆ ಬರುತ್ತದೆ. ಆದುದರಿಂದಲೇ ಕೆಲವರು ಈ ಆಜ್ಞೆಯ ಪ್ರಕಾರ ರುಕಾತ್‌ನ ಹಣವನ್ನು ಎಲ್ಲಾ 
ತರದ ಪುಣ್ಯ ಕಾರ್ಯಗಳಲ್ಲಿ ವಿನಿಯೋಗಿಸಬಹುದು ಎನ್ನುತ್ತಾರೆ. ಆದರೆ, ಇಲ್ಲಿ 'ದೇವ ಮಾರ್ಗದಲ್ಲಿ' ಎಂದರೆ ದೇವ ಮಾರ್ಗದಲ್ಲಿ 
ನಡೆಸುವ ಧರ್ಮಯುದ್ಧ. ಅರ್ಥಾತ್‌- ಕುಫ್ರ್‌ ವೃವಸ್ಥೆಯನ್ನು ಅಳಿಸಿ, ಅದರ ಸ್ವಾನದಲ್ಲಿ ಇಸ್ಲಾವ ವ್ಯವಸ್ಥೆಯನ್ನು ಸಂಸ್ಥಾಪಿಸುವ 
ಕಾರ್ಯವೆಂದು ಪ್ರಾಚೀನ ಕರ್ಮಶಾಸ್ತ್ರಜ್ಞರಲ್ಲಿ ಬಹುಮಂದಿ ಹೊಂದಿದ್ದ ಅಭಿಪ್ರಾಯವೇ ಸರಿಯಾದುದು. ಈ ಸಾಧನೆಯಲ್ಲಿ ಯಾರು 
ಭಾಗವಹಿಸುವರೋ ಅವರ ಪ್ರಯಾಣದ ವೆಚ್ಚ, ವಾಹನ, ಶಾಸ್ತ್ರಗಳು ಇನ್ನಿತರ ಸಾಮಾನು ಸರಂಜಾಮುಗಳನ್ನು ಒದಗಿಸಲಿಕ್ಕಾಗಿ 
وت‎ ಖಾತೆಯಿಂದ ವ್ಯಯಿಸಬಹುದು. ಅವರು ಅನುಕೂಲಸ್ಥರಾಗಿದ್ದು ತಮ್ಮ ಖಾಸಗಿ ಅವಶ್ಯಕತೆಗಳಿಗಾಗಿ ಇತರರ ಸಹಾಯವನ್ನು 
ಬಯಸದವರಾಗಿದ್ದರೂ ಅವರಿಗಾಗಿ ಖರ್ಚು ಮಾಡಬಹುದು. ಇದೇ ರೀತಿಯಲ್ಲಿ ಸ್ವಯಂ ಸೇವಕರಾಗಿ ತಮ್ಮ ಸಮಯ- 
ಸಾಮರ್ಥ್ಯಗಳನ್ನು ತಾತ್ಕಾಲಿಕವಾಗಿ ಅಥವಾ ಖಾಯಂ ಆಗಿ ಕೊಡುವವರ ಅವಶ್ಯಕತೆಗಳನ್ನು ಪೂರೈಸಲಿಕ್ಕಾಗಿಯೂ ರುಕಾತ್‌ 
ಖಾತೆಯಿಂದ ತಾತ್ಕಾಲಿಕ ಅಥವಾ ಸತತ ಸಹಾಯವನ್ನು ಒದಗಿಸಬಹುದು. 

68. ಪ್ರಯಾಣಿಕನು ತನ್ನ ಮನೆಯಲ್ಲಿ ಧನಿಕನಾಗಿದ್ದರೂ ಸರಿಯೇ. ಪ್ರಯಾಣಾವಸ್ಥೆಯಲ್ಲಿ ಅವನು ಸಹಾಯಕ್ಕೆ ಅರ್ಹನಾದರೆ 
| ಹುಕಾತಿನ ಖಾತೆಯಿಂದ ಅವನಿಗೆ ಸಹಾಯ ಕೊಡಬೇಕು. 


ಕಾಂಡ -10 


608 ಕುರ್‌ಆನ” ವ್ಯಾಖ್ಯಾನ 


ಭಷ! 
i و کت اہشو روڈ یٹک ے ہد د ْ۔ 9 وھ یں‎ 2. : 
HIG ASS جو ہو تک‎ 


"ಇದೋರ್ವ ಕಿವಿಸೋಲುವ ವ್ಯಕ್ತಿ” ಎನ್ನುತ್ತಾರೆ.” ಹೇಳಿರಿ "ಅವರು ನಿಮ್ಮ ಹಿತಕ್ಕಾಗಿ ಹಾಗಾಗಿದ್ದಾರೆ.? ಅವರು |' 
ಅಲ್ಲಾಹನ' ಮೇಲೆ ವಿಶ್ಚಾಸವಿರಿಸುತ್ತಾರೆ. ಸತ್ಯವಿಶ್ವಾಸಿಗಳ ಮೇಲೆ ಭರವಸೆಯನ್ನಿರಿಸುತ್ತಾರೆ” ಮತ್ತು ನಿಮ್ಮ رہ‎ 
ಸತ್ಮವಿಶ್ವಾಸಿಗಳ ಮೇಲೆ ಕರುಣಾಮಯಿಯಾಗಿದ್ದಾರೆ. چو‎ ರಸೂಲರಿಗೆ ಕೀಟಲೆ ಕೊಡುವವರಿಗಾಗಿ 
ವೇದನಾಯುಕ್ತ ಶಿಕ್ಷೆಯಿದೆ." 

(62-63) ಅವರು ನಿಮ್ಮ ನ್ನು ಮೆಚ್ಚ ಸಲಿಕ್ಕಾಗಿ ನಿಮ್ಮ ಮೇಲೆ ಅಲ್ಲಾಹನಾಣೆ ಹಾಕುತ್ತಾರೆ. ವಸ್ತುತಃ ಅವರು 
ಸತ ೈವಿಶ್ವಾಸಿಗಳಾಗಿದ್ದರೆ ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರು ಮೆಚ್ಚಿಸ ಸಿಸಲು ಹೆಚ್ಚು ಅರ್ಹರಾಗಿರುತ್ತಾರೆ. 
ಅಲ್ಲಾಹ್‌ ಮತ್ತು ರಸೂಲರನ್ನು ವಿರೋಧಿಸುವವನಿಗೆ. ನರಕಾಗ್ಗಿ ' ಕಾದಿದ್ದು ' ಅದರಲ್ಲಿ ಅವನು ಸದಾಕಾಲ 

ವಾಸಿಸುವನೆಂದು ಅವರಿಗೆ ಶಿಳಿಯದೇ?: ಇದು' ಅತಿ ದೊಡ್ಡ ಅಪಮಾನವಾಗಿರುತ್ತದೆ. 
(64-66) ತಮ್ಮ ಅಂತರಂಗದಲ್ಲಿರುವ ರಹ ಸ್ಮಗಳನ್ನು- ಬಹಿರಂಗ ಗೊಳಿಸುವಂತಹ 'ಅಧ್ಯಾಯ'ವೊಂದು 


69. ಕಪಟವಿಶ್ನಾಸಿಗಳು 'ಪ್ರವಾದಿವರ್ಯರ(ಸೆ) ಮೇಲೆ ಮಾಡುತ್ತಿದ್ದ ದೋಷಾರೋಪಗಳ ಪೈಕಿ - ಅವರು ಪ್ರತಿಯೊಬ್ಬನ 
ಮಾತನ್ನೂ ಕೇಳುತ್ತಿದ್ದರು ಮತ್ತು ಪ್ರತಿಯೊಬ್ಬನಿಗೂ ಅವನಿಗೆ ಹೇಳಬೇಕಾದುದನ್ನು ಹೇಳಲು ಅವಕಾಶ ಕೊಡುತ್ತಿದ್ದರು ಎಂಬುದೂ 
ಒಂದಾಗಿತ್ತು. 'ನೀವು ಕಿವಿ ಸೋಲುವವರು. ನೀವು ಅವರೆಲ್ಲರ ಮಾತನ್ನು ನಂಬುತ್ತೀರಿ" ಎನ್ನುತ್ತಿದ್ದರು. ಈ ದೋಪಾರೋಪದ 
ಪ್ರಚಾರ ಹೆಚ್ಚಾಗಿ ಆಗುತ್ತಿದ್ದುದೇಕೆಂದರೆ- ಸತ್ಯವಿಶ್ವಾಸಿಗಳು ಈ ಕಪಟವಿಶ್ವಾಸಿಗಳ ಕುಶಂತ್ರಗಳ, ಕಿರುಕುಳ ಮತ್ತು ಪ್ರತಿಕೂಲ 
ಮಾತುಕತೆಗಳ ವರದಿಯನ್ನು ಪ್ರವಾದಿವರ್ಯರಿಗೆಸ) ತಲುಪಿಸಿ ಬಿಡುತ್ತಿದ್ದರು. ಇದಕ್ಕಾಗಿ ಅವರು ಸಿಡಿಮಿಡಿಗೊಂಡರು, 'ನೀವು 
ನಮ್ಮಂತಹ ಸಾಚಾ ಹಾಗೂ ಮರ್ಯಾದಸ್ಥರ ವಿರುದ್ಧ ಪ್ರತಿಯೊಬ್ಬ ಬಡವ ಮತ್ತು ದರಿದ್ರನು ಕೊಡುವ ಸುದ್ದಿಯನ್ನು ನಿಜವೆಂದು 
ನಂಬುತ್ತೀರಿ' ಎಂದು ಹೇಳುತ್ತಿದ್ದರು. 

70. ಉತ್ತರದಲ್ಲಿ 'ಒಂದು ಸಮಗ್ರ ಮಾತನ್ನು ಹೇಳಲಾಗಿದೆ. ಅಡರ ಎರಡು ಭಾಗಗಳಿವೆ: 1) ಅವರು ಪಿತೂರಿ ಹಾಗೂ 
ಕೆಟ್ಟ ಮಾತುಗಳನ್ನು ಕೇಳುವವರಲ್ಲ, ಅವರು ಒಳಿತು ಹಾಗೂ ಹಿತಕರ ಮಾತುಗಳ ಕಡೆಗೆ ಮಾತ್ರ ಗಮನ ಕೊಡುವವರು. ಇದರಿಂದ 
ಸಮುಬಾಯಕ್ಕೆ مجع‎ ಧರ್ಮದ ಹಿತಾಸಕ್ತಿಗೆ ಲಾಭವೂ ಆಗಿರುತ್ತದೆ. ' 2) ಅವರು ಹೀಗಿರುವುದು ನಿಮಗೇ ಹಿತಕರ. ಅವರು 
ಪ್ರತಿಯೊಬ್ಬನ ಮಾತನ್ನು ಕೇಳುವವರೂ ಸಹನೆಯಿಂದ ವರ್ತಿಸುವವರೂ ಆಗದಿರುತ್ತಿದ್ದರೆ ಸತ್ಯವಿಶ್ವಾಸಿಗಳ “ಸೋಗಿನಲ್ಲಿ ಸಾರುವ 
ನಿಮ್ಮ ಹುಸಿಮಾತುಗಳನ್ನು ಕೇಳಿ ಹೀಗೆ ಸಹಿಸಿ ಕುಳಿಶಿರುತ್ತಿರಲಿಲ್ಲ. 

71. ಅರ್ಹಾತ್‌- ಅವರು ಪ ಪ್ರಶಿಯೊಬ್ಬನು ಹೇಳುವ ಮಾತನ್ನು ನಿಜವೆಂದು ನಂಬುತ್ತಾರೆಂದು ನೀವು ಭಾವಿಸುವುದರಲ್ಲಿ ಹುರುಳಿಲ್ಲ, 
ಅವರು ಎಲ್ಲರ ಮಾತನ್ನು 'ಕೇಳುತ್ತಾರಾದರೂ ಅವರು ನಂಬುವುದು ನೈಜ ಸತ್ಯವಿಶ್ವಾಸಿಗಳ 'ಮಾತನ್ನು ಮಾತ್ರ. ಅವರಿಗೆ ತಲುಪಿದ 
ಹಾಗೂ ಅವರು ನಿಜವೆಂದು ನಂಬಿದ ನಿಮ್ಮ ಕುತಂತ್ರ ಹಾಗೂ ಕಿರುಕುಳದ ವರದಿಗಳು ನೀತಿಕೆಟ್ಟವರೂ ಚಾಡಿಕೋರರೂ ತಂದೊಪ್ಪಿಸಿದ 
ವರನಿಗಳಲ್ಲ. ಅವು ಸಜ್ಜನರೂ ಪರಮ ಸತ್ಯವಿಶ್ವಾಸಿಗಳೂ ತಂದ ಸುದ್ದಿಗಳಾಗಿದ್ದು ಖಾತರಿಯಾಗಿ ನಂಬಲರ್ಹವಾಗಿದ್ದುವು. " 


ہ٥0‎ 


609 ا ہرھں .9 


Ce 


١‏ ردےیٹیویے 
٦ BION‏ 


4 
24 


ಅವತೀರ್ಣವಾಗಿಬಿಡುವುದೋ ಎಂದು ಈ 'ಕಪಟವಿಶ್ವಾಸಿ'ಗಳು ಹೆದರುತ್ತಾರೆ.” ಓ ಪೈಗಂಬರರೇ, ಅವರೊಡನೆ 
ಹೇಳಿರಿ "ಇನ್ನೂ ಅಪಹಾಸ್ಯ ಮಾಡಿರಿ. ನಿಶ್ಚಯವಾಗಿಯೂ ಯಾವ ವಿಷಯವು ಬಹಿರಂಗ ಗೊಳ್ಳುವ ಬಗ್ಗೆ 
ನೀವು ಹೆದರುತ್ತಿದ್ದಿರೋ ಅದನ್ನು ಅಲ್ಲಾಹನು ಬಹಿರಂಗಗೊಳಿಸುವವನಿದ್ದಾನೆ." "ನೀವು ಏನು ಮಾಡುತ್ತಿದ್ದಿರಿ?" 
ಎಂದು ಅವರೊಡನೆ ಕೇಳಿದರೆ "ನಾವು ಹಾಸ್ಕ ವಿನೋದಗಳಲ್ಲಿ ತಲ್ಲೀನರಾಗಿದ್ದೆವು"? ಎಂದು ಥಟ್ಟನೆ 
ಹೇಳಿಬಿಡುವರು. ಅವರೊಡನೆ ಹೇಳಿರಿ,- ನಿಮ್ಮ ಹಾಸ್ಕ ವಿನೋದಗಳು ಅಲ್ಲಾಹ್‌, ಅವನ ವಚನಗಳು ಮತ್ತು 
ಅವನ ರಸೂಲರೊಂದಿಗೇ ಆಗಿತ್ತೇ? ಈಗ ನೆಪಗಳನ್ನೊಡ್ಡದಿರಿ. ನೀವು ವಿಶ್ವಾಸವಿಟ್ಟ ಬಳಿಕ ನಿಷೇಧಿಸಿರುತ್ತೀರಿ. 
ನಾವು ' ನಿಮ್ಮಲ್ಲಿ ಒಂದು ಕೂಟವನ್ನು ಕ್ಷಮಿಸಿಬಿಟ್ಟರೂ ಇನ್ನೊಂದು ಕೂಟವನ್ನು ಖಂಡಿತವಾಗಿಯೂ 
ಶಿಕ್ಷಿಸುವೆವು, ಏಕೆಂದರೆ ಅವರು ಅಪರಾಧಿಗಳು. 


72. ಇವರು ಪ್ರವಾದಿವರ್ಯರ(ಸ) ದೌತ್ಮದ ಮೇಲೆ ನೈಜವಿಶ್ವಾಸವನ್ನಿರಿಸಲಿಲ್ಲ. ಆದರೆ ಅವರಿಗೆ ತಮ್ಮ ಎಂಟೊಂಬತ್ತು 
ವರ್ಷಗಳ ಅವಧಿಯ ಅನುಭವದ ಆಧಾರದಲ್ಲಿ ಪ್ರವಾದಿವರ್ಯರಿಗೆ(ಸ) ಯಾವುದೋ ಒಂದು ಅಲೌಕಿಕ ಸುದ್ದಿ ಮಾಧ್ಯಮದ 
ಮೂಲಕ ಇವರ' ರಹಸ್ಯಗಳು ಕೂಡ ಬಯಲಾಗುತ್ತದೆ ಮತ್ತು. ಇದರ ಆಧಾರದಲ್ಲೇ ಪ್ರವಾದಿ(ಸ) ಕೆಲವೊಮ್ಮೆ ನಾವು 
ಪ್ರವಾದಿವರ್ಯರ(ಸ) ಸ್ವಂತ ಕೃತಿ ಎಂದು ಭಾವಿಸುತ್ತಿದ್ದ ಕುರ್‌ಆನಿನಲ್ಲಿ ತಮ್ಮ ಈ ಕಾಪಟ್ಕ ಹಾಗೂ ಒಳಸಂಚುಗಳನ್ನೆಲ್ಲಾ 
ಬಯಲುಗೊಳಿಸಿಬಿಡುತ್ತಾರೆಂದು ಕಪಟವಿಶ್ವಾಸಿಗಳು ಬಲವಾಗಿ ನಂಬಿದ್ದರು. 

73. ತಬೂಕ್‌ ಯುದ್ದ ಕಾಲದಲ್ಲಿ ಕಪಟವಿಶ್ವಾಸಿಗಳು ಹೆಚ್ಚಾಗಿ ತಮ್ಮ ಖಾಸಗಿ ಕೂಟಗಳಲ್ಲಿ ಪ್ರವಾದಿವರ್ಯರನ್ನೂ(ಸ) 
ಮುಸ್ಲಿಮರನ್ನೂ ಹಿಯ್ಯಾಳಿಸುತ್ತಿದ್ದರು. ಸದುದ್ದೇಶದಿಂದ ಜಿಹಾದ್‌(ಧರ್ಮಯುದ್ಧ)ಗೆ ಹೊರಟವರನ್ನೂ ತಮ್ಮ ಅಣಕಗಳ ಮೂಲಕ 
ಧೈರ್ಯಗೆಡಿಸುತ್ತಿದ್ದರು. ಇಂತಹ ಅನೇಕ ಲೇಪಡಿ ಮಾತುಗಳು ಇತಿಹಾಸದಲ್ಲಿ ವರದಿಯಾಗಿವೆ. ಉದಾ:- ಒಮ್ಮೆ ಕೆಲವು 
ಕಪಟವಿಶ್ವಾಸಿಗಳು ಒಂದು ಕಡೆ ಕುಳಿತು ಹರಟೆ ಹೊಡೆಯುತ್ತಿದ್ದರು. ಅಲ್ಲಿ ಒಬ್ಬನು, 'ಏನು, ನೀವು ರೋಮನರನ್ನು ಅರಬರಂತೆ 
ಎಂದು ಭಾವಿಸಿದ್ದೀರಾ? ಯುದ್ದ ಮಾಡಲಿಕ್ಕಾಗಿ ಹೊರಟಿರುವ ಈ ವೀರರೆಲ್ಲ ನಾಳೆ ಹಗ್ಗಗಳಲ್ಲಿ ಬಿಗಿಯಲಾಗಿರುವುದನ್ನು ನೀವು 
ಕಾಣುವಿರಿ' ಎಂದನು. ಆಗ ಇನ್ನೊಬ್ಬನು, 'ಅದರ ಮೇಲೆ ನೂರು ನೂರು ಛಡಿಯೇಟುಗಳ ಅಪ್ಪಣೆಯೂ ಆಗಿಬಿಟ್ಟರೆ ಇನ್ನಷ್ಟು 
ಸ್ವಾರಸ್ಕವಿದ್ದೀತು' ಎಂದನು. ಪ್ರವಾದಿವರ್ಯರು(ಸ) ಯುದ್ಧಕ್ಕಾಗಿ ಭರದಿಂದ ಸಿದ್ಧತೆ ಮಾಡುತ್ತಿರುವುದನ್ನು ಕಂಡ ಒಬ್ಬ 
ಮುನಾಫಿಕನು ತನ್ನ ಮಿತ್ರರೊಡನೆ, 'ಅಲ್ಲಿ ನೋಡಿರಿ. ಅವರು ರೋಮ್‌ ಮತ್ತು ಸಿರಿಯಾಗಳ ಕೋಟೆಗಳನ್ನು ಗೆಲ್ಲಲಿಕ್ಕಾಗಿ 
ಹೊರಟಿದ್ದಾರೆ" ಎನ್ನುತ್ತಿದ್ದನು. 

74. ಅರ್ಥಾತ್‌- ಆ ತಿಳಿಗೇಡಿ ವಿದೂಷಕರ ದೃಷ್ಟಿಯಲ್ಲಿ ಲೋಕದಲ್ಲಿ ಯಾವುದೇ ಗಂಭೀರವಾದ ವಿಷಯವಿಲ್ಲದಿರುವುದರಿಂದ 
| ಅವರು ಇಂತಹ ಮಾತುಗಳನ್ನಾಡಿದರೆ ಕ್ಷಮಿಸಿಜಿಡಲೂ ಬಹುದು. ಆದರೆ, ಕೆಲವರು ತಾವು ವಿಶ್ವಾಸಿಗಳೆಂದು ಹೇಳುತ್ತಾ ದೇವ 
ಸಂದೇಶವಾಹಕರನ್ನೂ ಅವರು ತಂದಿರುವ ಧರ್ಮವನ್ನೂ ಲೇವಡಿ ಮಾಡುತ್ತಿರುವರು. ವಿಶ್ವಾಸಿಗಳು ತಮ್ಮ ಸಂಪೂರ್ಣ 
ಶಕ್ತಿಗಳೊಂದಿಗೆ ಯುದ್ದಕ್ಕೆ ಸನ್ನದ್ದರಾಗುವಂತೆ ಹಾಗೂ ಅವರು ಧೈರ್ಯಗೆಡುವಂತೆ ಮಾಡುವು: 


ದೇ ಅವರ ಉದ್ದೇಶ. ಇಂತಹ 
ಕುಚೇಷ್ಟೆ ಮಾಡುತ್ತಿರುವವರನ್ನು ಎಷ್ಟು ಮಾತ್ರಕ್ಕೂ ಕ್ಲಮಿಸಲಾಗದು. ಏಕೆಂದರೆ ಅವರು ವಿದೂಷಕರಲ್ಲ- ಅಪರಾಧಿಗಳು. 


610 ಕುರ್‌ಆನ್‌ ವ್ಯಾಖ್ಯಾನ 


gs ಬ" 
ಮಿ goa drs Ns" 
سح و لاو‎ 


۰ 


Sk Eg ERE 


(67-70) ಕಪಟವಿಶ್ವಾಸಿ ಪುರುಷರೂ ಕಪಟವಿಶ್ವಾಸಿ ಸ್ತ್ರೀಯರೂ ಪರಸ್ಪರ ಅನ್ಯೋನ್ಯರು. ಅವರು ಕೆಡುಕಿನ 
ಆಜ್ಞೆ ಕೊಡುತ್ತಾರೆ, ಒಳಿತುಗಳಿಂದ ತಡೆಯುತ್ತಾರೆ ಮತ್ತು ತಮ್ಮ ಕೈಗಳನ್ನು ಸತ್ಕಾರ್ಯಗಳಿಂದ ತಡೆದಿಡುತ್ತಾರೆ.* 
ಅವರು ಅಲ್ಲಾಹನನ್ನು ಮರೆತುಬಿಟ್ಟರು. ಆಗ ಅಲ್ಲಾಹನೂ ಅವರನ್ನು ಮರೆತುಬಿಟ್ಟನು. ನಿಶ್ಚಯವಾಗಿಯೂ 
ಈ ಕಪಟವಿಶ್ವಾಸಿಗಳೇ ಕರ್ಮಬ್ರಷ್ಟರು. ಅಲ್ಲಾಹನು ಕಪಟವಿಶ್ವಾಸಿ ಪುರುಷರಿಗೂ ಕಪಟವಿಶ್ವಾಸಿ ಸ್ತ್ರೀಯರಿಗೂ 
ಸತ್ಯನಿಷೇಧಿಗಳಿಗೂ ನರಕಾಗ್ನಿಯ ವಾಗ್ದಾನ ಮಾಡಿರುತ್ತಾನೆ. ಅವರು ಅದರಲ್ಲಿ ಸದಾಕಾಲ ವಾಸಿಸುವರು. ಅದೇ 
ಅವರಿಗೆ ಯೋಗ್ಯವಾಗಿದೆ. ಅವರ ಮೇಲೆ ಅಲ್ಲಾಹನ ಅಭಿಶಪನವಿದೆ ಮತ್ತು ಅವರಿಗೆ ಶಾಶ್ವತ ಶಿಕ್ಷೆಯಿದೆ. 
ನಿಮ್ಮ” ರೀತಿ ನೀತಿಗಳೆಲ್ಲ ನಿಮ್ಮ ಪೂರ್ವಜರಂತೆಯೇ ಇವೆ. ಅವರು ನಿಮಗಿಂತ ಹೆಚ್ಚು ಸುಶಕ್ತರೂ ನಿಮಗಿಂತ 


75. ಇದು ಎಲ್ಲ ಕಪಟವಿಶ್ವಾಸಿಗಳ ಸಾಮಾನ್ಯ ಗುಣ, ಇವರೆಲ್ಲರಿಗೂ ಕೆಡುಕಿನ ಬಗ್ಗೆ ಆಸಕ್ತಿಯೂ ಒಳಿತಿನ ಬಗ್ಗೆ ದ್ವೇಷವೂ 
ಇದೆ. ಯಾರಾದರೂ ಕೆಟ್ಟ ಕೆಲಸ ಮಾಡಲಿಚ್ಛಿಸಿದಾಗ ಅಂತಹವರಿಗೆ ಇವರ ಸಲಹೆಗಳೂ ಪ್ರೋತ್ಸಾಹವೂ ಸಹಕಾರವೂ ಶಿಫಾರಸೂ 
ಹೊಗಳಿಕೆಗಳೂ ಎಲ್ಲವೂ ಸಿಗುತ್ತವೆ. ಅವರು ಮಾಡುವ ನೀಚಕಾರ್ಯಗಳಲ್ಲಿ ಇವರು ಹೃತ್ಪೂರ್ವಕ ಸಹಭಾಗಿಗಳಾಗುತ್ತಾರೆ. ಇತರರೂ 
ಅವುಗಳಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸುತ್ತಾರೆ. ಆ ಕಾರ್ಯಗಳನ್ನೆಸಗುವವರಿಗೆ ಧೈರ್ಯ ಕೊಡುತ್ತಾರೆ. ಇವರ ಪ್ರತಿಯೊಂದು 
ಚಟುಬಟಿಕೆಯಿಂದಲೂ ಕೆಡುಕು ವೃದ್ಧಿಸುವುದರಿಂದ ಇವರ ಮನಸ್ಸಿಗೆ ಉಲ್ಲಾಸವೂ ಶಾಂತಿಯೂ ಸಿಗುತ್ತದೆಂದು ತೋರುತ್ತದೆ. 
ಇದಕ್ಕೆ ವ್ಯತಿರಿಕ್ತವಾಗಿ ಎಲ್ಲಾದರೂ ಸಶ್ಯಾರ್ಯಗಳಾಗುತ್ತಿದ್ದರೆ ಅದರ ಸುದ್ದಿ ಕೇಳಿದಾಗಲೇ ಇವರಿಗೆ ಆಘಾತವಾಗುತ್ತದೆ. ಅದರಿಂದ 
ಇವರ ಮನಸ್ಸಿಗೆ ನೋವಾಗುತ್ತದೆ. ಅದರ ಪ್ರಸ್ತಾಪವೆತ್ತುವುದೂ ಇವರಿಗೆ ಇಷ್ಟವಿಲ್ಲ. ಜನರು ಆ ಕಡೆ ಸಾಗುವುದನ್ನು ಕಂಡಾಗ 
ಇವರ ಮನಸ್ಸು ತಳಮಳಗೊಳ್ಳುತ್ತದೆ. ಆ ಮಾರ್ಗಕ್ಕೆ ತಡೆಯೊಡ್ಡಲು ತಮ್ಮಿಂದಾದಷ್ಟು ಶ್ರಮಿಸುತ್ತಾರೆ. ಅವರು ಪುಣ್ಮ 
ಕಾರ್ಯಗಳಿಂದ ದೂರವಿರುವಂತೆ ಮತ್ತು ಈ ಕಾರ್ಯಗಳಲ್ಲಿ ಪರಾಜಯ ಹೊಂದುವಂತೆ ಮಾಡಲು ತಮ್ಮಿಂದ ಸಾಧ್ಯವಿರುವ 
ಎಲ್ಲ ಪ್ರಯತ್ನಗಳನ್ನೂ ಮಾಡುತ್ತಾರೆ. ಅದಲ್ಲದೆ, ಇವರು ಲೋಭಿಗಳಾಗಿದ್ದರೂ ಭಾರೀ ಖರ್ಚುಗಾರರಾಗಿದ್ದರೂ ಸತ್ಯಾರ್ಯಗಳಿಗಾಗಿ 
ಖರ್ಚು ಮಾಡಲು ಅವರ ಕೈ ಮುಂದಾಗುವುದಿಲ್ಲ : ಒಟ್ಟಿನಲ್ಲಿ ಅವರ ಸಂಪತ್ತು ಒಂದೋ ಅವರ ಖಜಾಸೆಯನ್ನು ಸೇರುತ್ತದೆ 
ಅಥವಾ ನಿಷಿದ್ದ ಮಾರ್ಗದಿಂದ ಬಂದು ನಿಷಿದ್ದ ಮಾರ್ಗದಲ್ಲೇ ಹರಿದು ಹೋಗುತ್ತದೆ. ಪಾಪ ಮಾರ್ಗದಲ್ಲಿ ಅವರು ದೊಡ್ಡ 
ಶ್ರೀಮಂತರಾದರೂ ಪುಣ್ಯ ಮಾರ್ಗದಲ್ಲಿ ಅವರಂತಹ ದರಿದ್ರರು ಬೇರೆ ಇಲ್ಲ. 

76. ಕಪಟೆವಿಶ್ವಾಸಿಗಳ ಪ್ರಸ್ತಾಪವನ್ನು ಪರೋಕ್ಷವಾಗಿ ಮಾಡುತ್ತ ಹಠಾತ್ತನೆ ಅವರನ್ನು ನೇರವಾಗಿ 
ಅಭಿಸಂಬೋಧಿಸಲಾರಂಭವಾಗಿದೆ. 


ಕಾಂಡ-10 


© 
Cx 
5 
ٌ 
ಷೆ 
WN 
ہی‎ 
تھا‎ 


39೧ ಫೀ ج ہے سے‎ uv? ورثود‎ 
ٌُ Bw gd CRS L 
ARON TAY pw 


7 
3 


NLA LIAS گا ہےر‎ I 4 9೫೬೨ ೧ ೪2೨ 
MI MORE 385 NO 3 Sa OSE 3 MN 


SLES Au WS ORS TE ان الله‎ EEN 
ಅಧಿಕ ಧನಾಢ್ಮರೂ ಸಂತತಿ ಸಮೃದ್ಧರೂ ಆಗಿದ್ದರು. ಅನಂತರ ಅವರು ತಮ್ಮ ಪಾಲಿನ ಲೌಕಿಕ 
ಸುಖಭೋಗಗಳನ್ನುಂಡರು. ನೀವು ಸಹ ಅವರಂತೆಯೇ ನಿಮ್ಮ ಪಾಲಿನ ಸುಖಚೋಗಗಳನ್ನುಂಡಿರಿ. ಅವರು 
ಬಿದ್ದಿದ್ದಂತಹ ಕುತರ್ಕಗಳಲ್ಲಿ ನೀವೂ ಬಿದ್ದಿರ. ಅವರ ಪರಿಣಾಮವೇನಾಯಿತೆಂದರೆ ಇಹ-ಪರಗಳಲ್ಲಿ ಅವರ 
ಕರ್ಮಗಳೆಲ್ಲ ನಿಷ್ಠಲಗೊಂಡವು. ಅವರೇ ನಷ್ಟದಲ್ಲಿದ್ದಾರೆ. ಇವರಿಗೆ ಇವರ ಪೂರ್ವಜರ ಇತಿಹಾಸವು 
ತಲುಪಲಿಲ್ಲವೇ? ನೂಹರ ಜನಾಂಗ, ಆದ್‌, ಸಮೂದ್‌, ಇಬ್‌ರಾಹೀಮರ ಜನಾಂಗ, ಮದ್‌ಯನದವರು 
ಮತ್ತು ಬುಡಮೇಲು ಗೊಳಿಸಲಾದ ಆ ನಾಡುಗಳು. ಅವರ ರಸೂಲರು ಅವರ ಬಳಿ ಪ್ರತ್ಯಕ್ಷ ಪ್ರಮಾಣಗಳನ್ನು 
ತೆಗೆದುಕೊಂಡು ಬಂದರು. ಅವರ ಮೇಲೆ ಅನ್ಯಾಯವೆಸಗುವುದು ಅಲ್ಲಾಹನ ಕಾರ್ಯವಾಗಿರಲಿಲ್ಲ. ಆದರೆ 
ಅವರು ಸ್ವತಃ ತಮ್ಮ ಮೇಲೆ ತಾವೇ ಅನ್ಮಾಯವೆಸಗುವವರಾಗಿದ್ದರು.” 

(71-72) ಸತ್ಯವಿಶ್ವಾಸಿ ಪುರುಷರು ಮತ್ತು ಸತ್ಯವಿಶ್ವಾಸಿ ಸ್ತ್ರೀಯರು ಇವರೆಲ್ಲ ಪರಸ್ಪರ ಆಪ್ತರು; ಅವರು 
ಒಳಿತುಗಳೆ ಅಪ್ಪಣೆ ಕೊಡುತ್ತಾರೆ ಮತ್ತು ಕೆಡುಕುಗಳಿಂದ ತಡೆಯುತ್ತಾರೆ. ನಮಾರು್‌ ಸಂಸ್ಥಾಪಿಸುತ್ತಾರೆ, 


77. ಇಲ್ಲಿ ಪುನಃ ಪರೋಕ್ಸವಾಗಿ ಅವರ ಪ್ರಸ್ತಾಪ ಆರಂಭವಾಗಿದೆ. 

78. ಲೂತ್‌ ಜನಾಂಗದ ಆಡಿಮೇಲುಗೊಳಿಸಲಾಗಿದ್ದ ನಾಡುಗಳ ಕಡೆಗೆ ಸಂಕೇತ. 

79. ಅರ್ಥಾತ್‌- ಅಲ್ಲಾಹನಿಗೆ ಅವರ ಮೇಲೇನಾದರೂ ದ್ವೇಪವಿದ್ದ ಕಾರಣದಿಂದ ಅವನು ಅವರನ್ನು ನಾಶಗೊಳಿಸಿದ್ದಲ್ಲ. 
ಸ್ವತಃ ಅವರೇ ತಮಗಾಗಿ, ತಮ್ಮನ್ನು ವಿನಾಶಕ್ಕೊಯ್ಯುವಂತಹ ಜೀವನಕ್ರಮವನ್ನು ಮೆಚ್ಚಿಕೊಂಡರು. ಅಲ್ಲಾಹನು ಅವರಿಗೆ 
ಏವೇಚಿಸಲಿಕ್ಕೂ ಜಾಗೃತರಾಗಲಿಕ್ಕೂ ಬೇಕಾದ ಅವಕಾಶವನ್ನು ಸಂಪೂರ್ಣವಾಗಿ ನೀಡಿದನು. ಅವರಿಗೆ ಉಪದೇಶ ಕೊಡಲಿಕ್ಕಾಗಿ 
ಪ್ರವಾದಿಗಳನ್ನು ಕಳುಹಿಸಿದನು. ಈ ಪ್ರವಾದಿಗಳ ಮೂಲಕ ಅವರಿಗೆ ಅವರ ದುರಾಚಾರಗಳ ದುಷ್ಪರಿಣಾಮಗಳನ್ನು ಶಿಳಿಸಲಾಯಿತು. 
ವಿಜಯದ ಮಾರ್ಗ ಯಾವುದು ಮತ್ತು ವಿನಾಶದ ಮಾರ್ಗ ಯಾವುದೆಂಬುದನ್ನು ಸ್ಪುಟವಾಗಿ ತೋರಿಸಿಕೊಡಲಾಯಿತು. ಇಷ್ಟಾದರೂ 
ಅವರು ತಮ್ಮ ಸುಧಾರಣೆಗಾಗಿ ಸಿಕ್ಕಿದ ಯಾವ ಸಂದರ್ಭದಿಂದಲೂ ಪ್ರಯೋಜನ ಪಡೆಯದೆ, ವಿನಾಶ ಮಾರ್ಗದಲ್ಲೇ ನಡೆಯಲು 
ಹಟಿ ತೊಟ್ಟಾಗ ಈ ರೀತಿ ಅವರ ಅವಸಾನವಾಗುವುದು ಅನಿವಾರ್ಯವಾಗಿತ್ತು. ಕೊನೆಗೆ ಹಾಗೆಯೇ ಆಯಿತು. ಈ ಸ) 


ಅಲ್ಲಾಹನು ಅವರ ಮೇಲೆಸಗಿದುದಲ್ಲ ಪರಂತು ಅವರು ಸ್ವತಃ ತಮ್ಮ ಮೇಲೆ ತಾವೇ ಎಸಗಿಕೊಂಡರು. 


ಕಾಡ-10 


612 ಕುರ್‌ಆನ್‌ ವ್ಯಾಖ್ಯಾನ 


٦ FA 
4 ಬ ೨ ANAS ہپ‎ | »12- pa 


PO rule Po ۷ب‎ 
YELLS NS 
4೫ dT سید‎ 2 ೨5% p 2 up, ئے‎ 

is SMEG SEA AT sys ٤ 
$| 252೨ 3 Bb 208, sls 
MO ORL MEI : Bs C385 


EES PS GS BLE IES و‎ IG 


ರುಕಾತ್‌ ಕೊಡುತ್ತಾರೆ ಮತ್ತು ಅಲ್ಲಾಹ್‌ ಹಾಗೂ ಅವನ ರಸೂಲರ ಅನುಸರಣೆ ಮಾಡುತ್ತಾರೆ. ಇವರ ಮೇಲೆ 
ಅಲ್ಲಾಹನ ಕರುಣೆ ಅವತೀರ್ಣಗೊಂಡೇ ತೀರುವುದು. ನಿಶ್ಚಯವಾಗಿಯೂ ಅಲ್ಲಾಹ್‌ ಮಹಾ ಪ್ರತಾಪಿಯೂ 
ಯುಕ್ತಿಪೂರ್ಣನೂ ಆಗಿರುತ್ತಾನೆ. ಅಲ್ಲಾಹನು ಈ ಸತ್ಯವಿಶ್ವಾಸಿ ಸ್ರೀ-ಪುರುಣರಿಗೆ ತಳಭಾಗದಲ್ಲಿ ಕಾಲುವೆಗಳು 
ಹರಿಯುತ್ತಿರುವ ಸ್ವರ್ಗೋದ್ಯಾನಗಳನ್ನು ನೀಡುವ ವಾಗ್ದಾನ ಮಾಡುತ್ತಾನೆ. ಅವರು ಅದರಲ್ಲಿ ಸದಾ 
ವಾಸಿಸುತ್ತಿರುವರು. ಆ ಸದಾ ಹಸುರಾದ ಉದ್ಯಾನಗಳಲ್ಲಿ ಅವರಿಗಾಗಿ ನಿರ್ಮಲ ವಸತಿ ಗೃಹಗಳಿರುವುವು. 
ಎಲ್ಲಕ್ಕೂ ಮಿಗಿಲಾಗಿ ಅವರಿಗೆ ಅಲ್ಲಾಹನ ಸಂಪ್ರೀತಿಯು ಪ್ರಾಪ್ತವಾಗುವುದು. ಇದುವೇ ಮಹಾ ಯಶಸ್ಸು. 

(73-74) نا‎ ಪೈಗಂಬರರೇ,*' ಸತ್ಯನಿಷೇಧಿಗಳ ಹಾಗೂ 'ಕಪಟವಿಶ್ವಾಸಿ'ಗಳ ವಿರುದ್ಧ ಉಗ್ರ ಹೋರಾಟ 


80. ಕಪಟವಿಶ್ವಾಸಿಗಳು ಒಂದು ಪ್ರತ್ಛೇಕ ಉಮ್ಮತ್‌(ಸಮುದಾಯ) ಆಗಿರುವಂತೆಯೇ ಸತ್ಯವಿಶ್ವಾಸಿಗಳೂ ಒಂದು ಪ್ರತ್ಯೇಕ 
ಸಮುದಾಯವಾಗಿರುತ್ತಾರೆ. ಈಮಾನಿನ (ಸತ್ಮವಿಶ್ವಾಸ ಸ್ವೀಕಾರದ) ಔಪಚಾರಿಕ ಕರಾರು ಹಾಗೂ ಇಸ್ಲಾಮಿನ ಅನುಸರಣೆಯ ಬಾಹ್ಮ 


ಪ್ರಕಟಿನೆಯ ದೃಷ್ಟಿಯಿಂದ ಇವೆರಡೂ ಪಂಗಡಗಳೂ ಸಮಾನವಾಗಿವೆಯಾದರೂ ಇವೆರಡು ಪಂಗಡಗಳ ಸ್ವಭಾವ, ಶೀಲ, ಆಚಾರ 
ಮತ್ತು ವಿಚಾರಗಳ ರೀತಿ ಒಂದಕ್ಕೊಂದು ಸಂಪೂರ್ಣ ಭಿನ್ನವಾಗಿವೆ. ಈಮಾನಿನ ಘೋಷಣೆ ಕೇವಲ ಬಾಯಿ ಮಾತಿನದಾಗಿದ್ದು 
ಹೃದಯವು ಸತ್ಯವಿಶ್ವಾಸದಿಂದ ಖಾಲಿಯಾಗಿರುವಲ್ಲಿ ಅಂಥವರ ರೀತಿ ನೀತಿಗಳನ್ನು ನೋಡುವಾಗ ಅವರ ಪ್ರತಿಯೊಂದು 
ಚಟುವಟಿಕೆಯೂ ಈಮಾನನ್ನು ಸುಳ್ಳಾಗಿಸುತ್ತಿರುವುದಾಗಿಯೇ ಕಂಡು ಬರುತ್ತದೆ. ಹೊರಗೆ ಅಂಟಿಸಿರುವ ಬಿಲ್ಲೆಯಲ್ಲಿ 'ಕಸ್ತೂರಿ' ಎಂದು 
ಬರೆದಿದೆ. ಆದರೆ ಒಳಗೆ ಸೆಗಣಿಯೇ ಹೊರತು ಬೇರೇನೂ ಇಲ್ಲವೆಂದು ಸಾಬೀತಾಗುತ್ತಿದೆ. ಇದಕ್ಕೆ ವೃಶಿರಿಕ್ಷವಾಗಿ, ಈಮಾನ್‌ 
ತನ್ನೆ ನಿಜರೂಪದಲ್ಲಿರುವಲ್ಲಿ ಕಸ್ತೂರಿಯು ತಾನು ತನ್ನ ರೂಪ, ಸುವಾಸನೆ, ಗುಣಮಟ್ಟ ಹೀಗೆ ಎಲ್ಲ ವಿಷಯದಲ್ಲೂ ಅಪ್ಪಟ 
ಕಸ್ತೂರಿಯೆಂಬುದನ್ನು ಎಲ್ಲ ಪರೀಕ್ಷೆಗಳಲ್ಲೂ ಸಾಬೀತು ಪಡಿಸುತ್ತದೆ. ಇಸ್ಲಾಮ್‌ ಮತ್ತು ಈಮಾನ್‌ ಎಂಬ ಪ್ರಸಿದ್ಧ ಹೆಸರುಗಳು 
ತೋರಿಕೆಗೆ ಎರಡೂ ಪಂಗಡಗಳನ್ನು ಒಂದೇ ಸಮುದಾಯವನ್ನಾಗಿ ಮಾಡಿದೆ. ಆದರೆ ಕಪಟವಿಶ್ವಾಸಿ ಮುಸ್ಲಿಮರ ನೈತಿಕ ಗುಣಮಟ್ಟ 
ಹಾಗೂ ಸ್ವಭಾವದ ಬಣ್ಣ ಒಂದು ರೀತಿ ಇದ್ದರೆ ನೈಜ ಸತ್ಮವಿಶ್ವಾಸಿ ಮುಸ್ಲಿಮರದ್ದು ಇನ್ನೊಂದು ರೀತಿಯಲ್ಲಿರುತ್ತದೆ. 
ಆದುದರಿಂದಲೇ ಕಪಟ ಸ್ವಭಾವವನ್ನಿರಿಸಿಕೊಂಡ ಎಲ್ಲ ಸ್ತ್ರೀ ಪುರುಷರು ಒಂದು ಬೇರೆಯೇ ಕೂಟವಾಗಿದ್ದಾರೆ. ದೇವನ ಬಗ್ಗೆ 
ಅವರಲ್ಲಿರುವ ಅನಾದರ, ಕೆಡುಕಿನೊಂದಿಗಿರುವ ಆಸಕ್ತಿ, ಒಳಿತಿನಿಂದಿರುವ ದೂರ, ಪುಣ್ಯ ಕಾರ್ಯಗಳ ಬಗ್ಗೆ ಅಸಹಕಾರಗಳಂತಹ 
ಸಮಾನ ಗುಣಗಳು ಅವರನ್ನು ಪರಸ್ಪರ ಆಪ್ತ ಬಂಧುಗಳಾಗಿಯೂ ಸತ್ಯವಿಶ್ವಾಸಿಗಳೆ ಜೊತೆ ಕಾರ್ಯತಃ ಸಂಬಂಧವಿಲ್ಲದವರಾಗಿಯೂ 
ಮಾಡಿರುತ್ತವೆ. ಅತ್ತ ನೈಜ ಸತ್ಕವಿಶ್ವಾಸಿ ۂ‎ ಪುರುಷರು ಒಂದು ಪ್ರತ್ಯೇಕ ಪಂಗಡವಾಗಿದ್ದಾರೆ. ಅದರ ಎಲ್ಲ ವ್ಯಕ್ತಿಗಳಲ್ಲೂ ಒಳಿತಿನ 
ಬಗ್ಗೆ ಆಸಕ್ತಿ ಇದೆ. ಕೆಡುಕಿನ ಬಗ್ಗೆ ತಿರಸ್ಕಾರವಿದೆ. ದೇವಸ್ಮರಣೆಯು ಅನ್ನ ನೀರಿನಂತೆ ಅವರ ಜೀವನದ ಅನಿವಾರ್ಯ 
ಅವಶ್ಯಕತೆಗಳಲ್ಲೊಂಬಾಗಿ ಸೇರಿಕೊಂಡಿದೆ. ದೇವ ಮಾರ್ಗದಲ್ಲಿ ವ್ಯಯಿಸಲು ಅವರ ಹೃದಯಗಳೂ ಕೈಗಳೂ ತೆರೆದುಕೊಂಡೇ 
ಇರುತ್ತೆವೆ. ಅಲ್ಲಾಹ್‌ ಮತ್ತು ಅವನ ಸಂದೇಶವಾಹಕರ ಅನುಸರಣೆಯೇ ಅವರ ಜೀವನ ಪದ್ಧತಿ. ಈ ಸಾಮಾನ್ಯ ನೈತಿಕ ಗುಣ ಹಾಗೂ 
] ಜೀವನ ಪದ್ಗಶಿಯು ಅವರನ್ನು ಪರಸ್ಪರ ಜೋಡಿಸಿ ಕಪಟವಿಶ್ವಾಸಿ ಬಣದಿಂದೆ ಅವರನ್ನು ಬೇರ್ಪಡಿಸಿದೆ. 
81 “ತಬೂಕ್‌ ಯುದ್ಧದ ನಂತರ ಅವತೀರ್ಣಗೊಂಡಿದ್ದ ಉಪನ್ಯಾಸ ಇಲ್ಲಿಂದ ಪ್ರಾರಂಭವಾಗುತ್ತದೆ. 


ಕಾಂಡ-10 


ಅತ್ತೌಬಃ : 613‏ .و 


ನಿರ ೨48 ۲ 7 2 1 FEA‏ > 2 کسی کو 
EOS SUS‏ تنا و سولہ دن فضایہ EAS‏ 
ನಡೆಸಿರಿ ಮತ್ತು ಅವರೊಡನೆ ಕಟುವಾಗಿ ವರ್ತಿಸಿರಿ.? ಕೊನೆಗೆ ಅವರ ವಾಸಸ್ಥಾನವು ನರಕವಾಗಿಬೆ ಮತ್ತುಅದು‏ 


82. ಇಷ್ಟರ ತನಕ ಕಪಟವಿಶ್ವಾಸಿಗಳೊಂದಿಗೆ ಕ್ಷಮಾ ನೀತಿಯನ್ನನುಸರಿಸಲಾಗುತ್ತಿತ್ತು. ಇದಕ್ಕೆ ಎರಡು ಕಾರಣಗಳಿದ್ದುವು: 
ಒಂದನೆಯದಾಗಿ- ಹೊರಗಿನ ಶತ್ರುಗಳೊಡನೆ ಹೋರಾಟ ನಡೆಸುತ್ತಿರುವಾಗಲೇ ಒಳಗಿನ ಶತ್ರುಗಳೊಡನೆಯೂ ಹೋರಾಟಕ್ಕಿಳಿಯುವಷ್ಟು 
ಬಲವಾದ ಶಕ್ತಿ ಮುಸ್ಲಿಮರಿಗೆ ಇರಲಿಲ್ಲ. ಎರಡನೆಯದಾಗಿ- ಅವರ ಪೈಕಿ ಸಂಶಯಗಳಿಗೊಳಗಾಗಿದ್ದವರಿಗೆ ಈಮಾನ್‌ ಮತ್ತು 
ನಿಷ್ಠೆಯನ್ನು ಬೆಳೆಸಿಕೊಳ್ಳಲು ಸಾಕಷ್ಟು ಅವಕಾಶ ಕೊಡಬೇಕಾಗಿತ್ತು. ಇನ್ನು ಈ ಎರಡು ಕಾರಣಗಳೂ ಉಳಿದಿರಲಿಲ್ಲ. ಮುಸ್ಲಿಮರ 
ಬಲವು ಈಗ ಇಡೀ ಅರಬ್‌ ದೇಶವನ್ನು ತನ್ನ ಹತೋಟಿಗೆ ತಂದುಕೊಂಡಿತ್ತು ಮತ್ತು ಅರೇಬಿಯಾದ ಹೊರಗೆ ಘರ್ಷಣೆಯ ಸರಣಿ 
ಆರಂಭವಾಗಿತ್ತು. ಆದುದರಿಂದ ಮಿತ್ರತ್ವದ ಸೋಗಿನಲ್ಲಿರುವ ಶತ್ರುಗಳನ್ನು ಸದೆ ಬಡಿಯಲು ಈಗ ಸಾಧ್ಯವಿತ್ತು. ಮಾತ್ರವಲ್ಲ- 
ಇವರು ಹೊರಗಿನ ಶತ್ರುಗಳೊಂದಿಗೆ ಒಳಸಂಚು ನಡೆಸಿ ದೇಶದೊಳಗೆ ಆಂತರಿಕ ಅಪಾಯವನ್ನು ತಂದೊಡ್ಡದಂತೆ ಮಾಡಲಿಕ್ಕಾಗಿ 
ಅದರ ಅಗತ್ಯವೂ ಎದುರಾಗಿತ್ತು. ಅವರಿಗೆ ಯೋಚಿಸಲಿಕ್ಕೂ ಸತ್ತ ಧರ್ಮವನ್ನು ಪರೀಕ್ಷಿಸಲಿಕ್ಕೂ ಸಂಪೂರ್ಣ 9 ವರ್ಷಗಳ 
ಅವಧಿಯನ್ನು ಒದಗಿಸಲಾಗಿತ್ತು. ನಿಜಕ್ಕೂ ಅವರಲ್ಲಿ ಒಳಿತಿನ ಬಗ್ಗೆ ಆಸಕ್ತಿ ಇರುತ್ತಿದ್ದರೆ ಇದರಿಂದ ಪ್ರಯೋಜನ 
ಪಡೆದುಕೊಳ್ಳಬಹುದಿತ್ತು. ಇನ್ನು ಅವರಿಗೆ ಇದಕ್ಕಿಂತ ಹೆಚ್ಚಿನ ದಾಕ್ಷಿಣ್ಯ ತೋರುವ ಅಗತ್ಯವೇ ಇರಲಿಲ್ಲ. ಆದುದರಿಂದ ಸತ್ಯ 
ನಿಷೇಧಿಗಳ ಸಹಿತ ಈ ಕಪಟವಿಶ್ವಾಸಿಗಳ ವಿರುದ್ಧವೂ ಜಿಹಾದನ್ನು (ಧರ್ಮಯುದ್ಧ ವನ್ನು ಸಾರಿಬಿಡಬೇಕೆಂದೂ ಇಷ್ಟರ ತನಕ ಅವರ 
ವಿಷಯದಲ್ಲಿ ತೋರುತ್ತಿದ್ದ ಮೃದು ನೀತಿಯನ್ನು ನಿಲ್ಲಿಸಿ ಅವರೊಂದಿಗೆ ಕಠಿಣವಾಗಿ ವರ್ತಿಸಬೇಕೆಂದೂ ಆಜ್ಞೆಯಾಯಿತು. 

ಕಪಟವಿಶ್ವಾಸಿಗಳೊಂದಿಗೆ ಜಿಹಾದ್‌ ಹಾಗೂ ಕಠಿಣ ವರ್ತನೆ ತೋರುವುದೆಂದರೆ ಅವರೊಡನೆ ಯುದ್ಧ ಮಾಡಬೇಕೆಂದಲ್ಲ. 
ಇದರ ನಿಜವಾದ ಅರ್ಥವೇನೆಂದರೆ- ಇಷ್ಟರ ತನಕ ಅವರ ಕಪಟ ನೀತಿಯನ್ನು ಕಡೆಗಣಿಸಿದುದರ ಕಾರಣದಿಂದ ಅವರು 
ಮುಸ್ಲಿಮರೊಂದಿಗೆ ಬೆರೆತುಕೊಂಡಿದ್ದರು. 'ಮುಸ್ಲಿಮ್‌ ಜನಸಾಮಾನ್ಯರು ಅವರನ್ನು ತಮ್ಮ ಸಮಾಜದ ಒಂದು ಅಂಗವೆಂದೇ 
ತಿಳಿದಿದ್ದರು. ಸಮುದಾಯದ ವ್ಯವಹಾರಗಳಲ್ಲಿ ತಲೆ ಹಾಕಿ ಸಮಾಜದಲ್ಲಿ ತಮ್ಮ ವಿಷವನ್ನು ಹರಡಲಿಕ್ಕೂ ಅವರಿಗೆ ಅವಕಾಶ 
ಸಿಗುತ್ತಿತ್ತು. ಇದನ್ನು ಇನ್ನು' ಮುಂಡೆ ಕೊನೆಗೊಳಿಸಬೇಕೆಂಬುದೇ “ಇದರರ್ಥ. ಇನ್ನು ಮುಂದೆ ಯಾರಾದರೂ ಮುಸ್ಲಿಮರೊಂದಿಗೆ 
ಸೇರಿಕೊಂಡು ಕಪಟ ನೀತಿಯಿಂದ ವರ್ತಿಸಿದರೆ ಅವನ ವರ್ತನೆಯಿಂದ ಅವನು ಅಲ್ಲಾಹನ, ಅವನ ರಸೂಲರ ಮತ್ತು ಮುಸ್ಲಿಮರ 
ನಿಷ್ಮಾವಂತ ಮಿತ್ರನಲ್ಲವೆಂದು ಕಂಡು ಬಂದರೆ, ಅದನ್ನು ಪ್ರಕಟಗೊಳಿಸಬೇಕು ಮತ್ತು ಬಹಿರಂಗವಾಗಿ ಅದನ್ನು ಖಂಡಿಸಬೇಕು. 
ಸಮಾಜದಲ್ಲಿ ಅವನಿಗೆ ಗೌರವ ಹಾಗೂ ಭರವಸೆಯ ಸ್ಥಾನ ಉಳಿಯಲು ಬಿಡಬಾರದು. ಅವನಿಂದ ಸಾಮಾಜಿಕ ಸಂಬಂಧವನ್ನೂ 
ಕಡಿದುಕೊಳ್ಳಬೇಕು. ಸಾಮುದಾಯಿಕ ವಿಚಾರ ವಿನಿಮಯ ಕಾರ್ಯಗಳಲ್ಲಿ ಅವನನ್ನು ಸೇರಿಸಿಕೊಳ್ಳಬಾರದು. ನ್ಯಾಯಾಲಯದಲ್ಲಿ ಅವನ 
ಸಾಕ್ಸಿಗೆ ಬೆಲೆ ಕೊಡಬಾರದು. ಅಧಿಕಾರ ಮತ್ತು ಹುದ್ದೆಗಳನ್ನು ಅವನಿಗೆ ಕೊಡಬಾರದು. ಸಭೆಗಳಲ್ಲಿ ಯಾರೂ ಅವನ ಗೊಡವೆಗೆ 
ಹೋಗಬಾರದು. ಪ್ರಕಿಯೊಬ್ಬ ಮುಸ್ಲಿಮರೂ ಅವನೊಂದಿಗೆ ಹೇಗೆ ವರ್ತಿಸಬೇಕೆಂದರೆ ಇಡೀ ಮುಸ್ಲಿಮ್‌ ಸಮುದಾಯದಲ್ಲಿ ತನಗೆ 

ಸ್ಥಾನಮಾನಗಳಿಲ್ಲ, ಯಾರ ಹೃದಯದಲ್ಲೂ ತನ್ನ ಬಗ್ಗೆ ಗೌರವವಿಲ್ಲವೆಂದೂ ಅವನು ಅರಿತುಕೊಳ್ಳುವಂತಾಗಬೇಕು. ಅವರ 
2 رو ا‎ ವ್ಯಕ್ತವಾಗಿ ದ್ರೋಹವೆಸಗಿದರೆ, ಅವನ ಅಪರಾಧವನ್ನು ಬಚ್ಚಿಡಬಾರದು. ಅವನನ್ನು ಕ್ಲಮಿಸಲೂಬಾರದು. 
ಅದಕ್ಕಾಗಿ ಸರಿಯಾದ ಸಾಕ್ಟಿಗಳ ಸಹಿತ ಅವನ ಮೇಲೆ ವ್ಯಾಜ್ಯ ಹೂಡಿ ತಕ್ಕ ಶಿಕ್ಲೆ ವಿಧಿಸಬೇಕು. 

ಇದೊಂದು ಪ್ರಮುಖ ಆದೇಶವಾಗಿದ್ದು ಆ ಕಾಲಘಟ್ಟದಲ್ಲಿ ಮುಸ್ಲಿಮರಿಗೆ ಈ ಆದೇಶ ನೀಡುವುದು ಅತಿ ಅಗತ್ಯವಾಗಿತ್ತು. 
ಇದರ ಹೊರತು ಮುಸ್ಲಿಮ್‌ ಸಮಾಜವನ್ನು ಅಧಃಪತನದ ಆಂತರಿಕ ಮೂಲ ಹೇತುಗಳಿಂದ ಕಾಪಾಡಲು ಸಾಧ್ಯವಿರಲಿಲ್ಲ. ತನ್ನೊಳಗೆ 
ಕಪಟಿಗಳನ್ನೂ. ದ್ರೋಹಿಗಳನ್ನೂ ಪೋಷಿಸುವ ಹಾಗೂ ಮಿತ್ರರ ಸೋಗಿನಲ್ಲಿ ಹಗೆ ಸಾಧಿಸುವವರನ್ನು ಇರಿಸಿಕೊಳ್ಳುವ ಯಾವ 
ಸಮಾಜವೂ ನೈತಿಕ ಪತನವನ್ನೂ ಕಟ್ಟ ಕಡೆಗೆ ವಿನಾಶವನ್ನೂ ಹೊಂದದಿರಲು ಸಾಧ್ಯವೇ ಇಲ್ಲ. ಕಾಪಟ್ಕವು ಪ್ಲೇಗು ರೋಗದಂತಿದೆ. 
ಕಪಟಿ ಎಂಬ ಇಲಿ ಆ ಮಹಾ ರೋಗದ ಅಣುಗಳನ್ನೆತ್ರಿಕೊಂಡು ತಿರುಗಾಡುತ್ತದೆ. ಅದನ್ನು ನಾಡಿನಲ್ಲಿ ಹಾಯಾಗಿ ತಿರುಗಾಡುತ್ತಿರಲು 
ಬಿಟ್ಟರೆ, ಅದು ಇಡೀ ಊರನ್ನೇ ಮೃತ್ಯುವಿನ ದವಡೆಗೆ ಸೇರಿಸಿ ಬಿಡುತ್ತದೆ. ಒಬ್ಬ ಕಪಟಿಗೆ ಮುಸ್ಲಿಮ್‌ ಸಮಾಜದಲ್ಲಿ ಗೌರವದ 
ಸ್ಥಾನ ದೊರೆಯುವುದೆಂದರೆ ಸಾವಿರಾರು ಮಂದಿ ದ್ರೋಹಿ ಹಾಗೂ ಕಪಟಿಗಳಿಗೆ ಉತ್ತೇಜನ ಕೊಡುವುದೆಂದೂ ಆ ಸಮಾಜದಲ್ಲಿ 
ಗೌರವ ಸ್ಥಾನ ಸಿಗಬೇಕಾದರೆ ಪರಹಿತಾಕಾಂಕ್ಸೆ, ಸತ್ಯವಿಶ್ವಾಸಗಳಾವುದೂ ಅಗತ್ಯವಿಲ್ಲ, ಸತ್ಯವಿಶ್ವಾಸದ ಸೋಗಿನೊಂದಿಗೆ ವಂಚನೆ, 
ವಿಶ್ವಾಸಘಾತಕಗಳ ಮೂಲಕವೂ ಅಭಿವೃದ್ಧಿ ಹೊಂದಬಹುದೆಂದೂ ಸಾರುವುದೆಂದರ್ಥ. ಇದನ್ನೇ ಪ್ರವಾದಿವರ್ಯರು(ಸ) ಸಂಕ್ಸಿಪ್ತ 


ಕಾಂಡ-10 


614 ಕುರ್‌ಆನ್‌ ವ್ಯಾಖ್ಯಾನ 


2 |! 


Wh al me ೫ಜಿ‏ 21 حا ہے 
NSS‏ 


ಅತ್ಕಂತ ಕೆಟ್ಟ ನಿವಾಸ. ನಾವು ಆ ಮಾತನ್ನು ಹೇಳಲಿಲ್ಲವೆ೦ದು ಇವರು ಅಲ್ಲಾಹನಾಣೆ ಹಾಕುತ್ತ ಹೇಳುತ್ತಾರೆ. 
ವಸ್ತುತಃ ಅವರು ಖಂಡಿತವಾಗಿಯೂ ಆ ಸತ್ಕನಿಷೇಧದ ಮಾತನ್ನಾಡಿದ್ದಾರೆ. ಅವರು ಇಸ್ಲಾಮ್‌ ಸ್ವೀಕರಿಸಿದ 
ಬಳಿಕ ಸತ್ಯವನ್ನು ನಿಷೇಧಿಸಿದ ಅಪರಾಧವೆಸಗಿದ್ದಾರೆ. ಅವರು ಏನೆಲ್ಲ ಮಾಡಬೇಕೆಂದೇಣಿಸಿದ್ದರೋ ಅವುಗಳನ್ನು 
ಮಾಡದಾದರು.* ಅವರ ಕೋಪವೆಲ್ಲ ತನ್ನ ಅನುಗ್ರಹದಿಂದ ಅಲ್ಲಾಹ್‌ ಮತ್ತು ಅವನ ರಸೂಲರು ಅವರನ್ನು 
ಸಂಪನ್ನ ಗೊಳಿಸಿದ್ದರಿಂದಲೇ ತಾನೆ. ಈಗ ಅವರು ತಮ್ಮ ನಿಲುಮೆಗಾಗಿ ಪಶ್ಚಾತ್ತಾಪ ಪಟ್ಟರೆ ಅದು ಅವರಿಗೇ 
ಒಳಿತು. ಅವರು ಪಶ್ಚಾತ್ತಾಪ ಪಡದಿದ್ದರೆ ಅಲ್ಲಾಹನು ಅವರಿಗೆ ಇಹದಲ್ಲೂ ಪರದಲ್ಲೂ ಅತ್ಯ೦ತ ವೇದನಾಯುಕ್ತ 
Le ಕೊಡುವನು. ಭೂಮಿಯಲ್ಲಿ ಇವರ ರಕ್ಷಕ ಮಿತ್ರರಾಗಲಿ, ಸಹಾಯಕರಾಗಲಿ ಯಾರೂ ಇಲ್ಲ, 


ಹಾಗೂ ಯುಕ್ತಿಪೂರ್ಣವಾದ ,ಈ ಮಾತುಗಳಲ್ಲಿ ಹೇಳಿದ್ದಾರೆ:- "ಯಾರು ಓರ್ವ ಬಿದ್‌ಆತ್‌ಗಾರ(ಧರ್ಮದಲ್ಲಿ ಹೊಸತನ್ನು 
ಸೇರಿಸುವವ)ನನ್ನು ಗೌರವಿಸಿದನೋ ಅವನು ಇಸ್ಲಾಮಿನ ಕಟ್ಟಡವನ್ನು ಕೆಡವಲು ಸಹಾಯ ಮಾಡಿದನು." 

83. ಇಲ್ಲಿ ಸೂಚಿಸಲಾಗಿರುವ ಮಾತು ಯಾವುದು ಎಂಬ ವಿಷಯದಲ್ಲಿ ಖಚಿತವಾದ ವಿವರ ನಮಗೆ ಲಭಿಸಿಲ್ಲ. ಆದರೂ 
ಆ ಕಾಲದಲ್ಲಿ ಕಪಟವಿಶ್ವಾಸಿಗಳು ಆಡಿದ್ದ ಅವಿಶ್ವಾಸದ ಅನೇಕ ಮಾತುಗಳ ವರದಿಗಳಿವೆ. ಉದಾ:- ಒಬ್ಬ ಕಪಟವಿಶ್ವಾಸಿಯು ತನ್ನ 
ಓರ್ವ ಸಂಬಂಧಿಕ ಮುಸ್ಲಿಮ್‌ ಯುವಕನೊಡನೆ ಮಾತಾಡುತ್ತ, 'ನಿಜಕ್ಕೂ ಈ ವ್ಯಕ್ತಿ (ಅರ್ಥಾತ್‌ ಪ್ರವಾದಿವರ್ಯರು) ನಮ್ಮ 
ಮುಂದಿರಿಸುವುದೆಲ್ಲವೂ ನಿಜವೆಂದಾದರೆ, ನಾವೆಲ್ಲರೂ ಕತ್ತೆಗಳಿಗಿಂತಲೂ ಕೀಳೆಂದಾಯಿತು' ಎಂದನು. ಇನ್ನೊಂದು ವರದಿಯಲ್ಲಿರುವಂತೆ 
ತಬೂಕ್‌ ಪ್ರಯಾಣದಲ್ಲಿ ಒಂದು ಒಂಟೆ ಕಾಣೆಯಾಯಿತು. ಮುಸ್ಲಿಮರು ಅದನ್ನು ಹುಡುಕುತ್ತಿದ್ದರು. ಈ ಕುರಿತು ಮುನಾಫಿಕರ 
ಒಂದು ಗುಂಪು ತಮ್ಮ ಕೂಟದಲ್ಲಿ ಕುಳಿತು ಸಾಕಷ್ಟು ಲೇವಡಿ ಮಾಡುತ್ತ, 'ಈ ರಾಯರು ಬಾನಲೋಕದ ಸುದ್ದಿಗಳನ್ನು ಬಹಳ 
ಚೆನ್ನಾಗಿ ತಿಳಿಸುತ್ತಾರೆ. ಆದರೆ ಇವರಿಗೆ ತನ್ನ ಒಂಟೆ ಎಲ್ಲಿದೆಯೆಂಬುದೂ ಗೊತ್ತಿಲ್ಲ' ಎಂದನು. 

84. ಇದು ಕಪಟವಿಶ್ವಾಸಿಗಳು ತಬೂಕ್‌ ಯುದ್ಧಕ್ಕೆ ಸಂಬಂಧಿಸಿ ಮಾಡಿದ್ದ ಒಳಸಂಚಿನ ಕಡೆಗೆ ಸೂಚನೆ. ಅವರ ಪ್ರಥಮ 
ಒಳಸಂಚನ್ನು ಹದೀಸ್‌ ವರದಿಗಾರರು ಹೀಗೆ ವರದಿ ಮಾಡಿದ್ದಾರೆ: ತಬೂಕ್‌ನಿಂದ ಮರಳುತ್ತಿರುವಾಗ, ಮುಸ್ಲಿಮರ ಸೇನೆಯು 
ಪರ್ವತಗಳ ನಡುವಿನ ದಾರಿಯಲ್ಲಿ ಸಾಗುತ್ತಿರುವಾಗ ಸಮಯ ಸಾಧಿಸಿ ಪ್ರವಾದಿವರ್ಯರನ್ನು(ಸ) ಯಾವುದಾದರೊಂದು ಕಂದರಕ್ಕೆ 
ದೂಡಿ ಹಾಕೋಣವೆಂದು ಕಪಟವಿಶ್ವಾಸಿಗಳು ನಿರ್ಧರಿಸಿದರು. ಪ್ರವಾದಿವರ್ಯರಿಗೆ(ಸ).ಇದು ತಿಳಿಯಿತು. ಅವರು ಎಲ್ಲರೂ ಕಣಿವೆಯ 
ಮಾರ್ಗದಿಂದ ಹೊರಬರಬೇಕೆಂದು ಸೈನಿಕರಿಗೆ ಅಪ್ಪಣೆ ಣೆ ಕೊಟ್ಟರು. ತಾವು ಸ್ವತಃ ಅಮ್ಮಾರ್‌ ಬಿನ್‌ ಯಾಸಿರ್‌ ಮತ್ತು ಹುರ್ಳುಫ 
ಬಿನ್‌ ಯಮಾನ್‌ರನ್ನು(ರ) ಮಾತ್ರ ಕವಯು: ಬೆಟ್ಟಿದೊಳಗಿಂದಾಗಿ ಹಾದು ಹೋದರು. ದಾರಿಯಲ್ಲಿ ಹತ್ತು ಹನ್ನೆರಡು 
ಮುನಾಫಿಕರು ಬಹಳ ವೇಗವಾಗಿ ತಮ್ಮನ್ನು ಹಿಂಬಾಲಿಸಿ ಬರುತ್ತಿರುವುದು ತಿಳಿದು ಬಂತು. ಇದನ್ನು ಕಂಡು ಹ. ಹುರ್ಳುಫಾರು(ರ) 
ಅವರ ಒಂಟೆಗಳಿಗೆ ಹೊಡೆದು ಅವರನ್ನೂ ಹಿಂದಕ್ಕಟ್ಟಲಿಕ್ಕಾಗಿ ಧಾವಿಸಿದರು. ಆದರೆ ಅವರು ದೂರದಿಂದಲೇ ಹ. ಹುರ್ಗುಧ.ರು(ರ) 
ಬರುತ್ತಿರುವುದನ್ನು ಕಂಡು, ತಮ್ಮನ್ನು ಗುರುತಿಸಿಬಿಡಬಹುದೆಂಬ ಭಯದಿಂದ ಓಡಿ ಹೋದರು. 

ಈ ಕುರಿತು ಉಲ್ಲೇಖಿಸಲಾಗಿರುವ ಇನ್ನೊಂದು ಸಂಚು ಹೀಗಿದೆ:- ಪ್ರವಾದಿವರ್ಯರೂ(ಸ) ಅವರ ನಂಬಿಗಸ್ಥ ಸಂಗಾತಿಗಳೂ 
ರೋಮನರನ್ನು ಎದುರಿಸಿ ಸಕ್ಟೇಮ ಮರಳುವರೆಂಬ ನಿರೀಕ್ಷೆ ಮುನಾಫಿಕರಿಗೆ ಇರಲಿಲ್ಲ. ಆದುದರಿಂದ, ಅಲ್ಲಿ ಏನಾದರೂ ಅಪಾಯ 
ಸಂಭವಿಸಿದ ಸುದ್ದಿ ಸಿಕ್ಕಿದೊಡನೆ ಇಲ್ಲಿ ಮದೀನಾದಲ್ಲಿ ಅಬ್ದುಲ್ಲಾ ಬಿನ್‌ ಉಬೈನ ತಲೆಗೆ ರಾಜಕಿರೀಟವಿಡಬೇಕೆಂದು ಅವರು 
ನಿಶ್ಚಯಿಸಿಕೊಂಡಿದ್ದೆರು. 

85. ಪ್ರವಾದಿವರ್ಯರ(ಸ) ಹಿಜ್ರತ್‌(ವಲಸೆ)ಗಿಂತ ಮುಂಚೆ ಮದೀನಾ ಎಂಬುದು ಅರೇಬಿಯಾದ ಹಳ್ಳಿಗಳ ಪೈಕಿ ಒಂದು 
ಸಾಮಾನ್ಯ ಹಳ್ಳಿಯಾಗಿತ್ತು. ಔಸ್‌ ಮತ್ತು ಖರ್ರುಜ್‌ ಗೋತ್ರಗಳು ಸಂಪತ್ತು ಮತ್ತು ಪ್ರಶಿಷ್ಠೆಯ ದೃಷ್ಟಿಯಿಂದ ಉನ್ನತ 

ಸ್ಥಾನವನ್ನೇನೂ ಹೊಂದಿರಲಿಲ್ಲ. ಆದರೆ, ಪ್ರವಾದಿವರ್ಯರು(ಸು) ಅಲ್ಲಿಗೆ ಆಗಮಿಸಿದಾಗ ಅನ್ಸಾರರು ಅವರಿಗೆ ಸಹಕಾರ ನೀಡಿ 
5 ನ್ನು ತಾವೇ ಅಪಾಯಗಳಿಗೊಡ್ಡಿದಾಗ ಎಂಟೊಂಭತ್ತು ವರ್ಷಗಳೊಳಗೆ ಇದೇ ಸಾಮಾನ್ಯ ಹಳ್ಳಿಯು ಇಡೀ ಅರಬ್‌ ದೇಶದ 


ಕಾಂಡ -10 


9. ಅತ್ತೌಬಃ 615 


ATE 0 ver Ch 24 
A AES MENA ENS a a 


7 7+4 2 
سھارماو؛ ات وھ 70 تر رر 1೭ 1G‏ اھ TR‏ 
ولاو 3G 5 ES QUEM‏ یو يَلَفَُوْنَهُ بنا 


re EY) Og SAAS 5G ಕೂ 

(75-80) ಅವನು ತನ್ನ ಅನುಗ್ರಹದಿಂದ ನಮಗೇನಾದರೂ ಕೊಟ್ಟರೆ ನಾವೂ ದಾನ ಮಾಡುವೆವೆಂದೂ 
ಸಜ್ಜನರಾಗಿ ಬಾಳುವೆವೆಂದೂ ಅಲ್ಲಾಹನೊಡನೆ ಕರಾರು ಮಾಡಿದವರೂ ಅವರಲ್ಲಿ ಕೆಲವರಿದ್ದಾರೆ. ಆದರೆ, 
ಅಲ್ಲಾಹನು ತನ್ನ ಅನುಗ್ರಹದಿಂದ ಅವರನ್ನು ಸಂಪನ್ನರನ್ನಾಗಿ ಮಾಡಿದಾಗ ಅವರು ಜೆಪುಣತೆಗೆ ಇಳಿದರು 
ಮತ್ತು ತಮ್ಮ ಕರಾರಿನ ಗೊಡವೆಯೇ ಇಲ್ಲದಂತೆ ಅದರಿಂದ ವಿಮುಖರಾದರು. ಪರಿಣಾಮವಾಗಿ ಅವರು 
ಅಲ್ಲಾಹನೊಡನೆ ಮಾಡಿದ ಕರಾರುಭಂಗಕ್ಕಾಗಿಯೂ ಅವರು ಸುಳ್ಳು ಹೇಳಿದುದಕ್ಕಾಗಿಯೂ ಅಲ್ಲಾಹನು ಅವರ 
ಹೃದಯದಲ್ಲಿ 'ಕಾಪಟ್ಕ'ವನ್ನು ಇರಿಸಿಬಿಟ್ಟನು. ಅದು ಅವರು ಅವನ ಸನ್ನಿಧಿಯಲ್ಲಿ ಹಾಜರಾಗುವವರೆಗೂ ಅವರ 
ಬೆನ್ನು ಬಿಡದು. ಅಲ್ಲಾಹನಿಗೆ ಇವರ ರಹಸ್ಮ ಹಾಗೂ ಗೂಢಾಲೋಚನೆಯ ಅರಿವು ಕೂಡ ಇದೆ ಮತ್ತು 
ಅಲ್ಲಾಹನು ಗೋಚರ ವಿಷಯಗಳನ್ನೂ ಚೆನ್ನಾಗಿ ಅರಿಯುವವನು ಎಂಬುದೂ ಇವರಿಗೆ ತಿಳಿಯದೇ? ಸ್ವಯಂ 
ಪ್ರೇರಣೆಯಿಂದ ದಾನ ಮಾಡುವ ಸತ್ಯವಿಶ್ವಾಸಿಗಳ ಧನ ತ್ಯಾಗಗಳ ಬಗ್ಗೆ ಇವರು ವ್ಯಂಗ್ಯೋಕ್ತಿಗಳನ್ನಾಡುತ್ತಾರೆ 
ಮತ್ತು (ಅಲ್ಲಾಹನ ಮಾರ್ಗದಲ್ಲಿ ದಾನ ಮಾಡಲು) ಸ್ವತಃ ದೇಹಶ್ರಮ ವಹಿಸಿ ದುಡಿದು ಕೊಡುವ ಹೊರತು 


ರಾಜಧಾನಿಯಾಗಿಬಿಟ್ಟಿತು. ಆ ಔಸ್‌ ಮತ್ತು ಖರ್ರುಜ್‌ ಗೋತ್ರಗಳ ಬೇಸಾಯಗಾರರೇ ರಾಷ್ಟ್ರದ ಮುಖಂಡರಾದರು. ವಿಜಯಗಳೂ 
ಸಮರಾರ್ಜಿತ ಸೊತ್ತುಗಳೂ ವ್ಯಾಪಾರದಲ್ಲಿ ಸಮೃದ್ಧಿಯೂ ಈ ಕೇಂದ್ರ ಸ್ಥಾನದ ಮೇಲೆ ಮಳೆಯಂತೆ ಸುರಿಯತೊಡಗಿದುವು. ನಮ್ಮ 
ಪ್ರವಾದಿವರ್ಯರಿಂದಾಗಿ(ಸ) ಇವೆಲ್ಲಾ ಭವ್ಮ ಕೊಡುಗೆಗಳು ನಿಮಗೆ ದೊರಕಿದ ತಬ್ಬಗಾಗಿ ನೀವು ಅವರ ಮೇಲೆ ಹೀಗೆ ಹಗೆ 
ಸಾಧಿಸುತ್ತೀರಾ? ಎಂದು ಹೇಳುತ್ತ ಅಲ್ಲಾಹನು ಅವರನ್ನು ಲಜ್ನಿತರನ್ನಾಗಿ ಮಾಡುತ್ತಾನೆ. 

86. ಮೇಲಿನ ಸೂಕ್ತದಲ್ಲಿ ಈ ಕಪಟವಿಶ್ವಾಸಿಗಳ ಯಾವ ತರದ ಕೃತಪ್ಲುತೆ ಹಾಗೂ ಉಪಕಾರಗೇಡಿತನದ ಬಗ್ಗೆ 
ಹಳಿಯಲಾಗಿತ್ತೋ ಅದರ ಇನ್ನೊಂದು ಉದಾಹರಣೆಯನ್ನು ಅವರ ಜೀವನಗಳಿಂದಲೇ ಮುಂದಿಟ್ಟು ಇಲ್ಲಿ ವಿವರಿಸಲಾಗಿದೆ. 
ಅದೇನೆಂದರೆ ಅವರು ಸ್ವಭಾವತಃ ಅಪರಾಧಿಗಳು. ಅವರ ನೈತಿಕ ನಿಯಮದಲ್ಲಿ ಕೃತಜ್ಞತೆ, ಉಪಕಾರ ಸ್ಮರಣೆ, ವಚನಪಾಲನೆ 
ಮೊದಲಾದ ಸದ್ಗುಣಗಳು ನಾಮಮಾತ್ರಕ್ಕೂ ಕಂಡು ಬರುವುದಿಲ್ಲ. 


ಕಾಂಡ -10 


616 ಕುರ್‌ಆನ್‌ ವ್ಯಾಖ್ಯಾನ 


೬‏ واؤڈلایری ركذ تر ಹಂ‏ کو 
کا سیت نم SHE‏ 
SES NEES‏ اٹہ SLL‏ اکٹ ا؟ 
١. ۲ ESS SLE‏ 


Pa 429 $೨ 

Si ESSE 

ತಮ್ಮ ಬಳಿ ಬೇರೇನೂ ಇಲ್ಲದಂತಹವರನ್ನು ಗೇಲಿ ಮಾಡುತ್ತಾರೆ.*' (ಅಲ್ಲಾಹನು ಇಂತಹ ಧನಿಕ ಲೋಭಿಗಳನ್ನು 

ಚೆನ್ನಾಗಿ ಬಲ್ಲನು) ಹೀಗೆ ಗೇಲಿ ಮಾಡುವವರನ್ನು ಅಲ್ಲಾಹನು ಗೇಲಿ ಮಾಡುತ್ತಾನೆ ಮತ್ತು ಅವರಿಗೆ 

ವೇದನಾಯುಕ್ತ ಶಿಕ್ಷೆ ಇದೆ. ಓ ಪೈಗಂಬರರ, ನೀವು ಇಂತಹವರಿಗಾಗಿ ಕಮಾಯಾಚನೆ ಮಾಡಿದರೂ 

ಮಾಡದಿದ್ದರೂ ಅವರನ್ನು ಕ್ಸಮಿಸಬೇಕೆಂದು ನೀವು ಎಪ್ಪತ್ತು ಸಲ ನಿವೇದಿಸಿಕೊ೦ಡರೂ ಅಲ್ಲಾಹನು ಅವರನ್ನು 

ಎಂದೆಂದಿಗೂ ಕ್ಷಮಿಸನು. ಏಕೆಂದರೆ ಅವರು ಅಲ್ಲಾಹ್‌ ಹಾಗೂ ಅವನ ರಸೂಲರನ್ನು ನಿರಾಕರಿಸಿದ್ದಾರೆ ಮತ್ತು 
ಅಲ್ಲಾಹನು ಕರ್ಮಭ್ರಷ್ಟರಿಗೆ ಸನ್ನಾ ರ್ಗೆದರ್ಶನ ಮಾಡುವುದಿಲ್ಲ. 

(81-83) ಹಿಂದೆ ಉಳಿದಿರಲು ವಿನಾಯಿತಿ ನೀಡಲಾದವರು ಅಲ್ಲಾಹ್‌ ಹಾಗೂ ಅವನ ರಸೂಲರಿಗೆ 
ನೆರವಾಗದೆ ಮನೆಯಲ್ಲೇ ಕುಳಿತಿರುವ ಬಗ್ಗೆ ಸಂತಸಪಟ್ಟರು, ಧನ ಮತ್ತು ತನುಗಳಿಂದ ಅಲ್ಲಾಹನ ಮಾರ್ಗದಲ್ಲಿ 
ಹೋರಾಟ ನಡೆಸುವುದು ಅವರಿಗೆ ಇಷ್ಟವಿರಲಿಲ್ಲ. ಅವರು ಜನರೊಡನೆ, "ಈ ಕಠಿಣ ಉಪಷ್ಣದಲ್ಲಿ ಹೊರಡಬೇಡಿರಿ” 
ಎಂದರು. ಅವರೊಡನೆ ಹೇಳಿರಿ, "ನರಕಾಗ್ನಿಯು ಇದಕ್ಕಿಂತಲೂ ಹೆಚ್ಚು ಉಷ್ಣವಿದೆ.' ಅಕಟ! ಅವರಿಗೆ ಇದರ 
ಪ್ರಜ್ಞೆಯಿರುತ್ತಿದ್ದರೆ! ಈಗ ಅವರು ನಗುವುದನ್ನು ಕಡಿಮೆ ಮಾಡಬೇಕು. ಹೆಚ್ಚು ಅಳಬೇಕು. ಏಕೆಂದರೆ ಅವರು 
ಗಳಿಸುತ್ತಲಿದ್ದ ಪಾಪಗಳ ಪ್ರತಿಫಲವು ಇಂತಹದೇ (ಅದರ ಬಗ್ಗೆ ಅಳಬೇಕಾದುದೇ). ಅಲ್ಲಾಹನು ನಿಮ್ಮನ್ನು 


87. ಪ್ರವಾದಿವರ್ಯರು(ಸ) ತಬೂಕ್‌ ಯುದ್ಧಕ್ಕಾಗಿ ಧನ ಸಹಾಯ ಮಾಡಬೇಕೆಂದು ಮುಸ್ಲಿಮರೊಡನೆ ಕೇಳಿಕೊಂಡಾಗ 
ದೊಡ್ಡ ದೊಡ್ಡ ಮುನಾಫಿಕರು ಕೈ ಕಟ್ಟಿ ಕುಳಿತುಕೊಂಡರು. ಆದರೆ ನಿಷ್ಮಾವಂತ ಸತ್ಯವಿಶ್ವಾಸಿಗಳು ನಾನು ಮುಂದೆ- ತಾನು ಮುಂದೆ 
ಎನ್ನುತ್ತಾ ಚಂದಾ ನೀಡತೊಡಗಿದರು. ಆಗ ಕಪಟಿಗಳು ಅವರ ಮೇಲೆ ತಮ್ಮ ವಾಗ್ಸಾಣಗಳ ಪ್ರಹಾರ ಆರಂಭಿಸಿದರು. 
ಯಾರಾದರೊಬ್ಬ ಸ್ಥಿತಿವಂತ ಮುಸ್ಲಿಮನು ತನ್ನ ಶಕ್ತ್ಯಾನುಸಾರ ಅಥವಾ ಶಕ್ತಿ ಮರಿ ಹಣ ಕೊಡುತ್ತಿದ್ದರೆ, ಅಂತಹವನ ಮೇಲೆ 
ಡಂಬಾಚಾರದ ಆರೋಪ ಹೊರಿಸುತ್ತಿದ್ದರು. ಯಾವನಾದರೂ ಬಡ ಮುಸ್ಲಿಮನು ತನ್ನ ಮತ್ತು ತನ್ನ ಮಕ್ಕಳು ಮರಿಗಳ ಹೊಟ್ಟೆ 
ಕಟ್ಟಿ ಸಣ್ಣ ಮೊಬಲಗನ್ನು ಅಥವಾ ರಾತ್ರಿಯಿಡೀ ದುಡಿದು ಸ್ವಲ್ಪ ಖರ್ಜೂರವನ್ನು ಸಂಪಾದಿಸಿ, ತಂದು ಒಪ್ಪಿಸಿದಾಗ - ಇದೋ 


ರೋಮನರ ಕೋಟೆಗಳನ್ನು ವಶಪಡಿಸಲಿಕ್ಕಾಗಿ ಮಿಡಿತೆ ಕಾಲೂ ಬಂದುಬಿಟ್ಟಿತು- ಎಂದು ಗೇಲಿ ಮಾಡುತ್ತಿದ್ದರು. 


ಕಾಂಡ-10 


9: ಅತ್ತೌಬಃ 617 


fo 2 


1 ) ಪಂದ ಇ 


AE; 


ಅವರ ಬಳಿಗೆ ಹಿಂದಿರುಗಿಸಿದರೆ ಹಾಗೂ ಇನ್ನು ಮುಂದೆ ಅವರಲ್ಲಿ ಯಾವುದಾದರೊಂದು ಕೂಟವು ಯುದ್ಧಕ್ಕೆ 
ಹೊರಡಲು ನಿಮ್ಮೊಡನೆ ಅನುಮತಿ ಕೇಳಿದರೆ "ನ್ನು ನೀವು ನನ್ನೊಂದಿಗೆ ಹೊರಡಲಾರಿರಿ ಮತ್ತು ನನ್ನ ಸಂಗಡ 
ಯಾವತ್ತು ಶತ್ರು ಗಳೊಂದಿಗೆ ಹೋರಾಟ ನಡೆಸಲಾರಿರಿ. ನೀವು ಈ ಮುಂಚೆ ಕುಳಿತಿರುವುದನ್ನೇ ಇಷ್ಟಪಟ್ಟಿದ್ದೀರಿ. 
"ಆದುದರಿಂದ: ಈಗಲೂ ಮನೆಯೊಳಗೆ ಕುಳಿತಿರುವವರೊಂದಿಗೇ ಕುಳಿತುಕೊಂಡಿರಿ" ಎಂದು ಹೇಳಿರಿ. 

(84-85) ಇನ್ನು ಮುಂದೆ ಅವರಲ್ಲಿ ಯಾರಾದರೂ ಮರಣ ಹೊಂದಿದರೆ ಅವನ 'ಜನಾರಖಾ ನಮಾರುನ್ನು' 
ನೀವು ಎಷ್ಟು ಮಾತ್ರಕ್ಕೂ ನಿರ್ವಹಿಸಬಾರದು ಮತ್ತು ಅವನ ಸಮಾಧಿಯ ಬಳಿ ಎಂದಿಗೂ ನಿಲ್ಲಬಾರದ್ದು: 
ಏಕೆಂದರೆ ಅವರು ಅಲ್ಲಾಹ್‌ ಮತ್ತು ಅವನ ರಸೂಲರನ್ನು ನಿಷೇಧಿಸಿದರು. ಅವರು ಕರ್ಮಬಭ್ರಷ್ಟರಾಗಿರುವ 
ಸ್ಥಿತಿಯಲ್ಲಿ ಸತ್ತಿದ್ದಾರೆ. ಅವರ ಶ್ರೀಮಂತಿಕೆ ಮತ್ತು ಅವರ ಸಂತಾನಾಧಿಕ್ಕವು ನಿಮ್ಮನ್ನು ವಂಚಿಸದಿರಲಿ. 
ಅಲ್ಲಾಹನಂತು ಈ ಧನ ಮತ್ತು ಸಂತತಿಗಳ ಮೂಲಕ ಅವರನ್ನು ಇದೇ ಲೋಕದಲ್ಲಿ ಶಿಕ್ಷಿಸಲಿಕ್ಕೂ ಅವರ 
ಪ್ರಾಣಗಳು ಸತ್ಯನಿಷೇಧಾವಸ್ಥೆಯಲ್ಲಿ ಹೊರಟು ಹೋಗುವಂತಾಗಲಿಕ್ಕೂ ನಿರ್ಧರಿಸಿದ್ದಾನೆ. 

(86-89) ಅಲ್ಲಾಹನ ಮೇಲೆ ವಿಶ್ವಾಸವಿಡಿರಿ ಮತ್ತು ಅವನ ರಸೂಲರೊಂದಿಗೆ ಕೂಡಿ ಹೋರಾಟ ನಡೆಸಿರಿ 


88. ತಬೂಕ್‌ನಿಂದ ಮರಳಿದ ಸ್ವಲ್ಪ ಕಾಲದಲ್ಲೇ ಮುನಾಫಿಕರ ಮುಖಂಡ ಅಬ್ದುಲ್ಲಾ ಬಿನ್‌ ಉಬೈ ಶೀರಿ ಹೋದನು. 
ಅವನ ಪುತ್ರ ಅಬ್ದುಲ್ಲಾ ಬಿನ್‌ ಅಬ್ದುಲ್ಲಾ(ರ) ಓರ್ವ ನಿಷ್ಠಾವಂತ ಮುಸ್ಲಿಮರಾಗಿದ್ದರು. ಅವರು ಪ್ರವಾದಿವರ್ಯರ(ಸ) ಸನ್ನಿಧಿಗೆ 
ಬಂದು ತಮ್ಮ ತಂದೆಯ ಶವದ ಮೇಲೆ ಹಾಕಲು ಅವರ ಅಂಗಿಯನ್ನು ಕೊಡಬೇಕೆಂದು ಕೇಳಿಕೊಂಡರು. ಪ್ರವಾದಿವಯ."ರು(ಸ) 
: ಅದನ್ನು ಉದಾರವಾಗಿ ಕೊಟ್ಟು ಬಿಟ್ಟರು. ಅನಂತರ ತಾವೇ ಬಂದು ಜನಾರಾ ನಮಾರು್‌ ಮಾಡಿಸಬೇಕೆಂದೂ ಪ್ರವಾದಿವರ್ಯರನ್ನು(ಸ) 
| ಕೇಳಿಕೊಂಡರು. ಅವರು ಇದಕ್ಕೂ ಸಿದ್ಧರಾದರು. ಆಗ ಹ. ಉಮರ್‌ರು(ರ), 'ಹೀಗೆಲ್ಲಾ ಮಾಡಿದ್ದ ಆ ವೈಕ್ತಿಯ ಜನಾರುಾ 
ನಮಾರುನ್ನು ತಾವು ನಿರ್ವಹಿಸುವುಬೇ?' ಎಂದು ಆಗ್ರಹ ಪೂರ್ವಕ ಪ್ರಶ್ನಿಸಿದರು. ಆದರೆ ಪ್ರವಾದಿವರ್ಯರು(ಸ) ಇದನ್ನೆಲ್ಲ ಕೇಳಿ 
ಮಂದಹಾಸ ಬೀರುತ್ತಿದ್ದರು. ಶತ್ರುಗಳಿಗೂ ಮಿತ್ರರಿಗೂ ಸಮಾನವಾಗಿದ್ದ ಅವರ ದಯೆಯಿಂದಾಗಿ ಅವರು ತಮ್ಮ ಪರಮ ಶತ್ರುವಿಗಾಗಿ 
ಕ್ಷಮಾ ಪ್ರಾರ್ಥನೆ ಮಾಡಲಿಕ್ಕೂ ಹಿಂಜರಿಯಲಿಲ್ಲ. ಕೊನೆಗೆ ಅವರು ನಮಾರು್‌ ಮಾಡಲಿಕ್ಕೆ ನಿಂತಾಗ ಈ ಸೂಕ್ತ ಅವಶೀರ್ಣಗೊಂಡು 
ನೇರವಾದ ದೇವಾಜ್ಞೆಯ ಮೂಲಕ ತಡೆಹಾಕಲಾಯಿತು. ಏಕೆಂದರೆ-. ಮುಸ್ಲಿಮ್‌ ಸಮುದಾಯದಲ್ಲಿ ಮುನಾಫಿಕರನ್ನು ಯಾವ 
ವಿಧದಲ್ಲೂ ಬೆಳೆಯಲು ಬಿಡಬಾರದು, ಆ ಕೂಟಕ್ಕೆ ಪ್ರೇರೇಪಣೆ ದೊರೆಯುವ ಯಾವ ಕಾರ್ಯವನ್ನೂ ಮಾಡಬಾರದೆಂಬ .ಶಾಶ್ವತ 
ನೀತಿಯನ್ನೇ ಸ್ವೀಕರಿಸಲಾಗಿತ್ತು. 

ಫಾಸಿಕರು(ಕರ್ಮಬ್ರಷ್ಟರು) ಮತ್ತು ಬ್ರಷ್ಟಕೆಯಲ್ಲಿ ಕುಖ್ಯಾತರಾದವರ ಜನಾರಾ ನಮಾರುನ್ನು ಮುಸ್ಲಿಮರ ಇಮಾಮ್‌ 
ಹಾಗೂ ಮುಖಂಡನು ಮಾಡಿಸಬಾರದೆಂಬ ಕರ್ಮಶಾಸ್ತ್ರ ವಿಧಿಯೂ ಇದರಿಂದಲೇ ಬಂದಿದೆ. ಈ ಸೂಕ್ತ ಅವಶೀರ್ಣವಾದ ಬಳಿಕ 
ಪ್ರವಾದಿವರ್ಯರನ್ನುಸು ಮೃತರ ಜನಾರಭಾದ ಬಳಿಗೆ ಕರೆತಂದಾಗ ಮೃತನು ಎಂತಹ ವ್ಯಕ್ತಿ? ಎಂದು ಮೊದಲು ವಿಚಾರಿಸುತ್ತಿದ್ದರು. 


ಕಾಂಡ-10 


618 ಕುರ್‌ಆನ್‌ ವ್ಯಾಖ್ಯಾನ 


2AM ee NIT ١ویں‎ 2 2 SDL صووں‎ 
WTS SOG ESS IIE 
ب2‎ ೨6 AES و‎ NCE SL ENTE 
ISIE OES Sp BERENS 
یور ہے2 کہ‎  ھھک‎ hs TA (29 22 
CUM Spgs 3S ide aa 


2,%1 دے 2 ای‎ 1512» ಗಿ ہد دہ‎ ಸಿಂ ೫4 ۵١ ہے‎ £೨523೨ 
Bs IASI Ss SLL ANNI 00! 
pi ےک تھے او ہے فیدے رد کی ا ںی2‎ Al 
ale UA Vass phe البعیہ ون نال‎ 53 mda) 3 
ےب‎ ಇಲ ای‎ > $7292 pO 3 ط٤4‎ 
SE ڑا مِمَهَمعَذْابِ الیم ہہ‎ Cesk ಖಿ 
4 | por IIB ےب ےہ ۲ء دہ ہے‎ A کک‎ 
MA ں‌مَابَفْو ںَحَرجٍ‎ i IIS SISSY 


2 


ಎಂಬ ವಿಷಯವನ್ನೊಳೆಗೊಂಡ ಅಧ್ಯಾಯವೆಂದಾದರೂ ಅವತೀರ್ಣಗೊಂಡಾಗ ಅವರಲ್ಲಿದ್ದ ಸ್ಲಿತಿವ೦ತರೇ 
ನಿಮ್ಮೊಡನೆ ನಮಗೆ ಜಿಹಾದ್‌(ಧರ್ಮಯುದ್ದ)ನಲ್ಲಿ ಭಾಗವಹಿಸುವ ಬಗ್ಗೆ ವಿನಾಯಿತಿ ಕೊಡಬೇಕೆಂದು 
ಕೇಳತೊಡಗಿದುದನ್ನು ನೀವು ಕಂಡಿರಿ. "ಕುಳಿತಿರುವವರೊಂದಿಗೆ ಇರಲಿಕ್ಕಾಗಿ ನಮ್ಮನ್ನು ಬಿಟ್ಟುಬಿಡಿರಿ" ಎಂದು 
ಅವರು ಹೇಳಿದರು. ಅವರು ಮನೆಯಲ್ಲಿ ಕುಳಿತುಕೊಂಡಿರುವ ಮಹಿಳೆಯರೊಂದಿಗೆ ಸೇರುವುದನ್ನು ಇಷ್ಟಪಟ್ಟರು. 
ಅವರ ಹೃದಯಗಳಿಗೆ ಮುದ್ರೆಯೊತ್ತಲ್ಪಟ್ಟಿತು. ಆದುದರಿಂದ ಈಗ ಅವರಿಗೆ ಏನೂ ತೋಚುವುದಿಲ್ಲ. ಇದಕ್ಕೆ 
ವೃತಿರಿಕ್ತವಾಗಿ ರಸೂಲರೂ ರಸೂಲರೊಂದಿಗೆ ವಿಶ್ವಾಸವಿರಿಸಿದದರೂ ತಮ್ಮ ಧನಗಳಿಂದಲೂ ತನುಗಳಿಂದಲೂ 
ಹೋರಾಟ ನಡೆಸಿದರು. ಈಗ ಎಲ್ಲ ಒಳಿತುಗಳೂ ಅವರ ಪಾಲಿಗಿವೆ ಮತ್ತು ಅವರೇ ಯಶಸ್ವಿಗಳೂ ಆಗಿರುತ್ತಾರೆ. 
ಅಲ್ಲಾಹನು ಅವರಿಗಾಗಿ ತಳಬಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ ಸ್ವರ್ಗೋದ್ಮಾನಗಳನ್ನು 
ಸಿದ್ಧಗೊಳಿಸಿಟ್ಟಿರುವನು. ಅವರು ಅವುಗಳಲ್ಲಿ ಸದಾಕಾಲ ವಾಸಿಸುವರು. ಇದುವೇ ಮಹತ್ತಾದ ವಿಜಯ. 
(90) ಅನೇಕ ಮಂದಿ 'ಗ್ರಾಮೀಣ' ಅರಬರೂ ಬಂದರು. ಅವರು ತಮಗೂ ಹಿಂದೆ ಉಳಿದಿರಲು 
ಅನುಮತಿ, ನೀಡಬೇಕೆಂದು ನೆಪ ಹೇಳಿದರು. ಅಲ್ಲಾಹ್‌ ಮತ್ತು ಅವನ ರಸೂಲರೊಂದಿಗೆ ಈಮಾನಿನ ಸುಳ್ಳು 


ದುರಾಚಾರಿಯೆಂದು ತಿಳಿದರೆ ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ನೀವೇ ಅವನ ಮರಣೋತ್ತರ ಕಾರ್ಯವನ್ನು ನೆರವೇರಿಸಿರೆಂದು 
ಅವನ ಮನೆಯವರಿಗೆ ಹೇಳಿ ಬಿಡುತ್ತಿದ್ದರು. 

89. ದೃಢಕಾಯದ ಆರೋಗ್ಯವಂತರಾದ ಸ್ಥಿತಿವಂತರು ತಾವು ಸತ್ಯವಿಶ್ವಾಸಿಗಳೆಂದು ಹೇಳಿಕೊಳ್ಳುತ್ತಲೂ ಸಮಯಬಂದಾಗ 
ರಂಗಕ್ಕಿಳಿಯುವ ಬದಲಿಗೆ ಮನೆಯೊಳಗೆ ಕುಳಿತು ಹೆಂಗಸರೊಂದಿಗೆ ಸೇರುವುದು ಅತ್ಮಂತ ನಾಚಿಕೆಗೇಡಿನ ವಿಷಯ. ಆದರೆ ಅವರು 
ಮನಃಪೂರ್ವಕವಾಗಿ ಈ ನಿಲುಮೆಯನ್ನು ಕೈಗೊಂಡಿದ್ದರಿಂದ ಸ್ವಾಭಾವಿಕ ನಿಯಮದ ಪ್ರಕಾರ ಲಜ್ಞಾಸ್ಸದ ಕಾರ್ಯವೆಸಗುವಾಗ 
ಉಂಟಾಗುವ ಸಹಜವಾದ ಲಜ್ಞಾ ಪ್ರವೃತ್ತಿಯನ್ನೂ ಅವರಿಂದ ಕಿತ್ತು ಕೊಳ್ಳಲಾಯಿತು. 

90. ಬದವೀ ಅರಬರೆಂದರೆ- ಮದೀನಾದ ಆಸುಪಾಸಿನಲ್ಲಿ ವಾಸಿಸುತ್ತಿದ್ದ ಹಳ್ಳಿಗರು ಮತ್ತು ಸಾಮಾನ್ಯವಾಗಿ ಬದ್ದುಗಳೆಂದು 
ಕರೆಯಲ್ಪಡುವ ಮರುಭೂಮಿಯ ನಿವಾಸಿಗಳು. 


ಕಾಂಡ-10 


9. ಅತ್ತೌಬಃ 619 


+ص وھ ೨೯೧ ೨04 ES 39% 2 LT Ts ١‏ ص گیب مدوؤود 
ಸಖ!‏ اِدامَاا ۳ ENTS ry Wil LSE‏ 


2 A) CORSA CLs ಖೆ 


. ಕರಾರನ್ನು ಮೆಸಡಿದ್ದ ವರು ಹೀಗೆ ಕುಳಿತುಬಿಟ್ಟರು. ಈ ಗ್ರಾಮೀಣರಲ್ಲಿ لس وی دا‎ ಸದ್ಯವೇ ವೇದನಾಯುಕ್ತ 
ಶಿಕ್ಷೆಯನ್ನು ಅನುಭವಿಸಲಿರುವರು. 

(91-93): ದುರ್ಬ್ಣಲರೂ ರೋಗಿಗಳೂ ಧರ್ಮಯುದ್ದದಲ್ಲಿ ಪಾಲ್ಗೊಳ್ಳಲು ದಾರಿವೆಚ್ಚವಿಲ್ಲದವರೂ 
ನಿಷ್ಕಳಂಕ ಹೃದಯದೊಂದಿಗೆ ಅಲ್ಲಾಹ್‌ ಮತ್ತು ಅವನ ರಸೂಲರಿಗೆ ನಿಷ್ಕರಾಗಿದ್ದರೆ ಹಿಂದೆ ಉಳಿದುಬಿಡುವು 
ದರಲ್ಲಿ ಅಡ್ಡಿ ಯಿಲ್ಲ. ” ಇಂತಹ ಸಜ್ಜನೋತ್ತಮರ ಬಗ್ಗೆ ಆಕ್ಷೇಪಕ್ಕೆ ಅವಕಾಶವಿಲ್ಲ. ಅಲ್ಲಾಹನು ಕ್ಷಮಾಶೀಲನೂ 
ಕರುಣಾನಿಧಿಯೂ ಆಗಿರುತ್ತಾನೆ. ಇದೇ ರೀತಿಯಲ್ಲಿ ತಾವೇ ಬಂದು ನಮಗೆ ಸವಾರಿಗಾಗಿ ಏನಾದರೂ 
ಒದಗಿಸಿರೆಂದು ಕೇಳಿಕೊಂಡವರ ಬಗೆಗೂ ಯಾವತ್ತು ಆಕ್ಷೇಪಕ್ಕೆ ಅವಕಾಶವಿಲ್ಲ ಮತ್ತು ನಾನು ನಿಮಗೆ 


91. ವಿಶ್ವಾಸವು ಕಪಟವಾಗಿದ್ದು ಅದರ ಅಂತರಾಳದಲ್ಲಿ ದೃಢ ನಿರ್ಧಾರ, ಸಮರ್ಪಣಾ ಭಾವ, ನಿಷ್ಠೆ ಮತ್ತು ಅನುಸರಣೆ 
ಇಲ್ಲದಿದ್ದರೆ ಹಾಗೂ ತೋರಿಕೆಗೆ ವಿಶ್ವಾಸವಿದ್ದೂ ಮಾನವನು ಅಲ್ಲಾಹ್‌ ಮತ್ತು ಅವನ ಧರ್ಮಕ್ಕಿಂತ ತನ್ನ ಲಾಭ ಮತ್ತು ತನ್ನ 
ಅಭಿರುಚಿಗಳನ್ನು ಪ್ರೀತಿಸುತ್ತಿದ್ದರೆ, ವಾಸ್ತವದಲ್ಲಿ ಇದು ಸತ್ಮನಿಷೇಧ ಮತ್ತು ನಿರಾಕರಣೆಯೇ ಎನಿಸುತ್ತದೆ. ಇಂತಹವರನ್ನು ಈ 
ಲೋಕದಲ್ಲಿ ಕಾಫಿರರನ್ನದಿದ್ದರೂ ಇವರ ವಿಷಯದಲ್ಲಿ ಅಲ್ಲಾಹನ ಬಳಿ ದ್ರೋಹಿಗಳೊಡನೆ ಮತ್ತು ಧಿಕ್ಕಾರಿಗಳೊಡನೆ ವರ್ತಿಸುವಂತೆಯೇ 
ವರ್ತಿಸಲಾಗುವುದು. ಲೌಕಿಕ ಜೀವನದಲ್ಲಿ ಯಾವ ಕಾನೂನಿನಂತೆ ಮುಸ್ಲಿಮ್‌ ಸಮಾಜವನ್ನು ನಿರ್ಮಿಸಲಾಗಿದೆಯೋ ಮತ್ತು ಯಾವ 
ನಿಯಮಕ್ಕನುಸಾರ ಇಸ್ಲಾಮೊ ರಾಷ್ಟ್ರ ಹಾಗೂ ಅದರ ನ್ಯಾಯಾಧೀಶರು ಆಜ್ಞೆಗಳನ್ನು ಚಾರಿಗೊಳಿಸುತ್ತಾರೋ ಆ ಕಾನೂನಿನ ಪ್ರಕಾರ 
.ಕಾಪಟ್ಕವನ್ನು ಕುಫ್ರ್‌(ಸತ್ಯನಿಷೇಧ) ಅಥವಾ ಕುಫ್ರ್‌ನ ಸಂದೇಹವಿಜೆಯೆಂದು ವಿಧಿ ಕೊಡಬೇಕಾದರೆ, ನಿರಾಕರಣೆ, ವಿದ್ರೋಹ ಅಥವಾ 
ಬಂಡಾಯ ನೀತಿಯು ಬಹಿರಂಗವಾಗಿ ಪ್ರಕಟವಾಗಿರಬೇಕಾಗುತ್ತದೆ. ಆದುದರಿಂದ ಧರ್ಮಶಾಸ್ತ್ರ ವಿಧಿಯಿಂದ ತಪ್ಪಿ ಸಿಕೊಳ್ಳುವಂತಹ 
ಕಾಪಟ್ಕದ ರೂಪಗಳೂ ಸ್ಥಿತಿಗಳೂ ಅನೇಕವಿರುತ್ತವೆ. ಆದರೆ ಧರ್ಮಶಾಸ್ತ್ರ ವಿಧಿಯಿಂದ ತಪ್ಪಿಹೋಗುವ ಕಾಪಟ್ಕವು ದೇವವಿಧಿಯಿಂದಲೂ |: 
ತಪ್ಪಿ, ಶಿಕ್ಷಿಯಿಂದೆ ಪಾರಾಗುವುಬೆನ್ನಲಾಗುವುದಿಲ್ಲ. 

92. ತೋರಿಕೆಗೆ ಅಸಮರ್ಥರಾದವರಿಗೂ ಕೇವಲ ದೌರ್ಬಲ್ಯ, ಅನಾರೋಗ್ಯ ಅಥವಾ ಬಡತನ ಮಾತ್ರ ಕ್ಷಮೆಗೆ ಸೂಕ್ತ 
ಕಾರಣಗಳಾಗುವುದಿಲ್ಲ. ಅವರು ಅಲ್ಲಾಹ್‌ ಮತ್ತು ಅವನ ರಸೂಲರನ್ನು ನಿಷ್ಠೆಯಿಂದ ಅನುಸರಿಸುವವರಾಗಿದ್ದರೆ ಮಾತ್ರ ಅವರ 
ಈ ನೆಪಗಳು ಗಮನಾರ್ಹವಾಗುವುದು. ನಿಷ್ಠೆಯಿಲ್ಲದ ಒಬ್ಬ ವ್ಯಕ್ತಿ ಕರ್ತವ್ಮ ನಿರ್ವಹಣೆಯ ವೇಳೆ ರೋಗಿ ಅಥವಾ ಬಡವನಾಗಿದ್ದ 
-| ಮಾತ್ರಕ್ಕೆ ಅವನು ಕ್ಷಮಿಸಲ್ಪಡಲಾರ. ಕಾಯಿಲೆಗಾಗಿ ಅಥವಾ ವೃದ್ಧಾಪ್ಯ ಮತ್ತು ಶಾರೀರಿಕ ನ್ಯೂನತೆಗಾಗಿ ವೈದ್ಯರ ದೃಡ بجع‎ 
ಒಪ್ಪಿಸಿದವರೆಲ್ಲರೂ ಅಸಮರ್ಥರೆಂದು ಪರಿಗಣಿಸಲ್ಪಟ್ಟು ವಿಚಾರಣೆಯಿಂದ ತಪ್ಪಿ ಹೋಗಬೇಕಾದರೆ isa; ಕೇವಲ 
ಪ್ರತ್ಯಕ್ಷವನ್ನು ಮಾತ್ರ ನೋಡುವವನಲ್ಲ. ಅವನಂತು ಪ್ರತಿಯೊಬ್ಬನ ಹೃದಯದ ತಪಾಸಣೆ ನಡೆಸು . ಅವನು ಒಬ್ಬನ ಎಲ್ಲಾ 
ಗುಪ್ತ ಹಾಗೂ ಬಾಹ್ಯ ವರ್ತನೆಗಳನ್ನು ನೋಡಿ, ಅವನ ನೆನಪು ಒಬ್ಬ ನಿಷ್ಕಾವಂತ ದಾಸನ Hes pi ಒಬ್ಬ ಬಂಡುಕೋರ 
ವಿದ್ರೋಹಿಯ ನೆಪಮೋ ಎಂದು ನೋಡುವನು. ಕರ್ತವ್ಯ ನಿರ್ವಹಣೆಗಾಗಿ ನೀಡಿದ ಕರೆಯನ್ನು ಕೇಳಿದೊಡನೆ, 'ಬಹಳ ಒಳ್ಳೆಯ 
ಸಂದರ್ಭದಲ್ಲಿ ನಾನು ಕಾಯಿಲೆ ಬಿದ್ದು ಬಿಟ್ಟೆ. ಅಲ್ಲವಾದರೆ ಈ ಗಂಡಾಂತರದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇರಲಿಲ್ಲ. ಸುಮ್ಮನೆ 
ಕಷ್ಟಕ್ಕೊಳಗಾಗಬೇಕಿತ್ತು' ಎನ್ನುತ್ತ ಮನಸ್ಸಿನೊಳಗೇ ಅದಕ್ಕಾಗಿ ಕೃತಜ್ಞತೆ ಸಲ್ಲಿಸುವಂತಹನೊಬ್ಬನು ಇದ್ದಾನೆ. ಇನ್ನೊಬ್ಬನು ಅದೇ 


ಕಾಂಡ 0۔‎ 


620 ಕುರ್‌ಆನ್‌ ವ್ಯಾಖ್ಯಾನ 


PEAR SE‏ 7< 2,6 ہے ھی ہر لاہےصےرارے 

EES ENS GOES IL 
| ویودہے۔ ور‎ ೬ 

ಹಿಂ ೨4 42‏ 2 دط ج٦‏ یىی ೨8೨‏ رر کے و 4{ 

GST NESS eS NS ON 


ಸವಾರಿಗಾಗಿ ಒದಗಿಸುವ ಯಾವ ವೈವಸ್ಥೆಯನ್ನೂ ಮಾಡಲಾರೆನೆಂದು ನೀವು ಹೇಳಿದಾಗ ಅವರು ಅಸಹಾಯಕರಾಗಿ 
ಹಿಂದಿರುಗಿದರು. ಅವರ ಕಣ್ಣುಗಳಿಂದ ಅಶ್ರುಧಾರೆ ಇಳಿಯುತ್ತಿತ್ತು. ಅವರಿಗೆ ತಮ್ಮ ಸ್ವಂತ ಖರ್ಚಿನಿಂದ 
ಧರ್ಮಯುದ್ದದಲ್ಲಿ ಭಾಗವಹಿಸಲು ನಾವು ಶಕ್ಷರಾಗಿಲ್ಲವಲ್ಲಾ! ಎಂಬ ಅತೀವ ದುಃಖವಿತ್ತು”. ಆದರೆ 
ಧನಿಕರಾಗಿದ್ದೂ ಧರ್ಮಯುದ್ದದಲ್ಲಿ ಭಾಗವಹಿಸುವುದರಿಂದ ತಮಗೆ ವಿನಾಯಿತಿ ಕೊಡಬೇಕೆಂದು ನಿಮ್ಮೊಡನೆ 
ನಿವೇದಿಸಿ ಕೊಂಡವರು ಆಕ್ಲೇಪಾರ್ಹರು. ಅವರು ಮನೆಯೊಳೆಗಿರುವ ಸ್ತ್ರೀಯರೊಂದಿಗೆ ಸೇರಿಕೊಳ್ಳುವುದನ್ನು [' 
ಇಷ್ಟಪಟ್ಟಿರು. ಅಲ್ಲಾಹನು ಅವರ ಹೃದಯಗಳಿಗೆ ಮುದ್ರೆಯೊತ್ತಿಬಿಟ್ಟಿನು. ಆದುದರಿಂದ (ಅಲ್ಲಾಹನ ಬಳಿ ಅವರ 
ವರ್ತನೆಯ ಪರಿಣಾಮ ಯಾವ ರೂಪದಲ್ಲಿ ಹೊರಬೀಳಲಿದೆಯೆಂಬುದು) ಅವರಿಗೆ ತಿಳಿಯುವುದಿಲ್ಲ. 
(94-96) ನೀವು ಹಿಂದಿರುಗಿ ಅವರ ಬಳಿಗೆ ತಲಪುವಾಗ ಅವರು ತರತರದ ನೆಪಗಳನ್ನೊಡ್ಡುವರು... ಆದರೆ, 


ಕರೆಯನ್ನು ಕೇಳಿದಾಗ, 'ಅಯ್ಕೋ, ಈ ಹಾಳಾದ ಕಾಯಿಲೆ ಎಂತಹ ಅಕಾಲದಲ್ಲಿ ಬಂದೆರಗಿತು. ರಂಗಕ್ಕಿಳಿದು ಧರ್ಮದ ಸೇವೆ 
ಮಾಡುವಂತಹ ಸಮಯವು ಹಾಸಿಗೆಯಲ್ಲಿ ಬಿದ್ದುಕೊಂಡಿರುವುದರಿಂದ ಹಾಳಾಗುತ್ತಿದೆಯಲ್ಲ!' ಎನ್ನುತ್ತಾ ಮರುಗುತ್ತಾನೆ. ಬಬ್ಬನಿಗೆ |, 
ಸೇವೆಯಿಂದ ತಪ್ಪಿಸಿಕೊಳ್ಳಲು ನೆಪ ಸಿಕ್ಕಿದುದು ಮಾತ್ರವಲ್ಲ ಅದರೊಂದಿಗೇ ಅವನು ಇತರರನ್ನೂ ಅದರಿಂದ ತಡೆಯಲು 
ಪ್ರಯತ್ನಿಸುತ್ತಾನೆ. ಇನ್ನೋರ್ವನು ನಿರ್ವಾಹವಿಲ್ಲದೆ ರೋಗಶಯ್ಕೆಯಲ್ಲಿ ಮಲಗಿದ್ದರೂ ಅವನು ತನ್ನ ಆಪ್ತರನ್ನೂ ಗೆಳೆಯರನ್ನೂ 
ಸಹೋದರರನ್ನೂ ಧರ್ಮಯುದ್ದಕ್ಕಾಗಿ ಉತ್ತೇಜಿಸುತ್ತಾನೆ. ಅವನು ತನ್ನ ಶುಶ್ರೂಷೆ ಮಾಡುತ್ತಿದ್ದವರೊಡನೆ, 'ಅಲ್ಲಾಹನು ನನ್ನ 
ಮಾಲಿಕ. ನನ್ನ ಔಷಧೋಪಚಾರದ ವವಸ್ಥೆ ಒಂದಲ್ಲೊಂದು ರೀತಿಯಲ್ಲಿ ಆಗಿಯೇ ತೀರುವುದು. ನನ್ನೊಬ್ಬನಿಗಾಗಿ ನೀವು ನಿಮಗೆ |. 
ಒದಗಿರುವ ದೇವ ಧರ್ಮ ರಕ್ಸಣೆಯಂತಹ ಮಹಾ ಸೇವೆಯ ಸದವಕಾಶವನ್ನು ಕಳೆದುಕೊಳ್ಳಬೇದರಿ' ಎನ್ನುತ್ತಾನೆ. ಒಂದನೆಯವನು 
ಅನಾರೋಗ್ಯದ ನೆಪದಿಂದ ಮನೆಯಲ್ಲೇ ಕುಳಿತುಕೊಂಡು ಇಡೀ ಸಮಯವನ್ನು ಜನರಲ್ಲಿ ಅಧೈರ್ಯ ಅಪನಂಬಿಕೆಗಳನ್ನು ಬೆಳೆಸಿ 
ಯುದ್ದ ಯತ್ನಗಳನ್ನು ಕೆಡಸಿ ಧರ್ಮಯೋಧರ ಅನುಪಸ್ಥಿತಿಯಲ್ಲಿ ಅವರ ಮನೆಗಳನ್ನು ಹಾಳುಗೆಡಹಲು- ವ್ಯಯಿಸುತ್ತಾನೆ. 
ಎರಡನೆಯವನು ತಾನು ಯುದ್ದರಂಗಕ್ಕೆ ಹೋಗುವ ಪುಣ್ಕಾವಕಾಶದಿಂದ ವಂಚಿತನಾದುದನ್ನು ಕಂಡು ಗೃಹರಂಗವನ್ನು ಬಲಪಡಿಸಲಿಕ್ಕಾಗಿ 
ತನ್ನಿಂದ ಸಾಧ್ಯವಿದ್ದಷ್ಟು ಸೇವೆ ಸಲ್ಲಿಸಲು ಪ್ರಯತ್ನಿಸುತ್ತಾನೆ. ತೋರಿಕೆಯ ಮಟ್ಟಿಗೆ ಇವರಿಬ್ಬರೂ ವಿನಾಯಿತಿಗೆ ಅರ್ಹರೇ. ಆದರೆ 
ದೇವ ದೃಷ್ಟಿಯಲ್ಲಿ ಈ ವಿಭಿನ್ನ ವ್ಯಕ್ತಿಗಳು ಎಷ್ಟು ಮಾತ್ರಕ್ಕೂ ಒಂದೇ ವಿಧವಾಗಿರಲಾರರು. ಅವನ ದೃಷ್ಟಿಯಲ್ಲಿ ' ಕ್ಷಮೆಯಿದ್ದರೆ 
ಎರಡನೆಯ ವಿಧದವನಿಗೆ ಮಾತ್ರ. ಒಂದನೆಯವನು ಅಸಾಮರ್ಥ್ಯವಿದ್ದರೂ ದ್ರೋಹಿ ಮತ್ತು ಅಪ್ರಾಮಾಣಿಕ ಅಪರಾಧಿ 
ಎನಿಸಿಕೊಳ್ಳುತ್ತಾನೆ. | i 

93. ನಿಜವಾಗಿಯೂ ಧರ್ಮ ಸೇವೆಗಾಗಿ ಹಾತೊರೆಯುವವರಿಗೆ, ಯಾವುದೇ ಸೂಕ್ತ ನೆಪದಿಂದಾಗಿ ಅಫವಾ ಯುದ್ದೋಪಕರಣಗಳು 
ಸಿಗದ ಕಾರಣ ಸಕ್ರಿಯ ಸೇವೆಯಲ್ಲಿ ಭಾಗಿಯಾಗಲು ಸಾಧ್ಯವಾಗದವರ ಕಳಕಳವು ಓರ್ವ ಲೋಕಾರಾಧಕನಿಗೆ ಉದ್ಯೋಗ ಅಥವಾ 
ಇತರ ಯಾವುದಾದರೂ ಅಧಿಕ ಲಾಭ ಸಂಪಾದನೆಯ ಅವಕಾಶ ತಪ್ಪಿ ಹೋಬಾಗ ಆಗುವ ಕಳವಳಕ್ಕಿಂತ ಹೆಚ್ಚಾಗಿರುತ್ತದೆ. ಅಂತಹವರು 
ಸಕ್ರಿಯವಾಗಿ ಏನೂ ಸೇವೆ ಸಲ್ಲಿಸದಿದ್ದರೂ ಅಲ್ಲಾಹನ ಬಳಿ ಅವರು ಸೇವಾನರತರೆಂದೇ ಪರಿಗಣಿಸಲ್ಪಡುವರು. ಏಕೆಂದರೆ ಅವರು | 
ತಮ್ಮ ಅವಯವಗಳಿಂದ ಕಾರ್ಯವೆಸಗದಿದ್ದರೂ ಅವರ ಹೃದಯಗಳು ಸೇವಾ ನಿರತವಾಗಿದ್ದುವು. ಇದನ್ನೇ ಪ್ರವಾದಿವರ್ಯರು(ಸ) 
ತಬೂಕ್‌ನಿಂದ ಮರಳುತ್ತಿರುವಾಗ ದಾರಿಯಲ್ಲಿ ತಮ್ಮ ಸಂಣತಿಗಳನ್ನು ಅಭಿಸಂಬೋಧಿಸುತ್ತ, 'ಮದೀನಾದಲ್ಲಿ ಕೆಲವರಿದ್ದಾರೆ. ಅವರು 
ನಿಮ್ಮ ಸಂಗಡವಿಲ್ಲದ ಯಾವ ಕಣಿವೆಯನ್ನೂ ನೀವು ದಾಟಲಿಲ್ಲ ಮತ್ತು ಯಾವ ಪ್ರಯಾಣವನ್ನೂ ನೀವು ನಡೆಸಲಿಲ್ಲ' ಎಂದು 
ಹೇಳಿದರು. ಆಗ ಸಹಾಬಿಗಳು(ರ), 'ಮದೀನಾದಲ್ಲೇ ಇದ್ದುಕೊಂಡೇ?' ಎಂದು ಆಶ್ಚರ್ಯದಿಂದ" ಕೇಳಿದರು. ಅದಕ್ಕೆ ' 'ಹೌದು, 
- ಮದೀನಾದಲ್ಲಿದ್ದುಕೊಂಡೇ, ಏಕೆಂದರೆ ಅಸೌಖ್ಯವು ಅವರನ್ನು ತಡೆದಿತ್ತು. راہ‎ ಅವರು ನಿಲ್ಲುವವರಾಗಿರಲಿಲ್ಲ' ಎಂದು |' 
ಪ್ರವಾದಿವರ್ಯರು(ಸ) ಉತ್ತರ ಕೊಟ್ಟರು. 


ಕಾಂಡ -11 


9. ಅತ್ತೌಬಃ 621 


೨4 . ೨.೩ ದಿ ಛಃ سے رےرب ہے‎ 7,3,೪ 34 1% 
WE OTT 2 Hse 5 ನಿರ 
1ئ نے ےر سے‎ 3 ೨೬,೩2 HE رم‎ 4 : 
وا ا‎ SS ALG ss 


೨ >94| ೨೨೫7 یىی‎ ٤2 ೨% ا ےبعدط‎ ೨4, ೨ ೨7 
TET] MS Lb ಪಿವಿ 


ಅನುಸ ನರ್‌ ವನ ನಂಟಿನ ಸೇ 

امہ ہے دہ 8ھ کے 7 گا ٤ے‏ دہ ز ہیں 37گکوو ತ‏ 

SSE SE SST NET ot ps 
ನೀವು ಸ್ಪಷ್ಟವಾಗಿ (ಹೀಗೆ ಹೇಳಿಬಿಡಬೇಕು- 'ನೆಪಗಳನ್ನೊಡ್ಡಬೇಡಿರಿ. ನಾವು ನಿಮ್ಮ ಯಾವ ಮಾತನ್ನೂ 
ನಂಬಲಾರೆವು. ಅಲ್ಲಾಹನು ನಮಗೆ ನಿಮ್ಮ ಸ್ಥಿತಿಗತಿಗಳನ್ನು ತಿಳಿಸಿರುವನು. ಇನ್ನು ಅಲ್ಲಾಹ್‌ ಮತ್ತು ಅವನ 
ರಸೂಲರು: ನಿಮ್ಮವರ್ತನೆಯನ್ನು ನೋಡುವರು. ಅನಂತರ ನೀವು ವ್ಯಕ್ತ ಅವ್ಯಕ್ತಗಳನ್ನೆಲ್ಲ ಅರಿಯುವವನ 
ಕಡೆಗೆ ಮರಳಿಸಲ್ಪಡುವಿರಿ. ಅವನು ನೀವೇನೇನು ಮಾಡುತ್ತಿದ್ದಿರಿ ಎಂಬುದನ್ನು ನಿಮಗೆ ತಿಳಿಸುವನು." ನೀವು 
ಮರಳುವಾಗ ಅವರನ್ನು ನೀವು ಬಿಟ್ಟುಬಿಡಬೇಕೆಂದು ಅವರು ನಿಮ್ಮ ಮುಂದೆ ಅಲ್ಲಾಹನಾಣೆಗಳನ್ನು ಹಾಕುವರು. 
ಆ ಪ್ರಕಾರ ಅವರನ್ನು ನೀವು ಬಿಟ್ಟೇ ಬಿಡಿರಿ ಏಕೆಂದರೆ, ಅವರು ಮಾಲಿನ್ಯವಾಗಿರುತ್ತಾರೆ ಮತ್ತು ಅವರ 
ನಿಜವಾದ ವಾಸಸ್ಥಾನ ನರಕ. ಅದು ಅವರು ಗಳಿಸಿದುದರ ಫಲವಾಗಿ ಅವರಿಗೆ ಸಿಗುವುದು. ನೀವು 
ಅವರೊಂದಿಗೆ ಪ್ರಸನ್ನರಾಗಬೇಕೆಂದು ಅವರು ನಿಮ್ಮ ಮುಂದೆ ಆಣೆಗಳನ್ನು ಹಾಕುವರು. ವಸ್ತುತಃ 
ನೀವು ಅವರೊಂದಿಗೆ ಪ್ರಸನ್ನರಾದರೂ ಅಲ್ಲಾಹನು ಎಂದೆಂದಿಗೂ ಇಂತಹ ಕರ್ಮಭ್ರಷ್ಟರೊಂದಿಗೆ 
ಪ್ರಸನ್ನನಾಗಲಾರನು. 

(97-99) ಈ ಬದವೀ ಅರಬರು ಸತ್ಯನಿಷೇಧದಲ್ಲಿಯೂ ಕಾಪಟ್ಯ ದಲ್ಲಿಯೂ ಅತಿ ಕಶೋರರಾಗಿದ್ದಾರೆ. 
ಅಲ್ಲಾಹನು ತನ್ನ ರಸೂಲರ ಮೇಲೆ ಅವತೀರ್ಣಗೊಳಿಸಿದ ಧರ್ಮದ ಮೇರೆಗಳ ಬಗ್ಗೆ ಅವರು ಅಜ್ಞರಾಗಿರುವ 
ಸಂಭವವೇ ಹೆಚ್ಚು. ಅಲ್ಲಾಹ್‌ ಸರ್ವಜ್ಞ್ಜನೂ ಮಹಾ ಧೀಮಂತನೂ ಆಗಿರುತ್ತಾನೆ. ಅಲ್ಲಾಹನ ಮಾರ್ಗದಲ್ಲಿ 

94. ಮೊದಲ ಮಾತಿನ ಪ್ರಕಾರ ಬಿಟ್ಟು ಬಿಡುವುದೆಂದರೆ ಕಡೆಗಣಿಸುವುದು. ಎರಡನೆಯ ಮಾತಿನ ಪ್ರಕಾರ ಸಂಬಂಧವನ್ನು 
ಮುರಿಯುವುದು. ಅರ್ಥಾತ್‌- ನೀವು ಅವರನ್ನು ಪ್ರಶಿರೋಧಿಸಬಾರದೆಂದು ಅವರಿಚ್ಛಿಸುತ್ತಾರೆ. ಆದರೆ, ನಿಮಗೆ ಅವರೊಂದಿಗೆ ಯಾವ 
ಸಂಬಂಧವೂ ಇಲ್ಲ, ನೀವು ಪರಸ್ಪರ ಬೇರೆಯಾಗಿರುವಿರೆಂದು ತಿಳಿದುಕೊಳ್ಳುವುದು ಲೇಸು. 

95. ಹಿಂದೆ ನಾವು ವಿವರಿಸಿರುವಂತೆ ಇಲ್ಲಿ ಬದವೀ ಅರಬರೆಂದರೆ ಮದೀನಾದ ಆಸುಪಾಸಿನಲ್ಲಿ ವಾಸಿಸುತ್ತಿದ್ದ 
ಮರುಭೂಮಿವಾಸಿಗಳಾದ ಹಳ್ಳಿಗರು. ಇವರು ಮದೀನಾದಲ್ಲಿ ಒಂದು ಪ್ರಬಲ ಹಾಗೂ ಸುಸಂಘಟಿತ ಶಕ್ತ ತಲೆ ಎತ್ತು ್ರುಿಶ್ತಿರುವುದನ್ನು 
ಕೆಂಡು ಪ್ರಥಮತಃ ಹೆದರಿದರು. ತರುವಾಯ ಇಸ್ಲಾಮ್‌ ಮತ್ತು ಇಸ್ಲಾಮೇತರ ಶಕ್ತಿ ಕ್ರಿಗಳ ನಡುವಿನ ಸಂಘರ್ಷದ ವೇಳೆ ಸ್ವಲ್ಪ 
ಕಾಲ ಸಂದರ್ಭ ಸಾಧಕರಾಗಿ ವರ್ತಿಸಿದರು. ಅನಂತರ ಇಸ್ಲಾಮೊ ರಾಷ್ಟ್ರಾಧಿಕಾರವು ಹಜಾರ್‌ ಮತ್ತು ನಜ್ಜ್‌ಗಳ ಬಹುಭಾಗವನ್ನು 
ಆಕ್ರಮಿಸಿದಾಗ ಮತ್ತು ವಿರೋಧೀ ಗೋತ್ರ ಗಳ ಬಲವು ಕುಸಿಯತೊಡಗಿದಾಗ ತಾವೂ ಇಸ್ಲಾಮಿನ ಪರಿಧಿಯೊಳಗೆ ಸೇರುವುದೇ 
"ಲೇಸೆಂದು ಮನಗಂಡರು. ಆದರೆ, ಈ ಧರ್ಮವನ್ನು ಸತ್ಯಧರ್ಮವೆಂದು ತಿಳಿದು ಅದನ್ನು ನಿಷ್ಮೆಯಿಂದ ಅನುಸರಿಸಲು 
ಸಿದ್ದರಾಗಿದ್ದವರು ಅವರಲ್ಲಿ ಅತಿ ಕಡಿಮೆ ಸಂಖೆ ೈಯಲ್ಲಿದ್ದರು. ಅನೇಕ ಬದವೀಗಳ ದೃಷ್ಟಿಯಲ್ಲಿ ಇಸ್ಲಾಮ್‌ ಸ್ವೀಕಾರವು ವಿಚಾರ 


ವಿಶ್ವಾಸಗಳ ನೆಲೆಯಲ್ಲಾಗಿರಲಿಲ್ಲ. ಅದು ಕೇವಲ ಒಂದು ಯುಕ್ತಿ ಅಥವಾ ಕಾರ್ಯ ಕುಶಲತೆಯಾಗಿತ್ತು. ಆಡಳಿತ ಪಕ್ಸದ 
| ಸದಸ್ಯತ್ವವನ್ನು ಸ್ವೀಕರಿಸಿದೊಡನೆ ಅವರಿಗೆ ಸಿಗುವಂತಹ ಸೌಲಭ್ಯ್ಮಗಳೆಲ್ಲ ಇವರಿಗೂ ಸಿಗುವಂತಾಗಬೇಕು. ಆದರೆ ಇಸ್ಲಾಮ್‌ ಅವರ 


ಕಾಂಡ - 11 


622 ಕುರ್‌ಆನ್‌ ವಾಖಾನ 


نشعت 


7 
[4 515 


27 


اك 


ರ: 
೨೫ 


2 
17% UA تل‎ ಸ 2 


لن دی LE‏ اڑا لیڈ الا ر25 ببَقق قرپپ 


ಒಂದಿಷ್ಟು ಖರ್ಚು ಮಾಡಿದರೂ ಅದನ್ನು ಬಲಾತ್ಕಾರದ ದಂಡನೆಯೆಂದು ಶಿಳಿದುಕೊಳ್ಳುವವರೂ ಈ ಬದವೀ 
ಅರಬರಲ್ಲಿದ್ದಾರೆ”” ಮತ್ತು (ನೀವು ಯಾವುದಾದರೊಂದು ವಿಪತ್ತಿನಲ್ಲಿ ಸಿಕ್ಕಿಬಿಟ್ಟರೆ ನೀವು ಅವರನ್ನು ಬಿಗಿದಿರುವ 
ಈ ವ್ಯವಸ್ಥೆಯ ವಿಧೇಯತೆಯ ನೊಗವನ್ನು ತಮ್ಮ ಕೊರಳಿನಿಂದ ತೆಗೆದೆಸೆದುಬಿಡಬಹುದೆಂದು ಭಾವಿಸಿ) ನಿಮ್ಮ 


ಮೇಲೆ ಹೊರಿಸುವ ನೈತಿಕ ಕಟ್ಟುಪಾಡು, ಈ ಧರ್ಮ ಸ್ವೀಕರಿಸಿದೊಡನೆ ಅವರ ಮೇಲೆ ಕಡ್ಡಾಯವಾಗುವ ನಮಾರು್‌ ಮತ್ತು 
ಉಪವಾಸ ವ್ರತ, ಕಂದಾಯ ಸಂಗ್ರಹಕಾರರ ಮುಖಾಂತರ ಕ್ರಮವಾಗಿ ಅವರಿಂದ ವಸೂಲು ಮಾಡಲಾಗುತ್ತಿರುವ ಅವರ ಖರ್ಜೂರ 
ತೋಟಗಳ ಮತ್ತು ಪ್ರಾಣಿ ಮಂದೆಗಳ ರುಕಾತ್‌, ಅವರ ಇತಿಹಾಸದಲ್ಲಿ ಪ್ರಥಮವಾಗಿ ಅವರು ಬಿಗಿಯಲ್ಪಟ್ಟೆದ್ದ ಅನೇಕ ಶಿಸ್ತು 
ನಿಯಮ, ಕೊಳ್ಳೆ ದರೋಡೆಗಳ ಬದಲಾಗಿ ನಿಷ್ಕಳಂಕ ದೇವ ಮಾರ್ಗದಲ್ಲಿ ನಡೆಸಲಾಗುವ ಜಿಹಾದ್‌ನಲ್ಲಿ ಅರ್ಪಿಸಬೇಕೆಂದು 
ಕೇಳಲಾಗುವ ಅವರ ತನುಧನಗಳ ಬಲಿದಾನ ಇತ್ಯಾದಿಗಳು ಅವರಿಗೆ ಅಸಹನೀಯ ವಿಷಯಗಳಾಗಿದ್ದುವು. ಅವುಗಳಿಂದ ತಪ್ಪಿಸಲಿಕ್ಕಾಗಿ 
ಅವರು ಎಲ್ಲ ವಿಧದ ಕುತಂತ್ರಗಳನ್ನೂ ಒಳಸಂಚುಗಳನ್ನೂ ನಡೆಸುತ್ತಿದ್ದರು. ಸತ್ಯ ಯಾವುದು? ಸಕಲ ಮಾನವಕುಲದ ನೈಜ ಯಶಸ್ಸು 
ಯಾವುದರಲ್ಲಿದೆ? ಎಂಬಿತ್ಕಾದಿ ಅವರಿಗೆ ಬೇಕಾಗಿರಲಿಲ್ಲ. ಅವರ ಆರ್ಥಿಕ ಲಾಭ, ದೈಹಿಕ ಸುಖ, ತಮ್ಮ ಆಸ್ತಿ ಪಾಸ್ತಿ ಒಂಟೆ, 
ಆಡು, ಕುರಿ ಮತ್ತು ತಮ್ಮ ಡೇರೆಗಳ ಆಸುಪಾಸಿನ ಲೋಕವಷ್ಟೆ ಅವರಿಗೆ ಬೇಕಾಗಿತ್ತು. ಹೆಚ್ಚೆಂದರೆ ಸಾಧು ಸಂತರ ಮೇಲಿರಿಸುವಂತಹ 
ಭಕ್ತಿ, ಶ್ರದ್ದೆಗಳನ್ನೂ ಇಟ್ಟುಕೊಂಡು, ಹೆರಕೆ ಕಾಣಿಕೆಗಳನ್ನು ಕೊಟ್ಟು ಅದರ ಬದಲಿಗೆ ತಮ್ಮ ಉದ್ಯೋಗ, ವ್ಯಾಪಾರಗಳಲ್ಲಿ ವೃದ್ಧಿ, 
ವಿಪತ್ತುಗಳಿಂದ ರಕ್ಸಣೆ ಮತ್ತು ಇದೇ ರೀತಿಯ ಇತರ ಉದ್ದೇಶಗಳಿಗಾಗಿ ಅವರಿಗಾಗಿ ತಾಯಿತ ಕೊಡುವುದು, ಅವರಿಗಾಗಿ 
ಪ್ರಾರ್ಥಿಸುವುದು ಇತ್ಯಾದಿಗಳಿಗೆ ಅವರು ಸಿದ್ಧರಾಗಿದ್ದರು. ಆದರೆ ಅವರ ಸಂಪೂರ್ಣ ಸಾಮಾಜಿಕ ಆರ್ಥಿಕ, ನಾಗರಿಕ ಜೀವನವನ್ನು 
ಚಾರಿತ್ರ್ಯ ಹಾಗೂ ಕಾನೂನಿನ ಬಂಧನಗಳಿಗೆ ಬದ್ದಗೊಳಿಸಿ ಒಂದು ಸಾರ್ವಲೌಕಿಕ ಆಂದೋಲನಕ್ಕಾಗಿ ತನುಧನಗಳ ತ್ಯಾಗ ಮಾಡುವ 
ವಿಶ್ವಾಸ ವಿಚಾರಗಳಿಗೂ ಅವರು ತಯಾರಿರಲಿಲ್ಲ. 

ಅವರ ಸ್ಥಿತಿಯನ್ನೇ ಇಲ್ಲಿ ಪಟ್ಟಣವಾಸಿಗಳಂತೆ ಈ ಹಳ್ಳಿಗರಾದ ಮರುಭೂಮಿವಾಸಿಗಳು ಹೆಚ್ಚು ಕಪಟ ನೀತಿಯುಳ್ಳವರಾಗಿದ್ದಾರೆ 
ಮತ್ತು ಸತ್ಮನಿಷೇದಾವಸ್ಥೆಯು ಅವರಲ್ಲಿ ಅಧಿಕವಾಗಿ ಕಂಡು ಬರುತ್ತದೆಂದು ಹೇಳಲಾಗಿದೆ. ಅನಂತರ ಅದಕ್ಕೆ ಕಾರಣವನ್ನು ಕೊಡುತ್ತ- 
ಪಟ್ಟಣವಾಸಿಗಳು ವಿದ್ಯಾವಂತರ ಹಾಗೂ ಸತ್ಮಸಂಧರ ಸಹವಾಸದಿಂದ ಫಲ ಪಡೆದು ಧರ್ಮ ಹಾಗೂ ಅದರ ಮೇರೆಗಳನ್ನು ಸ್ವಲ್ಪ 
ಮಟ್ಟಿಗೆ ಅರಿತುಕೊಂಡಿದ್ದಾರೆ. ಆದರೆ ಈ ಬದವೀಗಳು ಜೀವನವಿಡೀ ಒಂದು ಹೊಟ್ಟೆ ಹೊರೆಯುವ ಪ್ರಾಣಿಯಂತೆ ರಾತ್ರಿ ಹಗಲು 
ಸಂಪಾದನೆ ಮಾಡುವುದರಲ್ಲೇ ಮುಳುಗಿದ್ದಾರೆ. ಮೃಗೀಯ ಜೀವನಾವಶ್ಯಕತೆಗಳಿಗಿಂತ ಹೆಚ್ಚಿನ ಯಾವುದೇ ವಿಷಯದ ಕಡೆಗೆ ಗಮನ 
ಹರಿಸಲು ಅವರಿಗೆ ಸಂದರ್ಭ ಸಿಗುವುದಿಲ್ಲ. ಆದುದರಿಂದ ಇವರು ಧರ್ಮ ಮತ್ತು ಅದರ ಮೇರೆಗಳನ್ನು ಅರಿಯದಿರುವ ಸಂಭವಗಳೇ 
ಹೆಚ್ಚು ಎಂದು ಕರೆಯಲಾಗಿದೆ. ಮುಂದೆ 122ನೆಯ ಸೂಕ್ತದಲ್ಲಿ ಅವರ ಈ ರೋಗಕ್ಕೆ ಚಿಕಿತ್ಸೆ ಸೂಚಿಸಲಾಗಿದೆ. 

ಇಲ್ಲಿ ಇನ್ನೊಂದು ವಿಷಯದ ಕಡೆಗೂ ಸೂಚಿಸುವುದು ಸೂಕ್ತವಾಗಿದೆ. ಅದೆಂದರೆ, ಈ ಸೂಕ್ತಗಳು ಅವಕೀರ್ಣವಾಗಿ 
2 ವರ್ಷಗಳೆ ಬಳಿಕ ಹ. ಅಬೂಬಕರ್‌ರ(ರ) ಆಡಳಿತದ ಆರಂಭ ಕಾಲದಲ್ಲಿ ಧರ್ಮ ವಿದ್ರೋಹ ಹಾಗೂ ರುಕಾತ್‌ ನಿರಾಕರಣೆಯ 
ಬಿರುಗಾಳಿಯೆದ್ದಿತ್ತು. ಇದಕ್ಕೆ ದೊಡ್ಡ ಕಾರಣವು ಈ ಸೂಕ್ತದಲ್ಲಿ ವಿವರಿಸಿದುದೇ ಆಗಿತ್ತು. 

96. ತಾತ್ಸರ್ಯವೇನೆಂದರೆ- ಅವರಿಂದ ವಸೂಲು ಮಾಡಲಾಗುತ್ತಿರುವ ರುಕಾತನ್ನು ಅವರು ತೆಮಗೆ ಹೊರಿಸುವ ಒಂದು 
ದಂಡವೆಂದು ತಿಳಿಯುತ್ತಾರೆ. ಅವರ ಮೇಲೆ ಹೊರಿಸಲಾಗುವ ಪ್ರಯಾಣಿಕರಿಗೆ ಉಣಿಸುವುದೇ ಮೊದಲಾದ ಯಾತ್ರಿಕರ ಸೇವೆ 
ಮಾಡಬೇಕೆಂಬ ಕರ್ತವ್ಯದಿಂದ ಅವರಿಗೆ ಬಹಳ ಬೇಸರವೆನಿಸುತ್ತದೆ. ಯುದ್ಧ ಮುಂದಾದಾಗ ಅವರು ಕೊಡುವ ದೇಣಿಗೆಯು ದೇವ 
ಸಂಪ್ರೀತಿ ಗಳಿಕೆಗಾಗಿರುವುದಿಲ್ಲ. ಅದು ಒಲ್ಲದ ಮನಸ್ಸಿನಿಂದ ತಾವೂ ನಿಷ್ಮಾವಂತರೆಂದು ತೋರಿಸಿಕೊಳ್ಳುವ ಉದ್ದೇಶದಿಂದ 
ಮಾತ್ರವಾಗಿರುತ್ತದೆ. 


ಕಾಂಡ -11 


34 7ے ہس 


1 BMH PSL mh ೨9 وص رش ے م را‎ 
EE CERISE OSTEO 
انا‎ 


Nd‏ - 7 کا مےرئیوے۔ 
SERS SENSE LL AIS‏ 


೭”, 7 ےا کپ ۶ص‎ \ 3 £೨೭ 6 
NE ss oR NT SH IESE 


PEST 


2%» سج‎ ಇಟಲಿ 3 2 “BN 
ES SOE Ns NESTS a, 


1 5 OEE راپ‎ HL ہو دو ھ‎ 
ಬಗ್ಗೆ ಕಾಲಚಕ್ರದ ಉರುಳಾಟವನ್ನು ನಿರೀಕ್ಷಿಸುತ್ತಾರೆ. ವಸ್ತುತಃ ಕೆಡುಕಿನ ಚೆಕ್ರವು ಅವರ ಮೇಲೆಯೇ ಉರುಳಿದೆ. 
ಅಲ್ಲಾಹ್‌ ಸರ್ವಶ್ರುತನೂ ಸರ್ವಜ್ಞನೂ ಆಗಿರುತ್ತಾನೆ. ಈ ಬದವೀ ಅರಬರಲ್ಲೇ ಅಲ್ಲಾಹ್‌ ಮತ್ತು ಅಂತಿಮ 
ದಿನದ ಮೇಲೆ ವಿಶ್ವಾಸವಿಡುವವರೂ ಕೆಲವರಿದ್ದಾರೆ. ಅವರು ತಾವು ಖರ್ಚು ಮಾಡುವುದನ್ನು ಅಲ್ಲಾಹನ 
ಸಾಮೊಪ್ಯ ಮತ್ತು ರಸೂಲರ ಕಡೆಯಿಂದ ಕೃಪಾಶೀರ್ವಾದ ಪಡೆಯುವ ಸಾಧನವನ್ನಾಗಿ ಮಾಡುತ್ತಾರೆ. ಅಹುದು, 
ಅದು ಅವರಿಗೆ ನಿಜಕ್ಕೂ ಸಾಮೊಪ್ಕದ ಸಾಧನವಾಗಿದೆ ಮತ್ತು ಅಲ್ಲಾಹ್‌ ನಿಶ್ಚಯವಾಗಿಯೂ ಅವರನ್ನು ತನ್ನ 
ಕರುಣೆಯೊಳಗೆ ಪ್ರವೇಶಗೊಳಿಸುವನು. ನಿಶ್ಚಯವಾಗಿಯೂ ಆಲ್ಲಾಹ್‌ ಕ್ಲಮಾಶೀಲನೂ ಕರುಣಾನಿಧಿಯೂ 
ಆಗಿರುತ್ತಾನೆ. 

(100) ಈಮಾನಿನ ಕರೆಗೆ ಓಗೊಡುವುದರಲ್ಲಿ ಮೊದಲಿಗರಾದ ಮುಹಾಜಿರ್‌ ಮತ್ತು ಅನ್ಸಾರರೊಂದಿಗೂ 
ಅನಂತರ ಸತ್ಕಸಂಧತೆಯೊಂದಿಗೆ ಅವರನ್ನು ಹಿಂಬಾಲಿಸಿದವರೊಂದಿಗೂ ಅಲ್ಲಾಹನು ಪ್ರಸನ್ನನಾದನು ಮತ್ತು 
ಅಲ್ಲಾಹನೊಂದಿಗೆ ಅವರು ಪ್ರಸನ್ನರಾದರು. ಅಲ್ಲಾಹನು ಅವರಿಗಾಗಿ ತಳಭಾಗದಲ್ಲಿ ಕಾಲುವೆಗಳು 
ಹರಿಯುತ್ತಿರುವಂತಹ ಸ್ವರ್ಗೋದ್ಯಾನಗಳನ್ನು ಸಿದ್ದಗೊಳಿಸಿಟ್ಟಿರುತ್ತಾನೆ. ಅವುಗಳಲ್ಲಿ ಅವರು ಸದಾ ವಾಸಿಸುತ್ತಿರುವರು. 
ಇದುವೇ ಅತ್ಮಂತ ಭವ್ಯ ಯಶಸ್ಸು, 

(101) ನಿಮ್ಮ ಆಸುಪಾಸಿನಲ್ಲಿರುವ ಬದವೀಯರಲ್ಲಿ ಅನೇಕ ಕಪಟವಿಶ್ವಾಸಿಗಳಿದ್ದಾರೆ. ಅದೇ ರೀತಿ ಇಲ್ಲಿ 
ಮದೀನಾ ವಾಸಿಗಳಲ್ಲಿಯೂ ಕಪಟವಿಶ್ವಾಸಿಗಳಿದ್ದಾರೆ. ಅವರು ಕಾಪಟ್ಕದಲ್ಲಿ ನಿಸ್ಟೀಮರಾಗಿದ್ದಾರೆ. ನೀವು 
ಅವರನ್ನು ಅರಿತಿಲ್ಲ. ನಾವು ಅವರನ್ನು ಅರಿತಿದ್ದೇವೆ.” ನಾವು ಅವರಿಗೆ ಇಮ್ಮಡಿ وڈ‎ ಕೊಡುವ ಕಾಲ 
ಸಮೂಪವಿದೆ.” ಅನಂತರ ಅವರು ಬಹುದೊಡ್ಡ ಶಿಕ್ಷೆಗಾಗಿ ಮರಳಿ ತರಲ್ಪಡುವರು. 

97. ಅರ್ಥಾತ್‌- ಅವರು ತಮ್ಮ ಕಾಪಟ್ಕ ನೀತಿಯನ್ನು ಬಚ್ಚಿಟ್ಟು ಕೊಳ್ಳುವುದರಲ್ಲಿ ಎಷ್ಟರ ಮಟ್ಟಿಗೆ ಪಳೆಗಿರುವರೆಂದರೆ 
ಸ್ವತಃ ಪ್ರವಾದಿವರ್ಯರೂ(ಸ) ತಮ್ಮ ಅಸಾಧಾರಣ ದೂರದರ್ಶಿತ್ವದಿಂದಲೂ ಅವರನ್ನು ಗುರುತಿಸಲಾರದಾಗಿದ್ದರು. 

98. ಇಮ್ಮಡಿ ಶಿಕ್ಷೆಯೆಂದರೆ ಇತ್ತ ಲೌಕಿಕ ಮೋಹಕ್ಕೊಳಗಾಗಿ ಅವರು ಸತ್ಯವಿಶ್ವಾಸ ಮತ್ತು ಸತ್ಮನಿಷ್ಠೆಗಳ ಬದಲಿಗೆ 


ಸ್ವೀಕರಿಸಿಕೊಂಡಿರುವ ಕಾಪಟ್ಯ ಮತ್ತು ವಿದ್ರೋಹ ನೀತಿಯನ್ನು ಕಳೆದುಕೊಳ್ಳುವರು ಮತ್ತು ಈ ಸಂಪತ್ತು ಹಾಗೂ ಸ್ಥಾನಗಳಿಂದ 
ಗೌರವ ಗಳಿಸುವ ಬದಲಿಗೆ ನಿಂದೆ ಹಾಗೂ ಅಪಕೀರ್ತಿ ಪಡೆಯುವರು. ಅತ್ತ ಅವರು ಯಾವ ಆಂದೋಲನವು ವಿಫಲಗೊಳ್ಳಬೇಕೆಂದು 


ಕಾಂಡ-11 


624 ۰ ಕುರ್‌ಆನ್‌ ವ್ಯಾಖ್ಮಾನ 


SS ್ರ Sep 
کو ج یت‎ ids EL oe 


ಪಿಜಿ PES TS 62g hy 3202 pad 
دَارنهُ اگ اکا 4 مَوَيَقب لاو‎ ಸಮಯದಿ) 
0 -- 0 صا رق اد رگ‎ el 
DEA 0A بَا و يَأ حُالَتَهتِ 2 اَتٌ‎ 


pa 


೨82 ಸ ಖಿ, Pa 232 3 vee 
ಮ Ld ENTS RTI OI ಛೂ ಮ 


3 
2 1ے شور کرویدے ೨4 3% pp‏ 
بَا لسن SSL MAYOR SES‏ فا توب 


pa 


(102-105) ತಮ್ಮ ಅಪರಾಧಗಳನ್ನು ಒಪ್ಪಿಕೊಂಡಂತಹ ಬೇರೆ ಕೆಲವರಿದ್ದಾರೆ. ಅವರ ಕರ್ಮ 
ಸಮ್ಮಿಶ್ರವಾಗಿದೆ. ಸ್ವಲ್ಪ ಸತ್ಯರ್ಮ ಮತ್ತು ಸ್ವಲ್ಪ ದುಷ್ಕರ್ಮ. ಅಲ್ಲಾಹನು ಅವರ ಮೇಲೆ ಪುನಃ ದಯೆ 
ತೋರಲೂ ಸಾಕು. ಏಕೆಂದರೆ ಅವನು ಕೃಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. ಓ ಪೈಗಂಬರರೇ, 
ನೀವು ಅವರ ಸಂಪತ್ತುಗಳಿಂದ 'ದಾನ ಧರ್ಮ'ಗಳನ್ನು ಪಡೆದು ಅವರನ್ನು ಶುದ್ದೀಕರಿಸಿರಿ ಮತ್ತು (ಸನ್ಮಾರ್ಗದಲ್ಲಿ) 
ಅವರನ್ನು ಮುನ್ನಡೆಸಿರಿ ಮತ್ತು ಅವರಿಗಾಗಿ ಪ್ರಾರ್ಥಿಸಿರಿ. ಏಕೆಂದರೆ, ನಿಮ್ಮ ಪ್ರಾರ್ಥನೆಯು ಅವರ 
ಮನಶ್ಯಾಂತಿಗೆ ಕಾರಣವಾಗುವುದು. ಅಲ್ಲಾಹನು ಸರ್ವಶ್ರುತನೂ ಸರ್ವಜ್ಞನೂ ಆಗಿರುತ್ತಾನೆ. ಅಲ್ಲಾಹನು ತನ್ನ 
ದಾಸರ ಪಶ್ಚಾತ್ತಾಪವನ್ನು ಸ್ವೀಕರಿಸುವವನೂ ಅವರ ದಾನಗಳಿಗೆ ಸ್ವೀಕಾರ ನೀಡುವವನೂ ಅತ್ಮಧಿಕ ಕೃಮಿಸುವವನೂ 
ಕರುಣಾನಿಧಿಯೂ ಆಗಿರುತ್ತಾನೆಂದು ಅವರಿಗೆ ತಿಳಿದಿಲ್ಲವೇ? ಓ ಪೈಗಂಬರರ ಅವರೊಡನೆ ಹೇಳಿರಿ, "ನೀವು 
ಪ್ರವರ್ತಿಸಿರಿ. ನಿಮ್ಮ ವರ್ತನೆ ಈಗ ಹೇಗಿರುತ್ತದೆಂದು ಅಲ್ಲಾಹ್‌, ಅವನ ರಸೂಲ್‌ ಮತ್ತು ಸತ್ಯವಿಶ್ವಾಸಿಗಳು 
ವೀಕ್ಷಿಸುವರು. ಆ ಬಳಿಕ ಪ್ರತ್ಯಕ್ಷ ಮತ್ತು ರಹಸ್ಯಗಳೆಲ್ಲವನ್ನೂ ಅರಿಯುವಾತನ ಕಡೆಗೆ ನೀವು ಮರಳಿಸಲ್ಪಡುವಿರಿ. 
ನೀವೇನು ಮಾಡುತ್ತಲಿದ್ದಿರೆಂಬುದನ್ನು ಅವನು ನಿಮಗೆ ತೋರಿಸಿಕೊಡುವನು."'9 

(106) ಇನ್ನು ಕೆಲವರಿದ್ದಾರೆ. ಅವರ ಪ್ರಕರಣವು ಇನ್ನೂ ಅಲ್ಲಾಹನ ಆಜ್ಞೆಯನ್ನು ಅವಲಂಬಿಸಿದೆ. ಅವನು 


ಮತ್ತು ತಮ್ಮ ಕುತಂತ್ರಗಳಿಂದ ಅದು ಕೆಡಬೇಕೆಂದು ಬಯಸುತ್ತಿರುವರೋ ಅದು ಅವರ ಬಯಕೆ ಹಾಗೂ ಪ್ರಯತ್ನಗಳಿಗೆ 
ವಿರುದ್ಧವಾಗಿ ಅವರ ಕಣ್ಣ ಮುಂದೆಯೇ ಬೆಳೆಯುತ್ತಲಿರುವುದು. : 

99. ಇಲ್ಲಿ ತಾವು ಸತ್ಯವಿಶ್ವಾಸಿಗಳೆಂದು ಸುಳ್ಳು ಹೇಳುವವರ ಮತ್ತು ಪಾಪ ಕಾರ್ಯಗಳನ್ನೆಸಗಿದಂತಹ ಸತ ವಿಶ್ವಾಸಿಗಳ ನಡುವೆ 
ಇರುವ ವೃತ್ಕಾಸವನ್ನು ಸುವ್ಯಕ್ತವಾಗಿ ತೋರಿಸಿಕೊಡಲಾಗಿದೆ. ತಾನು ಸತ್ಮವಿಶ್ವಾಸಿಯೆಂದು ಸಾರಿ ಹೇಳಿರುತ್ತಾ, ವಾಸ್ತವದಲ್ಲಿ ಅಲ್ಲಾಹ್‌, 
ಅವನ ಧರ್ಮ ಮತ್ತು ಸತ್ಮವಿಶ್ವಾಸಿಗಳ ಕೂಟದೊಂದಿಗೆ ನಿಷ್ನೆಯಿರಿಸದೆ ಹೋದಾಗ ಅವನ ಈ ನಿಷ್ಕಾರಾಹಿತ್ಕಕ್ಕೆ ಅವನ 
ವರ್ತನೆಯಲ್ಲೇ ಪುರಾವೆ ಸಿಕ್ಕಿದರೆ ಅವನೊಡನೆ ಕಠಿಣವಾಗಿ ವರ್ತಿಸಲಾಗುವುದು. ಅವನು ದೇವ ಮಾರ್ಗದಲ್ಲಿ ಖರ್ಚು ಮಾಡಲು 


ಕಾಂಡ -11 


9. ಅತ್ತೌಬಃ 625 


ಹಣ ಕೊಟ್ಟರೆ ಅದನ್ನು ನಿರಾಕರಿಸಲಾಗುವುದು. ಅವನು ಸತ್ತರೆ ಮುಸ್ಲಿಮರಾರೂ ಅವನ ಜನಾರಾ ನಮಾರುಖ್‌ ನಿರ್ವಹಿಸಲಾರರು. 

ಸತ್ಮವಿಶ್ವಾಸಿಗಳಾರೂ ಅವನ ಕ್ಷಮೆಗಾಗಿ ಪ್ರಾರ್ಥಿಸಲಾರರು. ಅವನು ಸತ್ಕವಿಶ್ವಾಸಿಯಾಗಿದ್ದು ಅವನಿಂದೇನಾದರೂ ಸತ್ಯನಿಷ್ಮೆಗೆ 

ವಿರುದ್ದವಾದ ವರ್ತನೆ ಸಂಭವಿಸಿ ಅವನು ತನ್ನಿಂದ ತಪ್ಪಾಯಿತೆಂದು ಒಪ್ಪಿಕೊಂಡರೆ, , ಅವನನ್ನು ಕ್ಷಮಿಸಲೂಬಹುದು. ಅವನ 

ದಾನಗಳನ್ನೂ ಸ್ವೀಕರಿಸಿಕೊಳ್ಳಲಾಗುವುದು. ಅವನಿಗಾಗಿ ಕೃಪಾ ಪ್ರಾರ್ಥನೆಯನ್ನೂ ಮಾಡಲಾಗುವುದು. ಇನ್ನು, ನಿಷ್ಠೆಗೆದುರಾದ ವರ್ತನೆ 

ತಲೆದೋರಿದರೂ ಕಷಟವಿಶ್ವಾಸಿಯ ಬದಲು ಕೇವಲ ಪಾಪಿಯಾದ ಸತ್ಯವಿಶ್ವಾಸಿಯೆಂದು ಯಾರನ್ನು ಪರಿಗಣಿಸಲಾಗುವುದು? ಎಂಬ 
"| ಪ್ರಶ್ನೆ. . ಇದನ್ನು ಈ ಸೂಕ್ತದಲ್ಲಿರುವ ಮೂರು ಒರೆಗಲ್ಲುಗಳಿಗೆ ಹಚ್ಚಿ ಪರೀಕ್ಷಿಸಲಾಗುವುದು: 

1) ಅವನು ಯಾವುದೇ ನೆಪಗಳನ್ನೂ ಕುತರ್ಕಗಳನ್ನೂ ಮುಂದೊಡ್ಡದೆ ತನ್ನ ತಪ್ಪುಗಳನ್ನು ನೇರವಾಗಿ ಒಪ್ಪಿಕೊಳ್ಳುವನು. 

2) ಅವನು ಸ್ವಭಾವತಃ ಕಪಟಿಯೋ ಎಂಬುದನ್ನು ಪರೀಕ್ಷಿಸಲಿಕ್ಕಾಗಿ ಅವನ ಗತ ಕಾಲದ ವರ್ತನೆಯ ಕಡೆಗೆ ನೋಡಲಾಗುವುದು. 
ಅವನ ವರ್ತನೆಯು ಮುಂಚೆ' ಉತ್ತಮವಾಗಿದ್ದಿತು ಎಂದಾದರೆ, ಈಗ ಸಂಭವಿಸಿದ ಅಪರಾಧವು ಈಮಾನ್‌ ಮತ್ತು ನಿಪ್ಲೆಗಳ 
ಕೊರತೆಯ ಫಲ ಅಲ್ಲವೆಂದು ತಾತ್ಕಾಲಿಕವಾಗಿ ತಲೆದೋರಿದ ಒಂದು ದೌರ್ಬಲ್ಯವೆಂದೂ ಭಾವಿಸಲಾಗುವುದು. 

3) ಅವನ ಭಾವೀ ಜೀವನದ ಮೇಲೆ ದೃಷ್ಟಿಯನ್ನಿರಿಸಿ ಅವನ ತಪ್ಪೊಪ್ಸಿಗೆಯು ಕೇವಲ ಬಾಯಿ ಮಾತೋ ಅಥವಾ ಅವನ 
ಅಂತರಂಗದಲ್ಲಿ ಪಶ್ಚಾತ್ತಾಪ ಭಾವನೆಯು ಆಳವಾಗಿ ನೆಲೆಸಿದೆಯೋ ಎಂಬುದನ್ನು ನೋಡಲಾಗುವುದು < ಅವನು ತನ್ನ ತಪ್ಪಿನ 
ಪ್ರಾಯಶ್ಚಿತ್ತಕ್ಕಾಗಿ ಮನಃಪೂರ್ವಕವಾಗಿ ಕಾತರಿಸುತ್ತಿದ್ದಾನೆಂದು ಕಂಡು ಬಂದರೆ ಅವನು ನಿಜಕ್ಕೂ ಲಜ್ಞಿತನಾಗಿದ್ದಾನೆಂದು 
ತಿಳಿಯಲಾಗುವುದು. ಈ ಪಶ್ಚಾತ್ತಾಪನೇ ಅವನ ಸತ್ಕವಿಶ್ವಾಸ ಮತ್ತು ನಿಷ್ಕಾಪಟ್ಕದ ಚಿಹ್ನೆಯಾಗಿರುವುದು. 

ಹದೀಸ್‌ ವರದಿಗಾರರು ಈ ಸೂಕ್ತಗಳ 'ಅವತೀರ್ಣಕ್ಕೆ ಸಂಬಂಧಿಸಿ ವಿವರಿಸಿರುವ ಒಂದು ಘಟನೆಯಿಂದ ಈ ವಿಷಯವು 
ಸ್ಪಟಿಕದಂತೆ ಸ್ಪಷ್ಟವಾಗುತ್ತದೆ. ಅವರು ಹೀಗೆ ಹೇಳುತ್ತಾರೆ; ಈ ಸೂಕ್ತಗಳು ಅಬೂಲುಬಾಬಃ ಬಿನ್‌ ಅಬ್ದುಲ್‌ ಮುಂದಿರ್‌(ರ) 
ಮತ್ತು ಅವರ ಆರು ಮಂದಿ ಸಂಗಾತಿಗಳ ವಿಷಯದಲ್ಲಿ ಅವತೀರ್ಣಗೊಂಡಿತ್ತು. ಅಬೂಲುಬಾಬಃರು(ರ) ಬೈಅತ್‌ ಅಕಬಾ(ಕೊನೆಯ 
ಪ್ರತಿಜ್ಞಾ ಸ್ಟೀಕಾರ)ದ ವೇಳೆ ಹಿಜ್ರತ್‌ಗಿಂತ ಮುಂಚೆ ಇಸ್ಲಾಮ್‌ ಸ್ವೀಕರಿಸಿದ್ದರು. ತರುವಾಯ ಬದ್ರ್‌ ಯುದ್ಧ, ಉಹುದ್‌ ಯುದ್ಧ 
ಮತ್ತಿತರ ಯುದ್ಧಗಳಲ್ಲಿ ತಪ್ಪದೆ ಭಾಗವಹಿಸಿದ್ದರು. ಆದರೆ ತಬೂಕ್‌ ಯುದ್ಧದ ವೇಳೆ ಚಿತ್ತ ದೌರ್ಬಲ್ಯಕ್ಕೊಳಗಾಗಿ ಯಾವ ಧಾರ್ಮಿಕ 
ನೆಪವೂ ಇಲ್ಲದೆ ಕುಳಿತುಬಿಟ್ಟರು. ಇದೇ ರೀತಿ ಅವರ ಇತರ ಸಂಗಾತಿಗಳೂ ಪ್ರಾಮಾಣಿಕರಾಗಿದ್ದರು. ಅವರಲ್ಲಿಯೂ ಈ ದೌರ್ಬಲ್ಕ 
ತಲೆದೋರಿತು. ಪ್ರವಾದಿವರ್ಯರು(ಸ) ತಬೂಕ್‌ನಿಂದ ಮರಳಿದ ಮೇಲೆ ಹಿಂದೆ ಉಳಿದವರ ವಿಷಯದಲ್ಲಿ ಅವರು ಯಾವ 
ಅಭಿಪ್ರಾಯ ತಾಳಿದ್ದಾರೆಂಬುದು ತಿಳಿದಾಗ ಇವರಿಗೆ ತುಂಬಾ ನಾಚಿಕೆ ಮತ್ತು ಪಶ್ಚಾತ್ರಾಪವಾಯಿತು. ಇವರನ್ನು ಕರೆದು ವಿಚಾರಣೆ 
ನಡೆಸುವುದಕ್ಕೆ ಮುಂಚೆಯೇ ಇವರು ತಮ್ಮನ್ನು ತಾವೇ ಒಂದು ಕಂಬಕ್ಕೆ ಬಿಗಿದುಕೊಂಡು ನಮ್ಮನ್ನು ಕ್ಷಮಿಸುವ ವರೆಗೆ ಅಥವಾ 
ನಾವು ಸಾಯುವ ವರೆಗೂ ನಮಗೆ ಆಹಾರ ಮತ್ತು ನಿದ್ದೆ ನಿಪಿದ್ಧವೆಂದರು. ಅದರಂತೆ ಅನೇಕ ದಿನಗಳ ತನಕ ಆಹಾರ ನಿದ್ರೆಗಳಿಲ್ಲದೆ 
ಬಿಗಿಯಲಾದ ಪರಿಣಾಮವಾಗಿಯೇ ಮೂರ್ಛೆ ತಪ್ಪಿ ಬಿದ್ದು ಬಿಟ್ಟರು. ಕೊನೆಗೆ ಅಲ್ಲಾಹ್‌ ಮತ್ತು ಅವನ ರಸೂಲರು ನಿಮ್ಮನ್ನು 
ಕ್ಷಮಿಸಿದ್ದಾರೆಂದು ಹೇಳಿದಾಗ ಅವರು ಪ್ರವಾದಿವರ್ಯರೊಡನೆ(ಸ), 'ಯಾವ ಮನೆ ಮತ್ತು ಸುಖ ಸಂಪತ್ತುಗಳು ನಮ್ಮನ್ನು ಕರ್ತವ್ಯ 
ಚ್ಕುತರನ್ನಾಗಿ ಮಾಡಿದ್ದುವೋ ಅವುಗಳನ್ನೆಲ್ಲ ಅಲ್ಲಾಹನ ಮಾರ್ಗದಲ್ಲಿ ದಾನ ಮಾಡುವುದೂ ನಮ್ಮ ಪಶ್ನಾತ್ತಾಪದಲ್ಲಿ ಸೇರಿದೆ' 
ಎಂದರು. ಆಗ ಪ್ರವಾದಿವರ್ಯರು(ಸ), 'ಎಲ್ಲವನ್ನೂ ಕೊಡಬೇಕಾಗಿಲ್ಲ. ಮೂರರಲ್ಲಿ, ಒಂದಂಶವನ್ನು ಮಾತ್ರ ಕೊಟ್ಟರೆ ಸಾಕು' 
ಎಂದರು. ಅದರಂತೆ ಅವರು ಅದನ್ನು ದೇವ ಮಾರ್ಗದಲ್ಲಿ ದಾನ ಮಾಡಿದರು. ಈ ಘಟನೆಯನ್ನೂ ವಿಶ್ಲೇಷಿಸಿದರೆ ಅಲ್ಲಾಹನ 
ಬಳಿ ಎಂತಹ ದೌರ್ಬಲ್ಯಗಳಿಗೆ ಕ್ಷಮೆ ಇರುವುದೆಂಬುದು ವ್ಯಕ್ತವಾಗುತ್ತದೆ. ಇವರೆಲ್ಲರೂ ನಿಷ್ಠೆಯಿಲ್ಲದವರಾಗಿರಲಿಲ್ಲ. ಅವರ ಗತ 
ಜೀವನ ಕೃತ್ಯಗಳಲ್ಲಿ ಅವರ ವಿಶ್ವಾಸ ಮತ್ತು ನಿಷ್ಮೆಗೆ ಸಾಕಷ್ಟು.ಆಧಾರಗಳಿದ್ದುವು. ಅವರ ಪೈಕಿ ಯಾರೂ ಕುಂಟು ನೆಪಗಳನ್ನೊಡ್ಡಲಿಲ್ಲ. 
ಅವರೆಲ್ಲರೂ. ತಮ್ಮ ತಪ್ಪನ್ನು ತಾವೇ ಒಪ್ಪಕೊಂಡು. ಆ ಬಗ್ಗೆ ಅತೀವ ಪಶ್ಚಾತ್ತಾಪ ಪಡುತ್ತಾರೆ ಮತ್ತು ಆ ತಪ್ಪಿನ ಪ್ರಾಯಶ್ಚಿತ್ತಕ್ಕಾಗಿ, 
ಚಡಪಡಿಸುತ್ತಿದ್ದರೆಂಬುದನ್ನೂ ತಮ್ಮ ವರ್ತನೆಯಿಂದ ಸಾಬೀತು ಪಡಿಸಿದರು. 

:100. ತಾತ್ಸರ್ಯವೇನೆಂದರೆ- ಎಲ್ಲ ವ್ಯವಹಾರಗಳೂ ಎಲ್ಲವನ್ನೂ ಬಲ್ಲವನಾಗಿರುವ ಅಲ್ಲಾಹನ ಕೈಯಲ್ಲಿವೆ. 
ಆದುದರಿಂದ ಒಬ್ಬನು ತನ್ನ ಕಪಟ ನೀತಿಯನ್ನು ಸಮರ್ಥವಾಗಿ ಅಡಗಿಸಿ ಸತ್ಯವಿಶ್ವಾಸವನ್ನೂ ನಿಷ್ಠೆಯನ್ನೂ ಪರೀಕ್ಷಿಸುವ ಎಲ್ಲ 
ಒರೆಗಲ್ಲುಗಳಲ್ಲಿಯೂ ಯಶಸ್ವಿಯಾದನೆಂದೇ ಭಾವಿಸೋಣ. ಹಾಗಿದ್ದರೂ ಅವನು ಕಾಪಟ್ಕದ ಶಿಕ್ಷೆಯಿಂದ ಪಾರಾಗಿ ಬಿಟ್ಟಿನೆಂದು 
ಭಾವಿಸಬಾರದು. ٠ ١ . 


ಕಾಂಡ -11 


626 ಕುರ್‌ಆನ್‌ ವ್ಯಾಖ್ಯಾನ 


ಇಷ್ಟಪಟ್ಟರೆ ಅವರಿಗೆ ಶಿಕ್ಷೆ ಕೊಡಬಹುದು. ಇಷ್ಟಪಟ್ಟರೆ ಅವರ ಮೇಲೆ ಪುನಃ ದಯೆತೋರಲೂ ಬಹುದು. 
ಅಲ್ಲಾಹ್‌ ಸರ್ವಜ್ಞನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ.'"' 

(107-110) ಒಂದು ಮಸೀದಿ ಕಟ್ಟಿಸಿದ ಕೆಲವರಿದ್ದಾರೆ. ಅವರು ಅದನ್ನು (ಸತ್ನಾ راس‎ ಹಾನಿಯನ್ನುಂಟು 
ಮಾಡುವ (ಅಲ್ಲಾಹನ ದಾಸ್ಯ-ಆರಾಧನೆ ಮಾಡುವ ಬದಲಿಗೆ) ಸತ್ಯವನ್ನು ನಿಷೇಧಿಸಿ ಸತ್ಯವಿಶ್ವಾಸಿಗಳೊಳಗೆ 
ಒಡಕನ್ನುಂಟು ಮಾಡುವ(ಈ ತೋರಿಕೆಯ ಆರಾಧನಾಲಯವನ್ನು) ಈ ಮುಂಚೆ ಅಲ್ಲಾಹ್‌ ಮತ್ತು ಅವನ 
ರಸೂಲರ ವಿರುದ್ಧ ಯುದ್ದಾಸಕ್ತನಾಗಿದ್ದವನಿಗೆ ಹೊಂಚುದಾಣವನ್ನಾಗಿಡುವ ಉದ್ದೇಶದಿಂದ ಕಟ್ಟಿಸಿರುತ್ತಾರೆ. 
ನಮ್ಮ ಉದ್ದೇಶವು ಒಳ್ಳೆಯದಾಗಿದ್ದಿತೇ ಏನಾ ಇನ್ನಾವುದೂ ಇರಲಿಲ್ಲವೆಂದು ಅವರು ಖಂಡಿತವಾಗಿಯೂ 
ಪ್ರಮಾಣ ಮಾಡುತ್ತ ಹೇಳುವರು. ಆದರೆ ಅವರು ಸುಳ್ಳುಗಾರರೆಂಬುದಕ್ಕೆ ಅಲ್ಲಾಹನು روہ‎ ಯಾಗಿದ್ದಾನೆ. ನೀವು 
ಎಷ್ಟು ಮಾತ್ರಕ್ಕೂ ಆ ಕಟ್ಟಡದೊಳಗೆ ನಿಲ್ಲಬಾರದು. ಆರಂಭದ ದಿನದಿಂದಲೇ ಧರ್ಮನಿಷ್ಠೆಯ ಮೇಲೆ 
ಸ್ಥಾಪಿತಗೊಂಡಿರುವ ಮಸೀದಿಯೇ (ಆರಾಧನೆಗಾಗಿ) ನಿಲ್ಲಲು ಯೋಗ್ಯ ವಾದುದು. ಶುದ್ಧವಾಗಿರಬೇಕೆಂದು 
ಇಚ್ಛಿಸುವವರು ಅದರಲ್ಲಿ ಇರುತ್ತಾರೆ. ಶುದ್ಧತೆಯನ್ನು ಪಾಲಿಸುವವರೇ ಅಲ್ಲಾ, ಹನಿಗೆ ಇಷ್ಟವುಳ್ಳವರು. ?? ತನ್ನ 


101, ಇವರ ಪ್ರಕರಣವು ಸಂಶಯಾಸ್ಪದವಾಗಿತ್ತು. ಇವರು ಕಪಟ ವಿಶ್ವಾಸಿಗಳೆಂದೋ ಪಾಪ ಕಲುಷಿತ ಸತ್ಯವಿಶ್ವಾಸಿಗಳೆಂದೋ 
ತೀರ್ಮಾನಿಸಲು ಸಾಧ್ಯವಿರಲಿಲ್ಲ. ಇವರೆಡರ ಚಹ್ನೆಗಳೂ ಇನ್ನೂ ನಿಚ್ಚಳೆಗೊಂಡಿರಲಿಲ್ಲ. ಆದುದರಿಂದ ಈ ಪ್ರಕರಣವನ್ನು ಅಲ್ಲಾಹನು 
ಮುಂದಕ್ಕೆ ಹಾಕಿದನು. ಆದರೆ ಇದು ಅಲ್ಲಾ ಹನಿಗೆ ಈ ವಿಷಯವು ಸಂಶಯಾಸ್ಪದವಾಗಿತ್ತೆಂಬ ಅರ್ಥದಲ್ಲಲ್ಲ. ಬದಲಾಗಿ ಮುಸ್ಲಿಮರು 
ಯಾವುದಾದರೂ ವ್ಯಕ್ತಿ ಅಥವಾ ಗುಂಪಿನ ನೆಲೆಯನ್ನು ನಿರ್ಧರಿಸುವಾಗ ಪರೋಕ್ಷ ಜ್ಞಾನದ ಆಧಾರದಲ್ಲಿ ನಿರ್ಧರಿಸುವ: ಬದಲು- 
ಇಂದ್ರಿಯಾನುಭವ ಮತ್ತು ಬುದ್ಧಿಪೂರ್ವಕವಾಗಿ ಪರೀಕ್ಷಿಸಿ ತಿಳಿಯಬಹುದಾದಂತಹ ಸಾಕ್ಟ್ಯಗಳೆ ಮೂಲಕ ಅದರ ನೆಲೆಯನ್ನು 
ನಿರ್ಧರಿಸಬೇಕೆಂಬ ಅರ್ಥದಲ್ಲಾಗಿದೆ. 

102. ಪ್ರವಾದಿವರ್ಯರು(ಸ) ಮದೀನಾಕ್ಕೆ ನಿರ್ಗಮಿಸುವುದಕ್ಕೆ ಮುಂಚೆ: ಖರ್ರ್ರುಜ್‌ ಗೋತ್ರದಲ್ಲಿ ಅಬೂ ಆಮಿರ್‌ 
ಎಂಬೊಬ್ಬನಿದ್ದನು. ಅವನು ಅಜ್ಞಾನ ಕಾಲದಲ್ಲಿ ಕ್ರೈಸ್ತ ಸನ್ಮಾಸಿಯಾಗಿದ್ದನು. ಅವನು ಗ್ರಂಥದವರ ವಿದ್ವಾಂಸನೂ ಆಗಿದ್ದನು. 
ಪ್ರವಾದಿವರ್ಯರು(ಸ) ಮದೀನಾಕ್ಕೆ ತಲುಪಿದಾಗ ಅವನು ಅವರ ಪ್ರವಾದಿತ್ವ ಮತ್ತು ಆಂದೋಲನವನ್ನು ತನ್ನ ಗುರುಸ್ಥಾನಕ್ಕೆ ಮೃತ್ಮು 
ಸದೃಶ್ಯವೆಂದು ತಿಳಿದು ಅವುಗಳನ್ನು ತೀವ್ರವಾಗಿ ಎದುರಿಸತೊಡಗಿದನು. ಉಹುದ್‌ ಯುದ್ದ ದಿಂದ ಹುನೈನ್‌ ಯುದ್ಧದ مات‎ ; 
ಅರಬ್‌ ಸತ್ಮನಿಷೇಧಿಗಳ ಮತ್ತು ಮುಸ್ಲಿಮರ ನಡುವೆ ನಡೆದ ಎಲ್ಲಾ ಯುದ್ಧಗಳಲ್ಲೂ ಆ ಕ್ರೈಸ್ತ ಸನ್ಯಾಸಿಯು ಇಸ್ಲಾ ಮಿನ ವಿರುದ್ಧ 


ಕಾಂಡ -11 


9. ಅತೌಬಃ 627 


4% Nc GG sg ಕಿ 0 مہ‎ 42 
SSS PAE رض ان‎ MEPS 


2 


ಕಟ್ಟಡದ ಬುನಾದಿಯನ್ನು ಅಲ್ಲಾಹನ ಭಯ ಮತ್ತು ಅವನ ಸಂಪ್ರೀತಿಯ 'ಅಪೇಕ್ಸೆಯ ಮೇಲಿರಿಸಿದವನು 
ಉತ್ತಮನೋ ಅಥವಾ ತನ್ನ ಕಟ್ಟಡವನ್ನು ಒಂದು ಕಣಿವೆಯ ಟೊಳ್ಳಾದ ಅಸ್ವಿರ ಅಂಚಿನಲ್ಲಿ ಕಟ್ಟಿಸಿದ್ದು! 
ಅದರ ಸಹಿತ ನೇರವಾಗಿ ನರಕಾಗ್ನಿಯಲ್ಲಿ ಹೋಗಿ ಬಿದ್ದವನೋ? ಅಲ್ಲಾಹನು ಇಂತಹ ಅಕ್ರಮಿಗಳಿಗೆ 


ಶಿರ್ಕ್‌(ದೇವಸಹಬಾಗಿತ್ವ)ನ ಬೆಂಬಲಿಗನಾಗಿದ್ದನು. ಕೊನೆಗೆ ಅರೇಬಿಯಾದಲ್ಲಿ ತಲೆಯೆತ್ತುತ್ತಿದ್ದರೆ ಈ 'ಗಂಡಾಂತರ'ದ ಬಗ್ಗೆ ರೋಮ್‌ 
ಸಾಮ್ರಾಜ್ಯದ ಕೈಸರನಿಗೆ ತಿಳುವಳಿಕೆ ನೀಡಲಿಕ್ಕಾಗಿ ಅರೇಜಿಯಾವನ್ನು ಬಿಟ್ಟು ರೋಮ್‌ ಸಾಮ್ರಾಜ್ಯಕ್ಕೆ ಹೋದನು. ಕೈಸರನು 
ಅರೇಬಿಯಾದ ಮೇಲೆ ಆಕ್ರಮಣ ನಡೆಸುವ ಸನ್ನಾಹ ಮಾಡುತ್ತಿರುವನೆಂಬ ಸುದ್ದಿ ಮದೀನಾಕ್ಕೆ ತಲುಪಿದ ಕಾಲ ಇದೇ ಆಗಿತ್ತು. 
ಇದನ್ನು ತಡೆಯಲಿಕ್ಕಾಗಿಯೇ ಪ್ರವಾದಿವರ್ಯರು(ಸ) ತಬೂಕ್‌ ದಂಡಯಾತ್ರೆ ನಡೆಸಬೇಕಾಗಿ ಬಂದಿತು. 

ಅಬೂ ಆಮಿರನ ಇವೆಲ್ಲ ಕುತಂತ್ರಪೂರ್ಣ ಚಟುವಟಿಕೆಗಳಲ್ಲೂ ಮದೀನಾದ ಕಪಟವಿಶ್ವಾಸಿಗಳ ಒಂದು ಕೂಟವು 
ಸಹಭಾಗಿಯಾಗಿತ್ತು. ಅವನು ರೋಮ್‌ ಸಾಮ್ರಾಜ್ಮದ ಕಡೆ ಹೊರಟಾಗ ಕಪಟವಿಶ್ವಾಸಿಗಳು ಸಾಮಾನ್ಯ ಮುಸ್ಲಿಮರಿಂದ ದೂರವಿದ್ದು 
ತಮ್ಮದೇ ಆದ ಪ್ರತ್ಕೇಕ ಗುಂಪೊಂದನ್ನು ಕಟ್ಟಿಕೊಳ್ಳಲು ಅನುಕೂಲವಾಗುವಂತೆ ಮತ್ತು ತಮ್ಮ ಕಾಪಟ್ಕದ ಮೇಲೆ ಧರ್ಮದ 
ಪರದೆ ಬಿದ್ದು ಆ ಕುರಿತು ಯಾರೂ ಸಂಶಯ ತಾಳದಂತಾಗಲಿಕ್ಕಾಗಿ ಮದೀನಾದಲ್ಲಿ ಒಂದು ಪ್ರತ್ಯೇಕ ಮಸೀದಿಯನ್ನು ನಿರ್ಮಿಸುವ 
ವಿಷಯದಲ್ಲಿ ಅವನ ಮತ್ತು ಕಪಟವಿಶ್ವಾಸಿಗಳ ನಡುವೆ ಒಂದು ಕರಾರಾಗಿತ್ತು. ಆ ಮಸೀದಿಯು ಮುನಾಫಿಕರೆಲ್ಲಾ ಸಶಿಘಟಿತರಾಗಿ 
ಮುಂದಿನ ಕಾರ್ಯಾಚರಣೆಗಳೆ ಬಗ್ಗೆ ಸಮಾಲೋಚನೆ ನಡೆಸಲು ಹಾಗೂ ಅಬೂ' ಆಮಿರನ ಕಡೆಯಿಂದ ಸುದ್ದಿ ಸಂದೇಶಗಳನ್ನೂ 
ಆದೇಶಗಳಸ್ನೂ ತರುವ ಏಜಂಟರು ಸಂಶಯಾತೀತವಾಗಿ ಫಕೀರರ ಹಾಗೂ ಪ್ರಯಾಣಿಕರ ವೇಪದಲ್ಲಿ ಬಂದು ಉಳಕೊಳ್ಳಲು 
ಅನುಕೂಲವಾಗಿರಬೇಕೆಂಬುದು ಅವರ ಯೋಜನೆಯಾಗಿತ್ತು, ಈ ಮಸೀದಿಯ ನಿರ್ಮಾಣದ ಹಿಂದೆ ಇದ್ದ ಈ ಹೊಲಸು ಸಂಚನ್ನೇ 
ಈ ಸೂಕ್ತಗಳಲ್ಲಿ ಪ್ರಸ್ತಾಪಿಸಲಾಗಿದೆ. 

ಆಗ ಮದೀನಾದಲ್ಲಿ ಎರಡು ಮಸೀದಿಗಳಿದ್ದುವು. ಅವುಗಳಲ್ಲೊಂದು 'ಮಸ್ತಿದುಲ್‌ ಕುಬಾ' ಆಗಿದ್ದು ಅಡು ಮದೀನಾದ 
ಹೊರಗಿತ್ತು. 'ಮಸ್ತಿದುನ್ನೆಬವೀ' ಎಂಬ ಮಸೀದಿಯು ಪಟ್ಟಣದ ಒಳಗಿತ್ತು. ಇವೆರಡು ಮಸೀದಿಗಳಿರುತ್ತ ಮೂರನೆಯ ಒಂದು 
ಮಸೀದಿಯ ಅಗತ್ಯವೇ ಇರಲಿಲ್ಲ. ಇದರಿಂದ ಮುಸ್ಲಿಮರ ಸಂಘಟನೆಯಲ್ಲಿ ವೃಥಾ ಒಡಕುಂಟಾಗುವ ಭೀತಿಯಿತ್ತು. ಆದುದರಿಂದಲೇ 
ಇವರು ತಮ್ಮ ಪ್ರತ್ಯೇಕ ಮಸೀದಿಯನ್ನು ಕಟ್ಟುವುದಕ್ಕೆ ಮುಂಚಿತವಾಗಿ ಅದರ ಆವಶ್ಯಕತೆಯನ್ನು ಸಾಬೀತುಪಡಿಸಬೇಕೆಂದೂ 
ಮನಗಂಡರು. ಆ ಪ್ರಕಾರ ಅವರು ಸಾಮಾನ್ಯ ಜನರಿಗೆ ಚಳಿಗಾಲದ ರಾತ್ರೆಗಳಲ್ಲಿ ಮುಖ್ಯವಾಗಿ ಮುದುಕರಿಗೂ ಮಸೀದಿಯಿಂದ 
ದೂರ ವಾಸಿಸುತ್ತಿದ್ದ ಅಂಗವಿಕಲರಿಗೂ ಐದು ಬಾರಿ ನಮಾಯುಗೂ ಹಾಜರಾಗಲು ಕಷ್ಟವಾಗುತ್ತದೆ; ನಮಾರು್‌ ಮಾಡುವವ 
ಹಿತದೃಷ್ಟಿಯಿಂದ ಈ ಮಸೀದಿಯನ್ನು ಕಟ್ಟಲಿಚ್ಛಿಸುತ್ತೇವೆಂದೂ ಪ್ರವಾದಿವರ್ಯರೊಡನೆ(ಸ) ಹೇಳಿ ಅದನ್ನು ನಿರ್ಮಿಸಲು ಅನುಮಶಿ 
ಪಡೆದರು ಮತ್ತು ಅದನ್ನು ತಮ್ಮೆ ಗುಪ್ತ ಕಾರಸ್ವಾನವನ್ನಾಗಿ ಮಾಡಿಕೊಂಡರು. ಪ್ರವಾದಿವರ್ಯರನ್ನು(ಸ) ವಂಚಿಸಿ ಅವರಿಂದಲೇ 
ಅದರ ಉದ್ದಾಟನೆಯನ್ನೂ ಮಾಡಿಸಬೇಕೆಂದೂ ಅವರು ಬಯಸಿದ್ದರು. ಆದರೆ, ಅವರು - ನಾನೀಗ ಯುದ್ದದ ಸಿದ್ಧತೆಯಲ್ಲಿ 
ನಿರತನಾಗಿದ್ದೇನೆ. ಒಂದು ದೊಡ್ಡ ದಂಡಯಾತ್ರೆಯ ಅಗತ್ಸವುಂಟಾಗಿದೆ. ಈ ದಂಡಯಾತ್ರೆಯಿಂದ ಮರಳಿ ಬಂದ ಮೇಲೆ 
ನೋಡೋಣ ಎಂದು ಹೇಳಿ ಅವರನ್ನು ಮರಳಿಸಿದರು. ಅನಂತರ ತಬೂಕ್‌ಗೆ ಹೊರಟರು. ಪ್ರವಾದಿವರ್ಯರ(ಸ) ಅನುಷಸ್ನಿತಿಯಲ್ಲಿ 
ಇವರು ಈ ಮಸೀದಿಯಲ್ಲಿ ಗುಂಪುಗಾರಿಕೆ ಮತ್ತು ಒಳಸಂಚು ನಡೆಸುತ್ತಿದ್ದರು. ಮರು ಪ್ರಯಾಣದಲ್ಲಿ ಪ್ರವಾದಿವರ್ಯರು(ಸ) 
ಮದೀನಾಕ್ಕೆ ಸಮೂಪವಿರುವ 'ಯೀ ಆವಾನ್‌' ಎಂಬ ಸ್ಥಳಕ್ಕೆ ತಲುಪಿದಾಗ ಈ ಸೂಕ್ತಗಳು ಅವಶೀರ್ಣಗೊಂಡವು. ಪ್ರವಾದಿವರ್ಯರು(ಸ) 
ಪಟ್ಟಣವನ್ನು ಪ್ರವೇಶಿಸುವುದಕ್ಕೆ ಮುಂಚೆಯೇ 'ಮಸ್ತಿದ್‌ ರುರಾರ'ನ್ನು ಕೆಡವಿ ಹಾಕಲಿಕ್ಕಾಗಿ ತಕ್ಷಣವೇ ಕೆಲವರನ್ನು ಮದೀನಾಕ್ಕೆ 
ಕಳುಹಿಸಿದರು. 

103. ಮೂಲದಲ್ಲಿ 'ಜುರುಫ್‌' ಎಂಬ ಪದ ಪ್ರಯೋಗವಾಗಿದೆ. ಇದು ಕೆಳಭಾಗದ ಮಣ್ಣನ್ನು ನೀರು ಕೊಚ್ಚಿ ಕೊಂಡು 
ಹೋಗಿ ಮೇಲ್ಸಾಗವು ಆಧಾರವಿಲ್ಲದೆ ನಿಂತಿರುವ ಹೊಳೆ ಅಥವಾ ನಧಿಯ ದಡಕ್ಕೆ ಅನ್ವಯಿಸುತ್ತದೆ. ತಮ್ಮ ಕರ್ಮವನ್ನು 
ದೇವಭಯರಾಹಿತ್ಯ ಹಾಗೂ ಅವನ ಸಂಪ್ರೀತಿಯ ನಿರಪೇಕ್ಟತೆಯ ಆಧಾರದಲ್ಲಿರಿಸುವವರನ್ನು ಇಲ್ಲಿ ನದಿಯ ಟೊಳ್ಳಾದ ಅಸ್ಥಿರ 
ಅಂಚಿನಲ್ಲಿ ಕಟ್ಟಿದ ಕಟ್ಟಡಕ್ಕೆ ಹೋಲಿಸಲಾಗಿದೆ. 


ಕಾಂಡ -11 


َاللَهُلا ری تقر tb‏ 
و 6೨3‏ 
لوبھم و ಬಿಟಿ‏ 

BM 


4 2h اک‎ its 2A A 


ಎಂದೆಂದಿಗೂ ನೇರಮಾರ್ಗವನ್ನು ತೋರಿಸುವುದಿಲ್ಲ.'* ಅವರು ನಿರ್ಮಿಸಿದ ಕಟ್ಟಡವು ಅವರ ಹೃದಯದಲ್ಲಿ 
ಸದಾ ಸಂದೇಹದ ಮೂಲವಾಗಿ ಉಳಿಯುವುದು. ' ಅವರ ಹೃದಯಗಳೇ ಚೂರುಚೂರಾಗಬೇಕೇ ವಿನಾ'* 
(ಅದರೊಳಗಿಂದ ಪಾರಾಗುವ ಬೇರಾವ ದಾರಿಯೂ ಇಲ್ಲ.) ಅಲ್ಲಾಹ್‌ ಸರ್ವಜ್ನನೂ ಯುಕ್ತಿಪೂರ್ಣನೂ 
ಆಗಿರುತ್ತಾನೆ. oo 

(111-112) ವಾಸ್ತವದಲ್ಲಿ ಅಲ್ಲಾಹನು ಸತ್ಮವಿಶ್ವಾಸಿಗಳಿಂದ ಅವರ ತನು-ಧನಗಳನ್ನು ಸ್ವರ್ಗದ' ಬದಲಿಗೆ 
ಖರೀದಿ ಮಾಡಿರುತ್ತಾನೆ. ಅವರು ಅಲ್ಲಾಹನ ಮಾರ್ಗದಲ್ಲಿ ಹೋರಾಡುತ್ತಾರೆ, ವಧಿಸುತ್ತಾರೆ ಮತ್ತು 


104. ನೇರ ಮಾರ್ಗವೆಂದರೆ ಮಾನವನು ಕೃತಾರ್ಥನಾಗುವ ಹಾಗೂ ನೈಜ ಯಶಸ್ಸಿನ ಗುರಿಗೆ ತಲುಪುವಂತಹ ಮಾರ್ಗ. 

105. ಅರ್ಥಾತ್‌- ಅವರು ಕಾಪಟ್ಕ, ಕುತಂತ್ರ ಮತ್ತು ವಂಚನೆಗಳ ಮಹಾ ಮಹಾ ಪಾತಕಗಳನ್ನೆಸಗಿ ತಮ್ಮ ಹೃದಯಗಳನ್ನು 
ಈಮಾನಿನ ಪ್ರಭೆಯಿಂದ ಶಾಶ್ವತವಾಗಿ ವಂಚಿತಗೊಳಿಸಿಕೊಂಡಿದ್ದಾರೆ. ಅವರ ಹೃದಯಗಳಿಗೆ ಸತ್ಯನಿಷೇಧದ ರೋಗವು ಎಷ್ಟು 
ಬಲವಾಗಿ ಅಂಟಿಕೊಂಡಿರುವುದೆಂದರೆ ಅವರಲ್ಲಿ ಹೃದಯಗಳು ಉಳಿದಿರುವವರೆಗೂ ಈ ರೋಗ ಉಳಿದಿರುವುದು. 

106. ಇಲ್ಲಿ ಅಲ್ಲಾಹ್‌ ಮತ್ತು ದಾಸನ ನಡುವೆ ಇತ್ಕೃರ್ಧಗೊಳ್ಳುವ ಈಮಾನಿನ ` ವ್ಯವಹಾರವನ್ನು: "ಬೈಲ್‌'(ಲೇವಾದೇವಿ) 
ಎಚ್ನಲಾಗಿದೆ. ಇತರ ತಾತ್ಸರ್ಯವೇನೆಂದರೆ- ಈಮಾನ್‌ ಎಂಬುದು. ಒಂದು ವಿಶ್ವಾಸ ಮಾತ್ರವಲ್ಲ ಅದೊಂದು ಕರಾರಾಗಿದ್ದು 
ಅದರ ಪ್ರಕಾರ ದಾಸನು ತನ್ನ ಶರೀರವನ್ನೂ ಸಂಪತ್ತನ್ನೂ ಅಲ್ಲಾಹನಿಗೆ ಮಾರಿ ಬಿಡುತ್ತಾನೆ. ಇದರ ಪ್ರತಿಫಲವಾಗಿ ತನಗೆ 
ಮರಣಾನಂತರದ ಇನ್ನೊಂದು ಜೀವನದಲ್ಲಿ ಅಲ್ಲಾಹನು ಸ್ವರ್ಗ ನೀಡುವನೆಂಬ ವಾಗ್ದಾನವನ್ನು ಸ್ವೀಕರಿಸಿಕೊಳ್ಳುತ್ತಾನೆ. ಈ 
ವಿಷಯದ ಉಪನಿಯಮಗಳನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕಾದರೆ ಪ್ರಥಮತಃ ಈ 'ಬೈಲ್‌'(ಲೇವಾದೇವಿ)ನ ವಸ್ತುಸ್ಥಿತಿಯನ್ನು ಚೆನ್ನಾಗಿ 
ಮನವರಿಕೆ ಮಾಡಿಕೊಳ್ಳಬೇಕಾದುದು ಅತಿ ಅಗತ್ಯ. ಮೂಲ ವಸ್ತುಸ್ಟಿತಿಗನುಸಾರ ಹೇಳುವುದಾದರೆ ಮಾನವನ ತನು ಮತ್ತು ಧನಗಳ 


ನೈಜ ಮಾಲಿಕನು ಅಲ್ಲಾ ಹನೇ. ಆದುದರಿಂದ ಈ ವ್ಯವಹಾರವು ಮಾನವನದ್ದಾ ಗಿರುವ ಒಂದು ವಸ್ತುವನ್ನು: ಅಲ್ಲಾಹನು ಖರೀದಿಸಲು |, 


ಹೊರಟಿದ್ದಾನೆಂಬ ಅರ್ಥದಲ್ಲಲ್ಲ. ಇದರ ಸರಿಯಾದ ನೆಲೆ: ಹೇಗೆಂದರೆ ಅಲ್ಲಾಹನ ಬಳಿ ಒಂದು ವಸ್ತುವಿದೆ. ಅದನ್ನು ಅವನು 
ಅಮಾನತ್‌!ವಿಶ್ವಸ್ಥ ನಿಧಿ) ರೂಪದಲ್ಲಿ ಮಾನವನ ವಶಕ್ಕೆ ಕೊಟ್ಟಿದ್ದಾನೆ. ಅದರ ಬಗ್ಗೆ ಪ್ರಾಮಾಣಿಕತೆಯಿಂದ" ವರ್ತಿಸಬಹುದು. 
ಇಲ್ಲವೆ ವಂಚಕನಾಗಿಯೂ ಇರಬಹುದೆಂಬ ಸ್ವಾತಂತ್ರ್ಯವನ್ನು ' ಅವನು ಮಾನವನಿಗೆ ಕೊಟ್ಟಿದ್ದಾನೆ. ಈ ಕುರಿತು ಅವನು 
ಮಾನವನೊಡನೆ, 'ನೀನು ಸ್ಟೇಚ್ಛಾಪೂರ್ವಕವಾಗಿ (ಒತ್ತಾಯ ಪೂರ್ವಕವಲ್ಲ) ನನ್ನ ವಸ್ತುವನ್ನು ನನ್ನ ವಸ್ತುವೆಂದೇ ಒಪ್ಪಿಕೋ 'ಮತ್ತು 
ಜೀವನವಿಡೀ ಅದರೊಡನೆ” ಸ್ಟೇಚ್ಛಾಧಿಕಾರಿ ಮಾಲಿಕನಂತೆ ವರ್ತಿಸದೆ ಓರ್ವ ವಿಶ್ವಸ್ಥ ಮೇಲ್ವಿಚಾರಕನ ನೆಲೆಯಲ್ಲಿ ವ್ಯವಹರಿಸಲು' 

ಸಿದ್ದನಾಗಿರು' ಎಂದು ಹೇಳಿರುವನು. ಲೇವಾದೇವಿಯ ಈ ವಾಸ್ತ್ರ ವಿಕತೆಯನ್ನು ತಿಳಿದುಕೊಂಡ ಬಳಿಕ ಇದರ ಉಪಭಾಗಗಳನ್ನು 
| ಪ್ರತ್ಕೇಕವಾಗಿ ನೋಡೋಣ: 

1) ಈ ವಿಷಯದಲ್ಲಿ ಅಲ್ಲಾಹನು ಮಾನವನನ್ನು ಎರಡು ಮಹತ್ತಾದ ಪರೀಕ್ಷೆಗಳಿಗೆ ಗುರಿಪಡಿಸಿಟ್ಟಿರುತ್ತಾನೆ. ಒಂದನೆಯ 
ಪರೀಕ್ಷೆಯು, ಅವನು ಸ್ವತಂತ್ರನಾಗಿರುವುದರಿಂದ ತನ್ನ ಮಾಲಿಕನ ಮಾಲಕತ್ವವನ್ನು ಒಪ್ಪಿಕೊಳ್ಳುತ್ತಾನೋ ಇಲ್ಲವೋ "ಎಂಬುದು, 
ಎರಡನೆಯ ಪರೀಕ್ಷೆಯು, ನಾಳೆ ಸ್ಫರ್ಗ ಕೊಡುವೆನೆಂದು ಅಲ್ಲಾಹನು ಮಾಡಿರುವ ವಾಗ್ಗಾ ನದ. ಮೇಲೆ ಭರವಸೆಯಿಟ್ಟು, ಅದಕ್ಕೆ 
ಪ್ರತಿಯಾಗಿ ತನ್ನ ಇಹಲೋಕದ ಸ್ವೇಚ್ಛಾ ಸ್ವಾತಂತ್ರ್ಯವನ್ನು ಅಲ್ಲಾಃ ಹನಿಗೆ ಮಾರಿಬಿಡಲು ಮನಪೂರ್ವಕ ಒಪ್ಪಿಕೊಳ್ಳುತ್ತಾನೆಯೋ 
ಎಂಬುದಾಗಿದೆ. 


ಕಾಂಡ-11 


pep‏ 115 ر١‏ ہے 
GE ತಳ ENS ©‏ 5( 


ಫಿ PU B೩೨L ثل‎ 
es 


OOO EN Sil SS ಎಟಿ 3) 


ವಧಿಸಲ್ಪಡುತ್ತಾರೆ. ತೌರಾತ್‌, ಇಂಜೀಲ್‌ ಮತ್ತು ಕುರ್‌ಆನಿನಲ್ಲಿ ಅವರೊಡನೆ (ಮಾಡಲಾದ, ಸ್ವರ್ಗದ 
ವಾಗ್ದಾನವು. ಅಲ್ಲಾಹನ ಹೊಣೆಯಲ್ಲಿರುವ ದೃಢ ವಾಗ್ದಾನವಾಗಿದೆ.'"' ಅಲ್ಲಾಹನಿಗಿಂತ ಮಿಗಿಲಾಗಿ ತನ್ನ 


2) ಅಲ್ಲಾಹನ ಬಳಿ ಸಿಂಧುವಾಗಿರುವಂತಹ ಈಮಾನಿನ ನಿಜಸ್ವರೂಪ ಯಾವುದೆಂದರೆ- ದಾಸನು ತನ್ನ ಆಚಾರವಿಚಾರಗಳ 
ಬಗ್ಗೆ ತನಗಿರುವ ಸ್ವಾತಂತ್ರ್ಯ ಮತ್ತು ಸ್ಟೇಚ್ಛೆಗಳನ್ನೆಲ್ಲ ಅಲ್ಲಾಹನಿಗೆ ಮಾರಿಬಿಡುವುದು. ಅವನ ಇಚ್ಛೆಯೆದುರು ತನ್ನ ಮಾಲಿಕತ್ವದ 
ವಾದಗಳನ್ನೆಲ್ಲಾ ಸಂಪೂರ್ಣವಾಗಿ ಕೈ ಬಿಡುವುದು. 

3) ಈಮಾನಿನ ಈ ವಸ್ತುಸ್ಥಿತಿಯು ಇಸ್ಲಾಮೊ ಜೀವನದ ನೀತಿಯನ್ನೂ ಸತ್ಯನಿಷೇಧಾತ್ಮಕ ಜೀವನದ ನೀತಿಯನ್ನೂ ಆದಿಯಿಂದ 
ಅಂತ್ಯದ ವರೆಗೂ ಸಂಪೂರ್ಣವಾಗಿ ಬೇರ್ಪಡಿಸಿ ಬಿಡುತ್ತದೆ. ಮುಸ್ಲಿಮ್‌ ವ್ಯಕ್ತಿಯೂ ಮುಸ್ಲಿಮ್‌ ಸಮೂಹವೂ" ಜೀವನದ | 
ಪ್ರತಿಯೊಂದು ರಂಗದಲ್ಲೂ ದೇವೇಚ್ಛೆಗೆ ಅಧೀನವಾಗಿದ್ದುಕೊಂಡು ಕಾರ್ಯವೆಸಗುತ್ತದೆ. ಅಲ್ಲಾಹನಿಂದ ಸ್ವತಂತ್ರರಾಗಿ ವರ್ತಿಸುವುದು, 
ತಾವೇನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದನ್ನು ಸ್ವಚಿತ್ತದೊಡನೆ ಅಥವಾ ಅದಕ್ಕೆ ಸಂಬಂಧಿಸಿದವುಗಳೊಡನೆ 
ಕೇಳಿ ತೀರ್ಮಾನಿಸುವುದೆಂದರೆ ಅದೊಂದು ಸತ್ಯನಿಷೇಧಾತ್ಮಕ ಜೀವನ ನೀತಿಯೇ ಸರಿ. 

4) ಈ ಲೇವಾದೇವಿಗನುಸಾರ ಮಾನವನು ಅಲ್ಲಾಹನ ಯಾವ ಇಚ್ಛೆಯ ಪ್ರಕಾರ ನಡೆಯಲು ನಿರ್ಬಂಧಿತನಾಗುವನೋ ಅದು 
ಮಾನವನು ಸ್ವಯಂ ನಿಶ್ಚಯಿಸಿಕೊಂಡ ಇಚ್ಛೆಯಲ್ಲ. ಅದು ಅಲ್ಲಾಹನು ತೋರಿಸಿಕೊಟ್ಟ ಇಚ್ಛೆ. 

ಇವು ಈ ಲೇವಾದೇವಿಯ ಉಪ ನಿಯಮಗಳು. ಇವುಗಳನ್ನು ತಿಳಿದುಕೊಂಡ ಬಳಿಕ ಈ ಕ್ರಯ-ವಿಕ್ರಯದ ವ್ಯವಹಾರದಲ್ಲಿ 
ಬೆಲೆ(ಅರ್ಥಾತ್‌-ಸ್ವರ್ಗ)ಯನ್ನು ಪ್ರಸಕ್ತ ಲೌಕಿಕ ಜೀವನ ಕೊನೆಗೊಂಡ ಬಳಿಕ ಸಿಗುವಂತೆ ಮುಂದೂಡಲಾಯಿತೆಂಬುದೂ ತಾನಾಗಿಯೇ 
ಮನವರಿಕೆಯಾಗುತ್ತದೆ. ಸ್ವರ್ಗವೆಂಬುದು ಕೇವಲ 'ಮಾರುವವನು ತನ್ನ ತನುಧನಗಳನ್ನು ಅಲ್ಲಾಹನಿಗೆ ಮಾರಿಬಿಟ್ಟ' ಎಂಬ ಕರಾರಿನ 
ಮಾತ್ರ ಪ್ರಶಿಫಲವಲ್ಲ. ನಿಜವಾಗಿ ಅದು "ಮಾರುವವನು ತನ್ನ ಲೌಕಿಕ ಜೀವನದಲ್ಲಿ ಮಾರಿದ ಆ ವಸ್ತುವಿನ ಮೇಲೆ ಶನ್ನ 
ಸ್ಟೇಚ್ಛಾಧಿಕಾರದ ಹತೋಟಿಯನ್ನು ತೊರೆಯುವ ಮತ್ತು ಅಲ್ಲಾಹನ ವಿಶ್ವಸ್ಥನಾಗಿದ್ದು ಅವನ ಇಚ್ಛೆಗನುಸಾರ ಅದನ್ನು ಬಳಸುವ, 
ಕಾರ್ಯದ ಪ್ರತಿಫಲವಾಗಿರುತ್ತದೆ. ಆದುದರಿಂದ ವಾಸ್ತವದಲ್ಲಿ ಮಾರುವವನ ಲೌಕಿಕ ಜೀವನವು ಕೊನೆಗೊಂಡಾಗ ಮಾತ್ರವೇ, 
ಅವನು ಈ ಲೇವಾದೇವಿಯ ಕರಾರು ಮಾಡಿದ ಕಣದಿಂದ ತನ್ನ ಜೀವನದ ಕೊನೆಯ ಕ್ಷಣದವರೆಗೆ ಅದರ ಶರತ್ತುಗಳನ್ನು 
ಪೂರ್ತಿಗೊಳಿಸಿದ್ದಾನೆಂಬುದು ಸಾಬೀತಾಗುವುದು. ನ್ಯಾಯ ಪ್ರಕಾರ ಅದಕ್ಕೆ ಮುಂಚೆ ಅವನು ಅದರ ಬೆಲೆಯನ್ನು ಪಡೆಯಲು 
ಹಕ್ಕುದಾರನಲ್ಲ. 

107. ಈಗ ಜಗತ್ತಿನಲ್ಲಿರುವ ಇಂಜೀಲುಗಳಲ್ಲಿ ಹ. ಮಸೀಹ್‌(ಅ) (ಯೇಸು)ರ ಅನೇಕ ವಚನಗಳು ಈ ಸೂಕ್ತೆವನ್ನು 
ಹೋಲುತ್ತಿರುವುದು ಕಂಡು ಬರುತ್ತದೆ. ಉಬಾ-- 

ಸತ್ಯದ ಕಾರಣದಿಂದಾಗಿ ಹಿಂಸಿಸಲ್ಪಟ್ಟಿವರು ಧನ್ಯರು. ಪರಲೋಕ ಸಾಮ್ರಾಜ್ಯ ಅವರದು. (ಮತ್ತಾಯ 5:10, 10:39, 19:29) 
ಆದರೆ, ತೌರಾತ್‌ ಈಗ ಯಾವ ರೂಪದಲ್ಲಿ ಉಳಿದಿರುವುದೋ ಅದರಲ್ಲಿ ಈ ವಿಷಯವಿಲ್ಲ. ಇದೇ ಏಕೆ, ಅದರಲ್ಲಂತು 
ಮರಣೋತ್ತರ ಜೀವನ, ಲೆಕ್ಕಾಚಾರ ನಡೆಯುವ ದಿನ ಮತ್ತು ಪರಲೋಕದ ಸತ್ಸಲ ದುಪ್ಪಲಗಳೆ ಕಲ್ಪನೆಯೂ ಇಲ್ಲ. ವಸ್ತುತಃ 
ಈ ವಿಶ್ವಾಸಗಳು ಸತ್ಯಧರ್ಮದ ಅವಿಭಾಜ್ಯ ಅಂಗಗಳಾಗಿದ್ದುವು. ಈಗಿನ 'ತೌರಾತ್‌'ನಲ್ಲಿ ಈ ವಿಷಯ ಕಂಡು ಬಾರದಿರುವುದರಿಂದ 
ಮೂಲ 'ತೌರಾತ್‌'ನಲ್ಲಿ ಅದಿರಲಿಲ್ಲವೆಂದು ನಿರ್ಧರಿಸುವುದು ಸರಿಯಲ್ಲ. ಯಥಾರ್ಥದಲ್ಲಿ ಯಹೂದಿಯರು ತಮ್ಮ ಅವನತಿ 
ಕಾಲದಲ್ಲಿ ಅನುಗ್ರಹಗಳು ಮತ್ತು ಸುಖ ಸೌಬಾಗ್ಯಗಳೆಂದರೆ ಈ ಲೋಕದಲ್ಲಿ ಒದಗುವ ಸುಖಗಳು ಮಾತ್ರವೆಂದೂ ಅವುಗಳಿಗೆ 
ಬೇರೇನೂ ಅರ್ಥವಿಲ್ಲವೆಂದೂ ಹೇಳುವಪ್ಪರ ಮಟ್ಟಿಗೆ ಭೌತಿಕವಾದಿಗಳೂ ಲೌಕಿಕ ಸುಖಾಸಕ್ತರೂ ಆಗಿಬಿಟ್ಟಿದ್ದರು. 


ಕಾಂಡ -11 


630 ۱ ಕುರ್‌ಆನ್‌ ವ್ಯಾಖ್ಮಾನ 


م‫ 


تع ,ردے Yi‏ در وہ مہ ہد AC ITC‏ 
DINNING 0B)‏ 


2 


ವಾಗ್ದಾನ ಪೂರೈಸುವವನು ಯಾರಿದ್ದಾನೆ? ಆದುದರಿಂದ ನೀವು ಆತನೊಂದಿಗೆ ಮಾಡಿಕೊಂಡಿರುವ ವ್ಯವಹಾರಕ್ಕಾಗಿ 
ಸಂತೋಷಪದಡಿರಿ. ಇದೇ ಅತ್ಯಂತ ಹಿರಿಯ ವಿಜಯವಾಗಿದೆ. ಅಲ್ಲಾಹನ ಕಡೆಗೆ ಪದೇ ಪದೇ ಮರಳುವವರು,'* 
ಅವನ ದಾಸ್ಯ-ಆರಾಧನೆ ಮಾಡುವವರು, ಅವನ ಗುಣಗಾನ ಮಾಡುವವರು, ಅವನಿಗಾಗಿ ಭೂಮಿಯಲ್ಲಿ 
ಸಂಚರಿಸುವವರು,'? ಅವನ ಮುಂದೆ ಬಾಗುವವರು ಮತ್ತು ಸಾಪ್ಟಾಂಗವೆರಗುವವರು, ಒಳಿತಿನ ಆಜ್ಞೆ 
ನೀಡುವವರು, ಕೆಡುಕಿನಿಂದ ತಡೆಯುವವರು ಮತ್ತು ಅಲ್ಲಾಹನ ಮೇರೆಗಳ ರಕ್ಷಣೆ ಮಾಡುವವರು" 
(ಅಲ್ಲಾಹನೊಂದಿಗೆ ತಮ್ಮ ವ್ಯವಹಾರವನ್ನು ಪೂರ್ತಿಗೊಳಿಸಿಕೊಂಡ ಆ 'ಸತ್ಯವಿಶ್ವಾಸಿ'ಗಳ ವೈಶಿಷ್ಟ್ಯಗಳಿವು.) 
ಓ ಪೈಗಂಬರರೇ, ಆ ಸತ್ಯವಿಶ್ವಾಸಿಗಳಿಗೆ ಶುಭವಾರ್ತೆ ನೀಡಿರಿ. 
(113-114) ಮುಶ್ರಿಕರು ನರಕಕ್ಕೆ ಅರ್ಹರೆಂಬ ವಿಷಯ ವ್ಯಕ್ತವಾಗಿರುವಾಗ, ಅವರು ಆಪ್ತ ಬಂಧುಗಳೇ 


108. ಮೂಲದಲ್ಲಿ 'ಅತ್ತಾಇಬೂನ್‌' ಎಂಬ ಪದ ಪ್ರಯೋಗಿಸಲ್ಪಟ್ಟಿದೆ. ಇದರ ಪದಾನುವಾದವು 'ಪಶ್ಚಾತ್ತಾಪ ಪಡುವವರು' 
ಎಂದಾಗಿದೆ. ಆದರೆ ಈ ಪದವನ್ನು ಪ್ರಯೋಗಿಸಿರುವ ಶೈಲಿ ನೋಡಿದರೆ, ಪಶ್ಚಾತ್ತಾಪ ಪಡುವುದು ಸತ್ಯವಿಶ್ವಾಸಿಗಳ ಸ್ಥಾಯೀ ಗುಣ 
ವಿಶೇಷಗಳಲ್ಲಿ ಸೇರಿದೆಯೆಂಬುದು ವ್ಯಕ್ತವಾಗುತ್ತದೆ. ಆದುದರಿಂದ ಇದರ ಅರ್ಥವು ಅವರು ಒಂದೇ ಸಲ ಪಶ್ಚಾತ್ತಾ ಪ ಪಡುವುದಲ್ಲ- 
ಸದಾ ಪಶ್ಚಾತ್ತಾಪ ಪಡುತ್ತಲೇ ಇರುತ್ತಾರೆಂದಾಗಿದೆ. 'ತೌಬಳದ ಮೂಲ ಅರ್ಥವು ವಾಲುವುದು ಅಥವಾ ಮರಳುವುದು ಎಂದಾಗಿದೆ. 
ಆದುದರಿಂದ ಈ ಪದದ ಸರಿಯಾದ ತಿರುಳನ್ನು ಪ್ರಕಟಿಸಲಿಕ್ಕಾಗಿ ನಾವು ಇಲ್ಲಿ 'ಅಲ್ಲಾಹನ ಕಡೆಗೆ ಪದೇ ಪದೇ ಮರಳುವವರು' 
ಎಂದು ಅನುವಾದಿಸಿದ್ದೇವೆ. ಸತ್ಯವಿಶ್ವಾಸಿಯು ತನ್ನ ಸಂಪೂರ್ಣ ಪ್ರಜ್ಞೆ ಮತ್ತು ಇಚ್ಛೆ ಸಹಿತ ಅಲ್ಲಾಹನೊಡನೆ ತನ್ನ ತನುಧನಗಳ 
ಲೇವಾದೇವಿಯ ವ್ಯವಹಾರ ತೀರಿಸಿಕೊಳ್ಳುತ್ತಾನೆ. ಮಾನವನ ನೆಲೆಯಲ್ಲಿ ಅವನು ತಾತ್ಕಾಲಿಕವಾಗಿ ತನ್ನ ಸೃಷ್ಟಿಕರ್ತನೊಡನೆ ಮಾಡಿದ 
ಲೇವಾದೇವಿ ವ್ಯವಹಾರವನ್ನು ಮರೆತುಬಿಡುವಂತಹ ಸಂದರ್ಭಗಳು ಆಗಾಗ ಬರುತ್ತಿರುತ್ತವೆ. ಆದರೆ .ಓರ್ವ ಸತ್ಕವಿಶ್ವಾಸಿ ಎಂಬ 
ನೆಲೆಯಲ್ಲಿ ಈ ತಾತ್ಕಾಲಿಕ ಮರವೆಯು ದೂರವಾದಾಗಲೆಲ್ಲ ಅವನು ಜಾಗೃತನಾಗುತ್ತಾನೆ. ಅವನಿಗೆ ನಾಚಿಕೆಯಾಗುತ್ತದೆ. ಅವನು 
ತನ್ನೊಡೆಯನ ಕಡೆಗೆ ಮರಳಿ ತನ್ನ ಕರಾರನ್ನು ಪುನಃ ನವೀಕರಿಸಿಕೊಳ್ಳುತ್ತಾನೆ. 

109. ಮೂಲದಲ್ಲಿ 'ಅಸ್ಸಾಣಹೂನ್‌' ಎಂಬ ಪದವನ್ನು ಪ್ರಯೋಗಿಸಲಾಗಿದೆ. ಇದನ್ನು ಕೆಲವು ವ್ಯಾಖ್ಯಾನಕಾರರು 'ಅಸ್ಸಾ 
ಇಮೂನ್‌' (ಉಪವಾಸ ವ್ರತವನ್ನಾಚರಿಸುವವರು) ಎಂದು ವ್ಯಾಖ್ಯಾನಿಸಿದ್ದಾರೆ. ಆದರೆ, ಉಪವಾಸವ್ರತವೆಂಬುದು 'ಸಯಾಹತ್‌' 
ಎಂಬುದರ ಕೇವಲ ಪರೋಕ್ಸಾರ್ಥ. ಶಬ್ದಕೋಶದಲ್ಲಿ ಇದಕ್ಕೆ ಈ ಮೂಲಾರ್ಥದ ಸ್ಥಾನ ಕೊಟ್ಟಿಲ್ಲ. ಯಾವುದೇ ವಿಶ್ವಸ್ಥ 
ಹದೀಸಿನಲ್ಲೂ ಈ ಪದಕ್ಕೆ ಈ ಅರ್ಥಕೊಟ್ಟಿರುವುದು ಸಾಬೀತಾಗಿಲ್ಲ. ಅದುದರಿಂದ ನಾವು ಈ ಪದದ ಶಬ್ದಕೋಶಾರ್ಥವನ್ನೇ 
ಉಪಯೋಗಿಸುವುದು ಸರಿಯೆಂದು ತಿಳಿಯುತ್ತೇವೆ. ಕುರ್‌ಆನಿನಲ್ಲಿ ಅನೇಕ ಕಡೆಗಳಲ್ಲಿ ಕೇವಲ ಖರ್ಚು ಮಾಡುವುದೆಂಬ ಅರ್ಥ 
ಕೊಡುವಂತಹ 'ಇನ್‌ಫಾಕ್‌' ಎಂಬ ಪದವನ್ನು ಪ್ರಯೋಗಿಸಲಾಗಿದ್ದು ಅದರ ಅರ್ಥವನ್ನು ದೇವ ಮಾರ್ಗದಲ್ಲಿ ಖರ್ಚು 
ಮಾಡುವುದೆಂದು ತಿಳಿದು ಕೊಳ್ಳುವಂತೆಯೇ ಇಲ್ಲೂ 'ಸಯಾಹತ್‌' ಎಂದರೆ ಬರೇ ಸಂಚರಿಸುವುದಲ್ಲ, ಪರಿಶುದ್ಧ ಹಾಗೂ ಉನ್ನತ 
ಧ್ವೇಯಗಳಿಗಾಗಿಯೂ ಅಲ್ಲಾಹನ ಸಂಪ್ರೀತಿಗಳಿಸುವ ಕಾರ್ಯಗಳಿಗಾಗಿಯೂ ಸಂಚರಿಸುವುದಾಗಿದೆ. ಉದಾ:- ಧರ್ಮ ಸಂಸ್ಥಾಪನಾರ್ಥವಾಗಿ I 
ಜಿಹಾಡ್‌, ಕುಫ್ರ್‌. ಆವೃತ್ತ ಪ್ರದೇಶಗಳಿಂದ ಹಿಜ್ರತ್‌(ವಲಸೆ), ಧರ್ಮಾಹ್ವಾನ ಕಾರ್ಯ, ಸುಧಾರಣಾ ಕಾರ್ಯ, ನೈತಿಕ ವಿದ್ಯಾರ್ಜನೆ, 
ದೇವ ಸಂಕೇತಗಳ ದರ್ಶನ ಮತ್ತು ಧರ್ಮಸಮ್ಮತವಾದ ಜೀವನೋಪಾಯದ ಸಂಪಾದನೆ ಇತ್ಯಾದಿ 

110. ಅರ್ಥಾತ್‌- ವಿಶ್ವಾಸಗಳು, ಆರಾಧನೆಗಳು, ನೈಶಿಕ, ಸಾಮಾಜಿಕ, ಸಾಂಸ್ಕೃತಿಕ ಉಪಜೀವನ, ರಾಜಕೀಯ, ನ್ಯಾಯಾಂಗ, 
ಯುದ್ಧ ಮತ್ತು ಸಂಧಾನಗಳ ವಿಷಯಗಳಲ್ಲಿ ಅಲ್ಲಾಹನು ನಿಶ್ಚಯಿಸಿರುವ ಮೇರೆಗಳನ್ನು ಸಂಪೂರ್ಣ ನಿಷ್ಠೆಯಿಂದ ಪಾಲಿಸುತ್ತಾರೆ 
ಮತ್ತು ಅವುಗಳನ್ನು ಈ ಲೋಕದಲ್ಲಿ ಸಂಸ್ಥಾಪಿಸಲಿಕ್ಕೂ ಪ್ರಯತ್ನಿಸುತ್ತಾರೆ. ಅವುಗಳನ್ನು ರಕ್ಷಿಸುತ್ತಾರೆ. ಆ ಮೇರೆಗಳು ಮುರಿದು 
ಹೋಗದಂತೆ ನೋಡಿಕೊಳ್ಳಲು ತಮ್ಮ ಸಂಪೂರ್ಣ ಶಕ್ತಿ ಸಾಮರ್ಥ್ಯಗಳನ್ನು ತೊಡಗಿಸಿ ಬಿಡುತ್ತಾರೆ. 5 


ಕಾಂಡ -11 


9. ಅತ್ತೌಬಃ 61 


4% ہیں‎ 3 3 PERT ೨ 2 9 = 
VES OAL ESL bs 38h 


de Tr 67 cd EAC Eur کی د ئو‎ ೨ 
MIS NNER EGS Ih SH 


LS MSE Ls OLS iE 
ಆಗಿದ್ದರೂ ಅವರ ಕ್ಷಮೆಗಾಗಿ ಪ್ರಾರ್ಥಿಸುವುದು ಪ್ರವಾದಿಗೂ ಸತ್ಯವಿಶ್ವಾಸ ಹೊಂದಿದವರಿಗೂ ಶೋಭಿಸುವುದಿಲ್ಲ.!'! 
ಇಬ್‌ರಾಹೀಮರು ತಮ್ಮ ಪಿತನಿಗಾಗಿ ಪ್ರಾರ್ಥಿಸಿದ್ದುದು ಅವರು ತಮ್ಮ ಪಿತನೊಂದಿಗೆ ಮಾಡಿದ ವಾಗ್ದಾನದ 
ಕಾರಣದಿಂದಾಗಿತ್ತು.'' ಆದರೆ ಅವರ ತಂದೆಯು ಅಲ್ಲಾಹನ ಶತ್ರುವೆಂಬ ವಿಷಯ ಅವರಿಗೆ ಮನವರಿಕೆಯಾದಾಗ 
ಅವರು ಅವನಿಂದ ಅಸಂತುಷ್ವರಾದರು. ನಿಶ್ಚಯವಾಗಿಯೂ ಇಬ್‌ರಾಹೀಮರು ಬಹಳ ಕೋಮಲ ಹೃದಯದವರೂ 
ಸಹನಶೀಲರೂ ಆಗಿದ್ದರು.!3 

0 15-116) ಜನರಿಗೆ ಸನ್ಮಾರ್ಗದರ್ಶನ ನೀಡಿದ ಬಳಿಕ ಅವರು ವರ್ಜಿಸಬೇಕಾದುದೇನೆಂಬುದನ್ನು 


111. ಇತರರಿಗಾಗಿ ಕ್ಷಮೆ ಬೇಡುವುದೆಂದರೆ ನಮಗೆ ಅವನ ಮೇಲೆ ಪ್ರೀತಿ, ಸಹಾನುಭೂತಿಗಳಿವೆಯೆಂದೂ ಅವನ ಅಪರಾಧವು 
ಕ್ಷಮಾರ್ಹವೆಂದು ನಾವು ತಿಳಿಯುತ್ತೇವೆಂದೂ ಅರ್ಥವಾಗುವುದು. ನಿಷ್ಠಾವಂತರ ಸಾಲಿಗೆ ಸೇರಿದ್ದು, ಕೇವಲ ದೋಪಿಗಳಾಗಿ ಬಿಟ್ಟವರ 
ಮಟ್ಟಿಗೆ ಇವೆರಡು ವಿಷಯಗಳು ಸರಿಯಾಗುತ್ತವೆ. ಆದರೆ ಬಹಿರಂಗವಾಗಿ ಬಂಡಾಯವೆದ್ದವನ ಮೇಲೆ ಪ್ರೀತಿ, ಸಹಾನುಭೂತಿಗಳನ್ನು 
ತೋರುವುದೂ ಅವನ ಅಪರಾಧವು ಕ್ಷಮಾರ್ಹವೆಂದು ಶಿಳಿಯುವುದೂ ತಾತ್ವಿಕವಾಗಿ ತಪ್ಪು. ಮಾತ್ರವಲ್ಲ ಅಲ್ಲಾಹ್‌ ಮತ್ತು ಅವನ 
ಧರ್ಮದ ಮೇಲೆ ನಮಗಿರುವ ಪ್ರೇಮವು ನಿಷ್ಕಳಂಕವಾಗಿರಬೇಕೆಂಬ ಹಾಗೂ ಅಲ್ಲಾಹನ ಮಿತ್ರ ನಮ್ಮ ಮಿತ್ರ ಮತ್ತು ಅವನ 
ಶತ್ರು ನಮ್ಮ ಶತ್ರು ಎಂಬ ವಿಶ್ವಾಸಗಳಿಗೆ ವ್ಯತಿರಿಕ್ತವಾಗಿದೆ. ಅಲ್ಲಾಹನು 'ಮುಶ್ರಿಕರ ಕ್ಷಮೆಗಾಗಿ ಪ್ರಾರ್ಥಿಸಬಾರದು' ಎಂದು ಹೇಳದೆ 
'ಅವರ ಕ್ಷಮೆಗಾಗಿ ಪ್ರಾರ್ಥಿಸುವುದು ನಿಮಗೆ' ಶೋಭಿಸುವುದಿಲ್ಲ' ಎಂದಿರುವುದು ಇದೇ ಆಧಾರದಲ್ಲಿ. ಅರ್ಥಾತ್‌, ನಾವು 
ನಿಷೇಧಿಸಿದುದರಿಂದ ನೀವು ತಡೆದು ನಿಂತರೆ ಅದು ದೊಡ್ಡ ವಿಷಯವಲ್ಲ. ನಮ್ಮ ವಿದ್ರೋಹಿಗೆ ಸಹಾನುಭೂತಿ ತೋರುವುದೂ 
ಅವನ ತಪ್ಪನ್ನು ಕ್ಷಮಾರ್ಹವೆಂದು ತಿಳಿಯುವುದೂ ತನಗೆ ಭೂಷಣವಲ್ಲವೆಂದು ತಿಳಿಯುವಷ್ಟು ನಿಷ್ಠೆ ಸ್ವತಃ ನಿಮ್ಮಲ್ಲಿರಬೇಕು. 

ದೇವ ವಿದ್ರೋಹಿಗಳೊಂದಿಗೆ ಸಹಾನುಭೂತಿ ತೋರುವುದನ್ನು ನಿಷೇಧಿಸಿರುವುದು ಧರ್ಮಕ್ಕೆ ಸಂಬಂಧಿಸಿದ ವಿಷಯದಲ್ಲಿ 
ಮಾತ್ರವೆಂಬುದನ್ನು ಇಲ್ಲಿ ಗಮನಿಸಬೇಕು. ಮಾನವೀಯ ಸಹಾಸುಭೂತಿ, ಸೌಜನ್ಯ ಮತ್ತು ಲೌಕಿಕ ವಿಷಯಗಳಲ್ಲಿ ವಾತ್ಸಲ್ಮ 
ಧೋರಣೆ ನಿಪಿದ್ದವಲ್ಲ, ಮಾತ್ರವಲ್ಲ ಅದು ಪ್ರಶಂಸಾರ್ಹ. ಸಂಬಂಧಿಕನು ಸತ್ಯನಿಷೇಧಿಯಾಗಿರಲಿ ಅಥವಾ ಸತ್ಕವಿಶ್ವಾಸಿಯಾಗಿರಲಿ 
ಅವನ ಲೌಕಿಕ ಹಕ್ಕುಗಳನ್ನು ತಪ್ಪದೆ ಸಲ್ಲಿಸಬೇಕು, 

112. ಹ. ಇಬ್‌ರಾಹೀಮ್‌ರು(ಅ) ತಮ್ಮ ಬಹುದೇವ ವಿಶ್ವಾಸಿ ತಂದೆಯೊಂದಿಗೆ ಸಂಬಂಧ ಮುರಿದುಕೊಳ್ಳುವ ಸಂದರ್ಭದಲ್ಲಿ 
ಹೇಳಿದ ಮಾತುಗಳ ಕಡೆಗೆ ಸಂಕೇತವಿದು. "ನಿಮಗೆ ಸಲಾಮ್‌ (ಶಾಂತಿ ಇರಲಿ) ನಿಮ್ಮನ್ನು ಕ್ಲಮಿಸಲಿಕ್ಕಾಗಿ ನಾನು ನನ್ನ ಪ್ರಭುವಿನೊಡನೆ 
ನಿಮಗಾಗಿ ಪ್ರಾರ್ಥಿಸುವೆನು. ಅವನು ನನ್ನ ಮೇಲೆ ಅತ್ಯಂತ ಕೃಪೆಯುಳ್ಳವನು” (ಮರ್ಯಮ್‌ ಸೂಕ್ತ :47) ಎಂಬ ಈ ವಾಗ್ದಾನ 
ಪ್ರಕಾರ ಅವರು ತಮ್ಮ ತಂದೆಗಾಗಿ ಹೀಗೆ ಪ್ರಾರ್ಥಿಸಿದ್ದರು: "ನನ್ನ ತಂದೆಯನ್ನು ಕ್ಷಮಿಸಿಬಿಡು. ನಿಶ್ಚಯವಾಗಿಯೂ ಅವರು 
ಪಥಭ್ರಷ್ಟರಲ್ಲಾಗಿದ್ದರು. ಸಕಲ ಮಾನವರೂ ಎಬ್ಬಿಸಲ್ಪಡುವಂತಹ ಆ ದಿನ ನನ್ನನ್ನು ಅವಮಾನಗೊಳಿಸಬೇಡ. ಆಗ ಯಾರ 
ಸಂಪತ್ತೂ ಸಂತಾನಗಳೂ ಯಾವ ಕೆಲಸಕ್ಕೂ ಬಾರವು. ತನ್ನ ದೇವನ ಬಗ್ಗೆ ವಿದ್ರೋಹದಿಂದ ವಿರಹಿತವಾದ ಹೃದಯದೊಂದಿಗೆ 
ಹಾಜರಾದವನು ಮಾತ್ರ ಮೋಕ್ಷ ಹೊಂದುವನು.” (ಅಶ್ಕುಅರಾ, ಸೂಕ್ತ :86-89) ಈ ಪ್ರಾರ್ಥನೆಯನ್ನು ಬಹಳ ಎಚ್ಚರಿಕೆಯ 
ಶೈಲಿಯಲ್ಲೇ ಮಾಡಲಾಗಿತ್ತು. ಆದರೂ ಅನಂತರ, ತಾನು ಯಾರ ಪರವಾಗಿ ಪ್ರಾರ್ಥಿಸುತ್ತಿರುವನೋ ಅವನು ಅಲ್ಲಾಹನಿಗೆದುರು, 
ಬಹಿರಂಗವಾಗಿ ಬಂಡಾಯವೆದ್ದವನಾಗಿದ್ದನು- ಎಂಬುದರ ಕಡೆಗೆ ಹ.ಇಬ್‌ರಾಹೀಮ್‌ರ(ಅ) ಗಮನ ಹರಿದಾಗ ಅವರು ಇದರಿಂದಲೂ 
ಹಿಂಜರಿದರು. ಬಳಿಕ ಓರ್ವ ನೈಜ ನಿಷ್ಠಾವಂತ ಸತ್ಯವಿಶ್ವಾಸಿಯಂತೆ ವಿದ್ರೋಹಿಗೆ ಸಹಾನುಭೂತಿ ತೋರುವುದನ್ನು ತೊರೆದರು. 

113. ಮೂಲದಲ್ಲಿ 'ಅವ್ವಾಹ್‌' ಮತ್ತು 'ಹಲೀಮ್‌' ಎಂಬ ಪದಗಳನ್ನು ಪ್ರಯೋಗಿಸಲಾಗಿದೆ. 'ಅವ್ವಾಹ್‌' ಎಂದರೆ ತುಂಬಾ 
ನಿಟ್ಟುಸಿರು ಬಿಡುವವ, ಭಯಪಡುವವ ಮತ್ತು ಮರುಗುವವನೆಂದರ್ಥ, 'ಹಲೀಮ್‌' ಎಂಬ ಪದಕ್ಕೆ ತನ್ನ ಮನೋಭಾವದ ಮೇಲೆ 


ಕಾಂಡ - 11 


632 ಕುರ್‌ಆನ್‌ ವ್ಯಾಖ್ಯಾನ 


2A 9೨ 4p bc £8254 ಬ ಹ 

3 kd 5 0 ಈ 

MSO) ORS APE HAO OLLIE 
» Gud pS Hi, 7 


¢ 2 » 7 نک اس 
سی OAS SS MINS SFE NS A‏ 
لن 7 دھ ا ರಿ‏ ” و ْ” و دے۔ 1 رہپ وو موس 
لہ عَل اليٍیٰ POTS TGS) TG 2s‏ 


ےہ 
೨೪೭ 44 ರಕ್ಲಿ೨ 3 224‏ عط )46 
> 


5 تاب‎ EIS Mae wr 


ಸುವ್ಯಕ್ತವಾಗಿ ಅವರಿಗೆ ತಿಳಿಸದೆ ಅವರನ್ನು ಪಥಬಭ್ರಷ್ಟಗೊಳಿಸುವುದು ಅಲ್ಲಾಹನ ರೂಢಿಯಲ್ಲ.''* ವಾಸ್ತವದಲ್ಲಿ 
ಅಲ್ಲಾಹನು ಸಕಲ ವಿಷಯಗಳ ಜ್ಞಾನವುಳ್ಳವನಾಗಿರುತ್ತಾನೆ. ಭೂಮಿ-ಆಕಾಶಗಳ ಪ್ರಭುತ್ವವು ವಾಸ್ತವದಲ್ಲಿ 
ಅಲ್ಲಾಹನ ವಶವಿದೆ. ಬದುಕು ಸಾವುಗಳು ಅವನ ಅಧಿಕಾರದಲ್ಲಿವೆ. ಅವನಲ್ಲದೆ ನಿಮಗಾರೂ ರಕ್ಷಕ ಮಿತ್ರನಾಗಲಿ 
ಸಹಾಯಕನಾಗಲಿ ಇಲ್ಲ. 


(117-118) ಅಲ್ಲಾಹನು ಪ್ರವಾದಿಯವರನ್ನೂ ಅವರ ಕಷ್ಟಕಾಲದಲ್ಲಿ ಅವರಿಗೆ ಸಹಕರಿಸಿದ ಮುಹಾಜಿರ್‌ 
ಮತ್ತು ಅನ್ಸಾರರನ್ನೂ ಕೃಮಿಸಿಬಿಟ್ಟನು.''5 ಅವರ ಪೈಕಿ ಕೆಲವರ ಹೃದಯಗಳು ವಕ್ರತೆಯ ಕಡೆಗೆ 


ನಿಯಂತ್ರಣವಿರುವ, ಕ್ರೋಧ ಹಾಗೂ ದ್ವೇಷದಲ್ಲಿ ಮಿತಿ ಮೊರದಿರುವವ ಮತ್ತು ಪ್ರೀತಿ, ಸ್ನೇಹ ಸಂಬಂಧಗಳಲ್ಲಿ ತೂಕ 
ತಪ್ಪದಿರುವವ ಎಂಬ ಅರ್ಥಗಳಿವೆ. ಇವೆರಡೂ ಪದಗಳು ಈ ಸ್ಥಾನದಲ್ಲಿ ದ್ವಿಗುಣ ಅರ್ಥಕೊಡುತ್ತವೆ. ಹ. ಇಬ್‌ರಾಹೀಮರು(ಅ) 
ತಮ್ಮ ತಂದೆಗಾಗಿ ಕ್ಷಮೆ ಯಾಚನೆ ಮಾಡಿದರು. ಏಕೆಂದರೆ ಅವರು ಬಹಳೆ ಕೋಮಲ ಹೃದಯಿಯಾಗಿದ್ದರು. ತಮ್ಮ ತಂದೆ ನರಕಾಗ್ಲಿಗೆ 
ಇಂಧನವಾಗಲಿರುವನೆಂಬ ಭಾವನೆಯಿಂದ ಅವರಿಗೆ ನಡುಕವುಂಟಾಯಿತು. ಅವರು 'ಹಲೀಮ್‌' ಆಗಿದ್ದರು. ಅವರನ್ನು ಇಸ್ಲಾಮಿನಿಂದ 
ತಡೆಯಲಿಕ್ಕಾಗಿ ಅವರ ತಂದೆಯು ಅವರ ಮೇಲೆ ಹಿ೦ಸಾಕಾ೦ಡವನ್ನೆಸಗಿದ್ದರೂ ಅವರ ಬಾಯಿಯಿಂದ ತಂದೆಯ ಪರವಾಗಿ 
ಪ್ರಾರ್ಥನೆಯೇ ಹೊರಟಿತು. ಆ ಬಳಿಕ ತಂದೆಯು ಅಲ್ಲಾಹನ ಶತ್ರುವೆಂಬುದನ್ನು ಅರಿತು ಅವನಿಂದ ಹೊಣೆ ಮುಕ್ತರಾಗಿ ಬಿಟ್ಟರು. 
ಏಕೆಂದರೆ ಅವರು ದೇವಭಯವುಳ್ಳವರಾಗಿದ್ದರು. ಆದ ಕಾರಣ ಯಾರ ಪ್ರೇಮದಲ್ಲೂ ಮಿತಿ ಮೊರುವವರಾಗಿರಲಿಲ್ಲ. 

114, ಜನರು ಎಂತಹ ಆಚಾರ ವಿಚಾರಗಳಿಂದ ಮತ್ತು ಯಾವೆಲ್ಲಾ ಮಾರ್ಗಗಳಿಂದ ದೂರವಿರಬೇಕೆಂಬುದನ್ನು ಅಲ್ಲಾಹನು 
ಅವರಿಗೆ ಪ್ರಥಮತಃ ತೋರಿಸಿಕೊಡುತ್ತಾನೆ. ಅವರು ಹಿಂಜರಿಯದೆ ದೋಷಪೂರ್ಣ ಆಚಾರ ವಿಚಾರಗಳ ಪರವಾಗಿಯೇ ಹಟತೊಟ್ಟಾಗ 
ಅಲ್ಲಾಹನೂ ಅವರ ಮಾರ್ಗದರ್ಶನ ಕಾರ್ಯವನ್ನು ಬಿಟ್ಟು ಬಿಡುತ್ತಾನೆ ಮತ್ತು ಅವರು ಸ್ವತಃ ಸಾಗಲಿಚ್ಛಿಸುವ ವಾಮ ಮಾರ್ಗದತ್ತ 
ಅವರನ್ನು ದೂಡಿಬಿಡುತ್ತಾನೆ. 

ಈ ದಿವ್ಮ ವಚನವು ಒಂದು ಸಾಮಾನ್ಮ ನಿಯಮವನ್ನು ವಿವರಿಸುತ್ತಿದ್ದು ಇದರ ಆಧಾರದಲ್ಲಿ ಕುರ್‌ಆನಿನಲ್ಲಿ ಎಲ್ಲೆಲ್ಲಾ 
ಅಲ್ಲಾಹನು ಸನ್ಮಾರ್ಗ ತೋರುವುದನ್ನೂ ಪಥಭ್ರಪ್ಟಗೊಳಿಸುವುದನ್ನೂ ತನ್ನ ಕಾರ್ಯವೆಂದು ಹೇಳಿರುತ್ತಾನೋ ಆ ವಾಕ್ಕಗಳನ್ನೆಲ್ಲಾ 
ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಿದೆ. ಈ ವಾಕ್ಸರಣಿಯಲ್ಲಿ ಈ ವಿಷಯವು ಒಂದು ಬಗೆಯ ಎಚ್ಚರಿಕೆಯಾಗಿದ್ದು ಇದನ್ನು 
ಗತ ವಿವರಣೆಯ ಅತ್ಯುತ್ತಮ ಉಪಸಂಹಾರವಾಗಿಯೂ ಮುಂದಿನ ವಿಷಯದ ಅತಿ ಸಮರ್ಪಕ ಪೀಠಿಕೆಯಾಗಿಯೂ ಪರಿಗಣಿಸಲು 
ಸಾಧ್ಯವಿದೆ. 

115. ಅರ್ಥಾತ್‌- ತಬೂಕ್‌ ಯುದ್ಧಕ್ಕೆ ಸಂಬಂಧಿಸಿ ಪ್ರವಾದಿವರ್ಯರಿಂದಲೂ(ಸ) ಅವರ ಅನುಯಾಯಿಗಳಿಂದಲೂ 
ಸಂಭವಿಸಿ ಹೋಗಿದ್ದ ಚಿಕ್ಕ ಪುಟ್ಟ ಅಜಾಗರೂಕತೆಗಳನ್ನೆಲ್ಲಾ ಅಲ್ಲಾಹನು ಅವರ ಉನ್ನತ ಮಟ್ಟದ ಸೇವನೆಗೆ ಮಾನ್ಮತೆ ಕೊಟ್ಟು 
ಮಿಸಿದನು. ಪ್ರವಾದಿವರ್ಯರಿಂದ(ಸ) ಸಂಭವಿಸಿದ ಅಜಾಗರೂಕತೆಯ ಪ್ರಸ್ತಾಪ "43ನೆಯ ಸೂಕ್ತದಲ್ಲಿ ಗತಿಸಿದೆ. 


ಕಾಂಡ -11 


9. ಅತ್ತೌಬಃ 633 


3ಬ? ا‎ Red ೨ 4 
2 AN AYES [eT 


29 ಖಿ 


[ 


‫َ 4G دچھ یگ 200 دے‎ 
Mes SNE ಸ್ನ Pl pgs C3 TAT) 


ವಾಲಿಹೋಗಿದ್ದರೂ"' (ಆದರೆ ಅವರು ವಕ್ರತೆಯನ್ನನುಸರಿಸದೆ ಪ್ರವಾದಿಯವರನ್ನು ಅನುಸರಿಸಿದಾಗ) ಅಲ್ಲಾಹನು 


ಅವರನ್ನು ಕ್ಷಮಿಸಿದನು.!? ನಿಶ್ಚಯವಾಗಿಯೂ ಅವನು ಅವರೊಂದಿಗೆ ವಾತ್ಸಲ್ಕ 'ಹಾಗೂ ಕರುಣೆಯ 
ವ್ಯವಹಾರವನ್ನಿರಿಸಿದ್ದಾನೆ.: ಪ್ರಕರಣವು ಮುಂದೂಡಲಾಗಿದ್ದ ಆ ಮೂವರನ್ನೂ ಅವನು ಕ್ಷಮಿಸಿದನು.'18 
ಭೂಮಿಯು ವಿಶಾಲವಾಗಿದ್ದರೂ ಅದು ಅವರ ಪಾಲಿಗೆ ಸಂಕುಚಿತವಾಯಿತು. ಅವರ ಜೀವಗಳೂ ಅವರಿಗೆ 
ಹೊರೆಯಾಗಿಬಿಟ್ಟವು. ಅಲ್ಲಾಹನಿಂದ ರಕ್ಷಣೆ ಹೊಂದಲು ಸ್ವತಃ ಅಲ್ಲಾಹನ ಕೃಪಾಶ್ರಯದ ವಿನಾ ಬೇರೆ 
ಆಶ್ರಯವಿಲ್ಲವೆಂದು ಅವರು ತಿಳಿದುಕೊಂಡರು. ಆಗ ಅವರು ತನ್ನ ಕಡೆಗೆ ಮರಳಿ ಬರಲೆಂದು ಅಲ್ಲಾಹನು ! 
ತನ್ನ ಕೃಪೆಯೊಂದಿಗೆ ಅವರ ಕಡೆಗೆ ತಿರುಗಿದನು. ನಿಶ್ಚಯವಾಗಿಯೂ ಅಲ್ಲಾಹನು ಪಶ್ಚಾತ್ತಾಪ ಸ್ಟೀಕರಿಸುವವನೂ 
ಕರುಣಾನಿಧಿಯೂ ಆಗಿರುತ್ತಾನೆ. 


116, ಅರ್ಥಾತ್‌- ಕೆಲವು ಮಂದಿ ನಿಷ್ಮಾವಂತ ಸಹಾಬಿಗಳೂ(ರ) ಆ ಕಠಿಣ ಕಾಲದಲ್ಲಿ ಯುದ್ಧಕ್ಕೆ ಹೋಗಲು ಒಂದಲ್ಲೊಂದು 
ವಿಧದಿಂದ ಹಿಂಜರಿಯುತ್ತಿದ್ದರು. ಆದರೆ ಅವರ ಹೃದಯಗಳಲ್ಲಿ ಸತ್ಯವಿಶ್ವಾಸ ನೆಲೆಸಿತ್ತು. ಅವರು ನಿಷ್ಕಳಂಕ ಹೃದಯದಿಂದ 
ಸತ್ಯಧರ್ಮವನ್ನು ಪ್ರೀತಿಸುತ್ತಿದ್ದರು. ಆದುದರಿಂದ ಕೊನೆಗೆ ಅವರು ತಮ್ಮ ಈ ದೌರ್ಬಲ್ಯವನ್ನು ನಿಯಂತ್ರಿಸುವಲ್ಲಿ ಸಫಲರಾದರು. 

117. ಅರ್ಥಾತ್‌- ಅವರ ಹೃದಯಗಳಲ್ಲಿ ವಕ್ರತೆಯ ಕಡೆಗೆ ಒಲವು ಏಕೆ ಉಂಟಾಯಿತೆಂಬ ಬಗ್ಗೆ ಅಲ್ಲಾಹನು ಅವರನ್ನು 
ವಿಚಾರಿಸಲಿಕ್ಕಿಲ್ಲ. ಏಕೆಂದರೆ, ಮಾನವನು ತಾನೇ ಸರಿಪಡಿಸಿಕೊಂಡಂತಹ ದೋಷಕ್ಕಾಗಿ ಅಲ್ಲಾಹನು ಶಿಕ್ಷಿಸುವುದಿಲ್ಲ. 

118. ಪ್ರವಾದಿವರ್ಯರು(ಸ) ತಬೂಕ್‌ನಿಂದ ಮದೀನಾಕ್ಕೆ ಮರಳಿದಾಗ ಯುದ್ಧಕ್ಕೆ ಹೋಗದೆ, ಹಿಂದೆ ಉಳಿದುಬಿಟ್ಟವರು |: 
ನೆಪ ಹೇಳಿ ಕ್ಷಮೆ ಕೇಳಲಿಕ್ಕಾಗಿ ಅವರ ಮುಂದೆ ಹಾಜರಾದರು. ಅವರ ಪೈಕಿ 80ಕ್ಕಿಂತ ಹೆಚ್ಚು ಮಂದಿ ಮುನಾಫಿಕರಿದ್ದರು. ಮೂವರು 
ನೈಜ ಸತ್ಯವಿಶ್ವಾಸಿಗಳಿದ್ದರು. ಮುನಾಫಿಕರು ಸುಳ್ಳು ನೆಪಗಳನ್ನೊಡ್ಡ ತೊಡಗಿದರು. ಪ್ರವಾದಿವರ್ಯರು(ಸ) ಅವುಗಳನ್ನೆಲ್ಲ ಸ್ವೀಕರಿಸುತ್ತ 
ಹೋದರು. ತರುವಾಯ ಆ ಮೂರು ಮಂದಿ ಸತ, ವಿಶ್ವಾಸಿಗಳ ಸರದಿ ಬಂತು. ಅವರು ಸ್ಪಷ್ಟವಾಗಿ ತಮ್ಮಿಂದ ಸಂಭವಿಸಿದ ತಪ್ಪನ್ನು 
ಒಪ್ಪಿಕೊಂಡರು. ಪ್ರವಾದಿವರ್ಯರು(ಸ) ಈ ಮೂವರ ವಿಷಯದಲ್ಲಿ ತೀರ್ಪನ್ನು ಮುಂದೆ ಹಾಕಿ, ಅಲ್ಲಾಹನ ಆಜ್ಞೆ ಬರುವ ವರೆಗೂ 
ಇವರೊಂದಿಗೆ ಯಾರೂ ಯಾವುದೇ ತರದ ಸಂಬಂಧನಿರಿಸಬಾರದೆಂದು ಮುಸ್ಲಿಮರಿಗೆ ಆದೇಶಿಸಿದರು. ಇದೇ ಪ್ರಕರಣದ ತೀರ್ಪು 
ಕೊಡಲಿಕ್ಕಾಗಿ ಈ ಸೂಕ್ತ ಅವತೀರ್ಣಗೊಂಡಿತು. (ಈ ಮೂರು ಮಂದಿ ಸಹಾಬಿಗಳ ಪ ಪ್ರಕರಣವು 99ನೆಯ ಟಿಪ್ಪ 0ر1‎ 
ಪ್ರಸ್ತಾಪಿಸಲ್ಪಟ್ಟಿರುವ ಆ ಏಳು ಮಂದಿ ಸಹಾಬಿಗಳಿಗಿಂತ(ರ) ಭಿನ್ನವಾಗಿರುವುದೆಂದು ತಿಳಿದಿರಬೇಕು. ಅವರು ವಿಚಾರಣೆಗಿಂತ ಮೊದಲೇ 
ತಮ್ಮನ್ನು ತಾವೇ ಶಿಕ್ಷಿಸಿಕೊಂಡಿದ್ದರು.) 

119. ಈ ಮೂವರು ಕಅಬ್‌ ಬಿನ್‌ ಮಾಲಿಕ್‌, ಹಿಲಾಲ್‌ ಬಿನ್‌ ಉಮಯ್ಯಾ ಮತ್ತು ಮುರಾರಾ ಬಿನ್‌ sd 
ಆಗಿದ್ದರು. ಮೇಲೆ ವಿವರಿಸಲಾಗಿರುವಂತೆ ಇವರು ಮೂವರೂ ನೈಜ ಸತ್ಮವಿಶ್ವಾಸಿಗಳಾಗಿದ್ದರು. ಇದಕ್ಕೆ ಮುಂಚಿ ಅನೇಕ 
ಸಂದರ್ಭಗಳಲ್ಲಿ ತಮ್ಮ ನಿಷ್ಠೆಯನ್ನು ಸಾಬೀತು ಪಡಿಸಿದ್ದರು. ತ್ಯಾಗ, ಬಲಿದಾನಗಳನ್ನು ನೀಡಿದ್ದರು. ಕೊನೆಯವರಿಬ್ಬರ ಸತ್ಯವಿಶ್ವಾಸದ 
ಪ್ರಾಮಾಣಿಕತೆಯು ಸಂಶಯಾತೀತವಾಗಿತ್ತು. ಅವರಿಬ್ಬರೂ ಬದ್ರ್‌ ಯುದ್ಧದಲ್ಲಿ ಪಾಲ್ಗೊ೦ಡವರಾಗಿದ್ದರು. ಮೊದಲನೆಯವರು 
ಬದ್ರ್‌ನಲ್ಲಿ ಬಾಗವಹಿಸಿಲ್ಲದಿದ್ದರೂ ಬದ್ವ್‌ ಯುದ್ಧಕ್ಕೆ ಹೊರತಾದ ಪ್ರತಿಯೊಂದು ಯುದ್ದ ದಲ್ಲೂ ಪ್ರವಾದಿವರ್ಯರ(ಸ) 


ಜೊತೆಯಲ್ಲಿದ್ದರು. ಇಂತಹ ಉತ್ತಮ ಸೇವೆ ಮಾಡಿದವರಾಗಿದ್ದರೂ ಯುದ್ಧಕ್ಕೆ ಅರ್ಹರಾಗಿದ್ದ ಎಲ್ಲಾ ಸತ್ಯವಿಶ್ವಾಸಿಗಳು ಯುದ್ಧಕ್ಕೆ 
'ಹೊರಟು ಬರಬೇಕೆಂಬ ಆಜ್ಞೆ ಕೊಟ್ಟಾಗ ಇವರು ತೋರಿದ ಉಜಾಸೀನತೆಗಾಗಿ ಇವರ ಮೇಲೆ ಬಿಗು ಕಾರ್ಯಾಚರಣೆಯನ್ನೆಸಗಲಾಯಿತು. 


ಕಾಂಡ -11 


634 ಕುರ್‌ಆನ್‌ ವ್ಯಾಖ್ಯಾನ, 


SS Ale 


و $4 3 


(EU ಎಂಸಿ 


(119-121) ಓ ಸತ್ಯವಿಶ್ವಾಸಿಗಳೇ, ಅಲ್ಲಾಹನನ್ನು ಭಯಪದಿರಿ, ಸತ್ಯಸಂಧರೊಂದಿಗಿರಿ. ಅಲ್ಲಾಹನ 
ರಸೂಲರನ್ನು ಬಿಟ್ಟು ಮನೆಯಲ್ಲಿ ಕೂತಿರುವುದೂ ಅವರಿಂದ ನಿಶ್ಚಿಂತರಾಗಿ ತಮ್ಮ ತಮ್ಮ ಪ್ರಾಣಗಳ ಬಗ್ಗೆ 
ಯೋಚಿಸುತ್ತಿರುವುದೂ ಮದೀನಾವಾಸಿಗಳಿಗೂ ಆಸುಪಾಸಿನ ಬದವೀಗಳಿಗೂ ಎಷ್ಟು ಮಾತ್ರ ಕ್ಕೊ ಭೂಷಣವಾಗಿರಲಿಲ್ಲ. 
ಏಕೆಂದರೆ, ಅವರು ಅಲ್ಲಾಹನ ಮಾರ್ಗದಲ್ಲಿ ಹಸಿವು, ಬಾಯಾರಿಕೆ, ದೇಹ ಶ್ರಮಗಳನ್ನೂ- ಯಾವತ್ತು 
ಕಷ್ಟಗಳನ್ನು ಸಹಿಸಿಯೂ ಅವರು ಸತ್ಮನಿಷೇಧಿಗಳಿಗೆ ಅಪ್ರಿಯವಾದ ಮಾರ್ಗದಲ್ಲಿ ದಿಟ್ಟ ಹೆಜ್ಜೆಯಿರಿಸಿಯೂ 
ಅವರು ಯಾವನಾದರೊಬ್ಬ ವೈರಿಯೊಂದಿಗೆ (ಸತ್ಯದ್ವೇಷದ) ಪ್ರತೀಕಾರ ಪಡೆದೂ ಅದರ ಫಲವಾಗಿ ಅವರಿಗೊಂದು 
ಸತ್ಯರ್ಮವು ಲಿಖಿತಗೊಳ್ಳದಿರುವುದು ಎಂದಿಗೂ ಸಾಧ್ಯವಿಲ್ಲ. ನಿಶ್ಚಯವಾಗಿಯೂ ಅಲ್ಲಾಹನು ಸಜ್ಜನೋತ್ತಮರ 
ಸೇವಾಫಲವನ್ನು ನಿರರ್ಥಕ ಗೊಳಿಸುವುದಿಲ್ಲ. ಅದೇ ರೀತಿಯಲ್ಲಿ ಅವರು (ದೇವಮಾರ್ಗದಲ್ಲಿ) ಹೆಚ್ಚೋ 
ಕಡಿಮೆಯೋ ಖರ್ಚು ಮಾಡಿಯೂ (ಧರ್ಮಯುದ್ದ್ಧಕ್ಕಾಗಿ) ಅವರು ಯಾವುದಾದರೊಂದು ಕಣಿವೆಯನ್ನು 
ದಾಟಿಯೂ ಅಲ್ಲಾಹ್‌ ಅವರ ಈ ಸತ್ಯರ್ಮದ ಪ್ರಶಿಫಲ ಅವರಿಗೆ ನೀಡುವಂತಾಗಲು ಅವರ ಪಾಲಿಗೆ ಸತ್ಯರ್ಮವು 
ಲಿಖಿತಗೊಳ್ಳದಿರಲು ಎಂದಿಗೂ ಸಾಧ್ಯವಿಲ್ಲ. 

(122) ಸತ್ಯವಿಶ್ವಾಸಿಗಳೆಲ್ಲರೂ ಹೊರಟು ಬಿಡುವ ಅಗತ್ಯವೇನೂ ಇರಲಿಲ್ಲ. ಆದರೆ ಅವರ ವಾಸಸ್ಥಾನಗಳ 
ಪ್ರವಾದಿವರ್ಯರು(ಸ) ತಬೂಕ್‌ನಿಂದ ಮರಳಿ ಬಂದು, ಯಾರೂ ಅವರಿಗೆ ಸಲಾಮ್‌ ಹೇಳಬಾರದು ಮತ್ತು ಅವರೊಡನೆ 
ಮಾತಾಡಬಾರದು ಎಂಬ ಅಪ್ಪಣೆ ಕೊಟ್ಟರು. 40 ದಿನಗಳ ಬಳಿಕ ಅವರ ಪಶ್ನಿಯರಿಗೂ ಅವರಿಂದ ಪ್ರತ್ಕೇಕವಿರಬೇಕೆಂದು ತಾಕೀತು 
ಮಾಡಿದರು. ನಿಜಕ್ಕೂ. ಮದೀನಾದಲ್ಲಿ ಅವರ ಅವಸ್ಥೆಯು ಈ ಸೂಕ್ತದಲ್ಲಿ ಚಿತ್ರಿಸಿದ ಹಾಗೆಯೇ ಆಗಿ ಹೋಗಿತ್ತು. ಕೊನೆಗೆ ಈ 
ಬಹಿಷ್ಕಾರಕ್ಕೆ 50 ದಿನಗಳಾದಾಗ ಕ್ಷಮೆಯ ಈ ಆದೇಶ ಅವತಶೀರ್ಣಗೊಂಡಿತು. 


ಈ ಮೂವರಲ್ಲಿ ಹ. ಕಅಬ್‌ ಬಿನ್‌ ಮಾಲಿಕ್‌(ರ) ತಮ್ಮ ವೃತ್ತಾಂತವನ್ನು ಸವಿವರವಾಗಿ ಹೇಳಿರುತ್ತಾರೆ. ಅದು ಅತ್ಯ ೦ತ 
ಪಾಠಬೋದಕವಾಗಿದೆ. 


ಕಾಂಡ-11 


9. ಅತ್ರೌಬಃ 635 


೨25)‏ 4 کو و 5ود 
SSPE FIRES ೪‏ 


sis is RK 7 set 6 يَخْلمُونَ‎ ೬ 


pA 


ಪ್ರತಿಯೊಂದು ಭಾಗದಿಂದ ಕೆಲವರು ಹೊರಟು ಬಂದು ಧರ್ಮಪ್ರಚ್ಞೆಯನ್ನು ಹೊಂದಿ ಹಿಂದಿರುಗಿ 
ಹೋಗಿ ತಮ್ಮ ಪ್ರದೇಶದ ನಿವಾಸಿಗಳನ್ನು (ಅಮುಸ್ಲಿಮರ . ರೀತಿ-ನೀತಿಗಳಿಂದ) ದೂರವಿರಲು 
ಎಚ್ಚರಿಸುವಂತಾಗಲಿಲ್ಲವೇಕೆ?'? 

(123-127) ಓ ಸತ್ಯವಿಶ್ವಾಸಿಗಳೇೆ, ನಿಮ್ಮ ಹತ್ತಿರದಲ್ಲೇ ಇರುವ ಸತ್ಮನಿಷೇಧಿಗಳೊಂದಿಗೆ ಯುದ್ಧ 


120. ಈ ಸೂಕ್ತದ ಆಶಯವನ್ನು ತಿಳಿದುಕೊಳ್ಳಲು ಇದೇ ಅಧ್ಯಾಯದ 97ನೆಯ ಸೂಕ್ತವನ್ನು ಗಮನಿಸಬೇಕು. ಅದರಲ್ಲಿ 
ಎಲ್ಲರೂ ಅಜ್ಞಾನದಲ್ಲಿರುವುದರಿಂದ ಹಳ್ಳಿಗರ ಬಹು ದೊಡ್ಡ ವಿಭಾಗವು ಕಾಪಟ್ಕದ ರೋಗಕ್ಕೆ ಬಲಿಯಾಗಿರುತ್ತದೆಂದು ಮಾತ್ರ 
ಹೇಳಿ ಸಾಕು ಮಾಡಲಾಗಿತ್ತು. ಜ್ಞಾನ ಕೇಂದ್ರದೊಂದಿಗೆ ಸಂಬಂಧವನ್ನು ಇರಿಸಿಕೊಳ್ಳದೆ ಹಾಗೂ ಜ್ಞಾನಿಗಳ ಸಹವಾಸವೊದಗದೆ ದೇವ 
ಧರ್ಮದ ಮೇರೆಗಳು ಅವರಿಗೆ ತಿಳಿದಿಲ್ಲವೆಂದು ಅದರಲ್ಲಿ ಹೇಳಲಾಗಿತ್ತು. ಈಗ ಹಳ್ಳಿಗರನ್ನು ಇದೇ ಸ್ಥಿಶಿಯಲ್ಲಿ ಬಿದ್ದಿರಲು 
ಬಿಡಬಾರದು ಮತ್ತು ಅವರ ಅಜ್ಞಾನವನ್ನು ದೂರೀಕರಿಸಿ, ಅವರಲ್ಲಿ ಇಸ್ಲಾಮೊ ಪ್ರಜ್ಞೆಯನ್ನು ಬೆಳೆಸುವ ಕ್ರಮಬದ್ದ ವ್ಯವಸ್ಥೆ 
ಮಾಡಬೇಕೆಂದೂ ಹೇಳಲಾಗುತ್ತಿದೆ. ಈ ಉದ್ದೇಶಕ್ಕಾಗಿ ಹಳ್ಳಿಗರೆಲ್ಲರೂ ತಮ್ಮ ಮನೆಮಾರುಗಳನ್ನು ತೊರೆದು ಮದೀನಾಕ್ಕೆ ಬಂದು 
ಇಲ್ಲಿ ಜ್ಞಾನ ಸಂಪಾದಿಸುವ ಅಗತ್ಮವಿರಲಿಲ್ಲ. ಇದರ ಬದಲಿಗೆ ಪ್ರತಿಯೊಂದು ಹಳ್ಳಿ ಪ್ರದೇಶದಿಂದ ಪ್ರತಿ ಗ್ರಾಮದಿಂದ ಮತ್ತು 
ಪ್ರತಿ ಗೋತ್ರದಿಂದ ಕೆಲವು ಮಂದಿ ಮದೀನಾ, ಮಕ್ಕಾ ಹಾಗೂ ಇಂತಹ ಇತರ ಸ್ಥಳಗಳಿಗೆ ಬರಬೇಕು. ಅಲ್ಲಿ ಧಾರ್ಮಿಕ: ಜ್ಞಾನವನ್ನು 
ಹೊಂದಿ ತಮ್ಮ ಪ್ರದೇಶಗಳಿಗೆ ಮರಳಿ, ಜನರಿಗೆ ಧರ್ಮವನ್ನು ಕಲಿಸಿಕೊಡುತ್ತಿದ್ದರೆ, ಬದವೀಗಳಲ್ಲಿ ಕಾಪಟ್ಕದ ರೋಗ ಹಾಗೂ 

ಇಸ್ಲಾಮ್‌ ಸ್ವೀಕರಿಸಿಯೂ ಮುಸ್ಲಿಮನ ಕರ್ತವ್ಯ ನೆರವೇರಿಸಲಾಗದಂತಹ . ಅಜ್ಞಾನ ಉಳಿಯುತ್ತಿರಲಿಲ್ಲ. 

ಸಾರ್ವಜನಿಕ ಶಿಕ್ಷಣದ ಯಾವ ವ್ಯವಸ್ಥೆಯ ಕುರಿತು ಈ ಸೂಕ್ತದಲ್ಲಿ ಆಜ್ಞೆ ನೀಡಲಾಗಿದೆಯೋ ಅದರ ಮುಖ್ಯ ಉದ್ದೇಶವು 
ಜನರಿಗೆ ಕೇವಲ ಓದು ಬರಹ, ಕಲಿಸಿ ಕೆಲವು ಪುಪ್ತಕಗಳನ್ನು ಓದಿ ತಿಳಿಯುವ ರೀತಿಯ ಪ್ರಸಾರವಾಗಿರಲಿಲ್ಲ. ಅದರಲ್ಲಿ, ಅದರ 
ನೈಜ ಉದ್ದೇಶವನ್ನು ನಿಶ್ಚಯಿಸಿ ಕೊಡಲಾಗಿತ್ತು. ಜನರಲ್ಲಿ ಧಾರ್ಮಿಕ ಪ್ರಜ್ನೆಯುಂಟಾಗಬೇಕು. ಅವರು ಮುಸ್ಲಿಮೇತರ ಜೀವನ 
ಕ್ರಮದಿಂದ ದೂರವಿರುವಂತಾಗುವ ಜಾಗೃತಿಯು ಅವರಲ್ಲಿ ಮಾಡಬೇಕು. ಇದು ಮುಸ್ಲಿಮರ ಶಿಕ್ಷಣದ ಮೂಲ ಉದ್ದೇಶವಾಗಿದ್ದು 
ಇದನ್ನು ಅಲ್ಲಾಹನು ಸದಾ ಕಾಲಕ್ಕಾಗಿ: ನಿಶ್ಚಿಯಿಸಿ ಕೊಟ್ಟಿರುತ್ತಾನೆ. ಇದೇ ಪ್ರಕಾರ ಪ್ರತಿಯೊಂದು ಶಿಕ್ಷಣ ವ್ಯವಸ್ಥೆಯೂ ಈ 
ಉದ್ದೇಶವನ್ನು ಎಷ್ಟರಮಟ್ಟಿಗೆ ಪೂರೈಸುತ್ತದೆಂದು ತೂಗಿ ನೋಡಲಾಗುವುದು. ಇನ್ನು ಇತರ ವಿಷಯಗಳಿಗೆ ಇರುವ ಮಹತ್ವವೆಲ್ಲ, 
ಆಂಶಿಕವಾಗಿದೆ. ಇದರ ಹೊರತು ಇನ್ನೇನೂ ಇರಲಾರದು. 

ಈ ಸೂಕ್ತದಲ್ಲಿ ಪ್ರಯೋಗವಾಗಿರುವ 'ಲಿ ಯತಫಕ್ಕಹೂ ಫಿದ್ದೀನ್‌' ಎಂಬ ಮಾಶಿನಿಂದ ಅನಂತರದ ಜನರಲ್ಲಿ ಒಂದು 
ವಿಚಿತ್ರ ರೀತಿಯ ತಪ್ಪು ಅಭಿಪ್ರಾಯ ಉಂಟಾಗಿದ್ದು ಅದರ ವಿಷಕಾರಕ ಪ್ರಭಾವವು ದೀರ್ಫು ಕಾಲದಿಂದ ಮುಸ್ಲಿಮರ ಧಾರ್ಮಿಕ 
ಶಿಕ್ಷಣ ಮಾತ್ರವಲ್ಲ ಅವರ ಧಾರ್ಮಿಕ ಜೀವನದಲ್ಲೂ ಹಬ್ಬಿದೆ. ಅಲ್ಲಾಹನು 'ಶಫಕ್ಕಃ ಫಿದ್ದೀನ್‌'ನ್ನು ಶಿಕ್ಷಣದ ಗುರಿಯೆಂದು ತೋರಿಸಿ 
ಕೊಟ್ಟಿದ್ದನು. ಇದರ ಅರ್ಥ 'ಧರ್ಮವನ್ನು ಅರಿಯುವುದು, ಅದರ ವ್ಯವಸ್ಥೆಯಲ್ಲಿ ಸೂಕ್ಷ್ಮ ಪರಿಜ್ಞಾನ ಹೊಂದುವುದು, ಅದರ 
ಪ್ರಕೃತಿ ಹಾಗೂ ತಿರುಳನ್ನು ತಿಳಿಯುವುದು ಮತ್ತು ಮನುಷ್ಠನು ಆಚಾರ ವಿಚಾರಗಳ ಪ್ರತಿಯೊಂದು ಕ್ಲೇತ್ರದಲ್ಲೂ ಜೀವನದ 
ಪ್ರತಿಯೊಂದು ರಂಗದಲ್ಲೂ ಎಂತಹ ಆಚಾರ ವಿಚಾರಗಳು ಧರ್ಮದ ಜೀವಾಳಕ್ಕನುಗುಣವಾಗಿವೆ ಎಂಬುದನ್ನು ಅರಿತಿರುವುದು 
ಎಂದಾಗಿದೆ. ಆದರೆ, ಮುಂದೆ ಇಸ್ಲಾಮೊ ಕರ್ಮಶಾಸ್ತ್ರ ಶಿಕ್ಷಣವು ಪಾರಿಭಾಷಿಕವಾಗಿ 'ಫಿಕ್ಸ್‌' ಎಂಬ ಹೆಸರು ಪಡೆಯಿತು. ಅದು 
ಕ್ರಮೇಣ ಇಸ್ಲಾಮೊ ಜೀವನದ ಕೇವಲ ಬಾಹ್ಯ ಸ್ವರೂಪದ (ಅದರ ತಿರುಳಿನದ್ದ. ಲ್ಲ) ಸವಿಸ್ತಾರವಾದ ವಿದ್ಯೆಯಾಗಿ ಬಿಟ್ಟಿತು. ಇದನ್ನು 
ಸಂಪಾದಿಸಿದರೆ, ದೇವಾಜ್ಞೆಯ ಪ್ರಕಾರ ಹೊಂದಬೇಕಾದ ಶಿಕ್ಷಣದ ಚರಮ ಗಡಿಯನ್ನು ತಲುಪಿದಂತಾಯಿತೆಂದೂ ಜನರು 
ತಿಳಿದುಕೊಂಡರು. ವಸ್ತುತಃ ಅದು ಸಂಪೂರ್ಣ ಉದ್ದೇಶವಾಗಿಲ್ಲ. ಅದು ಉದ್ದೇಶದ ಒಂದು ಅಂಶ ಮಾತ್ರ. ಇಷ್ಟೊಂದು ದೊಡ್ಡ 


೦ಡ -11 


0b 72727 پہو‎ 


ಹ 3 5೨ ೨9 ಲ 
Moy Ly SE مَرَض‎ i نا‎ 


ಮಾಡಿರಿ." ಅವರು ನಿಮ್ಮಲ್ಲಿ ಕಾಠಿಣ್ಯವನ್ನು ಕಾಣಬೇಕು. ಅಲ್ಲಾಹನು 'ಧರ್ಮನಿಷ್ಠ'ರೊಂದಿಗೆ ಇದ್ದಾನೆಂಬುದನ್ನು 
ತಿಳಿದುಕೊಳ್ಳಿರಿ." ಒಂದು ಹೊಸ ಅಧ್ಯಾಯ ಅವತಶೀರ್ಣಗೊಳ್ಳುವಾಗ ಅವರಲ್ಲಿ ಕೆಲವರು (ಅಣಕದ 
ರೂಪದಲ್ಲಿ ಮುಸ್ಲಿಮರೊಡನೆ) "ಹೇಳಿರಿ, ಇದರಿಂದ ನಿಮ್ಮ ಪೈಕಿ ಯಾರ ಈಮಾನಿನಲ್ಲಿ ವೃದ್ಧಿಯಾಯಿತು?'” 


ತಪ್ಪು ಗ್ರಹಿಕೆಯಿಂದಾಗಿ ಧರ್ಮಕ್ಕೂ ಧರ್ಮಾನುಯಾಯಿಗಳಿಗೂ ಉಂಟಾದ ನಷ್ಟವನ್ನು ವಿವರಿಸಲು ಒಂದು ದೊಡ್ಡ ಗ್ರಂಥವೇ 
ಬೇಕಾದೀತು. ಆದರೆ, ನಾವಿಲ್ಲಿ ಅದರ ಬಗ್ಗೆ ಎಚ್ಚರಿಸಲಿಕ್ಕಾಗಿ ಮಾತ್ರ ಚುಟುಕಾಗಿ ಸೂಚನೆ ಕೊಡುವುದೇನೆಂದರೆ- ಹೆಚ್ಚಿನಂಶ 
ಈ ತಪ್ಪುಕಲ್ಪನೆಯೇ ಮುಸ್ಲಿಮರ ಧಾರ್ಮಿಕ ಶಿಕ್ಷಣವನ್ನು ಧರ್ಮದ ನೈಜ ಜೀವಾಳದಿಂದ ಮುಕ್ತಗೊಳಿಸಿ ಅದನ್ನು ಧರ್ಮದ ದೇಹ 
ಮತ್ತು ಸ್ವರೂಪಗಳ ವಿವರಣೆಗೆ ಮಾತ್ರ ಸೀಮಿತಗೊಳಿಸಿತು ಅದರ ಪರಿಣಾಮವಾಗಿಯೇ ಮುಸ್ಲಿಮರ ಜೀವನದಲ್ಲಿ ನಿರ್ಜೀವ 
ಶಾಸ್ತ್ರಾಚಾರಗಳೇ ಧಾರ್ಮಿಕತೆಯ ಚರಮ ಗಡಿಯಾಗಿ ಪರಿಗಣಿಸಲಾರಂಭವಾಯಿತು. 

121. ವಿಷಯಾನುಬಂಧದ ಕುರಿತು ವಿಶ್ಲೇಷಿಸುವಾಗ ತಿಳಿಯುವಂತೆ ಇಲ್ಲಿ ತಮ್ಮ ಸತ್ಕನಿಷೇಧ ನೀತಿಯು ಸಂಪೂರ್ಣವಾಗಿ 
ಬಯಲಾದಂತಹ ಮುನಾಫಿಕರನ್ನೇ ಕುಪ್ಪಾರ್‌(ಸತ್ಮನಿಷೇಧಿಗಳು) ಎಂದು ಕರೆಯಲಾಗಿದೆ. ಇರತಹವರು ಇಸ್ಲಾಮೊ ಸಮಾಜದೊಳಗೆ 
ಬೆರೆತುಕೊಂಡಿರುವುದರಿಂದ ತುಂಬಾ ಹಾನಿ ಉಂಟಾಗುತ್ತಿತ್ತು. ಈ ಉಪನ್ಯಾಸದ ಸರಣಿಯು ಪ್ರಾರಂಭಗೊಂಡಿರುವ 10ನೆಯ 
ರುಕೂಲ್‌ನ ಆದಿಯಲ್ಲಿಯೂ, ಮಿತ್ರರ ಸೋಗಿನಲ್ಲಿ ಶತ್ರುತ್ವವನ್ನು ಸಾಧಿಸುತ್ತಿರುವ ಇವರ ವಿರುದ್ಧ ಕ್ರಮವಾದ ಧರ್ಮಯುದ್ದವನ್ನೇ 
ಆರಂಭಿಸಬೇಕು ಎನ್ನಲಾಗಿತ್ತು. ಅದೇ ಮಾತನ್ನು ಈಗ ಉಪನ್ಯಾಸ ಕೊನೆಗೊಳ್ಳುತ್ತಿರುವಾಗಲೂ ಪುನರಾವರ್ಕಿಸಲಾಗಿದೆ. ಮುಸ್ಲಿಮರು: 
ಇದರ ಮಹತ್ವವನ್ನು ಮನಗಾಣಬೇಕೆಂದೂ ಕಪಟವಿಶ್ವಾಸಿಗಳೊಂದಿಗಿರುವ ವಂಶ, ಗೋತ್ರ ಮತ್ತು ಸಮಾಜ ಸಂಬಂಧಗಳನ್ನು 
ಪರಿಗಣಿಸಬಾರದೆಂದೂ ತಿಳಿಸಲು ಉದ್ದೇಶಿಸಲಾಗಿದೆ. ಅಲ್ಲಿ ಅವರ ವಿರುದ್ಧ ಧರ್ಮಯುದ್ದವನ್ನು ಸಾರಲು ಅಪ್ಪಣೆಯಾಗಿತ್ತು. ಇಲ್ಲಿ 
ಅದಕ್ಕಿಂತ ಕಠೋರವಾದ 'ಕಿತಾಲ್‌' ಎಂಬ ಪದವನ್ನು ಪ್ರಯೋಗಿಸಲಾಗಿದೆ. ಅವರನ್ನು ಸಂಪೂರ್ಣವಾಗಿ ಸದೆಬಡಿಯಬೇಕೆಂದೂ 
ಅವರನ್ನು ದಮನಿಸುವ ಬಗ್ಗೆ ಸ್ವಲ್ಪವೂ ಹಿಂದೆ ಮುಂದೆ ನೋಡಬಾರದೆಂದು ಇದರ ತಾತ್ಸರ್ಯವಾಗಿದೆ. ಅಲ್ಲಿ ಕುಫಪ್ಸಾರ್‌ ಮತ್ತು 
'ಮುನಾಫಿಕ್‌' ಎಂಬ ಎರಡು ಪದಗಳನ್ನು ಪ್ರಯೋಗಿಸಲಾಗಿತ್ತು. ಇಲ್ಲಿ ವ್ಯಕ್ತವಾಗಿ ರುಜುವಾಗಿದ್ದ ಅವರ ಸತ್ಮನಿಷೇಧ ನೀತಿಯು 
ಈಮಾನ್‌(ಸತ್ಕವಿಶ್ವಾಸ) ಮತ್ತು ಸತ್ಯ ಸ್ವೀಕಾರದ ತೆರೆಯ ಹಿಂದೆ ಮರೆಯಾಗಿ, ಅವರು ಯಾವುದೇ ರಿಯಾಯಿತಿಗೆ ಅರ್ಹರಾಗಬಾರದೆಂದು 
ತಿಳಿಯುವಂತಾಗಲು 'ಕುಫ್ಸಾರ್‌' ಎಂಬ ಒಂದೇ ಪದವನ್ನು ಪ್ರಯೋಗಿಸಲಾಗಿದೆ. 

122. ಅರ್ಥಾತ್‌- ಇಷ್ಟರ ತನಕ ಅವರ ಬಗ್ಗೆ ತೋರಲಾಗುತ್ತಿದ್ದ ಮೃದು ನೀತಿಯು ಇನ್ನು ಕೊನೆಗೊಳ್ಳಬೇಕು. 10ನೆಯ 
ರುಕೂಲ್‌ನ ಆರಂಭದಲ್ಲೂ 'ವಗ್‌ಲುರುಖ್‌ ಅಲೈಹಿಮ್‌'(ಅವರೊಂದಿಗೆ ಕಾಠಿಣ್ಮದಿಂದ ವರ್ತಿಸಿರಿ) ಎಂದು ಹೇಳಲಾಗಿತ್ತು, 

123. ಈ ಎಚ್ಚರಿಕೆಗೆ ಎರಡು ಅರ್ಥಗಳಿವೆ; ಅವೆರಡನ್ನೂ ಏಕ ರೂಪದಲ್ಲಿ ಉದ್ದೇಶಿಸಲಾಗಿದೆ. ಒಂದನೆಯದಾಗಿ ಆ 
ಸತ್ಯನಿಷೇಧಿಗಳ ವಿಷಯದಲ್ಲಿ ನೀವು ವೈಯಕ್ತಿಕ, ಕೌಟುಂಬಿಕ ಮತ್ತು ಸಾಮಾಜಿಕ ಸಂಬಂಧಗಳಿಗೆ ಮಾನ್ಯತೆ ಕೊಟ್ಟರೆ ಇದು 'ತಕ್ವಾ' 
(ಧರ್ಮನಿಷೈ)ಕ್ಕೆ ವಿರುದ್ಧಪಾದ ವರ್ತನೆಯೆನಿಸುವುದು. ಆದುದರಿಂದ ನೀವು ದೇವ ಸಹಾಯವನ್ನು 'ಬಯಸುವವರಾಗಿದ್ದರೆ ಈ ದ್ವಂದ್ವ 
ನೀತಿಯಿಂದ ದೂರವಿರಿ. ಎರಡನೆಯಬಾಗಿ ಕಾಠಿಣ್ಯ ಹಾಗೂ ಯುದ್ಧದ ಆಜ್ಞೆ ನಿಮಗೆ ಕೊಡಲಾಗಿರುವುದರ ಅರ್ಥವು ಅವರೊಡನೆ 
ಕಠೋರತೆ ತೋರುವುದರಲ್ಲಿ ಮಾನವೀಯ ನೀತಿಯ ಮೇರೆಗಳನ್ನೆಲ್ಲಾ ಮುರಿದು ಬಿಡಬೇಕೆಂದಲ್ಲ. ಅಲ್ಲಾಹನು ನಿಶ್ಚಯಿಸಿರುವಂತಹ 
ಮೇರೆಗಳನ್ನು ನೀವು ಪ್ರತಿಯೊಂದು ಕಾರ್ಯದಲ್ಲೂ ಪಾಲಿಸುತ್ತಿರಬೇಕು. ಇದನ್ನು ನೀವು ಮುರಿದರೆ - ಅಲ್ಲಾಹನು ನಿಮ್ಮ ಕ್ಕೆ 
ಬಿಡಬೇಕೆಂದೇ ಅರ್ಥೈಸಲಾಗುವುದು. 


ಕಾಂಡ -11 


9. ಅತ್ತೌಬಃ 837 


ಎಂದು ವಿಚಾರಿಸುತ್ತಾರೆ. ಈಮಾನ್‌ ಇರಿಸಿದವರ ಈಮಾನಿನಲ್ಲಂತು (ಅವತೀರ್ಣಗೊಳ್ಳುವ ಪ್ರತಿಯೊಂದು 
ಅಧ್ಯಾಯವು) ವಾಸ್ತವದಲ್ಲಿ ವೃದ್ಧಿಯನ್ನೇ ಮಾಡಿದೆ ಮತ್ತು ಅವರು ಅದರಿಂದ ಸಂತುಷ್ಟರಾಗಿದ್ದಾರೆ. ಆದರೆ 
ಯಾರ ಹೈದಯಗಳಿಗೆ (ಕಾಪಟ್ಕಿದ) ರೋಗ ತಗಲಿತ್ತೋ ಅವರ ಹಿಂದಿನ ಮಾಲಿನ್ಮದ ಮೇಲೆ (ಪ್ರತಿಯೊಂದು 
ಹೊಸ ಅಧ್ಯಾಯವು) ಇನ್ನೊಂದು ಮಾಲಿನ್ಯವನ್ನು ಹೆಚ್ಚಿಸಿತು" ಮತ್ತು ಅವರು ಸಾಯುವವರೆಗೂ 
'ಸತ್ಯನಿಷೇಧ'ದಲ್ಲೇ ಇದ್ದರು. ಇವರನ್ನು ಪ್ರತಿವರ್ಷವೂ ಒಂದೆರಡು ಸಲ ಪರೀಕ್ಷೆಗೆ ಗುರಿಪಡಿಸಲಾಗುತ್ತಿ ರುವುದನ್ನು 
ಇವರು ಕಾಣುವುದಿಲ್ಲವೇ?' ಆದರೆ' ಇಷ್ಟಾಗಿಯೂ ಇವರು ಪಶ್ಚಾತ್ತಾಪ ಪಡುವುದೂ ಇಲ್ಲ. ಪಾಠ 
ಕಲಿಯುವುದೂ ಇಲ್ಲ. ಯಾವುದಾದರೂ ಅಧ್ಯಾಯ ಅವತೀರ್ಣಗೊಳ್ಳುವಾಗ "ನಿಮ್ಮನ್ನಾರಾದರೂ 
ನೋಡುತ್ತಿಲ್ಲವಷ್ಟೆ" ಎಂದು ಇವರು ಪರಸ್ಪರ ಕಣ್ಣುಸನ್ನೆಗಳಿಂದಲೇ ಮಾತಾಡಿಕೊಳ್ಳುತ್ತಾರೆ. ಅನಂತರ ಸದ್ದಿಲ್ಲದೆ 
ಎದ್ದು ಓಡುತ್ತಾರೆ. ಅಲ್ಲಾಹನು ಇವರ ಹೃದಯಗಳನ್ನು ತಿರುಚಿ ಬಿಟ್ಟಿರುತ್ತಾನೆ. ಏಕೆಂದರೆ ಇವರು 
ತಿಳಿಗೇಡಿಗಳು. "' 


124, ಈಮಾನ್‌, ಕುಫ್ರ್‌ ಮತ್ತು 'ನಿಫಾಕ್‌'ಗಳಲ್ಲಿ ಏರಿಳಿತಗಳಾಗುವುದು ಎಂದರೇನೆಂಬುದರ ವಿವರಣೆಯನ್ನು ಅನ್‌ಫಾಲ್‌ 
ಅಧ್ಯಾಯದ 2ನೆಯ ಟಿಪ್ಪಣಿಯಲ್ಲಿ ಓದಿರಿ. 

125. ಅರ್ಥಾತ್‌- ಒಂದ್ದೆರಡಾವರ್ತಿ ಅವರ ಸತ್ಯವಿಶ್ವಾಸವನ್ನು ಪರೀಕ್ಷೆಯ ಒರೆಗೆ ಹಚ್ಚಿ ಅದರಲ್ಲಿರುವ ದೋಷದ 
ರಹಸ್ಯವನ್ನು ಬಯಲುಗೊಳಿಸುವಂತಹ ಪರಸ್ಥಿತಿ ಪ್ರತಿವರ್ಷವೂ ಬಾರದಿಲ್ಲ. ಕೆಲವೊಮ್ಮೆ ಅವರ ಚಿತ್ತಾಕಾಂಕ್ಷೆಗಳ ಮೇಲೆ ಹೊಸ 
ನಿರ್ಬಂಧವನ್ನೇನಾದರೂ ` ಹೇರುವಂತಹ ಆಜ್ಞೆ ಕುರ್‌ಆನಿನಲ್ಲಿ ಬಂದು ಬಿಡುತ್ತದೆ. ಇನ್ನು. ಕೆಲವು ಸಲ ಅವರ ಲಾಭಗಳಿಗೆ 
| ಧಕ್ಕೆಯಾಗುವಂತಹ ಧಾರ್ಮಿಕ ಬೇಡಿಕೆಯು ಮುಂದೆ ಬರುತ್ತದೆ. ಮತ್ತೆ ಕೆಲವೊಮ್ಮೆ" ಅಲ್ಲಾಹ್‌, ಅವನ ಸಂದೇಶವಾಹಕರು ಮತ್ತು 
ಅವನ. ಧರ್ಮವು. ಅವರಿಗೆ ಅವರ ಲೌಕಿಕ ಸಂಬಂಧಗಳ ಹಾಗೂ ವೈಯಕ್ತಿಕ, ಕೌಟುಂಬಿಕ ಮತ್ತು ಗೋತ್ರಗಳ ಮೇಲಿರುವ, 
ಆಅಸಕ್ತಿಗಳಿಗಿಂತ ಎಷ್ಟರ ಮಟ್ಟಿಗೆ ಪ್ರಿಯವಾಗಿದ್ದಾರೆಂಬುದನ್ನು ಪರೀಕ್ಷಿಸುವಂತಹ ಆಂತರಿಕ ಕಲಹಗಳು ತಲೆದೋರುತ್ತವೆ. ಮತ್ತೆ 
ಕೆಲವೊಮ್ಮೆ ಯಾವುದಾದರೊಂದು ಹೋರಾಟ ಎದುರಾಗಿ, ಯಾವ ಧರ್ಮದ ಮೇಲೆ ಕಾವು ವಿಶ್ವಾಸವಿರಿಸುವವರೆಂದು ಅವರು 
ಹೇಳಿಕೊಳ್ಳುತ್ತಾರೋ' ಅದಕ್ಕಾಗಿ ತಮ್ಮ ತನು, ಮನ, ಧನ, ಸಮಯ, ಪರಿಶ್ರಮಗಳನ್ನು ತ್ಯಾಗ ಮಾಡಲು ಎಷ್ಟರ ಮಟ್ಟಿಗೆ 
ಸಿದ್ಧರಿದ್ದಾರೆಂಬ ಪರೀಕ್ಷೆ ನಡೆಯುತ್ತದೆ. ಇಂತಹ ಎಲ್ಲ ಸಂದರ್ಭಗಳಲ್ಲೂ ಅವರ ಕಪಟ ಈಮಾನಿನ ತಳದಲ್ಲಿರುವ ಕಾಪಟ್ಕದ, |. 
ದುರ್ಗಂಧವು ಪ್ರಕಟಗೊಳ್ಳುವುದು ಮಾತ್ರವಲ್ಲ ಸತ್ಕವಿಶ್ವಾಸದ 'ಬೇಡಿಕೆಗಳನ್ನು ತಪ್ಪಿಸಿಕೊಂಡು ಓಡುವಾಗ, ಅವರಲ್ಲಿ ಹುದುಗಿರುವ 
ಕೊಳಿಯು ಇನ್ನಷ್ಟು ವರ್ಧಿಸುತ್ತದೆ. 

126. ಪ್ರವಾದಿವರ್ಯರು(ಸ) ತಮ್ಮ ಮೇಲೆ ಯಾವುದಾದರೊಂದು ಅಧ್ಯಾಯ ಅವಶೀರ್ಣಗೊ೦ಡೊಡನೆ ಅದನ್ನು ಮುಸ್ಲಿಮರ 
ಸಭೆಯಲ್ಲಿ ಘೋಷಿಸಿ ಆ ಬಳಿಕ ಅದನ್ನು ಸಾರ್ವಜನಿಕರ ಮುಂದೆ ಭಾಷಣ ರೂಪದಲ್ಲಿ ಹೇಳುವುದೂ ಅವರ ವಾಡಿಕೆಯಾಗಿತ್ತು. 


ಕಾಂಡ-11 


تھے صدے رص ید دی ۔ ںود 
ಬ ELA >‏ 


2 


2 5 ಕಂ 
OA BV 5 
(128-129) ನೋಡಿರಿ, ನಿಮ್ಮ ಬಳಿಗೆ ಓರ್ವ ಸಂದೇಶವಾಹಕರು ಬಂದಿದ್ದಾರೆ. ಅವರು ನಿಮ್ಮವರಿಂದಲೇ 

ಆಗಿದ್ದಾರೆ. ನೀವು ನಷ್ಟಹೊಂದುವುದು ಅವರಿಗೆ ಅಸಹನೀಯವಾಗಿದೆ. ಅವರು ನಿಮ್ಮ ಯಪಸ್ಸಿಗೆ 
ಹಂಬಲಿಸುವವರಾಗಿದ್ದಾರೆ. ಅವರು ಸತ್ಯವಿಶ್ವಾಸಿಗಳಿಗೆ ವತ್ಸಲರೂ ಕರುಣಾಳುವೂ ಆಗಿದ್ದಾರೆ. ಓ ಪೈಗಂಬರರೇ, 
ಇನ್ನಿವರು ನಿಮ್ಮಿಂದ ವಿಮುಖರಾಗುತ್ತಾರಾದರೆ ಇವರೊಡನೆ ಹೀಗೆ ಹೇಳಿಬಿಡಿರಿ. "ನನಗೆ ಅಲ್ಲಾಹನೇ ಸಾಕು. 
| ಅವನ ಹೊರತು ಅನ್ಮ ಆರಾಧ್ಯನಿಲ್ಲ. ನಾನು ಅವನ ಮೇಲೆಯೇ ಭರವಸೆಯನ್ನಿರಿಸಿದ್ದೇನೆ ಮತ್ತು ಅವನು 
'ವಿಶ್ವ ಮಹಾ ಸಿಂಹಾಸನ'ದ ಮಾಲಿಕನಾಗಿದ್ದಾನೆ." 


ಇಂತಹ ಸಭೆಗಳಲ್ಲಿ ಮುಸ್ಲಿಮರು ಏಕಾಗ್ರಚಿತ್ತದಿಂದ ಆ ಭಾಷಣವನ್ನು ಕೇಳುತ್ತಿದ್ದರು. ಅದರಲ್ಲೇ ತಲ್ಲೀನರಾಗುತ್ತಿದ್ದರು. ಆದರೆ 
ಕಪಟವಿಶ್ವಾಸಿಗಳ ರೀತಿ ನೀತಿಗಳು ಭಿನ್ನವಾಗಿದ್ದು; ವು. ಹಾಜರಾಗಬೇಕೆಂಬ ಅಪ್ಪಣೆ ಇದ್ದುದರಿಂದ ಹೇಗೂ ಬಂದು ಬಿಡುತ್ತಿದ್ದರು. 
ಏಕೆಂದರೆ, ಸಭೆಯಲ್ಲಿ ಹಾಜರಾಗದಿರುವುದೆಂದರೆ ತಮ್ಮ ಕಾಪಟ್ಕವನ್ನು ಬಹಿರಂಗಪಡಿಸುವುದೇ ಆಗಿತ್ತು. ಆದರೆ, ಆ ಭಾಷಣದ 
ಬಗ್ಗೆ ಅವರಿಗೇನೂ ಆಸಕ್ತಿ ಇರಲಿಲ್ಲ. ಭ್ರಷ್ಟ ಚಿತ್ರದೊಂದಿಗೆ ಬೇಸರದಿಂದ ಕುಳಿತಿರುತ್ತಿದ್ದರು. ತಮ್ಮನ್ನು ತಾವೇ ಹಾಜರಿರುವಲ್ಲಿ 
ಸೇರಿಸಿಕೊಂಡ ಬಳಿಕ ಆದಷ್ಟು ಬೇಗನೇ ಇಲ್ಲಿಂದ ಹೊರಗೆ ಹೋಗುವುದು ಹೇಗೆಂಬ ಚಿಂತೆ ಅವರನ್ನು ಕಾಡುತ್ತಿತ್ತು. ಅವರ 
ಈ ಸ್ಥಿತಿಯನ್ನೇ ಇಲ್ಲಿ ಚಿತ್ರಿಸಲಾಗಿದೆ. | 

127. ಅರ್ಥಾತ್‌- ಈ ಮೂರ್ಬರು ತಮ್ಮ ಹಿತವನ್ನೇ ಅರಿತಿಲ್ಲ. ಅವರು ತಮ್ಮ ಯಶಸ್ಸಿನ ಬಗ್ಗೆ ಪ್ರಜ್ಞಾಹೀನರೂ ತಮ್ಮ 
ಹಿತದ ಬಗ್ಗೆ ನಿಶ್ಚಿಂತರೂ ಆಗಿದ್ದಾರೆ. ಈ ಕುರ್‌ಆನ್‌ ಮತ್ತು ಪೈಗಂಬರರ ಮೂಲಕ ತಮಗೆ ಎಷ್ಟು ದೊಡ್ಡ ಸೌಭಾಗ್ಮವನ್ನು 
ನೀಡಲಾಗುತ್ತಿದೆಯೆಂಬ ಕಲ್ಪನೆಯೇ ಅವರಿಗೆ ಇರಲಿಲ್ಲ. ಸಣ್ಣದಾದ ತಮ್ಮ ಲೋಕ ಮತ್ತು ಅದರ ಕ್ಸುದ್ರ ಅಭಿರುಚಿಗಳಲ್ಲಿ ಇವರು 
ಕೂಪ ಮಂಡೂಕಗಳೆಂತೆ ಹೇಗೆ ಮುಳುಗಿರುತ್ತಿದ್ದರೆಂದರೆ - ಯಾವ ಅಪಾರ ದಿವ್ಯಜ್ಞಾನ ಮತ್ತು ಉನ್ನತವಾದ ಮಾರ್ಗದರ್ಶನದ 
ಮೊಲಕ ಅವರು ಆ ಮರುಭೂಮಿಯ ಗಾಢಾಂಧಕಾರದ ಮೂಲೆಯಿಂದೆದ್ದು ಇಡೀ ಮಾನವ ಕೋಟಿಯ ನಾಯಕರಾಗಬಹುದಾಗಿತ್ತೋ, 
ಮತ್ತು ಈ ನಶ್ವರ ಜಗತ್ತಿನಲ್ಲಿ ಮಾತ್ರವಲ್ಲ ಅಮರವಾದ ಅನಂತ ಜೀವನದಲ್ಲೂ ಸದಾ ಸನ್ಮಾನಿತರಾಗಬಹುದಾಗಿತ್ತೋ, ಅವುಗಳ 
ನಿಜವಾದ ಬೆಲೆಯೇ ಅವರಿಗೆ ಗೊತ್ತಿರಲಿಲ್ಲ. ಇಂತಹ ಮೂರ್ಬ್ಯತನದ ಪರಿಣಾಮವಾಗಿ ಅಲ್ಲಾಹನು ಅವರನ್ನು ಅವುಗಳ ಸತ್ಸಲಗಳಿಂದ 
ವಂಚಿತಗೊಳಿಸಿದನು. ಯಶಸ್ಸು, ಸತ್ಕೀರ್ತಿ, ಶಕ್ತಿ ಮತ್ತು ಪ್ರತಾಪಗಳ ಈ ಭಂಡಾರವು ಹೀಗೆ ಧರ್ಮಾರ್ಥ ವಿತರಣೆಯಾಗುತ್ತಿರುವಾಗ 
ಭಾಗ್ಯಶಾಲಿಗಳು ಅದನ್ನು ವಿರಡೂ ಕೈಗಳಿಂದ ಬಾಚಿಕೊಳ್ಳುತ್ತಾರೆ. ಆದರೆ ಆಗ ಈ ಹತಭಾಗಿಗಳ ಗಮನ ಬೇರಾವುದೋ ಕಡೆಗಿರುತ್ತದೆ. 
ತಾವು ಎಂತಹ ಸಂಪತ್ತಿನಿಂದ ವಂಚಿತರಾಗಿಬಿಟ್ಟೆವೆಂಬ ಅರಿವೇ ಅವರಿಗೆ ಇರುವುದಿಲ್ಲ. 


ಕಾಂಡ -11 


10. ಯೂನುಸ್‌ . ° 639 


ಯೂನುಸ್‌‏ .10 ا 


ಪರಿಚಯ: 


ಈ ಅಧ್ಯಾಯದ ಹೆಸರನ್ನು ರೂಢಿಯಂತೆ ಕೇವಲ ಗುರುತಿಸಲಿಕ್ಕಾಗಿ 98ನೆಯ ಸೂಕ್ತದಿಂದ ಪಡೆಯಲಾಗಿದೆ. ಇದರಲ್ಲಿ 
ಹ. ಯೂನುಸ್‌ರ(ಅ) ಪ್ರಸ್ತಾಪವು ಸೂಚ್ಯವಾಗಿ ಬಂದಿದೆ. ಈ ಅಧ್ಯಾಯದ ಚರ್ಚಾ ವಿಷಯವು ಹ. ಯೂನುಸ್‌ರ(ಅ) 
ಚೆರಿತ್ರೆಯಲ್ಲ. - 


ಅವತೀರ್ಣಗೊಂಡ ಸ್ಥಳ: 
ಈ ಅಧ್ಯಾಯವು 8ڈ‎ ದಲ್ಲಿ ಅವತೀರ್ಣಗೊಂಡಿತೆಂದು ವರದಿಗಳಿಂದ ತಿಳಿಯುತ್ತದೆ. ಇದರಲ್ಲಿರುವ ಮುಖ್ಯ 
ವಿಷಯವೂ ಇದನ್ನು ಅನುಮೋದಿಸುತ್ತದೆ. - 


ಅವತೀರ್ಣ ಕಾಲ: 

ಇದರ ಅವತೀರ್ಣಕಾಲದ ಕುರಿತು ನಮಗೆ ಯಾವುದೇ ಉಲ್ಲೇಖ ಸಿಕ್ಕಿಲ್ಲ. ಆದರೆ ಈ ಅಧ್ಯಾಯವು ಮಕ್ಕಾ ಕಾಲದ 
ಕೊನೆಯ ಘಟ್ಟದಲ್ಲಿ ಹಾಗೂ ಈ ಆಂದೋಲನದ ವಿರೋಧಿಗಳ ಕಡೆಯಿಂದ ಪ್ರತಿಭಟನೆಯು ಅತ್ಕುಗ್ರ ರೂಪ ತಾಳಿದ್ದ 
ಕಾಲದಲ್ಲಿ ಅವತೀರ್ಣಗೊಂಡಿರಬಹುದೆಂದೇ ವಿಷಯದಿಂದ ಕಂಡುಬರುತ್ತದೆ. ಆದರೆ ಈ ಅಧ್ಯಾಯದಲ್ಲಿ ಹಿಬ್ರತಿನ ಕಡೆಗೆ 
ಸಂಕೇತಗಳೇನೂ ಕಂಡು ಬರುವುದಿಲ್ಲ. ಆದುದರಿಂದ ಹಿಜ್ರತಿನ ಸ್ಪಷ್ಟ ಅಥವಾ ಅಸ್ಪಷ್ಟ ಸಂಕೇತಗಳನ್ನೊಳಗೊಂಡ 
ಅಧ್ಯಾಯಗಳು ಅವಶೀರ್ಣಗೊಂಡ ಕಾಲಕ್ಕಿಂತ ಮುಂಚೆ-ಈ”ಅಧ್ಕ್‌ಯ ಅವತೀರ್ಣಗೊಂಡದ್ದೆಂದು ತಿಳಿದುಕೊಳ್ಳಬೇಕು. 
ಈ ರೀತಿ, ಕಾಲವನ್ನು ನಿರ್ಧರಿಸಿಕೊಂಡ ಬಳಿಕ ಐತಿಹಾಸಿಕ ಹಿನ್ನೆಲೆಯನ್ನು ವಿವರಿಸುವ ಅಗತ್ಮವಿರುವುದಿಲ್ಲ. 
ಏಕೆಂದರೆ, ಆ ಕಾಲದ ಇತಿಹಾಸಿಕ ಹಿನ್ನೆಲೆಯು ಅನ್‌ಆಮ್‌ ಮತ್ತು ಅಲ್‌ರಾಫ್‌ ಅಧ್ಯಾ ಯಗಳ ಪರಿಚಯದಲ್ಲಿ 
ವಿವರಿಸಲ್ಪಟ್ಟಿದೆ. 


ಮುಖ್ಯ ವಿಷಯ: 
ಭಾಷಣದ ಮುಖ್ಯ ವಿಷಯವು ಧರ್ಮಾಹ್ವಾನ ಉಪದೇಶ ಮತ್ತು ಎಚ್ಚರಿಕೆಯಾಗಿದೆ. ಅಧ್ಯಾಯದ ಆರಂಭ ಈ 
ರೀತಿಯಲ್ಲಾಗುತ್ತದೆ. 

, ಓರ್ವ ಮಾನವನು ಪ್ರವಾದಿತ್ವದ ಸಂದೇಶವನ್ನು ಮುಂದಿರಿಸಿದ ಬಗ್ಗೆ ಜನರು ಬೆರಗಾಗಿದ್ದಾರೆ ಮತ್ತು ಅನಗತ್ಮವಾಗಿ 
ಅವನೆ" ಮೇಲೆ ಮಾಟಗಾರನೆಂಬ ಆರೋಪ ಹೊರಿಸುತ್ತಾರೆ. ವಸ್ತುತಃ ಅವನು ಮುಂದಿಡುವ ಯಾವ ವಿಷಯವೂ 
ವಿಚಿತ್ರವಾದುದ್ದಲ್ಲ ಮಾಟ ಹಾಗೂ ಭವಿಷ್ಕ್ಮಕಥನಕ್ಕೆ ಸಂಬಂಧಿಸಿದ್ದಲ್ಲ. ಅವನು ಎರಡು ಮುಖ್ಯ ವಾಸ್ತವಿಕತೆಗಳನ್ನು ನಿಮಗೆ 
ತಿಳಿಸುತ್ತಾನೆ. ಒಂದನೆಯದು ಅಲ್ಲಾಹನ ಏಕತೆ. ಎರಡನೆಯದು ನಿರ್ಣಾಯಕ ದಿನ. ಈ ಎರಡೂ ಪರಮಾರ್ಥಗಳೆನ್ನು 
ನೀವು ಒಪ್ಪಿದರೂ ಒಪ್ಪದಿದ್ದರೂ ಅವು ಸ್ವಯಂ ವಾಸ್ತವಿಕವಾದವುಗಳು. ನೀವು ಈ ಆಹ್ವಾನವನ್ನು ಸ್ವೀಕರಿಸಿದರೆ ನಿಮ್ಮ 


3 


 ಪರಿಣಾಮ`ಉತ್ತಮವಾಗುವುದು. ಅಲ್ಲ ವಾದರೆ ನೀವೇ ಅದರ ದುಷ್ಪರಿಣಾಮವನ್ನು “ಕಂಡುಕೊಳ್ಳುವಿರಿ. 


ಕಾಂಡ -11 


640 ಕುರ್‌ಆನ್‌ ವ್ಯಾಖ್ಯಾನ 


ಚರ್ಚಾ ವಿಷಯಗಳು: 

ಆರಂಭದ ಈ ಮಾತುಗಳ ಬಳಿಕ ಈ ಕೆಳಗಿನ ಚರ್ಚಾ ವಿಷಯಗಳು ಒಂದು ವಿಶಿಷ್ಟ ಕ್ರಮದೊಂದಿಗೆ ಮುಂದೆ 

ಬರುತ್ತವೆ: ' | 

1) ಅಜ್ಞಾನಜನ್ಮ ಸಂಕುಚಿತತೆ ಇಲ್ಲದವರಿಗೆ ಖಕದೇವತ್ಯ ಮತ್ತು ಪರಲೋಕ ಜೀವನ ವಿಶ್ವಾಸಗಳ ಬಗ್ಗೆ 
ನಂಬಿಕೆಯನ್ನುಂಟು ಮಾಡುವಂತಹ ಆಧಾರ ಪ್ರಮಾಣಗಳು. 

2) ಜನರನ್ನು ತೌಹೀದ್‌(ಏಕದೇವವಿಶ್ವಾಸ) ಮತ್ತು ಆಖಿರತ್‌(ಪರಲೋಕ)ನ ವಿಶ್ವಾಸಗಳನ್ನು ಸ್ವೀಕರಿಸುವುದರಿಂದ 
ತಡೆಯುತ್ತಿದ್ದ (ಮತ್ತು ಸದಾ ತಡೆಯುತ್ತಿರುವಂತಹ) ತಪ್ಪುತಿಳುವಳಿಕೆಗಳ ನಿವಾರಣೆ ಮತ್ತು ಉದಾಸೀನತೆಯ ಬಗ್ಗೆ ಎಚ್ಚರಿಕೆ. 

3) ಪ್ರವಾದಿ ಮುಹಮ್ಮದ್‌ರವರ(ಸ) ಪ್ರವಾದಿತ್ವ ಮತ್ತು ಅವರು ತಂದ ಸಂದೇಶಗಳ ಬಗ್ಗೆ ಮುಂದಿಡಲಾಗುತ್ತಿದ್ದ 
ಸಂದೇಹಗಳಿಗೆ ಮತ್ತು ಆಕ್ಸೇಪಗಳಿಗೆ ಉತ್ತರ. 

4) ಮುಂದಿನ ಜೀವನದಲ್ಲಿ ಏನೆಲ್ಲ ಸಂಭವಿಸಲಿಕ್ಕಿರುವುದೋ ಅವುಗಳ ಬಗ್ಗೆ ಮುನ್ನೆಚ್ಚರಿಕೆ. 

5) ಪ್ರಸಕ್ತ ಐಹಿಕ ಜೀವನವು ವಾಸ್ತವದಲ್ಲಿ ಪರೀಕ್ಷಾ ಜೀವನವಾಗಿದೆ ಮತ್ತು ಈ ಜೀವನ ಕಾಲಾವಧಿಯನ್ನು ನೀವು 

'| ಹಾಳು ಮಾಡಿಕೊಂಡರೆ ಹಾಗೂ ಪ್ರವಾದಿಯವರ ಮಾರ್ಗದರ್ಶನವನ್ನು ಸ್ವೀಕರಿಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ಯತ್ನ 
ಮಾಡದೆ ಹೋದರೆ, ಅನಂತರ ಈ ನಷ್ಟಭರ್ತಿಗಾಗಿ ನಿಮಗೆ ಇನ್ನೊಂದು ಕಾಲಾವಧಿ ಸಿಗಲಿಕ್ಕಿಲ್ಲ ಎಂಬ ಎಚ್ಚರಿಕೆ. 

6) ದೇವ ಮಾರ್ಗದರ್ಶನವನ್ನು ಉಪೇಕ್ಲಿಸಿದುದರಿಂದಾಗಿ ಜನರ ಜೀವನದಲ್ಲಿ ಕಂಡುಬರುತ್ತಿರುವ ಸುವ್ಯಕ್ತ ಅಜ್ಞಾನ 
ಹಾಗೂ ಪಥಭ್ರಷ್ಟತೆಗಳ ಕಡೆಗೆ ಸೂಚನೆ. 

ಈ ದಿಸೆಯಲ್ಲಿ ಹ. ನೂಹ್‌ರ(ಅ) ವೃತ್ತಾಂತವನ್ನು ಸಂಕ್ಲಿಪ್ತವಾಗಿಯೂ ಹ. ಮೂಸಾರ(ಅ) ವೃತ್ತಾ ೦ತವನ್ನು ಸ್ಥ ر73‎ 
ವಿಸ್ತಾರವಾಗಿಯೂ ವಿವರಿಸಲಾಗಿದೆ. ಇದರಿಂದ ನಾಲ್ಕು ಸಂಗತಿಗಳು ತಿಳಿದು ಬರುತ್ತವೆ: 

. 1) ನೀವು ಹೆ. ಮುಹಮ್ಮದ್‌ರೊಂದಿಗೆ(ಸ) ವರ್ತಿಸುತ್ತಿರುವಂತೆಯೇ ನಿಮ್ಮ ಪೂರ್ವಜರು ಹ. ನೂಹ್‌ ಮತ್ತು ಹೆ. 
ಮೂಸಾರೊಂದಿಗೂ(ಅ) ವರ್ತಿಸಿದ್ದರು. ಅದರ ಪರಿಣಾಮವನ್ನು ಅವರು ಯಾವ ರೂಪದಲ್ಲಿ ಕಂಡಿದ್ದರೋ ಅದೇ ರೂಪದಲ್ಲಿ 
ನಿಮಗೂ ಕಾಣಬೇಕಾದೀತು. 

i) ನೀವು ಈಗ ಹ. ಮುಹಮ್ಮದ್‌ರನ್ನೂ(ಸ) ಅವರ ಅನುಯಾಯಿಗಳನ್ನೂ ಅಸಹಾಯಕ ಹಾಗೂ ಅಶಕ್ತರನ್ನಾಗಿ 
ಕಾಣುತ್ತಿರುವಿರಿ. ಪರಿಸ್ಥಿತಿ ಯಾವಾಗಲೂ ಹೀಗೆಯೇ ಇರುವುದೆಂದು ತಿಳಿದುಕೊಳ್ಳಬೇಡಿರಿ. ಹ. ಮೂಸಾ ಮತ್ತು ಹಾರೂನರ(ಲ) 
ಬೆಂಬಲಕ್ಕಿದ್ದ ದೇವನೇ ಇವರ ಬೆಂಬಲಕ್ಕೂ ಇದ್ದಾನೆಂಬುದರ ಅರಿವು ನಿಮಗಿಲ್ಲ. ಅವನು ಪಿಸ್ತ, ತಿಯನ್ನು ಹೇಗೆ 
ಅಡಿಮೇಲುಗೊಳಿಸಿ ಬಿಡುತ್ತಾನೆಂಬುದನ್ನು ಯಾರಿಂದಲೂ ತಿಳಿದುಕೊಳ್ಳಲಾಗುವುದಿಲ್ಲ. 

ii) ನಿಮ್ಮನ್ನು ಸುಧಾರಿಸಿಕೊಳ್ಳಲಿಕ್ಕಾಗಿ ನಿಮಗೆ ಅಲ್ಲಾಹನು ಕೊಡುತ್ತಿರುವ ಕಾಲಾವಧಿಯನ್ನು ನೀವು ಕಳೆದುಕೊಂಡು 
ಕೊನೆಯ ಕ್ಷಣದಲ್ಲಿ. ಪಶ್ಚಾತ್ತಾಪ ಪಟ್ಟರೆ ಕ್ಷಮಿಸಲ್ಪಡಲಾರಿರಿ. 

- iv) ಸತ್ಯವಿಶ್ವಾಸಿಗಳು ಪ್ರತಿಕೂಲ ವಾತಾವರಣದ ಕಾಠಿಣ್ಯವನ್ನು ಕಂಡು ಹತಾಶರಾಗಬೇಕಾಗಿಲ್ಲ. ಇಂತಹ 
ಪರಿಸ್ಥಿತಿಯನ್ನು' ಹೇಗೆ ಎದುರಿಸಬೇಕೆಂಬುದನ್ನು ಅವರು ಅರಿತುಕೊಳ್ಳಬೇಕು. ಅಲ್ಲಾಹನು ತನ್ನ ಅಪಾರ ಅನುಗ್ರಹದಿಂದ 
ಅವರನ್ನು ಈ ದುಸ್ಥಿತಿಯಿಂದ.ಪಾರುಗಾಣಿಸಿಬಿಟ್ಟರೆ ಆಗ ಬನೀಇಸ್ರಾಈಲರು ಈಜಿಪ್ಟ್‌ನಿಂದ ಬಿಡುಗಡೆ ಹೊಂದಿದ ಬಳಿಕ 
ಕೈಗೊಂಡಂತಹ ನೀತಿಯನ್ನು ನೀವು ಕೈಗೊಳ್ಳಬಾರದೆಂದೂ ಎಚ್ಚರಿಸಲಾಗಿದೆ. 


ಕಾಂಡ -11 


10. ಯೂನುಸ್‌ 641 


؟ Nab‏ 70 وت 


leer pa 


C= 
2 


8 روم دے د میم 6رہ ے عق رگ MET‏ 5 
Opes 72‏ سر برا WA‏ 002 
: 

NG 9‏ 20 دی %- 3% ೨‏ ہی ےو >> 


10. ಯೂನುಸ್‌ 


ಅವತೀರ್ಣ : ಮಕ್ಕಾದಲ್ಲಿ 
ಸೂಕ್ತಗಳು:109 ರುಕೂಲ್‌ಗಳು:11 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 

(1) ಅಲಿಫ್‌ ಲಾಮ್‌ ರಾ, ಇವು ಯುಕ್ತಿಪೂರ್ಣವೂ ನೀತಿ ಬೋಧಕವೂ ಆಗಿರುವ ಗ ಗ್ರಂಥದ ಸೂಕ್ತಗಳು.! 

(2) ನಾವು (ಅನಾಸ್ಥೆಯಿಂದಿರುವ) ಜನರಿಗೆ ಎಚ್ಚರಿಕೆ ನೀಡಲಿಕ್ಕೂ ಸತ್ಯವಿಶ್ವಾಸಿಗಳಿಗೆ ಅವರ ಪ್ರಭುವಿನ 
ಬಳಿ ನಿಜವಾದ ಗೌರವಾದರಗಳಿವೆ ಎಂಬ ಸುವಾರ್ತೆ ನೀಡಲಿಕ್ಕೂ ಸ್ವತಃ ಅವರೊಳಗಿಂದಲೇ ಓರ್ವ ಮನುಷ್ಯನ 
ಮೇಲೆ 'ದಿವ್ಯವಾಣಿ'ಯನ್ನು ಕಳುಹಿಸಿರುವುದು ಜನರಿಗೆ ಆಶ್ಚರ್ಯದ ವಿಷಯವಾಯಿತೇ? (ಇಷ್ಟು ಮಾತ್ರಕ್ಕಾಗಿ) 
"ಈತನು ಮಾಟಗಾರ' ಎಂದು ಸತ್ಮನಿಷೇಧಿಗಳು ಹೇಳಿದರು. 


1. ಪೈಗಂಬರರು ಕುರ್‌ಆನಿನ ಹೆಸರಲ್ಲಿ ಸಾರುತ್ತಿದ್ದ ಆ ವಾಣಿಯು ಕೇವಲ ಮಾಠಿನ ಚಮತ್ಕಾರ, ಕಾವ್ಮ ಕಲ್ಪನೆ ಮತ್ತು 
ಶಕುನಿಗರು ಹೇಳುವಂತಹ ಬಾನಲೋಕದ ಮಾತುಗಳೆಂದು ತಿಳಿಗೇಡಿಗಳು ಭಾವಿಸುತ್ತಿದ್ದರು. ಅದಕ್ಕಾಗಿ-ಇದು ನೀವು ಶಂಕಿಸಿಕೊಂಡಿರುವಂತಹ 
ವಸ್ತುವೇನೂ ಅಲ್ಲ, ಇದು ಯುಕ್ತಿಪೂರ್ಣವಾಗಿರುವ ಗ್ರಂಥದ ಸೂಕ್ತಗಳು, ಇದನ್ನು ನೀವು ಅಲಕ್ಷಿಸಿದರೆ ಸುಜ್ಜಾನದಿಂದ 
'| ವಂಚಿತರಾಗುವಿರೆಂದು ಅವರಿಗೆ ಎಚ್ಚರಿಕೆ ಕೊಡಲಾಗಿದೆ. 

2. ಅರ್ಥಾತ್‌- ಇದರಲ್ಲಿ ಸೋಜಿಗದ ವಿಷಯವಾದರೂ ಏನಿದೇ? ಮಾನವರನ್ನು ಜಾಗೃತಗೊಳಿಸಲಿಕ್ಕಾಗಿ ಮಾನವನನ್ನೇ 
ನೇಮಿಸಬೇಕಿತ್ತೇ ಹೊರತು ದೇವಚರರನ್ನೋ ಯಕ್ಷ مہ‎ ಅಥವಾ ಪ್ರಾಣಿಯನ್ನೋ ನೇಮಿಸಬೇಕಿತ್ತೇ? ಪರಮಾರ್ಥದಿಂದ 
ಅಜ್ಞರಾಗಿರುವ ಮಾನವರಿಗೆ ಅವರ ಕರ್ತನೂ ಪ್ರಭುವೂ ಆದ ಅಲ್ಲಾಹನು ಅವರನ್ನು ಅವರ ಪಾಡಿಗೆ ಬಿಟ್ಟು ಬಿಡುವುದು 
ಆಶ್ಚರ್ಯಕರವೋ ಅಥವಾ ಅವನು ಅವರ ಮಾರ್ಗದರ್ಶನದ ವ್ಯವಸ್ಥೆ ಮಾಡುವುದು ಆಶ್ಚರ್ಯಕರವೋ? ಅಲ್ಲಾಹನ ಕಡೆಯಿಂದ 
ಸನ್ಮಾರ್ಗದರ್ಶನ ಬಂದಾಗ ಅದನ್ನು ಸ್ವೀಕರಿಸಿದವರಿಗೆ ಮನ್ನಣೆ ಸಿಗಬೇಕೇ ಅಥವಾ ಅದನ್ನು ನಿರಾಕರಿಸಿದವರಿಗೆ ಸಿಗಬೇಕೀ? 

3. ಕುರ್‌ಅನನ್ನು ಕೇಳಿ ಹಾಗೂ ಪ್ರವಾದಿವರ್ಯರ(ಸ) ಧರ್ಮಾಹ್ಟಾನದಿಂದ ಪ್ರಭಾವಿತನಾಗಿ ಇಸ್ಲಾಮ್‌ ದೀಕ್ಸೆಯನ್ನು 
ಕೈಗೊಳ್ಳುತ್ತಿದ್ದ ಪ್ರತಿಯೊಬ್ಬನೂ ಯಾವ ಗಂಡಾಂತರವನ್ನು ಎದುರಿಸಿ ಸರ್ವವಿಧದ ತ್ಯಾಗಗಳನ್ನು ಮಾಡಿ ಎಂತಹ ಕಷ್ಟ 
ಕಾರ್ಪಣ್ಯಗಳನ್ನು ಸಹಿಸಲಿಕ್ಕೂ ಸಿದ್ದ ಸ್ನನಾಗುತ್ತಿರುವುದನ್ನು ಕಂಡಾಗ, ಇದಕ್ಕೆ ಕಾರಣರಾಗಿರುವ ಪ್ರವಾದಿವರ್ಯರನ್ನು(ಸ) ಮಾಟಗಾರನೆಂದು 
ಹೇಳುತ್ತಿದ್ದರು. ಅವರೇನೋ ಪ್ರವಾದಿವರ್ಯರು(ಸ) ಚಾದೂಗಾರನೆಂದು ಅಣಕಿಸಿದರು. ಆದರೆ, ಆ ಮಾತು ಅವರಿಗೆ ಅನ್ವಯಿಸು: ುತ್ತದೆಯೇ 
ಎಂಬುದನ್ನು ಯೋಚಿಸಲಿಲ್ಲ. ಒಬ್ಬನು ಅತ್ಕುನ್ನತ ಮಟ್ಟದ ಭಾಷಣ ಶೈಲಿಯೊಂದಿಗೆ ಮನಮಸ್ತಿ ಸ್ರಿಷ್ಯಗಳನ್ನು ಗೆಲ್ಲುತ್ತಾನೆಂದ ಮಾತ್ರಕ್ಕೆ 

ವನೊಬ್ಬ ಮಾಟಗಾರನೆಂದು ಹೇಳಲಾಗುವುದಿಲ್ಲ. ತನ್ನ ಅಮೋಘವಾದ ಭಾಷಣದಲ್ಲಿ ಅವನು ಹೇಳುವುದೇನೆಂದೂ Hk 
ಭಾಷಣದ ಮೇಲೆ ವಿಶ್ವಾಸ ತಾಳುವವರ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳಾದುವೆಂದೂ ನೋಡಬೇಕಾಗಿದೆ. 


ಕಾಂಡ -11 


41 


642 ಕುರ್‌ಆನ್‌ ವ್ಯಾಖ್ಯಾನ 


೨2 ಎ ಸಥ 


2 ۲ و‎ NPIS کد6 مدق‎ [ye > 
SS Eo LINAS UTA 
Hi PT 5೨% ES CAIN a) 
ಖಿ ಮಸೆ پومر‎ Wo آفلا تَذََرْوكُم‎ $42 ಸಬ 


(4) ವಾಸ್ತವದಲ್ಲಿ ಆಕಾಶಗಳನ್ನೂ ಭೂಮಿಯನ್ನೂ ಆರು ದಿನಗಳಲ್ಲಿ ಸೃಷ್ಟಿಸಿದ, ಅನಂತರ ವಿಶ್ವ 
ಸಿಂಹಾಸನದಲ್ಲಿ ವಿರಾಜಿಸಿ ವಿಶ್ವಾಡಳಿತ ನಡೆಸುತ್ತಿರುವ ಅಲ್ಲಾಹನೇ ನಿಮ್ಮ ಪ್ರಭು." ಅವನ ಅನುಮತಿ ದೊರೆತ 
ಬಳಿಕವೇ ಎನಾ ಯಾರೂ 'ಶಿಫಾರಸು' ಮಾಡುವವರಿಲ್ಲ.5 ಈ ಅಲ್ಲಾಹನೇ ನಿಮ್ಮ ಪ್ರಭು. ಆದುದರಿಂದ ನೀವು 
ಅವನ ದಾಸ್ಕ-ಅರಾಧನೆಯನ್ನೇ ಮಾಡಿರಿ" ಮತ್ತೂ ನೀವು ಎಚ್ಚ ಕ್ಲರಗೊಳ್ಳುವುದಿಲ್ಲವೇ?” 


ಪೈಗಂಬರರು(ಸ) ಸಾರುತ್ತಿರುವ ವಾಣಿಯಲ್ಲಿ ಸುಜ್ಞಾನವಿದೆ. ಒಂದು ಅನುರೂಪವಾದ ವಿಚಾರ ವ್ಯವಸ್ಥೆ, ಯಿದೆ. ಅದರಲ್ಲಿ ಅಸಾದಾರಣ 
ಮಟ್ಟದ ಸಮತೋಲನವನ್ನೂ ಸತ್ಯವನ್ನೂ ಕಾಪಾಡಿಕೊಳ್ಳ: ಲಾಗಿದೆ. ಇದರ ನಿರೂಪಣೆಯಲ್ಲಿ ಮಾನವರ ಸಂಸ್ಕರಣೆಯ ವಿನಾ ಇನ್ನಾವ 
ಉದ್ದೇಶವೂ ಕಾಣದು. ಇದನ್ನು ನೀವೂ ನೋಡುತ್ತಿರುವಿರಿ. ಜನರು ವಾಮ ಮಾರ್ಗವನ್ನು ಬಿಟ್ಟು ಅವರ ಹಿತವೇ ಅಡಗಿರುವಂತಹ 
ನೇರ ಮಾರ್ಗಕ್ಕೆ ಬರಬೇಕೆಂದು ಮಾತ್ರ ಅವರ ಇಚ್ಛೆ. ಅವರ ಭಾಷಣಗಳಿಂದಾಗಿರುವ ಪರಿಣಾಮಗಳೂ ಜಾದೂಗಾರರ 
ಪರಿಣಾಮಗಳಿಗಿಂತ ಶೀರಾ ಭಿನ್ನವಾಗಿವೆ. ಇಲ್ಲಿ ಯಾರೇ ಪ್ರಭಾವಿತನಾಗಿದ್ದರೂ ಅವನ ಜೀವನದಲ್ಲಿ ಮಹತ್ವದ ಸುಧಾರಣೆಯಾಯಿತು. 
ಅವನು ಮೊದಲಿಗಿಂತ ಹೆಚ್ಚು ಉನ್ನತ ಚಾರಿತ್ರ್ಯವಳ್ಳವನಾಗಿ ಮಾರ್ಪಟ್ಟನು. ಹೀಗಿರುವಾಗ ಜಾದೂಗಾರರೂ ಇಂತಹ ಮಾತು 
ಗಳನ್ನಾಡುತ್ತಾರೋ? ಅಥವಾ ಅವರ ಮಾಟಗಾರಿಕೆಯು ಇಂತಹ ಸತ್ಸರಿಣಾಮಗಳನ್ನು ಮಾಡುತ್ತದೋ ಎಂದು ನೀವೇ ವಿವೇಚಿಸಿರಿ. 

4. ಅರ್ಥಾತ್‌- ಅವನು ವಿಶ್ವವನ್ನು ಸೃಷ್ಟಿಸಿ ಅದನ್ನು ಅದರೆ ಪಾಡಿಗೆ ಬಿಟ್ಟು ಬಿಡಲಿಲ್ಲ. ಅವನು ತಾನು ಸೃಷ್ಟಿಸಿದ ವಿಶ್ವದ 
ಅದಿಕಾರ ಪೀಠದಲ್ಲಿ ತಾನೇ ಕುಳಿತುಕೊಂಡನು. ಇಡೀ ವಿಶ್ವದ ಸಕಲ ವ್ಯವಸ್ಥೆಗಳು ಈಗ ಕಾರ್ಯತಃ ಅವನ ಕೈಯಲ್ಲಿವೆ. 
(ಅಆ್‌ರಾಫ್‌ ಅಧ್ಯಾಯದ 41ನೆಯ ಟಿಪ್ಪಣಿಯನ್ನೂ ನೋಡಿರಿ.) 

5. ಅರ್ಥಾತ್‌- ಈ ಜಗತ್ತಿನ ಆಡಳಿತ ಹಾಗೂ ವ್ಯವಸ್ಥಾಪನಾ ಕಾರ್ಯಗಳಲ್ಲಿ ಇತರರ ಹಸ್ಪಕ್ಷೇಪನಿರುವ ಮಾತಂತಿರಲಿ- 
ಅಲ್ಲಾಹನ ಮುಂದೆ ಶಿಫಾರಸು ಮಾಡಿ ಅವನು ತನ್ನ ನಿರ್ಧಾರವನ್ನು ಬದಲಿಸುವಂತೆ ಮಾಡುವ ಅಥವಾ ಯಾರದೇ ಭಾಗ್ಯವನ್ನು 
ರೂಪಿಸುವಂತೆ ಅಥವಾ ಕೆಡಿಸುವಂತೆ ಮಾಡುವ ಶಕ್ತಿಯೂ ಯಾರಿಗೂ ಇಲ್ಲ. ಅಶಿ ಹೆಚ್ಚೆಂದರೆ ಅವರು ಅಲ್ಲಾಹನನ್ನು 
ಪ್ರಾರ್ಥಿಸಿಕೊಳ್ಳಬಲ್ಲರು ಅಷ್ಟೆ, ಆದರೆ ಆ ಪ್ರಾರ್ಥನೆ ಸ್ಫೀಕೃತವಾಗುವುದೂ ಆಗದಿರುವುದೂ ಅಲ್ಲಾ: ಹನ ಇಚ್ಛೆಯನ್ನು ಅವಲಂಬಿಸಿದೆ. 

6. ಪ್ರಭುತ್ವವು ಸರ್ವಸಂಪೂರ್ಣವಾಗಿ ಅವನದಾಗಿರುವಾಗ ನೀವು ಅವನನ್ನು ಮಾತ್ರ ಆರಾಧಿಸಬೇಕಾದುದು ಅನಿವಾರ್ಯವಾಗಿದೆ. 
'ರುಬೂಬಿಯತ್‌' ಅಥವಾ 'ಪ್ರಭುತ್ವ' ಎಂಬ ಪದಕ್ಕೆ ಪಾಲಕತ್ಯ, ಒಡೆತನ ಮತ್ತು ಆಜ್ಞಾಧಿಕಾರ ಎಂಬ ಮೂರು ಅರ್ಥಗಳಿರುವಂತೆಯೇ 
ಅದಕ್ಕೆ ಪ್ರತಿಯಾಗಿರುವ 'ಇಬಾದತ್‌' ಎಂಬ ಪದಕ್ಕೂ 'ಉಪಾಸನೆ' 'ದಾಸ್ಕ' ಮತ್ತು 'ಅನುಸರಣೆ' ಎಂಬ ಮೂರು ಅರ್ಥಗಳಿವೆ. 

ಅಲ್ಲಾಹನು ಏಕಮಾತ್ರ ಪಾಲಕನಾಗಿರುವುದರಿಂದ ಅವನಿಗೆ ಮಾತ್ರ ಕೃತಜ್ಞತೆ ಸಲ್ಲಿಸಬೇಕು. ಅವನನ್ನು ಮಾತ್ರ ಪ್ರಾರ್ಥಿಸಬೇಕು. 
ಅತ್ಮಂತ ಭಕ್ತಿ ಮತ್ತು ಪ್ರೇಮಗಳಿಂದ ಅವನ ಮುಂದೆ ಮಾತ್ರ ತಲೆಬಾಗಬೇಕು. ಇದುವೇ 'ಇಬಾದತ್‌' ಎಂಬ ಪದದ ಮೊದಲನೆಯ 
ಅರ್ಥ. 

ಅಲ್ಲಾಹನು ಏಕೈಕ ಮಾಲಿಕ ಮತ್ತು ಒಡೆಯನೂ ಆಗಿರುವುದರಿಂದ ಮಾನವನು ಅವನ ದಾಸನಾಗಿರಬೇಕು. ಅವನ ಎದುರು 

ಸ್ವೇಚ್ಛಾವರ್ತನೆ ತೋರಬಾರದು. ಅವನ ಹೊರತು ಇನ್ನಾರ ವೈಚಾರಿಕ ಅಥವಾ ಪ್ರಾಯೋಗಿಕ ದಾಸ್ಕವನ್ನೂ a ಇದು 
'ಇಬಾದತ್‌' ಎಂಬ ಪದದ ಎರಡನೆಯ ಅರ್ಥ. 

ಅಲ್ಲಾಹನು ند‎ ಆಜ್ಞಾಧಿಕಾರಿಯಾಗಿರುವುದರಿಂದ ಮಾನವನು ಅವನ ಆಜ್ಞೆಗಳನ್ನು ಪಾಲಿಸಬೇಕು. ಅವನ ಕಾನೂನುಗಳನ್ನು 
ಅನುಸರಿಸಬೇಕು. ಸ್ವಯಂ ಆಜ್ಞಾಧಿಕಾರಿಯಾಗುವುದಾಗಲಿ ಅವನ ಹೊರತು ಇನ್ನಿತರರ ಆಜ್ಞಾಧಿಕಾರವನ್ನು ಒಪ್ಪಿಕೊಳ್ಳುವುದಾಗಲಿ 
ಕೂಡದು. ಇದು 'ಇಬಾದತ್‌' ಎಂಬ ಪದದ ಮೂರನೆಯ ಅರ್ಥ. 

7. [ವಸ್ತುಸ್ಥಿತಿಯ ಈ ವಿವರಣೆಯ ಬಳಿಕವೂ] ಇನ್ನೂ ನಿಮ್ಮ ಕಣ್ಣುಗಳು ತೆರೆಯಲಾರವೇ? ಯಾವ ತಪ್ಪುಭಾವನೆಯ 


ಕಾಂಡ -11 


10. ಯೂನುಸ್‌ 643 


SN RST NOS WEES 
CN Lod کت‎ SAIS 


۲ 


4 A AAT CT 
AS ANA مَتَازل‎ ENS NOLS 


(4) ನಿಮಗೆಲ್ಲರಿಗೂ ಅವನ ಕಡೆಗೇ ಮರಳಿಹೋಗಲಿಕ್ಕಿದೆ." ಇದು ಅಲ್ಲಾಹನ ಪರಿಪಕ್ಕ ವಾಗ್ದಾನ. 
ನಿಶ್ಚಯವಾಗಿಯೂ ಸೃಷ್ಟಿಯ ಆರಂಭವನ್ನು ಅವನೇ ಮಾಡುತ್ತಾನೆ. ಅನಂತರ ಅವನೇ ಇನ್ನೊಮ್ಮೆ 
ಸೃಷ್ಟಿಸುವನು” (ಇದು) ಸತ್ಕವಿಶ್ವಾಸವಿರಿಸಿ ಸತ್ಯರ್ಮವೆಸಗುವವರಿಗೆ ನ್ಯಾಯಪೂರ್ಣ ಪ್ರತಿಫಲ ಕೊಡಲಿಕ್ಕಾಗಿ 
ಮತ್ತು 'ಸತ್ಕನಿಷೇದ' ನೀತಿಯನ್ನು ಕೈಗೊಂಡವರು ಕುದಿಯುವ ನೀರು ಕುಡಿಯಲಿಕ್ಕಾಗಿ ಮತ್ತು ಅವರು 
'ಸತ್ಯನಿಷೇಧ'ವೆಸಗುತ್ತಿದ್ದುದರ ಪ್ರತಿಫಲವಾಗಿ ವೇದನಾಯುಕ್ತ ಶಿಕ್ಷೆಯನ್ನು ಅನುಭವಿಸಲಿಕ್ಕಾಗಿ.'" 

(5-6) ಸೂರ್ಯನನ್ನು ಪ್ರಕಾಶಮಾನವನ್ನಾಗಿ ಮಾಡಿದವನೂ ಚಂದ್ರನಿಗೆ ಹೊಳಪನ್ನು ಕೊಟ್ಟವನೂ ನೀವು 


ಕಾರಣದಿಂದಾಗಿ ನಿಮ್ಮ ಜೀವನದ ಸಂಪೂರ್ಣ ನಿಲುಮೆಯು ವಾಸ್ತವಿಕತೆಗೆ ವಿರುದ್ಧವಾಗಿತ್ತೋ ಅದರಲ್ಲೇ ಇನ್ನೂ ನೀವು 
ಬಿದ್ದುಕೊಂಡಿರುವಿರಾ? 

$. ಇದು ಪ್ರವಾದಿಯ ಶಿಕ್ಷಣದ ಎರಡನೆಯ ಮೂಲ ಸಿದ್ದಾಂತ. ನಿಮ್ಮ ಪ್ರಭು ಅಲ್ಲಾಹನೊಬ್ಬನು ಮಾತ್ರವಾಗಿರುವುದರಿಂದ 
ಅವನ ದಾಸ್ಯ-ಆರಾಧನೆಯನ್ನೇ ಮಾಡಿರಿ ಎಂಬುದು ಪ್ರಥಮ ಮೂಲ ಸಿದ್ಧಾಂತ. ಈ ಲೋಕದಿಂದ ಮರಳಿ ಹೋಗಿ ನಿಮ್ಮ ಪ್ರಭುನಿಗೆ 
ನಿಮ್ಮ ಜೀವನದ ಲೆಕ್ಕಾಚಾರ ಒಪ್ಪ್ಬಸಲಿಕ್ಕಿದೆ ಎಂಬುದು ಎರಡನೆಯ ಸಿದ್ದಾಂತ. 

9. ಈ ಮಾತು, ವಾದ ಮತ್ತು ಅದರ ಸಾಕ್ಸ್ಯಾಧಾರ ಇವೆರಡರ ಸಂಯೋಗವಾಗಿರುತ್ತದೆ. ಅಲ್ಲಾಹನು ಮಾನವನನ್ನು 
ಇನ್ನೊಮ್ಮೆ ಸೃಷ್ಟಿಸುವನು ಎಂಬುದು ವಾದ. ಅದಕ್ಕೆ ಅವನೇ ಮಾನವನನ್ನು ಮೊದಲ ಬಾರಿಗೆ ಸೃಷ್ಟಿಸಿದನು ಎಂಬುದು ಸಾಕ್ಸ್ಯಾಧಾರ. 
ಅಲ್ಲಾಹನು ಸೃಷ್ಟಿಯನ್ನು ಪ್ರಥಮತಃ ಸೃಷ್ಟಿಸಿದನು ಎಂಬುದನ್ನು ಒಪ್ಪಿಕೊಂಡಾತನು, ಆ ಅಲ್ಲಾಹನೇ ಈ ಸೃಷ್ಟಿಯನ್ನು ಪುನಃ 
ಸೃಷ್ಟಿಸಬಲ್ಲನೆಂಬುದನ್ನು ಅಸಂಭವವೆಂದೋ ಬುದ್ಧಿಗೆ ನಿಲುಕದ ವಿಷಯವೆಂದೋ ಹೇಳಲಾರ. 

10. ಅಲ್ಲಾಹನು ಮಾನವನನ್ನು ಪುನಃ ಸೃಷ್ಟಿಸುವ ಉದ್ದೇಶವು ಇದೇ ಆಗಿದೆ. ಮೇಲೆ ಕೊಟ್ಟಿರುವಂತಹ ಆಧಾರ 
ಪ್ರಮಾಣವು - ಸೃಷ್ಟಿಯ ಪುನರಾವರ್ತನೆ ಸಾಧ್ಯವಿದೆ ಮತ್ತು ಅದು ಅಸಂಭವವೆಂದು ತಿಳಿಯುವುದು ಸರಿಯಲ್ಲ ಎಂಬುದನ್ನು 
ಸಾಬೀತು ಪಡಿಸಲು ಸಾಕಾಗಿತ್ತು. ಈಗ ಈ ಪುನರಾವರ್ತನೆಯು ಬುದ್ದಿ ಮತ್ತು ನ್ಯಾಯದ ದೃಷ್ಟಿಯಿಂದ ಅತ್ಯಗತ್ಯವಾಗಿದೆ 
ಮತ್ತು ಎರಡನೆಯ ಬಾರಿ ಸೃಪ್ಪಿಸುವುದರ ಹೊರತು ಬೇರಾವ ರೂಪದಿಂದಲೂ ಇದು ಪೂರ್ತಿಗೊಳ್ಳುವುದಿಲ್ಲವೆಂದೂ 
ತೋರಿಸಿ ಕೊಡಲಾಗಿದೆ. [ಅಲ್ಲಾಹನನ್ನು ತಮ್ಮ ಏಕೈಕ ಪ್ರಭು ಎಂದು ಒಪ್ಪಿಕೊಂಡು ಇಬಾದತ್‌ಗೆ ಸರಿಯಾದ 
ನಿಲುಮೆಯನ್ನಿರಿಸಿಕೊಳ್ಳುವವರು ತಮ್ಮ ಈ ಸದ್ವರ್ತನೆಯ ಪರಿಪೂರ್ಣ ಸತ್ಸಲ ಪಡೆಯಲು ಅರ್ಹರು. ಪರಮಾರ್ಥವನ್ನು ನಿರಾಕರಿಸಿ 
ದೇವ ಇಬಾದತ್‌ಗೆ ವಿರುದ್ಧವಾಗಿ ಜೀವಿಸಿದವರು ತಮ್ಮ ಅನುಚಿತ ಕರ್ಮವಿಧಾನದ ದುಷ್ಪರಿಣಾಮವನ್ನು ಕಾಣಲಿಕ್ಕೂ ಬಾಧ್ಯಸ್ವರು.] 
ಈ ಅವಶ್ಯಕತೆಯು ಪ್ರಸಕ್ತ ಜೀವನದಲ್ಲಿ ಪೂರ್ತಿಗೊಳ್ಳುತ್ತಿಲ್ಲವೆಂದಾದರೆ (ಹಟಮಾರಿಯಲ್ಲದ ಪ್ರತಿಯೊಬ್ಬ ವ್ಯಕ್ತಿಯೂ 
ಈ ಜೀವನದಲ್ಲಿ ಅದು ಪೂರ್ಣಗೊಳ್ಳುವುದಿಲ್ಲವೆಂಬುದನ್ನು ತಿಳಿದಿರುತ್ತಾನೆ) ಅದನ್ನು ಪೂರ್ಣಗೊಳಿಸಲಿಕ್ಕಾಗಿ ಇನ್ನೊಂದು 
ಜೀವನವು ಖಂಡಿತವಾಗಿಯೂ ಅನಿವಾರ್ಯವಾಗಿದೆ. (ಇನ್ನಷ್ಟು ವಿವರಣೆಗೆ 'ಅಲ್‌ರಾಫ್‌' ಅಧ್ಯಾಯದ 105ನೆಯ ಟಿಪ್ಪಣಿಯನ್ನು 
ನೋಡಿರಿ.) 


ಕಾಂಡ -11 


644 ಕುರ್‌ಆನ್‌ ವ್ಯಾಖ್ಮಾನ 


ذو 
یذ 
“lilt ಜಸ 7 4 (|‏ 22 طصاای ‏ ید 6ک 7 
ایل OO 3 TNT Dp NEES ENS‏ 
1 م٣"‏ و 5 7و 3[ [a‏ 
Nese‏ ۸د ما ہے 2 5 
اي يک ومن لا ا AEGIS SENAY‏ 


ಸಂವತ್ಸರಗಳ ಎಣಿಕೆಗಳನ್ನೂ ತಾರೀಕುಗಳ ಗಣನೆಯನ್ನೂ ತಿಳಿಯಲಿಕ್ಕಾಗಿ ಅದಕ್ಕೆ ವೃದ್ಧಿ ಕ್ಷಯಗಳ ಘಟ್ಟಗಳನ್ನು 
ಸರಿಯಾಗಿ ನಿರ್ಣಯಿಸಿ ಕೊಟ್ಟವನೂ ಅವನೇ. ಅಲ್ಲಾಹನು ಇವೆಲ್ಲವುಗಳನ್ನೂ ಸತ್ಯಪೂರ್ಣವಾಗಿಯೇ 
ಸೃಷ್ಟಿಸಿದನು. ಅವನು ಅರಿವುಳ್ಳವರಿಗೆ ತನ್ನ ದೃಷ್ಟಾಂತಗಳನ್ನು ವಿವರಿಸುತ್ತಾನೆ. ನಿಶ್ಚಯವಾಗಿಯೂ ರಾತ್ರಿ 
ಹೆಗಲುಗಳು ಒಂದನ್ನೊಂದು ಹಿಂಬಾಲಿಸಿಕೊಂಡು ಬರುವುದರಲ್ಲಿಯೂ ಅಲ್ಲಾಹನು ಭೂಮಿ-ಆಕಾಶಗಳಲ್ಲಿ 
ಸೃಷ್ಟಿಸಿರುವ ಪ್ರತಿಯೊಂದು ವಸ್ತುವಿನಲ್ಲಿಯೂ (ಮಿಥ್ಮ ಆಚಾರ ಮತ್ತು ಮಿಥ್ಕ ವಿಚಾರಗಳಿಂದ) ದೂರವಿರಲು' 
ಬಯಸುವವರಿಗೆ ನಿದರ್ಶನಗಳಿವೆ. "' 

(7-8) ನಿಶ್ಚಯವಾಗಿಯೂ ನಮ್ಮನ್ನು ಭೇಟಿಯಾಗುವ ನಿರೀಕ್ಸೆಯಿಲ್ಲದವರ, ಐಹಿಕ ಜೀವನದಲ್ಲೇ 


11. ಈ ವಿಶ್ವಾಸವು ಪರಲೋಕದ ಬಗೆಗಿನ ಮೂರನೆಯ ಸಾಕ್ಸ್ಯಾಧಾರ. ಅಲ್ಲಾಹನು ವಿಶ್ವದಾದ್ಧಂತ ಮಾಡಿರುವಂತಹ ಕೆಲಸ 
ಕಾರ್ಯಗಳ ದೊಡ್ಡ ದೊಡ್ಡ ಕುರುಹುಗಳು ಸೂರ್ಯ-ಚಂದ್ರ, ಹಗಲು-ರಾತ್ರೆಗಳ ಆವರ್ತನ ಇತ್ಯಾದಿಗಳ ರೂಪದಲ್ಲಿ ಪ್ರತಿಯೊಬ್ಬನ 
] ಕಣ್ಣ ಮುಂದೆಯೇ ಇವೆ. ಇಷ್ಟೊಂದು ಬೃಹತ್‌ ಕಾರ್ಯಾಗಾರದ ಸೃಷ್ಟಿಕರ್ತನು ಇವುಗಳನ್ನೆಲ್ಲ ಕೇವಲ ಲೀಲೆಗಾಗಿ ಮಾಡಿ, ಅದು 
ಸಾಕೆನಿಸಿದ ಕೂಡಲೇ ಆಟಿಕೆಯ ಮನೆಯನ್ನು ಮುರಿದು ಹಾಕುವಂತೆ ಮುರಿದು ಹಾಕಲು ಅವನೇನೂ ಸಣ್ಣ ಮಗುವಲ್ಲ. ಅವನ 
ಪ್ರಶಿಯೊಂದು ಕೆಲಸದಲ್ಲೂ ಶಿಸ್ತು ಇದೆ, ಯುಕ್ತಿ ಇದೆ, ಕಾರ್ಯಕುಶಲತೆಗಳಿವೆ ಮತ್ತು ಪ್ರತಿಯೊಂದು ಕಣದ ಸೃಷ್ಟಿಯಲ್ಲೂ 
ಗಾಢವಾದ ಪೂರ್ಬ ಸಂಕಲ್ಪವೊಂದು ಕಂಡು ಬರುತ್ತದೆ. ಅವನು ಯುಕ್ತಿ ಪೂರ್ಣನಾಗಿದ್ದಾನೆ ಮತ್ತು ಅವನ ಯುಕ್ತಿಯ ಸರಕೇತಗಳು 
ನಿಮ್ಮ ಕಣ್ಣ ಮುಂದೆಯೇ ಇವೆ. ಹೀಗಿರುತ್ತ ಅವನು ಮಾನವನಿಗೆ ಬುದ್ಧಿಶಕ್ತಿ, ಚಾರಿತ್ರ್ಯಪ್ರಜ್ಞೆ ಸ್ವತಂತ್ರ ಹೊಣೆಗಾರಿಕೆ ಮತ್ತು 
ಕರ್ಮ ಸ್ವಾತಂತ್ರ್ಯವನ್ನು ಕೊಟ್ಟ ಬಳಿಕ ಅವನ ಜೀವನ ವೃತ್ತಾಂತದ ಬಗೆಗಿನ ಯಾವ ಲೆಕ್ಕಾಚಾರವನ್ನೂ ಪಡೆಯಲಾರನೆಂದೂ ಅವನ 
ಬೌದ್ದಿಕ ಹಾಗೂ ನೈತಿಕ ಹೊಣೆಗಾರಿಕೆಗಳ ಆಧಾರದಲ್ಲಿ ಅವನಿಗೆ ಸಹಜವಾಗಿಯೂ ಸಿಗಲೇಬೆಳಕಾದ ಸೆ تر‎ ಅಥವಾ ದುಷ್ಪಲವನ್ನು 
ಕೊಡದೆ ಹಾಗೆಯೇ ಬಿಟ್ಟುಬಿಡುವನೆಂದೂ ನೀವು ನಿರೀಕ್ಷಿಸುವುದಾದರೂ . ಹೇಗೆ? 

ಈ ನಿಟ್ಟಿನಲ್ಲಿ ಒಂದು ಪ್ರಮುಖ ವಿಷಯವನ್ನು ವಿವರಿಸಲಾಗಿದ್ದು, ಅದನ್ನು ಆಳವಾಗಿ ಗಮನಿಸಬೇಕು. 'ಅಲ್ಲಾಹನು 
ಅರಿವುಳ್ಳವರಿಗೆ ತನ್ನ ದೃಷ್ಟಾಂತಗಳನ್ನು ವಿವರಿಸುತ್ತಾನೆ' ಮತ್ತು 'ಅಲ್ಲಾಹನು ಸೃಷ್ಟಿಸುವ ಪ್ರತಿಯೊಂದು ವಸ್ತುವಿನಲ್ಲಿಯೂ ಮಿಥ್ಯ 
ವಿಚಾರ ಮತ್ತು. ಮಿಥ್ಮಾಚಾರಗಳಿಂದ ದೂರವಿರಲಿಚ್ಛಿಸುವವರಿಗೆ ನಿದರ್ಶನಗಳಿವೆ" ಎಂದೂ ಹೇಳಲಾಗಿದೆ. ಅಲ್ಲಾಹನು ಅತ್ಯಂತ 
ಯುಕ್ತಿಪೂರ್ಣವಾಗಿ ಜೀವನರಂಗಗಳಲ್ಲೆಲ್ಲ ಅವುಗಳ ಹಿಂದೆ ಅಡಗಿರುವ ಪರಮಾರ್ಥಗಳ ಕಡೆಗೆ ಬೊಟ್ಟು ಮಾಡುವಂತಹ 
ನಿದರ್ಶನಗಳನ್ನು ಹರಡಿದ್ದಾನೆ. ಆದರೆ ತಮ್ಮಲ್ಲಿ ಎರಡು ಗುಣವಿಶೇಷಗಳನ್ನು ಇರಿಸಿಕೊಳ್ಳುವವರು ಮಾತ್ರ ಆ ನಿದರ್ಶನಗಳ ಮೂಲಕ 
ಪರಮಾರ್ಥಗಳನ್ನು ತಲುಪಬಲ್ಲರು. 

ಒಂದನೆಯದಾಗಿ - ಅವರು ಅಜ್ಞಾನದ ಪಕ್ಷಹಾತಗಳಿಂದ ದೂರ ಸರಿದು ಅಲ್ಲಾಹನು ಮಾನವನಿಗೆ ನೀಡಿರುವ ಜ್ಞಾನಸಾಧನಗಳನ್ನು 


ಬಳಸಬೇಕು. : 


ಉತ್ಕಟೇಚ್ಛೆ ಆವರಲ್ಲಿರಬೇಕು. 


10. ಯೂನುಸ್‌ د‎ 645 


oR SEG LL lds‏ اگ اکن 
Es‏ روا الین ا ِن مال 511 


ರಿ 


7 7 


Me ಸ ಬ RST: ick 


ತೃಪ್ತರಾಗಿರುವವರ ಹಾಗೂ ನಮ್ಮ ದೃಷ್ಟಾಂತಗಳ ಬಗ್ಗೆ ಅಲಕ್ಷ್ಯರಾಗಿರುವವರ- ಅಂತಿಮ ವಾಸಸ್ಥಾನವು 
'ನರಕ'ವೇ ಆಗಿರುವುದು. ಇದು ಅವರು (ತಮ್ಮ `ಈ ತಪ್ಪು ವಿಚಾರ ಮತ್ತು ಆಚಾರಗಳ ನಿಮಿತ್ತ) ಎಸಗಿದ 
ಕೆಡುಕುಗಳ ಫಲವಾಗಿದೆ. 

(9-10) ಖಂಡಿತವಾಗಿಯೂ 3 ವಶ್ವಾಸವಿರಿಸಿ (ಅರ್ಥಾತ್‌ ಈ ಗ್ರಂಥವು ಪ್ರತಿಪಾದಿಸುತ್ತಿರುವ 
ಸತ್ಯಗಳನ್ನು ಸ್ವೀಕರಿಸಿ) ಸತ್ಯರ್ಮಗಳನ್ನು ಮಾಡುತ್ತಿದ್ದವರನ್ನು ಅವರ ಪ್ರಭು ಅವರ ಈಮಾನಿನ ಕಾರಣವಾಗಿ 
ಸನ್ಮಾರ್ಗದಲ್ಲಿ ನಡೆಸುವನು; ಅನುಗ್ರಹಭರಿತ ಸ್ವರ್ಗೋದ್ಯಾನಗಳಲ್ಲಿ ಅವರ ತಳಭಾಗದಲ್ಲಿ ಕಾಲುವೆಗಳು 


12. ಇಲ್ಲಿ ಪುನಃ ವಾದದೊಂದಿಗೆ ಅದರ ಆಧಾರ ಪ್ರಮಾಣವನ್ನೂ ಸಾಂಕೇತಿಕವಾಗಿ ವಿವರಿಸಲಾಗಿದೆ. ಪರಲೋಕ ವಿಶ್ವಾಸದ 
ನಿರಾಕರಣೆಯ ಖಚಿತ ಪರಿಣಾಮವು ನರಕಯಾತನೆ ಎಂಬುದು ವಾದ. ಮಾನವನು ಈ ವಿಶ್ವಾಸವನ್ನು ನಿರಾಕರಿಸಿ ಅಥವಾ ಅದನ್ನು 
ಮರೆತು ಎಂತಹ ಪಾಪಕರ್ಮಗಳನ್ನೆಸಗುತ್ತಾನೆಂದರೆ ಅದಕ್ಕೆ ನರಕ ಯಾತನೆಯೇ ಪ್ರತಿಫಲನಲ್ಲದೆ ಬೇರೇನೂ ಇರಲು ಸಾಧ್ಯವಿಲ್ಲ 
ಎರಬುದು ಇದಕ್ಕೆ ಆಧಾರ ಪ್ರಮಾಣ. ಮೊದಲಿನ ಮೂರು ಆದಾರ ಪ್ರಮಾಣಗಳು ಬೌದ್ದಿಕ ರೂಪದ್ದಾಗಿದ್ದುವು. ಈ ಆಧಾರ 
ಪ್ರಮಾಣವು ಪ್ರಾಯೋಗಿಕ ಪ್ರಮಾಣಕ್ಕೆ ಸಂಬಂಧಿಸಿದೆ. ಇಲ್ಲಿ ಇದನ್ನು ಕೇವಲ ಸಾಂಕೇತಿಕವಾಗಿ ವಿವರಿಸಲಾಗಿದೆ. ಆದರೆ 
ಕುರ್‌ಆನಿನಲ್ಲಿ ಏಿವಿಧ' ಸಂದರ್ಭಗಳಲ್ಲಿ ನಮಗೆ ಇದರ, ಸುದೀರ್ಫ “ವಿವರಣೆ ಸಿಗುತ್ತದೆ. ಇದರ ಸಾರಾಂಶವೇನೆಂದರೆ, ನಮಗೆ 
ನಮ್ಮ: ಸೃಷ್ಟಿಕರ್ತನ ಮುಂದೆ ನಮ್ಮ ಸಂಪೂರ್ಣ ಜೀವನದ ಕರ್ಮಗಳ ಲೆಕ್ಕಾಚಾರವನ್ನು ಒಪ್ಪಿಸಲಿಕ್ಕಿದೆಯೆಂಬ ನಿಶ್ಚಲ ಕಲ್ಪನೆಯು 
ಮಾನವ ಚಾರಿತ್ರ್ಯದ ಆಳಕ್ಕೆ ಇಳಿಯುವ مات‎ ಮುನವನ ವೈಯಕ್ತಿಕ ಹಾಗೂ ಸಾಮೂಹಿಕ ನೀತಿಗಳಲ್ಲಿ ಸುಧಾರಣೆಯಾಗಲು ಸಾಧ್ಯವೇ 
ಇಲ್ಲ. ಹೀಗೇಕೆ? ಈ ಕಲ್ಪನೆ ಹಾಗೂ ದೃಢ ವಿಶ್ವಾಸವು ಲೋಪ ಅಥವಾ ದುರ್ಬಲವಾದೊಡನೆ ಮಾನವನ ಶೀಲ ಚಾರಿತ್ರೈಗಳ ಬಂಡಿಯು 
|| ಪಾಪ ಮಾರ್ಗದತ್ತ ಚಲಿಸಲು ಕಾರಣವೇನು? ಇದು ಚೆನ್ನಾಗಿ ವಿವೇಚಿಸತಕ್ಕ ವಿಷಯ. ಪರಲೋಕ ವಿಶ್ವಾಸವು ವಾಸ್ತವಿಕತೆಗೆ 

ನುಗುಣವಾಗಿರದಿರುತ್ತಿದ್ದರೆ ಹಾಗೂ ಅದರ ನಿರಾಕರಣೆಯು ವಾಸ್ತವಿಕತೆಗೆ ವಿರುದ್ಧವಲ್ಲದಿರುತ್ತಿದ್ದರೆ ಸ್ವೀಕಾರ ನಿರಾಕರಣೆಗಳ 
وس‎ ಅಪರಿಹಾರ್ಯವಾಗಿ ಒಂದೇ ರೂಪದಲ್ಲಿ ನಮ್ಮ ಮುಂದೆ ಬರುತ್ತಿರಲು ಸಾಧ್ಯ ವೇ ಇರಲಿಲ್ಲ. ಒಂದು ವಿಷಯದಿಂದ 
ಸದಾ ಸರಿಯಾದ ಪರಿಣಾಮಗಳೇ ಹೊರ ಬರುವುದೂ ಅದಕ್ಕೆ ವೈತಿರಿಕ್ಷವಾದುದರಿಂದ ಸದಾ ಕೆಟ್ಟ ಪರಿಣಾಮಗಳೇ ಹೊರೆ ಬರುವುದೂ 
ಅದು ಸ್ವಯಂ ಸರಿಯಾದುದು ಎಂಬುದಕ್ಕೆ ಖಚಿತವಾದ ರುಜುವಾಶಾಗಿರುತ್ತದೆ. 

(ಅಲ್ಲಾಹನ ಮತ್ತು ಪರಲೋಕದ ಅಸ್ತಿತ್ವವನ್ನೇ ನಿರಾಕರಿಸುವಂತಹವರಲ್ಲೂ ಅನೇಕರು ಉತ್ತಮ ಚಾರಿತ್ಯ್ಯವುಳ್ಳವರೂ 
ಸದಾಚಾರಿಗಳೂ ಇದ್ದಾರೆಂದು ಹೇಳಲಾಗುತ್ತದೆ. ಆದರೆ ಅವರ ಈ ಭಾವನೆ ಹಾಗೂ ಆಕ್ಸೇಪವು ಕೇವಲ ಸ್ಥೂಲಾವಲೋಕನದ 
ಪರಿಣಾಮವಾಗಿರುತ್ತದೆ.] ನಾಸ್ತಿಕನೂ ಪರಲೋಕ ವಿಶ್ವಾಸದ ಧಿಕ್ಕಾರಿಯೂ ಆಗಿದ್ದು ಕೆಲವು ಸ್ಥಾಯೀ ಸತೃರ್ಮಗಳನ್ನು ಡುತ್ತಿರುವ 
ಹಾಗೂ ಕೆಲವು ಕೆಡುಕುಗಳಿಂದ ದೂರವಿರುವಂತಹವನು ಈ ಜಗತ್ತಿನಲ್ಲಿ ಇದ್ದರೂ ಅವನ ಈ ہوا‎ ಅವನ 
ಭೌತಿಕವಾದಕ್ಕೆ ಪರವಾಗಿರುವ ಜೀವನ ಪದ್ಧಶಿಯನ್ನನುಸರಿಸುವ ಪರಿಣಾಮವಲ್ಲ. ಅದು ಅವನ ಅಂತಃಕರಣದಲ್ಲಿ ಪರೋಕ್ಷವಾಗಿ 
ನೆಲೆಸಿರುವ ಧಾರ್ಮಿಕತೆಯ್ದ ಪರಿಣ್ಗಾಮದಿಂದಾಗಿರುತ್ತದೆ. ಅವನ ಈ ನೈತಿಕ ಸಂಪತ್ತು ಧರ್ಮದಿಂದ ಕದ್ದುಕೊಂಡದ್ದಾಗಿರುತ್ತ: ದೆ. 
ಅವನು ಇದನ್ನು ಅಸಮರ್ಪಕ ರೀತಿಯಿಂದ. ಧರ್ಮರಾಹಿತ್ಯೆ ಮಾರ್ಗದಲ್ಲಿ ಬಳಸುತ್ತಿದ್ದಾನೆ. ಏಕೆಂದರೆ ಧರ್ಮರಾಹಿತ್ಯ ಹಾಗೂ 
|) دی‎ ಖಜಾನೆಯಲ್ಲಿ ಈ ಸಂಪತ್ತನ್ನು ಅವನು ತೋರಿಸಿಕೊಡಲಾರ. y 


ಕಾಂಡ -11 


646 ಕುರ್‌ಆನ್‌ ವ್ಯಾಖ್ಯಾನ 


REESE 


AND ATs O pds & 


2 
ಫಿ 


(ea 
೨9 25 Ta LI A ہو‎ 3" ೨% a 
೦G FG oS IES Es 


ಹರಿಯುತ್ತಿರುವುವು.!? ಅದರಲ್ಲಿ ಅವರ ಧ್ವನಿಯು, "ಓ ಅಲ್ಲಾಹ್‌, ನೀನು ಪರಿಶುದ್ಧನು" ಎಂದೂ ಅವರ 
ಪ್ರಾರ್ಥನೆಯು "ಪ್ರಶಾಂತಿ ಇರಲಿ" ಎಂದೂ ಅವರ ಪ್ರತಿಯೊಂದು ಮಾತಿನ ಕೊನೆಯನುಡಿ "ಸರ್ವ ಸ್ತುತಿ 
ಸ್ತೋತ್ರಗಳೂ ಸಕಲ ಲೋಕಗಳ ಪ್ರಭುವಾದ ಅಲ್ಲಾಹನಿಗೇ' ಎಂದೂ ಆಗಿರುವುದು.“ 

(11-14) ಜನರು” ಲೌಕಿಕ ಹಿತವನ್ನು ಬೇಡುವಲ್ಲಿ ತವಕಪಡುವಷ್ಟೇ ಅವರಿಗೆ ಕೇಡುಂಟು ಮಾಡಲಿಕ್ಕಾಗಿ 


13. ಈ کرات‎ ನಿಷಯಾನುಕ್ರಮವು ವಿಶೇಷ ಗಮನಾರ್ಹವಾಗಿದೆ: 

1) ಅವರಿಗೆ ಪರಲೋಕ ಜೀವನದಲ್ಲಿ ಸ್ವರ್ಗ ಪ್ರಾಪ್ತಿಯಾಗುವುದು ಹೇಗೆಂದರೆ ಅವರು ಈ ಲೋಕದ ಜೀವನದಲ್ಲಿ ನೇರ 
ಮಾರ್ಗದಲ್ಲಿ ನಡೆದಿದ್ದರು. ಪ್ರತಿಯೊಂದು ಕಾರ್ಯದಲ್ಲೂ ಅವರು ಸತ್ಯ ಮಾರ್ಗವನ್ನು ಸ್ಟೀಕರಿಸಿಕೊಂಡಿದ್ದರು ಮತ್ತು ಮಿಥ್ಮ 
ಮಾರ್ಗವನ್ನು ತ್ಮಜಿಸಿದ್ದರು. 

2) ಪ್ರತಿಯೊಂದು ಹೆಚ್ಚೆಯಲ್ಲೂ ಜೀವನದ ಪ್ರತಿಯೊಂದು ಕವಲು ದಾರಿಯಲ್ಲೂ ಸರಿ ಮತ್ತು ತಪ್ಪು, ಸತ್ಯ ಮತ್ತು ಮಿಥ್ಯ, 
ನೇರ ಮತ್ತು ವಾಮ ಮಾರ್ಗಗಳ ಪರಿಚಯ ಅವರಿಗಾದುದು ಹೇಗೆ? ಈ ಅರಿವಿನ ಪ್ರಕಾರ ಸನ್ಮಾರ್ಗದಲ್ಲಿ ಸ್ಲಿರರಾಗಿರಲಿಕ್ಕೂ 
ದುರ್ಮಾರ್ಗದಿಂದ ದೂರ ಸರಿದಿರಲಿಕ್ಕೂ ಬೇಕಾದ ಶಕ್ತಿ ಅವರಿಗೆ ಪ್ರಾಪ್ತವಾದುದು ಎಲ್ಲಿಂದ? ಇದು ಅವರ ಪ್ರಭುವಿನ ವತಿಯಿಂದ. 
ಏಕೆಂದರೆ ಜ್ಞಾನಮಾರ್ಗದರ್ಶನದ ಹಾಗೂ ಕರ್ಮದ ಅನುಗ್ರಹದ ಮೂಲ ಅವನೇ ಆಗಿರುತ್ತಾನೆ. 

ಅವರ ಪ್ರಭು ಅವರಿಗೆ ಈ ಸನ್ಮಾರ್ಗದರ್ಶನವನ್ನೂ ಕರ್ಮಾನುಗ್ರಹವನ್ನೂ ಯಾಕಾಗಿ ನೀಡುತ್ತಿದ್ದನು? ಅದು ಅವರ 
ಈಮಾನಿನ(ಸತ್ಮವಿಶ್ವಾಸದ) ಕಾರಣವಾಗಿ. 

ಮೇಲೆ ಕಾಣಿಸಿದ ಈ ಪರಿಣಾಮಗಳು ಯಾವ ತರದ ಈಮಾನಿನ ಫಲವಾಗಿವೆ? ಕೇವಲ ಒಪ್ಪಿಕೊಂಡರು ಎಂಬ ಅರ್ಥ 
ಮಾತ್ರದಿಂದಲ್ಲ, ಬದಲಾಗಿ ಹೃದಯಾಂತರಾಳಕ್ಕೆ ಇಳಿದಂತಹ ಹಾಗೂ ಅವರ ಶೀಲ ಚಾರಿತ್ರ್ಯಗಳಾಗಿ ಮಾರ್ಪಡುವಂತಹ ಈಮಾನಿನ 
ಫಲವಾಗಿ. ಅದರ ಬಲದಿಂದ ಅವರ ನಡತೆ ಹಾಗೂ ಕರ್ಮಗಳಲ್ಲಿ ಒಳಿತುಗಳು ಕಾಣತೊಡಗುವಂತಹ ಈಮಾನಿನ ಫಲವಾಗಿ. 

14. ಇಲ್ಲಿ ಒಂದು ವಿಷಯವನ್ನು ಲಘುವಾದ ವಿವರಣಾ ಶೈಲಿಯಲ್ಲಿ ವಿವರಿಸಲಾಗಿದೆ. ಭೂಲೋಕದ ಈ ಪರೀಕ್ಷಾ 
ಭವನದಿಂದ ಉತ್ತೀರ್ಣರಾಗಿ ಸರ್ವ ಸೆಂಪದ್ಧರಿತ ಸ್ವರ್ಗಗಳಿಗೆ ತಲಪಿದೊಡನೆ ಇವರು (ಕೆಲವು ತಿಳಿಗೇಡಿಗಳ ಮನಸ್ಸಿಗೆ 
ಹೊಳೆಯುವಂತೆ) ಅಲ್ಲಿರುವ ಸುಖಭೋಗ ಸಾಮಗ್ರಿಗಳ ಮೇಲೆ ಹಸಿದು ಕಂಗಾಲಾದವರು ಮುಗಿ ಬೀಳುವ ಹಾಗೆ ನಾಲ್ಕೂ ಕಡೆಗಳಿಂದ 
| 'ಅಷ್ಸರೆಯರನ್ನು ತನ್ನಿರಿ! ಮದಿರೆ ಎಲ್ಲಿದೆ? ವಾದ್ಯಗಳು ಮೊಳಗಲಿ!' ಎಂಬಿತ್ಯಾದಿಯಾಗಿ ಕೂಗಲಾರರು. ವಾಸ್ತವದಲ್ಲಿ ಸಜ್ಜನರಾದ 
ಸತ್ಕವಿಶ್ವಾಸಿಗಳು ಈ ಲೋಕದಲ್ಲಿ ಘನ ವಿಚಾರಗಳನ್ನೂ ವೈಶಿಷ್ಟ್ಯಪೂರ್ಣ ಚಾರಿತ್ರ ವನ್ನೂ ಇರಿಸಿಕೊಂಡು, ತಮ್ಮ ಭಾವೋದ್ಧೆ €ಗಗಳನ್ನು 
ನಿಯಂತ್ರಿಸಿ, ತಮ್ಮ ಆಕಾಂಕ್ಷೆಗಳನ್ನು ತಿದ್ದಿ, ತಮ್ಮ ಶೀಲ ಚಾರಿತ್ರ್ಯಗಳನ್ನು ಶುದ್ದಿ ್ಸೀಕರಿಸಿ, ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರಾಗಿದ್ದು, 
ಅವರು ಭೂಲೋಕದ ವಾತಾವರಣದಿಂದ ಭಿನ್ನವಾದ ಸ್ವರ್ಗದ ಅತ್ಯಂತ ಪರಿಶುದ್ಧ ವಾತಾವರಣದಲ್ಲಿ ಇನ್ನಷ್ಟು ಹೆಚ್ಚು ನಿರ್ಮಲರಾಗಿ 
ಶೋಭಿಸುವರು. ಭೂಲೋಕದಲ್ಲಿ ಅವರು ಪೋಷಿಸಿ ಬೆಳೆಸಿಕೊಂಡಿದ್ದ ಆ ಗುಣವಿಶೇಷಗಳೇ ಅಲ್ಲಿ ಅತ್ಕುನ್ನತ ಮಟ್ಟದಲ್ಲಿ ಅವರ 
ಚಾರಿತ್ಯ್ಯದಿಂದ ಹೊರ ಹೊಮ್ಮುತ್ತಿರುವುವು. ಅವರ ಮನಸ್ಸನ್ನು ರಂಜಿಸುವ ಕಾರ್ಯವು ಭೂಲೋಕದಲ್ಲಿ ಮೈಗೂಡಿಸಿಕೊಂಡ 
ಅಲ್ಲಾಹನ ಸ್ತುತಿ ಸ್ತೋತ್ರಗಳೇ ಆಗಿರುವುವು. ಅಲ್ಲಿಯೂ ಅವರ ಸಮಾಜದಲ್ಲಿ, ಭೂಲೋಕದ ಸಹಬಾಳುವೆಯಲ್ಲಿ ಅವರು ತಮ್ಮ 
ಜೀೀವಾಳವನ್ನಾಗಿಸಿಕೊಂಡಿದ್ದ ಪರಸ್ಪರ ಹಿತಚಿಂತನಾ ಭಾವವೇ ನೆಲೆಸಿರುವುದು. . 

15. ಮೇಲಿನ ಪ್ರಸ್ತಾವನಾ ವಾಕ್ಯಗಳ ಬಳಿಕ ಉದ್ಬೋಧನಾ ಭಾಷಣ ಆರಂಭವಾಗುತ್ತದೆ. ಈ ಉಪನ್ಮಾಸವನ್ನು ಓದುವುದಕ್ಕೆ 

ಮುಂಚೆ ಇದರ ಹಿನ್ನೆಲೆಯ ಕುರಿತು ಎರಡು ವಿಷಯಗಳ ಕಡೆಗೆ ಗಮನವಿರಿಸಿಕೊಳ್ಳಬೇಕು: 


2 i) : 
(ا‎ ಈ ಉಪನ್ಮಾಸಕ್ಕಿಂತ ಸ್ವಲ್ಪ ಹಿಂದೆ ಒಂದು ಘೋರ ಕ್ಷಾಮ ತಲೆದೋರಿದ್ದು ಮಕ್ಕಾದವರು ಅದರಿಂದ 338] 


ا رت 


10. ಯೂನುಸ್‌ 647 


[4 823 WAS kr 2 4; تہوہ۱ے۔ں اھر ایا ,يہ‎ C 
$5 WE G3 34 BEEN) 
po دھھ یھ رص‎ 2% he ود‎ e222 
KAD s 00 کانڑا‎ LS NSIS ANE IES 


ಅಲ್ಲಾಹನು ತವಕಪಡುತ್ತಿದ್ದರೆ, ಅವರ ಕರ್ಮಾವಧಿಯನ್ನು ಎಂದೋ ಮುಗಿಸಿಬಿಡಲಾಗುತ್ತಿತ್ತು. (ಆದರೆ ಇದು 
ನಮ್ಮ ಕ್ರಮವಲ್ಲ) ಆದುದರಿಂದ ನಮ್ಮನ್ನು ಭೇಟಿಯಾಗುವ ನಿರೀಕ್ಸೆಯನ್ನಿರಿಸದವರನ್ನು ನಾವು ಅವರ 
ವಿದ್ರೋಹಗಳಲ್ಲೇ ಅಲೆದಾಡುತ್ತಿರಲು ಬಿಟ್ಟು ಬಿಡುತ್ತೇವೆ. ಮಾನವನ ಸ್ಥಿತಿಯಿದು- ಅವನ ಮೇಲೆ ಕಪ್ಪಕಾಲ 
ಬಂದಾಗ ನಿಂತೂ ಕುಳಿತೂ ಮಲಗಿಯೂ ನಮ್ಮೊಡನೆ ಮೊರೆಯಿಡುತ್ತಾನೆ. ಆದರೆ ನಾವು ಅವನ ಕಷ್ಟವನ್ನು 
ದೂರಸರಿಸಿದಾಗ ಅವನು ಎಂದೂ ತನ್ನ ಕಷ್ಟ ಕಾಲದಲ್ಲಿ ನಮ್ಮೊಡನೆ 'ಮೊರೆಯಿಡಲೇ ಇಲ್ಲವೋ ಎಂಬಂತೆ 
ನಡೆದು ಬಿಡುತ್ತಾನೆ. ಹೀಗೆ ಪದಮೂರಿ ನಡೆಯುವವರಿಗೆ ಅವರ ಕೃತ್ಯಗಳು ಮನೋಹರಗೊಳಿಸಲ್ಪಟ್ಟಿವೆ. ಹೇ 
ಜನರೇ; ನಿಮಗಿಂತ ಮುಂಚಿನ ಜನಾಂಗಗಳು" ಅಕ್ರಮವೆಸಗಿದಾಗ ನಾವು ಅವುಗಳನ್ನು ನಾಶಗೊಳಿಸಿದೆವು.'” 


ಹೋಗಿದ್ದರು. ಈ ಬರಗಾಲದ ವೇಳೆ ಕುರೈಶರ ದೊಡ್ಡ ದೊಡ್ಡ ಅಹಂಕಾರಿಗಳೂ ಕಂಗಾಲಾಗಿದ್ದರು. ಎಲ್ಲೆಲ್ಲೂ ಮೊರೆ, 
ಪ್ರಾರ್ಥನೆಗಳು ಕೇಳಿ ಬರುತ್ತಿದ್ದುವು. ವಿಗ್ರಹಾರಾಧನೆ ಕಡಿಮೆಯಾಗಿತ್ತು. ಏಕದೇವನ ಕಡೆಗೆ ಒಲವು ಹೆಚ್ಚಿತ್ತು. ಕೊನೆಗೆ 
ಅಬೂಸುಫ್ಕಾನ್‌ ಪ್ರವಾದಿವರ್ಯರ(ಸ) ಬಳಿಗೆ ಬಂದು ಈ ಘೋರ ಗಂಡಾಂತರವನ್ನು ನೀಗಿಸಲಿಕ್ಕಾಗಿ ನೀವು ಅಲ್ಲಾಹನನ್ನು 
ಪ್ರಾರ್ಥಿಸಬೇಕೆಂದು ಕೇಳಿಕೊಳ್ಳುವಂತಹ ಸ್ಥಿತಿಯೂ ಬಂತು. ಪ್ರವಾದಿವರ್ಯರು(ಸು) ಪ್ರಾರ್ಥಿಸಿದರು. ಅಲ್ಲಾಹನು ಅವರ ಪ್ರಾರ್ಥನೆಯನ್ನು 
ಸ್ವೀಕರಿಸಿದನು. ಬರಗಾಲ ದೂರವಾಯಿತು. ಮಳೆ ಬೀಳಲಾರಂಭಿಸಿತು. ಸುಸ್ಪಿತಿ ಮರುಕಳಿಸಿತು. ಆಗ ಜನರು ಪುನಃ ತಮ್ಮ 

ಉದ್ದೆಟತನವನ್ನೂ ದುಷ್ಟತ್ಯಗಳನ್ನೂ ಆರಂಭಿಸಿದರು. ಸತ್ಯಧರ್ಮದ ವಿರುದ್ಧ ಹಿಂದಿನ ಕಾರ್ಯಾಚರಣೆಯನ್ನೇ ಪುನರಾರಂಭಿಸಿದರು. 
ಅಲ್ಲಾಹನ ಕಡೆಗೆ ವಾಲಲಾರಂಭಿಸಿದ್ದ ಹೃದಯಗಳು ಪುನಃ ಗತ ಅನಾಸ್ಥೆಗಳಲ್ಲೇ ತೊಳಲ ತೊಡಗಿದುವು. 

2) ಸತ್ಕನಿಷೇಧಕ್ಕಾಗಿ ಪ್ರವಾದಿವರ್ಯರು(ಸ) ಅಲ್ಲಾಹನ ಯಾತನೆಯ ಭೀತಿ ಹುಟ್ಟಿಸಿದಾಗ ಜನರು, ಆ ಯಾಶನೆ 
ಎರಗುವುದಿಲ್ಲವೇಕೆ? ಅದು ಬರಲು ತೆಡವಾಗುತ್ತಿರುವುದೇಕೆ? ಎಂದು ಪ್ರಶ್ನಿಸುತ್ತಿದ್ದರು. 

ಆದುದರಿಂದಲೇ ಅಲ್ಲಾಹನು ಜನರ ಮೇಲೆ ಕೃಪೆ ಮತ್ತು ಅನುಗ್ರಹಗಳನ್ನು ತೋರಲು ಎಷ್ಟು ತವಕ ಪಡುತ್ತಾನೋ ಅವರಿಗೆ 
ಶಿಕ್ಷೆ ಕೊಡಲಿಕ್ಕಾಗಿ ಮತ್ತು ಅವರ ಪಾಪಗಳಿಗಾಗಿ ಅವರನ್ನು ಹಿಡಿಯಲಿಕ್ಕಾಗಿ ಅಷ್ಟೇ ತವಕ ಪಡುವುದಿಲ್ಲವೆನ್ನಲಾಗಿದೆ. ಅವನು 
ಹೇಗೆ ನಿಮ್ಮ ಪ್ರಾರ್ಥನೆಗಳನ್ನು ಸ್ವೀಕರಿಸಿ ಕೂಡಲೇ ಕ್ಷಾಮವನ್ನು ದೂರೀಕರಿಸಿ ಬಿಟ್ಟನೋ ಹಾಗೆಯೇ ನಿಮ್ಮ ಪಂಥಾಹ್ವಾನವನ್ನು 
ಕೇಳಿ ಮತ್ತು ನಿಮ್ಮ ಆಜ್ಞೋಲ್ಲಂಘನೆಗಳನ್ನು ಕಂಡು ಕೂಡಲೇ ಯಾತನೆಯನ್ನು ಎರಗಿಸಿ ಬಿಡಬೇಕೆಂದು ನೀವು ಬಯಸುತ್ತೀರಾ? 
ಆದರೆ, ಅಲ್ಲಾಹನ ರೂಢಿ ಇದಲ್ಲ. ಜನರು ಎಷ್ಟೇ ಆಜ್ಞೋಲ್ಲಂಘನೆ ಮಾಡುತ್ತಿದ್ದರೂ ಅವನು ಅವರಿಗೆ ಸರಿ ದಾರಿಗೆ ಬರಲು 
ಸಾಕಷ್ಟು ಕಾಲಾವಕಾಶ ಕೊಡುತ್ತಾನೆ. 

' 16. ಮೂಲದಲ್ಲಿ ےہ‎ ಎಂಬ ಪದ ಪ್ರಯೋಗವಾಗಿದೆ. ಇದರ ಅರ್ಥ ಸಾಮಾನ್ಯವಾಗಿ ಅರಬೀ ಭಾಷೆಯಲ್ಲಿ ಒಂದು 
'ಯುಗದ (ಕಾಲಾವಧಿಯ) ಜನರು' ಎಂದಾಗುತ್ತದೆ. ಆದರೆ ಪವಿತ್ರ ಕುರ್‌ಆನಿನಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ 'ಕರ್ನ್‌' ಎಂಬ 
ಪದ ಪ್ರಯೋಗವಾಗಿರುವುದರ ಪ್ರಕಾರ ಇದರ ಅರ್ಥ ಆಯಾ ಕಾಲದಲ್ಲಿ ಸಂಪೂರ್ಣವಾಗಿ ಅಥವಾ ಆಂಶಿಕ ಉತ್ತುಂಗತೆಯನ್ನು 
ಪಡೆದು ನಾಯಕತ್ವ ಹೊಂದಿದ ಜನಾಂಗವೆಂದಾಗುತ್ತದೆ. ಇಂತಹ ಜನಾಂಗದ ಪತನವೆಂದರೆ ಇದರ ವಂಶವನ್ನೇ ಸಮೂಲ 
ನಾಶಗೊಳಿಸಿಬಿಡಲಾಗಿದೆಯೆಂದಲ್ಲ, ಅದನ್ನು ಅದರ ಉನ್ನತ ಸ್ಥಾನದಿಂದ ಅಥವಾ ನಾಯಕತ್ವದ ಸ್ಥಾನದಿಂದ ಕೆಳಕ್ಕೆ ಬೀಳಿಸಲಾಯಿತ್ತು. 
ಅದರ ಸಂಸ್ಕೃತಿಯನ್ನು ನಾಶಗೊಳಿಸಲಾಯಿತು. ಅದರ ವೈಶಿಷ್ಟ್ಯ ಅಳಿದು, ಅದು ಒಡೆದು ಇತರ ಜನಾಂಗಗಳಲ್ಲಿ ವಿಲೀನವಾಗುವುದೆಂದೂ 
ಅರ್ಥ. ಇದೂ ನಾಶದ ಒಂದು. ರೂಪವಾಗಿದೆ. 

17. 'ಅಕ್ರಮ' ಎಂಬ ಈ ಪದವು ಸರ್ವಸಾಮಾನ್ಯವಾಗಿ ಬಳಸಲಾಗುವ ಸೀಮಿತ ಅರ್ಥದಲ್ಲಿ ಇಲ್ಲಿ ಬಳೆಸಲಾಗಿರುವುದಲ್ಲ. 


ಕಾಂಡ -11 


648 ۱ ۱ ಕುರ್‌ಆನ್‌ ವ್ಯಾಖ್ಯಾನ 


ںا 


7 2 EN 4 
pe 7 ما یا‎ Es EIS مِن‎ O39 


ಹ್‌ 
ಶಿ 


77 0/ و ہجار کے ee‏ 24 

yb ن الکن ض‎ SE A Bo DEES 

ಳಂ 3 4 VA 7ھ ۸ 2 24 سام‎ >5 4೨೪ 

OLS MIG Sy Gl Es oS 
¢ [< 5 


3 fu 2 اہ 4 ۔س ثوط 4ھ رو‎ 24 oe, eZ 414 
MINS GONL HT بئُزانن غَیْر‎ HES 


೫ 5‏ دج 
i‏ 


ಅವರ ಸಂದೇಶವಾಹಕರು ಸುವ್ಯಕ್ತ ಪ್ರಮಾಣಗಳನ್ನು ಅವರ ಬಳಿಗೆ ತಂದರು. ಆದರೂ ಅವರು تی‎ 
ನಾವು ಅಪರಾಧಿಗಳಿಗೆ ಅವರ ಅಪರಾಧಗಳ ಪ್ರತಿಫಲವನ್ನು ಇದೇ ರೀತಿಯಲ್ಲಿ ಕೊಡುತ್ತೇವೆ. ಈಗ ನೀವು 
ಹೇಗೆ ವರ್ತಿಸುತ್ತೀರೆಂದು ನೋಡಲಿಕ್ಕಾಗಿ ನಾವು ಅವರ ಬಳಿಕ ನಿಮಗೆ ಭೂಮಿಯಲ್ಲಿ ಅವರ ಸ್ಟಾ; ನ 
ಕೊಟ್ಟೆವು.'* 

(15-17) ನಮ್ಮ ಸುವ್ಯಕ್ತ ವಚನಗಳನ್ನು ಅವರಿಗೆ ತಿಳಿಯ ಹೇಳಿದಾಗ ನಮ್ಮನ್ನು ಭೇಟಿಯಾಗುವ 
ನಿರೀಕ್ಷೆಯನ್ನಿರಿಸದವರು, "ಇದರ ಬದಲಿಗೆ ಇನ್ನೊಂದು ಕುರ್‌ಅನನ್ನು ತನ್ನಿರಿ ಇಲ್ಲವೆ ಇದರಲ್ಲಿ ಸ್ವಲ್ಪ 
ತಿದ್ದುಪಡಿ ಮಾಡಿರಿ"'” ಎಂದು ಹೇಳುತ್ತಾ ರೆ ಓ ಪೈಗಂಬರರೇ, ಅವರೊಡನೆ (ಹೀಗೆ) ಹೇಳಿರಿ-'ನನ್ನ ಕಡೆಯಿಂದ 
ಇದರಲ್ಲೇನಾದರೂ ಬದಲಾವಣೆ ಮಾಡುವುದು ನನ್ನ ಕೆಲಸವಲ್ಲ. ನಾನಂತು ನನಗೆ ಕಳುಹಿಸಲ್ಪಡುವ 
'ದಿವ್ಯವಾಣಿ'ಯನ್ನು ಅನುಸರಿಸುವವನಾಗಿದ್ದೇನೆ. ನಾನು ನನ್ನ ಪ್ರಭುವಿನ ಆಜ್ಞೋಲ್ಲಂಘನೆ ಮಾಡಿದರೆ ನನಗೆ 


ಮಾನವನು ದೇವ ದಾಸ್ಕದ ಮೇರೆಯನ್ನು ಮೊರಿ ಮಾಡುವ ಎಲ್ಲ ತರದ ಪಾಪ ಕೃತ್ಯಗಳಿಗೂ ಈ ಪದದ ಅರ್ಥ ವ್ಯಾಪಿಸಿದೆ. 
(ವಿವರಣೆಗಳಿಗೆ ಅಲ್‌ ಬಕರಃ ಅಧ್ಯಾಯದ 49ನೆಯ ಟಿಪ್ಪಣಿ ನೋಡಿರಿ.) 

18. ಈ ಅಭಿಸಂಬೋಧನೆ ಅರಬರಿಗೆ ಎಂಬುದನ್ನು ಗಮನಿಸಬೇಕು. ಅವರೊಡನೆ - ಗತ ಜನಾಂಗಗಳಿಗೆ وت‎ 
ಕಾಲಾವಧಿಗಳಲ್ಲಿ ಕಾರ್ಯವೆಸಗುವ ಸಂದರ್ಭವನ್ನು ಕೊಡಲಾಗಿತ್ತು. ಆದರೆ ಅವರು [ತಮ್ಮ ಪ್ರವಾದಿಗಳ ಮಾತನ್ನು ಕೇಳಲಿಲ್ಲ. 
ಅವರು ಅಕ್ರಮ ಹಾಗೂ ವಿದ್ರೋಹ ನೀತಿಯನ್ನು ಸ್ವೀಕರಿಸಿಕೊಂಡರು. ಹೀಗೆ] ಅವರು ನಮ್ಮ ಪರೀಕ್ಷೆಯಲ್ಲಿ ಅನುಶ್ತೀರ್ಣರಾದರು 
ಮತ್ತು ರಂಗದಿಂದ ಹೊರ ಹಾಕೆಲ್ಪಟ್ಟರು. ಈಗ ಓ ಅರಬರೇ, ನಿಮ್ಮ ಸರದಿ ಬಂದಿದೆ. ಅವರು ಕಂಡುಕೊಂಡ ಪರಿಣಾಮವನ್ನೇ 
ನೀವು ಕಾಣಲಿಚ್ಛಿಸುವುದಿಲ್ಲವೆಂದಾದರೆ, ನಿಮಗೆ ಕೊಡಲಾಗಿರುವ ಈ ಸಂದರ್ಭವನ್ನು ಕಳೆದುಕೊಳ್ಳದೆ ಅದನ್ನು ಸದುಪಯೋಗ 
ಪಡಿಸಿಕೊಳ್ಳಿರಿ. ಅವರ ವಿನಾಶಕ್ಕೆ ಕಾರಣವಾಗಿದ್ದಂತಹ ಅಪರಾಧಗಳನ್ನು ಪುನರಾವರ್ತಿಸುವ ಗೊಡವೆಗೆ ಹೋಗಬೇಡಿರಿ. 

19. ಒಂದನೆಯದಾಗಿ, ಪ್ರವಾದಿ ಮುಹಮ್ಮದ್‌ರು(ಸ) ಹೇಳುತ್ತಿರುವುದು ದೇವ ವಶಿಯಿಂದಲ್ಲ. ಅದೆಲ್ಲಾ ಅವರ ಸ್ವಯಂ 
ಸೃಷ್ಟಿಯಾಗಿದೆ ಎಂಬ ಅವರೆ ಮಾತು ಕೇವಲ ಗುಮಾನಿಯಾಗಿತ್ತು. ಎರಡನೆಯದಾಗಿ, ನೀವೀಗ ಏಕದೇವತ್ವ, ಪರಲೋಕ ವಿಶ್ವಾಸ 
ಮತ್ತು ನೈತಿಕತೆಯ ನಿರ್ಬಂಧಗಳನ್ನೆಲ್ಲ ಹೇರಲು ಹೊರಟಿರುವಿರಲ್ಲ? ನೀವು ನಮ್ಮ ಮಾರ್ಗದರ್ಶನಕ್ಕಾಗಿ ಎದ್ದಿರುವಿರಾದರೆ, ನಮ್ಮ 
ಜನಾಂಗಕ್ಕೆ ಹಿತಕಾರಿಯಾದ ಹಾಗೂ ಲೌಕಿಕ ಸುಖಭೋಗ ಪ್ರಾಪ್ತವಾಗತಕ್ಕ ವಿಷಯಗಳನ್ನು ಬೋಧಿಸಿರಿ. ಒಂದು ವೇಳೆ ನೀವು 
ನಿಮ್ಮ ಧರ್ಮಾಹ್ವಾನದ ರೀತಿಯನ್ನು ಬದಲಾಯಿಸಲು ಸಿದ್ದರಿಲ್ಲವೆಂದೇ ಆದರೆ, ಅದರಲ್ಲಿ ಕನಿಷ್ಠಪಕ್ಷ ನಮ್ಮ ಮತ್ತು ನಿಮ್ಮ 
ನಡುವೆ ಸಂಧಾನವುಂಟಾಗಲು ಸಾಧ್ಯವಿರುವಷ್ಟಾದರೂ ಸೌಜನ್ಯ ತೋರಿರಿ. ನಮ್ಮ ಕೆಲವು ವಿಚಾರಗಳನ್ನು ನೀವು ಒಪ್ಪಿಕೊಳ್ಳಿರಿ. ನಿಮ್ಮ 
ಕೆಲವು ವಿಚಾರಗಳನ್ನು ನಾವು ಒಪ್ಪಿಕೊಳ್ಳುತ್ತೇವೆ. 


ಕಾಂಡ -11 


10. ಯೂನುಸ್‌ ‘649 


_ kya 


d 4 کے د ےرہ 6 6ا‎ 7 Heh eu) ೨%. ೩4 
کن افگری عَلى ال‎ A فمن‎ OOS فیلم مرا ون قب افلا‎ CY 


ಒಂದು ಭಯಾನಕ ದಿನದ ಭಯವಿದೆ." ಮತ್ತು ಹೇಳಿರಿ- "ಅಲ್ಲಾಹನ ವಿಧಿ ನಿಯಮವು ಇದೇ ಆಗಿರುತ್ತಿದ್ದರೆ 
ನಾನು ನಿಮಗೆ ಈ ಕುರ್‌ಆನನ್ನು ಎಂದಿಗೂ ತಿಳಿಯ ಹೇಳುತ್ತಿರಲಿಲ್ಲ ಮತ್ತು ಅಲ್ಲಾಹ್‌ ನಿಮಗೆ ಇದರ 
ವರ್ತಮಾನವನ್ನೂ ಕೊಡುತ್ತಿರಲಿಲ್ಲ. ನಾನು ಇದಕ್ಕೆ ಮುಂಚೆ ನಿಮ್ಮ ನಡುವೆ ಕೆಲವು ಕಾಲ ಕಳೆದಿರುವೆನಪೆ. 
ನೀವೇನು ۔‎ ವಿವೇಚಿಸುವುದಿಲ್ಲವೇ?! ಸುಳ್ಳೊಂದನ್ನು ಸೃಷ್ಟಿಸಿ ಅಲ್ಲಾಹನ ಮೇಲೆ , ಹೊರಿಸುವವನಿಗಿಂತ 


20. ಇದು ಮೇಲಿನ ಎರಡು ವಿಷಯಗಳಿಗೆ ಉತ್ತರ. ಇದರಲ್ಲಿ - ನಾನು ಈ ಗ್ರಂಥವನ್ನು ರಚಿಸಿದವನಲ್ಲವೆಂದೂ ಇದು 
ವಹ್ಮ್‌ (ದೇವವಾಣಿ) ಮೂಲಕ ನನಗೆ ಬಂದಿದ್ದು ಇದರಲ್ಲಿ ಕಿಂಚಿತ್ತೂ ಬದಲಾವಣೆ ಮಾಡುವ ಹಕ್ಕು ನನಗಿಲ್ಲವೆಂದೂ ಹೇಳಲಾಗಿದೆ. 
ಮಾತ್ರವಲ್ಲದೆ ಈ ವಿಷಯದಲ್ಲಿ ಸಂಧಾನಕ್ಕೆ ಎಡೆಯೇ ಇಲ್ಲವೆಂದೂ ಸ್ವೀಕರಿಸುವಿರಾದರೆ ಇದ್ದಕ್ಕಿದ್ದಂತೆ ಪರಿಪೂರ್ಣ ಧರ್ಮವನ್ನು 
ಸ್ವೀಕರಿಸಿಕೊಳ್ಳಿರಿ ಇಲ್ಲವಾದರೆ ಸಂಪೂರ್ಣ ರದ್ದುಗೊಳಿಸಿರೆಂದೂ ಹೇಳಲಾಗಿದೆ. 

21. ಮುಹಮ್ಮದ್‌ ಪೈಗಂಬರರು(ಸ) ಕುರ್‌ಆನನ್ನು ತಾನೇ ರಚಿಸಿಕೊಂಡು ಅದನ್ನು ' ದೇವಗ್ರಂಥವೆನ್ನುತ್ತಾರೆ ಎಂಬ 
ಭಾವನೆಯನ್ನು ಖಂಡಿಸುವ ಹಾಗೂ ಪ್ರವಾದಿವರ್ಯರು(ಸ) ಸ್ವತಃ ಈ ಗ್ರಂಥದ ನಿರ್ಮಾತೃ ಅಲ್ಲ, ಇದು ದೇವವಾಣಿಯ ಮೂಲಕ 
ತನಗೆ ಅವಶೀರ್ಣಗೊಳ್ಳುತ್ತಿದೆ ಎನ್ನುವ ಮಾತನ್ನು ಅನುಮೋದಿಸುವಂತಹ ಪ್ರಬಲವಾದೆ ಸಾಕ್ಸ್ಯಾಧಾರ. ಇತರ ಸಾಕ್ಷ್ಯಾಧಾರಗಳೆಲ್ಲ 
ದೂರದವುಗಳು. ಪ್ರವಾದಿವರ್ಯರ(ಸ) ಇಡೀ ಜೀವನವಂತು ಅವರ ಕಣ್ಣ ಮುಂದಿನ ವಿಷಯವೇ ಆಗಿತ್ತು. ಅವರು ಪ್ರವಾದಿತ್ವ 
ಘೋಷಣೆಗಿಂತ ಮುಂಚೆ ನಲ್ವತ್ತು ವರ್ಷಗಳಷ್ಟು ದೀರು ಕಾಲಾವಧಿಯನ್ನು ಅವರ ಮುಂದೆಯೇ ಕಳೆದಿದ್ದರು. ಅವರ ಸ್ವಂತ 
ಪಟ್ಟಣದಲ್ಲೇ ಹುಟ್ಟಿದರು. ಅವರ ಕಣ್ಣ ಮುಂದೆಯೇ ಬಾಲ್ಯಾವಸ್ಥೆ ಕಳೆದರು. ತಾರುಣ್ಯವನ್ನು ಕಳೆದರು. ಇಳಿ ವಯಸ್ಸಿಗೆ ತಲಪಿದರು. 
ಅವರ ಜೀವನ ನಿರ್ವಹಣೆ, ಪರಸ್ಪರ ಮಿಲನ, ಲೇವಾದೇವಿ, ವಿವಾಹ ಮೊದಲಾದ ಸಕಲ ಸಾಮಾಜಿಕ ಮತ್ತು ವೈಯಕ್ತಿಕ 
ಚಟುವಟಿಕೆಗಳು ಅವರ ಮುಂದೆಯೇ ನಡೆದಿದ್ದುವು. ಅವರ ಜೀವನದ ಯಾವ ಅಂಶವೂ ಅವರಿಂದ ಕಣ್ಮರೆಯಾಗಿರಲಿಲ್ಲ. ಇಂತಹ 
ಪರಿಚಿತ ಹಾಗೂ ಬಹಿರಂಗ ವಿಷಯಗಳಿಗಿಂತ ಸುಸ್ಪಷ್ಟವಾದ ಸಾಕ್ಷಿ ಬೇರೇನಿದೆ? " 

ಪ್ರವಾದಿವರ್ಯರ(ಸ) ಜೀವನದಲ್ಲಿ ಎರಡು ವಿಷಯಗಳು ಸುಸ್ಪಪ್ಪವಾಗಿದ್ದು ಮಕ್ಕಾ ಪಟ್ಟಣವಾಸಿಗಳಲ್ಲಿ ಪ್ರತಿಯೊಬ್ಬನೂ | 
ಅದನ್ನು ಬಲ್ಲವನಾಗಿದ್ದನು: i 

1) ಹ. ಮುಹಮ್ಮದ್‌ರಿಗ(ಸ) ಅವರ ಜೀವನದ ಮೊದಲ ನಲ್ವತ್ತು ವರ್ಷಗಳಲ್ಲಿ, ತಮ್ಮ ಪ್ರವಾದಿತ್ವದ ಘೋಷಣೆಯೊಂದಿಗೆ 
ಅವರ ಬಾಯಿಯಿಂದ ಹೊರಡಲಾರಂಭಿಸಿದಂತಹ ಜ್ಞಾನ ಸ್ರೋತಗಳು ಅವರಲ್ಲಿ ಉಗಮಿಸುವ ಶಿಕ್ಷಣವಾಗಲಿ ತರಬೇತಿಯಾಗಲಿ 
ಸಹವಾಸವಾಗಲಿ ಅವರಿಗೆ ದೊರೆತಿರಲಿಲ್ಲ. ಅವರಿಗೆ ನಲ್ವತ್ತು ವರ್ಷ ಪ್ರಾಯವಾದಾಗಲೇ ಹಠಾತ್ತನೆ ಅವರು ಆರಂಭಿಸಿದ ಉನ್ನತವಾದ 
ಧರ್ಮಾಹ್ವಾನದ ಪೀಠಿಕೆಯಿದು ಎಂದು ಹೇಳಬಹುದಾದಂತಹ ಯಾವ ವಿಷಯವೂ ಅದಕ್ಕೆ ಮುಂಚೆ ಅವರ ಮಾತು ಅಥವಾ 
ಚಲನವಲನಗಳಿಂದ ಎಂದೂ, ಯಾರಿಗೂ ಕಂಡು ಬಂದಿರಲಿಲ್ಲ. ಇದು, ಕುರ್‌ಆನ್‌ ಅವರ ಕಪೋಲಕಲ್ಲಿತ ಗ್ರಂಥವಲ್ಲವೆಂಬುದಕ್ಕೂ 
ಅದು ಬಾಹೈದಿಂದಲೇ ಅವರಿಗೆ ಬಂದಿದೆ ಎಂಬುದಕ್ಕೂ ಸ್ಪಷ್ಟ ನಿದರ್ಶನ. ಏಕೆಂದರೆ ಮಾನವ ಮಸ್ತಿಷ್ಯವು ತನ್ನ ಜೀವನದ ಯಾವ 
ಹಂತದಲ್ಲಿಯೂ ತನ್ನೊಳಗೆ ಈ ಮೊದಲೇ ಬೆಳವಣಿಗೆ ಹಾಗೂ ವಿಕಾಸಗೊಳ್ಳದ ಹಾಗೂ ಈ ಮುಂಚಿನ ಹಂತಗಳಲ್ಲಿ ಅದರ ಕೆಲವು 
ಲಕ್ಷಣಗಳನ್ನು ವ್ಯಕ್ತಪಡಿಸದಂತಹ ಯಾವ ವಿಷಯವನ್ನೂ ಹಠಾತ್ತನೆ ಪ್ರಕಟಗೊಳಿಸಲಾರದು. 

2) ಪ್ರವಾದಿವರ್ಯರ(ಸ) ಗತ ಜೀವನದಲ್ಲಿ ಸ್ಪಷ್ಟವಾಗಿ ಎದ್ದು 'ತೋರುತ್ತಿದ್ದುದು ಹಾಗೂ ಇಡೀ ಸಮಾಜದಲ್ಲಿ 
ಪರಿಚಿತವಾಗಿದ್ದುದು ಅವರ ಸತ್ಯಸಂಧತೆ ಮತ್ತು ಪ್ರಾಮಾಣಿಕತೆಗಳಾಗಿದ್ದುವು. ಅವರನ್ನು ಪ್ರವಾದಿಯನ್ನಾಗಿ ನೇಮಿಸುವುದಕ್ಕೆ ಕೆಲವೇ 
ವರ್ಷಗಳ ಮುಂಚೆ ಹಜರುಲ್‌ ಅಸ್ವದನ್ನು ಪ್ರಶಿಷ್ಠಾಪಿಸುವಾಗ ಅಲ್ಲಾಹನು ಕುರೈಶರ ಸಕಲ ಗೋತ್ರಗಳು ಸೇರಿದ್ದ, ತುಂಬಿದ 
ಸಭೆಯಲ್ಲಿ ಅವರು 'ಅಲ್‌ ಅಮೂನ್‌' ಆಗಿರುವರೆಂಬುದಕ್ಕೆ ಸಾಕ್ಸ್ಯವನ್ನು ಪಡೆದಿದ್ದನು. ಹೀಗಿರುತ್ತ ಇಡೀ ಜೀವನ ಕಾಲಾವಧಿಯಲ್ಲಿ 
ಯಾವ ಸಣ್ಣ ಪುಟ್ಟ ವಿಷಯ ಹಾಗೂ ವ್ಯವಹಾರದಲ್ಲೂ ಸುಳ್ಳು, ಮೋಸ, ವಂಚನೆಗಳನ್ನೆಸಗದಿದ್ದ ವ್ಯಕ್ತಿಯು ಹಠಾತ್ತನೆ ಎದ್ದು 
ತಾನು ತನ್ನದೇ ಬುದ್ದಿಯಿಂದ ಕೆಲವು ಮಾತುಗಳನ್ನು ರಚಿಸಿ ಇದು ದೇವವಾಣಿ ಎಂದು ಹೇಳುವಂತಹ ಮಹಾ ಮೋಸದ ಹಾಗೂ 
ಸುಳ್ಳು ಮಾಠನ್ನಾಡುವರೇ? 3 


ಕಾಂಡ -11 


SE وَمَا‎ 00S AEE SARL ن٣ لال(‎ 30 
ಅಥವಾ ಅವನ ನಿಜವಾದ ವಚನಗಳನ್ನು ಸುಳ್ಳೆಂದು ಹೇಳುವವನಿಗಿಂತ ದೊಡ್ಡ ಅಕ್ರಮಿ ಇನ್ನಾರಿರಬಹುದು? 
ನಿಶ್ಚಯವಾಗಿಯೂ" ಅಪರಾಧಿಗಳು ಎಂದೂ ವಿಜಯಿಗಳಾಗಲಾರರು. "೫ 

(18) ಅವರು ಅಲ್ಲಾಹನನ್ನು ಬಿಟ್ಟು ಇವರಿಗೆ ನಷ್ಟವನ್ನಾಗಲಿ ಲಾಭವನ್ನಾಗಲಿ ಉಂಟು ಮಾಡದಂಥವರನ್ನು 
ಆರಾಧಿಸುತ್ತಾರೆ ಮತ್ತು "ಇವರು ಅಲ್ಲಾಹನ ಬಳಿ ನಮ್ಮ ಶಿಫಾರಸು ಮಾಡುವವರು" ಎಂದು ಹೇಳುತ್ತಾರೆ. 
ಓ ಪೈಗಂಬರರೇ, ಇವರೊಡನೆ ಹೇಳಿರಿ, "ಅಲ್ಲಾಹನು ಆಕಾಶಗಳಲ್ಲಾಗಲಿ ಭೂಮಿಯಲ್ಲಾಗಲಿ ತಿಳಿಯದಂತಹ 
ಸುದ್ದಿಯನ್ನು ನೀವು ಅವನಿಗೆ ತಿಳಿಸುತ್ತೀರಾ? ಇವರು ಸಹಭಾಗಿಗಳನ್ನಾಗಿ ಮಾಡುತ್ತಿರುವವುಗಳಿಂದೆಲ್ಲ ಅವನು 
ಅತಿ ಪಾವನನಾಗಿರುತ್ತಾನೆ.'" . 

(19) ಆರಂಭದಲ್ಲಿ ಮಾನವರೆಲ್ಲರೂ ಒಂದೇ ಸಮುದಾಯವಾಗಿದ್ದರು. ಅನಂತರ ಅವರು ವಿವಿಧ 


22. ಅರ್ಥಾತ್‌- ಇವು ದೇವ ಸೂಕ್ತಗಳಲ್ಲ, ಇದನ್ನು ನಾನು ಸೃಷ್ಟನೆ ಮಾಡಿ ಅಲ್ಲಾಹನ ಸೂಕ್ತಗಳೆನ್ನುತ್ತೇನೆ ಎಂದಾದರೆ, 
ನನಗಿಂತ ದೊಡ್ಡ ಅಕ್ರಮಿ ಇನ್ನಾರೂ ಇರಲು ಸಾಧ್ಯವಿಲ್ಲ. ಇವು ನಿಜಕ್ಕೂ ದೇವ ಸೂಕ್ತಗಳಾಗಿದ್ದು, ನೀವು ಸುಳ್ಳಾಗಿಸುತ್ತೀರಿ 
ಎಂದಾದರೆ, ನಿಮಗಿಂತ ದೊಡ್ಡ ಅಕ್ರಮಿಗಳು ಬೇರಾರೂ ಆಗಿರಲು ಸಾಧ್ಯವಿಲ್ಲ. 

23. "ಅಪರಾಧಿಗಳು ಎಂದಿಗೂ ವಿಜಯಿಗಳಾಗಲಾರರು' ಎಂಬ ಮಾತನ್ನು ಇಲ್ಲಿ - 'ಅಪರಾಧಿಗಳಿಗೆ ವಿಜಯ 
ಪ್ರಾಪ್ತವಾಗಲಿಕ್ಕಿಲ್ಲವೆಂಬುದನ್ನು ನಾನು ಖಚಿತವಾಗಿ ತಿಳಿದಿದ್ದೇನೆ. ಆದುದರಿಂದ ನಾನಂತು ಪ್ರವಾದಿತ್ವದ ಸುಳ್ಳು ಘೋಷಣೆಯನ್ನು 
ಎಷ್ಟು ಮಾತ್ರಕ್ಕೂ ಮಾಡಲಾರೆ. ಆದರೆ ನೀವು ಒಬ್ಬ ಸತ್ಯ ಪ್ರವಾದಿಯನ್ನು ಸುಳ್ಳಾಗಿಸುವ ಪಾಪವನ್ನೆಸಗುತ್ತಿದ್ದೀರಿ. ಅದುದರಿಂದ 
ನಿಮಗೆ ಯಶಸ್ಸು ಸಿಗಲಾರದೆಂಬುದು ನನಗೆ ಖಾತರಿಯಾಗಿ ತಿಳಿದಿದೆ' ಎಂಬ ಅರ್ಥದಲ್ಲಿ ಹೇಳಲಾಗಿದೆ. 'ಫಲಾಹ್‌' (ವಿಜಯ) ಎಂಬ 
ಪದವು ಕುರ್‌ಆನಿನ ಒಂದು ಪಾರಿಭಾಷಿಕವಾಗಿದೆ. ಇದರ ಅರ್ಥ - ಯಾವತ್ತೂ ನಷ್ಟದ ಫಲಿತಾಂಶವಿಲ್ಲದ ಶಾಶ್ವತ ವಿಜಯವೆಂದಾಗಿದೆ. 
ಲೌಕಿಕ ಜೀವನದ ಆರಂಭ ಘಟ್ಟದಲ್ಲಿ ಇದಕ್ಕೆ ಯಶಸ್ಸು ಸಿಗಬಹುದು ಅಥವಾ ಸಿಗದಿರಬಹುದು. ಓರ್ವ ಪಥಬ್ರಷ್ಟತೆಯ ಕಡೆಗೆ 
ಆಹ್ಟಾನ ಕೊಡುವವನು ಈ ಲೋಕದಲ್ಲಿ ಸುಖಭೋಗಗಳೊಂದಿಗೆ ಹಾಯಾಗಿ ಜೀವಿಸುತ್ತಿರಬಹುದು ಮತ್ತು ಅವನ ಪಥಬ್ರಷ್ಟತೆಯು 
ತುಂಬಾ ವೃದ್ಧಿಸುತ್ತಿರಬಹುದು. ಆದರೆ ಇದು ಕುರ್‌ಆನಿನ ಪಾರಿಭಾಷಿಕದಲ್ಲಿ 'ಫಲಾಹ್‌' (ವಿಜಯ) ಅಲ್ಲ. ಅದು ಸಂಪೂರ್ಣ 
ವಿನಾಶವಾಗಿರುತ್ತದೆ. ಅದೇ ರೀತಿಯಲ್ಲಿ ಒಬ್ಬ ಸತ್ಯಾಹ್ವಾನ ನೀಡುವವನು ಈ ಲೋಕದಲ್ಲಿ ಶೀವ್ರ ಕಷ್ಟ ಕಾರ್ಪಣ್ಮದಲ್ಲಿರಬಹುದು. 
ಅಕ್ರಮಿಗಳ ಅತ್ಕಾಚಾರಗಳಿಗೆ ಬಲಿಯಾಗಿ ಈ ಲೋಕದಿಂದ ಅಗಲಬಹುದು. ಒಬ್ಬನೂ ಅವನನ್ನು ನಂಬದಿರಬಹುದು. ಆದರೆ 
ಕುರ್‌ಆನಿನ ಪಾರಿಭಾಷಿಕದಲ್ಲಿ ಇದು ವಿನಾಶವಲ್ಲ. ಇದು ಸುಸ್ಪಷ್ಟ ವಿಜಯವಾಗಿದೆ. 

24. ಒಂದು ವಸ್ತು ಅಥವಾ ವಿಷಯ ಅಲ್ಲಾಹನಿಗೆ ತಿಳಿದಿರುವುದಿಲ್ಲವೆಂದರೆ ಅಂತಹ ವಸ್ತು ಅಥವಾ ವಿಷಯ ಅಸ್ತಿತ್ವದಲ್ಲೇ 
ಇಲ್ಲವೆಂದರ್ಥ. ಏಕೆಂದರೆ ಏನೆಲ್ಲ ಇರುವುದೋ ಅದೆಲ್ಲವೂ ಅಲ್ಲಾಹನಿಗೆ ತಿಳಿದಿದೆ. ಆದುದರಿಂದ ಇದು ಶಿಫಾರಸುದಾರರು ಎಂದು 
ಹೇಳಲಿಕ್ಕಾಗಿ ಬಳಸಲಾಗುವ ಸ್ಥೂಲ ವಿವರಣಾ ಶೈಲಿಯಾಗಿದೆ. ಅಲ್ಲಾಹನ ಸನ್ನಿಧಿಯಲ್ಲಿ ನಿಮ್ಮ ಶಿಫಾರಸು ಮಾಡುವವರಿದ್ದಾರೆಂಬುದು 
ಅಲ್ಲಾಹನಿಗೆ ಗೊತ್ತಿಲ್ಲವಲ್ಲ! ನೀವಾವ ಶಿಫಾರಸುದಾರರ ಸುದ್ದಿ ಅವನಿಗೆ ಕೊಡುತ್ತೀರಿ? ಎಂಬುದು ಇಲ್ಲಿರುವ ಇಂಗಿತ. 


ಕಾಂಡ -11 


10. ಯೂನುಸ್‌ 651 


2 Gs AL aM CL? 314% 
dE ೩S SLY) سال‎ ) 
رکید ھ ٹ‎ [1% AEE uur TAG ಗಂ” رس سے‎ ೨ 
ss BUS SSE SS SIO oO 
ತತ್ವಾದರ್ಶಗಳನ್ನು ಮಾಡಿ ಕೊಂಡರು. ನಿಮ್ಮ ಪ್ರಭುವಿನ ಕಡೆಯಿಂದ ಒಂದು ವಿಷಯವು ಮೊದಲೇ 
ತೀರ್ಮಾನಮಾಗದಿರುತ್ತಿದ್ದರೆ ಅವರು ಪರಸ್ಪರ ಭಿನ್ನಾಭಿಪ್ರಾಯವಿರಿಸುತ್ತಿರುವುದರ ತೀರ್ಮಾನ ಮಾಡಿ 
ಬಿಡಲಾಗುತ್ತಿತ್ತು. 
(20) ಈ ಪ್ರವಾದಿಯ ಮೇಲೆ ಇವನ ಪ್ರಭುವಿನ ಕಡೆಯಿಂದ ಒಂದು ದೃಷ್ಟಾಂತವೇಕೆ 
ಅವತೀರ್ಣಗೊಳಿಸಲಾಗಿಲ್ಲವೆಂದು ಇವರು ಕೇಳುತ್ತಾರಲ್ಲ. ಅವರೊಡನೆ, "ನಿಶ್ಚಯವಾಗಿಯೂ ಅದೃಶ್ಯ 


25. ವಿವರಣೆಗೆ ಅಲ್‌ ಬಕರಃ ಅಧ್ಯಾಯದ 230ನೆಯ ಟಿಪ್ಪಣಿಯನ್ನು ನೋಡಿರಿ. 

26, ಅರ್ಥಾತ್‌- ವಾಸ್ತವಿಕತೆಯನ್ನು ಮಾನವ ಇಂದ್ರಿಯಗಳಿಗೆ ಎಟುಕದಂತೆ ಇರಿಸಿ ಅವನ ಬುದ್ದಿ, ವಿವೇಕ ಅಂತಃಕರಣ 
ಮತ್ತು ಭಾವಾವೇಶವನ್ನು ಪರೀಕ್ಷೆಗೆ ಒಳಪಡಿಸಲಾಗುವುದು ಮತ್ತು ಜನರು ಈ ಪರೀಕ್ಸೆಯಲ್ಲಿ ಉತ್ತೀರ್ಣರಾಗದೆ ವಾಮ 
ಮಾರ್ಗದಲ್ಲಿ ಸಾಗಲಿಚ್ಛಿಸಿದಾಗ ಅವರನ್ನು ಆ ಮಾರ್ಗದಲ್ಲಿ ನಡೆಯಗೊಡಲಾಗುವುದು ಹಾಗೂ ಅಂತಿಮ ಕೀರ್ಮಾನವು ಪುನರುತ್ನಾನ 
ದಿನವೇ ಆಗುವುದೆಂಬ ನಿರ್ಧಾರವನ್ನೂ ಅಲ್ಲಾಹನು ಈ ಮೊದಲೇ ಮಾಡದಿರುತ್ತಿದ್ದರೆ, ವಾಸ್ತವಿಕತೆಯನ್ನು ಇಂದೇ ಬಹಿರಂಗಗೊಳಿಸಿ 
ಎಲ್ಲಾ ಭಿನ್ನಾಭಿಪ್ರಾಯಗಳ ತೀರ್ಮಾನ ಮಾಡಿಬಿಡಲಾಗುವುದು. 4 

ಇಲ್ಲಿ ಒಂದು ಬಹು ದೊಡ್ಡ ತಪ್ಪುಕಲ್ಪನೆಯನ್ನು ನಿವಾರಿಸಲಿಕ್ಕಾಗಿ ಇದನ್ನು ವಿವರಿಸಲಾಗಿದೆ. ಈ ಜಗತ್ತಿನಲ್ಲಿ ಅನೇಕ 
ಮತಗಳಿವೆ. ಪ್ರತಿಯೊಂದು ಮತಾನುಯಾಯಿಯು ತನ್ನ ಮತವೇ ಸತ್ಯವೆಂದು ಇಂದೂ ತಿಳಿದುಕೊಂಡಿರುತ್ತಾನೆ. ಕುರ್‌ಆನ್‌ 
ಅವತೀರ್ಣಗೊಳ್ಳುತ್ತಿದ್ದ ಕಾಲದಲ್ಲೂ ಜನರು ಹಾಗೆಯೇ ತಿಳಿದುಕೊಂಡಿದ್ದರು. ಇಂತಹ ಸ್ಥಿತಿಯಲ್ಲಿ ಯಾರು ಸತ್ಕದಲ್ಲಿದ್ದಾರೆ ಮತ್ತು 
ಯಾರು ಇಲ್ಲ ಎಂದು ನಿರ್ಧರಿಸುವುದಾದರೂ ಹೇಗೆ? ಎಂದು ಸರ್ವಸಾಮಾನ್ಯವಾಗಿ ಜನರು ಪೇಚಿಗೊಳಗಾಗುತ್ತಾರೆ. ಇಲ್ಲಿ ಈ 
ಮತೀಯ ಭಿನ್ನಾಭಿಪ್ರಾಯಗಳ ಕುರಿತು, ಅವು ವಾಸ್ತವದಲ್ಲಿ ಅನಂತರ ಉಂಟಾದವುಗಳೆನ್ನಲಾಗುತ್ತಿದೆ. ಆದಿಯಲ್ಲಿ ಇದೀ ಮಾನವ 
ವರ್ಗದ ಮತ ಒಂದೇ ಆಗಿತ್ತು. ಅನಂತರ ಜನರು ಭಿನ್ನಾಭಿಪ್ರಾಯ ತಾಳಿ ಬೇರೆಬೇರೆ ವಿಶ್ವಾಸ, ಮತಾದಿಗಳನ್ನು ಸೃಷ್ಟಿಸುತ್ತಲೇ 
ಹೋದರು. ಈಗ ನೀವು ಈ ಮತೀಯ ಭಿನ್ನಾಭಿಪ್ರಾಯದ ಗೊಂದಲಗಳ ಕುರಿತು, ನಿಮ್ಮ ಬುದ್ದಿ ಮತ್ತು ವಿವೇಕವನ್ನು ಸರಿಯಾಗಿ 
ಉಪಯೋಗಿಸಿ ಒಂದು ಸರಿಯಾದ ತೀರ್ಮಾನ ಮಾಡುವ ಬದಲು ಅಲ್ಲಾಹನು ಸ್ವತಃ امیا‎ ವ್ಯಕ್ತವಾಗಿ ಶೀರ್ಮಾನಿಸಬೇಕು 
ಎಂದು ಬಯಸುವುದಾದರೆ ಅದು ಪ್ರಸಕ್ತ ಲೌಕಿಕ ಜೀವನದಲ್ಲಿ ಆಗುವಂತಹದ್ದಲ್ಲ. ಏಕೆಂದರೆ ಈ ಲೌಕಿಕ ಜೀವನವು ಇರುವುದೇ 
ಪರೀಕ್ಷೆಗಾಗಿ. ಇಲ್ಲಿ ನೀವು ಪರಮಾರ್ಥವನ್ನು ಕಣ್ನಾರೆ ಕಾಣದೆಯೇ ನಿಮ್ಮ ಬುದ್ದಿ ಮತ್ತು ವಿವೇಚನಾ ಶಕ್ತಿಗಳನ್ನು ಉಪಯೋಗಿಸಿ 
ತಿಳಿದುಕೊಳ್ಳುತ್ತೀರೋ ಇಲ್ಲವೋ ಎಂಬ ಬಗ್ಗೆ ಸಂಪೂರ್ಣ ಪರೀಕ್ಷೆ ನಡೆಯುತ್ತದೆ. 

27. ಅರ್ಥಾತ್‌- ನಿಜಕ್ಕೂ ಈ ಪ್ರವಾದಿಯು ಸತ್ಯ ಪ್ರವಾದಿ ಮತ್ತು ಅವರು ಮುಂದಿಡುತ್ತಿರುವುದೆಲ್ಲಾ ಸರಿ ಎಂಬ ಬಗ್ಗೆ 
ದೃಷ್ಟಾಂತ ಬೇಕೆಂಬ ಬೇಡಿಕೆ. ಈ ನಿಟ್ಟಿನಲ್ಲಿ ಒಂದು ವಿಷಯವನ್ನು ಚೆನ್ನಾಗಿ ಗಮನಿಸಬೇಕು. ಅವರು ಶುದ್ಧ ಮನಸ್ಸಿನಿಂದ 
ಸತ್ಕಸಂದೇಶವನ್ನು ಸ್ವೀಕರಿಸಿ ಅದರ ಬೇಡಿಕೆಗಳಂತೆ ತಮ್ಮ ಶೀಲ ಚಾರಿತ್ರ್ಯಗಳನ್ನೂ ಉಪಜೀವನ ಹಾಗೂ ಸಾಮಾಜಿಕ ಜೀವನವೇ 
ಮೊದಲಾದ ಸಕಲ ರಂಗಗಳನ್ನೂ ರೂಪಿಸಲು ಸದಾ ಸಿದ್ಧರಾಗಿದ್ದು, ಪ್ರವಾದಿವರ್ಯರು(ಸ) ಸತ್ಯ ಪ್ರವಾದಿಯೆಂದು ಅವರಿಗೆ 
ಖಾತ್ರಿಯಾಗಿ ತಿಳಿಸುವ ನಿದರ್ಶನವೇನೂ ಅವರ ಸಮರ್ಥನೆಗೆ ಬಾರದಿದ್ದುದರಿಂದ ಮಾತ್ರ ಅವರು ಈ ಬೇಡಿಕೆಯನ್ನು 
ಮುಂದಿರಿಸಿದ್ದಲ್ಲ. ವಾಸ್ತವದಲ್ಲಿ ನಿದರ್ಶನ ತೋರಿಸಬೇಕೆಂಬ ಈ ಬೇಡಿಕೆಯು ಸತ್ಮವಿಶ್ವಾಸವನ್ನು ನಿರಾಕರಿಸಲಿಕ್ಕೆ ಕೇವಲ ಒಂದು 
ನೆಪ ಮಾತ್ರವಾಗಿದ್ದಿತು. ಯಾವುದಾದರೂ ನಿದರ್ಶನವನ್ನು ತೋರಿಸಿದರೂ ನಮಗೆ ನಿದರ್ಶನಗಳನ್ನು ತೋರಿಸಲೇ ಇಲ್ಲವೆಂದೇ ಅವರು 
ಹೇಳುತ್ತಿದ್ದರು. ಏಕೆಂದರೆ ಅವರು ಸತ್ಯವಿಶ್ವಾಸ ಸ್ವೀಕಾರಕ್ಕೆ ಸಿದ್ಧರೇ ಇರಲಿಲ್ಲ. ಲೌಕಿಕ ಜೀವನದ ಆಡಂಬರದಲ್ಲಿ ಚಿತ್ತಾಕಾಂಕ್ಷೆಗಳಂತೆ 
ಇಷ್ಟ ಬಂದ ಹಾಗೆ ನಡೆಯುವ, ಯಾವುದರಲ್ಲಿ. ರುಚಿ ಅಥವಾ ಲಾಭವಿದೆಯೋ ಅದನ್ನು ಹಿಂಬಾಲಿಸುವ ಸ್ವಾತಂತ್ರ್ಯವನ್ನು ತ್ಯಾಗ 
ಮಾಡಿ ಏಕದೇವ, ಪರಲೋಕ ಮೊದಲಾದ ಕಣ್ಣಿಗೆ ಕಾಣದ ವಾಸ್ತವಿಕತೆಗಳನ್ನು ಸ್ಟೀಕರಿಸಿಕೊಳ್ಳಲು ಅವರು ತಯಾರಿರಲಿಲ್ಲ. ಏಕೆಂದರೆ 
ಇವುಗಳನ್ನು ಸ್ವೀಕರಿಸಿಕೊಂಡ ಬಳಿಕ ಅವರ ಇಡೀ ಜೀವನವನ್ನೇ ಕೆಲವು ಸ್ಥಾಯೀ ನೈತಿಕ ಸಿದ್ಧಾಂತಗಳ ಬಂಧನದಲ್ಲಿ 
ಬಿಗಿದುಕೊಳ್ಳಬೇಕಾಗಿತ್ತು. ” 


ಕಾಂಡ -11 


652 ٠ : ಕುರ್‌ಆನ್‌ ವ್ಯಾಖ್ಯಾನ 


ಒಂ 


ಹ VE Iv 13)3 


| ہے‎ 223 3 7-0 
ಹು آ00‎ AD MIEN 
ಜ್ಞಾನದ ಒಡೆಯ ಅಲ್ಲಾಹನೇ ಆಗಿರುತ್ತಾನೆ. ನೀವು ಕಾಯುತ್ತಿರಿ, ನಾನೂ ನಿಮ್ಮೊಂದಿಗೆ ಕಾದುಕೊಂಡಿರುತ್ತೇನೆ" 

ಎಂದು ಹೇಳಿರಿ.* 

(21-30) ನಾವು ಜನರಿಗೆ ಕಷ್ಟದ ಬಳಿಕ ಅನುಗ್ರಹದ ಸವಿಯನ್ನುಣಿಸಿದಾಗ ಆ ಕೂಡಲೆ ಅವರು ನಮ್ಮ 
ನಿದರ್ಶನಗಳ ಬಗ್ಗೆ ಕುತಂತ್ರಗಳನ್ನು ಆರಂಭಿಸಿಬಿಡುತ್ತಾರೆ.* "ಅಲ್ಲಾಹನು ತಂತ್ರಗಾರಿಕೆಯಲ್ಲಿ ನಿಮಗಿಂತ 
ಹೆಚ್ಚು ಶೀಘ್ರುನು. ಅವನ ದೂತರು ನಿಮ್ಮ ಎಲ್ಲ ಕುತಂತ್ರಗಳನ್ನೂ ಬರೆದಿಡುತ್ತಿದ್ದಾರೆ" ಎಂದು ಅವರೊಡನೆ 
ಹೇಳಿರಿ. ನಿಮ್ಮನ್ನು ನೆಲ-ಜಲಗಳಲ್ಲಿ ಅಲ್ಲಾಹನೇ ಚಲಾಯಿಸುತ್ತಾನೆ. ನೀವು ನಾವೆಗಳನ್ನೇರಿ ಅನುಕೂಲಕರ 


28. ಅರ್ಥಾತ್‌- ಅಲ್ಲಾಹನು ಅವತೀರ್ಣಗೊಳಿಸಿರುವುದೆಲ್ಲವನ್ನೂ ನಾನು ನಿಮ್ಮ ಮುಂದಿರಿಸಿದ್ದೇನೆ. ಅವನು 
ಅವಶೀರ್ಣಗೊಳಿಸದಿರುವುದೆಲ್ಲವೂ ನಮ್ಮ ಮತ್ತು ನಿಮ್ಮ ಮಟ್ಟಿಗೆ 'ಗೈಬ್‌'(ಅದೃಶ್ಯ) ಆಗಿರುತ್ತದೆ. ಅದರ ಮೇಲೆ ಅಲ್ಲಾಹನ 
ಹೊರತು ಇನ್ನಾರಿಗೂ ಹಿಡಿತವಿಲ್ಲ. ಅವನು ಇಷ್ಟ ಪಟ್ಟರೆ ಅದನ್ನು ಇಳಿಸಬಹುದು درد‎ ಇಳಿಸದಿರಬಹುದು. ಈಗ ನಿಮ್ಮ 
ಈಮಾನ್‌(ವಿಶ್ವಾಸವು ಅಲ್ಲಾಹನು ಯಾವುದನ್ನು ಅವತೀರ್ಣಗೊಳಿಸಲು ಇಷ್ಟಪಡುವುದಿಲ್ಲವೋ ಅದು ಅವಶೀರ್ಣಗೊಳ್ಳಬೇಕೆಂಬುದನ್ನು 
ಅವಲಂಬಿಸಿದ್ದರೆ, ನೀವು ಅದನ್ನು ಕಾಯುತ್ತ ಕುಳಿತುಕೊಳ್ಳಿರಿ; ನಾನೂ ಕಾಯುತ್ತಿರುತ್ತೇನೆ. ನಿಮ್ಮ ಈ ಹಟ ಪೂರ್ಣಗೊಳ್ಳುವುದೇ 
ಎಂದು ಕಾದು ನೋಡೋಣ. - 4 

29. ಇದು ಎರಡನೆಯ ರುಕೂಲ್‌ನಲ್ಲಿ ಪ್ರಸ್ತಾಪಿಸಲಾಗಿದ್ದ ಅದೇ ಬರಗಾಲದ ಕಡೆಗೆ ಸೂಚನೆ. ಇದರ ತಾತ್ಸರ್ಯವೇನೆಂದರೆ- 
ನೀವು ನಿದರ್ಶನವನ್ನು ಯಾವ ಮುಖದಿಂದ ಕೇಳುತ್ತೀರಿ? ಈಗಾಗಲೇ ನಿಮ್ಮನ್ನು ಪೀಡಿಸುತ್ತಿದ್ದ ಕ್ಷಾಮದ -ವೇಳೆ ನೀವು ದೇವ 
ಸನ್ನಿಧಿಯಲ್ಲಿ ಶಿಫಾರಸು ಮಾಡಲಿಕ್ಕಾಗಿಯೇ ಇರಿಸಿಕೊಂಡಿದ್ದ ನಿಮ್ಮ ವಿಗ್ರಹಾದಿಗಳ ಬಗ್ಗೆ ನಿರಾಶರಾಗಿದ್ದಿರಿ. ಆ ಗುಡಿಯಲ್ಲಿ ಎಲ್ಲವೂ 
ಈಡೇರುತ್ತದೆ. ಈ ಸ್ಥಾನಕ್ಕೆ ಹರಕೆ ಕಾಣಿಕೆ ಕೊಡುವುದೇ ತಡ ಸಕಲ ಇಷ್ಟಾರ್ಥಗಳೂ ಸಿದ್ದಿಸುತ್ತವೆ- ಎಂದೆಲ್ಲಾ ನೀವು ಹೇಳುತ್ತಿದ್ದಿರಿ. 
ಈ ನಾಮಧಾರಿ ದೇವರುಗಳ ಕೈಯಲ್ಲಿ ಏನೂ ಇಲ್ಲವೆಂಬುದನ್ನು ನೀವೇ ಕಂಡುಕೊಂಡಿರಿ. ಸಕಲವೂ ಅಲ್ಲಾಹನ 
ಅಧಿಕಾರದಲ್ಲಿರುವುದೆಂಬುದನ್ನೂ ತಿಳಿದುಕೊಂಡಿರಿ. ಆದ್ದರಿಂದಲೇ ನೀವು ಇತರೆಲ್ಲ ದೇವರನ್ನೂ ಬಿಟ್ಟು ಕ್ಷಾಮ ಪರಿಹಾರಕ್ಕಾಗಿ 
ಅಲ್ಲಾಹನೊಡನೆ ಮೊರೆಯಿಡುತ್ತಿದ್ದುದ್ದು. ಪ್ರವಾದಿ ಮುಹಮ್ಮದ್‌ರು(ಸೆ) ನಿಮಗೆ ನೀಡುತ್ತಿರುವ ಶಿಕ್ಷಣವು ಸತ್ಯ ಪೂರ್ಣವಾದುದು 
ಎಂಬುದಕ್ಕೆ ಈ ನಿದರ್ಶನ ಸಾಲದೇ? ಆದರೆ ಈ ನಿದರ್ಶನವನ್ನು ಕಂಡೂ ನೀವು ಮಾಡಿದ್ದೇನು? ಕ್ಷಾಮ ದೂರವಾಗಿ ಕೃಪಾವೃಪ್ಪಿಯು 
ನಿಮ್ಮ ಸಕಲ ಸಂಕಟಗಳನ್ನು ದೂರೀಕರಿಸಿದ ಮರುಕ್ಷಣದಲ್ಲೇ ನೀವು ಈ ಗಂಡಾಂತರ ಬರುವ ಹಾಗೂ ಅದು ದೂರವಾಗುವುದರ 
ಕುರಿತು ತರತರದ ಸಾವಿರಾರು ಕಾರಣಗಳನ್ನೂ ಕುತರ್ಕಗಳನ್ನೂ ಹೇಳ ತೊಡಗಿದಿರಿ. ಇದು ಏಕದೇವ ವಿಶ್ವಾಸದಿಂದ ತಪ್ಪಿಸಿ ಬಹುದೇವ 
ವಿಶ್ವಾಸದ ಕೊಳಚೆಯಲ್ಲಿ ಸ್ಥಿರವಾಗಿರಲಿಕ್ಕೂ ಆಗಿದ್ದಿತಲ್ಲವೇ? ಈ ರೀತಿ ತಮ್ಮ ಅಂತಃಕರಣವನ್ನು ಕೆಡಿಸಿಕೊಂಡವರಿಗೆ ಇನ್ನಾವ 
ನಿದರ್ಶನವನ್ನು ತಾನೆ ತೋರಿಸಬಹುದು? ಹಾಗೆ ತೋರಿಸುವುದರಿಂದ ಪ್ರಯೋಜನವಾದರೂ ಏನು? 

30. ನೀವು ಪರಮಾರ್ಥವನ್ನು ಒಪ್ಪಿಕೊಳ್ಳುವುದಿಲ್ಲ ಹಾಗೂ ನಿಮ್ಮ ನಿಲುಮೆಯನ್ನು ಸರಿಪಡಿಸಿಕೊಳ್ಳಲು ಸಿದ್ದರಿಲ್ಲವೆಂದಾದರೆ 
ಅಲ್ಲಾಹನು ನಿಮ್ಮನ್ನು ಅದೇ ವಿದ್ರೋಹ ನಿಲುಮೆಯಲ್ಲಿ ನಡೆಯುತ್ತಿರಲು ಬಿಟ್ಟು ಬಿಡುವನು. ನೀವು ಬದುಕಿರುವ ವರೆಗೂ ಅವನು 


ಕಾಂಡ -11 


10. ಯೂನುಸ್‌ 653 


2 4 c 2 


912 Mp 1 گا ہہ ں‎ ೧೨97 ೨೬ بَا وأ‎ ೨2% 
CET NS EN الحھوق‎ SB) OOS ES by يِكُلم‎ 
کے‎ pe 


ہے سے 7 4 4೨2‏ 31 6 3 7 

THE ASS SEL Gs مات ال رض‎ y EELS 
ಮಾರುತದೊಂದಿಗೆ ಆನಂದ ತುಂದಿಲರಾಗಿ ಪ್ರಯಾಣ ಮಾಡುತ್ತಿರುವಾಗ ಹಠಾತ್ತನೆ ಪ್ರತಿಕೂಲ ಮಾರುತವು 
ಬಲವಾಗಿ ಬೀಸಿ ಎಲ್ಲ ಕಡೆಗಳಿಂದಲೂ ತೆರೆಗಳು ಅಪ್ಪಳಿಸುತ್ತಿರುವಾಗ ಮತ್ತು ನಾವು ಚಂಡಮಾರುತದಿಂದ 
ಸುತ್ತುವರಿಯಲ್ಪಟ್ಟೆವೆಂದು ಪ್ರಯಾಣಿಕರು ಮನಗಾಣುತ್ತಿರುವಾಗ ಎಲ್ಲರೂ ತಮ್ಮ ಧರ್ಮವನ್ನು ಅಲ್ಲಾಹನಿಗೆ 
ಮಾತ್ರ ಮೊಸಲಾಗಿರಿಸಿಕೊಂಡು ಅವನೊಡನೆ, "ನೀನು ಈ ಗಂಡಾಂತರದಿಂದ ನಮ್ಮನ್ನು ಪಾರುಗಾಣಿಸಿದರೆ 
ನಾವು ಕೃತಜ್ಞ. ದಾಸರಾಗುವೆವು" ಎಂದು ಪ್ರಾರ್ಥಿಸುತ್ತಾರೆ. ಆದರೆ, ಅವನು ಅವರನ್ನು ರಕ್ಷಿಸಿದಾಗ ಮತ್ತೆ 
ಅದೇ ಜನರು ಸತ್ಯದಿಂದ ವಿಮುಖರಾಗಿ ಭೂಮಿಯಲ್ಲಿ ಬಂಡಾಯವೇಳುತ್ತಾರೆ. ಜನರೇ, ನಿಮ್ಮ ಈ 
ಬಂಡಾಯವು ನಿಮ್ಮ ವಿರುದ್ಧವೇ ತಿರುಗಿ ಬೀಳುತ್ತದೆ. ಐಹಿಕ ಜೀವನವು ಕೇವಲ ಕೆಲವೇ ದಿನಗಳ ಸುಖಾನಂದ, 
ಅದನ್ನೀಗ (ಅನುಭವಿಸಿಕೊಳ್ಳಿರಿ]ಿ ಅನಂತರ ನಿಮಗೆ ನಮ್ಮ ಕಡೆಗೆ ಮರಳಿ ಬರಲಿಕ್ಕಿದೆ. ನೀವು ಏನು 
ಮಾಡುತ್ತಿದ್ದಿರೆಂಬುದನ್ನು ಆಗ ನಾವು ನಿಮಗೆ ತಿಳಿಸುವೆವು. (ನೀವು ನಮ್ಮ ದೃಷ್ಟಾಂತಗಳನ್ನು ಕಡೆಗಣಿಸಲು 
ಯಾವ ಜೀವನದ ಮದೋನ್ಮತ್ತತೆಯು ಕಾರಣವಾಗಿರುತ್ತದೋ ಆ) ಐಹಿಕ ಜೀವನದ ಉದಾಹರಣೆಯು 
(ಹೀಗಿದೆ): - ನಾವು ಆಕಾಶದಿಂದ ಮಳೆಗರೆದೆವು, ಆಗ ಜನರೂ ಜಾನುವಾರುಗಳೂ ತಿನ್ನುವ ಬೆಳೆಯು ಹುಲುಸಾಗಿ 
ಬೆಳೆಯಿತು. ಭೂಮಿಯು ಸಸ ಶ್ಯಾಮಲವಾಗಿದ್ದು ಹೊಲ ಗದ್ದೆಗಳು ಬೆಳೆ ತುಂಬಿ ನಿಂತಿದ್ದುವು ಹಾಗೂ ಅವುಗಳ 


ತನ್ನ ಜೀವನಾಧಾರಗಳಿಂದಲೂ ಸಂಪತ್ಕೌಕರ್ಯಗಳಿಂದಲೂ ನಿಮ್ಮನ್ನು ಸಂಪನ್ನಗೊಳಿಸಿ ನೀವು ಜೀವನದ ಮತ್ತಿನಲ್ಲೇ ಇರುವಂತೆ 
ಮಾಡುವನು. ಈ ಅಮಲಿನಲ್ಲಿ ನೀವೇನೆಲ್ಲಾ ಮಾಡುತ್ತಿರುವಿರೋ ಅವುಗಳನ್ನೆಲ್ಲ ದೇವಚರರು ಮೌನವಾಗಿ ಬರೆಯುತ್ತಿರುವರು. 
ಕೊನೆಗೆ ಮೃತ್ಯು ಬಂದೆರಗುವುದು. ಆಗ ನಿಮ್ಮ ದುಷ್ಕರ್ಮಗಳ ಲೆಕ್ಕಾಚಾರಗಳನ್ನು ಅಲ್ಲಾಹನ ಮುಂದಿರಿಸಲಿಕ್ಕಾಗಿ ನೀವು 
ಸೆರೆಓಡಿಯಲ್ಪಡುವಿರಿ. ಇದುವೇ ಅಲ್ಲಾಹನ ತಂತ್ರ. 

31. ಏಕದೇವ ವಿಶ್ವಾಸವು ಸತ್ಯಪೊರ್ಣವಾಗಿದೆ ಎಂಬ ಈ ನಿದರ್ಶನವು ಪ್ರತಿಯೊಬ್ಬ ಮಾನವನ ಅಂತಃಕರಣದಲ್ಲಿದೆ. 
ಸಾಧನಗಳಿಲ್ಲ ಅನುಕೂಲವಾಗಿರುವ ತನಕ ಮಾನವನು ಅಲ್ಲಾಹನನ್ನು ಮರೆತು ಲೌಕಿಕ ಜೀವನದಲ್ಲೇ ಉಬ್ಬಿಕೊಂಡಿರುತ್ತಾನೆ. 
ಸಾಧನಾನುಕೂಲತೆಗಳು ಕೈಬಿಟ್ಟೊಡನೆ ಮತ್ತು ಯಾವ ಆಧಾರಗಳನ್ನು ನಂಬಿ ಕುಳಿತಿದ್ದನೋ ಅವು ಮುರಿದು ಹೋದೊಡನೆ ಎಂತಹ 
ಕಠೋರ ಮುಶ್ರಿಕನೇ (ಬಹುದೇವ ವಿಶ್ವಾಸಿಯೇ) ಇರಲಿ, ಎಂತಹ ಕಠಿಣ ನಾಸ್ತಿಕನೇ ಆಗಿರಲಿ ಸಕಲ ಸಾಧನಾಲೋಕದ ಮೇಲೆ 
ಒಬ್ಬನ ಹತೋಟಿ ಇದೆ, ಆ ಏಕೈಕ ದೇವನೇ ಪ್ರಬಲನೂ ಬಲಿಷ್ಠನೂ ಆಗಿರುತ್ತಾನೆಂಬ یےچھ‎ ಅವನ ಹೃದಯದೊಳಗಿಂದ 
ಹೊರಹೊಮ್ಮುತ್ತದೆ. ('ಅನ್‌ಆಮ್‌' ಅಧ್ಯಾಯದ 29ನೆಯ ಟಿಪ್ಪಣಿಯನ್ನೂ ಓದಿರಿ.) 


ಕಾಂಡ -11 


654 ಕುರ್‌ಆನ್‌ ವಾಖ್ಯಾನ 


لم 4 4ھ 


೨46 ಗವಿ * 2‏ سے 7 ہے کوے للا مھ 
Oi OS CVS EES‏ ھا ا 


ARNG 290‏ ہے بدڑے ہہ دع ವಿ‏ کر uO‏ 2 
آمرنالیلا او SEEN‏ الک شیں SLIT‏ 


ko 


١ 7 


0 اض‎ ಘರ್‌ b> G 39a uw 
UTTER EAU NETS 
7 


Sve, 1352 2 3ನ ೨8‏ رس PS‏ و ہر ہہ 
RIBS SONS LAE op EL‏ 


7 ویج 29295 راہ 988ا ۶غ اط AEE SE NELLA?‏ 
َخْیيَنٌ رُمْرِمُيْمْ Us‏ 3 الیل Ube‏ وک yen‏ لِْيماخْلِْنَہ 


ಮಾಲಿಕರು ನಾವೀಗ ಇದರಿಂದ ಫಲ ಪಡೆಯಲು ಸಮರ್ಥರಾಗಿದ್ದೇವೆಂದು ಭಾವಿಸುತ್ತಿದ್ದರು. ಆಗ ಹಠಾತ್ತನೆ 
ರಾತ್ರೆ ಅಥವಾ ಹಗಲಲ್ಲಿ ನಮ್ಮ ಅಪ್ಪಣೆ ಬಂದು ಬಿಟ್ಟಿತು ಮತ್ತು ನಿನ್ನೆ ಅಲ್ಲೇನೂ ಇರಲೇ ಇಲ್ಲವೋ ಎಂಬಂತೆ 
ನಾವು ಅದನ್ನು ಅಳಿಸಿಬಿಟ್ಟೆವು, ವಿವೇಚಿಸುವ ಜನರಿಗೆ ನಾವು ಈ ರೀತಿಯಲ್ಲಿ ದೃಷ್ಟಾಂತಗಳನ್ನು ಸುಸ್ಪಷ್ಟವಾಗಿ 
] ಮುಂದಿರಿಸುತ್ತೇವೆ. (ನೀವು ಈ ಅಸ್ಲಿರ ಜೀವನದ ಮಾಯೆಯಲ್ಲಿ ಸಿಕ್ಕಿ ಬೀಳುತ್ತಿರುವಿರಿ) ಅಲ್ಲಾಹನು ನಿಮ್ಮನ್ನು 
'ದಾರುಸ್ಸಲಾಮ್‌'ನ (ಶಾಂತಿಗೃಹದ) ಕಡೆಗೆ ಕರೆಯುತ್ತಿದ್ದಾನೆ. (ಸನ್ಮಾರ್ಗ ದರ್ಶನವು ಅವನ ಅಂಕೆಯಲ್ಲಿದೆ) 
ಅವನು ತನಗಿಷ್ಟ ಬಂದವರಿಗೆ ಸನ್ಮಾರ್ಗ ದರ್ಶನ ಮಾಡಿಸುತ್ತಾನೆ. ಒಳಿತಿನ ಮಾರ್ಗ ಹಿಡಿದವರಿಗೆ ಒಳಿತಿದೆ. 
ಇನ್ನೂ ಹೆಚ್ಚಿನ ಅನುಗ್ರಹವಿದೆ. ಅವರ ಮುಖಕ್ಕೆ ಕಳಂಕವಾಗಲಿ ಅವರಿಗೆ ಅವಮಾನವಾಗಲಿ ಆಗದು. ಅವರು 
ಸ್ವರ್ಗಕ್ಕೆ ಹಕ್ಕುದಾರರು. ಅಲ್ಲಿ ಅವರು ಸದಾ ಕಾಲ ವಾಸಿಸುವರು. ಪಾಪ ಗಳಿಸಿದವರು ಅವರ ಪಾಪಗಳಿಗೆ 
ತಕ್ಕಂತೆ ಪ್ರತಿಫಲ ಪಡೆಯುವರು.* ಅವಮಾನವು ಅವರನ್ನಾವರಿಸುವುದು. ಅವರನ್ನು ಅಲ್ಲಾಹನಿಂದ 
ರಕ್ಷಿಸುವವನಾರೂ ಇರಲಾರನು. ಅವರ ಮುಖಗಳ ಮೇಲೆ ನಿಶಾಂಧಕಾರದ ಕಪ್ಪು ಪರದೆಗಳು ಬಿದ್ದಿರುವಂತೆ 


32. ನಿಮ್ಮನ್ನು ಪರಲೋಕದಲ್ಲಿ 'ದಾರುಸ್ಸಲಾಮ್‌' (ಶಾಂಶಿಗೃಹ)ಗೆ ಹಕ್ಕುದಾರರನ್ನಾಗಿ ಮಾಡಲಿಕ್ಕಾಗಿ ಭೂಲೋಕ ಜೀವನದಲ್ಲಿ 
ಜೀವನ ನಡೆಸಬೇಕಾದಂತಹ ಪದ ಸತಿಯ ಕಡೆಗೆ ಕರೆಯುತ್ತಿದ್ದಾನೆ. ದಾರುಸ್ಸಲಾಮ್‌ ಎಂದರೆ ಸ್ಥ ರ್ಗ. ಅಲ್ಲಿ ಯಾವ ವಿಪತ್ತೂ ನಷ್ಟವೂ 
ದುಃಖವೂ ಖೇದವೂ ಕಷ್ಟವೂ ಬರಲಾರದು ಎಂಬ ಅರ್ಥದಲ್ಲಿ ಅದನ್ನು ಶಾಂತಿಗೃಹ ಎನ್ನಲಾಗಿದೆ. 

33. ಅರ್ಥಾತ್‌. ಅವರಿಗೆ ಕೇವಲ ಅವರ ಪುಣ್ಮಗಳಿಗನುಸಾರವಾಗಿ ಸ ಸೆತ್ಸಲ ಸಿಗುವುದಲ್ಲ. ಅಲ್ಲಾಹನು ಅವರಿಗೆ ತನ್ನ 
ಅನುಗ್ರಹದಿಂದ ಇನ್ನಷ್ಟು ಪುರಸ್ಕಾರ ಕೊಡುವನು. 

34. ಅರ್ಥಾತ್‌- ಪಣ್ಳಿವಂಶರಿಗಿಂತ ವ್ಯತಿರಿಕ್ತವಾಗಿ ಪಾಪಿಷ್ಮರಿಗೆ ಅವರ ಪಾಪಗಳಿಗನುಗುಣವಾದ ಶಿಕ್ಷೆ ಮಾತ್ರೆ ಕೊಡಲಾಗುವುದು. 
ಅವರಿಗೆ ಅವರ ಅಪರಾದಕ್ಕಿಂತ ಹೆಚ್ಚಿನ ಶಿಕ್ಷೆ ಕೊಡಲಾಗದು. 


ಕಾಂಡ -11 


10. ಯೂನುಸ್‌ 655 


ಸ್ಥ 
و شر کی‎ Rd مم اَفْرکڑا‎ fod 
2 29 سے کک ےد وو )4 2ئ‎ 
WAN £4 207 ال‎ ೬ 5 G5 فریلہ‎ 
Svs GSE SAL ಡಿಜೆ EE Is 


آغ لک اللہ تلہم الک دص ل PELE‏ ات Bid‏ 
os PELE ASIEN NIA‏ 


ಕತ್ತಲೆ ಕವಿದಿರುವುದು.5 ಅವರು ನರಕಕ್ಕೇ ಹಕ್ಕುದಾರರು. ಆದರಲ್ಲಿ ಅವರು ಸದಾಕಾಲ ವಾಸಿಸುವರು, ನಾವು 
ಅವರೆಲ್ಲರನ್ನೂ ಒಟ್ಟಾಗಿ (ನಮ್ಮ ನ್ಯಾಯಾಲಯದಲ್ಲಿ) ಸೇರಿಸುವ ದಿನ, ಬಹುದೇವಾರಾದನೆ ಮಾಡಿದವರೊಡನೆ, 
ನೀವೂ (ದೇವತ್ವದಲ್ಲಿ) ನೀವು ಮಾಡಿಕೊಂಡ ಸಹಭಾಗಿಗಳೂ ನಿಲ್ಲಿರೆಂದು ಹೇಳುವೆವು. ಆ ಬಳಿಕ ನಾವು ಅವರ 
ನಡುವಿನಿಂದ ಪರಕೀಯತೆಯ ಪರದೆಯನ್ನು ಸರಿಸಿಬಿಡುವೆವು.* ಅವರು ಮಾಡಿಕೊಂಡ ಸಹಭಾಗಿಗಳು 
ಹೇಳುವರು,- "ನೀವು ನಮ್ಮ ದಾಸ ್ಕ-ಆರಾಧನೆಯನ್ನ೦ತೂ ಮಾಡುತಿ ಶ್ರಿರಲಿಲ್ಲ, (ನೀವು ನಮ್ಮನ್ನು ಆರಾಧಿಸುತ್ತಿದ್ದರೂ) 
ನಾವು ನಿಮ್ಮ ದಾಸ್ಕ-ಆರಾಧನೆಯ ಬಗ್ಗೆ' ಸಂಪೂರ್ಣ ಅಜ್ಜರಾಗಿದ್ದೆವೆಂಬುದಕ್ಕೆ ನಮ್ಮ ಮತ್ತು ನಿಮ್ಮ ನಡುವೆ 
ಅಲ್ಲಾಹನ مہ‎ ಸಾಕು." ಆಗ ಪ್ರತಿಯೊಬ್ಬನು ತಾನು ಮಾಡಿದ ಕರ್ಮದ ಸವಿಯನ್ನುಣ್ಣುವನು. ಎಲ್ಲರೂ 
ತಮ್ಮ ನೈಜ ಒಡೆಯನಾದ ಅಲ್ಲಾಹನ ಕಡೆಗೆ ತಿರುಗಿಸಲ್ಪಡುವರು ಮತ್ತು ಅವರು ಸೃಷ್ಟಿಸಿಕೊಂಡ ಎಲ್ಲ 
ಸುಳ್ಳುಗಳೂ ಮಾಯವಾಗುವುವು. 

(31-33) ಅವರೊಡನೆ ಕೇಳಿರಿ- ನಿಮಗೆ ಆಕಾಶಗಳಿಂದಲೂ ಭೂಮಿಯಿಂದಲೂ ಜೀವನಾಧಾರ 
ನೀಡುತ್ತಿರುವವನಾರು? ಈ ಶ್ರವಣ ಮತ್ತು ದೃಕ್ಸಕ್ತಿಗಳು ಯಾರ ವಶದಲ್ಲಿವೆ? ನಿರ್ಜೀವಿಯಿಂದ ಸಜೀವಿಯನ್ನು 


35. ಅಪರಾಧಿಗಳನ್ನು ಸೆರೆ ಹಡಿಯಲಾದಾಗ ಹಾಗೂ ಅವರಿಗೆ ತಪ್ಪಿಸಿಕೊಳ್ಳುವ ಯಾವ ದಾರಿಯೂ ತೋರದಿರುವ ವೇಳೆ 
ಕವಿಯುವ ಕರಾಳತೆ. 

36. ಮೂಲದಲ್ಲಿ 'ಫರುಯ್ಕಲ್ಲಾ ಬೈನಹುಮ್‌' ಎಂದಿದೆ. ಯಾವುದಾದರೊಂದು ಸಂಬಂದದ ಕಾರಣದಿಂದ ಅವರು ಪರಸ್ಪರ 
ಮಾನ್ಯತೆ ಕೊಡದಂತಾಗಲು ನಾವು ಅವರ ಸಡುವಿನ ಸಂಬಂಧವನ್ನು ಕಡಿದು ಬಿಡುವೆವು ಎಂದು ಕೆಲವು ವ್ಯಾಖ್ಯಾನಕಾರರು ಈ 
ವಾಕ್ಕಕ್ಕೆ ಅರ್ಥ ಕೊಟ್ಟಿದ್ದಾರೆ. ಆದರೆ ಈ ಅರ್ಥವು ಅರಬೀ ನುಡಿಗಟ್ಟಿಗನುಸಾರ ಸರಿಯಲ್ಲ. ಅರಬರ ಭಾಷಾ ರೂಢಿ ಪ್ರಕಾರ 
ಇದರ ಅರ್ಥವು - ನಾವು ಅವರ ನಡುವೆ ವ್ಯತ್ಯಾಸವುಂಟು ಮಾಡಿ ಬಿಡುವೆವು ಅಥವಾ ಅವರಲ್ಲಿ ಒಬ್ಬರೆನ್ನು ಇನ್ನೊಬ್ಬರಿಂದ 
ಬೇರ್ಪಡಿಸುವೆವು ಎಂದಾಗಿದೆ. ಇದೇ ಅರ್ಥ ಬರಲಿಕ್ಕಾಗಿ ನಾವು "ಅವರ ನಡುವಿನಿಂದ ಷರಕೀಯತೆಯ ಪರದೆಯನ್ನು ಸರಿಸಿಬಿಡುವೆವು” 
ಎಂದು ಅನುವಾದಿಸಿದ್ದೇವೆ. ಇದರ ತಾತ್ಸರ್ಯವೇನೆಂದರೆ, ಮುಶ್ರಿಕರೂ ಅವರ ದೇವೇತರ ಆರಾಧ್ಯರೂ ಎದುರು ಬದುರಾಗಿ 
ನಿಂತಿರುವರು. ಉಭಯ ಪಂಗಡಗಳ ಪ್ರತ್ಕೇಕತೆಯು ಪರಸ್ಪರರಿಗೆ ವ್ಯಕ್ತವಾಗುವುದು. ಇವರನ್ನೇ ನಾವು ಭೂಲೋಕದಲ್ಲಿ ನಮ್ಮ 
ಆರಾಧ್ಯರನ್ನಾಗಿ ಮಾಡಿಕೊಂಡುದೆಂದು ಮುಶ್ರಿಕರು ತಿಳಿದುಕೊಳ್ಳುವರು. ನಮ್ಮ ನ್ನು ಇವರೇ ತಮ್ಮ ಆರಾಧ್ಯರನ್ನಾಗಿ ಮಾಡಿಕೊಂಡವರೆಂದು 
ಅವರ ಆರಾಧ್ಯರೂ ತಿಳಿದುಕೊಳ್ಳುವರು. 

37. ಈ ಜಗತ್ತಿನಲ್ಲಿ ದೇವಿ ದೇವತೆಗಳನ್ನಾಗಿ ಮಾಡಿಕೊಂಡು ಆರಾಧಿಸಲ್ಪಡುತ್ತಿದ್ದ ಎಲ್ಲ ದೇವಚರರೂ ಅಲ್ಲಾಹನ. ಗುಣ 


"ಕಾಂಡ -11 


656 ಕುರ್‌ಆನ್‌ ವ್ಯಾಖ್ಯಾನ 


ಸಜೀವಿಯಿಂದ ನಿರ್ಜೀವಿಯನ್ನೂ ಹೊರತರುವವನಾರು? ಈ ಜಗತ್ತಿನ ವ್ಯವಸ್ಥೆಯನ್ನು ಶಿಸ್ತುಬದ್ಧವಾಗಿ 
ನಡೆಸುತ್ತಿರುವವನಾರು? 'ಅಲ್ಲಾಹ್‌' ಎಂದೇ ಅವರು ಹೇಳುವರು. ಹೇಳಿರಿ - "ಹಾಗಿದ್ದರೂ ನೀವು (ಪರಮಾರ್ಥಕ್ಕೆ 
ವಿರುದ್ಧವಾಗಿ ನಡೆಯುವುದನ್ನು ತೊರೆಯುವುದಿಲ್ಲವೇ? ನಿಜವಾಗಿ ಈ ಅಲ್ಲಾಹನೇ ನಿಮ್ಮ ಯಥಾರ್ಥ ಪ್ರಭು.* 
ಇನ್ನು ಸತ್ಯದ ತರುವಾಯ ಪಥಭ್ರಷ್ಟತೆಯ ವಿನಾ ಬೇರೇನು ಉಳಿದಿದೆ? ನೀವೆತ್ತ ಅಲೆದಾಡಿಸಲ್ಪಡುತ್ತಿರುವಿರಿ?” 
[ಪ್ರವಾದಿವರ್ಯರೇ(ಸ)] ಹೀಗೆ, ಕರ್ಮಬಭ್ರಷ್ಟರು ವಿಶ್ವಾಸವಿರಿಸಲಾರರೆಂದು ನಿಮ್ಮ ಪ್ರಭು ಹೇಳಿದ ಮಾತು 
ನಿಜವಾಯಿತು. 

(34) "ನೀವಿರಿಸಿಕೊಂಡಿರುವ ಸಹಭಾಗಿಗಳ ಪೈಕಿ ಸೃಷ್ಟಿಯ ಆರಂಭ ಮಾಡುವವನೂ ಅದನ್ನು 


ವಿಶೇಷಗಳಲ್ಲಿ ಭಾಗೀದಾರರೆಂದು ಪರಿಗಣಿಸಿ ಅಲ್ಲಾಹನಿಗೆ ಮಾತ್ರ ಸಲ್ಲಬೇಕಾಗಿದ್ದ ಹಕ್ಕುಗಳು ಸಲ್ಲಿಸಲ್ಪಡುತ್ತಿದ್ದ ಎಲ್ಲ 
ಜಿನ್ನ(ಯಕ್ಷ)ಗಳು, ಆತ್ಮಗಳು, ಪೂರ್ವಿಕರು, ಪ್ರವಾದಿಗಳು, ಮಹಾಪುರುಷರು. ಹುತಾತ್ಮರು ಮೊದಲಾದವರೆಲ್ಲರೂ ತಮ್ಮನ್ನು 
ಆರಾಧಿಸುತ್ತಿದ್ದವರೊಡನೆ ಅಲ್ಲಿ - ನೀವು ನಮ್ಮನ್ನು ಆರಾಧಿಸುತ್ತಿದ್ದ ಸಂಗತಿ ನಮಗೆ ಗೊತ್ತೇ ಇಲ್ಲ. ನಿಮ್ಮ ಯಾವುದೇ ಪ್ರಾರ್ಥನೆ, 
ಮೊರೆ, ಕರೆ, ಯಾಚನೆ, ಹರಕೆ-ಕಾಣಿಕೆ, ಪ್ರಶಂಸೆ, ಸ್ತುತಿ ಸ್ತೋತ್ರ, ಸಾಷ್ಟಾಂಗ-ನಮಸ್ಕಾರ ಇತ್ಯಾದಿಗಳು ನಮಗೆ ತಲಪಿಲ್ಲವೆಂದೂ 
ಸೈಷ್ಟವಾಗಿ ಹೇಳಿಬಿಡುವರು. 

38. ಅರ್ಥಾತ್‌- ನೀವು ಸ್ವತಃ ಒಪ್ಪಿಕೊಳ್ಳುವ ಪ್ರಕಾರ ಎಲ್ಲ ಕಾರ್ಯಗಳನ್ನೂ ಅಲ್ಲಾಹನೇ ಮಾಡಿರುವನೆಂದಾದರೆ ನಿಮ್ಮ 
ಸೆಂರಕ್ಸಕನೂ ಮಾಲಿಕನೂ ಪಾಲಕನೂ ನಿಮ್ಮ ಉಪಾಸನೆಗಳಿಗೆ ಹಕ್ಕುಳ್ಳೆವನೂ ಅಲ್ಲಾಹನೇ ಎಂದಾಯಿತು. ಹೀಗಿರುವಾಗ ಈ 
ಕಾರ್ಯಗಳಲ್ಲಿ ಯಾವ ಪಾತ್ರವನ್ನೂ ವಹಿಸದಿರುವ ಇವರೆಲ್ಲಾ ಅವನ ಪ್ರಭುತ್ವದಲ್ಲಿ ಭಾಗೀದಾರರಾದದ್ದು ಹೇಗೆ? 

39. ಇಲ್ಲಿ ಜನಸಾಮಾನ್ಯರನ್ನು ಅಭಿಸಂಬೋಧಿಸಲಾಗಿದೆ. 'ನೀವೆತ್ತ ತಿರುಗಿಸಲ್ಪಡುತ್ತಿರುವಿರಿ?' ಎಂದು ಕೇಳಲಾಗುತ್ತದೆ 
ಎಂಬುದನ್ನೂ ಗಮನಿಸಬೇಕು. ಇದರಿಂದ ಜನರನ್ನು ನೇರ ದಿಕ್ಕಿನಿಂದ ತಪ್ಪು ದಿಕ್ಕಿಗೆ ತಿರುಗಿಸುವಂತಹ ವ್ಯಕ್ತಿ ಅಥವಾ ಪಂಗಡ 
ಇದೆಯೆಂಬುದು ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಆದುದರಿಂದಲೇ ಅವರೊಡನೆ - ನೀವು ಅಂಧರಾಗಿಕೊಂಡು ತಪ್ಪು ಮಾರ್ಗದರ್ಶನ 
ನೀಡುವವರ ಹಿಂದೆ ಏಕೆ ನಡೆಯುತ್ತಿರುವಿರಿ? ನಿಮ್ಮ ಸೃಂತ ಬುದ್ದಿ ಶಕ್ತಿಯನ್ನು ಉಪಯೋಗಿಸಿಕೊಂಡು, ಸತ್ಯ ಸಂಗತಿ ಹೀಗಿರುವಾಗ 
ನಮ್ಮನ್ನು ಎತ್ತ ಕೊಂಡೊಯ್ಯಲಾಗುತ್ತದೆಂದು ಯೋಚಿಸುವುದಿಲ್ಲವೇಕೆ? ಎಂದು ಅವರಿಗೆ ಉಪದೇಶಿಸಲಾಗಿದೆ. ಈ ತರದ 
ಪ್ರಶ್ನೆಯನ್ನು ಇಂತಹ ಸಂದರ್ಭಗಳಲ್ಲೇ ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಕೇಳಲಾಗಿದೆ. ಪಥಭ್ರಷ್ಟರನ್ನಾಗಿ ಮಾಡುವವರ ಹೆಸರೆತ್ತುವ 
ಬದಲು ಅವರನ್ನು ಪರೋಕ್ಸದ ತೆರೆಮರೆಯಲ್ಲಿರಿಸಲಾಗಿದೆ. ಈ ಮೂಲಕ, ಅವರ ಅನುಯಾಯಿಗಳು ಶಾಂತಚಿತ್ತದಿಂದ ತಮ್ಮ 
ವಿಷಯದಲ್ಲಿ ವಿವೇಚಿಸುವಂತೆ ಮಾಡಲಾಗಿದೆ. ಅದೇ ವೇಳೆ 'ನೋಡಿರಿ - ಇಲ್ಲಿ ನಿಮ್ಮ ಮುಂದಾಳುಗಳೆನ್ನೂ ಮಹಾಪುರುಷರನ್ನೂ 
ದೂಷಿಸಲಾಗುತ್ತಿದೆ' ಎನ್ನುತ್ತ ಜನರನ್ನು ಕೆರಳಿಸಿ ಅವರ ಮಾನಸಿಕ ಸಮತೋಲನವನ್ನು ಕೆಡಸಲು ಇದರಲ್ಲಿ ಅವಕಾಶವಿಲ್ಲ. ಇದರಲ್ಲಿ 
ಧರ್ಮಾಹ್ವಾನದ ಒಂದು ಮುಖ್ಯ ಯುಕ್ತಿ ಅಡಗಿರುವುದನ್ನೂ ಗಮನಿಸಬೇಕು. 

40. ಅರ್ಥಾತ್‌- ಇಷ್ಟು ವಿವರವಾದ ಹಗೂ ಸಾಮಾನ್ಯ ಜನರಿಗೂ ಅರ್ಥವಾಗುವಂತಹ ಆಧಾರಗಳನ್ನು ಕೊಟ್ಟು ಬೋಧನೆ 
ನೀಡಲಾಗುತ್ತದೆ. ಆದರೆ ಸತ್ಯವನ್ನು ಒಪ್ಪಿಕೊಳ್ಳಲು ಸಿದ್ಧರಿಲ್ಲವೆಂಬ ತೀರ್ಮಾನವನ್ನೇ ಕೈಗೊಂಡವರು ತಮ್ಮ ಹಟಮಾರಿತನದಿಂದಾಗಿ 
ಎಷ್ಟು ಮಾತ್ರಕ್ಕೂ ಒಪ್ಪಿಕೊಳ್ಳುವುದಿಲ್ಲ. 


ಕಾಂಡ -11 


10. ಯೂನುಸ್‌ 657 


oo Ey) 42 FNS ےت‎ 
مض‎ iy CEA 


ಪುನರಾವರ್ತಿಸುವನನೂ ಯಾರಾದರೂ ಇದ್ದಾನೆಯೇ?” ಎಂದು ಇವರೊಡನೆ ಕೇಳಿರಿ. ಹೇಳಿರಿ- "ಸೃಷ್ಟಿಯನ್ನು 
ಆರಂಭಿಸುವವನೂ ಅದನ್ನು ಪುನರಾವರ್ತಿಸುವವನೂ ಕೇವಲ ಅಲ್ಲಾಹನೇ." ಹೀಗಿರುತ್ತ ನೀವು ಇದಾವ 
ತದ್ದಿರುದ್ದ ಮಾರ್ಗದಲ್ಲಿ ನಡೆಸಲ್ಪಡುತ್ತಿರುವಿರಿ?" i 

(35) "ನೀವಿರಿಸಿಕೊಂಡಿರುವ ಸಹಭಾಗಿಗಳ ಪೈಕಿ ಯಾರಾದರೂ ಸತ್ಕದ ಕಡೆಗೆ ಮಾರ್ಗದರ್ಶನ 
ನೀಡುವವನೂ ಇದ್ದಾನೆಯೇ?" ಎಂದು ಇವರೊಡನೆ ಕೇಳಿರಿ ಹೇಳಿರಿ- "ಸತ್ಯದ ಕಡೆಗೆ ಮಾರ್ಗದರ್ಶನ 


41. ಸೃಷ್ಟಿಯ ಆರಂಭದ ಬಗ್ಗೆ ಇದು ಅಲ್ಲಾಹನಿಂದಲೇ ಆಯಿತೆಂಬುದನ್ನು ಮುಶ್ರಿಕರು ಒಪ್ಪಿಕೊಳ್ಳುತ್ತಿದ್ದರು. ಅವರು 
ಮಾಡಿಕೊಂಡಿದ್ದ ದೇವ ಸಹಭಾಗಿಗಳ ಕೈವಾಡವೇನೂ ಇದರಲ್ಲಿಲ್ಲವೆಂಬುದನ್ನೂ ಅವರು ತಿಳಿದಿದ್ದರು. ಇನ್ನು ಸೃಷ್ಟಿಯ 
ಪುನರಾವರ್ತನೆಯ ವಿಷಯ ಹೇಳುವುದಾದರೆ - ಯಾರು, ಸೃಷ್ಟಿಯನ್ನು ಆರಂಭಿಸಿರುವನೋ ಅವನು ಅದರ ಪುನರಾವರ್ತನೆ 
ಮಾಡಲಿಕ್ಕೂ ಶಕ್ತನಾಗಿರುತ್ತಾನೆಂಬುದು ವ್ಯಕ್ತ, ಆದರೆ ಸೃಷ್ಟಿಯ ಪ್ರಾರಂಭವನ್ನು ಮಾಡಲು ಅಶಕ್ತರಾದವರು ಅದರ ಪುನರಾವರ್ತನೆ 
ಮಾಡುವುದಾದರೂ ಹೇಗೆ? ಇದೊಂದು ಸರ್ವಸಮ್ಮತ ವಿಷಯವಾಗಿದ್ದು ಮುಶ್ರಿಕರ ಅಂತರಂಗಗಳು ಇದೇ ಸರಿಯೆಂದು ಸ್ವಯಂ 
ಸಾಕ್ಷಿ ಹೇಳುತ್ತಿದ್ದರೂ ತಾವು. ಒಮ್ಮೆ ಇದನ್ನು ಒಪ್ಪಿಕೊಂಡ ಬಳಿಕ ಪರಲೋಕ ವಿಶ್ವಾಸದ ನಿರಾಕರಣೆಯು ಕಷ್ಟವಾಗುವುದರಿಂದ 
ಅವರು ಹಿಂಜರಿಯುತ್ತಿದ್ದೆರು. ಆದುದರಿಂದಲೇ ಮೇಲಿನ ಪ್ರಶ್ನೆಗಳಿಗೆ ಉತ್ತರವಾಗಿ ಅವರು ಈ ಕಾರ್ಯಗಳೆಲ್ಲ ಅಲ್ಲಾಹನವುಗಳೆಂದು 
ಅವರು ಸ್ವತಃ ಹೇಳುವರೆಂದು ಅಲ್ಲಾಹನು ಹೇಳಿದ್ದಾನೆ. ಆದರೆ ಇಲ್ಲಿ ಅದರ ಬದಲಿಗೆ ಪ್ರವಾದಿವರ್ಯರೊಡನೆ(ಸ) ಸೃಷ್ಟಿಯ 
ಪ್ರಾರಂಭವೂ ಸೃಷ್ಟಿಯ ಪುನರಾವರ್ತನೆಯೂ ಅಲ್ಲಾಹನದೇ ಕೆಲಸ ಎಂದು ಘಂಟಾಘೋಷವಾಗಿ ಹೇಳಿಬಿಡಿರಿ ಎನ್ನಲಾಗಿದೆ. 

42. ಅರ್ಥಾತ್‌- ನಿಮ್ಮ" ಆದಿಯೂ ಅಂತ್ಯವೂ ಅಲ್ಲಾಹನ ಕೈಯಲ್ಲೇ ಇದೆ. ಹೀಗಿರುತ್ತಾ ಈ ಎರಡು ತುದಿಗಳ ನಡುವೆ 
ಅಲ್ಲಾಹನ ಹೊರತು ಬೇರೆ ಯಾರೋ ನಿಮ್ಮ ದಾಸ್ಯ-ಆರಾಧನೆಗಳ ಹಾಗೂ ವಿಧೇಯತೆಗಳ ಹಕ್ಕುದಾರರಾಗಿದ್ದಾರೆಂದು ಯಾರಾದರೂ 
ನಿಮ್ಮನ್ನು ನಂಬಿಸಬಯಸಿದರೆ, ಅದನ್ನು ನಂಬಬೇಕೇ ಎಂದು ನೀವು ಸ್ವತಃ ನಿಮ್ಮ ಹಿತಚಿಂತಕರಾಗಿದ್ದುಕೊಂಡು ಯೋಚಿಸಿರಿ." 

43. ಇದೊಂದು ಪ್ರಮುಖ ಪ್ರಶ್ನೆಯಾಗಿದ್ದು ಇದನ್ನು ಸ್ವಲ್ಪ ಹೆಚ್ಚು ವಿವರವಾಗಿ ತಿಳಿದುಕೊಳ್ಳಬೇಕು. ಈ ಲೋಕದಲ್ಲಿ 
ಮಾನವನ ಆವಶ್ಯಕತೆಗಳೆ ಪರಿಧಿಯು, ಅವನ ಅನ್ನ, ಬಟ್ಟೆ ಇನ್ನಿತರ ಜೀವನ ಸಾಮಗ್ರಿಗಳ ಪ್ರಾಪ್ತಿಗೂ ಆಪತ್ತು ಮತ್ತು ಕಷ್ಟ 
ನಷ್ಟಗಳಿಂದ ರಕ್ಟಣೆಗೂ ಮಾತ್ರ ಸೀಮಿತವಾಗಿಲ್ಲ. ಅವನಿಗೆ ಅತಿ ಅಗತ್ಯವಾದ (ಮಾತ್ರವಲ್ಲ ಎಲ್ಲಕ್ಕಿಂತಲೂ ಮಿಗಿಲಾದ) ಇನ್ನೊಂದು 
ಆವಶ್ಯಕತೆಯೂ ಇದೆ. ಅವನಿಗೆ ಈ ಲೋಕದಲ್ಲಿ ಬಾಳುವ ಸರಿಯಾದ ರೀತಿ ತಿಳಿದಿರಬೇಕು. ತನ್ನೊಂದಿಗೆ ತನ್ನ ಶಕ್ತಿ ಸಾಮರ್ಥ್ಯ 
ಮತ್ತು ಯೋಗೃತಾರ್ಹತೆಗಳೊಂದಿಗೆ ಭೂಮಿಯಲ್ಲಿ ತನ್ನ ಉಪಯೋಗದಲ್ಲಿರುವ ಸಕಲ ಸಾಧನಾನುಕೂಲಕೆಗಳೊಂದಿಗೆ, ನಾನಾ 
ರೀತಿಯ ವ್ಯವಹಾರ ಸಂಬಂಧಗಳನ್ನಿರಿಸಿಕೊಳ್ಳಬೇಕಾಗಿರುವ ಇತರ ಮಾನವರೊಂದಿಗೆ, ಹೀಗೆ ಅವನಿಗೆ ಇದೀ ವಿಶ್ವದ ವ್ಯವಸ್ಥೆಯ 
ಅಧೀನದಲ್ಲಿದ್ದು ಕಾರ್ಯವೆಸಗ ಬೇಕಾಗಿರುವ ಎಲ್ಲಾ ವಸ್ತುಗಳೊಂದಿಗೆ ಹೇಗೆ ವ್ಯವಹರಿಸಿದರೆ ಅವನ ಜೀವನವು ಸಂಪೂರ್ಣ 
ವಿಜಯಿಯಾಗುವುದು ಮತ್ತು ಅನನ ಪ್ರಯತ್ನ ಪರಿಶ್ರಮಗಳೂ ತಪ್ಪೆ ದಾರಿಯಲ್ಲಿ ವಿನಿಯೋಗವಾಗಿ ವಿನಾಶಗೊಳ್ಳದಿರುವ ರೀತಿ 
ಯಾವುದು ಎಂಬುದು ಅವನಿಗೆ ಶಿಳಿದಿರಬೇಕಾದುದು ಅತ್ಯಗತ್ಯ, ಈ ಸರಿಯಾದ ಮಾರ್ಗದ ಹೆಸರೇ 'ಹಕ್ಕ್‌'(ಸತ್ಸ) ಮತ್ತು ಈ ಮಾರ್ಗದ 
ಕಡೆಗೆ ಮಾನವನಿಗೆ ಕೊಡಲಾಗುವ ಮಾರ್ಗದರ್ಶನವೇ 'ಹದಾಯತ್‌'(ಸನ್ನಾ ಿರ್ಗದರ್ಶನು. ಈಗ ಕುರ್‌ಆನ್‌ ಎಲ್ಲ ಸತ್ಯನಿಷೇಧಿಗಳೊಡನೆ 
ಹಾಗೂ ಪ್ರವಾದಿಯ ಬೋಧನೆಯನ್ನು ನಿರಾಕರಿಸುವವರೊಡನೆ - ನೀವು ಅಲ್ಲಾಹನ ಹೊರತು ಯಾರ್ಕಾರ ದಾಸ್ಕ-ಆರಾಧನೆಯನ್ನೆಲ್ಲ 
ಮಾಡುತ್ತೀರೋ ಅವುಗಳ ಪೈಕಿ ಒಂದಾದರೂ ನಿಮಗೆ ' 'ಸನ್ಮಾರ್ಗದರ್ಶನ' ಮಾಡುವ ಸಾಧನವಾಗಿದೆಯೇ? ಅಥವಾ ಆಗಬಲ್ಲುದೇ? 
ಎಂದು ಕೇಳುತ್ತದೆ. ಇದಕ್ಕೆ ಸಿಗುವ ಉತ್ತರವು ನಕಾರಾತ್ಮಕವೆಂಬುದು ಖಚಿತ. ಏಕೆಂದರೆ, ಮಾನವನು ಅಲ್ಲಾಹನ ಹೊರತು ಯಾರ 
ದಾಸ್ಕ-ಆರಾಧನೆಯನ್ನೆಲ್ಲ ಮಾಡುತ್ತಾನೋ ಅವುಗಳು ಎರಡು; ವರ್ಗಗಳಾಗಿ ವಿಂಗಡಿಸಲ್ಪಟ್ಟಿವೆ: 

1) ಮಾನವನು ಆರಾಧಿಸುವ ದೇವಿ-ದೇವತೆ ಮತ್ತು ಸಜೀವ ಅಥವಾ ನಿರ್ಜೀವ ಮಾನವರು. ಆತನು ತನ್ನನ್ನು ಪವಾಡ 
ಸದೃಶವಾಗಿ ವಿಪತ್ತುಗಳಿಂದ ರಕ್ಷಿಸಲಿಕ್ಕಾಗಿ ಹಾಗೂ ತನ್ನ ಬೇಡಿಕೆಗಳನ್ನು ಈಡೇರಿಸಲಿಕ್ಕಾಗಿ ಇವುಗಳನ್ನು ಆರಾಧಿಸುತ್ತಾನೆ. 


ಕಾಂಡ -11 


الا انی کا و یف 


RS لاکن“ ناشن‎ STs eS 
ಮಾಡುವವನು ಕೇವಲ ಅಲ್ಲಾಹನು. ಹೀಗಿರುತ್ತ ಸತ್ಯದ ಕಡೆಗೆ ಮಾರ್ಗದರ್ಶನ ಮಾಡುವವನು ಅನುಸರಣೆಗೆ 
ಹೆಚ್ಚು ಅರ್ಹನೋ ಅಥವಾ ತನಗೆ ಮಾರ್ಗದರ್ಶನ ಮಾಡಿಸದಿದ್ದರೆ ಸ್ವತಃ ಸನ್ಮಾರ್ಗ ಹೊಂದದವನು 
ಅನುಸರಣೆಗೆ ಹೆಚ್ಚು ಅರ್ಹನೋ? ನಿಮಗೇನಾಗಿ ಬಿಟ್ಟಿದೆ? ನೀವೆಂತಹ ತದ್ದಿರುದ್ದ ತೀರ್ಮಾನ ಕೈಗೊಳ್ಳುತ್ತೀರಿ?'' 

(36) ವಾಸ್ತವದಲ್ಲಿ ಅವರ ಪೈಕಿ ಹೆಚ್ಚಿನವರು ಊಹೆ ಮತ್ತು ಗುಮಾನಿಗಳನ್ನು ಮಾತ್ರ ಹಿಂಬಾಲಿಸುತ್ತಾರೆ." 
ವಸ್ತುತಃ ಗುಮಾನಿಯು ಸತ್ಕದ ಅವಶ್ಯಕತೆಯನ್ನು ಎಷ್ಟಕ್ಕೂ ಪೂರೈಸುವುದಿಲ್ಲ. ಇವರು ಮಾಡುತ್ತಿರುವುದನ್ನೆಲ್ಲಾ 
ಅಲ್ಲಾಹನು ಚೆನ್ನಾಗಿ ಅರಿಯುತ್ತಾನೆ. 


ಸನ್ಮಾರ್ಗದರ್ಶನದ ವಿಷಯದಲ್ಲಿ ಹೇಳುವುದಾದರೆ ಅದು ಇವುಗಳ ಕಡೆಯಿಂದ ಎಂದೂ ಬಂದುದಿಲ್ಲ. ಮುಶ್ರಿಕನಾರೂ ಅದಕ್ಕಾಗಿ 
ಇವುಗಳನ್ನು ಬೇಡಿಕೊಂಡುದೂ ಇಲ್ಲ. ಈ ಆರಾಧ್ಯರಲ್ಲಾರಾದರೂ ತನಗೆ ನೈತಿಕ ಸಾಮಾಜಿಕ, ಸಾಂಸ್ಕೃತಿಕ ಆರ್ಥಿಕ, 
ರಾಜಕೀಯ, ನ್ಯಾಯ ಮತ್ತು ಕಾನೂನು ಪರವಾದ ಸಿದ್ಧಾಂತಗಳನ್ನು ಕಲಿಸಿಕೊಡುತ್ತಾರೆಂದು ಯಾವ ಮುಶ್ರಿಕನೂ ಈ ತನಕ ಹೇಳಿದ್ದೂ 


ಇಲ್ಲ. - ۰ 

2) ಯಾರ ಸಿದ್ದಾಂತ ಮತ್ತು ಕಾನೂನುಗಳನ್ನು ಅನುಸರಿಸಿ ಪಾಲಿಸಲಾಗುತ್ತಿದೆಯೋ ಆ ಮಾನವರು. ಇವರು ಮಾರ್ಗದರ್ಶಕರೇನೋ 
ಅಹುದು. ಆದರೆ, ಅವರು ಸನ್ಮಾರ್ಗದರ್ಶಕರಾಗಿದ್ದಾರೆಯೇ ಅಥವಾ ಆಗಿರಬಲ್ಲರೇ ಎಂಬುದು ಪ್ರಶ್ನೆ. ಮಾನವ ಜೀವನಕ್ಕೆ ಬೇಕಾದ 
ಸರಿಯಾದ, ಆದರ್ಶಪ್ರಾಯವಾದ ಸಿದ್ಧಾಂತಗಳನ್ನು ರೂಪಿಸಲು ಅತಿ ಅಗತ್ಯವಾಗಿರುವ ಸಕಲ ಪರಮಾರ್ಥಗಳ ಜ್ಞಾನ ಅವರಿಗೆ 
ಇದೆಯೇ? ಅವರ ಪೈಕಿ ಯಾರಾದರೊಬ್ಬನ ದೃಷ್ಟಿಯಾದರೂ ಮಾನವ ಜೀವನಕ್ಕೆ ಸಂಬಂಧಿಸಿದ ಸಕಲ ಸಮಸ್ಯೆಗಳನ್ನು ಕಾಣುವಷ್ಟು 
ವಿಶಾಲವಾಗಿದೆಯೇ? ಅವರ: ಪೈಕಿ ಒಬ್ಬನಾದರೂ ಮಾನವ ಸಮಾಜಕ್ಕೆ ಬೇಕಾದ ನಿಷ್ಪಕ್ಷಪಾತ ಹಾಗೂ ನ್ಯಾಯವಾದ ಕಾನೂನುಗಳನ್ನು 
ರಚಿಸಲು ಆತಂಕವುಂಟಾಗುವಂತಹ ದೌರ್ಬಲ್ಯ, ಪಕ್ಸಪಾತ, ವೈಯಕ್ತಿಕ. ಹಾಗೂ ಸಾಮಾಜಿಕ ಅಭಿರುಚಿ, ಸ್ವೇಚ್ಛಾಚಾರ ಮತ್ತು 
ಒಲವುಗಳಿಂದ ವಿರಹಿತವಾಗಿರುವವನು ಇರಬಹುದೇ? ಇದರ ಉತ್ತರವು ನಕಾರಾತ್ಮಕವಾಗಿದ್ದರೆ ಮತ್ತು ಬುದ್ಧಿಸ್ತಿಮಿತದಲ್ಲಿರುವ 
ಯಾರೂ ಈ ಪ್ರಶ್ನೆಗಳಿಗೆ ಸಕಾರಾತ್ಮಕ ಉತ್ತರ ಕೊಡಲಾರನೆಂದಾದರೆ, ಇವರೆಲ್ಲ 'ಸನ್ಮಾರ್ಗದರ್ಶನ'ದ ಮೂಲವಾಗಿರುವುದಾದರೂ 
ಹೇಗೆ? ' 

ಇದೇ ಕಾರಣಕ್ಕಾಗಿ ಕುರ್‌ಆನ್‌ ಅವರೊಡನೆ 'ಹೇ ಜನರೇ, ನಿಮ್ಮ ಈ ಮತೀಯ ಆರಾಧ್ಯರ ಹಾಗೂ ಸಾಂಸ್ಕೃತಿಕ ದೇವರುಗಳ 
ಪೈಕಿ ನಿಮ್ಮನ್ನು ಸನ್ಮಾರ್ಗದತ್ತ ಮಾರ್ಗದರ್ಶನ ಮಾಡುವವರು ಯಾರಾದರೂ ಇದ್ದಾರೆಯೇ?" ಎಂದು ಪ್ರಶ್ನಿಸುತ್ತದೆ. ಮೇಲಿನ 
ಪ್ರಶ್ನೆಗಳೊಂದಿಗೆ ಈ ಕೊನೆಯ ಪ್ರಶ್ನೆಯು ಸೇರಿ ಧಾರ್ಮಿಕ ಹಾಗೂ ಮತೀಯವಾದ ಎಲ್ಲ ಸಮಸ್ಯೆಗಳ ತೀರ್ಮಾನ ಮಾಡಿಬಿಡುತ್ತದೆ. 
'ಮಾನವನ ಸಕಲ ಅವಶ್ಯಕತೆಗಳು ಎರಡು ರೀತಿಯಲ್ಲಿರುತ್ತವೆ. ಈ.ಬೌತಿಕ ಜಗತ್ತಿನ ನಶ್ವರ ಆಶ್ರಯಗಳ ನಡುವೆ ಇದ್ದು ಅವನಿಗೆ 
ಆಧಾರ ನೀಡುವಂಠಹ ಓರ್ವ ಪಾಲಕ, ಪೋಷಕ, ಮೊರೆಯನ್ನು ಆಲಿಸುವ ಮತ್ತು ಬೇಡಿಕೆಗಳನ್ನು ಈಡೇರಿಸುವ ಸ್ಥಾಯೀ 
ಆಶ್ರಯದಾತನ ಅಗತ್ಯ, ಇದು ಅವನ ಒಂದನೆಯ ರೀತಿಯ ಆವಶ್ಯಕತೆ. ಈ ಆವಶ್ಯಕತೆಯನ್ನು ಪೂರೈಸುವವನು ಅಲ್ಲಾಹನ ಹೊರತು 
'ಇನ್ನಾರೂ ಇಲ್ಲವೆಂಬುದನ್ನು ಮೇಲಿನ ಪ್ರಶ್ನೆಗಳು ಸಿದ್ದಗೊಳಿಸಿದವು. ಇನ್ನೊಂದು ರೀತಿಯ ಆವಶ್ಯಕತೆ ಹೀಗಿದೆ: ಈ ಜಗತ್ತಿನಲ್ಲಿ 
ಸಂಪೂರ್ಣ ಭರವಸೆಯಿಂದ ಮತ್ತು ಉಪಶಾಂತಿಯಿಂದ ಅನುಸರಿಸಬಹುದಾದಂತಹ ಮಾನವ ಜೀವನ ಪದ್ದಶಿಯನ್ನು ತೋರಿಸಿ 
ಕೊಡುವ ಒಬ್ಬ ಮಾರ್ಗದರ್ಶಕ. ಈ ಮಾರ್ಗದರ್ಶಕನೂ ಅಲ್ಲಾಹ್‌ ಮಾತ್ರನೆಂದು ಈ ಕೊನೆಯ ಪ್ರಶ್ನೆಯು ತೀರ್ಮಾನಿಸಿತು. 
ಆ ಬಳಿಕ ಮಾನವನಿಗೆ ಬಹುದೇವತ್ವದ ಮತ ಹಾಗೂ ಧರ್ಮಾತೀತ(5eulೂಗ)ವಾದ ನೈತಿಕ ಸಾಂಸ್ಕೃತಿಕ ಹಾಗೂ ರಾಜಕೀಯ 
ಸಿದ್ದಾಂತಗಳಿಗೆ ಅಂಟಿಕೊಂಡಿರಲು ಹಟಮಾರಿತನದ ಹೊರತು ಬೇರೇನೂ ಆಧಾರ ಉಳಿಯುವುದಿಲ್ಲ. 

44. ಅರ್ಥಾತ್‌- ಮತ ಮತ್ತು ತತ್ವಗಳನ್ನು ರಚಿಸಿದವರು, ಜೀವನ ಪದ್ಧಶಿಗಳನ್ನು ನಿಶ್ಚಯಿಸಿದವರು, ಇವನ್ನೆಲ್ಲ ಅವುಗಳ 
ಬಗ್ಗೆ ಇವರಿಗೆ ಇರುವ ಜ್ಞಾನದ ಆಧಾರದಲ್ಲಿ ಮಾಡಿದುದಲ್ಲ. ಇವರು ಕೇವಲ ತಮ್ಮ ಊಹೆ ಮತ್ತು ಗುಮಾನಿಗಳೆ ಆಧಾರದಲ್ಲಿ 
ಇವನ್ನು ಮಾಡಿದ್ದರು. ಅದೇ ರೀತಿಯಲ್ಲಿ ಆ ಧಾರ್ಮಿಕ ಹಾಗೂ ಲೌಕಿಕ ನಾಯಕರನ್ನು ಅನುಸರಿಸಿದವರೂ ತಿಳುವಳಿಕೆ ಇದ್ದು 


ಕಾಂಡ -11 


10. ಯೂನುಸ್‌ 659 


ಮ 3 NSN ss es ಹೈ 


೨4% 1೩೬೨ ١ى 4,೬” ೨‏ وپ مل 5 5 دبیہدیؤدواذ7و 
AOA‏ قل ESS NIE‏ جو مہ 


A Ae Skok 


(37) ಈ ಕುರ್‌ಆನ್‌ ಅಲ್ಲಾ. ಹನ 'ದಿವೃವಾಣಿ' ಮತ್ತು ಬೋಧನೆಯ ' ಹೊರತು ರಚಿಸಲ್ಪಡುವಂತಹ 
ವಸ್ತುವಲ್ಲ. ನಿಜವಾಗಿ ಇದು ಹಿಂದೆ ಬಂದಿದ್ದುದರ ದೃಢೀಕರಣವೂ ಪರಮ ಗ್ರಂಥದ ವಿವರಣೆಯೂ ಆಗಿರುತ್ತದೆ. 
ಇದು ಸರ್ವಲೋಕಾಧಿಪತಿಯ ಕಡೆಯಿಂದ ಬಂದಿರುವುದು ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. 

(38- -41) ಇದನ್ನು ಪೈಗಂಬರರು ಸ್ವತಃ ರಚಿಸಿಕೊ೦ಡರೆಂದು ಇವರು ಹೇಳುತ್ತಾರೆಯೇ? ಹೇಳಿರಿ;- "ನೀವು 
ನಿಮ್ಮ ಈ ಆಪಾದನೆಯ ಬಗ್ಗೆ ಸತ್ಯವಾದಿಗಳಾಗಿದ್ದರೆ ಇದರಂತಿರುವ ಒಂದು ಅಧ್ಯಾಯವನ್ನು ರಚಿಸಿ ತನ್ನಿರಿ 
ಮತ್ತು ಅಲ್ಲಾಹನೋರ್ವನನ್ನು ಬಿಟ್ಟು ಯಾರನ್ನೆಲ್ಲ ಸಹಾಯಕ್ಕಾಗಿ ಕರೆಯಲು ಸಾಧ್ಯವಿದೆಯೋ ಅವರನ್ನೆಲ್ಲ 
ಕರೆದುಕೊಳ್ಳಿರಿ." ವಾಸ್ತವದಲ್ಲಿ ಯಾವುದು ಇವರ ಜ್ಞಾನದ ಹಿಡಿತಕ್ಕೆ ಸಿಗಲಿಲ್ಲವೋ ಮತ್ತು ಯಾವುದರ 
ಕ್ರಿಯಾಫಲವು ಇವರ ಮುಂದೆ ಬರಲಿಲ್ಲ; ವೋ ಅದನ್ನು ಇವರು (ವೃಥಾ ಅನುಮಾನದಿಂದಲೇ) ಸುಳ್ಳಾಗಿಸಿದರು.*' 


ಅನುಸರಿಸಿದ್ದುದಲ್ಲ. ಅನುಭವಶಾಲಿಗಳೂ ಹಿರಿಯರೂ ಅವರನ್ನು ನಂಬುತ್ತ ಬಂದಿದ್ದಾರೆ: ಜಗತ್ತು ಅವರನ್ನು ಅನುಸರಿಸುತ್ತಲಿದೆ. 
ಆದುದರಿಂದ ಅವರು ಹೇಳುವುದೆಲ್ಲ ಸರಿಯಾಗಿಯೇ ಇರಬಹುದು ಎಂಬ ಭಾವನೆಯೊಂದಿಗೆ ಮಾತ್ರ ಅವರನ್ನು ಅನುಸರಿಸುತ್ತಿದ್ದರು. 

45, 'ಹಿಂದೆ ಬಂದಿರುವುದರ ದೃಢೀಕರಣ' ಎಂದರೆ - ಈ ಕುರ್‌ಆನ್‌ ಪ್ರಾಚೀನ ಕಾಲದಿಂದಲೇ ಪ್ರವಾದಿಗಳ ಮುಖಾಂತರ 
ಮಾನವರಿಗೆ ಕಳುಹಿಸಲಾಗುತ್ತಿದ್ದುದಕ್ಕೆ ಭಿನ್ನವಾದುದೇನನ್ನೂ ಸಾರದೆ, ಅದು ಅವುಗಳನ್ನೇ ಅನುಮೋದಿಸುತ್ತದೆ. ಇದೊಂದು ಹೊಸ 
ಧರ್ಮ ಸಂಸ್ಥಾಪಕನ ಸ್ವಯಂ ಕೃತಿಯಾಗಿರುತ್ತಿದ್ದರೆ ಇದರಲ್ಲಿ ಪುರಾತನ ಸತ್ಯಗಳೊಂದಿಗೆ ತನ್ನ ನವೀನ ಬಣ್ಣವನ್ನೂ ಕೊಟ್ಟು ತನ್ನ 
ಪ್ರತ್ಯೇಕತೆಯನ್ನು ಪ್ರದರ್ಶಿಸಲು ಪ್ರಯತ್ನಿಸಲಾಗುತ್ತಿತ್ತು. 

'ಪರಮ ಗ್ರಂಥದ ವಿವರಣೆ' ಎಂದರೆ ಎಲ್ಲ ದಿವ್ಯ ಗ್ರಂಥಗಳ ಸಾರ ಸರ್ವಸ್ವ (ಅಲ್‌ಕಿತಾಬ್‌) ಅರ್ಥಾತ್‌- ಪರಮಗ್ರಂಥವನ್ನು 
ಇದರಲ್ಲಿ ಸವಿಸ್ತಾರವಾಗಿ ಆಧಾರ ಪ್ರಮಾಣಗಳೊಂದಿಗೆ, ಬೋಧನೆ ಮತ್ತು ಉಪದೇಶಗಳೊಂದಿಗೆ ಹಾಗೂ ಪ್ರಾಯೋಗಿಕ 
ಸ್ಥಿತಿಗನುಸಾರ ಜೋಡಿಸಿ ವಿವರಿಸಲಾಗಿದೆ. 

46. ಈ ಪಂಥಾಹ್ವಾನವು ಕುರ್‌ಆನಿನ ಕೇವಲ ಭಾಷಾ ಶೈಲಿ ಹಾಗೂ ಸಾಹಿತಿಕ ವಿಶೇಷತೆಯ ದೃಷ್ಟಿಯಿಂದ ಇರುವುದೆಂದು 
ಸಾಮಾನ್ಯವಾಗಿ ಜನರು ಭಾವಿಸುತ್ತಾರೆ. ಕುರ್‌ಅನಿನ ಮಹಿಮೆಯ ಕುರಿತು ನಡೆಸಲಾಗಿರುವ ವಾದ ಸರಣಿಗಳಿಂದಾಗಿ ಇಂತಹ 
ತಪ್ಪುತಿಳುವಳಿಕೆ ಉಂಟಾಗುವ ಸಂಭವವಿದೆ. ಆದರೆ, ಕೇವಲ ಶಬ್ನ್ದಲಾಲಿತ್ಯ ಹಾಗೂ ಭಾಷಾ ಸೌಂದರ್ಯ ಮಾತ್ರ ಕುರ್‌ಆನಿನ 
ವೈಶಿಷ್ಟ್ಯವಲ್ಲ. ಅದರ ಸ್ಥಾನವು ಇದಕ್ಕಿಂತಲೂ ತುಂಬಾ ಉನ್ನತವಾಗಿದೆ. ಕುರ್‌ಆನಿನ ಭಾಷಾ ಶೈಲಿಯು ಅಪ್ರತಿಮವಾಗಿರುವುದರಲ್ಲಿ 
ಸಂಶಯವಿಲ್ಲ. ಆದರೆ ಮಾನವ ಮಸ್ತಿಷ್ಕವು ಇಂತಹ ಕೃಶಿಯನ್ನು ರಚಿಸಲು ಸಮರ್ಥವಲ್ಲವೆಂದು ಹೇಳಿರುವುದು ಅದರಲ್ಲಿರುವ 
ಅನುಪಮ ವಿಷಯಗಳ ಮತ್ತು ಶಿಕ್ಷಣಗಳ ಕಾರಣದಿಂದಾಗಿದೆ. ಇದರಲ್ಲಿರುವ ಮಹಿಮೆಗಳನ್ನೂ ಯಾವ ಕಾರಣಗಳಿಂದ ಇದು 
ದೇವವಾಣಿಯೆಂದು ಖಚಿತಪಡಿಸಬಹುದು' ಮತ್ತು ಮಾನವನಿಂದ ಇಂತಹ ಕೃತಿಯನ್ನು ರಚಿಸಲು ಏಕೆ ಸಾಧ್ಯವಿಲ್ಲವೆಂಬ 
ವಿಷಯವನ್ನೂ ಕುರ್‌ಆನ್‌ ವಿವಿಧ ಸಂದರ್ಭಗಳಲ್ಲಿ ತಾನೇ ವಿವರಿಸಿದೆ. ಅಂತಹ ಸ್ಥಾನಗಳಲ್ಲೆಲ್ಲ ನಾವು ಮೊದಲೂ ವಿವರಣೆ 
ಕೊಟ್ಟಿದ್ದೇವೆ - ಇನ್ನು ಮುಂದೆಯೂ ಕೊಡುವೆವು. ಆದುದರಿಂದ ಇಲ್ಲಿ ಸಂಕ್ಷಿಪ್ತವಾಗಿ ಇಷ್ಟಕ್ಕೇ ಬಿಡುತ್ತೇವೆ. 

47. ಇದನ್ನು ಸುಳ್ಳಾಗಿಸಬೇಕಾದರೆ ಇದೊಂದು ನಕಲಿ ಗ್ರಂಥವೆಂಬುದು ಆಧಾರ ಪ್ರಮಾಣ ಸಹಿತ ಅವರಿಗೆ ಶಿಳಿದಿರಬೇಕಾಗಿತ್ತು. 
ಅಥವಾ ಇದರಲ್ಲಿ ವಿವರಿಸಲಾಗಿರುವ ವಿಷಯಗಳೂ ಕೊಟ್ಟಿರುವ ಸುದ್ದಿಗಳೂ ತಪ್ಪೆಂದು ಸಾಬೀತಾಗಬೇಕಿತ್ತು. ಆದರೆ ಸುಳ್ಳಾಗಿಸಲು 


ಕಾಂಡ -11 


660 ಕುರ್‌ಆನ್‌ ವ್ಯಾಖ್ಯಾನ 


پیدسئے۔ ےر ۶3د A‏ 2۶و 4۵4۱ >١ ೨ f‏ رص کیو تید 
وم وا امت زین الم ول کاڈ 0p‏ 


ಇದೇ ರೀತಿಯಲ್ಲಿ ಇವರ ಪೂರ್ವಜರೂ ಸುಳ್ಳಾಗಿಸಿದ್ದರು. ಅನಂತರ ಆ ಅಕ್ರಮಿಗಳ ಪರಿಣಾಮವೇನಾಯಿತೆಂಬುದನ್ನು 
ನೋಡಿರಿ. ಇವರಲ್ಲಿ ಕೆಲವರು ವಿಶ್ವಾಸವಿರಿಸುವರು ಮತ್ತು ಇನ್ನು ಕೆಲವರು ವಿಶ್ವಾಸವಿರಿಸಲಾರರು. ನಿಮ್ಮ ಪ್ರಭು 
ಈ ಕಿಡಿಗೇಡಿಗಳನ್ನು ಚೆನ್ನಾಗಿ ಬಲ್ಲವನಾಗಿರುತ್ತಾನೆ. ಇವರು ನಿಮ್ಮನ್ನು ಸುಳ್ಳಾಗಿಸುತ್ತಿದ್ದರೆ, ಹೇಳಿರಿ; - "ನನ್ನ 
ಕರ್ಮ ನನಗೆ ಮತ್ತು ನಿಮ್ಮ ಕರ್ಮ ನಿಮಗೆ. ನಾನು ಮಾಡುತ್ತಿರುವ ಯಾವುದೇ ಕರ್ಮದ ಹೊಣೆಯಿಂದ 
ನೀವು ಮುಕ್ತರು. ನೀವು ಮಾಡುತ್ತಿರುವ ಯಾವುದೇ ಕರ್ಮದ ಹೊಣೆಯಿಂದ ನಾನು ಮುಕ್ತನು." 
(42-46) ಇವರಲ್ಲಿ ಅನೇಕರು ನಿಮ್ಮ ಮಾತುಗಳನ್ನು ಕೇಳುತ್ತಾರೆ. ಆದರೆ ಕಿವುಡರು ಏನನ್ನೂ 


ಈ ಕಾರಣಗಳ ಪೈಕಿ ಯಾವುದೂ ಲಭ್ಯವಿಲ್ಲ. ಈ ಗ್ರಂಥವನ್ನು ಕೃತಕವಾಗಿ ರಚಿಸಿ ಇದನ್ನು ದೇವವಾಣಿ ಎನ್ನಲಾಗುತ್ತಿದೆ ಎಂದು 
ಆರೋಪಿಸುವವರು, ಅದನ್ನು ತಿಳಿದುಕೊಂಡ ಮೂಲವನ್ನಾದರೂ ಪ್ರಕಟಿಪಡಿಸಬೇಕಿತ್ತು. ಅದೃಶ್ಯದ ಪರದೆಯ ಆಚೆಗೆ ಇರುವುದನ್ನು 
ಇಣುಕಿ ನೋಡಿ, ನಿಜಕ್ಕೂ ಆಲ್ಲಿ ಅನೇಕ ದೇವರುಗಳಿರುವುದನ್ನು ಕಂಡುಕೊಂಡು, ಈ ಗ್ರಂಥವು ಪ್ರತಿಪಾದಿಸುತ್ತಿರುವ ಏಕದೇವತ್ವ, 
ದೇವಚರರೆಂಬ ಸೃಷ್ಟಿ, ದೇವವಾಣಿ ಇವೆಲ್ಲ ಕಟ್ಟುಕತೆಗಳೆಂದು ಹೇಳಿದವನೂ ಇಲ್ಲ. ಸತ್ತುಹೋಗಿ ಇನ್ನೊಂದು ಲೋಕದಲ್ಲಿ ನೋಡಿ 
ಅಲ್ಲಿ ಈ ಗ್ರಂಥವು ಹೇಳುವಂತಹ ಜೀವನ ಕರ್ಮಗಳ ಲೆಕ್ಕ ಸಮರ್ಪಣೆಯಾಗಲಿ ಶಿಕ್ಸಿ-ರಕ್ಲೆ ಮೊದಲಾದವುಗಳಾಗಲಿ ಯಾವುದೂ 
ಇಲ್ಲವೆಂದೂ ಎಲ್ಲವೂ ಸುಳ್ಳೆಂದೂ ಪ್ರತ್ಯಕ್ಷ ಕಂಡುಕೊಂಡವನೂ ಯಾರೂ ಇಲ್ಲ. ಆದರೂ ಕೇವಲ ಊಹೆ ಹಾಗೂ ಗುಮಾನಿಗಳ 
ಆಧಾರದಲ್ಲಿ ಸತ್ಯಾಸತ್ಯಗಳ ಬಗ್ಗೆ ವೈಜ್ಞಾನಿಕ ಸಂಶೋಧನೆ ನಡೆಸಿ, ಸಾಕಷ್ಟು ನಿಷ್ಯರ್ಷಿಸಿದ ಬಳಿಕ ಅವೆಲ್ಲಾ ಕೃತಕ ಹಾಗೂ ಸುಳ್ಳೆಂದು 
ಸಾಬೀತಾಗಿಬಿಟ್ಟಿ ದೆಯೋ ಎಂಬಷ್ಟು ಎದೆಗಾರಿಕೆಯೊಂದಿಗೆ ಸತ್ಯವನ್ನು ತಿರಸ್ಕರಿಸಲಾಗುತ್ತಿದೆ. 

48. ಸತ್ಯ ಸ್ವೀಕಾರ ಮಾಡದವನೆ ಕುರಿತು, 'ನಿಮ್ಮ ಪ್ರಭು ಈ ಕಿಡಿಗೇಡಿಗಳನ್ನು ಚೆನ್ನಾಗಿ ಬಲ್ಲವನಾಗಿರುತ್ತಾನೆ' ಎನ್ನಲಾಗಿದೆ. 
ಅರ್ಥಾತ್‌- ನಮಗೆ ಇದು ಅರ್ಥವಾಗುವುದಿಲ್ಲ. ಆದುದರಿಂದ ನಾವು ತಿಳಿ ಮನಸ್ಸಿನಿಂದಲೇ ಇದನ್ನು ಸ್ವೀಕರಿಸುವುದಿಲ್ಲ ಎಂಬಂತಹ 
ವಾದಗಳನ್ನು ಹೂಡಿ ಇವರು ಜನರ ಬಾಯಿ ಮುಚ್ಚಿಸಬಲ್ಲರು. ಆದರೆ ಅಲ್ಲಾಹನು ಅವರ ಪೈಕಿ ಪ್ರತಿಯೊಬ್ಬನ ಅಂತರಂಗವನ್ನೂ 
ಹೃದಯಾಂತರಾಳದಲ್ಲಿರುವ ರಹಸ್ಯಗಳನ್ನೂ ಬಲ್ಲವನಾಗಿರುತ್ತಾನೆ. ಇವರು ಯಾವ ಯಾವ ವಿಧದಿಂದ ತಮ್ಮ ಹೃದಯಗಳಿಗೆ ಬೀಗ 
ಜಡಿದು ಅನಾಸ್ಥೆಯಲ್ಲಿ ಮೈಮರೆತು ತಮ್ಮ ಅಂತಃಕರಣದ ಕೂಗನ್ನು ಅದುಮಿಕೊಂಡು ತಮ್ಮ ಹೃದಯಗಳಲ್ಲಿ ಮೇಲೇಳುತ್ತಿರುವ 
ಸತ್ಯದ ಸಾಕ್ಷಿಯನ್ನು ಹೇಗೆ ತಡೆದಿರುವರು? ತಮ್ಮ ಮನಸ್ಸಿನಿಂದ ಸತ್ಯ ಸ್ಟೀಕಾರದ ಯೋಗ್ಯತೆಗಳನ್ನು ಹೇಗೆ ಅಳಿಸಿಕೊಂಡಿರುವರು |' 
ಮತ್ತು ಕೇಳಿಯೂ ಕೇಳದೆ, ತಿಳಿದೂ ತಿಳಿಯದ ಇದ್ದು ಸತ್ಯಕ್ಕೆ ವಿರುದ್ಧವಾಗಿ ತಮ್ಮ ಪೂರ್ವಗ್ರಹ ಹಾಗೂ ಪಕ್ಷಪಾತಗಳಿಗೆ, ಲೌಕಿಕ 
ಲಾಭಗಳಿಗೆ ಮತ್ತು ಮಿಥ್ಯದಲ್ಲಿ ಸಿಲುಕಿಕೊಂಡಿರುವ ಸ್ವಾರ್ಥಗಳಿಗೆ ಹಾಗೂ ತಮ್ಮ ಚಿತ್ತಾಕಾಂಕ್ಲೆಗಳಿಗೆ ಹೇಗೆ ಮಹತ್ವ ಕೊಟ್ಟಿದ್ದರೆಂದೂ 
ಅಲ್ಲಾಹನು ಚೆನ್ನಾಗಿ ಬಲ್ಲವನಾಗಿರುತ್ತಾನೆ. ಆದುದರಿಂದ ಇವರು ಕೇವಲ ಮುಗ್ಗ ಪಥಬ್ರಷ್ಟರಾಗಿರದೆ ಅಪ್ಪಟ ವಿದ್ರೋಹಿಗಳಾಗಿರುತ್ತಾರೆ. 

49. ಅರ್ಥಾತ್‌- ವೃಥಾ ಜಗಳಾಡುವ ಮತ್ತು ಕುತರ್ಕಗಳನ್ನೊಡ್ಡುವ ಅಗತ್ಯವಿಲ್ಲ. ನಾನು ಸುಳ್ಳಾರೋಪ ಹೊರಿಸುತ್ತಿದ್ದ ರೆ 
ನನ್ನ ಕರ್ಮಕ್ಕೆ ನಾನೇ ಹೊಣೆಗಾರ. ಆ ಹೊಣೆ ನಿಮ್ಮ ಮೇಲಿಲ್ಲ. ಒಂದು ವೇಳೆ ನೀವು ಸತ್ಮವನ್ನು ನಿರಾಕರಿಸುತ್ತಿದ್ದಿ ರಾದರೆ ಅದರಿಂದ 
ನನಗೇನೂ ಕೇಡಿಲ್ಲ. ಇದರಿಂದ ದೋಷ ನಿಮಗೇ. 

1 + 


ಕಾಂಡ -11 


10. ಯೂನುಸ್‌ 661 


PE PA NTE 227 ” G 
ಸಲಿಲ ಬಿಬಿ! US 


ಗ್ರಹಿಸದಿದ್ದರೂ ನೀವು ಅವರಿಗೆ ಕೇಳಿಸುವಿರಾ?? ಇವರಲ್ಲಿ ಅನೇಕರು ನಿಮ್ಮತ್ತ ನೋಡುತ್ತಾರೆ. ಆದರೆ ಕುರುಡರಿಗೆ 
ಏನೂ ಹೊಳೆಯದಿದ್ದರೂ ನೀವು ಅವರಿಗೆ ಮಾರ್ಗದರ್ಶನ ಮಾಡುವಿರಾ?! ವಾಸ್ತವದಲ್ಲಿ ಅಲ್ಲಾಹನು ಜನರ 
ಮೇಲೆ ಅಕ್ರಮವೆಸಗುವುದಿಲ್ಲ. ಜನರು ತಮ್ಮ ಮೇಲೆ ತಾವೇ ಅಕ್ರಮವೆಸಗಿಕೊಳ್ಳುತ್ತಾರೆ (ಇಂದು ಇವರು 


0. ಪ್ರಾಣಿಗಳು ಶಬ್ದವನ್ನು ಕೇಳುವ ಹಾಗೆ ಕೇಳುವುದು ಒಂದು ತರ. ಇನ್ನೊಂದು ವಿಧದ ಕೇಳುವಿಕೆಯೆಂದರೆ ಅರ್ಥದ 
ಕಡೆಗೆ ಗಮನಿಸಿ ಸಂಪೂರ್ಣ ಶ್ರದ್ಧೆಯಿಂದ ಕೇಳುವುದು ಮತ್ತು ಮಾತು ಸಮರ್ಪಕವೆಂದಾದರೆ ಸ್ವೀಕರಿಸಿಕೊಳ್ಳುವುದು. ಪೂರ್ವಗ್ರಹ 
ಪೀಡಿತರಾಗಿದ್ದವರು ತಮ್ಮ ಹಿರಿಯರ ವಿಶ್ವಾಸ ಹಾಗೂ ಆಚಾರಗಳ ವಿರುದ್ಧವಾದ ಮತ್ತು ತಮ್ಮ ಭ್ರಷ್ಟ رجہ‎ 
ವಿರುದ್ಧವಾದ ಸತ್ಯವನ್ನು ಅದು ಎಷ್ಟೇ ವಿವೇಕಪೂರ್ಣವಾಗಿದ್ದರೂ ಒಪ್ಪಿಕೊಳ್ಳಲಾರರು. ಅವರು ಕೇಳಿಯೂ ಕೇಳದವರು, ಇದೇ 
ರೀತಿಯಲ್ಲಿ ಜಗತ್ತಿನಲ್ಲಿ ಪ್ರಾಣಿಗಳಂತೆ ಅನಾಸ್ಥೆಯಿಂದ ಜೀವಿಸುವವರು ತಿಂದುಂಡು ತೇಗುವುದರಲ್ಲೇ ವಿನಾ ಇನ್ನಾವ ವಿಷಯದಲ್ಲೂ 
ಅಭಿರುಚಿಯನ್ನಿರಿಸದವರೂ ಇರುತ್ತಾರೆ. ಅವರು ತಮ್ಮ ವಿಷಯಾಸಕ್ತಿಗಳಲ್ಲಿ ಎಷ್ಟರ ಮಟ್ಟಿಗೆ ಮಗ್ಗರಾಗಿರುತ್ತಾರೆಂದರೆ ತಾವು 
ಮಾಡುತ್ತಿರುವುದು ಸರಿಯೋ ತಪ್ಪೋ ಎಂದು ಚಿಂತಿಸುವ ಗೊಡವೆಗೂ ಹೋಗಲೊಲ್ಲರು. ಇಂತಹವರೆಲ್ಲ ಕಿವಿ ಕೇಳುವವರಾಗಿದ್ದರೂ 
ಹೃದಯದ ಕಿವುಡರೇ ಆಗಿರುತ್ತಾರೆ. 0 

51. ಮೇಲೆ ಹೇಳಿರುವ ವಿಷಯವನ್ನೇ ಇಲ್ಲೂ ಹೇಳಲಾಗಿದೆ, ಕೇವಲ ಶರೀರದ ಕಣ್ಣುಗಳನ್ನು ಮಾತ್ರ ತೆರೆದಿರಿಸುವುದರಿಂದೇನೂ 
ಪ್ರಯೋಜನವಿಲ್ಲ, ಆ ಕಣ್ಣುಗಳಿಂದ ಒಂದು ಪ್ರಾಣಿಯೂ ನೋಡುತ್ತದನ್ಟೆ. ನಿಜವಾಗಿ ಅಂತಃ ೈಷ್ಟಿಯನ್ನು ತೆರೆದಿಟ್ಟುಕೊಳ್ಳಬೇಕಾದುದು 
ಮುಖ್ಯ. ಇದನ್ನು ಮುಚ್ಚಿಟ್ಟುಕೊಂಡವನು ಎಲ್ಲವನ್ನೂ ಕಾಣುತ್ತಿದ್ದರೂ ಏನನ್ನೂ ಕಾಣಲಾರನು. 

ಈ ಎರಡೂ ಸೂಕ್ತಗಳಲ್ಲಿ ಪ್ರವಾದಿವರ್ಯರನ್ನು(ಸ) ಅಭಿಸಂಬೋಧಿಸಿರುವುದಾದರೂ ಅವರು ಯಾರನ್ನು ಸಂಸ್ಕರಿಸಲಿಕ್ಕಾಗಿ 
ಪ್ರಯತ್ನಿಸುತ್ತಿದ್ದರೋ ಅವರನ್ನು ಜರೆಯಲಾಗಿದೆ. ಈ ಜರೆದಾಟವು ಕೇವಲ ಜರೆಯುವ ಉದ್ದೇಶ ಮಾತ್ರದಿಂದಲ್ಲ. ಅವರೊಳಗೆ 
ಸುಪ್ತವಾಗಿರುವ ಮಾನವತೆಯು ಈ ವ್ಯಂಗ್ಯೋಕ್ತಿಗಳಿಂದಾದರೂ ಎಚ್ಚೆತ್ತು ಅವರ ದೃಷ್ಟಿ ಹಾಗೂ ಶ್ರವಣಗಳ ಮೂಲಕ ಹೃದಯದ 
ವರೆಗೆ ತಲುಪುವ ಮಾರ್ಗವು ತೆರೆಯಲ್ಪಟ್ಟು ಹಿತಾಕಾಂಕ್ಸೆ ಹಾಗೂ ಕಳಕಳಿಯಿಂದ ಮಾಡುವ ಈ ಉಪದೇಶವು ಅಲ್ಲಿಗೆ ತಲುಪುವಂತೆ 
ಮಾಡುವುದೇ ಇದರ ಉದ್ದೇಶವಾಗಿದೆ. ಈ ವಿವರಣಾ ಶೈಲಿಯ ಉದಾಹರಣೆ ಹೀಗಿದೆ: ಒಬ್ಬ ಸಜ್ಜನರು ದುರ್ಜನರ ನಡುವೆ 
ಅತ್ಯುನ್ನತ ಚಾರಿತ್ರ್ಯಗಳೊಂದಿಗೆ ವಾಸಿಸುತ್ತಾನೆ. ಅತ್ಯ ಸಂತ ಹಿತ ಚಿಂತನೆ ಹಾಗೂ ಕಳಕಳಿಯಿಂದ ಅವರಿರುವ ಅಧೋಗತಿಯನ್ನು ಅವರಿಗೆ 
ಮನವರಿಕೆ ಮಾಡಿ ಕೊಡುತ್ತಾನೆ. ಅತಿ ಸಮಂಜಸ ಹಾಗೂ ಗಂಭೀರತೆಯಿಂದ ಅವರ ದುಷ್ಟ ಜೀವನ ಕ್ರಮದಲ್ಲಿರುವ ದೋಷಗಳನ್ನೂ 
ಉತ್ತಮವಾದ ಪುಣ್ಯಕರ ಜೀವನ ಹೇಗಿರಬೇಕೆಂಬುದನ್ನೂ ಅವರಿಗೆ ತಿಳಿಯ ಪಡಿಸಲು ಪ್ರಯತ್ನಿಸುತ್ತಾನೆ. ಆದರೆ ಯಾರೊಬ್ಬನೂ 
ಅವನ ನಿಷ್ಕಳಂಕ ಜೀವನದಿಂದ ಪಾಠ ಕಲಿಯುವುದೂ ಇಲ್ಲ, ಅವನ ಹಿತಚಂತನ ಭರಿತ ಬೋಧನೆಗಳನ್ನು ಗಮನಿಸುವುದೂ ಇಲ್ಲ. 
ಅವನು ಅವರಿಗೆ ಉಪದೇಶವೀಯುವುದರಲ್ಲಿ ಮಗ್ಗ; ನಾಗಿದ್ದ ಹಾಗೂ ಅವರು ಅವನ ಮಾತುಗಳನ್ನು ಕೇಳಿಯೂ ಕೇಳದಂತೆ 
ವರ್ತಿಸುತ್ತಿರುವ ಅದೇ ವೇಳೆ ಅವನ ಆಪ್ತ ಮಿತ್ರನೊಬ್ಬನು ಬಂದು, 'ಅಯ್ಕಾ, ನೀವು ಎಂತಹ ಕಿವುಡರಿಗೆ ಬೋಧನೆ ಕೊಡುತ್ತೀರಿ? 
ಎಂತಹ ಕುರುಡರಿಗೆ ಮಾರ್ಗದರ್ಶನ ಮಾಡುತ್ತಿದ್ದೀರಿ? ಅವರ ಹೃದಯಗಳ ಕಿವಿಗಳು ಮುಚ್ಚಿ ಹೋಗಿವೆ. ಅವರ ಮನೋದ್ಯಪ್ಟಿಗಳು 
ಒಡೆದು ಹೋಗಿವೆ' ಎಂದು ಹೇಳಿದರೆ ಆ ಸತ್ತು ಿರುಷನು ತಾನು ಮಾಡುತ್ತಿರುವ ಸಂಸ್ಕರಣಾ ಕಾರ್ಯವನ್ನು ನಿಲ್ಲಿಸಿ ಬಿಡಬೇಕೆಂದು 
ಅರ್ಥವಾಗುವುದಿಲ್ಲ. ಇಂತಹ ಚುಚ್ಚು ಮಾತುಗಳಾದರೂ ಅವರನ್ನು ಅನಾಸ್ಥೆಯ ನಿದ್ದೆಯಿಂದ ಎಚ್ಚರಗೊಳಿಸುತ್ತವೋ ನೋಡೋಣವೆಂಬ 
ಒಂದು ಪ್ರಯತ್ನವಿದು. 

52. ಅರ್ಥಾತ್‌- ಅಲ್ಲಾಹನು ಅವರಿಗೆ ಕಿವಿಗಳನ್ನೂ ಕಣ್ಣುಗಳನ್ನೂ ಹೈದೆಯಗಳನ್ನೂ ಎಲ್ಲವನ್ನೂ ದಯಪಾಲಿಸಿರುತ್ತಾನೆ. 


ہہ بہہے 


662 § . ಕುರ್‌ಆನ್‌ ವ್ಯಾಖ್ಯಾನ 


2 NAL De ೨೫4೨೧ ہے‎ d 
OOS SID NGS جاء /سزلہم‎ v1 


ಐಹಿಕ ಜೀವನದಲ್ಲಿ ಉನ್ಮತ್ತರಾಗಿದ್ದಾರೆ) ಅಲ್ಲಾಹನು ಇವರನ್ನು ಒಟ್ಟು ಸೇರಿಸುವ ದಿನ (ಇದೇ ಐಹಿಕ 
ಜೀವನವು) ಇವರಿಗೆ ಹಗಲಿನ ಒಂದು ಕ್ಷಣಕಾಲ ಪರಸ್ಪರ ಪರಿಚಯ ಮಾಡಿಕೊಳ್ಳಲಿಕ್ಕಾಗಿ ತಾವು'ತಂಗಿದ್ದಂತೆ 
(ಭಾಸವಾಗುವುದು. ಅಲ್ಲಾಹನೊಡನೆ ಭೇಟಿಯನ್ನು ಸುಳ್ಳಾಗಿಸಿದವರು ನಿಜಕ್ಕೂ ನಷ್ಟಹೊಂದಿದರೆಂದೂ* 
ಅವರು ಸನ್ಮಾರ್ಗದಲ್ಲಿರಲಿಲ್ಲವೆಂದೂ (ಆಗ ಅವರಿಗೆ ಖಚಿತವಾಗುವುದು). ಯಾವ ದುಷ್ಪರಿಣಾಮಗಳಿಂದ ನಾವು 
ಅವರನ್ನು ಹೆದರಿಸುತ್ತೇವೋ ಅದರ. ಒಂದಂಶವನ್ನು ನಾವು ನಿಮ್ಮ ಜೀವಮಾನದಲ್ಲೇ ನಿಮಗೆ. ತೋರಿಸಬಹುದು 
ಅಥವಾ ಅದಕ್ಕಿಂತ ಮುಂಚೆಯೇ ನಿಮ್ಮನ್ನು ಎತ್ತಿಕೊಳ್ಳೆ! ಬಹುದು. ಹೇಗಿದ್ದ. ರೂ ಇವರಿಗೆ ನಮ್ಮ ಕಡೆಗೆ 
ಬರಲಿಕ್ಕಿದೆ. ಇವರು ಏನೆಲ್ಲ ಮಾಡುತ್ತಿರುವರೋ ಅದರ ಬಗ್ಗೆ ಅಲ್ಲಾಹ್‌ ಸಾಕ್ಷಿ ಕ್ಲಿಯಾಗಿರುತ್ತಾನೆ. 

(47) ಪ್ರತಿಯೊಂದು 'ಸಮುದಾಯಕಕ್ಕೆ ಓರ್ವ ರಸೂಲನಿದ್ದಾನೆ.5 ಒಂದು ಸಮುದಾಯದ ಬಳಿಗೆ ಅದರ 


ಸತ್ಯ-ಅಸತ್ಮಗಳ ವ್ಯತ್ಕಾಸವನ್ನು ತಿಳಿದುಕೊಳ್ಳಲು ಅಗತ್ಯವಿರುವ ಇಂತಹ ಯಾವ ವಸ್ತುವನ್ನೂ ಅವರಿಗೆ ಕೊಡುವುದರಲ್ಲಿ 'ಅವನು 
ಲೋಭ ತೋರಲಿಲ್ಲ. ಆದರೂ ಜನರು ತಮ್ಮ ಸ್ಟೇಚ್ಛೈಗಳನ್ನು ಆರಾಧಿಸತೊಡಗಿದರು. ಲೌಕಿಕ ವ್ಯಾಮೋಹಕ್ಕೊಳಗಾಗಿ ತಮ್ಮ 
ಕಣ್ಣುಗಳನ್ನು ತಾವೇ ಒಡೆದು ಹಾಕಿಕೊಂಡರು, ತಮ್ಮ ಕಿವಿಗಳನ್ನು ತಾವೇ ಕಿವುಡು ಮಾಡಿಕೊಂಡರು ಮತ್ತು ತಮ್ಮ ಹೃದಯಗಳನ್ನು 
ಒಳಿತು ಕೆಡುಕುಗಳೊಳಗಿನ ವ್ಯತ್ಕಾಸ, ಸರಿ ಮತ್ತು ತಪ್ಪುಗಳ ಅಂತರ, ವಿವೇಕ, ಆತ್ಮಸಾಕ್ಷಿ ಇವುಗಳ ಕಿಂಟಿತ್ತೂ ಪ್ರಭಾವ 
ಉಳಿಯದಿರುವಷ್ಟರ ಮಟ್ಟದಲ್ಲಿ ಕೆಡಿಸಿಕೊಂಡರು. 

53. ಅರ್ಥಾತ್‌- ಅತ್ತ ಪರಲೋಕದ ಅನಂತಾನಂತ ಜೀವನವು ಅವರ ಮುಂದಿರುವುದು. ಇತ್ತ ತಮ್ಮ ಭೂಲೋಕ ಜೀವನದ 
ಕಡೆಗೆ ತಿರುಗಿ ನೋಡುವರು. ಆಗ ಅವರಿಗೆ ತಮ್ಮ ಭವಿಷ್ಕದ ಮುಂದೆ ತಮ್ಮ ಭೂತಕಾಲವು ಅತ್ಯಂತ ತುಚ್ಛವಾಗಿ ತೋರುವುದು. 
ಆಗ ಅವರಿಗೆ ತಮ್ಮ ಗತ ಜೀವನದ ಕ್ಟಣಿಕ ಹಾಗೂ ಅಲ್ಪ ಸವಿ ಮತ್ತು ಲಾಭಗಳಿಗಾಗಿ ತಮ್ಮ ಶಾಶ್ವತ ಭವಿಷ್ಯವನ್ನು ಹಾಳು 
ಮಾಡಿ ನಾವು ಎಷ್ಟು ಮೂರ್ಬರಾದೆವೆಂಬ ಅರಿವಾಗುವುದು. 

54. ಅರ್ಥಾತ್‌- ಒಂದು ದಿನ ಅಲ್ಲಾಹನ ಮುಂದೆ ಹಾಜರಾಗಲಿದೆಯೆಂಬ ವಿಷಯವನ್ನು. 

55. 'ಉಮ್ಮತ್‌' ಎಂಬ ಪದವನ್ನು' ಇಲ್ಲಿ ಜನಾಂಗದ ಅರ್ಥದಲ್ಲಿ ಹೇಳಿರುವುದಲ್ಲ. ಓರ್ವ 00 ಆಗಮನದ 
ತರುವಾಯ ಅವರ ಸಂದೇಶವು ಯಾವ ಯಾವ ಮನುಷ್ಕರವರೆಗೆ ತಲಪುವುದೋ ಅವರೆಲ್ಲರೂ ಅವರ 'ಉಮ್ಮತ್‌'(ಸಮುದಾಯ)ನಲ್ಲಿ 
ಸೇರುತ್ತಾರೆ. ರಸೂಲರು' ಅವರ ನಡುವೆ ಜೀವಂತವಾಗಿರಬೇಕಾದ ಅಗತ್ಯವೂ ಇಲ್ಲ. ರಸೂಲರ ಕಾಲಾನಂತರವೂ ಅವರ ಶಿಕ್ಷಣವು 
ಉಳಿದಿರುವ ವರೆಗೆ ಹಾಗೂ ವಾಸ್ತವದಲ್ಲಿ ಅವರ ಬೋಧನೆ ಯಾವುದಾಗಿತ್ತೇ ೦ದು ತಿಳಿದುಕೊಳ್ಳಲು ಸಾಧ್ಯವಾಗಿರುವವರೆಗೂ ಜಗತ್ತಿನ 
ಎಲ್ಲ ಜನರೂ ಅವರ ಉಮ್ಮತ್‌ ಎನಿಸುವರು ಮತ್ತು ಮುಂದೆ ವಿವರಿಸಿರುವ ಆಜ್ಞೆಯು ಅವರಿಗೆ ಅನ್ವಯವಾಗುವುದು. ಈ ದೃಷ್ಟಿಯಿಂದ 
ಹ. ಮುಹಮ್ಮದ್‌ರ(ಸ) ಆಗಮನದ ಬಳಿಕ ಯಾವ ಕಾಲದ ವರೆಗೆ ಪವಿತ್ರ ಕುರ್‌ಆನ್‌ ತನ್ನ ಮೂಲ ರೂಪದಲ್ಲಿರುವುದೋ ಆ 
ಕಾಲದ ವರೆಗಿನ ಜನರೆಲ್ಲರೂ ಅವರ ಉಮ್ಮತ್‌ ಎನಿಸುವರು. ಆದುದರಿಂದಲೇ ಈ ಸೂಕ್ತ ದಲ್ಲಿ ಪ್ರತಿಯೊಂದು ಜನಾಂಗದಲ್ಲಿ'ಓರ್ವ 
ರಸೂಲನಿರುವನೆಂದು ಹೇಳದೆ ಪ್ರತಿಯೊಂದು ಉಮ್ಮತ್‌ಗಾಗಿ ಓರ್ವ ರಸೂಲನಿದ್ದಾನೆ ಎಂದು ಹೇಳಲಾಗಿದೆ. 


ಕಾಂಡ -11 


10. ಯೂನುಸ್‌ ٤ - 663 


2 


12 4% .مھ‎ ಸನಿ ಎ. ١رہ‎ ٣ 5 4 صر “راو ک‎ 
رت را‎ 027 MPN LG OPS 


A پک‎ ೨೫ دی ہہ‎ 
ساعة‎ O35 ا 3“ ہت‎ 4) ANE ly) 
೨7% 


LG Eo SoS 
ಖಾ ಅಲಿ ph ಎಸಿ Gs) 


ee 


. 
ت-' 
0 


ರಸೂಲ್‌ بعد‎ ಅದರ ತೀರ್ಮಾನವನ್ನು ನ್ಯಾಯಪೂರ್ಣವಾಗಿ ಮಾಡಿಬಿಡಲಾಗುತ್ತ; ದೆ ಮತ್ತು ಅದರ ಮೇಲೆ 
ಕಿಂಚಿತ್ತೂ ಅಕ್ರಮವೆಸಗಲಾಗುವುದಿಲ್ಲ.5 

(48-52) "ನಿಮ್ಮ ಈ ಬೆದರಿಕೆಯು ನಿಜವಾಗಿದ್ದರೆ ಇದು ಪೂರ್ಣಗೊಳ್ಳುವುದು ಯಾವಾಗ?" ಎನ್ನುತ್ತಾರೆ. 
ಹೇಳಿರಿ "ಸ್ವತಃ ನನ್ನ ಲಾಭ-ಹಾನಿಗಳೂ ನನ್ನ ಅಧಿಕಾರದಲ್ಲಿಲ್ಲ. ಎಲ್ಲವೂ ಅಲ್ಲಾಹನ ವಿಧಿಯನ್ನು 
ಹೊಂದಿಕೊಂಡಿದೆ. ಪ್ರತಿಯೊಂದು ಸಮುದಾಯಕ್ಕೂ ಒಂದು ನಿಶ್ಚಿತ ಕಾಲಾವಧಿ ಇದೆ. ಈ ಕಾಲಾವಧಿ 
ಮುಗಿದಾಗ ಕ್ಷಣ ಮಾತ್ರವೂ ಹಿಂದು ಮುಂದಾಗುವುದಿಲ್ಲ. "58 ಇವರೊಡನೆ ಹೇಳಿರಿ;- ಅಲ್ಲಾಹನ ಯಾತನೆಯು 
ರಾತ್ರೆ ಅಥವಾ ಹಗಲಲ್ಲಿ ಹಠಾತ್ತನೆ ಬಂದೆರಗಿ ಬಿಟ್ಟರೆ (ನೀವು ಏನು ಮಾಡಬಲ್ಲಿರಿ) ಎಂಬುದನ್ನು 


56, ತಾತ್ವರ್ಯವೇನೆಂದರೆ-" ದೇವ ಸಂದೇಶವಾಹಕರ ಸಂದೇಶವನ್ನು ಒಂದು ಮಾನವ ' ಸಮೂಹಕ್ಕೆ ತಲಪಿಸುವುದೆಂದರೆ ಆ 
ಸಮೂಹದ ಮೇಲೆ ಅಲ್ಲಾಹನ ಹೊಣೆಯನ್ನು ಪೂರ್ತಿಗೊಳಿಸಲಾಯಿತೆಂದರ್ಥ. ಆ ಬಳಿಕ ತೀರ್ಮಾನ ಮಾತ್ರ ಉಳಿದಿರುತ್ತದೆ. 
ರಸೂಲರ ಮಾತನ್ನು ಸ್ವೀಕರಿಸಿ ತಮ್ಮ ನಿಲುಮೆಯನ್ನು ಸರಿಪಡಿಸಿಕೊಂಡವರು ಅಲ್ಲಾಹನ ಕೃಪೆಗೆ ಪಾತ್ರರಾಗುತ್ತಾರೆ. ಆ ಮಾತನ್ನು 
ನಿರಾಕರಿಸಿದವರು ಯಾತನೆಗೆ ಅರ್ಹರಾಗುತ್ತಾರೆ. ಆ ಯಾತನೆಯು ಇಹಪರಗಳೆರಡರಲ್ಲೂ ಸಿಗಬಹುದು ಅಥವಾ ಪರಲೋಕದಲ್ಲಿ 
ಮಾತ್ರ ಸಿಗಬಹುದು. ۱ _ | 

۱ 57, ಅರ್ಥಾತ್‌- ತೀರ್ಮಾನ ನಾನು ಮಾಡುವೆನೆಂದೂ ಧಿಕ್ಕಾರಿಗಳಿಗೆ ಶಿಕ್ಷೆ ನಾನು ಕೊಡುವೆನೆಂದೂ ನಾನೆಂದೂ ಹೇಳಿದ್ದಿಲ್ಲ. 
ಆದುದರಿಂದ ತೀರ್ಮಾನ ಯಾವಾಗ ಆಗುವುದು ಮತ್ತು ಕೊಡಲಾಗುವ ಬೆದರಿಕೆ ಯಾವಾಗ ಪೂರ್ತಿಗೊಳ್ಳುವುದು ಎಂದೇನೂ 
ನನ್ನೊಡನೆ ಕೇಳಬೇಡಿರಿ. ನಿಮಗೆ ಬೆದರಿಕೆ ಹಾಕಿದವನು ಅಲ್ಲಾಹ್‌. ಅವನೇ ತೀರ್ಮಾನ ಮಾಡುವನು ಮತ್ತು ಅದರ 
ಅಧಿಕಾರವಿರುವುದೂ ಅವನಿಗೆ ಮಾತ್ರ. ಯಾವಾಗ ತೀರ್ಮಾನ ಮಾಡಬೇಕು ಮತ್ತು ಯಾವ ರೂಪದಲ್ಲಿ ಮಾಡಬೇಕು ಎಂಬುದೆಲ್ಲಾ 
ಅವನ ಸ್ವಂತ ಇಟ್ಛೆಯನ್ನೇ ಅವಲಂಬಿಸಿದೆ. 

58, ತಾತ್ತರ್ಯವೇನೆಂದರೆ- ಅಲ್ಲಾಹ್‌ ದುಡುಕು 'ಸ್ವಭಾವದವನಲ್ಲ. ರಸೂಲರ ಸಂದೇಶವು ಒಬ್ಬ ವ್ಯಕ್ತಿ ಅಥವಾ ಜನಸಮೂಹಕ್ಕೆ 
ತಲಪಿದ ತಕ್ಷಣ ವಿಶ್ವಾಸವಿಟ್ಟವರನ್ನು ಅವನ ಕೃಪೆಗೆ ಪಾತ್ರರಾಗಿಸುವುದೂ ನಿರಾಕರಿಸಿದರೆ ಅಥವಾ ಸ್ವೀಕರಿಸಲು ಹಿಂದೆ ಮುಂದೆ ನೋಡಿದರೆ 
ತಕ್ಷಣ ಯಾತನೆಯ ತೀರ್ಮಾನವನ್ನೇ ಮಾಡಿಬಿಡುವುದೂ " ಆಲ್ಲಾ: ಹನ ರೂಢಿಯಲ್ಲ. ಅವನು ತನ್ನ ಸಂದೇಶವನ್ನು ತಲಪಿಸಿದ ಬಳಿಕ 
ಪ್ರತಿಯೊಂದು ವ್ಯಕ್ತಿಗೆ ಅವನ ವೈಯಕ್ತಿಕ ಯೋಗೃತೆಗನುಸಾರ ಮತ್ತು ಪ್ರಶಿಯೊಂದು ಸಮೂಹಕ್ಕೆ ಅದರ ಸಾಮೂಹಿಕ ಅರ್ಹತೆಗನುಸಾರ 
ಚಿಂಶಿಸಲು, ಯೋಚಿಸಲು ಮತ್ತು ಚೇತರಿಸಿಕೊಳ್ಳಲು ಸಾಕಷ್ಟು ಕಾಲಾವಕಾಶ ಕೊಡುತ್ತಾನೆ. ಈ ಕಾಲಾವಕಾಶ ಕೆಲವೊಮ್ಮೆ 
ಶತಮಾನಗಳಪ್ಪು ದೀರ್ಫುವಾಗಿರುತ್ತದೆ. ಯಾರಿಗೆ ಎಷ್ಟು ಕಾಲಾವಕಾಶ ಸಿಗಬೇಕೆಂಬುದನ್ನು ಅಲ್ಲಾಹನೇ ಬಲ್ಲನು. ಅತ್ಮಂತ 
ನ್ಯಾಯಪೂರ್ಣವಾಗಿರಿಸಲಾಗಿರುವ ಈ ಕಾಲಾವಧಿ ಪೂರ್ಣವಾದಾಗ, ಆ ವ್ಯಕ್ತಿ ಅಥವಾ ಜನ ಸಮೂಹವು ತನ್ನ ಬಂಡಾಯ ನೀತಿಯನ್ನು 
ತೊರೆಯದಿದ್ದಾಗ ಅಲ್ಲಾಹ್‌ ತನ್ನ ತೀರ್ಮಾನವನ್ನು ಸಾದರಗೊಳಿಸುತ್ತಾನೆ. ಈ'ಶೀರ್ಮಾನದ ಸಮಯವು ಅಲ್ಲಾಹನು ನಿಶ್ಚಯಗೊಳಿಸಿದುದಕ್ಕಿರಿತ 
ಒಂದು ಕ್ಷಣ ಮಾತ್ರವೂ ಮುಂಚೆ ಬರಲಾರದು. ಆ ಸಮಯ ಬಂದು ಬಿಟ್ಟ ಬಳಿಕ ಕ್ಷಣ ಕಾಲವೂ ವಿಳಂಬವಾಗದು. 


ಕಾಂಡ -11 


664 - | ಕುರ್‌ಆನ್‌ ವ್ಯಾಖ್ಯಾನ 


pa 
0 


ಸ 
تح تد‎ ಹರನ WSU 
IE ಕ್ರಿ ہت‎ 5b 


SN > ಈ pS ٹیل‎ 
OPS 5 SCA 


ಯೋಚಿಸಿದಿರಾ? ಅಪರಾಧಿಗಳು ಇದರಲ್ಲಿ ತವಕ ಪಡುವ ವಿಷಯವಾದರೂ ಏನಿದೆ? ಅದು ನಿಮ್ಮ ಮೇಲೆ 
ಬಂದೆರಗಿದ ನಂತರವೇ ನೀವು ಅದನ್ನು ನಂಬುವಿರಾ? ಈಗ ತಖ್ಪಿಸಿಕೊಳ್ಳೆಲಿಚ್ಛಿಸುತ್ತೀರಾ? ವಸ್ತುತಃ ನೀವೇ 
ಅದು ಬೇಗನೆ ಬರಬೇಕೆಂಬ ತರಾತುರಿಯಲ್ಲಿದ್ದಿರಿ. ಆ ಬಳಿಕ ಅಕ್ರಮಿಗಳೊಡನೆ (ಹೀಗೆ) ಹೇಳಲಾಗುವುದು. 
ಇನ್ನು ಅನಂತ ಕಾಲದ ಯಾತನೆಯನ್ನು ಸವಿಯಿರಿ. ನೀವು ಗಳಿಸುತ್ತಿದ್ದುದರ ಪ್ರತಿಫಲದ ಹೊರತು ಇನ್ನಾವ 


ಪ್ರತಿಫಲವನ್ನು ನಿಮಗೆ ಕೊಡಲು ಸಾಧ? 

" (53-56) "ನೀವು ಹೇಳುತ್ತಿರುವುದು ನಿಜಕ್ಕೂ ಸತ್ಮವೇ?' ಎಂದು ಕೇಳುತ್ತಾರೆ. ಹೇಳಿರಿ; "ನನ್ನ 
ಪ್ರಭುವಿನಾಣೆ, ಇದು ಖಂಡಿತವಾಗಿಯೂ ಸತ್ಯ, ಅದು ಸಂಭವಿಸುವುದನ್ನು ತಡೆಯುವಷ್ಟು ಸಾಮರ್ಥ್ಯ 
ನಿಮಗಿಲ್ಲ.” ಅಕ್ರಮವೆಸಗಿದ ಪ್ರತಿಯೊಬ್ಬನ ಬಳಿ ಭೂಮಿಯ ಸಕಲ ಸಂಪತ್ತು ಇದ್ದರೂ ಆ ಯಾತನೆಯಿಂದ 
ಪಾರಾಗಲಿಕ್ಕಾಗಿ ಅವನು ಅದನ್ನೆಲ್ಲ ಪರಿಹಾರವಾಗಿ ಕೊಡಲು ಸಿದ್ಧನಾಗುವನು. ಇವರು ಆ ಯಾತನೆಯನ್ನು ಕಂಡಾಗೆ 
ಮನದೊಳಗೇ ಮರುಗುವರು.” ಆದರೆ ಅವರ تل‎ ನ್ಯಾಯಪೂರ್ಣವಾದ ತೀರ್ಮಾನ ಕೈಗೊಳ್ಳಲಾಗುವುದು. 
ಅವರ ಮೇಲೆ ಯಾವ ಅಕ್ರಮವೂ ಆಗಲಾರದು. ಕೇಳಿರಿ! ಆಕಾಶಗಳಲ್ಲೂ ಭೂಮಿಯಲ್ಲೂ ಇರುವುದೆಲ್ಲವೂ 
ಅಲ್ಲಾಹನದೇ. ಕೇಳಿರಿ ಅಲ್ಲಾಹನ ವಾಗ್ದಾನ ಸತ್ಯವಾದುದು. ಆದರೆ ಹೆಚ್ಚಿನವರು ಅರಿತಿರುವುದಿಲ್ಲ. ಅವನೇ 
ಜೀವದಾನ ಮಾಡುತ್ತಾನೆ, ಅವನೇ ಮರಣ ಕೊಡುತ್ತಾನೆ ಮತ್ತು ನಿಮಗೆಲ್ಲರಿಗೂ ಅವನ ಕಡೆಗೇ ಮರಳಲಿಕ್ಕಿದೆ. 

(57-60) ಜನರೇ! ನಿಮ್ಮ ಪ್ರಭುವಿನ ಕಡೆಯಿಂದ ನಿಮಗೊಂದು ಉಪದೇಶ ಬಂದಿದೆ. ಇದು 


59. ಅವರು ಯಾವುದನ್ನು ಜೀವಮಾನವಿಡೀ ಸುಳ್ಳಾಗಿಸುತ್ತಿದ್ದರೋ ಅದು ಸುಳ್ಳೆಂದು ತಿಳಿದು ಪಾಪ ಕಾರ್ಯಗಳಲ್ಲಿ 
ಜೀವನವನ್ನು ಹಾಳು ಮಾಡುತ್ತಿದ್ದರೋ ಅದರ ವಾರ್ತೆ ನೀಡುತ್ತಿದ್ದ ಪೈಗಂಬರರ ಮೇಲೆ ಅಲ್ಲಸಲ್ಲದ ಸುಳ್ಳಾರೋಪ 
ಹೊರಿಸುತ್ತಿದ್ದರೋ ಅದೇ ಅವರ ನಿರೀಕ್ಷೆಗೆ ವಿರುದ್ಧವಾಗಿ ಹಠಾತ್ತನೆ ಬಂದೆರಗಿದಾಗ ಅವರು ದಿಕ್ಕು ತೋಚದಂತಾಗುವರು. 
ವಸ್ತುಸ್ಥಿತಿ ಹೀಗಿರುವಾಗ ಅವರು ಭೂಲೋಕದಲ್ಲಿ ಮಾಡಿದ ಕೃತ್ಯಗಳ ಪ್ರತಿಫಲ ಈಗ ಯಾವ ರೂಪದಲ್ಲಿ ಸಿಗುವುದೆಂದು ಅವರ 
ಮನಸ್ಸಾಕ್ಟಿಯೇ ಅವರಿಗೆ ಸ್ವತಃ ಹೇಳುವುದು. ಅಂದು ಅವರ ನಾಲಗೆಗಳು ಚಲಿಸಲಾರವು. ಹತಾಶೆ, ನಾಚಕೆಗಳಿಂದ ತಲೆಯೆತ್ತದಂತಾಗುವುದು. 

ಊಹಾಪೋಹೆಗಳ ವ್ಯಾಪಾರದಲ್ಲಿ ತನ್ನ ಸಂಪೂರ್ಣ ಜೀವನ ಬಂಡವಾಳವನ್ನೇ ತೊಡಗಿಸಿ, ಹಿತಚಿಂತಕನ ಮಾತಿಗೆ ಚಿಕ್ಕಾಸೂ 
ಬೆಲೆ ಕೊಡದವನು ದಿವಾಳಿಯಾದ ಬಳಿಕ ತನ್ನನ್ನು ತಾನೇ ಹಳಿಯುವ ವಿನಾ ಇನ್ನೇನು ತಾನೆ ಮಾಡಬಲ್ಲನು? 


ಕಾಂಡ -11 


10. ಯೂನುಸ್‌ - 7 665 


9 مدے 1 یڑ‎ 38 2 
POURS TATE Tue ೪3) 5 Sed 


pap 
೨, 


Ed دِن زقِ تَجَعَلثمْفِنْة‎ AOA SUS AS oS 


2 


ಮನಸ್ಸುಗಳೊಳಗಿನ ಕಾಯಿಲೆಗಳ ಗುಣೌ ಷಧವಾಗಿದೆ ಮತ್ತು ಅದನ್ನು ಸ್ವೀಕರಿಸಿಕೊಂಡವರಿಗೆ ಸನ್ಮಾರ್ಗ 
ದರ್ಶನವೂ ಕೃಷೆಯೂ ಆಗಿದೆ. نا‎ ಪೈಗಂಬರರೇ, (ಹೀಗೆ) ಹೇಳಿರಿ: "ಇದನ್ನು ಅವತೀರ್ಣಗೊಳಿಸಿದುದು 
ಅಲ್ಲಾಹನ ಅನುಗ್ರಹ ಮತ್ತು ಕೃಷೆಯಾಗಿದೆ. ಇದಕ್ಕಾಗಿ ಜನರು ಸಂತೋಷ ಪಡಬೇಕು. ಜನರು ಶೇಖರಿಸುತ್ತಿರುವ 
ಎಲ್ಲ ವಸ್ತುಗಳಿಗಿಂತಲೂ ಇದು ಉತ್ತಮವಾಗಿದೆ." ಓ ಪೈಗಂಬರರೇ! ಇವರೊಡನೆ ಹೇಳಿರಿ- "ಅಲ್ಲಾಹನು 
ನಿಮಗಾಗಿ ಇಳಿಸಿದ್ದ 'ರಿರಖ್ಕ್‌'ನ*್‌ ಪೈಕಿ ನೀವಾಗಿಯೇ ಕೆಲವನ್ನು 'ನಿಪಿದ್ಧ: ಮತ್ತು سے‎ 


60. "ರಿರ್ಬಾ' ಎಂಬ ಪದವು ಉರ್ದು ಭಾಷೆಯಲ್ಲಿ ಆಹಾರ ವಸ್ತುಗಳಿಗೆ ಅನ್ವಯವಾಗುತ್ತದೆ. ಆದುದರಿಂದ ಇಲ್ಲಿ ಊಟಕ್ಕೆ 
ಸಂಬಂಧಿಸಿ ಮಾಡಿಕೊಂಡಿರುವ ಸಣ್ಣ ಪುಟ್ಟ ಮತೀಯ ರೀತಿ ರಿವಾಜುಗಳ ಆಧಾರದಲ್ಲಿ ಇಟ್ಟುಕೊಂಡಿರುವ ನಿಯಮಗಳ ಬಗ್ಗೆ 
ಎಚ್ಚರಿಕೆ ನೀಡಲಾಗಿರುವುದೆಂದು ಜನರು ಶಿಳಿದು ಕೊಂಡಿದ್ದಾರೆ. ಈ ತಪ್ಪುಕಲ್ಪನೆಯು ಅವಿಬ್ಯಾವಂತರಲ್ಲಿ ಮಾತ್ರವಲ್ಲ, ಪಂಡಿತ 
ವರ್ಗದಲ್ಲೂ ಕಂಡು ಬರುತ್ತದೆ. ವಸ್ತುತಃ ಅರಬೀ ಭಾಷೆಯಲ್ಲಿ 'ರಿರ್ಬಾ' ಎಂಬುದಕ್ಕೆ ಆಹಾರ ಎಂಬ ಸೀಮಿತ ಅರ್ಥವಲ್ಲ. 
ಅದರ ಬಳಕೆಯು ಕೊಡುಗೆ, ಪಾರಿತೋಷಕ ಮತ್ತು ಸೌಭಾಗ್ಯದ ಅರ್ಥದಲ್ಲೂ ಸಾಮಾನ್ಯವಾಗಿದೆ. ಅಲ್ಲಾಹನು ಮಾನವನಿಗೆ ಈ 
ಲೋಕದಲ್ಲಿ ಏನೆಲ್ಲಾ ಕೊಟ್ಟಿರುತ್ತಾನೋ ಅದೆಲ್ಲವೂ 'ರಿರ್ಬಾ' ಆಗಿರುತ್ತದೆ. ಸಂತತಿ ಕೂಡ دہ‎ 'ಅಸ್ಮಾ ಉರ್ರಿಜಾಲ್‌'ನ 
ಗ್ರಂಥಗಳಲ್ಲಿ ಅನೇಕ ವರದಿಗಾರರ ಹೆಸರು 'ರಿರಖ್‌' 'ರುಯ್ಳುಕ್‌', 'ರಿರ್ಕುಲ್ಲಾಃ ಎಂದು ಕಂಡು ಬರುತ್ತವೆ. ಇದರ ಅರ್ಥ 'ದೇವದತ್ತ' 
ಎಂದಾಗುತ್ತದೆ. 'ಅಲ್ಲಾಹುಮ್ಮ ಅರಿನಲ್‌ ಹಕ್ಕ ಹಕ್ಕಂವ್ವರ್‌ ರುಕ್‌ನತ್ತಿಬಾಅಃ (ಅರ್ಥಾತ್‌- ದೇವಾ, ನಮಗೆ ಸತ, ೈವನ್ನು ಸ್ಫಷ್ಟಪಡಿಸು 
ಮತ್ತು ನಮಗೆ ಅದನ್ನು ಅನುಸರಿಸುವ ಅನುಗ್ರಹ ದಯಪಾಲಿಸು) ಎಂಬ ಪ್ರಸಿದ್ಧ ಪ್ರಾರ್ಥನೆಯೊಂದಿದೆ. 'ರುಯುಕ ಇಲ್ಮಾ' (ಅವನಿಗೆ 
ವಿದ್ಯೆ ನೀಡಲಾಯಿತು) ಎಂಬ ನುಡಿಗಟ್ಟು ಪ್ರಯೋಗದಲ್ಲಿದೆ. ಹದೀಸಿನಲ್ಲಿ ಹೀಗಿದೆ - ಅಲ್ಲಾಹನು ಪ್ರತಿಯೊಬ್ಬ ಗರ್ಭಿಣಿಯ 
ಹೊಟ್ಟೆಯೊಳಗೆ ಓರ್ವ ದೇವಚರನನ್ನು ಕಳುಹಿಸುತ್ತಾನೆ. ಅವನು ಜನಿಸುವವನ 'ರಿರಾ', ಅವನ ಆಯುಷ್ಯ ಮತ್ತು ಅವನ ಕೆಲಸ 
ಕಾರ್ಯಗಳನ್ನು ಬರೆಯುತ್ತಾನೆ. ಇಲ್ಲಿ صجدہ'‎ ಎಂದರೆ ಆ ಮಗುವಿಗೆ ಮುಂದೆ ಸಿಗಲಿರುವ ಆಹಾರ ಪದಾರ್ಥಗಳ ಮಾತ್ರವಲ್ಲ, 
ಅದಕ್ಕೆ ಭೂಲೋಕದಲ್ಲಿ ಕೊಡಲಾಗುವ ಸರ್ವಸ್ವ ಎಂಬುದು ವ್ಯಕ್ತ. ಕುರ್‌ಆನಿನಲ್ಲೇ "ವ ಮಿಮ್ಮಾ ರರುಕ್‌ನಾಹುಮ್‌ 
ಯುಂಫಿಕೂನ್‌' (ನಾವು ನೀಡಿದುದರಿಂದ ಖರ್ಚು ಮಾಡುತ್ತಾರೆ) ಎಂದಿದೆ. ಆದುದರಿಂದ 'ರಿರ್ಭಾ'ನ್ನು ಕೇವಲ ಅಹಾರ ಸಾಮಗ್ರಿಗಳ 
ಮೇರೆಯೊಳಗೆ ಸೀಮಿತವೆಂದು ಶಿಳಿಯುವುದೂ ತಿನ್ನುವ ಮತ್ತು ಕುಡಿಯುವ ವಸ್ತುಗಳ ವಿಷಯದಲ್ಲಿ ಜನರು ಸ್ವಯಂ 
ಮಾಡಿಕೊಂಡಿರುವ ಸ್ವಾತಂತ್ರ್ಯ ಮತ್ತು ನಿರ್ಬಂಧಗಳ ಬಗ್ಗೆ ಮಾತ್ರ ಅಲ್ಲಾಹನು ಆಕ್ಟೇಪಿಸುತ್ತಿರುವುದೆಂದು ತಿಳಿದುಕೊಳ್ಳು ವುದೂ 
ಶುದ್ಧ ತಪ್ಪು. ಇದೇನೂ ಸಣ್ಣ ತಪ್ಪಲ್ಲ. ಇದರಿಂದಾಗಿ ದೇವ ಧರ್ಮದ ಅಶಿ ಉನ್ನತವಾದ ಮೂಲ ಸಿದ್ಧಾಂತವೇ ಜನರಿಂದ 
888 ರೆಯಾಗಿಬಿಟ್ಟಿದೆ. ಇದೇ ತಪ್ಪಿನ ಪರಿಣಾಮವಾಗಿ ತಿನ್ನುವ ಮತ್ತು ಕುಡಿಯುವ ವಸ್ತುಗಳ ಬಗೆಗಿರುವ ವಿಧಿ-ನಿಷೇಧ, ತಪ್ಪು- 
ಒಪ್ಪುಗಳನ್ನು ಮಾತ್ರ ಒಂದು ಧಾರ್ಮಿಕ ವಿಷಯವೆಂದು ಪರಿಗಣಿಸಿಕೊಳ್ಳಲಾಗುತ್ತಿದೆ. ಆದರೆ, ನಾಗರಿಕ ಬದುಕಿನ ವಿಶಾಲವಾದ 
ವ್ಮೃವಹಾರಗಳಲ್ಲಿ ಮಾನವನು ತನಗೆ ಬೇಕಾಗುವ ಮೇರೆಗಳನ್ನು ತಾನೇ ನಿಶ್ಚಯಿಸಿಕೊಳ್ಳುವ ಹಕ್ಕು ತನಗಿದೆಯೆಂಬ ಸಿದ್ಧಾಂತವನ್ನು 
ಸ್ವೀಕರಿಸಿಕೊಂಡು ಆ ಕ್ಷೇತ್ರದ ವಿಷಯದಲ್ಲಿ ಅಲ್ಲಾಹ್‌ ಹಾಗೂ ಅವನ ದಿವ್ಯ ಗ್ರಂಥವನ್ನು ನಿರ್ಲಕ್ಷಿಸಿ ಸ್ವತಃ ತಾನೇ ಕಾನೂನುಗಳನ್ನು 
ರಚಿಸ ಹೊರಟಿರುವನು. ಆದರೆ ಇಷ್ಟಾಗಿಯೂ ಸಾಮಾನ್ಯ ಮನುಷ್ಯರಿಗಂತಿರಲಿ - ಅನೇಕ ವಿದ್ವಾಂಸರಿಗೂ ಧರ್ಮಶಾಸ್ತ್ರದ 
ಮುಪ್ತಿಗಳಿಗೂ ಕುರ್‌ಆನಿನ ವ್ಯಾಖ್ಯಾನ ಬರೆಯುವವರಿಗೂ ಹದೀಸ್‌ ಪಂಡಿತರಿಗೂ - ಆಹಾರ ಪೇಯ ವಸ್ತುಗಳಲ್ಲಿ ಧರ್ಮಶಾಸ್ತ್ರವನ್ನು 
ಕಡೆಗಣಿಸಿ ಸ್ವಯಂ ನಿಯಮಗಳನ್ನು ತಯಾರಿಸಿಕೊಳ್ಳುವುದು ಹೇಗೆ ಧರ್ಮ ವಿರೋಧವೋ ಹಾಗೆಯೇ ಈ ವಿಷಯಗಳಲ್ಲೂ ಧರ್ಮದ 
ಮೇರೆಗಳನ್ನು ಮೊರುವುದು ಧರ್ಮವಿರೋಧವೆನಿಸುತ್ತದೆಂಬುದು ತೋಚುವುದೇ ಇಲ್ಲ. 


ಕಾಂಡ -11 


666 ہے‎ ۱ ಕುರ್‌ಆನ್‌ ವ್ಯಾಖ್ಯಾನ 


Poy ೬ 


'ಧರ್ಮಸಮ್ಮತ'ಗೊಳಿಸಿದುದರ ಬಗ್ಗೆ ನೀವು ವಿವೇಚಿಸಿದ್ದೀರಾ?'! ಅಲ್ಲಾಹನು ನಿಮಗೆ ಇದರ ಅನುಮತಿ 
ನೀಡಿದ್ದನೋ ಅಥವಾ ನೀವು ಅಲ್ಲಾಹನ ಮೇಲೆ ಸುಳ್ಳಾರೋಪ ಹೊರಿಸುತ್ತಿರುವಿರೋ ಎಂದು ಇವರೊಡನೆ 
] ಕೇಳಿರಿ. ಅಲ್ಲಾಹನ ಮೇಲೆ ಇಂತಹ ಸುಳ್ಳಾ ರೋಪ ಹೊರಿಸುವವರೊಂದಿಗೆ ನಿರ್ಣಾಯಕ ದಿನದಂದು ಹೇಗೆ 
ವ್ಯವಹರಿಸಲಾಗುವುದೆಂದು ಅವರು ಉಊಹಿಸಿದ್ದಾರೆಯೇ? ಆಲ್ಲಾಹನಾದರೋ ಜನರ ಮೇಲೆ ಕೃಪಾ 
ಕಟಾಕ್ಷವನ್ನಿರಿಸುತ್ತಾನೆ. ಆದರೆ ಹೆಚ್ಚಿನವರು ಕೃತಜ್ಞತೆ ತೋರುವುದಿಲ್ಲ. 


61. ಅರ್ಥಾತ್‌- ನೀವು ಎಷ್ಟು ದೊಡ್ಡ ಬಂಡಾಯ ನೀತಿಯನ್ನು ಅನುಸರಿಸುವ ಅಪರಾಧವೆಸಗು ುತ್ತಿದ್ದೀರೆಂಬುದು ನಿಮಗೆ 
ತಿಳಿದಿದೆಯೇ? "ರಿರ್ಬ್‌ಾ' ಅಲ್ಲಾಹನದು ಮತ್ತು ನೀವು ಸ್ವಯಂ ಅಲ್ಲಾಹನವರು. ಹೀಗಿರುತ್ತಾ ಅಲ್ಲಾಹನ ಸೊತ್ತಿನಲ್ಲಿ ನಿಮಗೆ ಇಷ್ಟ 
ಬಂದಂತೆ ಉಪಯೋಗಿಸುವ ಮತ್ತು ಲಾಭ ಪಡೆಯಲಿಕ್ಕಾಗಿ ಸ್ವಯಂ ಮೇರೆಗಳನ್ನು ನಿಶ್ಚೆಯಿಸುವ ಹಕ್ಕು ಎಲ್ಲಿಂದ ಬಂತು? ಒಬ್ಬ 
ಸೇವಕನು ತನ್ನ ಯಜಮಾನನ ಸೊತ್ತನ್ನು ತನ್ನಿಚ್ಛೆಯಂತೆ ಬಳಸಿಕೊಳ್ಳುವ ಅಧಿಕಾರ ಮತ್ತು ಹಕ್ಕು ತನಗಿದೆ, ಈ ವಿಷಯದಲ್ಲಿ. 
ಯಜಮಾನನು ತನಗೇನೂ ತಿಳಿಸಬೇಕಾಗಿಲ್ಲವೆಂದೂ ಹೇಳುವನೆಂದಾದರೆ ಅಂತಹ ಸೇವಕನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮ್ಮ 
ಸ್ವಂತ ನೌಕರ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯ ಎಲ್ಲ ವಸ್ತುಗಳನ್ನೂ ತನ್ನಿಚ್ಛೆಯಂತೆ ಬಳೆಸಿಕೊಳ್ಳ ۸ر دک‎ ತನಗೆ ಸ್ಟಾತಂತ್ರ್ಯವಿದೆಯೆಂದು 
ಘೋಷಿಸಿಬಿಟ್ಟರೆ ನೀವು ಅವನ ವಿಷಯದಲ್ಲಿ ಹೇಗೆ ವರ್ಶಿಸುವಿರಿ? ಇನ್ನು, ತಾನು ಒಬ್ಬ ಯಜಮಾನನ ನೌಕರನೆಂದೂ ತನಗೊಬ್ಬ 
| ಯಜಮಾನನಿರುವನೆಂದೂ ತಾನು ಉಪಯೋಗಿಸುತ್ತಿರುವ ಸೊತ್ತೆಲ್ಲವೂ ಇನ್ನೊಬ್ಬನದ್ದೆಂದೂ ಒಪ್ಪಿಕೊಳ್ಳಲಿಕ್ಕೇ ತಯಾರಿಲ್ಲದವನ 
ವಿಷಯ ಬೇರೆ. ಇಲ್ಲಿ ಇಂತಹ ಅಪಹಾರಕನ ಕುರಿತು ಹೇಳಿರುವುದಲ್ಲ. ಇಲ್ಲಿ ಸೂಚಿಸಿರುವುದು ತಾನೊಬ್ಬ ಯಜಮಾನನ ನೌಕರನೆಂದು 
ಸ್ವಯಂ ಒಪ್ಪಿಕೊಳ್ಳುವ ಹಾಗೂ ಅವನ ಮಶಕ್ಕೆ ಬಿಟ್ಟಿರುವ ವಸ್ತುಗಳೆಲ್ಲವೂ ಯಜಮಾನನ ಸೊತ್ತೆಂದು ಒಪ್ಪಿಕೊಂಡು ಆ ಸೊತ್ತಿನಲ್ಲಿ 
ತನಗೆ ಇಷ್ಟ ಬಂದಂತೆ ಬಳೆಕೆಯ ಮೇರೆಗಳನ್ನು ನಿಶ್ಚಯಿಸಿಕೊಳ್ಳುವ ಹಕ್ಕು ತನಗಿದೆಯೆಂದೂ ಯಜಮಾನನೊಡನೆ ಈ ಕುರಿತು ಕೇಳುವ 
. ಅಗತ್ಯವೇ ಇಲ್ಲವೆಂದೂ ಹೇಳುವವನ ವಿಷಯವಾಗಿದೆ. 
62. ಅರ್ಥಾತ್‌- ಯಜಮಾನನು ತನ್ನ ನೌಕರನೊಡನೆ ನನ್ನ ಸೊತ್ತಿನಲ್ಲಿ ನನಗಿಷ್ಟವಿದ್ದಂತೆ ವರ್ತಿಸಬಹುದೆಂದೂ ನಿನ್ನ 
ಕಾರ್ಯಗಳನ್ನೂ ಬಳಕೆಯಲ್ಲೂ ನಿನಗೆ ಬೇಕಾದ ಹಾಗೆ ಕಾನೂನು, ಕಾಯಿದೆ, ಮೇರೆ ಇತ್ಯಾದಿಗಳನ್ನು ನಿಶ್ಚಯಿಸಿಕೊಳ್ಳುವ' ಹಕ್ಕು 
ನಿನಗೆ ಕೊಟ್ಟಿದ್ದೇನೆಂದೂ ಹೇಳಿದಾಗ ಮಾತ್ರ ಇದು ಸರಿಯಾಗುತ್ತಿತ್ತು. مه‎ ಯಜಮಾನನು ನಿಮಗೆ ಈ ಹಕ್ಕನ್ನು ಕೊಟ್ಟಿರುತ್ತಾನೆಂಬ 
ಬಗ್ಗೆ ನಿಮ್ಮಲ್ಲೇನಾದರೂ ಸನದು ಇದೆಯೇ? ಅಥವಾ ಯಾವ ಆಧಾರವೂ ಇಲ್ಲದೆ, ಎಲ್ಲ ಹಕ್ಕು ಗಳನ್ನು ನನಗೆ ವಹಿಸಿ ಕೊಟ್ಟ ಸಿದ್ದಾನೆಂದು 
ನೀವೇ ಹೇಳಿಕೊಳ್ಳುತ್ತಿರುವುದೇ? ಸನದು ಇದೆಯೆಂದಾದರೆ ದಯವಿಟ್ಟು ಅದನ್ನು ತೋರಿಸಿರಿ. ಅನ್ಯಥಾ ನೀವು ವಿದ್ರೋಹವೆಸಗುವುದರ 
ಸಹಿತ ಸುಳ್ಳು ಹಾಗೂ ಸುಳ್ಳಾರೋಪದ ಪಾತಕಗಳನ್ನೂ ಎಸಗುತ್ತೀರಿ. ಇಲ್ಲಿ ಮೂರು ವಿಧದ ಸುಳ್ಳಾರೋಪಗಳಿವೆ: 1) ಈ ಅಧಿಕಾರಗಳನ್ನು 
ಅಲ್ಲಾಹನು ಮಾನವರಿಗೆ ವಹಿಸಿ ಕೊಟ್ಟಿದ್ದಾನೆಂದು ಹೇಳುವುದು. 2) ನಮಗಾಗಿ ಶಾಸನ ಹಾಗೂ ಧರ್ಮಶಾಸ್ತ್ರ ಗಳನ್ನು ರಚಿಸಿ ಕೊಡುವ 
ಕೆಲಸ ಖಂಡಿತ ಅಲ್ಲಾಹನದಲ್ಲವೆಂದು ಹೇಳುವುದು. 3) ಹಲಾಲ್‌ ಮತ್ತು ಹರಾಮ್‌ ವಿಧಿಗಳನ್ನು ಅಲ್ಲಾಹನ ವತಿಯಂದೆಂದು ಹೇಳಿ 
ಅದಕ್ಕೆ ಆಧಾರವಾಗಿ ದೇವ ಗ್ರಂಥವನ್ನು; ಮಂಡಿಸಲು ಸಾಧ್ಯವಾಗದಿರುವುದು. 

- 63. ಒಬ್ಬ ಯಜಮಾನನು ತನ್ನ ನೌಕರನೊಡನೆ -.ನೀನು ನನ್ನ ಮನೆಯಲ್ಲಿ, ನನ್ನ ಸೊತ್ತಿನ ಬಗೆಗೂ ಸ್ವಯಂ ನಿನ್ನ ಬಗೆಗೂ 
ಹೇಗೆ ವ್ಯವಹರಿಸಿದರೆ ನೀನು ನನ್ನ ಸಂಪ್ರೀತಿ ಹಾಗೂ ಪುರಸ್ಕಾರಗಳನ್ನು ಪಡೆಯಲು ಅರ್ಜನಾಗಬಹುದು ಮತ್ತು ನೀನು ಯಾವ 
ತರದ ಕರ್ಮ ನೀತಿಯಿಂದ ನನ್ನ ಕ್ರೋಧಕ್ಕೂ ಶಿಕ್ಷೆಗೂ ನಿನ್ನ ಅವನತಿಗೂ ಗುರಿಯಾಗಬಹುದು ಎಂಬುದನ್ನು ಯಜಮಾನನೇ 
ವಿವರಿಸಿಕೊಟ್ಟಿರೆ ಅದು ಆ ನೌಕರನ ಮೇಲೆ ಯಜಮಾನನ ಒಂದು ಮಹಾಕೃಪೆಯೇ ಆಗಿರುತ್ತದೆ. ಆದರೆ ಎಷ್ಟೋ ಮಂದಿ ತಿಳಿಗೇಡಿ 


ಕಾಂಡ -11 


ಹ 


iv 


5 BE ಭಿ مو‎ ೨? 

(61-65) ಓ ಪೈಗಂಬರರೇ, ನೀವು ಯಾವುದೇ ಅವಸ್ಥೆಯಲ್ಲಿದ್ದರೂ ಕುರ್‌ಆನ್‌ನಿಂದ ಏನನ್ನು 
Wai ದ್ವರೂ ಮತ್ತು ಜನರೇ, ನೀವೂ ಏನು ಮಾಡುತ್ತಲಿದ್ದರೂ ಆ ಬೇಳೆ ನಾವು ನಿಮ್ಮನ್ನು ನೋಡುತ್ತಿರುತ್ತೇವೆ. 
, ಪ್ರಭುವಿನ ದೃಷ್ಟಿಯಿಂದ ಅಡಗಿರುವ ಹಾಗೂ ಒಂದು ಸುಸ್ನಷ್ಟ ಗ್ರಂಥದಲ್ಲಿ ಲಿಖಿತಗೊಂಡಿರದ ಅಣು 

ಮಾತ್ರ ವಸ್ತುವೂ ಚಿಕ್ಕದಾಗಲಿ ದೊಡ್ಡದಾಗಲಿ ಭೂಮಿಯಲ್ಲೂ ಇಲ್ಲ, ಆಕಾಶಗಳಲ್ಲೂ ಇಲ್ಲ. ಕೇಳಿರಿ! 
ನಿಶ್ಚಯವಾಗಿಯೂ ಅಲ್ಫಾ ಔನ ಮಿತ್ರರಾಗಿರುವವರಿಗೆ, ಸತ್ಕವಿಶ್ವಾಸವಿರಿಸಿಕೊಂಡವರಿಗೆ ಮತ್ತು ಧರ್ಮನಿಷ್ಠೆಯ 
ನಿಲುಮೆಯನ್ನಿರಿಸಿ ಕೊರಿಡವರಿಗೆ ಯಾವತ್ತು ಭಯ ಮತ್ತು ವ್ಯಥೆಯ ಸಂಭವವೇ ಇಲ್ಲ. ಇಹಪರ 
ಜೀವನಗಳೆರಡರಲ್ಲೂ ಅವರಿಗೆ ಭಾರೀ ಶುಭವಾರ್ತೆ ಇದೆ. ಅಲ್ಲಾಹನ ವಚನಗಳು ಬದಲಾಗುವಂತಿಲ್ಲ; ಇದೇ 
ಅತಿ ಹಿರಿದಾದ ಯಶಸ್ಸು. ಓ ಪೈಗಂಬರರೇ, ಇವರು ನಿಮ್ಮ ಬಗ್ಗೆ ಸೃಷ್ಟನೆ ಮಾಡುತ್ತಿರುವ ಮಾತುಗಳು 


ನೌಕರರು ಯಜಮಾನನ ಈ ಕೃಪೆಗಾಗಿ ಕೃತಜ್ಞತೆ ಸಲ್ಲಿಸುವುದಿಲ್ಲ. ಯಜಮಾನನು ತಮ್ಮನ್ನು ತಂದು ತನ್ನ ಮನೆಯಲ್ಲಿ ಬಿಟ್ಟು 
ತನ್ನ ಸಕಲ ಸೊತ್ತುಗಳನ್ನು ತಮ್ಮ ಕೈಗೆ ಒಪ್ಪಿಸಿ, ತಾನು ಸುಮ್ಮನಿದ್ದು ಯಾವ ನೌಕರನು ಏನು ಮಾಡುತ್ತಾನೆಂಬುದನ್ನು ಕೇವಲ 
ನೋಡುತ್ತಿರಬೇಕೆಂದೂ, ಅನಂತರ ತಮಗಾರಿಗೂ ತಿಳಿಯದ ಅವನ '"ಇಚ್ಛೆಗೆ' ವಿರುದ್ಧವಾಗಿ - ತಾವು ಏನಾದರೂ ಕಾರ್ಯವೆಸಗಿದೊಡನೆ 
ತಮ್ಮನ್ನು ಹಿಡಿದು ಶಿಕ್ಷೆಗೆ ಗುರಿಪಡಿಸಬೇಕು ಎಂಬ ದೃಷ್ಟಿಕೋನ ಇರುವಂತೆ ಕೆಲವರು ವರ್ತಿಸುತ್ತಾರೆ. ನಿಜವಾಗಿ ಯಜಮಾನನು 
ತನ್ನ ನೌಕರರನ್ನು ಇಷ್ಟೊಂದು ಕಠಿಣ ಪರೀಕ್ಷೆಗೆ ಗುರಿಪಡಿಸಿ ಬಿಡುತ್ತಿದ್ದರೆ ಶಿಕ್ಷೆಯಿಂದ ಪಾರಾಗಲು ಯಾವ ನೌತರನಿಂದಲೂ 
ಸಾಧ್ಯವಾಗುತ್ತಿರಲಿಲ್ಲ. 

64. ಇಲ್ಲಿ ಈ ಪ್ರಸ್ತಾಪದ ಉದ್ದೇಶವು ಪ್ರವಾದಿವರ್ಯರಿಗೆ(ಸ) ಸಾಂತ್ವನ ನೀಡುವುದು ಮತ್ತು ಅವರ ವಿರೋಧಿಗಳಿಗೆ 
ಎಚ್ಚರಿಕೆ ಕೊಡುವುದಾಗಿದೆ. ಅತ್ತ ಪ್ರವಾದಿವರ್ಯರೊಡನೆ(ಸ) ಸತ್ಯ ಸಂದೇಶದ ಪ್ರಚಾರ ಹಾಗೂ ಜನರ ಸಂಸ್ಕರಣಾ ಕಾರ್ಯಗಳನ್ನು 
ಎಷ್ಟೊಂದು" ಶ್ರದ್ಧೆ, “ಪರಿಶ್ರಮ ಸಹನೆಗಳೊಂದಿಗೆ ನೀವು ನೆರವೇರಿಸುತ್ತಿರುವಿರೋ ಅದು ನಮ್ಮ ಕಣ್ಣ ಮುಂದಿದೆ. ನಾವು ನಿಮಗೆ 
ಇಷ್ಟು ಗಂಡಾಂತರಕಾರಿ ಕಾರ್ಯವನ್ನು ವಹಿಸಿಕೊಟ್ಟು ನಿಮ್ಮನ್ನು ನಿಮ್ಮ ಪಾಡಿಗೆ ಬಿಟ್ಟು ಬಿಡಲಿಲ್ಲ. ನೀವು ಏನೇನು ಮಾಡುತ್ತಿರುವಿರೋ 
ಅವುಗಳೆಲ್ಲವನ್ನೂ ನಾವು ಕಾಣುತ್ತಿದ್ದೇವೆ. ನಿಮ್ಮ ಮೇಲೆ ಏನೇನು ಸಂಭವಿಸುತಿ ಶ್ರಿರುವುಡೋ ಅದನ್ನೂ ನಾವು ತಿಳಿಯುತ್ತಿದ್ದೇವೆಂದು 
ಹೇಳಲಾಗಿತ್ತಿದೆ. ಇತ್ತ ಪ್ರವಾದಿವರ್ಯರ(ಸ) ವಿರೋಧಿಗಳೊಡನೆ - ಓರ್ವ ಸತ್ಕಾಹ್ವಾನ 'ನೀಡುವ ಹಾಗೂ ಜನತೆಯನ್ನು 
ಸಂಸ್ಕರಿಸಲಿಕ್ಕಾಗಿ ಹೆಣಗಾಡುವ ವ್ಯಕ್ತಿಯನ್ನು ನೀವು ತಡೆಯುತ್ತಿರುವಿರಿ. ನಿಮ್ಮ ಈ ದುರ್ವರ್ತನೆಯನ್ನು ಯಾರೂ ನೋಡುವವರಿಲ್ಲ 
ಅಥವಾ ಅದರ ವಿಚಾರಣೆ ನಡೆಯಲಿಕ್ಕಿಲ್ಲವೆಂದು ಭ್ರಮಿಸಬೇಡಿರಿ. ಜಾಗೃತರಾಗಿರಿ” ನೀವೇನೆಲ್ಲಾ ಮಾಡುತ್ತಿ لیت‎ ಅವೆಲ್ಲವೂ 
ಅಲ್ಲಾಹನ ದಾಖಲೆಯಲ್ಲಿ ವಿಖಿತಗೊಳ್ಳುತ್ತಿವೆ - ಎಂದು ತಿಳಿಸಲಾಗುತ್ತಿದೆ. 


ಕಾಂಡ -11 


668 ಕುರ್‌ಆನ್‌ ವ್ಯಾಖ್ಯಾನ 


MI As Aces 


ನಿಮ್ಮನ್ನು ದುಃಖಕ್ಕೀಡು ಮಾಡದಿರಲಿ, ಪ್ರತಿಷ್ಠೆಯು ಸರ್ವ ಸಂಪೂರ್ಣವಾಗಿ ಅಲ್ಲಾಹನ ಅಧಿಕಾರದಲ್ಲಿದೆ. 
ಅವನು ಸರ್ವಶ್ರುತನೂ ಸರ್ವಜ್ಞನೂ ಆಗಿದ್ದಾನೆ. 

(66-67) ತಿಳಿದುಕೊಳ್ಳಿರಿ- ಆಕಾಶಗಳಲ್ಲಿರುವವರಿರಲಿ ಅಥವಾ ಭೂಮಿಯ ಮೇಲಿರುವವರಿರಲಿ ಎಲ್ಲರೂ 
ಅಲ್ಲಾಹನ ಅಧೀನರು. ಅಲ್ಲಾಹನ ಹೊರತು (ಸ್ವಯಂ ನಿರ್ಮಿತ) ಸಹಭಾಗಿಗಳನ್ನು ಕರೆಯುತ್ತಿರುವವರು ಕೇವಲ 
ಕಲ್ಪಿತ ಕಲ್ಪನೆಗಳ ಹಿಂಬಾಲಕರು ಮತ್ತು ಅವರು ಕೇವಲ ಊಹಾಪೋಹೆಗಳನ್ನಷ್ಟೇ ಮಾಡುತ್ತಾರೆ. ನೀವು 
ಪ್ರಶಾಂತಿಯನ್ನು ಪಡೆಯಲಾಗುವಂತೆ ನಿಮಗಾಗಿ ರಾತ್ರಿಯನ್ನು ಮಾಡಿದವನೂ ಪ್ರಕಾಶಮಾನವಾಗಿ ಹಗಲನ್ನು 
ಮಾಡಿದವನೂ ಅಲ್ಲಾಹನೇ ಆಗಿದ್ದಾನೆ. ಇದರಲ್ಲಿ (ಪೈಗಂಬರರ ಕರೆಯನ್ನು ಕಿವಿಗೊಟ್ಟು) ಆಲಿಸುವವರಿಗೆ 
ದೃಷ್ಟಾಲತಗಳಿವೆ.$ 


65. ಇದೊಂದು ಸುದೀರ್ಫ್ಪ ವಿವರಣೆಯ ಅಗತ್ಯವಿರುವ ವಿಷಯವಾಗಿದ್ದು ಅದನ್ನು ಅತಿ ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ. ವಹ್ಮ್‌ 
(ದಿವ್ಯವಾಣಿ ಅಥವಾ ದಿವೃ ಪ್ರೇರಣೆಯ ಮೂಲಕ ನೇರವಾಗಿ ಪರಮಾರ್ಥದ ಜ್ಞಾನ ಪಡೆಯದವರು ಧರ್ಮದ ಬಗ್ಗೆ ಏನಾದರೂ 
ತೀರ್ಮಾನ ಕೈಗೊಳ್ಳೆಲು ಬಳಸುವ ಏಕಮಾತ್ರ ಮಾಧ್ಯಮ ತಾತ್ವಿಕ ತರ್ಕ ಅಥವಾ ಸೈದ್ದಾಂತಿಕ ತರ್ಕ ಸಂಶೋಧನೆಯಾಗಿದೆ. ಈ ವಿಶ್ವದಲ್ಲಿ 
ನಮ್ಮ ಬಾಹ್ಮ ನೋಟಕ್ಕೆ ಕಾಣ ಸಿಗುವ ಮತ್ತು ನಮ್ಮ ಇಂದ್ರಿಯಗಳ ಅನುಭವಕ್ಕೆ ಬರುವ ವಿಷಯಗಳ ಹಿಂದೆ ಪರಮಾರ್ಥವೇನಾದರೂ 
ಇದೆಯೇ, ಇದ್ದರೆ ಅದು ಯಾವ ಪರಮಾರ್ಥ ಎಂಬುದನ್ನು ಅರಿಯುವುದೇ ಈ ಸಂಶೋಧನೆಗಳ ಉದ್ದೇಶವಾಗಿದೆ. 
ಭೌತಿಕವಾದಿಯಾಗಲಿ, ಬಹುದೇವ ವಿಶ್ವಾಸಿಯಾಗಲಿ, ಏಕದೇವ ವಿಶ್ವಾಸಿ ಆಗಿರಲಿ - ಯಾರೇ ಆಗಿರಲಿ ಒಂದಿಲ್ಲೊಂದು ತಾತ್ವಿಕ 
ಶೋಧನೆಯ ವಿನಾ ಧರ್ಮದ ವಿಷಯದಲ್ಲಿ ಯಾವುದಾದರೊಂದು ನಿರ್ಧಾರಕ್ಕೆ ಬರಲಾರ. ನಿಜವಾಗಿ ದೇವ ಸಂದೇಶವಾಹಕರು ಸಾರಿರುವ 
ಧರ್ಮವನ್ನು ಪರೀಕ್ಷಿಸಲಿಕ್ಕಿರುವ ಏಕಮಾತ್ರ ವಿಧಾನವೆಂದರೆ - ಮನುಷ್ಯನು ತನ್ನ ಶಕ್ತ್ಯಾನುಸಾರ ತಾತ್ವಿಕವಾಗಿ ಚಿಂತನೆ ನಡೆಸಿ, ಈ 
ಸೃಷ್ಟಿಯ ಹಿಂಡೆ ಯಾವ ವಾಸ್ತವಿಕತೆ ಸುಪ್ತವಾಗಿದೆಯೆಂದು ಪ್ರವಾದಿಗಳು ವಾದಿಸುತ್ತಾರೋ ಅದನ್ನು ಮನಸ್ಸು ಒಪ್ಪುತ್ತದೋ ಇಲ್ಲವೋ 
ಎಂದು ವಿವೇಚಿಸಿ ತೃಪ್ತನಾಗಲು ಪ್ರಯತ್ನಿಸಬೇಕು. ಈ ಶೋಧನೆಯು ಸರಿಯಾಗುವುದೂ ತಪ್ಪಾಗುವುದೂ ಶೋಧನಾ ವಿಧಾನವನ್ನು 
ಹೊಂದಿದೆ. ವಿಧಾನವೇ ತಪ್ಪಾಗಿದ್ದರೆ ತಪ್ಪು ಅಭಿಪ್ರಾಯವೂ, ಸರಿಯಾಗಿದ್ದರೆ ಸರಿಯಾದ ಅಭಿಪ್ರಾಯವೂ ನೆಲೆಸುತ್ತದೆ. ಈಗ ಜಗತ್ತಿನ 
ವಿವಿಧ ವರ್ಗಗಳವರು ಈ ಶೋಧನೆಗೆ ಯಾವ ಮಾರ್ಗಗಳನ್ನು ಹಿಡಿದಿದ್ದಾರೆಂದು ನೋಡೋಣ. 

ಮುಶ್ರಿಕರು(ಬಹುದೇವ ವಿಶ್ವಾಸಿಗಳು) ಈ ಶೋಧನೆಗೆ ಕೇವಲ ಊಹೆ ಮತ್ತು ಗುಮಾನಿಯನ್ನು ಆಧಾರವಾಗಿರಿಸಿ ಕೊಂಡಿದ್ದಾರೆ. 
ಪೌರ್ವಾತ್ಮರು ಮತ್ತು ಯೋಗಿಗಳು ಯೋಗಾಸನಗಳ ನಾಟಕವೇನೋ ಆಡಿದ್ದಾರೆ. ಪ್ರತ್ಮಕ್ಷವಾಗಿರುವುದರ ಮರೆಯಲ್ಲಿರುವ 
ಅದೃಶ್ಯಗಳನ್ನು ನಾವು ಕಂಡುಕೊಳ್ಳುತ್ತೇವೆನ್ನುತ್ತಾರೆ. ಆದರೆ ಅವರು ತಮ್ಮ ಈ ಶೋಧನೆಯ ಅಸ್ತಿವಾರವನ್ನು ಕೇವಲ ಊಹೆಗಳ 
ಮೇಲೆ ಕಟ್ಟಿಕೊಂಡಿದ್ದಾರೆ. ಅವರು ತಮ್ಮ ಯೋಗಾಭ್ಯಾಸವನ್ನೂ ತಮ್ಮ ಗುಮಾನಿಯ ಆಧಾರದಲ್ಲೇ ಮಾಡುತ್ತಾರೆ. ಈ ಗುಮಾನಿಯ 
ಆಧಾರದಲ್ಲಿ ಅವರು ಇರಿಸಿಕೊಂಡ ಕಲ್ಪನೆಗಳ ಮೇಲೆಯೇ ತಮ್ಮ ಭಾವನೆಗಳು ಸ್ಥಿರಪಡಿಸಿಕೊಂಡು ಆ ಬಳಿಕ ಮನಸ್ಸಿನ ಮೇಲೆ 


ಕಾಂಡ -11 


10. ಯೂನುಸ್‌ 669 


ಒತ್ತಡ ಹಾಕುವುದರಿಂದ ಅವರಿಗೆ ಆ ಯೋಚನೆಗಳೇ ಹೊಳೆಯಲಾರಂಭಿಸುತ್ತವೆ. `ನಾವು ಅದೃಶ್ಯವಾಗಿರುವವುಗಳನ್ನೂ 
ಕಂಡುಕೊಳ್ಳುತ್ತೇವೆಂದು ಅವರು ಹೇಳುವುದು ಇದನ್ನೇ. 

ತಥಾಕಥಿತ ತತ್ವಜ್ಞಾನಿಗಳು - ನಿಜವಾಗಿಯೂ ಊಹೆಯೇ ಆಗಿರುವ ತರ್ಕೆಗಳನ್ನೇ ತಮ್ಮ ಸಂಶೋಧನೆಗಳ 
ಬುನಾದಿಯನ್ನಾಗಿರಿಸಿಕೊಂಡಿದ್ದಾರೆ. ಆದರೆ ಇವರು ಈ ಗುಮಾನಿಯು ಕುಂಟುತ್ತಿರುವುದನ್ನು ಮನಗಂಡು ತರ್ಕಬದ್ಧ ಆಧಾರ ಹಾಗೂ 
ಕೃತಕ ಅವಲೋಕನಗಳ ಊರುಗೋಲುಗಳೆ ಸಹಾಯದಿಂದ ಅದನ್ನು ನಡೆಸತೊಡಗಿ ಆದಕ್ಕೆ 'ವಿವೇಚನೆ' ಎಂಬ ಹೆಸರನ್ನಿಟ್ಟುಕೊಂಡರು. 

ವಿಜ್ಞಾನಿಗಳು ವಿಜ್ಞಾನದ ಮೇರೆಗಳೊಳಗೆ ಸಂಶೋಧನೆಗಾಗಿ ವೈಜ್ಞಾನಿಕ ಮಾರ್ಗವನ್ನೇನೋ ಅನುಸರಿಸಿದರು. ಆದರೆ ಪಾರಲೌಕಿಕ 
ಸರಹದ್ದುಗಳೊಳಗೆ ಕಾಲಿರಿಸುತ್ತಲೇ ಅವರೂ ವೈಜ್ಞಾನಿಕ ಮಾರ್ಗವನ್ನು ಬಿಟ್ಟು ಊಹೆ, ಗುಮಾನಿ ಮತ್ತು ಅಂದಾಜುಗಳನ್ನು 
ಹಿಂಬಾಲಿಸತೊಡಗಿದರು. 

ಈ ಎಲ್ಲ ವರ್ಗಗಳ ಊಹೆ ಮತ್ತು ಗುಮಾನಿಗಳಿಗೂ ಪೂರ್ವಗ್ರಹದ ರೋಗ ತಗಲಿದ ಪರಿಣಾಮವಾಗಿ ಅವರು 
ಇತರರ ಮಾಶಿಗೆ ಕಿವಿಗೊಡದೆ ತಾವು ಮೆಚ್ಚಿಕೊಂಡ ಮಾರ್ಗಕ್ಕೆ ತಿರುಗಿದರು. ಹಾಗೆ ತಿರುಗಿದ ಬಳಿಕ ತಿರುಗಿಯೇ ಇರಲು 
ನಿರ್ಬಂಧಿತರಾದರು. 

ಪವಿತ್ರ ಕುರ್‌ಆನ್‌ ಈ ವಿಧದ ಸಂಶೋಧನಾ ಕ್ರಮಗಳನ್ನು ಮೂಲತಃ 2ھ‎ ಸಾರುತ್ತದೆ. ನೀವು ಪರಮಾರ್ಥದ 
ಶೋಧನೆಯ ಬುನಾದಿಯನ್ನು ಊಹೆ ಮತ್ತು ಗುಮಾನಿಯ ಮೇಲಿರಿಸುತ್ತೀರಿ. ಅನಂತರ ನಿಮ್ಮ ಪೂರ್ವಗ್ರಹಗಳಿಂದಾಗಿ ಇತರರ 
ಸಮರ್ಪಕವಾದ ವಿಚಾರಗಳನ್ನು ಕೇಳಲು ಸಿದ್ಧರಾಗುವುದಿಲ್ಲ. ಈ ಉಭಯ ತಪ್ಪುಗಳ ಫಲವಾಗಿ ನಿಮಗೆ ಪರಮಾರ್ಥಗಳನ್ನು 
ಹೊಂದಲು ಸಾಧ್ಯವಿರಲಿಲ್ಲ, ಅಲ್ಲದೆ ಪ್ರವಾದಿಗಳು ಸಾರಿದ ಧರ್ಮವನ್ನು ಪರಿಶೀಲಿಸಿ ಸರಿಯಾದ ನಿರ್ಧಾರಕ್ಕೆ ಬರುವುದೂ ನಿಮಗೆ 
ಕಷ್ಟವಾಗಿಬಿಟ್ಟಿತೆಂದು ಕುರ್‌ಆನ್‌ ಹೇಳುತ್ತದೆ. ತಾತ್ವಿಕ ಸಂಶೋಧನೆಗಾಗಿ ಕುರ್‌ಆನ್‌ ತೋರಿಸುವ ವೈಜ್ಞಾನಿಕ ಹಾಗೂ ಬೌದ್ದಿಕ 
.| ಮಾರ್ಗ ಯಾವುದೆಂದರೆ - ಪ್ರಥಮತಃ ಊಹೆ, ಗುಮಾನಿ, ಯೋಗಾಭ್ಯಾಸ ಮತ್ತು ತಪಸ್ಸುಗಳ ಬದಲು, ಅಪ್ಪಟವಾದ ಜ್ಞಾನದ 
ಆಧಾರದಲ್ಲಿ ನಿಮಗೆ ಪರಮಾರ್ಥವನ್ನು ತಿಳಿಸುತ್ತೇವೆ ಎಂದು ಹೇಳುತ್ತಿರುವವರ ಮಾತನ್ನು ಕಿವಿಗೊಟ್ಟು ನಿಷ್ಪಕ್ಷಪಾತದಿಂದ ಆಲಿಸಿರಿ. 
“ತರುವಾಯ ನೀವು ಕಾಣುತ್ತಿರುವ ಹಾಗೂ ನಿಮ್ಮ ಅನುಭವಕ್ಕೆ ಬರುತ್ತಿರುವ ವಿಶ್ವದ ನಿದರ್ಶನಗಳನ್ನು ನೋಡಿರಿ ಮತ್ತು ಆ ಕುರಿತು 
ಚಿಂತನೆ ನಡೆಸಿರಿ. ಅವುಗಳ ಸಾಕ್ಸ್ಯಗಳನ್ನು ಕ್ರೋಢೀಕರಿಸಿ ನೋಡಿರಿ. ಪ್ರತ್ಯಕ್ಷ ಜಗತ್ತಿನ ಮರೆಯಲ್ಲಿ ಯಾವ ಪರಮಾರ್ಥ 
ಅಡಗಿದೆಯೆಂದು ಇವರು ವಾದಿಸುತ್ತಿರುವರೋ "ಅದರೆಡೆಗೆ ಬೊಟ್ಟಟ್ಟು ತೋರಿಸುವ ಕುರುಹುಗಳೇನಾದರೂ ನಿಮಗೆ ಈ ಪ್ರತ್ಯಕ್ಷ 
ಜಗತ್ತಿನಲ್ಲೇ ಸಿಗುತ್ತವೋ ಎಂದು ನೋಡಿರಿ. ಇಂತಹ ಕುರುಹುಗಳು ಕಂಡು ಬಂದರೆ ಮತ್ತು ಅವುಗಳ ಅರ್ಥವೂ ವ್ಯಕ್ತವಾಗಿದ್ದರೆ 
ಆ ಕುರುಹುಗಳ ಸಾಕ್ಸ್ಯಗಳಿಗೆ ಅನುಸಾರವಾಗಿಯೇ ಹೇಳಲಾಗುತ್ತಿರುವ ಅವರ ಮಾತನ್ನು ವೃಥಾ ನಿರಾಕರಿಸುವುದರಲ್ಲಿ ಅರ್ಥವಿಲ್ಲ. 
ಈ ತಾತ್ಚಿಕ ವಿಧಾನವೇ ಇಸ್ಲಾಮಿನ: ಬುನಾದಿ, ಇದನ್ನು ಬಿಟ್ಟು ಮುಸ್ಲಿಮರು ಪ್ಲೇಟೋ ಮತ್ತು ಅರಿಸ್ಟಾಟಲರ ಪಾದ ಪಥದಲ್ಲಿ 
ನಡೆಯುತ್ತಿರುವುದು ಬಹಳ ಬೇಸರದ ವಿಷಯ. 

ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಈ ಪ್ರಕಾರದ ಬೋಧನೆ ನೀಡಲಾಗಿದೆ. ಮಾತ್ರವಲ್ಲ ಆಗಾಗ ವಿಶ್ವದ್ಧ ಕುರುಹುಗಳನ್ನೂ 
ನಿದರ್ಶನಗಳನ್ನೂ ತೋರಿಸುತ್ತ ಅವುಗಳಿಂದ ಫಲಿತಾಂಶವನ್ನು ಗ್ರಹಿಸಿ, ಪರಮಾರ್ಥದ ಕಡೆಗೆ ತಲುಪುವಂತಾಗಲಿನ್ಕುಗಿ و‎ ಕ್ರಮಬದ್ಧವಾದ 
ತರಬೇತಿಯನ್ನೇ ಕೊಡಲಾಗಿದೆಯೆನ್ನಬಹುದು. ಇದರ ಉದ್ದೇಶವು ವಿವೇಚನೆ ಹಾಗೂ ಶೋಧನೆ ನಡೆಸುವ ಕ್ರಮವನ್ನು 
ಕಲಿಸಿಕೊಡುವುದಾಗಿದೆ. ಹಾಗೆಯೇ ಈ ಸೂಕ, ಕ್ರ್ಷದಲ್ಲಿಯೂ ಉದಾಹರಣಾರ್ಥ ಎರಡು ಕುರುಹುಗಳ ಕಡೆಗೆ ಗಮನ ಸೆಳೆಯಲಾಗಿದೆ. 
ಅರ್ಥಾತ್‌. ರಾತ್ರೆ ಮತ್ತು ಹಗಲು. ರಾತ್ರೆ-ಹಗಲುಗಳ ಈ ಬದಲಾವಣೆಗಳು ವಾಸ್ತವದಲ್ಲಿ ಸೂರ್ಯ ಮತ್ತು ಭೂಮಿಯ ನಡುವಿನ 
ಅತ್ಯಂತ ಕ್ರಮಬದ್ಧ ಪರಿವರ್ತನೆಗಳ ಕಾರಣದಿಂದ [ಉಂಟಾಗುತ್ತವೆ ಇದು ಓರ್ವ ಸಾರ್ವಲೌಕಿಕ ವ್ಯವಸ್ಥಾಪಕ ಮತ್ತು ಇಡೀ 
ವಿಶ್ವದ ಮೇಲೆ ಪ್ರಾಬಲ್ಕ ಹೊಂದಿದ ಅಧಿಪತಿಯ 'ಅಸ್ಪಿತ್ಛಕ್ಕೆ ಸ್ಪಷ್ಟವಾದ ನಿದರ್ಶನ. ಇದರಲ್ಲಿ سك‎ ಯುಕ್ತಿಯೂ 
ಉದ್ದೇಶವೂ ಕಂಡು ಬರುತ್ತದೆ. ಏಕೆಂದರೆ ಭೂಮಿಯ ಸಕಲ ವಸ್ತುಗಳ ಅಸಂಖ್ಯಾತ ಔಚಿತ್ಯಗಳೂ ಈ ರಾತ್ರೆ ಹಗಲುಗಳ ಸುವ್ಯವಸ್ಥಿತ 
ಪರಿಭ್ರಮಣಗಳನ್ನು ಅವಲಂಭಿಸಿವೆ. ಇದರಲ್ಲಿ ಪ್ರಭುತ್ವ, ದಯಾಪರ ಮತ್ತು ಪಾಲಕತ್ವಗಳ ಚಿಹ್ನೆಗಳೂ ವ್ಯಕ್ತವಾಗಿ' ಕಂಡು 
ಬರುತ್ತವೆ. ಹೇಗೆಂದರೆ - ಈ ಪೃಥ್ಥಿಯಲ್ಲಿ ಯಾರು ಈ ಸೃಷ್ಟಿಗಳನ್ನೆಲ್ಲಾ ಉಂಟು ಮಾಡಿರುವನೋ ಅವನೇ ಸ್ವಯಂ ಅವುಗಳ 
ಅಸ್ತಿತ್ವಕ್ಕೆ ಬೇಕಾದ ಅವಶ್ಯಕತೆಗಳನ್ನೂ ಒದಗಿಸುತ್ತಾನೆ. ಇದರಿಂದ ಆ ಸಾರ್ವಲೌಕಿಕ ವ್ಯವಸ್ಥಾಪಕನು ಒಬ್ಬನೇ ಎಂಬುದೂ ತಿಳಿದು 
ಬರುತ್ತದೆ. ಅವನು ಕೇವಲ ಒಬ್ಬ ಆಟಗಾರನಲ್ಲ, ಅವನು ಯುಕ್ತಿಪೂರ್ಣನೂ ಆಗಿದ್ದು, ಉದ್ದೇಶವಾಗಿಯೇ ಕಾರ್ಯವೆಸಗುತ್ತಾನೆ, 
ಅವನೇ ಮಹೋಪಕಾರಿಯೂ ಆಧಾರಕನೂ ಆಗಿರುವುದರಿಂದ ಉಪಾಸನೆಗೆ ಅರ್ಹನೂ ಅವನೇ ಆಗಿದ್ದಾನೆ. ಈ ರಾತ್ರಿ ಹಗಲುಗಳ 


ಕಾಂಡ -11 


670 : | ಕುರ್‌ಆನ್‌ ವ್ಯಾಖ್ಯಾನ 


2 
20 


MANE B ೬ 


(68-70) ಅಲ್ಲಾಹನು ತನಗೋರ್ವ ಪುತ್ರನನ್ನು ಮಾಡಿಕೊಂಡಿದ್ದಾನೆಂದು ಜನರಾಡಿಬಿಟ್ಟರು,* 'ಅಲ್ಲಾಹ್‌ 
ಪರಮ ಪವಿತ್ರನು.*' ಅವನಂತು ನಿರಪೇಕ್ಸನಾಗಿದ್ದಾನೆ. ಭೂಮಿ ಮತ್ತು ಆಕಾಶಗಳಲ್ಲಿರುವುದೆಲ್ಲವೂ ಅವನ 
ಸ್ವಂತ, ಸೊತ್ತು. ಈ ಮಾತಿಗೆ ನಿಮ್ಮಲ್ಲಿ ಆಧಾರ ಪ್ರಮಾಣವಾದರೂ ಏನಿದೆ? ಅಲ್ಲಾಹನ ಬಗ್ಗೆ ನಿಮಗೆ 
ತಿಳಿಯದುದನ್ನು ಹೇಳುತ್ತೀರಾ? ಓ ಪೈಗಂಬರರೇ, ಅಲ್ಲಾಹನ ಮೇಲೆ ಸುಳ್ಳಾರೋಪ ಹೊರಿಸುವವರು 
ಎಂದೆಂದಿಗೂ ಕೃತಾರ್ಥರಾಗಲಾರರೆಂದು ಹೇಳಿ ಬಿಡಿರಿ. ಕೇವಲ ಕೆಲವೇ ದಿನಗಳ ಇಹಲೋಕ ಜೀವನದಲ್ಲಿ 
ಅವರು ಅನಂದ ಪಟ್ಟುಕೊಳ್ಳಲಿ. ಆಮೇಲೆ ಅವರು ನಮ್ಮ ಕಡೆಗೇ ಮರಳಬೇಕಾಗಿದೆ. ಅನಂತರ 'ಅವರು 
ಮಾಡುತ್ತಿರುವ ಸತ್ಮನಿಷೇಧ ಕಾರ್ಯಕ್ಕಾಗಿ ನಾವು ಅವರಿಗೆ ಘೋರ ಯಾತನೆಯ ಸವಿಯನ್ನುಣಿಸುವೆವು. 


ಪರಿಭ್ರಮಣಗಳಿಗೆ ಅಧೀನವಾಗಿ ಏನೆಲ್ಲ ಇರುವುವೋ ಅವುಗಳ ಪೈಕಿ ಯಾವುದೊಂದೂ ಪಾಲಕರಲ್ಲ ಎಲ್ಲರೂ ಆಶ್ರಿತರು, 
ಒಡೆಯರಲ್ಲ-ದಾಸರು, ಎಂಬುದೂ ಸ್ಪಷ್ಟವಾಗಿ ತಿಳಿಯುತ್ತದೆ. .ಈ ಕುರುಹುಗಳ ای‎ ಮುಂದೆ ಮುಶ್ರಿಕರು ಕೇವಲ ತಮ್ಮ 
ಊಹೆ ಮತ್ತು ಗುಮಾನಿಗಳ ಆಧಾರದಲ್ಲಿ ಸ್ಥಾಪಿಸಿರುವ ಮತಗಳು ಸತ್ಮವೆಂದೆನಿಸಿಕೊಳ್ಳುವುದಾದರೂ ಹೇಗೆ? 

' 66. ಮೇಲಿನ ಸೂಕ್ತದಲ್ಲಿ ತಮ್ಮ ಮತವನ್ನು ಜ್ಞಾನವನ್ನಾಧರಿತ ಮೂಲದ ಬದಲು ಕೇವಲ ಊಹೆ ಮತ್ತು ಗುಮಾನಿಗಳ 
ಮೇಲೆ ಸ್ಥಾಪಿಸಿ, ತಾವು ಯಾವ ಮತವನ್ನು ಅವಲಂಬಿಸಿರುತ್ತೇವೋ ಅದಕ್ಕೇನಾದರೂ ಆಧಾರಗಳಿವೆಯೋ ಎಂದು ಯಾವತ್ತು 
ಜ್ಞಾನ ಮೂಲಗಳಿಂದ ಶೋಧಿಸುವ ಗೊಡವೆಗೇ ಹೋಗದಂತಹವರನ್ನು ಟೀಕಿಸಲಾಗಿತ್ತು. ಈಗ ಇದೇ ನಿಟ್ಟಿನಲ್ಲಿ ಕ್ರೈಸ್ತರನ್ನು ಹಾಗೂ 
1 ಇನ್ನಿತರ ಕೆಲವು ಮತದವರನ್ನು ಖಂಡಿಸುತ್ತ ಅವರು ಕೇವಲ ಗುಮಾನಿಯ ಆಧಾರದಲ್ಲಿ ದೇವನಿಗೆ ಪುತ್ರನಿದ್ದಾನೆಂದು ಹೇಳುವುದರ 
ಕುರಿತು ಆಕ್ಟೇಪಿಸಲಾಗಿದೆ. 

67. 'ಸುಬ್‌ಹಾನಲ್ಲಾಳ' ಎಂಬುದನ್ನು ವಿಸ್ಮಯಸೂಚಕ ನುಡಿಯ ರೂಪೆದಲ್ಲಿಯೂ ಕೆಲವೊಮ್ಮೆ روہ‎ ರ್ಯ ಪ್ರಕಟನೆಗಾಗಿಯೂ 
ಹೇಳಲಾಗುತ್ತದೆ. ಕೆಲವೊಮ್ಮೆ ಅದರ ಶಬ್ದಾರ್ಥವೇ ಇಂಗಿತವಾಗಿರುತ್ತದೆ. 'ಅಲ್ಲಾಹ್‌ ಸಕಲ ಕೊರತೆಗಳಿಂದ ವಿರಹಿತನು' ಎಂಬುದು 
ಇದರ ಶಬ್ದಾರ್ಥ. ಇಲ್ಲಿ ಇದನ್ನು ಇವೆರಡೂ ಅರ್ಥಗಳಲ್ಲಿ ಹೇಳಲಾಗಿದೆ. ಜನರ ಈ ಮಾತುಗಳ ಬಗ್ಗೆ ಅಶ್ಚರ್ಯ ಪ್ರಕಟನೆ 
ಮತ್ತು ಅವರ ಮಾಕಿಗೆ ಉತ್ತರವಾಗಿ, ಅಲ್ಲಾಹನು ಸಕಲ ದೋಷ ವಿರಹಿತನಾಗಿರುವಾಗ ಅವನಿಗೆ ಮಗನಿರುವನೆಂದು ಹೇಳಿಬಿಡುವುದಾದರೂ 
ಹೇಗೆ? ಎಂದು ಹೇಳುವುದು, ಹೀಗೆ ಎರಡು ಉದ್ದೇಶಗಳನ್ನೂ ಇಲ್ಲಿ ಈಡೇರಿಸಲಾಗಿದೆ: - 

68. ಇಲ್ಲಿ ಅವರ ಮಾತನ್ನು ಖಂಡಿಸುತ್ತ ಮೂರು ವಿಷಯಗಳನ್ನು ಹೇಳಲಾಗಿದೆ: 1) ಅಲ್ಲಾಹ್‌ ಪರಮ ಪಾವನನು ಮತ್ತು 
ದೋಷ ವಿರಹಿತನು. رہ‎ ಅವನು ನಿರಪೇಕ್ಷನು. 3) ಭೂಮಿ-ಅಕಾಶಗಳ ಸಕಲ ವಸ್ತುಗಳೂ ಅವನ ಸ್ವಂತ ಆಸ್ತಿ. ಈ ಸಂಕ್ಷಿಪ್ತ 
ಉತ್ತರಗಳು ಸಾಮಾನ್ಯ ವಿವರಣೆಯಿಂದಲೇ ಸುಲಭವಾಗಿ ಮನವರಿಕೆಯಾಗುವುವು. 

 ಮಗನೆಂದರೆ ಖಾಸಾ ಪುತ್ರ ಇಲ್ಲವೆ ದತ್ತುಪುತ್ರನಾಗಿರಬೇಕೆಂಬುದು ಸಿದ್ಧ. ಇವರು ದೇವಪುತ್ರನೆಂಬ ಮಾತನ್ನು ಖಾಸಾ 
ಪುತ್ರನೆಂಬ ಅರ್ಥದಲ್ಲಿ ಹೇಳುವರೆಂದಾದರೆ ಅಲ್ಲಾಹನನ್ನು ಇವರು ನಶ್ವರವಾದ 'ಜೀವಿವರ್ಗವೆಂದು ತಿಳಿದುಕೊಂಡ ಹಾಗಾಯಿತು. 
ಜೀವಿಗಳ ಅಸ್ತಿತ್ವವು ವಂಶಪರಂಪರೆಯ ಏನಾ ಉಳಿಯಲಾರದು. ಅದಕ್ಕಾಗಿ ಅವುಗಳಲ್ಲಿ ಹೆಣ್ಣು ಗಂಡುಗಳಿರಬೇಕು ಮತ್ತು ಅವುಗಳ 
ಪರಸ್ಪರ ಸಂಪರ್ಕದಿಂದ ಮಕ್ಕಳು ಮರಿಗಳಾಗಬೇಕು. ತನ್ಮೂಲಕವೇ ಅವುಗಳ ಸಂತತಿ ಜಗತ್ತಿನಲ್ಲಿ ಉಳಿದಿರಲು ಸಾಧ್ಯ. ಒಂದು |: 


ಕಾಂಡ -11 


ಯೂನುಸ್‌ . ۱ 671‏ .10 ۔ 


(71-73) ಇವರಿಗೆ ನೂಹರ್‌ ಸಮಾಚಾರ, ತಿಳಿಸಿರಿ. ಅವರು ತಮ್ಮ ಜನಾಂಗಕ್ಕೆ ಹೇಳಿದಾಗಿನ ವೃತ್ತಾಂತ 
نا"‎ ನನ್ನ ಜನಾಂಗ ಬಾಂಧವರೇ, ನಿಮ್ಮ ನಡುವೆ ನನ್ನ ಇರುವಿಕೆಯೂ ಅಲ್ಲಾಹನ ವಚನಗಳನ್ನು ಹೇಳುತ್ತಾ 
ನಿಮ್ಮನ್ನು ಅಲಕ್ಸ್ಯಭಾವದಿಂದ ಎಚ್ಚರಗೊಳಿಸುವುದೂ ನಿಮಗೆ ಅಸಹನೀಯವಾಗಿರುವುದಾದರೆ ನನ್ನ ಭರವಸೆ 
ಅಲ್ಲಾಹನ ಮೇಲಿದೆ. ನೀವು ಸ್ವಯಂ ನಿಶ್ಚಯಿಸಿ ಕೊಂಡಿರುವ ಸಹಭಾಗಿಗಳನ್ನು ಜತೆಗೂಡಿಸಿಕೊಂಡು ಒಂದು 
ಒಮ್ಮತದ ನಿರ್ಧಾರವನ್ನು ಮಾಡಿಕೊಳ್ಳಿರಿ. ನಿಮ್ಮ ಮುಂದಿರುವ ಯೋಜನೆಯ ಯಾವ ಅಂಶವೂ ನಿಮ್ಮ 
ದೃಷ್ಟಿಯಿಂದ ಮರೆಯಾಗಿ ಹೋಗದಂತೆ ಅದರ ಬಗ್ಗೆ ಚೆನ್ನಾಗಿ ಆಲೋಚಿಸಿರಿ. ಅನಂತರ ಅದನ್ನು ನನ್ನ ವಿರುದ್ಧ 


ವೇಳೆ ಇವರು ದತ್ತುಪುತ್ರನೆಂಬ ನೆಲೆಯಲ್ಲಿ ದೇವಪುತ್ರನೆನ್ನುವುದಾದರೆ ಇದು ಎರಡರ ಪೈಕಿ ಯಾವುದಾದರೂ ಒಂದು 
ಸ್ಥಿತಿಯಲ್ಲಾಗಿರಬೇಕು. ಅರ್ಥಾತ್‌- ಒಂದು ಇವರು ಅಲ್ಲಾಹನನ್ನು ತಾನು ಸಂತತಿಹೀನನೆಂದೂ, ಒಬ್ಬ ವಾರೀಸುದಾರನನ್ನು ದತ್ತಿನಲ್ಲಿ 
ಪಡೆದುಕೊಂಡು ಮಕ್ಕಳಿಲ್ಲದ್ದರಿಂದ ತನಗುಂಟಾಗುವ ನಪ್ಪವನ್ನು ನಾಮಮಾತ್ರಕ್ಕಾದರೂ ನೀಗಿಸಿಕೊಳ್ಳಬೇಕೆಂದೂ ಪ್ರಯತ್ನಿಸುವ 
ಮಾನವನ ಹಾಗೆಂದೂ ತಿಳಿದುಕೊಂಡಿರಬೇಕು. ಅಥವಾ ಅಲ್ಲಾಹನೂ ಮಾನವರಂತೆ ಭಾಮೋದ್ವೇಗವುಳ್ಳವನೆಂದೂ ಆದುದರಿಂದ 
ತನ್ನ ಅಸಂಖ್ಯಾತ ದಾಸರ ಪೈಕಿ ಒಬ್ಬನ ಮೇಲೆ ಅವನಿಗೆ ವಿಶೇಷ ವ್ಯಾಮೋಹವುಂಟಾಗಿ ಅವನನ್ನು ತನ್ನ ಮಗನನ್ನಾಗಿ 
ಮಾಡಿಕೊಂಡನೆಂದೂ ತಿಳಿದುಕೊಂಡಿರಬೇಕು. ಈ ಮೂರು ರೂಪಗಳ ಪೈಕಿ ಯಾವುದೇ ಇರಲಿ, ಈ ವಿಶ್ವಾಸದ ಮೂಲ ಬಾಷನೆಗಳಲ್ಲಿ 
ಅಲ್ಲಾಹನ ಮೇಲೆ ಅನೇಕ ಕೊರತೆಗಳು, ದೌರ್ಬಲ್ಯಗಳು, ಹಲವಾರು ದೋಷಗಳು ಮತ್ತು ಹಲವು ಬಯಕೆಗಳ ಆರೋಪಗಳನ್ನು 
ಹೊರಿಸಲಾಗಿದೆ. ಆದುದರಿಂದಲೇ, ಮಾತಿನ ಆರಂಭದಲ್ಲೇ ನೀವು ಅಲ್ಲಾಹನ ಮೇಲೆ ಹೊರಿಸುತ್ತಿರುವ ಸಕಲ ದೋಷಗಳಿಂದಲೂ 
ಕೊರತೆಗಳಿಂದಲೂ ದೌರ್ಬಲ್ಯಗಳಿಂದಲೂ ಅವನು"ವಿರಹಿತನೆಂದು ಹೇಳಲಾಗಿದೆ. ಎರಡನೆಯ ನುಡಿಯಲ್ಲಿ - ನಶ್ವರ ಮಾನವರಿಗೆ 
ಬೇಕಾಗುವಂತಹ ಸಂತತಿಯ ಅಥವಾ ಯಾರನ್ನಾದರೂ." ದತ್ತುಪುತ್ರನನ್ನಾಗಿ ಮಾಡಿಕೊಳ್ಳುವಂತಹ ಬೇಡಿಕೆಗಳಿಂದಲೂ ಅವನು 
ಪರಿಶುದ್ಧನು ಎನ್ನಲಾಗಿದೆ. ಮೂರನೆಯ ನುಡಿಯಲ್ಲಿ- ಭೂಮಿ-ಆಕಾಶಗಳಲ್ಲಿ ಎಲ್ಲವೂ ಅಲ್ಲಾಹನ ದಾಸರೂ ಅವನ ಸೃಷ್ಟಿಗಳೂ 
ಆಗಿರುತ್ತವೆ, ಎಲ್ಲರನ್ನೂ ಬಿಟ್ಟು ಯಾವನಾದರೂ ಒಬ್ಬನನ್ನು ತನ್ನ ಏಕ ಮಾತ್ರ ಪುತ್ರನನ್ನಾಗಿಸಿ ಅಥವಾ ಉತ್ತರಾಧಿಕಾರಿಯನ್ನಾಗಿ 
ಮಾಡಿಕೊಳ್ಳಲು ಅವನಿಗೆ ಅವರ ಪೈಕಿ ಯಾರೊಂದಿಗೂ ಖಾಸಗಿ ಸಂಬಂಧವಿಲ್ಲ. ಗುಣವಿಶೇಷಗಳ ದೃಷ್ಟಿಯಿಂದ ಅಲ್ಲಾಹನು ಕೆಲವು 
ದಾಸರಿಗಿಂತ ಬೇರೆ ಕೆಲವರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿರುವುದರಲ್ಲಿ ಸಂಶಯವಿಲ್ಲ. ಆದರೂ ಅದು ಒಬ್ಬ ದಾಸನನ್ನು ದಾಸ್ಕದ 
ಸ್ಥಾನದಿಂದ ಮೇಲೆತ್ತಿ ದೇವ ಸಹಭಾಗಿತ್ವದ ಸ್ಥಾನಕ್ಕೆ ಏರಿಸುವ ಅರ್ಥದಲ್ಲಿ ಅಲ್ಲವೆಂದೂ ಹೇಳಲಾಗಿದೆ. ಈ' ಪ್ರೀತಿಯ 
ಗರಿಷ್ಠಮಟ್ಟವನ್ನು ಇದಕ್ಕೆ ಮುಂಚಿನ ಒಂದು ಸೂಕ್ತದಲ್ಲಿ - 'ಸತ್ಕವಿಶ್ವಾಸ ಸ್ವೀಕಾರ ಮಾಡಿದವರಿಗೆ ಮತ್ತು 'ತಕ್ಕಾ'(ಧರ್ಮನಿಷೈ)ದ 
ನಿಲುಮೆಯನ್ನಿರಿಸಿಕೊಂಡವರಿಗೆ ಯಾವುದೇ ಭಯ ಮತ್ತು ವ್ಯಥೆಯ ಸಂಭವವೇ' ಇಲ್ಲ. ಇಹ-ಪರ ಜೀವನಗಳೆರಡರಲ್ಲೂ ಅವರಿಗೆ 
ಶುಭವಾರ್ತೆಯೇ ಶುಭವಾರ್ತೆ' ಎಂದು ಹೇಳಲಾಗಿದೆ. ۹ 

69. ಇಷ್ಟರವರೆಗೆ ಅವರಿಗೆ ಸಮರ್ಪಕವಾದ تج‎ ಪ್ರಮಾಣಗಳಿಂದಲೂ ಹೃದಯಕ್ಕೆ ನಾಟುನಂತಹ ಬೋಧನೆಗಳ 
ಮೂಲಕವೂ ಅವರ ವಿಶ್ವಾಸ, ಆಚಾರ ಹಾಗೂ ವಿಚಾರಪರ ದೋಷಗಳು ಯಾವುವು ಮತ್ತು ಅವು ದೋಷವಾಗಿರುವುದು ಹೇಗೆಂದೂ 


5208-1 


672 ಛೆ ಕುರ್‌ಆನ್‌ ವ್ಯಾಖ್ಯಾನ 


oH Ts 3 422‏ سے 
EE EG AT GL‏ 


ಜಸ بھی دہ‎ 4 ೨7 2 ಇತಿ 
جا‎ BO IO 


a pr 


و NEL Ni 3೨4‏ 4 مردے دے۔ 
بای نکیل“ hs PRE‏ 


ಕಾರ್ಯಾಚರಣೆಗೆ ತನ್ನಿರಿ ಮತ್ತು ನನಗೆ ಸಮಯಾವಕಾಶ ಕೊಡ ಬೇಡಿರಿ ನೀವು ನನ್ನ ಉಪದೇಶವನ್ನು 
ತಿರಸ್ಕರಿಸಿದರೆ, (ನನಗೆ ನಷ್ಟವೇನು?) ನಾನಂತು ನಿಮ್ಮಿಂದ ಯಾವತ್ತು ಪ್ರತಿಫಲಾಪೇಕ್ಸಕನಾಗಿರಲಿಲ್ಲ. ನನ್ನ 
ಪ್ರತಿಫಲವು ಅಲ್ಲಾಹನಲ್ಲಿದೆ. (ಯಾರಾದರೂ ಮಾನ್ಮ ಮಾಡಲಿ ಅಥವಾ ಮಾಡದಿರಲಿ) ನಾನು ಸ್ವಯಂ 
ಮುಸ್ಲಿಮನಾಗಿರಬೇಕೆಂದು ನನಗೆ ಆಜ್ಞಾಪಿಸಲಾಗಿದೆ.' ಆ ಜನರು ಅವರನ್ನು ಸುಳ್ಳಾಗಿಸಿದರು. ಇದರ 
ಪರಿಣಾಮವಾಗಿ ನಾವು ಅವರನ್ನೂ ಅವರ ಸಂಗಡ ನಾಬೆಯಲ್ಲಿದ್ದವರೆಲ್ಲರನ್ನೂ ರಕ್ಲಿಸಿದೆವು. ' ಅವರನ್ನೇ 
ಭೂಮಿಯಲ್ಲಿ ಉತ್ತರಾಧಿಕಾರಿಗಳಾಗಿ ಮಾಡಿದೆವು ಮತ್ತು ನಮ್ಮ ದೃಷ್ಟಾಂತಗಳನ್ನು ಸುಳ್ಳಾಗಿಸಿದ್ದ ಎಲ್ಲರನ್ನೂ 
ಮುಳುಗಿಸಿ ಬಿಟ್ಟೆವು. ಆದುದರಿಂದ ಎಚ್ಚರಿಕೆ ನೀಡಲಾದವರ (ಅಷ್ಟಾಗಿಯೂ ಸ್ವೀಕರಿಸದಿದ್ದವರ) ಪರಿಣಾಮ 
ವೇನಾಯಿತೆಂದು ನೋಡಿಕೊಳ್ಳಿರಿ. ; 

(74) 'ನೂಹ'ರ ತರುವಾಯ ನಾವು ಬೇರೆ ಬೇರೆ ರಸೂಲರನ್ನು ಅವರ ಜನಾಂಗಗಳ ಕಡೆಗೆ ರವಾನಿಸಿದೆವು. 
ಅವರೆಲ್ಲ ಅವರ ಬಳಿಗೆ ಸುಸ್ಪಷ್ಟ ದೃಷ್ಟಾಂತಗಳ ಸಹಿತ ಬಂದರು. ಆದರೆ ಅವರು ಈ ಮುಂಚೆ 
ಸುಳ್ಳಾಗಿಸಿದ್ದುದನ್ನು ಮತ್ತೆ ಸ್ವೀಕರಿಸಲಿಲ್ಲ. ಹೀಗೆ ಹದವೂರಿ ಸಾಗುವವರ ಹೃದಯಗಳಿಗೆ ನಾವು ಮುದ್ರೆಯೊತ್ತಿ 
ಬಿಡುತ್ತೇವೆ.” 


ತೋರಿಸಿ ಅದರೊಂದಿಗೆ ಸರಿಯಾದುದು ಯಾವುದು ಮತ್ತು ಅದು ಹೇಗೆ ಸರಿಯೆಂಬುದನ್ನೂ ವಿವರವಾಗಿ ತಿಳಿಸಿಕೊಡಲಾಗಿತ್ತು. 
ಈಗ ಇಷ್ಟು ಸರಿಯಾದ ಸರಳವಾದ ಸುಸ್ಪಷ್ಟ ಬೋಧನೆಗೆ ಉತ್ತರ ರೂಪದಲ್ಲಿ ಅವರು ಕೈಗೊಂಡ ನಿಲುಮೆ ಹಾಗೂ ವರ್ತನೆಯ 
ಕಡೆಗೆ ಗಮನ ಹರಿಸಲಾಗಿದೆ. ಅವರು ಈ ಬುದ್ಧಿಯುತ ವಿಮರ್ಶೆ ಮತ್ತು ಸರಿಯಾದ ಮಾರ್ಗದರ್ಶನದ ಬಗ್ಗೆ ವಿವೇಚಿಸಿ ತಮ್ಮ 
ಪಥಭ್ರಷ್ಟತೆಯ ಬಗ್ಗೆ ಪುನರಾವಲೋಕನ ನಡೆಸುವ ಬದಲು ಹಲವು ವರ್ಷಗಳಿಂದ ಅವರ ಹಿತಚಿಂತಕನಾದ, ನಿಸ್ಪಾರ್ಥಿಯಾದ 
ಮತ್ತು ಅವರ ಹಿತಕ್ಕಾಗಿಯೇ ಬೋಧನೆ ನೀಡುತ್ತಿದ್ದ ಓರ್ವ ವ್ಯಕ್ತಿಗೆ ಅವರ ಆಧಾರ ಪ್ರಮಾಣಗಳಿಗೆ ಉತ್ತರವಾಗಿ ಕಲ್ಲೆಸೆತದ 
ಮತ್ತು ಬುದ್ಧಿವಾದದ ವಿರುದ್ಧ ಬೈಗಳ ಮಳೆಗರೆಯುತ್ತಿದ್ದರು. ಅವರಿಗೆ ತಮ್ಮ ಊರಿನಲ್ಲಿ ತಪ್ಪನ್ನು ತಪ್ಪೆಂದು ಹೇಳುವ ಹಾಗೂ 
ಸರಿಯಾದುದನ್ನು ಬೋಧಿಸುವ ವ್ಯಕ್ತಿಯ ಅಸ್ತಿತ್ವವೇ ಅಸಹನೀಯವಾಗಿತ್ತು. ಕುರುಡರಾಗಿರುವ ನಮ್ಮ ನಡುವೆ ವಾಸಿಸುತ್ತಿರುವ 
ಕಣ್ಣುಳ್ಳವನು ನಮ್ಮ ಕಣ್ಣುಗಳನ್ನು ತೆರೆಯಲು ಪ್ರಯತ್ನಿಸುವ ಬದಲು ತನ್ನ ಕಣ್ಣುಗಳನ್ನೇ ಮುಚ್ಚಿಕೊಳ್ಳಬೇಕು. ಅನ್ಯಥಾ ಆ ವ್ಯಕ್ತಿಯ 
ಕಣ್ಣುಗಳನ್ನೇ ನಾವು ಒಡೆದು ಹಾಕುವೆವುು ನಮ್ಮ ಈ ಪ್ರದೇಶದಲ್ಲಿ ದೃಷ್ಟಿಯೆಂಬುದು ಇರಲೇಬಾರದು ಎಂಬುದು ಅವರ 
ಬೇಡಿಕೆಯಾಗಿತ್ತು. ಅವರು ತೋರುತ್ತಿರುವ ಈ ವರ್ತನೆಯ ಕುರಿತು ಏನಾದರೂ ಹೇಳುವುದರ ಬದಲಿಗೆ ಅಲ್ಲಾಹನು ತನ್ನ 
ಪೈಗಂಬರರೊಡನೆ - ನೀವು ಅವರಿಗೆ ಪ್ರವಾದಿ ನೂಹರ(ಅ) ವೃತ್ತಾಂತವನ್ನು ತಿಳಿಸಿರಿ. ಅದರಲ್ಲಿ ಅವರು ನಿಮ್ಮ ಮತ್ತು ಅವರ 
ನಡುವಣ ವಿವಾದದ ಬಗ್ಗೆ ಸರಿಯಾದ ಉತ್ತರವನ್ನು ಕಂಡುಕೊಳ್ಳುವರು ಎಂದಿರುತ್ತಾನೆ. 

70. ನಾನು ನನ್ನ ಕರ್ತವ್ಯದಿಂದ ಹಿಂದೆ ಸರಿಯಲಾರೆ. ನನ್ನ ವಿರುದ್ಧ ನಿಮ್ಮಿಂದ ಏನೆಲ್ಲಾ ಮಾಡಲು ಸಾಧ್ಯವಿದೆಯೋ ಅದನ್ನೆಲ್ಲಾ 
ಮಾಡಿರಿ. ನನಗಂತು ನನ್ನ ಪ್ರಭುವಿನ ಮೇಲೆ ಸಂಪೂರ್ಣ ಭರವಸೆ ಇದೆ ಎಂಬಂತಹ ಪಂಥಾಹ್ವಾನವಿದು. 

71. ಒಮ್ಮೆ ತಪ್ಪು ಮಾಡಿ ಮಾನಸಿಕ ಪೂರ್ವಗ್ರಹ ಮತ್ತು ಹಟಮಾರಿತನದ ಕಾರಣ ಅದೇ ತಪ್ಪಿಗೆ-ಅಂಟಿಕೊಂಡಿರುವವರನ್ನು 
ಹದಮೂರಿ ನಡೆಯುವವರು ಎನ್ನುತ್ತಾರೆ. ಅಂತಹವರು ಒಮ್ಮೆ ಒಂದು ವಿಷಯವನ್ನು ನಿರಾಕರಿಸಿಬಿಟ್ಟರೆಂದರೆ ಆ ಬಳಿಕ ಯಾವ 


ಕಾಂಡ -1| 


10. ಯೂನುಸ್‌ 673 


7 1 PA 


HELI SSSI bogs ELS 
CAA CR OS ES TT 
2 NDE دنہ‎ S35 ಹ ಹಿ sk 


(75-82) ಅವರ ಬಳಿಕ? ನಾವು ಮೂಸಾ ಮತ್ತು ಹಾರೂನರನ್ನು ನಮ್ಮ ನಿದರ್ಶನಗಳ ಸಹಿತ ಫಿರ್‌ಔನ್‌ 
ಮತ್ತು ಅವನ ಸರದಾರರ ಕಡೆಗೆ ಕಳುಹಿಸಿದೆವು. ಆದರೆ ಅವರು ತಮ್ಮ ಹಿರಿಮೆಯ ದರ್ಪವನ್ನು ತೋರಿದರು” 
ಮತ್ತು ಅವರು ಅಪರಾಧಿಗಳಾಗಿದ್ದರು. 'ಆ ಪ್ರಕಾರ ಅವರು ನಮ್ಮ ಕಡೆಯಿಂದ ಸತ್ಸವು ಅವರ ಮುಂದೆ 
ಬಂದಾಗ ಇದು ಸುವ್ಯಕ್ತ ಮಾಟವೆಂದು ಬಿಟ್ಟರು.* 'ಮೂಸಾ'ರು ಹೀಗೆಂದರು, "ನಿಮ್ಮ ಮುಂದೆ ಸತ್ಯವು 


ಸಮಾಧಾನಕರ ಮಾತೂ ಉಪದೇಶವೂ ಸೂಕ್ತ ಅಧಾರ ಪ್ರಮಾಣವೂ ಅವರಿಗೆ ನಾಟುವುದಿಲ್ಲ. ಆದುದರಿಂದ ಅವರು ಅದನ್ನು 
ಒಪ್ಪಿಕೊಳ್ಳುವುದೂ ಇಲ್ಲ. ಇಂತಹವರಿಗೆ ಮುಂದೆ ಸನ್ಮಾರ್ಗಕ್ಕೆ ಬರುವ ಅನುಗ್ರಹ ಲಭಿಸದೆ ಇರುವಂತಹ ಶಾಪ ಬೀಳುತ್ತದೆ. 

72. ಈ ಸಂದರ್ಭದಲ್ಲಿ ನಾವು ಅಆ್‌ರಾಫ್‌ ಅಧ್ಯಾಯದಲ್ಲಿ (ರುಕೂಲ್‌ 13ರಿಂದ 21ರ ವರೆಗೆ) ಪ್ರವಾದಿ ಮೂಸಾ ಮತ್ತು 
ಫಿರ್‌ಔನನ ಕುರಿತು ವಿವರಿಸಿರುವಂತಹ ಟಿಪ್ಪಣಿಗಳನ್ನು ನೋಡಿಕೊಳ್ಳಬೇಕು. ಅಲ್ಲಿ ಕೊಟ್ಟಿರುವ ವಿವರಣೆಯನ್ನು ಇಲ್ಲಿ 
ಪುನರಾವರ್ತ್ಶಿಸಲಾಗಿಲ್ಲ, 

73. ಅರ್ಥಾತ್‌- ಅವರು ತಮ್ಮ ಸಂಪತ್ತು, ಸಾಮ್ರಾಜ್ಕಾಧಿಕಾರ ಪ್ರಾಬಲ್ಕ ಮತ್ತು ಪ್ರತಾಪಗಳಿಂದ ಮದೋನ್ಮತ್ತರಾಗಿ 
ತಮ್ಮನ್ನು ತಾವೇ ದೇವ ದಾಸ್ಕದ ಸ್ಥಾನಕ್ಕಿಂತ ಅತೀತರೆಂದು ಭಾವಿಸಿಕೊಂಡು ಬಾಸ್ಕ-ಅನುಸರಣೆ ತೋರುವ ಬದಲಿಗೆ ದರ್ಪದೊಂದಿಗೆ 
ಸೆಟೆದು ನಿಂತರು. 

74. ಅರ್ಥಾತ್‌- ಪ್ರವಾದಿ ಮೂಸಾರ(ಅ) ಸಂದೇಶವನ್ನು ಕೇಳಿದ ಜನರು, ಹ. ಮುಹಮ್ಮದ್‌ ಪೈಗಂಬರರೊಡನೆ(ಸ) ಮಕ್ಕಾದ 
ಸತ್ಯನಿಷೇಧಿಗಳು ಹೇಳಿದ ಹಾಗೆಯೇ 'ಈ ವ್ಯಕ್ತಿ ಸ್ಪಷ್ಟ ಜಾದೂಗಾರ' ಎಂದರು. (ಇದೇ ಅಧ್ಯಾಯದ ಎರಡನೆಯ ಸೂಕ್ತವನ್ನು 
ನೋಡಿರಿ.) 

ಇಲ್ಲಿ ವಾಕ್ಸರಣಿಯ ಮೇಲೆ ದೃಷ್ಟಿ ಹಾಯಿಸಿದರೆ ಹ. ಮೂಸಾ ಮತ್ತು ಹ. ಹಾರೂನ್‌ರೂ(ಅ) ವಾಸ್ತವದಲ್ಲಿ 
ಹ. ನೂಹರೂ(ಲ) ಅನಂತರದ 'ಪ್ರವಾದಿಗಳೂ ಅಂತ್ಯ ಪ್ರವಾದಿ ಹ. ಮುಹಮ್ಮದ್‌ರು(ಸ) ಯಾವ ಕರ್ತವ್ಯ ನಿರ್ವಹಣೆಗಾಗಿ 
ನಿಯುಕ್ತರಾಗಿದ್ದರೋ ಅದೇ ಕರ್ತವ್ಯಕ್ಕಾಗಿ ನಿಯುಕ್ತರಾಗಿದ್ದರೆಂದು ವ್ಯಕ್ತವಾಗುತ್ತದೆ. ಈ ಅಧ್ಯಾಯದಲ್ಲಿ ಪ್ರಾರಂಭದಿಂದಲೇ ಒಂದೇ 
ವಿಷಯ ಮುಂದುವರಿಯುತ್ತದೆ. ಸರ್ವಲೋಕಗಳ ಪಾಲಕಪ್ರಭುವಾಗಿರುವ ಅಲ್ಲಾಹನನ್ನು ಮಾತ್ರ ತಮ್ಮ ಆರಾಧ್ಯನೆಂದು ಒಪ್ಪಿಕೊಳ್ಳಿರಿ 
ಮತ್ತು ಈ ಜೀವನಾನಂತರ ಇನ್ನೊಂದು ಜೀವನದಲ್ಲಿ ಅಲ್ಲಾಹನ ಮುಂದೆ ಹಾಜರಾಗಿ ನಿಮ್ಮ ಜೀವಸಿ ಕರ್ಮಗಳ ಲೆಕ್ಕ ಪತ್ರ 
ಕೊಡಲಿಕ್ಕಿದೆಯೆಂದೂ ಒಪ್ಪಿಕೊಳ್ಳಿರಿ. ಪೈಗಂಬರರ ಈ ಆಹ್ವಾನವನ್ನು ನಿರಾಕರಿಸುತ್ತಿದ್ದವರೆದುರು ಬೇವ ಸಂದೇಶವಾಹಕರೆಲ್ಲರೂ 
ಸದಾ ಸಾರುತ್ತಿದ್ದ ಈ ಏಕದೇವ ವಿಶ್ವಾಸ ಮತ್ತು ಪರಲೋಕ ವಿಶ್ವಾಸಗಳನ್ನು ಸ್ವೀಕರಿಸಿಕೊಳ್ಳುವುದರಲ್ಲೇ ಸಕಲ ಮಾನವರ ಯಶಸ್ಸು 
ಅಡಗಿದೆ. ನೀವು ಇವುಗಳನ್ನು ಸ್ವೀಕರಿಸಿಕೊಳ್ಳಬೇಕು ಮತ್ತು ನಿಮ್ಮ ಸಕಲ ಜೀವನ ವ್ಯವಹಾರಗಳನ್ನು ಇದೇ ಆಧಾರದಲ್ಲಿ ನೆಲೆ 
ನಿಲ್ಲಿಸಿಕೊಳ್ಳಬೇಕು. ಈ ಕಾರ್ಯವೆಸಗಿದವರು ಮಾತ್ರ ವಿಜಯಿಗಳಾದರು. ಇದನ್ನು ನಿರಾಕರಿಸಿದ ಯಾವ ಜನಾಂಗವೇ ಆಗಿದ್ದರೂ 
ಕಟ್ಟ ಕಡೆಗೆ ನಾಶ ಹೊಂದಿತು ಎನ್ನಲಾಗಿದೆ. ಇದುವೇ ಈ ಅಧ್ಯಾಯದ ಕೇಂದ್ರೀಯ ವಿಷಯ. ಈ ವಿಷಯಕ್ಕೆ ಸಂಬಂಧಿಸಿ ಐತಿಹಾಸಿಕ 
ದೃಷ್ಟಿಯಿಂದ ಇತರ ಪ್ರವಾದಿಗಳ ಪ್ರಸ್ತಾಪ ಬಂದಿದ್ದರೆ ಅದೂ ಈ ಅಧ್ಯಾಯದಲ್ಲಿ ಕೊಟ್ಟಿರುವ ಅಹ್ವಾನವೇ ಸಕಲ ಪ್ರವಾದಿಗಳ 
ಧರ್ಮವಾಗಿತ್ತೆಂದೂ ಇದನ್ನೇ ಹ. ಮೂಸಾ(ಅ) ಮತ್ತು ಹ. ಹಾರೂನರೂ(ಅ) ಫಿರ್‌ಔನ್‌ ಮತ್ತು ಅವನ ಸರದಾರರ 
ಮುಂದಿಟ್ಟಿದ್ದರೆಂದೂ ತಿಳಿಸುವ ಉದ್ದೇಶದಿಂದಲೇ ಆಗಿದೆ. ಕೆಲವರು ಊಹಿಸಿಕೊಂಡಿರುವಂತೆ ಹ. ಮೂಸಾ ಮತ್ತು ಹ. 
ಹಾರೂನರ(ಅ) ಆಂದೋಲನವು ಒಂದು ನಿರ್ದಿಷ್ಟ ಜನಾಂಗವನ್ನು ಇನ್ನೊಂದು ಜನಾಂಗದ ದಾಸ್ಯದಿಂದ 
ವಿಮೋಚನೆಗೊಳಿಸುವುದಾಗಿತ್ತೆಂಬುದು ನಿಜವಾಗಿರುತ್ತಿದ್ದರೆ, ಈ ವಿಷಯಾನು" 


ಬಂಧದಲ್ಲಿ ಈ ಘಟನೆಯನ್ನು ಐತಿಹಾಸಿಕ ದೃಷ್ಟಾಂತದ 


ಕಾಂಡ -11 


674 ಕುರ್‌ಆನ್‌ ವ್ಯಾಖ್ಯಾನ 


v3 و صا رو‎ 2d ೨ i, "> py 4» اکٹ‎ 4೨7 - ص02‎ 
ONS AIG HY) $b ARNG a 
7 Wa ೨4 پر سر‎ 1 &- 
ಹಿರಿಮ 
೨ರ. دہ‎ 43151 ENE ೨೬ 
نال‎ yp EH LE oc SLi 


ಪ್ರತ್ಯಕ್ಷೆಗೊಂಡಾಗ ಅದನ್ನು ಹೀಗೆನ್ನುತ್ತೀರಾ? ಇದು ಮಾಟಬೇ? ವಸ್ತುತಃ ಮಾಟಗಾರರು ಯಶಸ್ವಿಗಳಾಗುವುದಿಲ್ಲ.” 
ಅವರು , ಹೀಗೆ ಉತ್ತರಿಸಿದರು, "ನಾವು ನಮ್ಮ ಪೂರ್ವಜರನ್ನು ಕಂಡಿದ್ದ ಪದ್ಧತಿಯಿಂದ ನಮ್ಮನ್ನು 
ತಿರುಗಿಸಲಿಕ್ಕಾಗಿಯೂ ಭೂಮಿಯಲ್ಲಿ ನಿಮ್ಮಿಬ್ಬರ ಹಿರಿಮೆ ಸೆಂಸ್ಥಾಪಿಸಲಿಕ್ಕಾಗಿಯೂ ನೀನು ಬಂದಿರುವೆಯಾ?” 


ರೂಪದಲ್ಲಿ ಮುಂದಿಡುವುದು ಅಸಮಂಜಸಮಾಗುತ್ತಿತ್ತು. ಅವರಿಬ್ಬರ ಆಂದೋಲನದಲ್ಲಿ ಬನೀಣಸ್ರಾಈಲರನ್ನು (ಒಂದು ಮುಸ್ಲಿಮ್‌ 
ಜನಾಂಗವನ್ನು ಒಂದು ಸತ್ಯನಿಷೇಧಿ ಜನಾಂಗದ ಹಿಡಿತದಿಂದ (ಅದು ಸತ್ಯನಿಷೇಧ ನೀತಿಯಲ್ಲೇ ಸ್ಥಿರವಾಗಿದ್ದರೆ) ಬಿಡುಗಡೆಗೊಳಿಸುವುದೂ 
ಒಂದಂಶವಾಗಿತ್ತು ಎಂಬುದರಲ್ಲಿ ಸಂದೇಹವಿಲ್ಲ. ಆದರೆ ಇದು ಒಂದು ಮೂಲೋದಬ್ಬೇಶವಾಗಿರದೆ ಕೇವಲ ಅದರ ಒಂದು ಭಾಗ 
ಮಾತ್ರವಾಗಿತ್ತು. ಅವರ ನಿಯುಕ್ತಿಯ ಮೂಲೋದ್ದೇಶವಂತು ಕುರ್‌ಆನಿನ ಪ್ರಕಾರ ಸಕಲ ಪ್ರವಾದಿಗಳ ರವಾನೆಯ ಉದ್ದೇಶವೇ 
ಆಗಿದ್ದು 'ಅನ್ನಾಯುಆತ್‌' ಅಧ್ಯಾಯದಲ್ಲಿ- ಫಿರ್‌ಔನನ ಬಳಿಗೆ ಹೋಗಿರಿ, ಏಕೆಂದರೆ ಅವನು ದಾಸ್ಕದ ಮೇರೆ ಮೊರಿ ಹೋಗಿದ್ದಾನೆ. 
ಅವನೊಡನೆ 'ನೀನು ಸುಧಾರಣೆಗೊಳ್ಳಲು ಸಿದ್ದನಿರುವೆಯಾ? ಹಾಗೂ ನಾನು ನಿನಗೆ ನಿನ್ನ ಪ್ರಭುವಿನ ಕಡೆಗೆ ಮಾರ್ಗದರ್ಶನ ಮಾಡಿದರೆ 
ನೀನು ಅವನನ್ನು ಭಯಪಡುವೆಯಾ? ಎಂದು ಕೇಳು' ಎನ್ನಲಾಗಿದೆ. ಆದರೆ ಫಿರ್‌ಔನನೂ ಅವನ ಆಸ್ಥಾನದವರೂ ಈ ಆಹ್ವಾನವನ್ನು 
ಸ್ವೀಕರಿಸಲಿಲ್ಲ. ಕೊನೆಗೆ ಮೂಸಾರಿಗೆ(ಅ) ತಮ್ಮ ಮುಸ್ಲಿಮ್‌ ಜನಾಂಗವನ್ನು ಅವನ ಹಿಡಿತದಿಂದ ತಪ್ಪಿಸಿಕೊಂಡೊಯ್ಕುವ ಕೆಲಸ 
ಮಾಡಬೇಕಾಗಿ ಬಂತು. ಈ ಕಾರಣದಿಂದ ಈ ವಿಷಯವೇ ಇತಿಹಾಸದಲ್ಲಿ ಅವರ ಆಂದೋಲನದಲ್ಲಿ ಎದ್ದು ಕಾಣತೊಡಗಿತು. 
ಕುರ್‌ಆನಿನಲ್ಲೂ ಇದನ್ನು ಇತಿಹಾಸದಲ್ಲಿರುವ ರೀತಿಯಲ್ಲೇ ಸುವ್ಯಕ್ತವಾಗಿ ತೋರಿಸಲಾಗಿದೆ. ಕುರ್‌ಆನಿನ ವಿವರಣೆಗಳನ್ನು ಅದರ 
ಪೂರ್ಣತೆಗಳಿಂದ ಬೇರ್ಪಡಿಸಿ ನೋಡದೆ ಅವುಗಳನ್ನು ಪೂರ್ಣತೆಯ ಅಧೀನವಾಗಿರಿಸಿ ನೋಡುವವನೂ ಅರ್ಥಮಾಡಿಕೊಳ್ಳುವವನೂ 
ಒಂದು ಜನಾಂಗದ ದಾಸ್ಮ ವಿಮೋಚನೆ ಮಾತ್ರ ಒಬ್ಬ ಪ್ರವಾದಿಯ ಮುಖ್ಯ ಆಂದೋಲನವಾಗಿತ್ತೆಂದೂ ಸತ್ಕಾಹ್ವಾನವು ಭಾಗಶಃ 
ಉದ್ದೇಶವಾಗಿತ್ತೆಂದೂ ಎಷ್ಟು ಮಾತ್ರಕ್ಕೂ ಹೇಳಲಾರನು. 

75. ತಾತ್ಸರ್ಯವೇನೆಂದರೆ - ಬಾಹ್ಮ ದೃಷ್ಟಿಯಲ್ಲಿ ಜಾದೂ ಮತ್ತು ಮುಲ್‌ಜಿರಾ(ಪವಾಡ)ದ ನಡುವೆ ಇರುವ ಸಾಮ್ಯವನ್ನು 
ಕಂಡು, ನೀವೂ ಇದನ್ನು ಜಾದೂ ಎಂದು ಹೇಳಿಬಿಟ್ಟಿರಿ. ಆದರೆ ಓ ತಿಳಿಗೇಡಿಗಳೇ ಜಾದೂಗಾರರ ಶೀಲ ಸ್ವಭಾವಗಳು ಹೇಗಿರುತ್ತವೆ 
ಮತ್ತು ಅವರು ಯಾವ ಉದ್ದೇಶಕ್ಕಾಗಿ ಜಾದೂಗಾರಿಕೆ ನಡೆಸುತ್ತಾರೆ ಎಂಬುದನ್ನು ನೀವು ನೋಡಲಿಲ್ಲ. ಕ್ರೂರಿಯೂ 
ಪ್ರತಾಪಶಾಲಿಯೂ ಆಗಿರುವ ಒಬ್ಬ ಸರ್ವಾಧಿಕಾರಿ ಚಕ್ರವರ್ತಿಯ ಆಸ್ಥಾನದ ಬಹಿರಂಗ ಸಭೆಗೆ ಬಂದು ನಿಸ್ವಾರ್ಥದಿಂದಲೂ 
ನಿರ್ಭೀತಿಯಿಂದ ಅವನ ಪಥಬ್ರಷ್ಟತೆಯನ್ನು ಖಂಡಿಸಿ ದೇವಭೆಯ ಮತ್ತು ಪಾವಿತ್ರ್ಯ ಸ್ವೀಕರಿಸಲು ಕರೆಕೊಡುವುದೂ ಜಾದೂಗಾರರಿಗೆ 
ಸೇರಿದ ಕೆಲಸವೇ? ನಿಮ್ಮಲ್ಲಿ ಜಾದೂಗಾರನೊಬ್ಬನು ' ಬಂದರೆ [ಅವನು ಪ್ರಥಮತಃ ನಿಮ್ಮ ಮತ್ತು ನಿಮ್ಮ ಆಸ್ಲಾನದವರ 
ಮುಖಿಸ್ತುತಿಗೈಯುವನು. ನನಗೆ ನನ್ನ ಚಮತ್ಕಾರಗಳನ್ನು ಪ್ರದರ್ಶಿಸಲು ಒಂದು ಅವಕಾಶ ಕೊಡಿರೆಂದು ಅಂಗಲಾಚಿ ಬೇಡಿಕೊಳ್ಳುವನು. 
ಆ . ಪ್ರಕಾರ ಪ್ರವೇಶ ಸಿಕ್ಕಿದೊಡನೆ ಸಾಮಾನ್ಮ ಭಟ್ಟಂಗಿಗಳಿಗಿಂತಲೂ ಹೆಚ್ಚು ವಿನಯ ಪ್ರಕಟಿಸುತ್ತ ನಮಸ್ಕಾರಗಳ ಮೇಲೆ 
ನಮಸ್ಕಾರಗಳನ್ನು ಮಾಡುತ್ತ ನಿಮ್ಮ ಸ್ಥಾನಮಾನ ಸಂಪತ್ಸಮೃದ್ಧಿಗಾಗಿ ಕೂಗಿ ಕೂಗಿ ಪ್ರಾರ್ಥಿಸುವನು.] ತಮ್ಮ ಈ ಸೇವಕನ ಕೆಲವು 
ಚಮತ್ಕಾರಗಳನ್ನು ವೀಕ್ಷಿಸೋಣವಾಗಲಿ ಸ್ವಾಮೊ, ಎಂದು ಬೇಡಿಕೊಳ್ಳುವನು. ನೀವು ಅವನು ಪ್ರದರ್ಶಿಸಿದ ಚಮತ್ಕಾರಗಳನ್ನು 
ನೋಡಿದ ಬಳಿಕ ಕೈಚಾಚಿ, 'ಅಯ್ಕಾ ಸ್ವಾಮೊ, ಏನಾದರೂ ಕೊಡಿರಿ' ಎಂದು ಬೇಡಿಕೊಳ್ಳುವನು. ಇಷ್ಟೆಲ್ಲ ವಿಷಯವನ್ನು 'ಮಾಟಗಾರರು 
ಯಶಸ್ವಿಯಾಗುವುದಿಲ್ಲ' ಎಂಬ ಒಂದೇ ಕಿರುನುಡಿಯಲ್ಲಿ ಹೇಳಿ ಮುಗಿಸಲಾಗಿದೆ. 

76. ಹೆ. ಮೂಸಾ ಮತ್ತು ಹ. ಹಾರೂನ್‌ರ(ಅ) ಮುಖ್ಯ ಬೇಡಿಕೆಯು ಬನೀಇಸ್ರಾಈಲರ ವಿಮೋಚನೆಯೇ ಆಗಿರುತ್ತಿದ್ದರೆ 
'ಈ ಇಬ್ಬರು ಸಹೋದರರ ಆಂದೋಲನವು ಹಬ್ಬುವುದರಿಂದ ಈಜಿಪ್ಟ್‌ ಸಾಮ್ರಾಜ್ಯದ ಧರ್ಮವೇ ಬದಲಾಗಿ ಹೋಗುವುದು ಮತ್ತು 


ಕಾಂಡ -11 


10, ಯೂನುಸ್‌ 675 


IS OMAN ISS ASO Lo 
ನಾವು ನಿಮ್ಮ ಮಾತನ್ನು ಸ್ವೀಕರಿಸುವವರಲ್ಲ." ಫಿರ್‌ಔನನು (ತನ್ನವರೊಡನೆ) ಹೇಳಿದನು, "ಪ್ರತಿಯೊಬ್ಬ ತಜ್ಞ 
ಮಾಟಗಾರನನ್ನು ನನ್ನ ಮುಂದೆ ಹಾಜರುಪಡಿಸಿರಿ." ಮಾಟಗಾರರು ಬಂದಾಗ (ಅವರೊಡನೆ) ಮೂಸಾ, "ನೀವು 
ಎಸೆಯಬೇಕಾದುದನ್ನು ಎಸೆಯಿರಿ" ಎಂದರು. ಅವರು ಮಂತ್ರ ದಂಡಗಳನ್ನು ಎಸೆದಾಗ ಮೂಸಾರು (ಹೀಗೆ) 
ಹೇಳಿದರು, "ನೀವೀಗ ಎಸೆದುದು ಜಾದುವಾಗಿರುತ್ತದೆ. ಅಲ್ಲಾಹನು ಈಗಲೇ ಇದನ್ನು ನಿರರ್ಥಕಗೊಳಿಸಿ 
ಬಿಡುತ್ತಾನೆ. ಅಲ್ಲಾಹನು ಕಿಡಿಗೇಡಿಗಳ ಕಾರ್ಯವನ್ನು ಸರಿಯಾಗಲು ಬಿಡುವುದಿಲ್ಲ ಮತ್ತು ಅಲ್ಲಾಹನು ತನ್ನ 
ಅಪ್ಪಣೆಯಿಂದ ಸತ್ಯವನ್ನು ಸತ್ಯವನ್ನಾಗಿಯೇ ಮಾಡಿ ತೋರಿಸುತ್ತಾನೆ. ಇದರಿಂದ ಅಪರಾಧಿಗಳಿಗೆ ಎಷ್ಟೇ 
ಅಸಂತುಷ್ಟಿಯುಂಟಾದರೂ ಸರಿಯೇ." 

(83) ಮೂಸಾರವರ ಮೇಲೆ ಆ ಜನಾಂಗದ ಕೆಲವು ಮಂದಿ ಯುವಕರ್‌ ವಿನಾ ಇನ್ನಾರೂ 


ದೇಶದಲ್ಲಿ ನಮ್ಮ ಸ್ಥಾನದಲ್ಲಿ ಇವರ ಮೇಲ್ಮೆ ಸ್ಥಾಪಿತವಾಗಿ ಬಿಡುವುದು' ಎಂದು ಫಿರ್‌ಔನ್‌ನು ತನ್ನ ಆಸ್ಥಾನದವರೊಡನೆ ಎಷ್ಟು 
ಮಾತ್ರಕ್ಕೂ ಹೇಳುತ್ತಿರಲಿಲ್ಲ. ಅವನಿಗೆ ಈ ಭಯವುಂಟಾಗಲು ಕಾರಣವೇ ಹ. ಮೂಸಾರು(ಅ) ಈಜಿಪ್ಟ್‌ನವರಿಗೆ ದೇವ ہت‎ 
ಆರಾಧನೆಯ ಕರೆ ನೀಡುತ್ತಿದ್ದುಬಾಗಿತ್ತು. ಇದರಿಂದಾಗಿ ಫಿರ್‌ಔನನ, ಅವನ ಸರಬಾರರ ಮತ್ತು ಧಾರ್ಮಿಕ ಮುಖಂಡರ ನಾಯಕತ್ಯಕ್ಕೆ 
ಗಂಡಾಂತರ ಬಂದೊದಗಿತ್ತು. (ಇನ್ನಷ್ಟು ವಿವರಣೆಗೆ 'ಅಲ್‌ರಾಫ್‌' ಅಧ್ಯಾಯದ 88 ಮತ್ತು 'ಅಲ್‌ ಮೂಮಿನ್‌'ನ 43ನೆಯ 
ಟಿಪ್ಪಣಿಗಳನ್ನೂ ಓದಿರಿ.) 

77. ಅರ್ಥಾತ್‌- ನಾನು ಶತೋರಿಸುತ್ತಿದ್ದುದು ಇಂದ್ರಜಾಲವಲ್ಲ; ನೀವು ತೋರಿಸುತ್ತಿರುವುದು ಇಂದ್ರಜಾಲ. 

78. ಮೂಲದಲ್ಲಿ 'ದುರ್ರಿಯ್ಯಃ' ಎಂಬ ಪದ ಪ್ರಯೋಗವಾಗಿದೆ. ಅದರ ಅರ್ಥ 'ಸಂತತಿ.' ನಾವು ಅದನ್ನು 'ಯುವಕರ' ಎಂದು 
ಅನುವಾದಿಸಿದ್ದೇವೆ. ವಾಸ್ತವದಲ್ಲಿ ಈ ವಿಶೇಷ ಪದವನ್ನು ಇಲ್ಲಿ ಪ್ರಯೋಗಿಸಿ ಕುರ್‌ಆನ್‌ ವಿವರಿಸಲಿಚ್ಛಿಸಿರುವುದೇನೆಂದರೆ - ಆ 
ಅಪಾಯಕಾರಿ ಕಾಲಘಟ್ಟದಲ್ಲಿ ಸತ್ಮಕ್ಕೆ ಸಹಕಾರ ಕೊಟ್ಟು ಸತ್ಯದ ಧ್ವಜವಾಹಕರನ್ನು ತಮ್ಮ ಮುಖಂಡರನ್ನಾಗಿ ಮಾಡಿಕೊಳ್ಳುವ 
ಸಾಹಸವನ್ನು ಕೆಲವು ಮಂದಿ ಯುವಕರೂ ಯುವತಿಯರೂ ಮಾತ್ರ ಮಾಡಿದರು. ಆದರೆ ಅವರ ತಂದೆ ತಾಯಂದಿರಿಗೆ ಮತ್ತು 
ಜನಾಂಗದ ಹಿರಿಯರಿಗೆ ಇದರ ಅನುಗ್ರಹ ಸಿಗಲಿಲ್ಲ, ಈ ಸಮಯಸಾಧಕತೆ, ಲೌಕಿಕ ಧೇಯೋದ್ದೇಶಗಳು ಮತ್ತು ಕ್ಲೇಮಸಾಧಕತೆಯು 
ಅವರನ್ನು ಸತ್ಯದ ಪಕ್ಸಪಾತಿಗಳಾಗಲು ಬಿಡಲಿಲ್ಲ. ಆ ಮಾರ್ಗವು ಅವರಿಗೆ ಗಂಡಾಂತರಕಾರಿಯಾಗಿ ತೋರುತ್ತಿತ್ತು. ಸತ್ಯಮಾರ್ಗಿಗಳಿಗೆ 
ಸಹಕಾರ ನೀಡುವ ಮಾತಂತಿರಲಿ - ಅವರು, 'ಮೂಸಾರ(ಅ) ಬಳಿಗೆ ಹೋಗಬೇಡಿರಿ. ಅನ್ಯಥಾ ಫಿರ್‌ಔನನ ಕ್ರೋಧಕ್ಕೊಳಗಾಗುವಿರಿ. 
ಇದರಿಂದ ನಮ್ಮ ಮೇಲೆ ವಿಪತ್ತನ್ನು ತಂದೊಡ್ಡುವಿರಿ' ಎನ್ನುತ್ತ ಯುವಕರನ್ನು ತಡೆಯುತ್ತಿದ್ದರು. 

ಈ ವಿಷಯವನ್ನು ಕುರ್‌ಆನ್‌ ಇಷ್ಟು ವ್ಯಕ್ತವಾಗಿ ಹೇಳಲು ಕಾರಣವಿದೆ. ಮಕ್ಕಾ ವಾಸಿಗಳ ಪೈಕಿ ಹ ಮುಹಮ್ಮದ್‌ರಿಗೆ(ಸ) 
ಸಹಕಾರ ಕೊಡುತ್ತಿದ್ದವರು ಅಲ್ಲಿಯ ವಯೋವೃದ್ಧರಾಗಿರಲಿಲ್ಲ. ಅವರು ಕೆಲವು ಮಂದಿ ಸಾಹಸಿಗಳಾದ ಯುವಕರೇ ಆಗಿದ್ದರು. 
ಅಲೀ ಬಿನ್‌ ಅಬೀತಾಲಿಬ್‌, ಜಲ್‌ಫರ್‌ ತಯಾರ್‌, ರುುಬೈರ್‌, ತಲ್‌ಹಃ ಸಅದ್‌ ಬಿನ್‌ ಅಬೀ ವಕ್ಕಾಸ್‌, ಮುಸ್‌ಅಬ್‌ ಬಿನ್‌ 
ಉಮರ್‌, ಅಬ್ದುಲ್ಲಾ ಬಿನ್‌ ಮಸ್‌ಊದ್‌ರಂತಹವರು(ರ) ಇಸ್ಲಾಮ್‌ ಸ್ವೀಕರಿಸುವಾಗ 20 ವರ್ಷಕ್ಕಿಂತಲೂ ಕಡಿಮೆ 
ಪ್ರಾಯದವರಾಗಿದ್ದರು. ಅಬ್ದುರ್ರಹ್ಮಾನ್‌ ಬಿನ್‌ ಔಫ್‌, ಬಿಲಾಲ್‌ ಮತ್ತು ಸುಹೈಬ್‌ರವರ(ರ) ಪ್ರಾಯ 20 ಮತ್ತು 30ರೊಳಗಿತ್ತು. 
ಅಬೂ ಉಬೈದಾ ಬಿನ್‌ ಜರ್ರಾಹ್‌, ರುದ್‌ ಬಿನ್‌ ಹಾರಿಸ್‌, ಉಸ್ಮಾನ್‌ ಬಿನ್‌ ಅಫ್ಸಾನ್‌ ಮತ್ತು ಉಮರ್‌ ಫಾರೂಕ್‌ರವರ(ರ) 
ಪ್ರಾಯ 30 ಮತ್ತು! 35ರೊಳಗಿತ್ತು. ಇವರಿಗಿಂತ ಹೆಚ್ಚು ಪ್ರಾಯದವರು ಹ. ಅಬೂಬಕರ್‌(ರ) ಆಗಿದ್ದರೂ ಅವರ ಪ್ರಾಯವೂ ಇಸ್ಲಾಮ್‌ 
ಸ್ವೀಕರಿಸುವಾಗ 38ಕ್ಕಿಂತ ಹೆಚ್ಚಾಗಿರಲಿಲ್ಲ. ಪ್ರಾರಂಭದ ಮುಸ್ಲಿಮರ ಪೈಕಿ ಪ್ರವಾದಿವರ್ಯರ ಪ್ರಾಯಕ್ಕಿಂತ ಹೆಚ್ಚಿನ ಪ್ರಾಯದ ಸಹಾಬಿ 


ಕಾಂಡ -11 


676 ಕುರ್‌ಆನ್‌ ವ್ಯಾಖ್ಯಾನ 


ُولی ج- لے ۴7 امن ಖಿ‏ 2% 45 تد گفقگوؤد دہ 45 
೨18% ೨ 5s ೨ ತಿ‏ 


\ pa 


-- $5; sd SEs ال رکا‎ 


ವಿಶ್ವಾಸವಿರಿಸಲಿಲ್ಲ.” (ಇದು) ಫಿರ್‌ಔನನ ಭಯದಿಂದ ಹಾಗೂ ತಮ್ಮ ಜನಾಂಗದ ಮುಖಂಡರ ಭಯದಿಂದ. 
ಫಿರ್‌ಔನ್‌ ಅವರನ್ನು ಯಾತನೆಗೊಳಪಡಿಸುವನೆಂದು (ಅವರಿಗೆ ಭಯವಿತ್ತು.) ವಾಸ್ತವದಲ್ಲಿ ಫಿರ್‌ಔನನು 
ಭೂಮಿಯ' ಮೇಲೆ ಪ್ರಾಬಲ್ಕ್ಲ ಹೊಂದಿದವನೂ ಹದಮೂರಿದವನೂ ಆಗಿದ್ದನು.* 

(84-86) ಮೂಸಾ ತಮ್ಮ ಜನಾಂಗದೊಡನೆ, "ಜನರೇ, ನೀವು ನಿಜಕ್ಕೂ ಅಲ್ಲಾಹನ ಮೇಲೆ 
ವಿಶ್ವಾಸವಿಡುತ್ತೀರಾದರೆ- ಅವನ ಮೇಲೆ ಭರವಸೆಯನ್ನಿರಿಸಿರಿ- ನೀವು ನಿಜಕ್ಕೂ ಮುಸ್ಲಿಮರಾಗಿದ್ದರೆ" (ಹಾಗೆ 
ಮಾಡಿರಿ! ಎಂದು ಹೇಳಿದರು. ಅವರು ಉತ್ತರವಿತ್ತರು: "ನಾವು ಅಲ್ಲಾಹನ ಮೇಲೆಯೇ ಭರವಸೆಯನ್ನಿರಿಸಿದೆವು. 


ಒಬ್ಬರು ಮಾತ್ರ ನಮಗೆ ಕಂಡು ಬರುತ್ತಾರೆ. ಅವರು ಹ. ಉಬೈದಾ ಬಿನ್‌ ಹಾರಿಸ್‌ ಮುತ್ತಲಬೀ. ಇಡೀ ಸಮೂಹದಲ್ಲಿ ಹ. ಅಮ್ಮಾರ್‌ 
ಬಿನ್‌ ಯಾಸಿರ್‌(ರ) ಒಬ್ಬರು ಮಾತ್ರ ಪ್ರವಾದಿವರ್ಯರ(ಸ) ಸಮವಯಸ್ಕರಾಗಿದ್ದುದನ್ನು ನಾವು ಕಾಣುತ್ತೇವೆ. 

79. ಮೂಲದಲ್ಲಿ 'ಫಮಾ ಅಮನ ಲಿ ಮೂಸಾ' (ಇನ್ನಾರೂ ಮೂಸಾರ(ಅ) ಮೇಲೆ ವಿಶ್ವಾಸವಿರಿಸಲಿಲ್ಲ) ಎಂದಿದೆ. ಇದರಿಂದ 
ಪ್ರಾಯಶಃ ಬನೀಇಸ್ರಾಈಲರೆಲ್ಲರೂ ಸತ್ಯನಿಷೇಧಿಗಳಾಗಿದ್ದರೆಂದೂ ಅವರ ಪೈಕಿ ಪ್ರಾರಂಭದಲ್ಲಿ ಕೆಲವೇ ಮಂದಿ ಸತ್ಯವಿಶ್ವಾಸ ಸ್ವೀಕಾರ 
ಮಾಡಿದರೆಂದೂ ಕೆಲವರು ತಿಳಿದುಕೊಂಡರು. ಆದರೆ ಇಲ್ಲಿ ವ್ಯಾಕರಣ ಶಾಸ್ತ್ರ ಪ್ರಕಾರ ಅನುಸರಣೆ ಮತ್ತು ವಿಧೇಯತೆಯ ಅರ್ಥ 
ಬರುತ್ತದೆ. ಅರ್ಥಾತ್‌- ಒಬ್ಬನ ಅಭಿಪ್ರಾಯವನ್ನು ಸ್ವೀಕರಿಸಿಕೊಳ್ಳುವುದು ಮತ್ತು ಅವನು ಹೇಳಿದಂತೆ ನಡೆಯುವುದು. ಆದುದರಿಂದ 
ಬನೀಣಸ್ರಾಈಲರ ಇಡೀ ಜನಾಂಗದಲ್ಲಿ ಹ. ಮೂಸಾರನ್ನು(ಅ) ನಾಯಕನೆಂದು ಒಪ್ಪಿಕೊಂಡು ಅವರ ಅನುಸರಣೆ ಸ್ವೀಕರಿಸಲು ಕೆಲವೇ 
ಮಂದಿ ಯುವಕರ ಹೊರತು ಬೇರಾರೂ ಸಿದ್ಧರಾಗಲಿಲ್ಲವೆಂದು ಇದರ ಅರ್ಥ. ಇದು ಅವರಿಗೆ ಹ ಮೂಸಾರ(ಅ) ಸತ್ಯಸಂಧತೆಯ 
ಹಾಗೂ ಅವರು ಸಾರುವ ಸಂದೇಶವು ಸತ್ಯಪೂರ್ಣವಾಗಿರುವ ಬಗ್ಗೆ ಸಂದೇಹವಿತ್ತೆಂಬ ಕಾರಣದಿಂದಾಗಿರಲಿಲ್ಲ ಬದಲಾಗಿ ಇದು 
ಅವರೂ ಅವರ ಮುಂಬಾಳುಗಳೂ ಹ. ಮೂಸಾರಿಗೆ(ಅ) ಸಹಕಾರ ಕೊಟ್ಟು ತಮ್ಮನ್ನು ತಾವೇ ಫಿರ್‌ಔನ್‌ನ ಹಿಂಸೆಗೆ ಗುರಿಪಡಿಸಿಕೊಳ್ಳಲು 
ಸಿದ್ಧರಿಲ್ಲದ ಕಾರಣದಿಂದಾಗಿತ್ತೆಂದು ಮುಂದಿನ ವಾಕ್ಕದಿಂದ ತಿಳಿದು ಬರುತ್ತದೆ. 

[ಅಲ್‌ರಾಫ್‌ ಅಧ್ಯಾಯದ 129ನೆಯ ಸೂಕ್ತದಲ್ಲಿ ಈ ವಿಷಯದ ಕಡೆಗೇ ಸೂಚನೆ ಕೊಡಲಾಗಿದೆ. ಇದರ ವಿವರಣೆಯನ್ನು 
ಬೈಬಲಿನ ವಿಮೋಚನಾ ಕಾಂಡದ 6 : 20-21ರಲ್ಲೂ ತಲ್ಮೂದಿನಲ್ಲೂ ಕಾಣಬಹುದು.] 

80. ಮೂಲದಲ್ಲಿ 'ಮುಸ್ರಿಫೀನ್‌' ಎಂಬ ಪದ ಪ್ರಯೋಗಿಸಲ್ಪಟ್ಟಿದೆ. ಇದರ ಅರ್ಥ ಹದ ಮೊರುವವರು. ಆದರೆ ಕೇವಲ 
ಈ ಶಬ್ದಾರ್ಥದಿಂದ ಇದರ ತಿರುಳು ವ್ಯಕ್ತವಾಗುವುದಿಲ್ಲ. "ಮುಸ್ರಿಫೀನ್‌' (ಹದ ಮೊರುವವರು) ಎಂದರೆ ತಮ್ಮ ಸ್ವಾರ್ಥವನ್ನು 
ಸಾಧಿಸಿಕೊಳ್ಳಲಿಕ್ಕಾಗಿ ಯಾವ ಕೆಟ್ಟ ಮಾರ್ಗವನ್ನು ಹಿಡಿಯಲೂ ಅಂಜದವರೆಂದರ್ಥ. ಅಂತಹವರು ಯಾವುದೇ ಅಕ್ರಮ, ಅನೈತಿಕತೆ, 
ಪಾಶವೀಕೃತ್ಯ, ಬರ್ಬರತೆಗಳಿಗೆ ಹೇಸುವುದಿಲ್ಲ. ತಮ್ಮ ಸ್ವಾರ್ಥ ಸಾಧನೆಗಾಗಿ ಯಾವ ಕೀಳು ಮಟ್ಟಕ್ಕೂ ತಲುಪುವರು. ಅವರು ತಡೆದು 
ನಿಲ್ಲಿಸುವ ಮೇರೆಯೆಂಬುದೇ ಇಲ್ಲ, 

81. ಈ ಮಾತುಗಳನ್ನು ಯಾವುದಾದರೂ ಸತ್ಯನಿಷೇಧಿ ಜನಾಂಗವನ್ನು 00 ಹೇಳಿರಲು ಸಾಧ್ಯವಿಲ್ಲವೆಂಬುದು ವ್ಯಕ್ತ. 
ಬನೀ ಇಸ್ರಾಈಲರ ಇಡೀ ಜನಾಂಗವು ಆಗ ಮುಸ್ಲಿಮರೆ ಆಗಿತ್ತೆಂದು ಹ. ಮೂಸಾರ(ಅ) ಈ ಮಾತುಗಳಿಂದ ತಿಳಿದು ಬರುತ್ತದೆ. 
ನೀವು ಸ್ವತಃ ಹೇಳಿಕೊಳ್ಳುತ್ತಿರುವ ಪ್ರಕಾರ ನೀವು ಮುಸ್ಲಿಮರೆಂದಾದರೆ ಫಿರ್‌ಔನನ ಬಲಕ್ಕೆ ಹೆದರಬೇಡಿರಿ. ಅಲ್ಲಾಹನ ಮೇಲೆ ಭರವಸೆ 
ಇಡಿರಿ - ಎಂದು ಹ. ಮೂಸಾರು(ಅ) ಅವರಿಗೆ ಬೋಧನೆ ನೀಡುತ್ತಿದ್ದರು. 

82. ಇದು ಹ. ಮೂಸಾರಿಗೆ(ಅ) ನೆರವಾಗಲುದ್ಯುಕ್ತರಾಗಿದ್ದ ಆ ಯುವಕರ ಉತ್ತರವಾಗಿತ್ತು. ಇಲ್ಲಿ 'ಕಾಲೂ' (ಅವರು 
ಹೇಳಿದರು) ಎಂಬ ಸರ್ವನಾಮವು ಜನಾಂಗದ ಕಡೆಗೆ ಸೂಚಿಸದೆ 'ದುರ್ರಿಯ್ಯ? (ಯುವಕರ) ಕಡೆಗೆ ಸೂಚಿಸುತ್ತದೆಂಬುದು 
ವಿಷಯಾನುಬಂಧದಿಂದ ವ್ಯಕ್ತವಾಗುತ್ತದೆ. 


ಕಾಂಡ -11 


۱٦۱۵. ಯೂನುಸ್‌ 677 


کے,  ners 7 A‏ 7۶وا ہوک مد ما ا ابو ھ| دے 

ASS SEP EES ONDE 
ETE مھ‎ 254 ley PE RTA 

yest Ss HSS 

ಓ ನಮ್ಮ ಪ್ರಭೂ, ನಮ್ಮನ್ನು ಅಕ್ರಮಿಗಳಿಗೆ ಪರೀಕ್ಷಾ ಸಾಢನವನ್ನಾಗಿ” ಮಾಡದಿರು- ಮತ್ತು ನಿನ್ನ ಕೃಪೆಯಿಂದ 

ನಮ್ಮನ್ನು ಸತ್ಯನಿಷೇಧಿಗಳಿಂದ ರಕ್ಷಿಸು." 

(87) ನಾವು ಮೂಸಾ ಮತ್ತು ಅವರ ಸಹೋದರನಿಗೆ (ಈ ರೀತಿ) ಸೂಚನೆ ಕೊಟ್ಟೆವು, "ಈಜಿಪ್ಪಿನಲ್ಲಿ 

ತಮ್ಮ ಜನಾಂಗದವರಿಗಾಗಿ ಕೆಲವು ನಿವೇಶನಗಳನ್ನು ಒದಗಿಸಿರಿ. ತಮ್ಮ ಆ ನಿವೇಶನಗಳನ್ನು 


ಅಭಿಮುಖಕೇಂದ್ರ(ಕಿಬ್ಲಾ)ವನ್ನಾಗಿ ಮಾಡಿಕೊಳ್ಳಿರಿ ನಮಾರುನ್ನು ಸಂಸ್ಥಾಪಿಸಿರ್‌" ಮತ್ತು ಸತ್ಯವಿಶ್ವಾಸಿಗಳಿಗೆ 
ಶುಭವಾರ್ತೆ ನೀಡಿರಿ." 


83. 'ನಮ್ಮನ್ನು ಅಕ್ರಮಿಗಳಿಗೆ ಪರೀಕ್ಷಾ ಸಾಧನವನ್ನಾಗಿ ಮಾಡದಿರು! ಎಂಬ ಆ ಯುವಕರ ಪ್ರಾರ್ಥನೆಯು ವಿಶಾಲಾರ್ಥವನ್ನು 
ಹೊಂದಿದೆ. ಪಥಬ್ರಷ್ಟತೆಯು ಉತ್ತುಂಗಾವಸ್ಥೆಯಲ್ಲಿರುವಾಗ ಕೆಲವರು ಸತ್ಯಸಂಸ್ಥಾಪನೆಗಾಗಿ ಎದ್ದಾಗ ,ಅವರು ನಾನಾ ಬಗೆಯ 
ಅಕ್ರಮಿಗಳನ್ನು ಎದುರಿಸಬೇಕಾಗುತ್ತದೆ. ಸತ್ಕಾಹ್ಟಾನಿಗಳಿಗೆ ಉಂಟಾಗುವ ಪ್ರತಿಯೊಂದು ಪರಾಜಯವೂ ಕಷ್ಟವೂ ಪ್ರಮಾದವೂ 
ದೌರ್ಬಲ್ಯವೂ ದೋಷವೂ ಆ ವಿವಿಧ ಜನಾಂಗದವರಿಗೆ ವಿವಿಧ ರೀತಿಯಲ್ಲಿ ಪರೀಕ್ಷೆಯಾಗಿ ಮಾರ್ಪಡುತ್ತದೆ. ಏಕೆಂದರೆ 
ಮಿಥ್ಯವಾದಿಗಳು ಇದನ್ನೆಲ್ಲಾ, ಸತ್ಯದ ಪ್ರತಿಪಾದಕರು ಮಿಥ್ಯಮಾರ್ಗದಲ್ಲಿದ್ದಾರೆನ್ನುವುದಕ್ಕೆ ಆಧಾರವೆಂದು ಭಾವಿಸುತ್ತಾರೆ. ಆದುದರಿಂದ 
ಹೆ. ಮೂಸಾರ(ಅ) ಸಂಗಾತಿಗಳು- 'ದೇವಾ ನಾವು ಅಕ್ರಮಿಗಳಿಗೆ ಪರೀಕ್ಷಾ ಸಾಧನವಾಗಿ ಬಿಡದಂತೆ ನೀನು ನಮ್ಮ ಮೇಲೆ ಅನುಗ್ರಹ 
ತೋರು. ಅರ್ಥಾತ್‌- ನಮ್ಮನ್ನು ದೋಷಗಳಿಂದಲೂ ದೌರ್ಬಲ್ಯಗಳಿಂದಲೂ ರಕ್ಷಿಸು. ನಮ್ಮ ಪ್ರಯತ್ನಗಳನ್ನು ಈ ಜಗತ್ತಿನಲ್ಲಿ 
ಫಲಕಾರಿಯಾಗಿ ಮಾಡಿ ನಮ್ಮ ಅಸ್ತಿತ್ವವು ಜನತೆಗೆ ಹಿತಕರವಾಗುವಂತೆ ಮಾಡು, ಅಹಿತಕಾರಿಯನ್ನಾಗಿ ಮಾಡಬೇಡ' ಎಂದು 
ಪ್ರಾರ್ಥಿಸಿದುದು ಅತ್ಯಂತ ಅರ್ಥಗರ್ಭಿತವಾಗಿತ್ತು. ' 

84. ಈ ಸೂಕ್ತದ ತಾತ್ಸರ್ಯದ ಬಗ್ಗೆ ವ್ಯಾಖ್ಮಾನಕಾರರ ನಡುವೆ ಭಿನ್ನಾಭಿಪ್ರಾಯವಿದೆ. ಇದರ ಪದಗಳನ್ನು ಮತ್ತು ಈ 
ಮಾತುಗಳನ್ನು ಯಾವ ವಾತಾವರಣದಲ್ಲಿ ಹೇಳಲಾಗಿರುವುದೋ ಅದನ್ನು ವಿಶ್ಲೇಷಿಸುವಾಗ ಪ್ರಾಯಶಃ ಈಜಿಪ್ಟ್‌ನಲ್ಲಿ ಅರಸನ 
ದಬ್ಬಾಳಿಕೆ ಹಾಗೂ ಸ್ವತಃ ಬನೀಇಸ್ರಾಈಲರ ದುರ್ಬಲ ವಿಶ್ವಾಸದಿಂದ ಬನೀಇಸ್ರಾಈಲರಲ್ಲಿ ಹಾಗೂ ಈಜಿಪ್ಟ್‌ನ ಮುಸ್ಲಿಮರಲ್ಲಿ 
ನಮಾಮಿನ ವ್ಯವಸ್ಥೆಯು ಇಲ್ಲದಂತಾಗಿತ್ತೆಂದು ಭಾಸವಾಗುತ್ತದೆ. ಇದು ಅವರ ಅಧಃಪತನ, ಅನೈಕ್ಕ ಹಾಗೂ ಅವರ ಧಾರ್ಮಿಕ 
ಸ್ಫೂರ್ತಿಯ ನಾಶಕ್ಕೆ ಅತಿ ದೊಡ್ಡ ಕಾರಣವಾಗಿತ್ತು. ಈ ವ್ಯವಸ್ಥೆಯನ್ನು ಮರುಸಂಸ್ಥಾಪಿಸಬೇಕೆಂದೂ ಇದಕ್ಕಾಗಿ ಈಜಿಪ್ಟ್‌ನಲ್ಲಿ ಕೆಲವು 
ಕಟ್ಟಡಗಳನ್ನು ನಿರ್ಮಿಸಿ ಅಲ್ಲಿ ಸಾಮೂಹಿಕ ನಮಾರುನ್ನು ನೆರವೇರಿಸಬೇಕೆಂದೂ ಹ. ಮೂಸಾರಿಗೆ(ಅ) ಆದೇಶಿಸಲಾಯಿತು. ಏಕೆಂದರೆ 
ಒಂದು ಭ್ರಷ್ಟ ಹಾಗೂ ಚದುರಿ ಹೋದ ಮುಸ್ಲಿಮ್‌ ಜನಾಂಗದಲ್ಲಿ ಧಾರ್ಮಿಕ ಪುನಶ್ನೇತನವನ್ನುಂಟು ಮಾಡಿ ಚದುರಿ ಹೋದ 
ಶಕ್ತಿಗಳನ್ನೆಲ್ಲಾ ಪುನಃ ಒಟ್ಟುಗೂಡಿಸಬೇಕಾದ ಇಸ್ಲಾಮೊ ಪ್ರಯತ್ನದ ಪ್ರಥಮ ಹೆಜ್ಜೆಯು ಸಾಮೂಹಿಕ ನಮಾರು್‌ ವ್ಯವಸ್ಥೆಯ 
ಸಂಸ್ಥಾಪನೆಯೇ ಆಗಿದೆ. ಆ ನಿವೇಶನಗಳನ್ನು ಅಭಿಮುಖ ಕೇಂದ್ರವನ್ನಾಗಿ ಮಾಡಿಕೊಳ್ಳುವುದೆಂದರೆ ಆ ಕಟ್ಟಡಗಳನ್ನು ಸಮಸ್ತ 
ಜನಾಂಗದ ಕೇಂದ್ರವನ್ನಾಗಿ ಮಾಡುವುದೇ ಆಗಿರಬೇಕೆಂದು ನನ್ನ ಭಾವನೆ. ಆ ಬಳಿಕ 'ನಮಾರು್‌ನ್ನು ಸಂಸ್ಥಾಪಿಸಿರಿ' ಎಂದುದರ 
1 ಅರ್ಥವು, ಬೇರೆ ಬೇರೆಯಾಗಿ ತಂತಮ್ಮ ಸ್ಥಾನಗಳಲ್ಲಿ ನಮಾರಖ್‌ ಮಾಡುವುದರ ಬದಲಿಗೆ ಆ ನಿಶ್ಚಿತ ಸ್ತಾನಗಳಲ್ಲೇ ಒಟ್ಟು ಸೇರಿ 
ನಮಾರುಖ್‌ ಮಾಡಬೇಕೆಂದಾಗುತ್ತದೆ. ಏಕೆಂದರೆ ಕುರ್‌ಆನಿನ ಪಾರಿಭಾಪಿಕದಲ್ಲಿ 'ನಮಾರುನ ಸಂಸ್ಥಾಪನೆ' ಎಂದರೆ ಕಡ್ಡಾಯವಾಗಿ 
ಸಾಮೂಹಿಕವಾಗಿ ನಮಾರು್‌ ನಿರ್ವಹಿಸಬೇಕೆಂದೇ ಆಗಿದೆ. 

85. ಅರ್ಥಾತ್‌- ಸತ್ಯವಿಶ್ವಾಸಿಗಳಲ್ಲಿ ಕಂಡು ಬರುತ್ತಿರುವ ನಿರಾಶೆ, ಭೀತಿ, ನಿರುತ್ಸಾಹಗಳನ್ನು ಹೋಗಲಾಡಿಸಿರಿ. ಅವರನ್ನು 
ಆಶಾವಾದಿಗಳನ್ನಾಗಿ ಮಾಡಿರಿ. ಅವರಲ್ಲಿ ಧೈರ್ಯ ತುಂಬಿರಿ. ಶುಭವಾರ್ತೆ ನೀಡುವುದರಲ್ಲಿ ಇವೆಲ್ಲಾ ಸೇರಿವೆ. 


ಕಾಂಡ -11 


9 ಕುರ್‌ಆನ್‌ ವ್ಯಾಖ್ಯಾನ 


ےکی کے وبدب se‏ ہے ہے Glee‏ 2 کی ے 32 Ie‏ کا2 1 
LOGIE;‏ زین و نمو الا نی ME CUA‏ 


KEES BESTE رن "نا اخ‎ 
SES sss تال گل ات‎ AIAN 
AN AEN سیل‎ 
ASIAN SELES ANS EE NEIL 


(88-89) ಮೂಸಾ ಪ್ರಾರ್ಥಿಸಿದರು, "ಓ ನಮ್ಮ ಪ್ರಭೂ, ನೀನು ಫಿರ್‌ಔನ್‌ ಮತ್ತು ಅವನ ಸರದಾರರಿಗೆ 
ಲೌಕಿಕ ಜೀವನದಲ್ಲಿ ವೈಭವಾಡಂಬರ್‌' ಹಾಗೂ ಸಂಪತ್ತ; ನ್ನು ನೀಡಿರುವ ಓ ಪ್ರಭೂ, ಇದು ಅವರು 
ಜನರನ್ನು ನಿನ್ನ ಮಾರ್ಗದಿಂದ ತಪ್ಪಿಸಲಿಕ್ಕಾಗಿಯೇ? ಓ ಪ್ರಭೂ, ಅವರ ಸಂಪತ್ತನ್ನು ನಾಶಪಡಿಸು. ಅವರು 
ವೇದನಾಯುಕ್ತ ಯಾತನೆಯನ್ನು ಕಣ್ಣಾರೆ ಕಾಣುವವರೆಗೂ ವಿಶ್ವಾಸವಿರಿಸದಂತೆ ಅವರ ಹೃದಯಗಳ ಮೇಲೆ 
ಮುದ್ರೆಯೊತ್ತಿಬಿಡು." ಅಲ್ಲಾಹ್‌ ಉತ್ತರವಿತ್ತನು: - ನಿಮ್ಮಿಬ್ಬರ ಪ್ರಾರ್ಥನೆಯು ಸ್ವೀಕಾರವಾಯಿತು. ದೃಢಚಿತ್ತರಾಗಿರಿ, 
ಅಜ್ಞಾನಿಗಳ ಮಾರ್ಗವನ್ನೆಂದಿಗೂ ಅನುಸರಿಸಬೇಡಿರಿ.* 

(90-92) ನಾವು ಬನೀಇಸ್ರಾಈಲರನ್ನು ಸಮುದ್ರ ದಾಟಿಸಿಕೊಂಡೊಯ್ಲೆವು. ಅನ೦ತರ ಫಿರ್‌ಔನನೂ ಅವನ 
ಸೇನೆಯೂ ದಂಗೆ, ವಿದ್ವೇಷಗಳನ್ನು ಉದ್ದೇಶವಾಗಿರಿಸಿಕೊಂಡು ಅವರನ್ನು ಬೆನ್ನಟ್ಟಿದರು. ಕೊನೆಗೆ ಫಿರ್‌ಔನನು 


86. ಮೇಲಿನ ಸೂಕ್ತಗಳು ಹ. ಮೂಸಾರ(ಅ) ಧರ್ಮಾಹ್ವಾನದ ಆರಂಭಕಾಲಕ್ಕೆ ಸಂಬಂಧಿಸಿವೆ ಮತ್ತು ಈ ಪ್ರಾರ್ಥನೆಯು 
ಈಜಿಪ್ಟ್‌ನಲ್ಲಿ ಅವರ ವಾಸ್ತವ್ಯ ಕಾಲದ ಅತ್ಯಂತ ಕೊನೆಯ ಘಟ್ಟದ್ದಾಗಿದೆ. ಇವುಗಳ ನಡುವೆ ಒಂದು ದೀರ್ಫ ಕಾಲಾವಧಿ ಇದೆ. 
ಆ ಕಾಲದ ವಿವರಗಳನ್ನು ಇಲ್ಲಿ ಕಡೆಗಣಿಸಲಾಗಿದೆ. ಕುರ್‌ಆನಿನ ಇತರ ಕಡೆಗಳಲ್ಲಿ ಈ ಮಧ್ಯಕಾಲದ ವಿಷಯಗಳನ್ನೂ ವಿವರವಾಗಿ 
ಹೇಳಲಾಗಿದೆ. 

87. ಅರ್ಥಾತ್‌- ವೈಭವ, ಸಡಗರ ಮತ್ತು ನಾಗರಿಕತೆಯ ಯಾವ لع‎ ಸೌಂದರ್ಯಕ್ಕಾಗಿ ಜಗತ್ತು ಅವರ ಬಗ್ಗೆ دہ‎ 
ಪಡುತ್ತದೋ ಹಾಗೂ 'ಅವರ ಹಾಗೆ ನಾವೂ ಆಗುತ್ತಿದ್ದರೆ! ಎಂದು ಹಾತೊರೆಯುತ್ತದೋ ಆ ವೈಭವಾಡಂಬರಗಳು. 

88. ಅರ್ಥಾತ್‌- ಅವರಿಗೆ ತಮ್ಮ ಹಂಚಿಕೆಗಳನ್ನು ಕಾರ್ಯರೂಪಕ್ಕೆ ತರಲು ಸುಲಭವಾಗುವಂತಹ ಸಾಧನಾನುಕೂಲತೆಗಳ 
ಆಧಿಕ್ಕ. ಇವುಗಳ ಅಭಾವದಿಂದಾಗಿ ಸತ್ಯವಿಶ್ವಾಸಿಗಳು ತಮ್ಮ ಉದ್ದೆ: €ಶವನ್ನು ಕಾರ್ಯರೂಪಕ್ಕೆ ತರಲು ಸಾಧ್ಯವಿಲ್ಲದಂತಾಗುತ್ತದೆ. 

,89. ನಾವು ಈಗಾಗಲೇ ಹೇಳಿರುವಂತೆ ಈ ಪ್ರಾರ್ಥನೆಯು ಹೆ. ಮೂಸಾರ(ಅ) ಈಜಿಪ್ಟ್‌ ವಾಸದ ಅತ್ಯಂತ ಕೊನೆಯ ಕಾಲ 
ಘಟ್ಟದ್ದಾಗಿತ್ತು. ಫಿರ್‌ಔನನೂ ಅವನ ಆಸ್ಥಾನದವರೂ ನಿರಂತರ ನಿದರ್ಶನಗಳನ್ನು ನೋಡಿದ ಬಳಿಕವೂ ಸತ್ಯವನ್ನು 
ವಿರೋಧಿಸುವುದರಲ್ಲೇ ಸ್ಥಿರವಾಗಿದ್ದಂತಹ ಕಾಲ. ಇಂತಹ ' ಸಂದರ್ಭದಲ್ಲಿ ಪ್ರವಾದಿ ಕೊಡುವ ಶಾಪವು ಸತ್ಯನಿಷೇಧ ನೀತಿಗೆ 
ಅಂಟಿಕೊಂಡಿರುವವರ ಮಟ್ಟಿಗೆ ಅಲ್ಲಾಹನ ತೀರ್ಮಾನವೇ ಆಗಿ ಬಿಡುತ್ತದೆ. ಅರ್ಥಾತ್‌- ಆ ಬಳಿಕ ಅವರಿಗೆ ಈಮಾನಿನ ಅನುಗ್ರಹ 
ಪ್ರಾಪ್ತವಾಗುವುದಿಲ್ಲ. 

90. ಪರಮಾರ್ಥವನ್ನು ಅರಿಯದವರು ಮತ್ತು ಅಲ್ಲಾಹನ ಕಾರ್ಯ ನೀತಿಯನ್ನು ತಿಳಿಯದವರು ಮಿಥ್ಯದ ಮುಂದೆ ಸತ್ಯದ 
ದೌರ್ಬಲ್ಯವನ್ನೂ ಸತ್ಯಸಂಸ್ಥಾಪಕರು ನಿರಂತರ ಪರಾಜಯ ಹೊಂದುತ್ತಿರುವುದನ್ನೂ ಮಿಥ್ಯವಾದಿಗಳೆ ಸುಖಾಡಂಬರಗಳನ್ನೂ 


ಕಾಂಡ -11 


“Eau دی کے کے چڑ2‎ A AE 
SSIS I Mer بنا بب اسراع یل‎ IDs oR 


پیم ے 


Bd ےئید ہدپچوھ سیے‎ GG وط‎ 99 ಪ ೨೪4 
LG KO) Usk FE 


ಮುಳುಗುತ್ತಿರುವಾಗ ಹೀಗೆಂದನು, "ಬನೀ ಇಸ್ರಾಈಲರು ವಿಶ್ವಾಸವಿಟ್ಟಿರುವ ದೇವನ ಹೊರತು ಅನ್ಮ 
ದೇವನಿಲ್ಲವೆಂದು ನಾನು ಒಪ್ಪಿಕೊಂಡೆನು .ಮತ್ತು ನಾನೂ ಶರಣಾಗುವವರಲ್ಲಾಗಿರುತ್ತೇನೆ."! "ಈಗ 
ವಿಶ್ವಾಸವಿಡುತ್ತೀಯಾ? ವಸ್ತುತಃ ಇದಕ್ಕೆ ಮುಂಚಿನ ವರೆಗೂ ನೀನು ಆಜ್ಞೋಲ್ಲಂಘನೆ ಮಾಡುತ್ತಲಿದ್ದೆ ಮತ್ತು 
ಕಿಡಿಗೇಡಿಗಳಲ್ಲಾಗಿದ್ದೆ. ನಿಶ್ಚಯವಾಗಿಯೂ ನಮ್ಮ ನಿದರ್ಶನಗಳ ಬಗ್ಗೆ ಅಲಕ್ಷ್ಯರಾಗಿರುವವರು 
ಬಹುಸಂಖ್ಯೆಯಲ್ಲಿದ್ದರೂ ನೀನು ಮುಂದಿನ ತಲೆಮಾರುಗಳಿಗೆ ಎಚ್ಚರಿಕೆಯ ದ್ಯೋತಕವಾಗಿರುವಂತೆ? ನಾವಿನ್ನು 
ನಿನ್ನ ಶವವನ್ನು ಮಾತ್ರ ಸುರಕ್ಷಿತವಾಗಿರಿಸುವೆವು" (ಎಂದು ಉತ್ತರಿಸಲಾಯಿತು.) 

(3) ನಾವು ಬನೀಇಸ್ರಾಈಲರಿಗೆ ಅತ್ಯುತ್ತಮ ವಾಸಸ್ಥಾನ ನೀಡಿದೆವು” ಮತ್ತು ಅವರಿಗೆ ಅತ್ಕುತೃಷ್ಟ 


ಪ್ರಗತಿಯನ್ನೂ ಕಂಡಾಗ ಪ್ರಾಯಶಃ ಈ ವಿದ್ರೋಹಿಗಳೇ ಜಗತ್ತಿ ನಲ್ಲಿ ಹಬ್ಬಬೇಕೆಂದು ದೇವೇಚ್ಛೆ ಇರಬೇಕೆಂದೂ ಅಲ್ಲಾಹನೇ دجہت‎ 
ಮುಂದೆ ಸತ್ಮವನ್ನು ಸಮರ್ಥಿಸಲು ಇಷ್ಟಪಡುವುದಿಲ್ಲವೆಂದೂ ತಿಳಿಯುತ್ತಾರೆ. ಅನಂತರ ಆ ತಿಳಿಗೇಡಿಗಳು ತಮ್ಮ ಅಪನಂಬಿಕೆಯ 
ಆಧಾರದಲ್ಲಿ ಸತ್ಯಸಂಸ್ಥಾಪನೆಯ ಯತ್ನವೇ ವ್ಯರ್ಥವೆಂದೂ ಕುಫ್ರ್‌ ಮತ್ತು ಧರ್ಮಭ್ರಪ್ಪತೆಯ ಸಾಮ್ರಾಜ್ಯದಲ್ಲೂ ಅವಕಾಶವಿರುವ 
ಕಿಂಚಿತ್‌ ಧಾರ್ಮಿಕತೆಯಲ್ಲೇ ತೃಪ್ತಿ ಪಟ್ಟಿದ್ದುಕೊಂಡರೆ ಸಾಕೆಂದೂ ತಿಳಿಯುತ್ತಾರೆ. ಈ ಸೂಕ್ತದಲ್ಲಿ ಅಲ್ಲಾಹನು ಹ. ಮೂಸಾರಿಗೆ(ಅ) 
ಮತ್ತು ಅವರ ಅನುಯಾಯಿಗಳಿಗೆ ಈ ದೋಷದಿಂದ ದೂರವಿರಲು ಆದೇಶಿಸುತ್ತಾನೆ. ಇಂತಹ ಪ್ರತಿಕೂಲ ಪರಿಸ್ಥಿತಿಗಳಲ್ಲೂ 
ಸಹನೆಯೊಂದಿಗೆ ಕಾರ್ಯವೆಸಗುತ್ತ ಸಾಗಿರಿ. ಇಂತಹ ಸಂದರ್ಭಗಳಲ್ಲಿ ಅಜ್ಞಾನಿಗಳಿಗೂ ತಿಳಿಗೇಡಿಗಳಿಗೂ ಉಂಟಾಗುವಂಶಹ 
ತಪ್ಪುಕಲ್ಪನೆ ನಿಮಗೂ ಸೋಂಕಿ ಬಿಡದಿರಲಿ ಎಂದು ತಾಕೀತು ಮಾಡುವುದೇ ಈ ದೇವಾಜ್ಞೆಯ ಉದ್ದೇಶ. 

91. ಈ ಘಟನೆಯ ಪ್ರಸ್ತಾಪವೇನೂ ಬೈಬಲಿನಲ್ಲಿಲ್ಲ. ಆದರೆ ತಲ್ಮೂದಿನಲ್ಲಿ ಇದರ ವಿವರಣೆ ಇದೆ. ಫಿರ್‌ಔನನು 
ಮುಳುಗುತ್ತಿರುವಾಗ, 'ದೇವಾ, ನಾನು ನಿನ್ನ ಮೇಲೆ ವಿಶ್ವಾಸವಿರಿಸಿದೆ. ನಿನ್ನ ಹೊರತು ہدہ‎ ಆರಾಧ್ಯನಿಲ್ಲ' ಎಂದು ಹೇಳಿದನೆಂದಿದೆ. 

92. ಫಿರ್‌ಔನನ ಶವವು ಸಮುದ್ರದಲ್ಲಿ ತೇಲುತ್ತಿರುವುದು ಕಂಡು ಬಂದ ಸ್ಥಾನವು ಸಿನಾಯ್‌ ಪರ್ಯಾಯ ದ್ವೀಪದಲ್ಲಿ 
ಇಂದೂ ಇದೆ. ಅದನ್ನು ಈಗ 'ಜಬಲ್‌ ಫಿರ್‌ಔನ್‌' (ಫಿರ್‌ಔನನ ಪರ್ವತ) ಎಂದು ಕರೆಯುತ್ತಾರೆ. ಇದರ ಬಳಿಯಲ್ಲೇ ಒಂದು 
ಬಿಸಿ ನೀರಿನ ಬುಗ್ಗೆ ಇದೆ. ಸ್ಥಳೀಯರು ಅದನ್ನು 'ಹಮಾಮ್‌ ಫಿರ್‌ಔನ್‌' (ಫಿರ್‌ಔನನ ಬಚ್ಚಲು) ಎಂದು ಹೆಸರಿಸಿದ್ದಾರೆ. ಇದು 
'ಅಬೂ ರುನೀಮಾ'ದ ಕೆಲವು ಮೈಲಿಗಳ ಆಚೆಗೆ ಉತ್ತರ ದಿಕ್ಕಿನಲ್ಲಿದೆ. ಫಿರ್‌ಔನನ ಮೃತ ದೇಹ ಈ ಸ್ಥಳದಲ್ಲೇ ಬಿದ್ದಿತ್ತು 
ಎಂಬುದಾಗಿ ಅಲ್ಲಿಯ ನಿವಾಸಿಗಳು ತೋರಿಸುತ್ತಾರೆ. 

ಯಾವ ಫಿರ್‌ಔನನನ್ನು ನವೀನ ಸಂಶೋಧನೆಯು ಹ. ಮೂಸಾರ(ಅ) ಫಿರ್‌ಔನ್‌ ಎಂದು ಸಾರಿದೆಯೋ ಅವನು ಮುಳುಗಿ 
ಸತ್ತ ಆ ಫಿರ್‌ಔನನೇ ಆಗಿದ್ದರೆ, ಅವನ ಶವವು ಕೈರೋದ ವಸ್ತು ಸಂಗ್ರಹಾಲಯಗಳಲ್ಲಿ ಇಂದೂ ಇದೆ. ಕ್ರಿ. ಶ. 1907ರಲ್ಲಿ 
ಸರ್‌ ಗ್ರಾಫ್ಟನ್‌ ಅಲೆಟ್‌ ಸ್ಮಿತ್‌ ಎಂಬಾತನು ಆ ರಕ್ಷಿತ ಶವ(Mummy)ದಿಂದ ಪಟ್ಟಿಗಳನ್ನು ಬಿಚ್ಚಿದಾಗ ಶವದ ಮೇಲೆ ಉಪ್ಪಿನ 
ಪದರವು ಕಂಡು ಬಂತು. ಇದು ಉಪ್ಪು ನೀರಲ್ಲಿ ಮುಳುಗಿದ್ದುದರ ಸ್ಪಷ್ಟ ಕುರುಹಾಗಿತ್ತು. 

93. ಅರ್ಥಾತ್‌- ಅನೇಕರು ದೊಡ್ಡ ದೊಡ್ಡ ಪಾಠಬೋಧಕ ನಿದರ್ಶನಗಳನ್ನು ಕಣ್ಣಾರೆ ಕಂಡರೂ ಅವರ ಕಣ್ಣುಗಳು 
ತೆರೆಯುವುದಿಲ್ಲ. ನಾವಂತು ಎಚ್ಚರಿಕೆ ನೀಡುವಂತಹ ಪಾಠದಾಯಕ ನಿದರ್ಶನಗಳನ್ನು ತೋರಿಸುತ್ತಲೇ ಇರುವೆವು. 

94. ಅರ್ಥಾತ್‌- ಈಜಿಪ್ಟ್‌ನಿಂದ ಹೊರಟ ಬಳಿಕ ಫೆಲೆಸ್ತೀನ್‌ ಭೂಭಾಗ. 


ಕಾಂಡ-11 


680 ಕುರ್‌ಆನ್‌ ವ್ಯಾಖ್ಯಾನ 


£54 402% دی‎ TG 4 


کا وہ EWA‏ 
گانزا فیدِ يَنَْرِلزِنَہ STE‏ 


7 
1 
1 
2 pa kd 
0 


7 
£4 کات ای NEAL‏ 


2 4ಡಿ 7 AG a. ل‎ ಇತಿ £೨೨3 
RW YN SONS OW 
Brus TAS Ir Lp 2 5 
MB EL POOLS LCE بن حقتء یچ‎ Iu) 


2 
ಇತಿ 4೨4 


ls 
ಅಯ 


> 


اللہ 


ಜೀವನಾಧಾರಗಳನ್ನು ದಯಪಾಲಿಸಿದೆವು. ಆದರೆ, ಅವರು ದಿವ್ಯಜ್ಞಾನ ಹೊಂದಿದ ಬಳಿಕವೂ ಭಿನ್ನಾಭಿಪ್ರಾಯ 
ತಾಳಿದರು.* ನಿಶ್ಚಯವಾಗಿಯೂ ನಿನ್ನ ಪ್ರಭು ಪುನರುತ್ಥಾನ ದಿನ ಅವರ ನಡುವೆ ಅವರು ಭಿನ್ನಾಭಿಪ್ರಾಯ 
ತಾಳುತ್ತಿದ್ದ ವಿಷಯದಲ್ಲಿ ತೀರ್ಪು ನೀಡುವನು. 

(94-95) ನಾವು ನಿಮಗೆ ಅವತೀರ್ಣಗೊಳಿಸಿದ ಸನ್ಮಾರ್ಗದರ್ಶನದ ಬಗ್ಗೆ ನಿಮಗೆ ಕಿಂಚಿತ್ತಾದರೂ 
ಸಂಶಯವಿದ್ದರೆ, ನಿಮಗಿಂತ ಮುಂಚೆಯೇ ಗ್ರಂಥವನ್ನೋದುತ್ತಿದ್ದವರನ್ನು ವಿಚಾರಿಸಿರಿ. ವಾಸ್ತವದಲ್ಲಿ ನಿಮ್ಮ 
ಬಳಿಗೆ ನಿಮ್ಮ ಪ್ರಭುವಿನ ಕಡೆಯಿಂದ ಸತ್ಯವೇ ಬಂದಿರುತ್ತದೆ. ಆದುದರಿಂದ ಸಂಶಯಗ್ರಸ್ತರಲ್ಲಾಗಬೇಡಿರಿ. 
ಮತ್ತು ಅಲ್ಲಾಹನ ವಚನಗಳನ್ನು ಸುಳ್ಳಾಗಿಸುವವರಲ್ಲಾಗಬೇಡಿರಿ. ಅನ್ಯಥಾ ನೀವು ನಷ್ಟ ಹೊಂದುವವರಲ್ಲಾಗುವಿರಿ. 

(96-98) ವಾಸ್ತವದಲ್ಲಿ ಯಾರ ಬಗ್ಗೆ ನಿನ್ನ ಪ್ರಭುವಿನ ವಚನವು ಸತ್ಯವಾಗಿಬಿಟ್ಟಿತೊಳೆ' ಅವರ ಮುಂದೆ 


"95. ತಾತ್ಸರ್ಯವೇನೆಂದರೆ- ಅವರು ತಮ್ಮ ಧರ್ಮದಲ್ಲಿ ಒಡಕುಗಳನ್ನುಂಟು ಮಾಡಿಕೊಂಡರು. ಹೊಸ ಹೊಸ ಮತಗಳನ್ನು 
ಹೊರಡಿಸಿದರು. ಇದು ಅವರಿಗೆ ವಾಸ್ತವಿಕತೆಯನ್ನು ತಿಳಿಸದಿದ್ದುದರಿಂದಲರೋ ಅಥವಾ ಅಜ್ಞಾನದಿಂದಾಗಿಯೋ ಆಗಿರಲಿಲ್ಲ. 
ವಾಸ್ತವದಲ್ಲಿ ಇವೆಲ್ಲವೂ ಅವರ ಭ್ರಷ್ಟ ಚಿತ್ತದ ಕೀಟಲೆಗಳ ಪರಿಣಾಮವಾಗಿತ್ತು. ಅಲ್ಲಾಹನು ಅವರಿಗೆ ಈ ಮೊದಲೇ ಇದು 
ಸತ್ಮಧರ್ಮ, ಇವು ಅದರ ಮೂಲ ಸಿದ್ದಾಂತಗಳು, ಇವು ಅದರ ಬೇಡಿಕೆಗಳಾಗಿವೆ, ಕುಫ್ರ್‌ ಮತ್ತು ಇಸ್ಲಾಮನ್ನು ಬೇರ್ಪಡಿಸುವ 
ರೇಖೆ ಇದು, ದಾಸ್ಕ-ಅನುಸರಣೆ ಎನ್ನುವುದು ಇದಕ್ಕೆ, ಪಾಪವೆಂದರೆ ಇದು, ಈ ವಿಷಯಗಳ ವಿಚಾರಣೆ ಅಲ್ಲಾಹನ ಮುಂದೆ 
ನಡೆಯಲಿದೆ, ಈ ಜಗತ್ತಿನಲ್ಲಿ ನಿಮ್ಮ ಜೀವನದಲ್ಲಿ ಅನುಸರಿಸಲ್ಪಡಬೇಕಾದ ನಿಯಮಗಳು ಇವು ಎಂಬಿತ್ಕಾದಿಯನ್ನು ವಿವರವಾಗಿ 
ತೋರಿಸಿಕೊಟ್ಟಿದ್ದನು. ಆದರೆ, ಈ ಸುಸ್ಪಷ್ಟ ಆದೇಶಗಳಿದ್ದರೂ ಅವರು ಒಂದು ಧರ್ಮವನ್ನು ಹತ್ತಾರು ಮತಗಳನ್ನಾಗಿ ಒಡೆದರು. 
ದೇವದತ್ತವಾದ ಆಧಾರ ಪ್ರಮಾಣಗಳನ್ನು ಬಿಟ್ಟು ಬೇರೆಯೇ ಆಧಾರಗಳ ಮೇಲೆ ತಮ್ಮ ಮತೀಯ ಪಂಗಡಗಳನ್ನು ಕಟ್ಟಿಕೊಂಡರು. 

96. ಇಲ್ಲಿ ತೋರಿಕೆಗೆ. ಪ್ರವಾದಿವರ್ಯರನ್ನು(ಸ) ಅಭಿಸಂಬೋಧಿಸಲಾಗಿದೆಯಾದರೂ ವಾಸ್ತವದಲ್ಲಿ ಇದು ಅವರ 
ಧರ್ಮಾಹ್ವಾನದ ಬಗ್ಗೆ ಸಂದೇಹ ಪಡುತ್ತಿದ್ದವರಿಗೆ ತಿಳಿಸುವ ಉದ್ದೇಶದಿಂದಾಗಿದೆ. ಇಲ್ಲಿ ಗ್ರಂಥದವರನ್ನು ಪ್ರಸ್ತಾಪಿಸಿರುವುದೇಕೆಂದರೆ, 
ಅರಬ್‌ ಜನಸಾಮಾನ್ಯರು ದೇವಗ್ರಂಥದ ಜ್ಞಾನವಿಲ್ಲದವರಾಗಿದ್ದು ಅವರಿಗೆ ಇದೊಂದು ನವೀನ ಸ್ವರವಾಗಿತ್ತು. ಆದರೆ ಗ್ರಂಥದವರ 
ವಿದ್ವಾಂಸರಲ್ಲಿ ಕೆಲವರು ಪ್ರಾಮಾಣಿಕರೂ ನ್ಯಾಯ ಪ್ರಿಯರೂ ಆಗಿದ್ದರು. ಅವರು ಕುರ್‌ಆನ್‌ ನೀಡುತ್ತಿರುವ ಕರೆಯು ಗತ 
ಪ್ರವಾದಿಗಳ ಕರೆಯೇ ಆಗಿರುತ್ತದೆಂದು ಸಮರ್ಥಿಸಬಹುದಿತ್ತು. 

» 97. ಅರ್ಥಾತ್‌- ಸತ್ಯಪ್ರಿಯರಲ್ಲದವರಿಗೂ ತಮ್ಮ ಹೃದಯಗಳಿಗೆ ಹಟಮಾರಿತನ, ಪಕ್ಸಪಾತ, ಛಲಗಳ ಬೀಗ 
ಮುದ್ರೆಯೊತ್ತಿಕೊಂಡವರಿಗೂ ಲೌಕಿಕ ವ್ಯಾಮೋಹದಲ್ಲಿ ಮತ್ತರಾಗಿ ಪರಿಣಾಮದ ಬಗ್ಗೆ ನಿಶ್ಚಿಂತರಾಗಿರುವವರಿಗೂ ಈಮಾನ್‌ 
(ಸತ್ಮವಿಶ್ವಾಸ)ುನ ಅನುಗ್ರಹ ಪ್ರಾಪ್ತವಾಗುವುದಿಲ್ಲವೆಂಬ ವಚನ. 


10. ಯೂನುಸ್‌ 681 


ھب مو فو 


نتر EE‏ رو ام 7 یس سی اھ الثم 
ಆ‏ کر میں Se SS‏ 


ಎಂತಹ ನಿದರ್ಶನಗಳು ಬಂದರೂ ಅವರು ವೇದನಾಯುಕ್ತ ಯಾತನೆಯು ಬರುತ್ತಿರುವುದನ್ನು ಕಣ್ಣಾರೆ 
ಕಾಣುವವರೆಗೂ ಎಂದಿಗೂ ವಿಶ್ವಾಸವಿರಿಸಲಾರರು. ಒಂದು ನಾಡು ಯಾತನೆಯನ್ನು ಕಣ್ಣಾರೆ ಕಂಡ ಬಳಿಕ 
ವಿಶ್ವಾಸವಿಟ್ಟು ಅದರ ವಿಶ್ವಾಸವು ಅದಕ್ಕೆ ಫಲಕಾರಿಯಾದುದಿದೆಯೇ? ಯೂನುಸರ ಜನಾಂಗದ ಹೊರತು" 
(ಇಂತಹ ಉದಾಹರಣೆ ಇಲ್ಲ.) ಆ ಜನಾಂಗವು ಸತವಿಶ್ವಾಸ ಸ್ವೀಕರಿಸಿದಾಗ ನಾವು ಅದರ ಮೇಲಿಂದ ಇಹ 
ಜೀವನದಲ್ಲೇ ಅಪಮಾನಕಾರಕ ಯಾತನೆಯನ್ನು ನಿವಾರಿಸಿದ್ದೆವು” ಮತ್ತು ಆದಕ್ಕೆ ಒಂದು ಕಾಲಾವಧಿವರೆಗೆ 
ಇಹಜೀವನದಿಂದ ಫಲ ಹೊಂದುವ ಅವಕಾಶ ಕೊಟ್ಟಿದ್ದೆವು!" 


98, ಪ್ರವಾದಿ ಯೂನುಸ್‌ರು(ಅ) (ಇವರ ಹೆಸರು ಬೈಬಲಿನಲ್ಲಿ ಯೂನಾಹ್‌ ಎಂದಿದೆ. ಇವರ ಕಾಲವು ಕ್ರಿ. ಪೂ. 860 
ಮತ್ತು 784ರ ನಡುವಿನದೆನ್ನಲಾಗುತ್ತದೆ)ಇಸ್ರಾಈಲೀ ಪ್ರವಾದಿಯಾಗಿದ್ದರೂ ಅಶೂರಾ(ಅಸೀರಿಯಾ)ದವರ ಮಾರ್ಗದರ್ಶನಕ್ಕಾಗಿ 
ಇರಾಕಿಗೆ ಕಳುಹಿಸಲ್ಪಟ್ಟೆದ್ದರು. ಆದುದರಿಂದಲೇ ಅಶೂರಿಯರನ್ನು ಇಲ್ಲಿ ಹ. ಯೂನುಸ್‌ರ(ಅ) ಜನಾಂಗವೆನ್ನಲಾಗಿದೆ. ಈ ಜನಾಂಗದ 
ಕೇಂದ್ರ ಸ್ಥಾನವು ಆಗಿನ ಪ್ರಸಿದ್ಧ ನಗರವಾದ ನೈನವಾ ಆಗಿತ್ತು. ಇದರ ಭಗ್ನಾವಶೇಷಗಳು ಇಂದಿನವರೆಗೂ ಟೈಗ್ರಿಸ್‌ ನದಿಯ ಪೂರ್ವ 
ದಡದಲ್ಲಿ ಈಗಿನ ಮೋಸಲ್‌ ನಗರದ ಎದುರಿಗೆ ನೇರವಾಗಿ ಕಂಡು ಬರುತ್ತವೆ. ಇದೇ ಪ್ರದೇಶದಲ್ಲಿ 'ಯೂನುಸ್‌ ನಬೀ' ಎಂಬ 
ಹೆಸರಿನ ಒಂದು ಸ್ಥಳವಿದೆ. ಈ ಜನಾಂಗದ ರಾಜಧಾನಿ ನೈನವಾ ನಗರವು 60 ಮೈಲಿಗಳ ವರೆಗೆ ಹಬ್ಬಿರುವುದನ್ನು ಕಂಡಾಗ ಅಂದು 
ಅದು ಎಷ್ಟು ಉನ್ನತ ಸ್ವಿತಿಯಲ್ಲಿದ್ದಿರಬಹುದೆಂದು ಊಹಿಸಬಹುದು. 

99. ಕುರ್‌ಆನಿನಲ್ಲಿ ಮೂರು ಕಡೆಗಳಲ್ಲಿ ಮಾತ್ರ ಈ ಕಥೆಯ ಕುರಿತು ಕೆಲವು ಸೂಚನೆಗಳನ್ನು ಕೊಡಲಾಗಿದೆ. ಆದರೆ ಹೆಚ್ಚಿನ 
ವಿವರಣೆ ಕೊಡಲಾಗಿಲ್ಲ. (ಅಲ್‌ ಅಂಬಿಯಾದ 87-88, ಅಸ್ಸಾಫ್ಟಾತ್‌ನ 139-148, ಅಲ್‌ ಕಲಮ್‌ನ 48-50ನೆಯ ಸೂಕ್ತಗಳನ್ನು 
ನೋಡಬಹುದು.) ಆದುದರಿಂದ ದೇವ ಯಾತನೆಯು ತೀರ್ಮಾನವಾಗಿಬಿಟ್ಟ ಬಳಿಕ ಯಾವುದೇ ಸತ ಸ್ವೀಕಾರವು ಫಲಕಾರಿಯಾಗದೆಂಬ 
ದೇವ ನಿಯಮದಿಂದ ಈ ಜನಾಂಗವು ಯಾವ ವಿಶಿಷ್ಟ ಕಾರಣಕ್ಕಾಗಿ ವಿರಹಿತ ಪಡಿಸಲ್ಪಟ್ಟಿತೆಂದು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. 
ಆದರೂ ಪವಿತ್ರ ಕುರ್‌ಆನಿನ ಸೂಚನೆಗಳನ್ನೂ ಹೆ. ಯೂನುಸ್‌ರ(ಅ) ಕಿರುಗ್ರಂಥದ ವಿವರಗಳನ್ನೂ ಚೆನ್ನಾಗಿ ಅಭ್ಯಸಿಸಿದರ ಈ 
ಕುರಿತು ಕುರ್‌ಆನ್‌ ವ್ಯಾಖ್ಯಾನಕಾರರು ಬರೆದಿರುವ ಅಭಿಪ್ರಾಯವೇ ಸರಿಯಂದು ತೋರುತ್ತದೆ. ಅದೇನೆಂದರೆ, ಹ. ಯೂನುಸ್‌ರು(ಅ) 
ದೇವ ಯಾತನೆಯ ಮುನ್ನೆಚ್ಚರಿಕೆ ನೀಡಿದ ಬಳಿಕ ಅಲ್ಲಾಹನ ಅನುಮತಿ ಸಿಗುವ ಮುಂಚೆಯೇ ತನ್ನ ವಾಸಸ್ಥಾನದಿಂದ ಹೊರಟು 
ಹೋಗಿದ್ದರು. ದೇವ ಯಾತನೆಯ ಚಿಹ್ನೆಗಳನ್ನು ಕಂಡು ಅಶೂರಿಯರು ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಅಲ್ಲಾಹನೊಡನೆ 
ಕ್ಷಮಾಯಾಚನೆ ಮಾಡತೊಡಗಿದರು. ಅಲ್ಲಾಹನು ಅವರನ್ನು ಕ್ಷಮಿಸಿದನು. ಕುರ್‌ಆನ್‌ ವಿವರಿಸಿರುವ ದೇವ ನಿಯಮಗಳಲ್ಲಿ 
'ಅಲ್ಲಾಹನು ಸಂಪೂರ್ಣ ಎಚ್ಚರಿಕೆ ಕೊಡದೆ ಒಂದು ಜನಾಂಗಕ್ಕೆ ಯಾತನೆಯನ್ನೆರಗಿಸುವುದಿಲ್ಲ' ಎಂಬ ಸ್ಥಾಯೀ ನಿಬಂಧನೆ ಇದೆ. 
ಪ್ರವಾದಿಯು ಆ ಅವಧಿಯ ಕೊನೆಯ ಗಳಿಗೆಯ ವರೆಗೂ ದೇವ ಸಂದೇಶವಾಹಕತ್ವದ ಕರ್ತವ್ಯವನ್ನು ನೆರವೇರಿಸದೆ ಅಲ್ಲಾಹನು 
ನಿಶ್ಚಯಿಸಿದ ಸಮಯಕ್ಕೆ ಮುಂಚಿತವಾಗಿ ತಾನಾಗಿಯೇ ದೂರ ಸರಿದು ಬಿಟ್ಟಾಗ, ಅಲ್ಲಾಹನ ನ್ಯಾಯಶೀಲತೆಯು ಆ ಜನಾಂಗಕ್ಕೆ ಯಾತನೆ 
ಕೊಡಲು ಇಷ್ಟಪಡಲಿಲ್ಲ. ಏಕೆಂದರೆ ಮುನ್ನೆಚ್ಚರಿಕೆಯ ಸಂಪೂರ್ಣ ಶರತ್ತುಗಳು ಪೂರ್ತಿಗೊಂಡಿರಲಿಲ್ಲ. (ಇನ್ನಷ್ಟು ವಿವರಗಳಿಗೆ 
وجب‎ ಅಧ್ಯಾಯದ 85ನೆಯ ಟಿಪ್ಪಣಿಯನ್ನು ನೋಡಿರಿ.) 

100. ಈ ಜನಾಂಗವು ಸತ್ಯವಿಶ್ವಾಸ ಸ್ವೀಕಾರ ಮಾಡಿದಾಗ ಅದರ ಜೀವನ ಕಾಲಾವಧಿಯನ್ನು ವೃದ್ಧಿಗೊಳಿಸಲಾಯಿತು. ಅನಂತರ 
ಅದು ತನ್ನ ಆಚಾರ-ವಿಚಾರಗಳಲ್ಲಿ ಪಥಭ್ರಷ್ಟಕೆಗಳನ್ನಾರಂಭಿಸಿತು. ಪ್ರವಾದಿ ನಾಹೂಮಿ್ರಿ. ಪೂ. 720-698)ರು ಅದಕ್ಕೆ ಮುನ್ನೆಚ್ಚರಿಕೆ 
ಕೊಟ್ಟರು. ಅದೇನೂ ಫಲಿಸಲಿಲ್ಲ. وت‎ ಪ್ರವಾದಿ 'ಸಫನಿಯಾಹ್‌"(ಕ್ರಿ. ಪೂ. 640-609)ರು ಕೊನೆಯ ಎಚ್ಚರಿಕೆ ಕೊಟ್ಟರು. 
ಅದೂ ವ್ಯರ್ಥವಾಯಿತು. ಕಟ್ಟ ಕಡೆಗೆ ಕ್ರಿ. ಪೂ. 612ರ ಸುಮಾರಿಗೆ ಅಲ್ಲಾಹನು ಮೊಡಿಯಾದವರಿಂದೆ ಅವರನ್ನು ಪರಾಜಿತಗೊಳಿಸಿದನು. 


ಕಾಂಡ -11 


682 ಕುರ್‌ಆನ್‌ ವ್ಯಾಖ್ಯಾನ 


3902 « ೨೨2 CUT کو‎ 
ATS SPW 


೨ 


71 FPA RO -- 3೬ و2‎ 4 
BL ET ATTAIN 


(99-100) (ಭೂಮಿಯಲ್ಲಿರುವವರೆಲ್ಲರೂ ಸತ್ಯವಿಶ್ವಾಸಿಗಳು ಮತ್ತು ಆಜ್ಞಾಪಾಲಕರೇ ಆಗಿರಬೇಕೆಂದು) 


ನಿಮ್ಮ ಪ್ರಭುವಿನ ವಿಧಿನಿಯಮವಿರುತ್ತಿದ್ದರೆ, ಭೂವಾಸಿಗಳೆಲ್ಲರೂ ವಿಶ್ವಾಸವಟ್ಟೇ ತೀರುತ್ತಿ ದ್ದರು." ಹೀಗಿರುವಾಗ 
ಜನರೆಲ್ಲರೂ ಸತ್ಯವಿಶ್ವಾಸಿಗಳಾಗಬೇಕೆಂದು ನೀವು ಒತ್ತಾಯ ಪಡಿಸುವಿರಾ?: ಯಾರೊಬ್ಬನೂ ಅಲ್ಲಾಹನ 
ಅನುಮತಿಯ ಹೊರತು ವಿಶ್ವಾಸವಿಡಲಾರನು.'೫ ಬುದ್ಧಿಶಕ್ತಿಯನ್ನುಪಯೋಗಿಸದವರ ಮೇಲೆ ಅಲ್ಲಾಹ್‌ 
ಕೊಳೆಯನ್ನು ಹೇರುತ್ತಾನೆ.'* 


ಅಶೂರಾದ ಅರಸನು ತನ್ನ ಅರಮನೆಗೆ ತಾನೇ ಬೆಂಕಿ ಕೊಟ್ಟು ಸುಟ್ಟು ಹೋದನು. ಇದರೊಂದಿಗೇ ಅಶೂರಿ ಸಾಮ್ರಾಜ್ಯ ಹಾಗೂ 
ಅದರ ಸಂಸ್ಕೃತಿಯು ಕೊನೆಗೊಂಡಿತು. ಇತ್ತೀಚೆಗೆ ಮಾಡಿದ ಪುರಾತನ ಅವಶೇಷಗಳ ಖನನದ ವೇಳೆ ಆ ಪ್ರದೇಶದಲ್ಲಿ ಅಗ್ನಿ 
ಸ್ಪರ್ಶವಾದ ಕುರುಹುಗಳು ತುಂಬಾ ದೊರೆತಿವೆ. 

101. ಅರ್ಥಾತ್‌- ಈ ಭೂಮಿಯಲ್ಲಿ ಕುಫ್ರ್‌(ದೇವಧಿಕ್ಕಾರ)ನ ಅಸ್ತಿತ್ವವೇ ಇರಬಾರದೆಂಬುದು ಅಲ್ಲಾಹನ ಇಚ್ಛೆಯಾಗಿರುತ್ತಿದ್ದರೆ 
ಅದಕ್ಕಾಗಿ ತನ್ನ ಸೃಜನ ಬಲವನ್ನು ಪ್ರಯೋಗಿಸಿ ಬಲಾತ್ಕಾರವಾಗಿ ಹಾಗೆ ಮಾಡಿಬಿಡುವುದೇನೂ ಅವನಿಗೆ ಕಷ್ಟ ಸಾಧ್ಯವಾಗಿರಲಿಲ್ಲ. 
ಆದರೆ ಅಲ್ಲಾಹನ ಬೃಪ್ಟಿಯಲ್ಲಿ ಈ ಮಾನವ ವರ್ಗವನ್ನು ಸೃಷ್ಟಿಸುವ ಯುಕ್ತಿಪೂರ್ಣ ಉದ್ದೇಶಕ್ಕೆ ಈ ರೀತಿಯ ಬಲಾತ್ಕಾರದಿಂದಾಗಿ 
ಧಕ್ಕೆಯುಂಟಾಗುತ್ತಿತ್ತು. ಆದುದರಿಂದಲೇ ಅಲ್ಲಾಹನು ಸ್ವತಃ ಮಾನವನಿಗೆ ಸತ್ಮವಿಶ್ವಾಸ ಸ್ವೀಕರಿಸುವ ಅಥವಾ ನಿರಾಕರಿಸುವ ಮತ್ತು 
ಸತ್ಯರ್ಮವೆಸಗುವ ಅಥವಾ ಎಸಗದಿರುವ ಸ್ವಾತಂತ್ರ್ಯ ಕೊಟ್ಟಿರುತ್ತಾನೆ. 

102. ಪ್ರವಾದಿವರ್ಯರು(ಸ) ಜನರನ್ನು ಬಲಾತ್ಕಾರವಾಗಿ ಸತ್ಯವಿಶ್ವಾಸಿಗಳನ್ನಾಗಿ ಮಾಡಲು ಬಯಸುತ್ತಿದ್ದರೆಂದೂ ಅಲ್ಲಾಹನು 
ಹೀಗೆ ಮಾಡುವುದನ್ನು ತಡೆಯುತ್ತಿದ್ದನೆಂದೂ ಇದರ ಅರ್ಥವಲ್ಲ. ಇಲ್ಲಿ ಈ ಅಭಿಸಂಬೋಧನೆಯು ತೋರಿಕೆಗೆ 
ಪ್ರವಾದಿವರ್ಯರಿಗಾದರೂ(ಸ) ವಿಷಯವು ವಾಸ್ತವದಲ್ಲಿ ಸತ್ಕಾಹ್ವಾನವನ್ನು ನಿಷೇಧಿಸುವವರ ಕಡೆಗಿದೆ. ಈ ಮಾಶಿನ ಇಂಗಿತವೇನೆಂದರೆ, 
ಹೇ ಜನರೇ, ಸನ್ಮಾರ್ಗ ಮತ್ತು ಪಥಭ್ರಷ್ಟತೆಗಳೊಳಗಿರುವ ವ್ಯತ್ಯಾಸವನ್ನು ಆಧಾರ ಪ್ರಮಾಣಗಳೆ ಸಹಿತ ವಿವರವಾಗಿ ಹೇಳುವ 
ಹಾಗೂ ನೇರ ಮಾರ್ಗವನ್ನು ಸ್ಪಷ್ಟವಾಗಿ ತೋರಿಸಿ ಕೊಡಬೇಕಾದ ಕರ್ತವ್ಯವನ್ನು ನಮ್ಮ ಸಂದೇಶವಾಹಕರು ಸಂಪೂರ್ಣವಾಗಿ 
ನೆರವೇರಿಸಿರುತ್ತಾರೆ. ಇನ್ನೂ ನೀವು ಸನ್ಮಾರ್ಗಿಗಳಾಗಲು ಇಷ್ಟ ಪಡದಿದ್ದರೆ, ಹಾಗೂ ನೀವು ನೇರ ಮಾರ್ಗಕ್ಕೆ ಬರಬೇಕಾದರೆ 
ಯಾರಾದರೂ ನಿಮ್ಮನ್ನು ಬಲಾತ್ಕಾರವಾಗಿಯೇ ಸನ್ಮಾರ್ಗಕ್ಕೆ ತರಬೇಕೆಂದು ನೀವು ಹೇಳುವುದಾದರೆ ನಾವು ಈ ಬಲಾತ್ಕರಿಸುವ 
ಕಾರ್ಯವನ್ನು ಪ್ರವಾದಿವರ್ಯರಿಗೆ(ಸ) ವಹಿಸಿ ಕೊಟ್ಟಿರುವುದಿಲ್ಲವೆಂಬುದು ನಿಮಗೆ ತಿಳಿದಿರಬೇಕು. ಅಲ್ಲಾಹನಿಗೆ ಇಂತಹ ಬಲಾತ್ಕಾರದ 
ವಿಶ್ವಾಸದ ಅಗತ್ಯವೂ ಇಲ್ಲ, 

103. ಅರ್ಥಾತ್‌- ಸಕಲ ಅನುಗ್ರಹಗಳಂತೆಯೇ ಈಮಾನಿನ ಅನುಗ್ರಹ ಪ್ರಾಪ್ತಿಯೂ ಅಲ್ಲಾಹನ ಅನುಮಶಿಯನ್ನೇ 
ಅವಲಂಬಿಸಿದೆ. ಅಲ್ಲಾಹನ ಅನುಮಶಿಯ ಹೊರತು-ಯಾರೂ ಈ ಅನುಗ್ರಹ ಹೊಂದಲಾರನು. ತನಗಿಷ್ಟ ಬಂದವರಿಗೆ ಇದನ್ನು 
ಕೊಡುವ ಅಧಿಕಾರವೂ ಯಾರಿಗೂ ಇಲ್ಲ. ಆದುದರಿಂದ ಪ್ರವಾದಿಯು ಯಾರನ್ನಾದರೂ ಸತ್ಯವಿಶ್ವಾಸಿಯನ್ನಾಗಿ ಮಾಡಬೇಕೆಂದು 
ಇಷ್ಟಪಟ್ಟಿರೂ ಮಾಡಲಾರರು. ಇದಕ್ಕೆ ಅಲ್ಲಾಹನ ಅನುಮತಿ ಮತ್ತು ಅನುಗ್ರಹ ಬೇಕೇ ಬೇಕು. 

104. ಅಲ್ಲಾಹನ ಅನುಮತಿ ಮತ್ತು ಅನುಗ್ರಹವೆಂಬುದು ಕುರುಡು ವಿತರಣೆಯೇನೂ ಅಲ್ಲ. ಇದು ಯಾವುದೇ ಯುಕ್ತಿ 
ಇಲ್ಲದೆ ಅಥವಾ ಸೂಕ್ತ ನಿಯಮಗಳಿಲ್ಲದೆ ಇಷ್ಟ ಬಂದವರಿಗೆ ಕೊಡುವುದು ಅಥವಾ ಕೊಡದಿರುವುದಲ್ಲ. ಇದಕ್ಕೆ ಒಂದು ಯುಕ್ತಿ 
ಪೂರ್ಣವಾದ ನಿಯಮವಿದೆ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ವಸ್ತು ಸ್ಥಿತಿಯ ಅನ್ವೇಷಣೆಯಲ್ಲಿ ನಿಷ್ಪಕ್ಷಪಾತಿಯಾಗಿ ತನ್ನ 
ಬುದ್ಧಿಶಕ್ತಿಯನ್ನು ಸರಿಯಾಗಿ ಉಪಯೋಗಿಸುವವನಿಗೆ ಅಲ್ಲಾಹನ ಕಡೆಯಿಂದ ಪರಮಾರ್ಥದ ವರೆಗೆ ತಲಪುವಂತಹ ಸಾಧನಗಳೂ 
ಮೂಲವೂ ಅವನ ಯತ್ನ ಹಾಗೂ ಇಚ್ಛೆಯ ಪ್ರಮಾಣಕ್ಕನುಸಾರವಾಗಿ ಒದಗುತ್ತವೆ. ತಮ್ಮ ಬುದ್ಧಿಶಕ್ತಿಯನ್ನು ಪಕ್ಷಪಾತಗಳ 
ಉರುಳುಗಳಲ್ಲಿ ಸಿಲುಕಿಸಿಕೊಳ್ಳುವ ಅಥವಾ ವಸ್ತುಸ್ಥಿತಿಯ ಅನ್ವೇಷಣೆಗೆ ಅದನ್ನು ಉಪಯೋಗಿಸದೇ ಇರುವವರಿಗೆ ಅಲ್ಲಾಹನ 
ಸೌಭಾಗ್ಯಾಗಾರದಿಂದ ಅಜ್ಞಾನ, ಪಥಬಭ್ರಷ್ಟತೆ ಮತ್ತು ದುರ್ವಿಚಾರ-ದುರಾಚಾರಗಳ ಕೊಳೆಯ ವಿನಾ ಬೇರೇನೂ ಸಿಗದು. ಅವರು ತಮ್ಮನ್ನು 
ಆ ಮಾಲಿನ್ಯಗಳಿಗೆ ಅರ್ಹರನ್ನಾಗಿರಿಸಿಕೊಳ್ಳುತ್ತಾರೆ. ಆದುದರಿಂದ ಅವರಿಗೆ ಅವು ಮಾತ್ರ ಸಿಗುತ್ತವೆ. 


\ex 


ಕಾಂಡ -11 


SLUG OOH 


2 ہے تو سے‎ BILE 
ಪ್ರಜ ಭೊ ال‎ ಗ 


೨ 


Oa 
ಲ್‌ 


(101-103) ಭೂಮಿ ಮತ್ತು ಆಕಾಶಗಳಲ್ಲಿರುವುದನ್ನೆಲ್ಲ ಕಣ್ತೆರೆದು ನೋಡಿರೆಂದು ಇವರೊಡನೆ ಹೇಳಿರಿ. 
ವಿಶ್ವಾಸವಿರಿಸಿಕೊಳ್ಳಲಿಕ್ಕೇ ಇಚ್ಛಿಸದಿರುವವರಿಗೆ ದೃಷ್ಟಾಂತ ಮತ್ತು ಎಚ್ಚರಿಕೆಗಳಿಂದ ಏನು ಪ್ರಯೋಜನವಾದೀತು?'5 
ಇವರು ಇವರಿಗಿಂತ ಮುಂಚಿನವರು ಕಂಡಿದ್ದ ದುರ್ದಿನಗಳನ್ನೇ ಕಾಣಬೇಕೆಂದು ನಿರೀಕ್ಸಿಸುತ್ತಾರಲ್ಲದೆ ಇನ್ನೇನು? 
"ಸರಿ, ನಿರೀಕ್ಷಿಸುತ್ತಿರಿ ನಾನೂ ನಿಮ್ಮೊಂದಿಗೆ ನಿರೀಕ್ಷಿಸುತ್ತಿರುತ್ತೇನೆ' ಎಂದು ಇವರೊಡನೆ ಹೇಳಿರಿ. ಆ ಬಳಿಕ 
(ಇಂತಹ ಕಾಲ ಬಂದಾಗ) ನಾವು ನಮ್ಮ ರಸೂಲರನ್ನೂ ಸತ್ಯವಿಶ್ವಾಸಿಗಳನ್ನೂ ರಕ್ಸಿಸಿಕೊಳ್ಳುತ್ತೇವೆ. ಇದೇ ನಮ್ಮ 
ಪದ್ಧತಿ. ಸತ್ಯವಿಶ್ವಾಸಿಗಳನ್ನು ರಕ್ಷಿಸುವುದು ನಮ್ಮ ಹೊಣೆ. 

(104-107) ಓ ಪೈಗಂಬರರೇ, ಹೇಳಿರಿ, "ಹೇ ಜನರೆ ನೀವು ನನ್ನ ಧರ್ಮದ ಬಗ್ಗೆ ಇನ್ನೂ ಸಂಶಯ 
ಗ್ರಸ್ತರಾಗಿದ್ದರೆ, ಇತ್ತ ಕೇಳಿರಿ! ನೀವು ಅಲ್ಲಾಹನ ಹೊರತು ಯಾರ ಇಬಾದತ್‌(ದಾಸ್ಕ-ಆರಾಧನೆ) ಮಾಡುತ್ತೀರೋ 
ಅವರ ದಾಸ್ಯ-ಆರಾಧನೆಯನ್ನು ನಾನು ಮಾಡುವುದಿಲ್ಲ. ಬದಲಾಗಿ, ಯಾರ ವಶದಲ್ಲಿ ನಿಮ್ಮ ಮೃತ್ಕುವಿದೆಯೋ 


105. ನಿಮ್ಮ ಪ್ರವಾದಿತ್ವವು ಸತ್ಯಪೂರ್ಣವಾದುದು ಎಂದು ನಾವು ಖಚಿತವಾಗಿ ತಿಳಿದುಕೊಳ್ಳಲಾಗುವಂತೆ ನಮಗೆ ಯಾವ್ರವಾದರೂ 
ದೃಷ್ಟಾಂತ ತೋರಿಸಿರಿ ಎಂಬ ಶರತ್ತನ್ನು ತಮ್ಮ ಸತ್ಯವಿಶ್ವಾಸಕ್ಕಾಗಿ ಮುಂದಿರಿಸುತ್ತಿರುವವರಿಗೆ ಇದು ಕೊನೆಯ ಹಾಗೂ ನಿರ್ಣಾಯಕ 
ಉತ್ತರವಾಗಿದೆ. ಈ ಉತ್ತರದಲ್ಲಿ ಹೇಳಿರುವುದೇನೆಂದರೆ, ನಿಮ್ಮಲ್ಲಿ ಸತ್ಯದ ಬೇಡಿಕೆ ಹಾಗೂ ಸತ್ಯ ಸ್ವೀಕಾರದ ಒಲವು ಇರುವುದಾದರೆ 
ಭೂಮಿ-ಆಕಾಶಗಳಲ್ಲಿ ಎಲ್ಲೆಲ್ಲೂ ಹಬ್ಬಿಕೊಂಡಿರುವ ಅಸಂಖ್ಯಾತ ನಿದರ್ಶನಗಳೇ ನಿಮಗೆ ಹ. ಮುಹಮ್ಮದ್‌ರ(ಸ) ಸತ್ಯಸಂಧತೆಯ 
ಬಗ್ಗೆ ಸಂತೃಪ್ತಿಯನ್ನೊದಗಿಸಲು ಸಾಕೆನಿಸುತ್ತವೆ. ಕಣ್ಣೆರೆದು ನೋಡಬೇಕಾದ ಅಗತ್ಯ ಮಾತ್ರ ಉಳಿದಿರುವುದು. ಈ ಬೇಡಿಕೆ ಹಾಗೂ 
ಒಲವು ನಿಮ್ಮಲ್ಲಿ ಇಲ್ಲವೆಂದಾದರೆ ಯಾವುದೇ ವಿಧದ ಪವಾಡ ಕಾರ್ಯಗಳಾಗಲಿ ನಿದರ್ಶನಗಳಾಗಲಿ ನಿಮ್ಮ ಸತ್ಯವಿಶ್ವಾಸ ಸ್ವೀಕಾರಕ್ಕೆ 
ಸಹಕಾರಿಯಾಗಲಾರವು. ನೀವು ಪ್ರತಿಯೊಂದು ಪವಾಡವನ್ನು ಕಂಡು, ಫಿರ್‌ಔನ್‌ ಮತ್ತು ಅವನ ಸರದಾರರು ಹೇಳಿದಂತೆ - ಇದು 
ಕೇವಲ ಇಂದ್ರಜಾಲವೆಂದು ಬಿಡುವಿರಿ. ಈ ವ್ಯಾಧಿಗೆ ತುತ್ತಾದವರ ಕಣ್ಣು ತೆರೆಯುವುದು ಅಲ್ಲಾಹನ ಘೋರ ಯಾತನೆಯು ಬಂದು 
ತನ್ನ ಸಂಪೂರ್ಣ ಭೀಕರತೆಯೊಂದಿಗೆ ಎರಗಿದಾಗ ಮಾತ್ರ. ಫಿರ್‌ಔನನ ಕಣ್ಣುಗಳು ತೆರೆದುದೂ ಅವನು ಮುಳುಗುತ್ತಿರುವಾಗಲೇ 
ಅಲ್ಲವೇ? ಆದರೆ ಸೆರೆ ಹಿಡಿಯಲ್ಪಟ್ಟ ವೇಳೆ ಪಡುವ ಪಶ್ಚಾತ್ತಾಪಕ್ಕೆ ಏನೂ ಬೆಲೆ ಇಲ್ಲ. 

106. ಯಾವ ವಿಷಯದೊಂದಿಗೆ ಈ ಉಪನ್ಮಾಸದ ಆರಂಭವಾಗಿತ್ತೋ, ಅದರೊಂದಿಗೆ ಈಗ ಇದನ್ನು ಸಮಾಪ್ತಿಗೊಳಿಸಲಾಗುತ್ತಿದೆ. 
ತುಲನೆಗಾಗಿ ಪ್ರಥಮ ರುಕೂಲನ್ನೊಮ್ಮೆ ನೋಡಿರಿ. 


ಕಾಂಡ -11 


684 ಕುರ್‌ಆನ್‌ ವ್ಯಾಖ್ಯಾನ 


PRC TT 
SSE SNL TSS 0S 


pa 


ید ہے۔ پیج }9 وط 


eb iy VS I IOS 
ಆ ಅಲ್ಲಾಹನ ದಾಸ್ಕ-ಆರಾಧನೆಯನ್ನು ಮಾತ್ರ ನಾನು ಮಾಡುತ್ತೇನೆ." ನಾನು ಸತ್ಕವಿಶ್ವಾಸಿಗಳಲ್ಲಾಗಿರಬೇಕೆಂದು 
ಆಜ್ಞಾಪಿಸಲ್ಪಟ್ಟಿರುತ್ತೇನೆ. ಏಕಾಗ್ರಚಿತ್ತನಾಗಿ ನನ್ನನ್ನು ಧರ್ಮದಲ್ಲಿ ಸರಿಯಾಗಿ ನೆಲೆಗೊಳಿಸಿಕೊಳ್ಳಬೇಕು'* ಮತ್ತು 
ಎಷ್ಟು ಮಾತ್ರಕ್ಕೂ 'ಬಹುದೇವವಿಶ್ವಾಸಿ'ಗಳಲ್ಲಾಗಬಾರದೆಂದೂ ನನ್ನೊಡನೆ ಹೇಳಲಾಗಿದೆ.'* ಅಲ್ಲಾಹನನ್ನು 
ಬಿಟ್ಟು, ನಿಮಗೆ ಲಾಭವನ್ನಾಗಲಿ ನಷ್ಟವನ್ನಾಗಲಿ ಮಾಡಲು ಸಮರ್ಥರಲ್ಲದ ಯಾವುದೇ ಅಸ್ತಿತ್ವವನ್ನು 
ಪ್ರಾರ್ಥಿಸಬೇಡಿರಿ. ನೀವು ಹಾಗೆ ಮಾಡಿದರೆ ಖಂಡಿತವಾಗಿಯೂ ಅಕ್ರಮಿಗಳಲ್ಲಾಗುವಿರಿ. ಅಲ್ಲಾಹ್‌ ನಿಮ್ಮನ್ನು 
ಯಾವುದಾದರೂ ಕಷ್ಟಕ್ಕೆ ಗುರಿಪಡಿಸಿದರೆ, ಸ್ವತಃ ಅವನ ಹೊರತು ಆ ಕಷ್ಟವನ್ನು ದೂರೀಕರಿಸುವವನು ಇನ್ನಾರೂ 


107. ಮೂಲದಲ್ಲಿ 'ಯತವವಫ್ಸಾಕುಮ್‌' ಎಂದಿದೆ. ಇದರ ಶಬ್ದಾರ್ಥ 'ನಿಮಗೆ ಮರಣ ಕೊಡುವಾಶನು' ಎಂದು. ಆದರೆ 
ಕೇವಲ ಶಬ್ದಾರ್ಥದಿಂದ ಮುಖ್ಯ ತಿರುಳಿನ ಅರಿವಾಗುವುದಿಲ್ಲ. ಈ ಆದೇಶದ ತಿರುಳೇನೆಂದರೆ 'ಯಾರ ವಶದಲ್ಲಿ ನಿಮ್ಮ 
ಜೀವವಿದೆಯೋ ನಿಮ್ಮ ಜೀವನವೂ ಮರಣವೂ ಯಾರ ಇಚ್ಛೆಯನ್ನು ಸಂಪೂರ್ಣವಾಗಿ ಅವಲಂಬಿಸಿರುವುದೋ, ಅವನ 
ದಾಸ್ಕ-ಆರಾಧನೆಯನ್ನೂ, ದಾಸ್ಕ-ಅನುಸರಣೆಯನ್ನೂ ಆಜ್ಞಾಪಾಲನೆಯನ್ನೂ ಮಾತ್ರ ನಾನು ಮಾಡುವವನಾಗಿರುತ್ತೇನೆ' ಎಂಬುದು. 
ಮರಣವೆಂಬುದು ಸಂಪೂರ್ಣ ಅಲ್ಲಾಹನ ಅಂಕೆಯಲ್ಲಿದೆಯೆಂಬುದನ್ನು ಮಕ್ಕಾದ ಸತ್ಮನಿಷೇಧಿಗಳೂ ನಂಬುತ್ತಿದ್ದರು. ಮಾತ್ರವಲ್ಲ 
ಇಂದಿನ ಬಹುದೇವ ವಿಶ್ವಾಸಿಗಳ ನಂಬಿಕೆಯೂ ಇದೇ. ಆದುದರಿಂದ ಉದ್ದೇಶವನ್ನು ಪ್ರತಿಪಾದಿಸಲಿಕ್ಕಾಗಿ ಅಲ್ಲಾಹನ ಅನೇಕ ಗುಣ 
ವಿಶೇಷಗಳಲ್ಲಿ ಇತರ ಗುಣವಿಶೇಷಗಳನ್ನೆಲ್ಲಾ ಬಿಟ್ಟು ಅವನ ಮುಖ್ಯ ಗುಣವಿಶೇಷವಾಗಿರುವ 'ನಿಮಗೆ ಮರಣ ಕೊಡುವವನು' 
ಎಂಬುದನ್ನು ಇಲ್ಲಿ ಆಯ್ದುಕೊಳ್ಳಲು ಕಾರಣ - ತನ್ನ ನಿಯಮವನ್ನು ವಿವರಿಸುವುದರೊಂದಿಗೆ ಅದು ಸರಿಯೆಂಬುದರ ಬಗ್ಗೆ ಆಧಾರ 
ಪ್ರಮಾಣವನ್ನು ಕೊಡಬೇಕೆಂಬುದೇ ಆಗಿದೆ. ಅಲ್ಲದೆ ಅತ್ಕುತ್ತಮ ವಾಗ್ವೈಖರಿಯೊಂದಿಗೆ, 'ನನಗೆ ಮರಣ ಕೊಡುವವನು' ಎನ್ನುವ 
ಬದಲಿಗೆ 'ನಿಮಗೆ ಮರಣ ಕೊಡುವವನು' ಎನ್ನಲಾಗಿದೆ. [ಅರ್ಥಾತ್‌- ನಾನು ಮಾತ್ರವಲ್ಲ ನೀವೂ ಅವನ ದಾಸ್ಕ-ಆರಾಧನೆಯನ್ನೇ 
ಮಾಡಬೇಕಾಗಿದೆ. ನೀವು ಇತರರ ದಾಸ್ಕ-ಆರಾಧನೆ ಮಾಡುವುದರ ಮೂಲಕ ಘೋರ ತಪ್ಪನ್ನೆಸಗುತ್ತಿರುವಿರಿ.] ಹೀಗೆ ಒಂದೇ 
ಶಬ್ದದಲ್ಲಿ ಇಂಗಿತದ ವಿಷಯ, ಇಂಗಿತದ ಆಧಾರ ಪ್ರಮಾಣ ಮತ್ತು ಇಂಗಿತದ ಕರೆ ಈ ಮೂರೂ ಪ್ರಯೋಜನಗಳನ್ನು 
ಸಂಯೋಜಿಸಲಾಗಿದೆ. 

108. ಈ ಆದೇಶದ ತೀವ್ರತೆಯು ಗಮನಾರ್ಹವಾಗಿದೆ. ಇದರ ಮೂಲ ಪದಗಳು; 'ಅಕಿಮ್‌ ವಜ್‌ಹಕ ಲಿದ್ದೀನಿ ಹನೀಫಾ.' 
ಅಕಿಮ್‌ ವಜ್‌ಹಕ ಎಂಬುದರ ಶಬ್ದಾರ್ಥ 'ನಿನ್ನ ಮುಖವನ್ನು ಸ್ಥಿರಗೊಳಿಸು' ಎಂದಾಗಿದೆ. ಇದರ ತಾತ್ಸರ್ಯವೇನೆಂದರೆ 'ನಿನ್ನ ಮುಖ 
ಒಂದೇ ದಿಕ್ಕಿಗೆ ಸ್ಥಿರವಾಗಿರಬೇಕು. ಕದಲಬಾರದು, ಅಲುಗಾಡಬಾರದು. ಒಮ್ಮೆ ಹಿಂದಕ್ಕೆ ಒಮ್ಮೆ ಮುಂದಕ್ಕೆ, ಎಡಕ್ಕೆ, ಬಲಕ್ಕೆ 
ತಿರುಗಬಾರದು. .ನಿನಗೆ ತೋರಿಸಿಕೊಟ್ಟಿರುವ ದಿಕ್ಕಿನಲ್ಲಿ ಮೂಗಿಗೆ ನೇರವಾಗಿ ನಡೆ.' ಈ ನಿರ್ಬಂಧವು' ಸ್ವಯಂ ಬಿಗಿಯಾಗಿತ್ತು. ಆದರೆ 
ಇಷ್ಟಕ್ಕೇ ಸಾಕು ಮಾಡಲಿಲ್ಲ. ಇದಕ್ಕೆ 'ಹನೀಫಾ' ಎಂಬ ಇನ್ನೊಂದು ನಿರ್ಬಂಧವನ್ನೂ ಸೇರಿಸಿಕೊಳ್ಳಲಾಯಿತು. ಹನೀಫ್‌ ಎಂದರೆ 
ಎಲ್ಲ ದಿಕ್ಕುಗಳಿಂದಲೂ ಮುಖವನ್ನು ತಿರುಗಿಸಿ ಒಂದೇ ಕಡೆಗೆ ಇರಿಸಿಕೊಳ್ಳುವವ. ಆದುದರಿಂದ ಈ ಧರ್ಮವನ್ನು, ಈ ದೇವಾರಾಧನಾ 
ಕ್ರಮವನ್ನು ಆರಾಧನೆ, ದಾಸ್ಯ, ಉಪಾಸನೆ, ಅನುಸರಣೆ ಮತ್ತು ವಿಧೇಯತೆ ಇವೆಲ್ಲವನ್ನೂ ಕೇವಲ ಸರ್ವಲೋಕಪಾಲಕನಾಗಿರುವ 
ಅಲ್ಲಾಹನಿಗೆ ಮಾತ್ರ ಮೊಸಲಾಗಿರಿಸಿಕೊಂಡಂತಹ ಜೀವನ ಕ್ರಮವನ್ನು - ಬೇರೆ ವಿಧಾನಗಳ ಕಡೆಗೆ ಲವಲೇಶವೂ ವಾಲದೆ ಸಂಪೂರ್ಣ 
ಏಕನಿಷ್ಠೆಯೊಂದಿಗೆ ಸ್ವೀಕರಿಸಿಕೊಳ್ಳಬೇಕು. 

109. ಅರ್ಥಾತ್‌- ಅಲ್ಲಾಹನ ವ್ಯಕ್ತಿತ್ವದಲ್ಲಿ, ಅವನ ಗುಣವಿಶೇಷಗಳಲ್ಲಿ, ಅವನ ಹಕ್ಕುಗಳಲ್ಲಿ ಮತ್ತು ಅವನ ಅಧಿಕಾರಗಳಲ್ಲಿ 
ಯಾವ ರೀತಿಯ ಸಹಭಾಗಿಗಳೆನ್ನಾಗಿಸುವ ಜನರಲ್ಲಿ ನೀನು ಸೇರಬೇಡ. ಅಪ್ಪಟ ಏಕದೇವತ್ವದ ಮಾರ್ಗವನ್ನು ಸಂಪೂರ್ಣ 
ಸ್ಥಿರತೆಯೊಂದಿಗೆ ಸ್ವೀಕರಿಸಿಕೊಳ್ಳಬೇಕೆಂಬ ಈ ಬೇಡಿಕೆ ಕೇವಲ ಸಕಾರಾತ್ಮಕ ರೂಪದಲ್ಲಿ ಮಾತ್ರ ಇರುವುದಲ್ಲ. ಯಾವುದೇ ರೂಪದಲ್ಲಿ 


ಕಾಂಡ -11 


10. ಯೂನುಸ್‌ > 685: 


5 ಮ್‌ ۳ د5‎ [A ا‎ 7 554% v3 
ಸ್‌ SECS MIE oe NEI 
ہد ےد‎ 2G مدع 3% 24355 7 8 سوہ رجہ‎ pas 
ದಗ CET ESTO 
ےط‎ 
೨ 92% PE 7 24 مر 3912 اہ دوہت‎ 
SEs MIs fs 
ಇಲ್ಲ ಮತ್ತು ಅವನು ನಿಮಗೆ ಹಿತವನ್ನು ಬಯಸಿದರೆ ಅವನ ಅನುಗ್ರಹವನ್ನು ತಡೆಯುವವನೂ ಯಾರೂ 
ಇಲ್ಲ. ಅವನು ತನ್ನ ದಾಸರ ಪೈಕಿ ತನಗಿಷ್ಟ ಬಂದವರಿಗೆ ತನ್ನ ಅನುಗ್ರಹ ದಯಪಾಲಿಸುತ್ತಾನೆ. ಅವನು 
ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿದ್ದಾನೆ. 

(108-109) ಓ ಮುಹಮ್ಮದ್‌, ಹೇಳಿರಿ, "ಜನರೇ, ನಿಮ್ಮ ಬಳಿಗೆ ನಿಮ್ಮ ಪ್ರಭುವಿನ ಕಡೆಯಿಂದ ಪರಮ 
ಸತ್ಯವು ಬಂದು ಬಿಟ್ಟಿತು ಇನ್ನು ಯಾರು ಸನ್ಮಾರ್ಗವನ್ನನುಸರಿಸುವನೋ ಅವನ ಸನ್ಮಾರ್ಗ ಪ್ರಕ್ರಿಯೆಯು 
ಅವನಿಗೇ ಫಲಕಾರಿಯಾಗುವುದು ಮತ್ತು ಯಾರು ಪಥಭ್ರಷ್ಟನಾಗಿರುವನೋ ಅವನ ಪಥಭ್ರಷ್ಟತೆಯು ಅವನಿಗೇ 
ಹಾನಿಕರವಾಗುವುದು ಮತ್ತು ನಾನು ನಿಮ್ಮ ಮೇಲೆ ಕೊತ್ಪಾಲನೇನೂ ಅಲ್ಲ." ಓ ಪೈಗಂಬರರೇ, ನಿಮ್ಮ ಕಡೆಗೆ 


'ದಿವ್ಯವಾಣಿ'ಯ ಮೂಲಕ ಅವತೀರ್ಣಗೊಳ್ಳುತ್ತಿರುವ ಸನ್ಮಾರ್ಗವನ್ನು ಅನುಸರಿಸುತ್ತಲೇ ಸಾಗಿರಿ ಮತ್ತು 
ಅಲ್ಲಾಹನು ತೀರ್ಮಾನ ಮಾಡುವವರೆಗೂ ತಾಳ್ಮೆ ವಹಿಸಿರಿ. ಅವನೇ ಅತ್ಕುತ್ತಮ ತೀರ್ಮಾನ ಮಾಡುವವನಾಗಿದ್ದಾನೆ. 


ಯಾವುದೇ ವಿಧದಿಂದ ದೇವ ಸಹಭಾಗಿತ್ವವೆಸಗುವ ಎಲ್ಲ ಜನರಿಂದ ದೂರವಿರಬೇಕು. ವಿಶ್ವಾಸಪರ ಮಾತ್ರವಲ್ಲ - ಆಚಾರ ಪರವೂ, 
ವೈಯಕ್ತಿಕ ಜೀವನದಲ್ಲಿ ಮಾತ್ರವಲ್ಲ ಸಾಮೂಹಿಕ ಜೀವನ ವ್ಯವಸ್ಥೆಯಲ್ಲೂ, ಆರಾಧನಾ ಸ್ಥಳಗಳಲ್ಲಿ ಮಾತ್ರವಲ್ಲ ಶೈಕ್ಸಣಿಕ 
ಸಂಸ್ಥೆಗಳಲ್ಲೂ ನ್ಯಾಯಾಲಯಗಳಲ್ಲೂ ಶಾಸಕಾಂಗ ಕೂಟಗಳಲ್ಲೂ, ರಾಜಕೀಯ ಭವನಗಳಲ್ಲೂ ಉಪಜೀವನ ವಾಣಿಜ್ಯ ಕ್ಷೇತ್ರಗಳಲ್ಲೂ 
"ತಮ್ಮ ಆಚಾರ ವಿಚಾರಗಳ ಸಂಪೂರ್ಣ ವ್ಯವಸ್ಥೆಯನ್ನು ದೇವಾರಾಧನೆ ಹಾಗೂ ದೇವೇತರರ ಆರಾಧನೆಗಳ ಮಿಶ್ರಣದಲ್ಲಿ 
ಸಂಸ್ಥಾಪಿಸಿಕೊಂಡವರಿಂದ ನಿನ್ನ ಜೀವನ ಪದ್ಧಶಿಯನ್ನು ಭಿನ್ನವಾಗಿರಿಸಿಕೋ ಎಂಬ ನಕಾರಾತ್ಮಕ Wed ಇದರಲ್ಲಿ ಸೇರಿದೆ. 
'ಶಿರ್ಕ್‌ ಜಲಿಳ( ದೊಡ್ಡ ಮಟ್ಟದ ಡೇವಸಹಭಾಗಿತ್ತ)ದಿಂದ ಮಾತ್ರವಲ್ಲ 'ಶಿರ್ಕ್‌ ಖಫೀ(ಅತ್ಯಂತ ಸ. ಮಟ್ಟದ ದೇವ 
ಸಹಭಾಗಿತ್ಸ)ದಿಂದಲೂ ದೂರವಿರಬೇಕೆಂಬ ಬೇಡಿಕೆಯೂ ಇದೆ. ಚೆನ್ನಾಗಿ ಅವಲೋಕಿಸಿದರೆ ಸೂಕ್ಷ್ಮ pe ದೇವ ಸಹಭಾಗಿತ್ವವೇ 
ಹೆಚ್ಚು ಅಪಾಯಕಾರಿಯಾಗಿದ್ದು ಅದರ ಬಗ್ಗೆ ಬಹಳ ಜಾಗ್ರತೆ ವಹಿಸಬೇಕಾದುದು ಅತಿ ಅಗತ್ಯ. ಸೂಕ್ಷ್ಮ ಮಟ್ಟದ ದೇವ 
ಸಹಭಾಗಿತ್ವವನ್ನು ಲಘುವಾದ ದೇವ ಸಹಭಾಗಿತ್ವವೆಂದು ಕೆಲವು ತಿಳಿಗೇಡಿಗಳು ಭಾವಿಸುತ್ತಾರೆ. ಇದು ದೊಡ್ಡ ಮಟ್ಟಿದ ದೇವ 
ಸಹಭಾಗಿತ್ವದಷ್ಟು ಹಾನಿಕರವಲ್ಲವೆಂದು ಅವರ ಗುಮಾನಿ. ಆದರೆ ವಸ್ತುತಃ )جم‎ 0 ಎಂಬುದರ ಅರ್ಥ 'ಖಫೀಫ್‌'(ಲಘು) 
ಎಂದಲ್ಲ. ಅದರ ಅರ್ಥ - ಸರಿಯಾಗಿ ಕಾಣಿಸದ ಅಥವಾ ಮರೆಯಲ್ಲಿರುವ ಎಂದಾಗಿರುತ್ತದೆ. ھت‎ ಕಾಲದಿಂದ ಒಳಗಿಂದಲೇ 
ಕೊರೆಯುತ್ತ ಬರುತ್ತಿರುವ ವ್ಯಾಧಿಗಳು ವ್ಯಕ್ತವಾದ ಲಕ್ಷಣಗಳು ತೋರುವಂತಹ ವ್ಯಾಧಿಗಳಿಗಿಂತ ಹೆಚ್ಚು ಗಂಡಾಂತರಕಾರಿ. ಪ್ರಥಮ 
-| ನೋಟದಲ್ಲೇ ಇದು ಶಿರ್ಕ್‌(ದೇವ ಸಹಭಾಗಿತ್ತು ಎಂದು ಮನಗಾಣುವಂತಹ ಶಿರ್ಕ್‌ನ ವಿರುದ್ಧ ಬಹಿರಂಗ ಹೋರಾಟ 
ಸಾಧ್ಯವಾಗುತ್ತದೆ. ಆದರೆ ಯಾವ ಶಿರ್ಕನ್ನು ಗುರುತಿಸಿಕೊಳ್ಳಲು ಅತ್ಯಂತ ಸೂಕ್ಷ್ಮ ದೃಷ್ಟಿ ಮತ್ತು ಏಕದೇವ ವಿಶ್ವಾಸದ ಬೇಡಿಕೆಗಳ 
ವಿವರವಾದ ಜ್ಞಾನ ಬೇಕಾಗಿ ಬರುವುದೋ ಅಂಥ ಶಿರ್ಕ್‌ ತನ್ನ ಅವ್ಯಕ್ತ ಬೇರುಗಳನ್ನು ಧಾರ್ಮಿಕ ವ್ಯವಸ್ಥೆಯಲ್ಲಿ ಬಹು ದೂರದ 
ವರೆಗೂ ಹಬ್ಬಿಸುತ್ತದೆ. ಸಾಮಾನ್ಮ ಏಕದೇವ ವಿಶ್ವಾಸಿಗಳಿಗೆ ಅವುಗಳ ಸುಳಿವೇ ಸಿಗುವುದಿಲ್ಲ. ಕ್ರಮೇಣ ಅದು ಧರ್ಮದ ತಿರುಳನ್ನೇ 
ತಿಂದು ಬಿಡುತ್ತದೆ. ಆದರೂ ಅಪಾಯದ ಸೂಚನೆ ತಿಳಿಯುವುದೇ ಇಲ್ಲು, 


ಕಾಂಡ -11 


686 ಕುರ್‌ಆನ್‌ ವ್ಯಾಖ್ಯಾನ 


11. ಹೂದ್‌ 


ಪರಿಚಯ 
ಅವತೀರ್ಣ ಕಾಲ: 

ಈ ಅಧ್ಯಾಯದಲ್ಲಿರುವ ವಿಷಯದ ಬಗ್ಗೆ ವಿವೇಚಿಸುವಾಗ ಇದು ಯೂನುಸ್‌ ಅಧ್ಯಾಯ ಅವತೀರ್ಣಗೊಂಡ 
ಕಾಲದಲ್ಲೇ ಅವತೀರ್ಣಗೊಂಡಿರಬೇಕೆಂದು ತಿಳಿಯುತ್ತದೆ. ಇದು ಅದರ ಜೆಸತೆಗೇ ಅವಶೀರ್ಣಗೊಂಡಿದ್ದರೂ ಆಶ್ಚರ್ಯವಿಲ್ಲ. 
ಏಕೆಂದರೆ ಎರಡರಲ್ಲೂ ಉಪನ್ಮಾಸದ ಮೂಲ ವಿಷಯವು ಒಂದೇ ಆಗಿದೆ. ಆದರೆ ಎಚ್ಚರಿಕೆ ಕೊಡುವ ವಿಧಾನ ಮಾತ್ರ 
ಇಲ್ಲಿ ಅದಕ್ಕಿಂತ ಹೆಚ್ಚು ಉಗ್ರವಾಗಿದೆ. 

ಹದೀಸಿನಲ್ಲಿ ಬಂದಿರುವ ಪ್ರಕಾರ, ಹ. ಅಬೂಬಕರ್‌ರು(ರ) ಪ್ರವಾದಿವರ್ಯರೊಡನೆ(ಸು, 'ತಾವು ವೃದ್ಧರಾಗುತ್ತಿರುವಂತೆ 
ಕಾಣಿಸುತ್ತಿದೆಯಲ್ಲ; ಇದಕ್ಕೆ ಕಾರಣವೇನು?' ಎಂದು ಕೇಳಿದರು. ಆಗ ಪ್ರವಾದಿವರ್ಯರು(ಸ), 'ನನ್ನನ್ನು ಹೂದ್‌ ಅಧ್ಯಾಯ 
ಮತ್ತು ಅಂಥ ವಿಷಯವನ್ನೊಳಗೊಂಡ ಅಧ್ಯಾಯಗಳು وچ‎ ಮಾಡಿದುವು' ಎಂದು ಉತ್ತರಕೊಟ್ಟರು. ಪ್ರವಾದಿವರ್ಯರಿಗೆ(ಸ) 
ಆ ಕಾಲವು ಎಷ್ಟು ಕಠಿಣವಾಗಿದ್ದಿರಬಹುದೆಂದು ಇದರಿಂದ ಊಹಿಸಬಹುದು. ಒಂದು ಕಡೆ ಸತ್ಯನಿಷೇಧಿ ಕುರೈಶರು ತಮ್ಮ 
ಸಕಲ ಸಲಕರಣೆಗಳಿಂದ ಸತ್ಯದ ಆಂದೋಲನವನ್ನು ಹತ್ತಿಕ್ಕಲಿಕ್ಕಾಗಿ ಪ್ರಯತ್ನಿಸುತ್ತಿರುವಾಗ ಇನ್ನೊಂದು ಕಡೆ ಅಲ್ಲಾಹನ 
ಕಡೆಯಿಂದ ನಿರಂತರವಾಗಿ ಈ ಎಚ್ಚರಿಕೆಗಳು ಅವತೀರ್ಣಗೊಳ್ಳುತ್ತಿದ್ದುವು. ಈ ಪರಿಸ್ತಿತಿಯಲ್ಲಿ ಎಲ್ಲಾದರೂ ಅಲ್ಲಾಹನು 
ಕೊಟ್ಟಿರುವ ಅವಧಿಯು ಮುಗಿದುಬಿಡಬಹುದೆ? ಒಂದು ಜನಾಂಗಕ್ಕೆ ಅಲ್ಲಾಹನು ಶಿಕ್ಷೆಯನ್ನಿಳಿಸುವ ತೀರ್ಮಾನ 
ಕೈಗೊಳ್ಳುವಂತಹ ಕೊನೆಯ ಗಳಿಗೆಯು ಆಸನ್ನವಾಗಿ ಬಿಡಬಹುದೆ? ಎಂಬ ಸಂದೇಹವು ಸದಾ ಪ್ರವಾದಿವರ್ಯರನ್ನು(ಸ) 
ಕೊರೆಯುತ್ತಿತ್ತು. ವಾಸ್ತವದಲ್ಲಿ ಈ ಅಧ್ಯಾಯವನ್ನು ಓದುವಾಗ ಒಂದು ಮಹಾಪೂರದ ಕಟ್ಟೆಯೊಡೆಯಲಿದೆ 
ಅಜಾಗರೂಕ ನಿವಾಸಿಗಳು ಆ ಮಹಾಪೂರದ ಅನಾಹುತಗಳಿಗೆ ಬಲಿಯಾಗದಂತೆ ಕೊನೆಯ ಎಚ್ಚರಿಕೆ ಕೊಡಲಾಗುತ್ತಿರುವಂತೆ 
ಭಾಸವಾಗುತ್ತದೆ. 


ಚರ್ಚಾ ವಿಷಯಗಳು: 

ಈಗಾಗಲೇ ಹೇಳಿದಂತೆ ಮೂಲ ವಿಷಯವು ಯೂನುಸ್‌ ಅಧ್ಯಾಯದ್ದೇ ಆಗಿದೆ. ಅರ್ಥಾತ್‌- ಧರ್ಮಾಹ್ವಾನ, ಬೋಧನೆ 
ಮತ್ತು ಎಚ್ಚರಿಕೆಗಳು. ಆದರೆ ಇದರಲ್ಲಿ ಧರ್ಮಾಹ್ನಾನವು ಯೂನುಸ್‌ನಲ್ಲಿರುವುದಕ್ಕಿಂತ ಹೆಚ್ಚು ಸಂಕ್ಲಿಪ್ತವಾಗಿದೆ. 
ಚೋಧನೆಯಲ್ಲಿ ಆಧಾರ ಪ್ರಮಾಣಗಳು ಕಡಿಮೆ ಮತ್ತು ಉಪದೇಶ ಅಧಿಕವಾಗಿದೆ. ಎಚ್ಚರಿಕೆಗಳು ವಿಸ್ಪತ ಹಾಗೂ 
ಪ್ರಬಲವಾಗಿವೆ. 

ಇದರಲ್ಲಿ, ಪ್ರವಾದಿಯನ್ನು ನಂಬಿರಿ; ಶಿರ್ಕನ್ನು ವರ್ಜಿಸಿರಿ; ಅನ್ಕರ ಆರಾಧನೆಯನ್ನೆಲ್ಲ ತೊರೆದು ಕೇವಲ ಅಲ್ಲಾಹನ 
ದಾಸರಾಗಿರಿ ಮತ್ತು ಜೀವನದ ಸಂಪೂರ್ಣ ವ್ಯವಸ್ಥೆಯನ್ನು ಪರಲೋಕದಲ್ಲಿ ವಿಚಾರಣೆ ಎದುರಿಸಲಿಕ್ಕಿದೆಯೆಂಬ ಪ್ರಜ್ಞೆಯಿಂದ 
ನೆಲೆಗೊಳಿಸಿರಿ ಎಂಬ ಕರೆ ಕೊಡಲಾಗಿದೆ. 

ಇಹಜೀವನದ ಪ್ರತ್ಯಕ್ಷ ಭಾಗದ ಮೇಲೆ ಮಾತ್ರ ಭರವಸೆಯನ್ನಿಟ್ಟು, ಅಲ್ಲಾಹನ ಸಂದೇಶವಾಹಕರ ಧರ್ಮಾಹ್ವಾನವನ್ನು 
ಧಿಕ್ಕರಿಸಿದ ಜನಾಂಗಗಳು ಇದಕ್ಕೆ ಮುಂಚೆ ಕೆಟ್ಟ ಪರಿಣಾಮವನ್ನು ಕಂಡಿವೆ. ಇತಿಹಾಸದ ನಿರಂತರ ಅನುಭವವು 
ವಿನಾಶಮಾರ್ಗವೆಂದೇ ಸಿದ್ಧಪಡಿಸಿರುವ ಅದೇ ಮಾರ್ಗದಲ್ಲಿ ನೀವು ನಡೆಯಬೇಕೆಂದೇನಾದರೂ ಇದೆಯೇ? ಎಂದು ಇಲ್ಲಿ 


| ಹಿತವಚನ ಹೇಳಲಾಗಿದೆ. ) 


ಕಾಂಡ -11 


687 
ಯಾತನೆ ಬಂದೆರಗುವುದರಲ್ಲಿ ಆಗುವ ವಿಳಂಬವು ವಾಸ್ತವದಲ್ಲಿ ಅಲ್ಲಾಹನು ತನ್ನ ಅನುಗ್ರಹದಿಂದ ನಿಮಗೆ ನೀಡುವ 
ಕಾಲಾವಕಾಶವಾಗಿದೆ. ಈ ಕಾಲಾವಕಾಶದೊಳೆಗೆ ನೀವು ಜಾಗೃತರಾಗದಿದ್ದರೆ, ಆ ಯಾತನೆ ಬಂದೇ ತೀರುವುದು. ಅದನ್ನು 
ಯಾರಿಂದಲೂ ತಡೆಯಲಾಗದು. ಬೆರಳೆಣಿಕೆಯಲ್ಲಿರುವ ಸತ್ಯವಿಶ್ವಾಸಿಗಳ ಕೂಟವನ್ನು ಬಿಟ್ಟು ಇನ್ನುಳಿದ ನಿಮ್ಮ ಇಡೀ 
ಜನಾಂಗವನ್ನು ಸಮೂಲ ನಾಶಮಾಡಿಬಿಡಲಾಗುವುದೆಂಬ ಎಚ್ಚರಿಕೆಯೂ ಇದರಲ್ಲಿದೆ. 

ಈ ವಿಷಯವನ್ನು ನೇರವಾಗಿ ಪ್ರತಿಪಾದಿಸುವುದರ ಬದಲಿಗೆ ನೂಹರ ಜನಾಂಗ, ಆದ್‌, ಸಮೂಬ್‌, ಲೂತರ 
ಜನಾಂಗಗಳು, ಮದ್‌ಯನಿನವರು ಮತ್ತು ಫಿರ್‌ಔನನ ಜನಾಂಗದ ಚರಿತ್ರೆಯನ್ನು ಬಳಸಲಾಗಿದೆ. ಅಲ್ಲಾಹನು ತೀರ್ಮಾನಿಸಲು 
ಹೊರಟಾಗ ಯಾವ ತಡೆಯೂ ಇಲ್ಲದೆ ತೀರ್ಮಾನಿಸಿ ಬಿಡುತ್ತಾನೆಂದು ಈ ಚರಿತ್ರೆಗಳಿಂದ ಸ್ಪಷ್ಟವಾಗುತ್ತದೆ. ಇದರಲ್ಲಿ 
ಯಾರೊಂದಿಗೂ ಒಂದಿಷ್ಟೂ ದಾಕ್ಸಿಣ್ಣ ತೋರಲಾಗುವುದಿಲ್ಲ. ಆಗ ಯಾರು, ಯಾರ ಮಗ, ಯಾರ ಸಂಬಂಧಿಕನೆಂದು 
ನೋಡಲಾಗುವುದಿಲ್ಲ. ಯಾರು ಸನ್ಮಾರ್ಗಕ್ಕಿಳಿದು ಬಂದನೋ ಅಲ್ಲಾಹನ ಕರುಣೆಯು ಅವನ ಪಾಲಿಗೆ ಬರುವುದು. 
ಪ್ರವಾದಿಯ ಪುತ್ರನೇ ಆದರೂ ಪ್ರವಾದಿಯ ಪಶ್ಲಿಯೇ ಆಗಿದ್ದರೂ ಅಲ್ಲಾಹನ ಕ್ರೋಧದಿಂದ ಪಾರಾಗುವುದಿಲ್ಲ. ಅಷ್ಟು 
ಮಾತ್ರ ಅಲ್ಲ, ಈಮಾನ್‌ ಮತ್ತು ಕುಫ್‌ ಗಳ ನಿಖರ ತೀರ್ಮಾನವಾಗುತ್ತಿರುವಾಗ ಸ್ವತಃ ಮೂಮಿನನೂ ತಂದೆ ಮತ್ತು 
ಮಗ್ಗ ಪಠತಿ ಮತ್ತು ಪತ್ನಿಯರ ಸಂಬಂಧವನ್ನು ಮರೆತುಬಿಡಬೇಕೆಂದೂ ಅಲ್ಲಾ .و‎ ನ್ಯಾಯ ಖಡ್ಗದಂತೆ ನೀವೂ 
ನಿಷ್ಪಕ್ಷಪಾತವಾಗಿ ಸತ್ಯದೊಂದಿಗಿರುವ ಬಾಂಧವ್ಯದ ಹೊರತು ಇತರ ಎಲ್ಲ ಸಂಬಂಧಗಳನ್ನು ಕಡಿದುಕೊಳ್ಳಬೇಕೆಂದೂ ಧರ್ಮವು 
ನಿರೀಕ್ಷಿಸುತ್ತದೆ. ಇಂಥ ಸಂದರ್ಭಗಳಲ್ಲಿ ರಕ್ತ ಹಾಗೂ ಕುಲ ಸಂಬಂಧಗಳಿಗೆ ಮಾನ್ಯತೆ ನೀಡುವುದು ಇಸ್ಲಾಮಿನ ಸ್ಫೂರ್ತಿಗೆ 
ವಿರುದ್ಧವಾಗಿದೆ. ಇದರ ಮೂರು ನಾಲ್ಕು ವರ್ಷಗಳ ಬಳಿಕ ಸಂಭವಿಸಿದ ಬದ್‌ ಯುದ್ದೆದಲ್ಲಿ ಮಕ್ಕಾದ ಮುಹಾಜಿರ್‌ 
ಮುಸ್ಲಿಮರು ಈ ಶಿಕ್ಷಣವನ್ನು ಸಂಪೂರ್ಣವಾಗಿ ಕಾರ್ಯಗತಗೊಳಿಸಿ ತೋರಿಸಿದರು. 


ಕಾಂಡ -11 


688 ಕುರ್‌ಆನ್‌ ವ್ಯಾಖ್ಯಾನ 


ಅವತೀರ್ಣ : ಮಕ್ಕಾದಲ್ಲಿ 
ಸೂಕ್ತಗಳು:123 ರುಕೂಲ್‌ಗಳು:10| 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1-4) ಅಲಿಫ್‌ ಲಾಮ್‌ ರಾ' ಇದು “مدع‎ ಇದರ ಸೂಕ್ತಗಳು ಪ್ರಬುದ್ಧ ಮತ್ತು 


ಕೂಲಂಕಷವಾಗಿದ್ದು? ನೀವು ಅಲ್ಲಾಹನ ಹೊರತು ಇನ್ನಾರ ದಾಸ್ಯ-ಆರಾಧನೆಯನ್ನೂ ಮಾಡಬಾರದೆಂದು ಓರ್ವ 
ಧೀಮಂತನೂ ವಿವರಪೂರ್ಣನೂ ಆದವನ ಕಡೆಯಿಂದ ನಿರ್ದೇಶಿಸಲ್ಪಟ್ಟಿದೆ. ನಾನು ಅವನ ಕಡೆಯಿಂದ ನಿಮಗೆ 
ಎಚ್ಚರಿಕೆ ಕೊಡುವವನೂ ಸುವಾರ್ತೆ ನೀಡುವವನೂ ಆಗಿರುತ್ತೇನೆ, ನೀವು ನಿಮ್ಮ ಪ್ರಭುವಿನೊಡನೆ ಕ್ಷಮೆ ಯಾಚಿಸಿ 
ಅವನಿಗೆ ಶರಣು ಹೋಗಿರಿ. ಅವನು ಒಂದು ನಿಶ್ಚಿತ ಕಾಲಾವಧಿಯವರೆಗೆ ನಿಮಗೆ ಉತ್ತಮ 
ಜೀವನಾಧಾರಗಳನ್ನು ನೀಡುವನು* ಮತ್ತು ಪ್ರತಿಯೊಬ್ಬ ಅನುಗ್ರಹೀತನಿಗೆ ತನ್ನ ಅನುಗ್ರಹವನ್ನು 


|, ವಿವರಣೆಗೆ ನೋಡಿರಿ; ಅಧ್ಯಾಯ ಅಲ್‌ ಬಕರಃ ಟಿಪ್ಪಣಿ: 1. 

1(ಅ). ಇಲ್ಲಿ 'ಕಿತಾಬ್‌' ಎಂಬುದರ ಅನುವಾದವನ್ನು ವಿವರಣಾ ಶೈಲಿಗನುಸಾರ 'ಫರಮಾನು' ಎಂದು ಮಾಡಲಾಗಿದೆ. ಈ 
ಪದವು ಅರಬೀ ಭಾಷೆಯಲ್ಲಿ ಪುಸ್ತಕ ಹಾಗೂ ಗ್ರಂಥ ಎಂಬ ಅರ್ಥದಲ್ಲಿ ಮಾತ್ರವಲ್ಲದೆ; ಅಪ್ಪಣೆ ಮತ್ತು ರಾಜಾಜ್ಞೆಯ ಅರ್ಥದಲ್ಲೂ 
ಬರುತ್ತದೆ. ಕುರ್‌ಆನಿನಲ್ಲಿ ಈ ಪದವು ಅನೇಕ ಕಡೆಗಳಲ್ಲಿ ಇದೇ ಅರ್ಥದಲ್ಲಿ ಪ್ರಯೋಗವಾಗಿದೆ. 

2. ಅರ್ಥಾತ್‌- ಈ ಫರಮಾನಿನಲ್ಲಿ ವಿವರಿಸಲಾಗಿರುವ ವಿಷಯಗಳು ಪರಿಪಕ್ವ, ಸುಸ್ಲಿರ ಮತ್ತು ಚೆನ್ನಾಗಿ ಪರೀಕ್ಷಿಸಲಾದವುಗಳೂ 
ಆಗಿವೆ. ಇವುಗಳಲ್ಲಿ ಪ್ರತಿಯೊಂದು ವಿಷಯವನ್ನೂ ಬಿಡಿಸಿ. ವಿವರಿಸಲಾಗಿದೆ. [ವಿವರಣೆಯಲ್ಲಿ ಗೊಂದಲ ಅಥವಾ ಅಸ್ಪಪ್ಪತೆ ಇಲ್ಲ] 
ಪ್ರತಿಯೊಂದು ಮಾತನ್ನು ಬಿಡಿಬಿಡಿಯಾಗಿ ಸುಸ್ಪಷ್ಟವಾಗಿ ತಿಳಿಸಲಾಗಿದೆ. 

3. ಅರ್ಥಾತ್‌- ಭೂಮಿಯಲ್ಲಿ ನಿಮಗೆ ತಂಗಲಿಕ್ಕಾಗಿ ನಿಶ್ಚಿತವಾಗಿರುವ ಕಾಲಾವಕಾಶದವರೆಗೆ ಅವನು ನಿಮ್ಮನ್ನು ಕೆಟ್ಟ 
ರೀತಿಯಿಂದಲ್ಲ - ಉತ್ತಮ ರೀತಿಯಿಂದಲೇ ಇಲ್ಲಿ ಇರಿಸುವನು. ನಿಮ್ಮ ಮೇಲೆ ಅವನ ಅನುಗ್ರಹಗಳ ಮಳೆಗರೆಯುವುದು. ಅವನ 
ಸಮೃದ್ದಿ ನಿಮಗೆ ಒದಗುವುದು. ನೀವು ಸುಖಸಂತೋಷಗಳಿಂದಿರುವಿರಿ. ಜೀವನದಲ್ಲಿ ನೆಮ್ಮದಿಯುಂಟಾಗುವುದು. ಅವಮಾನಿತರಾಗಿ 
ಅಲ್ಲ - ಗೌರವಾನ್ಯಿತರಾಗಿ ಬಾಳುವಿರಿ, [ಇದೇ ವಿಷಯವನ್ನು 'ಅನ್ನಹ್ನ್‌' ಅಧ್ಯಾಯದ 97ನೆಯ ಸೂಕ್ತದಲ್ಲೂ ಹೇಳಲಾಗಿದೆ.] ಇದು 
ಜನರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಒಂದು ತಪ್ಪುಭಾವನೆಯನ್ನು ನೀಗಿಸುವ ಉದ್ದೇಶದಿಂದಾಗಿದೆ. ಶೈತಾನನು ಪ್ರತಿಯೊಬ್ಬ 


ಕಾಂಡ -11 


₹೨ 


2 رما 19224 
} 
چم ہ۔ نا یہ ೪‏ 
> 


EEE Gs 
ದಯಪಾಲಿಸುವನು.* ಆದರೆ ನೀವು ವಿಮುಖರಾದರೆ ನಿಮ್ಮ ಪಾಲಿಗೆ ಒಂದು ಮಹಾ ದಿನದಂದು ಬರುವ 
ಯಾತನೆಯ ಬಗ್ಗೆ. ನಾನು ಭಯಪಡುತ್ತೇನೆ. ನಿಮಗೆಲ್ಲರಿಗೂ ಅಲ್ಲಾಹನ ಕಡೆಗೆ ಮರಳಲಿಕ್ಕಿದೆ. ಅವನು 
ಸರ್ವಸಮರ್ಥನು. . 

(5-6) , ನೋಡಿರಿ, ಇವರು ಅವನಿಂದ ಅಡಗಿಸಿಕೊಳ್ಳಲಿಕ್ಕಾಗಿ ತಮ್ಮ ಹೈದಯಗಳನ್ನು ಮುದುಡಿ 
ಕೊಳ್ಳುತ್ತಾರೆ. ಜಾಗ್ರತೆ! ಇವರು ತಮ್ಮನ್ನು ತಾವು ಬಟ್ಟೆಗಳಿಂದ ಮುಚ್ಚಿಕೊಂಡಾಗ ಅಲ್ಲಾಹನು ಇವರ 
ಅಂತರಂಗವನ್ನೂ ಬಹಿರಂಗವನ್ನೂ ತಿಳಿಯುತ್ತಾನೆ" ಅವನಂತು ಇವರ ಹೃದಯ ರಹಸ್ಯಗಳನ್ನೂ ಬಲ್ಲನು. 


ಭೂಮಿಯಲ್ಲಿ ಚಲಿಸುವ ಯಾವ ಸಜೀವಿಯ' ಜೀವನಾಧಾರವೂ ಅಲ್ಲಾಹನ ಹೊಣೆಯಲ್ಲಿಲ್ಲದೆ ಇಲ್ಲ. ಅದು 


ಮೂರ ಲೋಕಾರಾಧಕನ ಕಿವಿಯಲ್ಲಿ. 'ದೇವಭಯ, ಸತ್ಯಸಂಧತೆ ಮತ್ತು ಕರ್ತವ್ಮನಿಷ್ಠೆಗಳ ನಿಲುಮೆಯಿಂದ ಮಾನವನಿಗೆ ಪರಲೋಕ 
ಸುಖವೇನೋ ಪ್ರಾಪ್ತಿಯಾಗಬಹುದು, ಆದರೆ ಅಂತಹವನ ಲೌಕಿಕ ಜೀವನವು ಸಂಪೂರ್ಣ ಕೆಟ್ಟು ಹೋಗುತ್ತದೆ' ಎಂದು ಊದಿ 
ಬಿಟ್ಟಿದ್ದಾನೆ. ಅಲ್ಲಾಹನು ಇದನ್ನು ಖಂಡಿಸುತ್ತ ಸತ್ಯ ಮಾರ್ಗವನ್ನು ಅನುಸರಿಸುವುದರಿಂದ ನಿಜವಾದ ದೇವಭಕ್ತರಿಗೆ ನಿಮ್ಮ ಪರಲೋಕ 
ಜೀವನದಂತೆಯೇ ಈ ಲೋಕದ ಜೀವನದಲ್ಲೂ ನೈಜ ಗೌರವ ಹಾಗೂ ಶ್ರೇಯಸ್ಸು ಲಭಿಸುತ್ತದೆ ಎನ್ನುತ್ತಾನೆ. 'ಮತಾಅನ್‌ دع‎ 
(ಉತ್ತಮ ಜೀವನ ಸಾಧನ) ಅರ್ಥಾತ್‌- ಲೌಕಿಕ ಸುಖ ಭೋಗಗಳಲ್ಲೇ ಕೊನೆಗೊಳ್ಳದೆ ಪರಿಣಾಮದ ದೃಷ್ಟಿಯಿಂದ ಪಾರಲೌಕಿಕ 
ಸುಖಬೋಗಗಳಿಗೂ ಕಾರಣವಾಗಿರುವ ಸಾಧನಗಳು. ۹ 

4. ಅರ್ಥಾತ್‌- ಸುಶೀಲತೆ ಮತ್ತು ಸದಾಚಾರಗಳಲ್ಲಿ ಒಬ್ಬನು ಎಷ್ಟು ಮುಂದೆ ಸಾಗುವನೋ ಅಷ್ಟೇ ಉನ್ನತ ಸ್ನಾನವನ್ನು 
ಅವನಿಗೆ ಅಲ್ಲಾಹನು ದಯಪಾಲಿಸುವನು. | 4 

ತನ್ನ ಸುಶೀಲ ಸಚ್ಚಾರಿತ್ರ್ಯಗಳ ಮೂಲಕ ಯಾರು ಯಾವ ಉನ್ನತ ಮಟ್ಟಿಕ್ಕೆ ಅರ್ಹನಾಗುತ್ತಾನೋ ಆ ಸ್ಥಾನ ಅವನಿಗೆ 
ಖಂಡಿತವಾಗಿಯೂ ಲಭಿಸುವುದು. 

5. ಮಕ್ಕಾ ಪಟ್ಟಣದಲ್ಲಿ ಪ್ರವಾದಿವರ್ಯರ(ಸ) ಧರ್ಮ ಪ್ರಚಾರದ ಸುದ್ದಿ ಹಬ್ಬಿದಾಗ ಜನರಲ್ಲಿ ಅನೇಕರು ಅವರನ್ನು 
ವಿರೋಧಿಸಲು ಮುಂದಾಗಿರಲಿಲ್ಲವಾದರೂ ಅವರ ಮನದಲ್ಲಿ ಈ ಸಂದೇಶದ ಬಗ್ಗೆ ಜಿಗುಪ್ಸೆ ಇತ್ತು. ಅಂತಹವರು 
ಪ್ರವಾದಿವರ್ಯರಿಂದ(ಸ) ತಪ್ಪಿಸಿಕೊಳ್ಳುತ್ತಿದ್ದರು. ಅವರ ಮಾತನ್ನು ಕೇಳಲು ತಯಾರಿರಲಿಲ್ಲ. ಎಲ್ಲಾದರೂ ಅವರು ಕುಳಿತಿರುವ ನ್ನು 
ಕಂಡೊಡನೆ ಹಿಂದಿರುಗಿ ಬಿಡುತ್ತಿದ್ದರು. ಅವರು ದೂರದಿಂದ ಬರುತ್ತಿರುವುದನ್ನು ಕಂಡಾಗ ತಮ್ಮ ದಾರಿ ಬದಲಾಯಿಸಿಕೊಳ್ಳುತ್ತಿದ್ದರು. 
ಅಥವಾ ಭೇಟಿಯಾಗಿ ಅವರೇನಾದರೂ ಮಾತಾಡದಂತೆ ಮುಖದ ಮೇಲೆ ಬಟ್ಟೆ ಹಾಕಿ ಮರೆಸಿಕೊಳ್ಳುತ್ತಿ, ಡ್ಲರು. ಇಂತಹವರನ್ನೇ 
ಇಲ್ಲಿ ಸೂಚಿಸಲಾಗಿದೆ. ಇವರು ಸತ್ಯವನ್ನು ವೆದುರಿಸಲು ಹೆದರುತ್ತಾರೆ. ಇವರು ಉಪ್ಪಪಕ್ಷಿಯಂತೆ ಮುಖವನ್ನು ಮರೆಸಿಕೊಂಡರೆ 
ವಸ್ತುಸ್ಥಿಶಿಯೇ ಅಡಗಿಹೋಯಿತೆಂದು ಭಾವಿಸುತ್ತಾರೆ. ಆದರೆ ವಸ್ತುಸ್ಥಿತಿ ಬದಲಾಗದು. ಈ ಮೂರ್ಬರು ಅದರಿದ ತಪ್ಪಿಸಿಕೊಳ್ಳಲಿಕ್ಕಾಗಿ 


4 


ಮುಖವನ್ನು ಮರೆಸಿಕೊಳ್ಳುತ್ತಿರುವುದನ್ನು ಅದು ನೋಡುತ್ತಿದೆ. 


ಕಾಂಡ-12 


44 


690 ಕುರ್‌ಆನ್‌ ವ್ಯಾಖ್ಯಾನ 


4 mC 28 Ly 

OSS mE SES (oO BUS G08 

2 ೨ಕ್ಲಿ ೨೨೨೭ ೨೪% د‎ Ak? 72 TA TL 

ODES TEASE 
7 


20829 کے دب وک رد اکٹ ی دو‎ GL 
AE CE ہ‎ i ILS MOONS 


ಸಿಸುತ್ತದೆ ಮತ್ತು ಎಲ್ಲಿ ಒಪ್ಪಿಸಲ್ಪಡುತ್ತದೆ ಎಂಬುದು ಅವನಿಗೆ ತಿಳಿಯದೆ ಇಲ್ಲ. ಎಲ್ಲವೂ ಒಂದು 
ಗ್ರಂಥದಲ್ಲಿ ಲಿಖಿತಗೊಂಡಿದೆ. 

(7-8) ನಿಮ್ಮಲ್ಲಿ ಸತ್ಯರ್ಮವೆಸಗುವವನಾರೆಂದು ನಿಮ್ಮನ್ನು ಪರೀಕ್ಷಿಸಲಿಕ್ಕಾಗಿ ಭೂಮಿ ಮತ್ತು ಆಕಾಶಗಳನ್ನು 
ಆರು ದಿನಗಳಲ್ಲಿ ಸೃಷ್ಟಿಸಿದವನು ಅವನೇ. - ಅದಕ್ಕಿಂತ ಮುಂಚೆ ಅವನ (ಅರ್ಶ್‌) ವಿಶ್ವಸಿಂಹಾಸನ ಅರ್ಥಾತ್‌ 
ಆಧಿಪತ್ಯವು ನೀರಿನ ಮೇಲಿತ್ತು. ಓ ಪೈಗಂಬರರ, ಮರಣಾನಂತರ ನೀವು ಇನ್ನೊಮ್ಮೆ ಎಬ್ಬಿಸಲ್ಪಡುವಿರೆಂದು 
ಅವರೊಡನೆ ಹೇಳಿದಾಗ ಸತ್ಯ್ಕನಿಷೇಧಿಗಳು '"ಇದಂತು ಸುಸ್ಪಷ್ಟ ಮಾಟಗಾರಿಕೆ' ಎಂದು ಥಟ್ಟನೆ ಹೇಳಿ 


6. ಅರ್ಥಾತ್‌- ಪ್ರತಿಯೊಂದು ಪಕ್ಷಿಯ ಗೂಡು ಮತ್ತು ಪ್ರತಿಯೊಂದು ಹುಳುವಿನ ಬಿಲವನ್ನೂ ಬಲ್ಲವನಾಗಿದ್ದು ಅವುಗಳಿಗೆ 
ತಂತಮ್ಮ ಸ್ಥಾನದಲ್ಲೇ ಜೀವನಾಧಾರ ಒದಗಿಸುತ್ತಿರುವ ಮತ್ತು ಯಾವ ಜೀವಿ ಎಲ್ಲಿದೆ, ಎಲ್ಲಿ ಸಾಯುವುದು ಎಂಬ ವಿವರ ಸದಾ 
ತಿಳಿದಿರುವ, ಸರ್ವಜ್ಞನಾದ ಅಲ್ಲಾಹನ ಹಿಡಿತದಿಂದ, ಮುಖವನ್ನು ಮರೆಸಿ ಕಿವಿಗಳೊಳಗೆ ಬೆರಳು ತುರುಕಿ ಕಣ್ಣುಗಳ ಮುಂದೆ ತೆರೆಗಳನ್ನು 
ಎಳೆದುಕೊಂಡು ಪಾರಾಗುವೆವೆಂದು ತಿಳಿಯುವಿಲಾದರೆ ನೀವು ಮಹಾ ಮೂರ್ಬರೇ ಸರಿ. ಸತ್ಯ ಸಂದೇಶವಾಹಕನ ಮುಂದೆ ನೀವು | 
ಮುಖ ಮರಸಿಕೊಳ್ಳುವುದರಿಂದ ಸಿಗುವ ಲಾಭವೇನು? ನೀವು ಅಲ್ಲಾಹನಿಂದಲೂ ಅಡಗಿಬಿಟ್ಟಿರ? ಒಬ್ಬನು ಪರಮಸತ್ಯವನ್ನು 
ತಿಳಿಸುತ್ತಿರುವುದನ್ನೂ ನೀವು ಅವನ ಮಾತುಗಳು ನಿಮ್ಮ ಕಿವಿಯೊಳಗೆ ಯಾವ ರೀತಿಯಲ್ಲೂ ಬೀಳದಂತೆ ಪ್ರಯತ್ನಿಸುತ್ತಿರುವುದನ್ನೂ 
ಅಲ್ಲಾಹನು ನೋಡುತ್ತಿಲ್ಲವೇ? 

7. ಈ ಆದೇಶದ ತಾತ್ಸರ್ಯವೇನೆಂದರೆ- ಅಲ್ಲಾಹನಿಗೆ ನಿಮ್ಮನ್ನು (ಅರ್ಥಾತ್‌ ಮಾನವ ವರ್ಗವನ್ನು) ಸೃಷ್ಟಿಸಬೇಕಿತ್ತು. 
ಅದಕ್ಕಾಗಿಯೇ ಭೂಮಿ-ಅಕಾಶಗಳನ್ನು ಸೃಷ್ಟಿಸಲಾಯಿತು. ನಿಮಗೆ ನೈತಿಕ ಹೊಣೆಗಾರಿಕೆಗಳನ್ನು ಪ್ರತಿನಿಧಿತ್ತದ ಅಧಿಕಾರಗಳನ್ನು 
ವಹಿಸಿಕೊಟ್ಟು, ನಿಮ್ಮಲ್ಲಿ ಈ ಅಧಿಕಾರ ಮತ್ತು ನೈಶಿಕ ಹೊಣೆಗಾರಿಕೆಗಳ ಹೊರೆಯನ್ನು ಯಾರು ಚೆನ್ನಾಗಿ ವಹಿಸುತ್ತಾರೆಂದು ನೋಡಲು 
ನಿಮ್ಮನ್ನು ಸೃಷ್ಟಿಸಲಾಯಿತು. ಸೃಷ್ಟಿಯ ಹಿಂದೆ ಈ ಉದ್ದೇಶವಿಲ್ಲದಿರುತ್ತಿದ್ದರೆ, ಅಧಿಕಾರಗಳನ್ನು ಕೊಟ್ಟ ಬಳಿಕ ಯಾವುದೇ 
ಪರೀಕ್ಷೆಯ, ವಿಚಾರಣೆಯ ಹಾಗೂ ಶಿಕ್ಲೆರಕ್ಷೆಗಳ ಪ್ರಶ್ನೆಯೇ ಇಲ್ಲದಿರುತ್ತಿದ್ದರೆ ಮತ್ತು ಮಾನವನು ನೈತಿಕ ಹೊಣೆ ವಹಿಸಿಯೂ 
ಕೊನೆಗೆ ಕೇವಲ ಸತ್ತು ಮಣ್ಣಾಗಿ ಹೋಗಬೇಕಾಗಿರುತ್ತಿದ್ದರೆ ಈ ಅಗಾಧವಾದ ಸೃಷ್ಟಿ ಕಾರ್ಯವೆಲ್ಲ ಕೇವಲ ಒಂದು' ಅರ್ಥಶೂನ್ಮ 
ಆಟವಾಗಿ ಬಿಡುತ್ತಿತ್ತು. ಅಸ್ತಿತ್ವದ ಈ ಕೋಲಾಹಲಗಳೆಲ್ಲ ಒಂದು ನಿರರ್ಥಕ ಕಾರ್ಯವಾಗಿ ಬಿಡುತ್ತಿತ್ತು. 

. ಇದೊಂದು ಉಪಮಾತು. ಭೂಮ್ಯಾಕಾಶಗಳು ಮೊದಲು ಇರಲಿಲ್ಲ - ಅನಂತರ ಸೃಷ್ಟಿಸಲ್ಪಟ್ಟಿವು ಎಂದಾದರೆ ಅದಕ್ಕೆ 
ಮುಂಚೆ ಏನಿತ್ತು? ಎಂಬ ಪ್ರಶ್ನೆಗೆ ಉತ್ತರವಾಗಿ: ಇದನ್ನು ಹೇಳಿರಬಹುದು. ಇಲ್ಲಿ ಆ ಪ್ರಶ್ನೆಯನ್ನು ಹೇಳದೆ ಮೊದಲು ನೀರಿತ್ತು 
ಎಂಬ ಉತ್ತರವನ್ನು - ಮಾತ್ರ ಸಂಕ್ಷಿಪ್ತವಾಗಿ ಕೊಡಲಾಗಿದೆ. ಇಲ್ಲಿ ನೀರು ಎಂಬುದರ ತಾತ್ಸರ್ಯವೇನು? ಅದು ನಾವು-ನೀರು |: 
ಎಂಬ ಹೆಸರಿಂದ ತಿಳಿದಿರುವ ವಸ್ತುವೇ ಅಥವಾ ಇದು ಭೌತಿಕ ವಸ್ತುಗಳೆಲ್ಲ ಪ್ರಚಲಿತ ರೂಪ ತಾಳುವುದಕ್ಕೆ ಮುಂಚೆ ಇದ್ದ 
ಆ ವಸ್ತುಗಳ ದ್ರವರೂಪಕ್ಕೆ ಕೇವಲ ರೂಪಕವಾಗಿ ಪ್ರಯೋಗಿಸಲಾದ ಪದವೇ ಎಂದು ಹೇಳಲು ಸಾಧ್ಯವಿಲ್ಲ. ಅಲ್ಲಾಹನ 
'ಅರ್ಶ್‌' (ವಿಶ್ವ ಸಿಂಹಾಸನ) ಮೊದಲು: ನೀರ ಮೇಲಿತ್ತು. ಎಂದರೆ ಅಲ್ಲಾಹನ ಆಡಳಿತವು ನೀರ ಮೇಲಿತ್ತು ಎಂದು ನಾವು 
ತಿಳಿದುಕೊಳ್ಳಬಹುದು. ' 


1 


: ಕಾಂಡ -12 


11. ಹೊದ್‌ ] ۰ 691 


SE UT 
CANN ۔ رو ےا - $2 ا‎ 00 

SEN LES LIOR مین“ دق‎ 
ಬಿಡುತ್ತಾರೆ” ನಾವು ಅವರ ಶಿಕ್ಷೆಯನ್ನು ಒಂದು ನಿರ್ದಿಷ್ಟ ಕಾಲಾವಧಿಯವರೆಗೆ ತಡೆದಿರಿಸಿದಾಗ, "ಅದನ್ನು 
ಯಾವ ವಸ್ತು ತಡೆಹಿಡಿಯಿತು?' ಎಂದು ಅವರು ಕೇಳುತ್ತಾರೆ. ಕೇಳಿರಿ! ಆ ಶಿಕ್ಷೆಯ ಸಮಯ ಬಂತೆಂದರೆ 
ಅದನ್ನು ಯಾರಿಂದಲೂ ತಡೆಯಲಾಗದು. ಅವರು ಯಾವುದನ್ನು ಪರಿಹಾಸ್ಕ ಮಾಡುತ್ತಿದ್ದರೋ ಅದೇ ಅವರನ್ನು 

ಮುತ್ತಿಕೊಳ್ಳುವುದು. ۱ 

(9-11) ನಾವು ಮಾನವನಿಗೆ ನಮ್ಮ ಕೃಪೆಯನ್ನು ನೀಡಿ ಅನಂತರ ಅದನ್ನು ಅವನಿಂದ ಕಸಿದುಕೊಂಡರೆ 
ಅವನು ನಿರಾಶನಾಗಿ ಕೃತಪ್ಲುತೆ ತೋರಲಾರಂಭಿಸುತ್ತಾನೆ. ಅವನ ಮೇಲೆ ಬಂದಿದ್ದ ಕಷ್ಟಗಳ ಅನಂತರ ನಾವು 
ಅವನಿಗೆ 'ಸೌಭಾಗ್ಯ'ಗಳ ಸವಿಯನ್ನುಣಿಸಿದಾಗ ಅವನು ನನ್ನ ಎಲ್ಲಾ ದುರದೃಷ್ಟಗಳೂ ತೊಲಗಿದುವು ಎನ್ನುತ್ತಾನೆ. 
ಅನಂತರ ಅವನು ಆನಂದ ತುಂದಿಲನಾಗುತ್ತಾನೆ ಮತ್ತು ಅಹಂಕಾರ ಪಡುತ್ತಾನೆ. ತಾಳ್ಮೆ 


9. ಅರ್ಥಾತ್‌- ಇವರ ತಿಳಿಗೇಡಿತನ ಹೇಗಿತ್ತೆಂದರೆ ಇವರು ಇಡೀ ವಿಶ್ವವನ್ನು ಒಬ್ಬ ಆಟಗಾರನ ಆಟಕೆ ಮನೆ ಹಾಗೂ 
ಸ್ವತಃ ತಮ್ಮನ್ನು ಒಂದು ಮನರಂಜನೆಯ ಆಟಿಕೆ 'ಎಂದು ಭಾವಿಸಿರುತ್ತಾರೆ. ಇವರು ತಮ್ಮ ಈ ಮೂರ್ಬತನದ ಭಾವನೆಯಲ್ಲಿ 
ಎಷ್ಟು ಮಗ್ಗರಾಗಿದ್ದಾರೆಂದರೆ ನೀವು ಅವರಿಗೆ ಈ ವಿಶ್ವಕಾರ್ಯಾಗಾರದ ಗಂಭೀರ ಉದ್ದೇಶವನ್ನೂ ಸ್ವತಃ ಅವರ ಜೀವನದ 
ಉದ್ದೇಶವನ್ನೂ ತಿಳಿಸಿದಾಗ ಅವರು ಗೊಳ್ಳೆಂದು ನಕ್ಕು ಬಿಡುತ್ತಾರೆ. ನಿಮ್ಮನ್ನು ಗೇಲಿ ಮಾಡುತ್ತಾರೆ. ಇವನೊಬ್ಬ ಜಾದೂಗಾರನಂತೆ 
ಮಾತಾಡುತ್ತಾನೆಂದು ಹೇಳುತ್ತಾರೆ. 

10. ಇದು ಮಾನವನ ಸ್ವಾರ್ಥ, ಸಂಕುಚಿತತೆ ಮತ್ತು ಅಲ್ಪವಿವೇಕದ ಅವಸ್ಥೆಯಾಗಿದ್ದು ಜೀವನದಲ್ಲಿ ಆಗಾಗ ಅದರ 
ಅನುಭವವಾಗುತ್ತಲಿರುತ್ತದೆ. ಆತ್ಮಾವಲೋಕನ ನಡೆಸಿಕೊಂಡರೆ ಪ್ರತಿಯೊಬ್ಬ ಮನುಷ್ಠನೂ ತನ್ನೊಳಗೂ ಇದನ್ನು ಸಾಮಾನ್ಯವಾಗಿ 
ಕಂಡುಕೊಳ್ಳಬಹುದು. ' ಜನರು ತಾವು ಇಂದು ಸ್ಥಿತಿವಂತರೂ ಸಬಲರೂ ಆಗಿದ್ದರೆ ಸೆಟೆದು ಜಂಬ ತೋರುತ್ತಾರೆ. ಈ ಸ್ಥಿತಿಯು 
ಸದಾ ಉಳಿಯುವುದೆಂದೂ ಬಾವಿಸುತ್ತಾರೆ. ಒಂದಾನೊಂದು ದಿನ ದುರ್ಗತಿ ಬಂದುಬಿಡ ಬಹುದೆಂದು ಯೋಚಿಸುವುದೇ ےہ‎ 
ಮುಂದೆ ಯಾವುದಾದರೂ ಸಂಕಷ್ಟಕ್ಕೊಳಗಾದೊಡನೆ ತಳಮಳಗೊಳ್ಳಲಾರಂಭಿಸುತ್ತಾರೆ, ಮರುಗುತ್ತಾರೆ, ಸಂಕಟಿಪಡುತ್ತಾರೆ, ದೇವನನ್ನೇ 
ಬೈದು, ಅವನ ದೇವತ್ವವನ್ನೇ ಹಳಿದು ತಮ್ಮ ದುಃಖವನ್ನು ಶಮನಗೊಳಿಸಲು ಶ್ರಮಿಸುತ್ತಾರೆ. 

ಮಾನವನ ಈ ದುರ್ಗುಣವನ್ನು ಇಲ್ಲೇಕೆ ಪ್ರಸ್ತಾಪಿಸಲಾಯಿತು? ಇದು ಸೌಮೃವಾಗಿ ಜನರಿಗೆ ಎಚ್ಚರಿಕೆ ಕೊಡುವ 
ಉದ್ದೇಶದಿಂದಾಗಿದೆ. ಇಂದು مد‎ ವಾತಾವರಣದಲ್ಲಿ ನಮ್ಮ ಪೈಗಂಬರರು ನಿಮ್ಮೊಡನೆ“ನೀವು ದೇವಾಜ್ಞೆಗಳನ್ನು ಉಲ್ಲಂಘಸುತ್ತಲಿದ್ದರೆ 
ನಿಮ್ಮ ಮೇಲೆ ದೇವಯಾತನೆ ಎರಗುವುದು' ಎಂದು ಹೇಳುತ್ತಾರೆ. ಅವರ ಈ ಮಾತನ್ನು ಕೇಳಿ ನೀವು ಗೊಳ್ಳನೆ ನಗುತ್ತೀರಿ. 
'ಒ ತಲೆ ಹಿಡುಕನೇ! ನಮ್ಮ ಮೇಲೆ ದೇವಾಸುಗ್ರಹಗಳ ಮಳೆಗರೆಯುತ್ತಿರುವುದು ನಿನಗೆ ಕಾಣುವುದಿಲ್ಲವೇ? ಎಲ್ಲೆಲ್ಲೂ ನಮ್ಮ 
ಕೀರ್ತಿಯ ದುಂದುಭಿ ಮೊಳಗುತ್ತಿದೆ. ನಮ್ಮ ಮೇಲೆ ಯಾತನೆ ಎರಗಲಿದೆ ಎಂಬ ಕನಸು ಈ ಹಾಡುಹಗಲಲ್ಲೇ ನಿನಗೆ ಹೇಗೆ ಕಂಡಿತು?' 
| ಎನ್ನುತ್ತ ಅವರನ್ನು ಮೂದಲಿಸುತ್ತೀರಿ. ವಾಸ್ತವದಲ್ಲಿ ಪೈಗಂಬರರ ಉಪದೇಶದ ವಿರುದ್ಧ ನಿಮ್ಮ ಈ ಲೇವಡಿಯು ನಿಮ್ಮ ಈ 
ಕೀಳ್ಮಟ್ಟದ ಅತ್ಯಂತ ಹೇಯ ಪ್ರದರ್ಶನ. ನಿಮ್ಮ ಪಥಬ್ರಷ್ಟತೆ ಮತ್ತು ದುರಾಚಾರಗಳನ್ನು ಕಡೆಗಣಿಸಿ ಅಲ್ಲಾಹನು ತನ್ನ ಅಪಾರ 
ಕರುಣೆಯಿಂದ ನಿಮಗೆ ಕೊಡಬೇಕಾದ ಶಿಕ್ಷೆಯನ್ನು ಕೊಡಲು ತಡಮಾಡುತ್ತಿದ್ದಾನೆ. ಸರಿದಾರಿಗೆ ಬರಲು ನಿಮಗೆ ಅವಕಾಶ 
ಕೊಡುತ್ತಿದ್ದಾನೆ. ಆದರೆ ನೀವು ಈ ಕಾಲಾವಧಿಯಲ್ಲಿ ನಿಮಗೆ ಸಿಕ್ಕಿರುವ ಈ ಸುಖ ಸಮೃದ್ಧಿಗಳು .ಶಾಶ್ವತವೆಂದೂ ಇದಕ್ಕೆ 
ಅಳಿವಿಲ್ಲವೆಂದೂ ಭಾವಿಸಿ. ಹಿಗ್ಗು ತ್ತಿರುವಿರಿ. 1 


ಕ್ಲಾಂಡ-12 


692 ಕುರ್‌ಆನ್‌ ವ್ಯಾಖ್ಯಾನ 


'ವಹಿಸುವವರು!' ಮತ್ತು ಸತ್ಕರ್ಮಿಗಳು ಮಾತ್ರ ಈ ದೋಷದಿಂದ ವಿರಹಿತರಾಗಿದ್ದಾರೆ. ಕ್ಷಮೆಯೂ ಮಹತ್ತಾದ 
ಪ್ರತಿಫಲವೂ ಇವರಿಗೇ ಇರುವುದು." 

(12) ಓ ಪೈಗಂಬರರೇ, ನಿಮ್ಮ ಮೇಲೆ ಅವಶೀರ್ಣಗೊಳಿಸಲಾಗುತ್ತಿರುವ ದಿವ್ಯವಾಣಿಯಿಂದ ಕೆಲವನ್ನು 
ನೀವು (ತಿಳಿಸದೆ) ಬಿಟ್ಟುಬಿಡಬಾರದು. ಅವರಾಡುವ "ಈ ವ್ಯಕ್ತಿಯ ಮೇಲೊಂದು ನಿಧಿಯನ್ನೇಕೆ ಇಳಿಸಲಾಗಲಿಲ್ಲ?" 
ಅಥವಾ "ಇವನ ಸಂಗಡ ದೇವಚರನೋರ್ವನೇಕೆ ಬರಲಿಲ್ಲ?" ಎಂಬ ಮಾತುಗಳಿಂದಾಗಿ ನೀವು ಸಂಕೋಚ 
ಪಡಬೇಕಾಗಿಲ್ಲ. ನೀವಂತು ಕೇವಲ ಎಚ್ಚರಿಕೆ ಕೊಡುವವರಾಗಿದ್ದೀರಿ. ಸಕಲ ಕಾರ್ಯಗಳ ಹೊಣೆಗಾರನು 
ಅಲ್ಲಾಹನಾಗಿರುತ್ತಾನೆ. 3 ۱ ۱ 


11. ಇಲ್ಲಿ ತಾಳ್ಲೆಯ ಇನ್ನೊಂದು ಅರ್ಥದ ಮೇಲೆ ಬೆಳಕು ಚೆಲ್ಲಲಾಗಿದೆ. ತಾಳ್ಮೆ ಎಂಬುದು ಮೇಲೆ ಹೇಳಲಾಗಿರುವ 
ಅಲ್ಪತನದ ವಿರುದ್ಧವಾಗಿದೆ. ಕಾಲದ ಬದಲಾವಣೆಯೊಂದಿಗೆ ತನ್ನ ಮನಸ್ಸನ್ನು ಸ್ತಿಮಿತದಲ್ಲಿರಿಸುವುದನ್ನು ತಾಳ್ಮೆ ಎನ್ನಲಾಗುತ್ತದೆ. 
ಕಾಲದ ಪ್ರತಿಯೊಂದು ಉರುಳಾಟದಿಂದ ಪ್ರಭಾವಿತನಾಗದೆ, ತನ್ನ ಮನಸ್ಸನ್ನು ಬದಲಾಯಿಸದೆ ಅದನ್ನು ಒಂದು ಸರಿಯಾದ ಸ್ಥಿರವಾದ 
ಸ್ಥಿತಿಯಲ್ಲಿ ಇರಿಸಿಕೊಳ್ಳಬೇಕು. ಪರಿಸ್ಥಿತಿ ಅನುಕೂಲವಾದಾಗ, ಸಂಪತ್ತು ಅಧಿಕಾರ ಮತ್ತು ಕೀರ್ತಿಗಳ ಶಿಖರಕ್ಕೆ ಏರುತ್ತ ಹೋಗುವಾಗ 
ಅಹಂಕಾರದ ಮತ್ತಿನಲ್ಲಿ ದಾರಿಗೆಡಬಾರದು. ಪರಿಸ್ಥಿತಿ ಬದಲಾಗಿ ಕಷ್ಟಕಾರ್ಪಣ್ಮಗಳ ಗಾಣದಲ್ಲಿ ಸಿಕ್ಕಿಬಿದ್ದಾಗ ತನ್ನ ಮಾನವೀಯ 
ಮೌಲ್ಯಗಳನ್ನು ಕಳೆದುಕೊಳ್ಳಬಾರದು. ಅಲ್ಲಾಹನ ವಶಿಯಿಂದ ಪರೀಕ್ಸೆಗಳು ಅನುಗ್ರಹಗಳ ರೂಪದಲ್ಲಿ ಬರಲಿ ಅಥವಾ ಸಂಕಷ್ಟಗಳ 
ರೂಪದಲ್ಲಿ ಬರಲಿ, ಎಲ್ಲ ಸಂದರ್ಭಗಳಲ್ಲೂ ಸಹನೆಯನ್ನು ಕೈ ಬಿಡಬಾರದು. ಅವನ ಸಹನೆಯ ಪಾತ್ರೆಯು ಸಣ್ಣ ಅಥವಾ ದೊಡ್ಡ 
ಪರಿಮಾಣದಿಂದ ತುಳುಕಬಾರದು. 

12. ಅರ್ಥಾತ್‌- ಅಲ್ಲಾಹನು ಇಂತಹವರ ಅಪರಾಧಗಳನ್ನು ಕ್ಲಮಿಸುತ್ತಾನೆ. ಅವರ ಒಳಿತುಗಳಿಗೆ ಪುಣ್ಮ ಫಲಗಳನ್ನು 
ದಯಪಾಲಿಸುತ್ತಾನೆ. ۰ 

13. ಈ ಆದೇಶದ ತಾತ್ಸರ್ಯವನ್ನು ಶಿಳಿದುಕೊಳ್ಳಬೇಕಾದರೆ, ಇದನ್ನು ನೀಡಲಾದ ಸನ್ನಿವೇಶವನ್ನು ಗಮನಿಸಬೇಕು. ಮಕ್ಕಾ |' 
ಪಟ್ಟಣವು ಅಖಿಲ ಅರೇಬಿಯಾದ ಮೇಲೆ ತನ್ನ ಧಾರ್ಮಿಕ ಅಧಿಕಾರ; ಆರ್ಥಿಕ, ವಾಣಿಜ್ಯ ಮತ್ತು ರಾಜಕೀಯ ಪ್ರಭಾವವನ್ನು 
ಚಲಾಯಿಸುತ್ತಿದಂತಹ ಒಂದು ಗೋತ್ರದ ಕೇಂದ್ರವಾಗಿತ್ತು. ಅವರು ಅತ್ಯುನ್ನತ ಸ್ಥಿತಿಯಲ್ಲಿದ್ದ ಕಾಲದಲ್ಲೇ ಆ ಪಟ್ಟಣದ ಒಬ್ಬ 
ವ್ಯಕ್ತಿ ಎದ್ದು, ನೀವು ಯಾವ ಧರ್ಮದ ಧರ್ಮಾಧಿಕಾರಿಗಳಾಗಿರುತ್ತೀರೋ ಅದು ಸಾದ್ಯಂತ ಪಥಭ್ರಪ್ವತೆಯಾಗಿದೆ, ನೀವು ಯಾವ 
ಸಂಸ್ಕೃತಿಯ ನಾಯಕರಾಗಿರುತ್ತೀರೋ ಆ ಸಂಸ್ಕೃತಿಯು ಬುಡದವರೆಗೂ ಕೊಳೆತು ಹೋಗಿದೆ, ದೇವ ಯಾತನೆಯು ನಿಮ್ಮ ಮೇಲೆ 
ಎರಗುವುದರಲ್ಲಿದೆ, ಅದರಿಂದ ಪಾರಾಗಬೇಕಾದರೆ ಅಲ್ಲಾಹನ ವತಿಯಿಂದ ನಾನು ಸಾರುತ್ತಿರುವ ಸತ್ಯಧರ್ಮವನ್ನೂ ಅತ್ಯುನ್ನತ ಜೀವನ 
ವೃವಸ್ಥೆಯನ್ನೂ ಸ್ವೀಕರಿಸದೆ ಅನ್ಮ ಮಾರ್ಗವಿಲ್ಲವೆಂದೂ ಹೇಳುತ್ತಿದ್ದಾರೆ. ಆ ವ್ಯಕ್ತಿಗೆ ಬೆಂಬಲವಾಗಿ ಅವರ ಪರಿಶುದ್ಧ ಚಾರಿತ್ರ್ಯ 
|] ಮತ್ತು ಮನಮುಟ್ಟುವ ಮಾತುಗಳ ಹೊರತು ಸಾಮಾನ್ಮ ಜನರು ಅವರನ್ನು ಓರ್ವ ದೇವ ಸಂದೇಶವಾಹಕನೆಂದು ನಂಬಲು ಬೇಕಾದ 
ವಿಶೇಷ ಲಕ್ಷಣಗಳೇನೂ ಇಲ್ಲ. ಧಾರ್ಮಿಕ, ನೈತಿಕ ಮತ್ತು ಸಾಂಸ್ಕೃತಿಕ ಕೆಡುಕುಗಳ ಹೊರತು ದೇವ ಯಾತನೆಗೆ ಕಾರಣವಾದ ಬೇರಾವ 
ಪರಿಸ್ಥಿತಿಯೂ ಅಲ್ಲಿ ತೋರುತ್ತಿರಲಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಬಾಹ್ಮ ಲಕ್ಷಣಗಳನ್ನು ಗಮನಿಸುವಾಗ ಅವರ ಮೇಲೆ (ಅವರ 
ನಂಬಿಕೆಯ ಪ್ರಕಾರ) ಅವರ ದೇವರುಗಳ ಮಹಾ ಅನುಗ್ರಹವಿದೆ ಹಾಗೂ ಅವರು ಮಾಡುವುದೆಲ್ಲವೂ ಸರಿಯೆಂದೇ ತೋರುತ್ತಿತ್ತು. 
ಇಂತಹ ಪರಿಸ್ಥಿಶಿಯಲ್ಲಿ ಕೆಲವೇ ಮಂದಿ ವಿವೇಕಿಗಳೆ ಮತ್ತು ಸತ್ಯ ಪ್ರಿಯರ ಹೊರತು ಮಿಕ್ಕಲ್ಲರೂ ಆ ವ್ಯಕ್ತಿಯ ವಿರುದ್ಧ 


ಕಾಂಡ -12 


11. ಹೂದ್‌ 693 


می ا کر ಆರನೆ‏ 
مغکر یب و ا دَعُوا شن MERE‏ 


2 
ಸಹಸರ NE عو فو لت‎ 
GSA Sosy SL 


Re MUNG We Pr 


G3 ED SS SULA LOE 0A 


(13-14) ಪೈಗಂಬರರು ಈ ಗ್ರಂಥವನ್ನು ತಾವೇ ಸೃಷ್ಟನೆ ಮಾಡಿಕೊಂಡರೆಂದು ಇವರು ಹೇಳುತ್ತಾರೆಯೇ! 
ಹಾಗಾದರೆ ಇದರಂತಹ ಹತ್ತು 'ಅಧ್ಯಾಯ'ಗಳನ್ನು ಸೃಷ್ಟಿಸಿ ತನ್ನಿರಿ ಮತ್ತು ಅಲ್ಲಾಹನ ಹೊರತು ನಿಮ್ಮ 
(ಪೂಜ್ಕರು) ಯಾರೆಲ್ಲ ಇರುವರೋ ಅವರನ್ನೆಲ್ಲ ಸಹಾಯಕ್ಕಾಗಿ ಕರೆಯಲು ಸಾಧ್ಯವಿದ್ದರೆ ಕರೆದುಕೊಳ್ಳಬಹುದು. 
ನೀವು (ಅವರನ್ನು ಪೂಜ್ಯರೆಂದು ತಿಳಿಯುವುದರಲ್ಲಿ) ಸತ್ಮವಾದಿಗಳಾಗಿದ್ದರೆ (ಹಾಗೆ ಮಾಡಿರಿ.) ಅವರು (ನಿಮ್ಮ 
ಪೂಜ್ಯರು) ನಿಮ್ಮ ನೆರವಿಗೆ ಬಾರದಿದ್ದರೆ ಇದು ಅಲ್ಲಾಹನ ದಿವ್ಯ: ಜ್ಞಾನದಿಂದ" ಅವತೀರ್ಣಗೊಂಡಿದೆ ಮತ್ತು 
ಅವನ ಹೊರತು ಅನ್ಮ ದೇವನಿಲ್ಲವೆಂದು ಚೆನ್ನಾಗಿ ಅರಿತುಕೊಳ್ಳಿರಿ. ಇನ್ನಾದರೂ (ಈ ಪರಮಾರ್ಥದ ಮುಂದೆ) 
ಶರಣಾಗತರಾಗುತ್ತಿ, ರಾ? 


ಕಾರ್ಯವೆಸಗುವವರೇ ಆಗಿದ್ದರು. ಕೆಲವರು ಅನ್ಮಾಯ ಅತ್ಕಾಚಾರಗಳೆ ಮೂಲಕ ಆ ವ್ಯಕ್ತಿಯ ಸದ್ದನ್ನು ಅಣಗಿಸಲು ಪ್ರಯತ್ನಿಸುತ್ತಾರೆ. 
ಇನ್ನು ಕೆಲವರು ಸುಳ್ಳಾರೋಪಗಳ ಮತ್ತು ಕೀಳ್ತರದ ಆಕ್ಷೇಪಗಳ ಮೂಲಕ ಧೈರ್ಯಗುಂದಿಸಲು ಪ್ರಯತ್ನಿಸುತ್ತಾರೆ. ಮತ್ತೆ ಕೆಲವರು 
ಪಕ್ಷಪಾತಪೂರ್ಣ ಅಲಕ್ಸ್ಯಭಾವದಿಂದ ಧ್ಯತಿಗೆಡಿಸುತ್ತಾರೆ. ಬೇರೆ ಕೆಲವರು ಗೇಲಿ ಮಾಡಿ, ಅಣಕಿಸಿ, ಮೂದಲಿಸಿ ಅವರ 
ಮಾತುಗಳನ್ನೆಲ್ಲ ಹಾರಿಸಿ ಬಿಡಲು ಯತ್ನಿಸುತ್ತಾರೆ. ಹೀಗೆ ಅನೇಕ ವರ್ಷಗಳ ವರೆಗೂ ಅವರ ಸಂದೇಶಕ್ಕೆ ಸಿಗುತ್ತಿದ್ದ ಸ್ವಾಗತ ಇದೇ 
ಆಗಿತ್ತು. ಇದೆಂತಹ ನಿರಾಶಾದಾಯಕ ಪರಿಸ್ಥಿತಿಯಾಗಿತ್ತೆಂಬುದನ್ನು ಬೇರೆ ಹೇಳಬೇಕಾಗಿಲ್ಲ. ಇಂತಹ ಸಂದರ್ಭದಲ್ಲಿ ಅಲ್ಲಾಹನು 
ತನ್ನ ಸಂದೇಶವಾಹಕರಿಗೆ ಧೈರ್ಯ ಕೊಡಲಿಕ್ಕಾಗಿ ಹೀಗೆ ಉಪದೇಶಿಸುತ್ತಾನೆ: "ಅನುಕೂಲ ಪರಿಸ್ಥಿತಿ ಮುಂದಾದಾಗ ಹಿಗ್ಗುವುದೂ 
ಪ್ರತಿಕೂಲಾವಸ್ಥೆಯಲ್ಲಿ' ನಿರಾಶೆಗೊಳ್ಳುವುದೂ ಕೇವಲ : ಅಲ್ಪತನ. ನಮ್ಮ ದೃಷ್ಟಿಯಲ್ಲಿ ಸಜ್ಜನರೂ ಸನ್ಮಾರ್ಗದಲ್ಲಿ ಸಹನೆ, 
ಸ್ಥೈರ್ಯಗಳೊಂದಿಗೆ ಮುಂದೆ ಸಾಗುವವರೂ ಘನವಂತರು. ಆದುದರಿಂದ ಪಕ್ಷಪಾತದ ಕಾರಣ ಜನರು ತೋರುವ ಅನಾದರ, 
ಅಪಹಾಸ್ಯ ಅಣಕ ಹಾಗೂ ತಿಳಿಗೇಡಿತನದ ಆಕ್ಷೇಪಣೆಗಳಿಂದ ಸ್ವಲ್ಪವೂ ಎದೆಗುಂದಬೇಡಿರಿ. ದಿವ್ಯವಾಣಿಯ ಮೂಲಕ ನಿಮಗೆ 
ಪ್ರಕಟಗೊಳಿಸಲಾಗಿರುವ ಪರಮಾರ್ಥದ ಪ್ರಚಾರ ಕಾರ್ಯದಲ್ಲೂ ಜನರನ್ನು ಆ ಕಡೆಗೆ ಕರೆ ನೀಡುವುದರಲ್ಲಿಯೂ ನಿಮಗೆ ಕೊಂಚವೂ 
ಅಳುಕು ಇರಬಾರದು. ಜನರು ಹಿಯ್ಕಾಳಿಸುತ್ತಿರುವ ವಿಷಯವನ್ನು ಹೇಗೆ ಹೇಳಲಿ? ಜನರು ಕಿವಿಗೊಡಲಿಕ್ಕೇ ಸಿದ್ಧರಿಲ್ಲದ ವಿಷಯವನ್ನು 
ಹೇಗೆ ತಿಳಿಸಲಿ? ಎಂಬಿತ್ಕಾದಿ ಯೋಚನೆಗಳೇ ನಿಮಗೆ ಬರಬಾರದು. ಜನರು ಆಲಿಸಲಿ ಆಲಿಸದಿರಲಿ ನೀವು ಪರಮಾರ್ಥವೆಂದು 
ತಿಳಿದಿರುವ ವಿಷಯವನ್ನು ಸ್ವಲ್ಪವೂ ಬಚ್ಚಿಡದೆ ನಿರ್ಭೀತರಾಗಿ ಸಾರಿರಿ. ಮುಂದೆ ಆಗುವುದೆಲ್ಲವೂ ಅಲ್ಲಾಹನ ವಶದಲ್ಲಿದೆ." 

14. ಇಲ್ಲಿ ಒಂದೇ ಆಧಾರ ಪ್ರಮಾಣದ ಮೂಲಕ ಕುರ್‌ಆನ್‌ ದೇವವಾಣಿ ಎಂಬುದನ್ನು ಸಾಬೀತು ಪಡಿಸುವುದರ ಜೊತೆಗೆ 
ಏಕದೇವ ವಿಶ್ವಾಸವನ್ನೂ ಸಾಬೀತು ಪಡಿಸಲಾಗಿದೆ. ವಾದದ ಸಾರಾಂಶ ಹೀಗಿದೆ: 

1) ನಿಮ್ಮ ದೃಷ್ಟಿಯಲ್ಲಿ ಇದು ಮಾನವ ವಾಣಿಯೆಂದಿದ್ದರೆ, ಇಂತಹ ವಾಣಿಯನ್ನು ರಚಿಸಲು ಮಾನವನಿಗೆ ಸಾಮರ್ಥ್ಯವಿರಬೇಕು. 
ಇದನ್ನು ನಾನೇ ರಚಿಸಿದ್ದೆಂಬ ನಿಮ್ಮ ವಾದ ಸರಿಯಾಗಬೇಕಾದರೆ ನೀವು ಇಂತಹ ಒಂದು ಗ್ರಂಥವನ್ನು ರಚಿಸಿ ತೋರಿಸಬೇಕು. 
ನಾನು ಪದೇ ಪದೇ ಈ ಪಂಥಾಹ್ವಾನವನ್ನು ನೀಡುತ್ತಿದ್ದರೂ ನೀವೆಲ್ಲ ಒಟ್ಟುಗೂಡಿಯೂ ಇದಕ್ಕೆ ಸರಿಸಾಟಿಯಾದ ಗ್ರಂಥವನ್ನು 
|] ರಚಿಸಿ ತರಲು ಸಾಧ್ಯವಾಗಲಿಲ್ಲ. ಆದುದರಿಂದ ಈ ಗ್ರಂಥವನ್ನು ರಚಿಸಿದವನು ನಾನಲ್ಲ, ಇದು ಅಲ್ಲಾಹನ ದಿವ್ಯಜ್ಞಾನದಿಂದ 
ಅವತೀರ್ಣಗೊಂಡಿದೆ ಎಂಬ ನನ್ನ ವಾದವೇ ಸರಿಯೆಂದಾಯಿತು. * 

2) ಈ ಗ್ರಂಥದಲ್ಲಿ ನಿಮ್ಮ ಆರಾಧ್ಯ ವಸ್ತುಗಳನ್ನು ಬಹಿರಂಗವಾಗಿ ವಿರೋಧಿಸಿ ದೇವತ್ವ ದಲ್ಲಿ ಅವುಗಳ ಪಾಲು ಏನೂ 
ಇಲ್ಲದಿರುವುದರಿಂದ ಅವುಗಳ ಆರಾಧನೆಯನ್ನು ಬಿಟ್ಟು ಬಿಡಿರಿ ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ, ನಿಜಕ್ಕೂ ನಿಮ್ಮ ಆರಾಧ್ಮ 
ವಸ್ತುಗಳಲ್ಲಿ ಅಂತಹ ಶಕ್ತಿ ಇದ್ದರೆ, ಅವುಗಳು ನನ್ನನ್ನು ಸುಳ್ಳಾಗಿಸಲಿಕ್ಕಾಗಿ ಈ ಗ್ರಂಥದ ಒಂದು ಮಾದರಿಯನ್ನು ತಯಾರಿಸುವ 


ಕಾಂಡ-12 


694 ಕುರ್‌ಆನ್‌ ವ್ಯಾಖ್ಯಾನ 


7 
$a 


el 2وج‎ ID پارڈ ھی یں‎ > 3 
SENG MONEY OOH SST 


fod [4 


STL EES oo Gd 5 Lukes 


ತ್‌ ایعصلو‎ 
೫ 


(15-16) ಈ ಲೌಕಿಕ ಜೀವನ ಮತ್ತು ಇದರ ಬೆಡಗು ಬಿನ್ನಾಣಗಳನ್ನು ಬಯಸುವವರ! ಕರ್ಮಗಳ 
ಸಂಪೂರ್ಣ ಪ್ರತಿಫಲವನ್ನು ನಾವು ಇಲ್ಲೇ ಕೊಟ್ಟುಬಿಡುತ್ತೇವೆ ಮತ್ತು ಇದರಲ್ಲಿ ಅವರಿಗೆ ಯಾವ ಕೊರತೆಯನ್ನೂ 
ಮಾಡುವುದಿಲ್ಲ. ಆದರೆ ಇಂಥವರಿಗೆ ಪರಲೋಕದಲ್ಲಿ ನರಕಾಗ್ನಿಯ ವಿನಾ ಇನ್ನೇನೂ ಇಲ್ಲ.'" ಇವರು ಇಲ್ಲಿ 
ನಿರ್ಮಿಸಿದ್ದೆಲ್ಲವೂ ಅಳಿದು ಹೋಯಿತು ಮತ್ತು ಈಗ ಇವರು ಮಾಡಿದ್ದೆಲ್ಲವೂ ನಿರರ್ಥಕ (ಎಂದು ಅಲ್ಲಿ 
ತಿಳಿದು ಬರುವುದು) 


ಕಾರ್ಯದಲ್ಲಿ ನಿಮಗೆ ಸಹಾಯ ಮಾಡಬೇಕಿತ್ತು. ಇಂತಹ ಸಂದಿಗ್ದ ಪರಿಸ್ಥಿಶಿಯಲ್ಲಿ ಅವು ನಿಮಗೆ ಸಹಾಯ ಮಾಡದಿದ್ದರೆ ಮತ್ತು 
ಇಂತಹ ಗ್ರಂಥವೊಂದನ್ನು ರಚಿಸಿ ತರಲಿಕ್ಕೆ ಬೇಕಾದ ಶಕ್ತಿಯನ್ನು ನಿಮ್ಮೊಳಗೆ ಊದಿ ಬಿಡದಿದ್ದರೆ, ನೀವು ಅಂತಹವುಗಳನ್ನು ಆರಾಧ್ಯ 
ವಸ್ತುಗಳಾಗಿ ಸ್ವೀಕರಿಸುವುದು ವೃರ್ಥವೆಂಬುದು ಸಾಬೀತಾದಂತಾಗುತ್ತದೆ. ವಾಸ್ತವದಲ್ಲಿ ಆರಾಧ್ಯರಾಗುವಂತಹ ದೇವತ್ವ ಶಕ್ತಿ 
ಅವುಗಳಲ್ಲಿ ಕಿಂಚಿತ್ತೂ ಇಲ್ಲ. 

ಅವತಶೀರ್ಣದ ಕ್ರಮಕ್ಕನುಸಾರ ಈ ಅಧ್ಯಾಯವು ಯೂನುಸ್‌ ಅಧ್ಯಾಯಕ್ಕಿಂತ ಮೊದಲಿನದ್ದೆಂದೂ ಇದರಿಂದ ತಿಳಿದು 
ಬರುತ್ತದೆ. ಇಲ್ಲಿ ಹತ್ತು ಅಧ್ಯಾಯಗಳನ್ನು ರಚಿಸಿ ತರಲು ಪಂಥಾಹ್ವಾನ ನೀಡಲಾಗಿದೆ. ಇದಕ್ಕೆ. ಉತ್ತರ ಕೊಡಲು ಅವರಿಂದ: 

'ಧ್ಯವಾಗದಿದ್ದಾಗ ಇದರಂತಹ ಒಂದು ಅಧ್ಯಾಯವನ್ನಾದರೂ ರಚಿಸಿ ತನ್ನಿರಿ ಎಂದು ಯೂನುಸ್‌ ಅಧ್ಯಾಯದಲ್ಲಿ ಹೇಳಲಾಗಿದೆ. 
ات‎ ಯೂನುಸ್‌, ಸೂಕ್ತ -28, ಟಿಪ್ಪಣಿ:46) 

15. ಕುರ್‌ಅನಿನ ಬೋಧನೆಯನ್ನು ಅಂದು ನಿರಾಕರಿಸುತ್ತಿದ್ದವರ ಮತ್ತು ಇಂದು ನಿರಾಕರಿಸುತ್ತಿರುವವರ ಪೈಕಿ ಹೆಚ್ಚಿನವರ 
ಮನಮಸ್ತಿಷ್ಯಗಳ ಮೇಲೆ ಲೌಕಿಕ ಜೀವನವೇ ಆವರಿಸಿದೆ ಎಂಬ ಹಿನ್ನೆಲೆಯಲ್ಲಿ ಈ ವಿಷಯ ಪರಂಪರೆಯಲ್ಲಿ ಇದನ್ನು ಹೇಳಲಾಗಿದೆ. 
ದೇವ ಸಂದೇಶವನ್ನು ನಿರಾಕರಿಸಲಿಕ್ಕಾಗಿ ಅವರು ತೋರಿಸುತ್ತಿರುವ ಆಧಾರಗಳಿಲ್ಲವೂ ಅನಂತರದ ವಿಷಯ. ಈ ಲೋಕ ಮತ್ತು 
ಇದರ ಲಾಭಗಳಿಗಿಂತ ಮಿಗಿಲಾದುದೆಲ್ಲವೂ ನಗಣ್ಯ ಹಾಗೂ ತಮಗೆ ಈ ಲಾಭಗಳನ್ನು ಗಿಟ್ಟಿಸಿಕೊಳ್ಳುವ ಸಂಪೂರ್ಣ و جع‎ 
ಎಂಬ ಅವರ ಅಂತರಂಗದ ತೀರ್ಮಾನವೇ ಇದಕ್ಕೆ ಮುಖ್ಯ ಕಾರಣವಾಗಿರುತ್ತದೆ. 

16. ಅರ್ಥಾತ್‌- ಯಾರಿಗೆ ಕೇವಲ ಈ ಲೋಕ ಮತ್ತು ಇದರ ಲಾಭಗಳು ಮೆಚ್ಚುಗೆಯಾಗಿರುವುವೋ ಅಂತಹವನು ತನ್ನ 
ಇಹಲೋಕ ಲಾಭಕ್ಕಾಗಿ ಯಾವ ತರದ ಪ್ರಯತ್ನ ಮಾಡುವನೋ ಅದೇ ತರದ ಫಲ ಅವನಿಗೆ ಇಲ್ಲಿ ಸಿಗುವುದು. ಆದರೆ, ಅವನ 
ಮುಂದೆ ಪರಲೋಕಾಕಾಂಕ್ಲೆಯೂ ಅದಕ್ಕಾಗಿ ಅವನು ಪ್ರಯತ್ನ ನಡೆಸಿಯೂ ಇಲ್ಲದಿದ್ದರೆ, ಕೇವಲ ಈ ಲೋಕಕ್ಕಾಗಿ ಅವನು ಮಾಡಿದ 
ಯತ್ನಗಳ ಫಲವು ಪರಲೋಕದವರೆಗೂ ಮುಂದುವರಿಯಲು ಕಾರಣವೇ ಇಲ್ಲ. ಮನುಷ್ಕನು ಪರಲೋಕದ ಲಾಭ ಹೊಂದುವಂತಹ 
ಯತ್ನಗಳನ್ನು ಮಾಡಿದಾಗ ಮಾತ್ರ ಅವನಿಗೆ ಅಲ್ಲಿ ಫಲ ಸಿಗಲು ಸಾಧ್ಯ. ಒಬ್ಬನು ತನಗೆ ವಾಸಿಸಲಿಕ್ಸಾಗಿ ಒಂದು ಭವ್ಯವಾದ ಮನೆ 
ಬೇಕೆಂದು ಇಚ್ಛಿಸುತ್ತಾನೆಂದು ಭಾವಿಸೋಣ. ಇಲ್ಲಿ ಅಂತಹ ಮನೆಯೊಂದನ್ನು ಕಟ್ಟಲಿಕ್ಕಾಗಿ ಯಾವ ತರದ ಯತ್ನಗಳನ್ನು 
ಮಾಡಲಾಗುತ್ತದೋ ಅವನ್ನೆಲ್ಲ ಮಾಡಿದಾಗ ಖಂಡಿತವಾಗಿಯೂ ಇಲ್ಲಿ ಅವನಿಗೊಂದು ಭವ್ಯವಾದ ಮನೆ ಸಿದ್ಧವಾಗುವುದು. 
ತಮ್ಮನ್ನು ಜೋಡಿಸುತ್ತಿರುವವನು ಒಬ್ಬ ಸತ್ಯನಿಷೇಧಿ ಎಂಬ ಕಾರಣಕ್ಕಾಗಿ ಅದರ ಇಟ್ಟಿಗೆಗಳು ಪರಸ್ಪರ ಜತೆಗೂಡಲು | 
ನಿರಾಕರಿಸಲಾರವು. ಆದರೆ, ಅವನು ಈ ಭವನವನ್ನೂ ಇದರಲ್ಲಿರುವ ಸಕಲ ಸುಖ ಸಾಧನಗಳನ್ನೂ ಜೀವನದ ಈ ಕೊನೆಯುಸಿರಿನೊಂದಿಗೆ 
ಇಲ್ಲೇ ಬಿಟ್ಟು ಹೋಗಬೇಕಾಗುವುದು. ಇವುಗಳ ಪೈಕಿ ಯಾವ ವಸ್ತುವನ್ನೂ ಪರಲೋಕಕ್ಕೆ ಅವನು ಒಯ್ಕಲಾರನು. ಅವನು 
ಪರಲೋಕ ಭವನವನ್ನು ನಿರ್ಮಿಸಲಿಕ್ಕಾಗಿ ಏನನ್ನೂ ಮಾಡದಿದ್ದರೆ, ಇಹಲೋಕದ ಮಹಲು ಅಲ್ಲಿಗೆ ಸ್ನಳಾಂತರಗೊಳ್ಳಲಾರದು. , 
ಯಾವ ದೇವ ನಿಯಮಗಳ ಪ್ರಕಾರ ಪರಲೋಕ ಭವನದ ನಿರ್ಮಾಣವಾಗುವುದೋ ಅವುಗಳಂತೆ ಈ ಲೋಕದಲ್ಲಿ ಕಾರ್ಯವೆಸಗಿದಾಗ 
ಮಾತ್ರ ಅಲ್ಲಿ ಅವನಿಗೆ ಅದು ಲಭಿಸುವುದು. 


ಕಾಂಡ -12 


/ و لئاز يوُمِنُؤْنَنرَ 


(17) ತನ್ನ ಪ್ರಭುವಿನ ಕಡೆಯಿಂದ ಪ್ರತ್ಯಕ್ಷ ಪ್ರಮಾಣವನ್ನು ಪಡೆದ ವ್ಯಕ್ತಿಯು” ಆ ಬಳಿಕ (ಆ 
ಪ್ರಮಾಣಕ್ಕೆ ಪೂರಕವಾಗಿ) ಪ್ರಭುವಿನ ಕಡೆಯಿಂದ ಒಂದು ಸಾಕ್ಸ್ಯವು ಬಂದಾಗ" ಮತ್ತು ಅದಕ್ಕೆ ಮುಂಚೆ 
ಮಾರ್ಗದರ್ಶಿ ಹಾಗೂ ಕೃಪೆಯಾಗಿ ಬಂದಿದ್ದ ಮೂಸಾರ ಗ್ರಂಥವೂ ಇರುವಾಗ (ಅವನೂ ಲೋಕೋಪಾಸಕರಂತೆ 
ಇದನ್ನು ನಿರಾಕರಿಸಬಲ್ಲನೇ?) ಇಂತಹವರು ಖಂಡಿತ ಇದರಲ್ಲಿ ವಿಶ್ವಾಸ ಇರಿಸುವರು.” ಯಾವುದಾದರೂ 
ಜನವಿಭಾಗವು ಇದನ್ನು ನಿರಾಕರಿಸಿದರೆ ಅದಕ್ಕೆ ವಾಗ್ಗಾನವೀಯಲಾಗಿರುವ ಸ್ಥಾನವು ನರಕಾಗ್ನಿಯೇ, ಆದುದರಿಂದ 

ಸಂದೇಶವಾಹಕರೇ! ಇದರ ಬಗ್ಗೆ ನೀವು ಯಾವುದೇ ಸಂದೇಹಕ್ಕೊಳಗಾಗಬೇಡಿರಿ. ಇದು ನಿಮ್ಮ ಪ್ರಭುವಿನಿಂದ 
ಬಂದಿರುವ, ಪರಮ ಸತ್ಯ. ಆದರೆ ಹೆಚ್ಚಿನವರು ವಿಶ್ವಾಸವಿರಿಸುವುದಿಲ್ಲ. 


ಈ ವಾದದ ಪ್ರಕಾರ ಅಲ್ಲಿ ಅವನಿಗೆ ಭವನ ಸಿಗಲಾರದೆಂಬುದು ಮಾತ್ರ ಸಾಬೀತಾಯಿತು. ಆದರೆ ಅಲ್ಲಿ ಭವನದ ಬದಲಿಗೆ 
ಅಗ್ನಿಯಾತನೆ ಸಿಗುವುದೆನ್ನುವುದು ಔಚಿತ್ಯವೇನು? ಎಂಬ ಪ್ರಶ್ನೆ ಎತ್ತಬಹುದು. ಇದಕ್ಕೆ ಉತ್ತರವೇನೆಂದರೆ ಯಾರು ಪರಲೋಕವನ್ನು 
ಕಡೆಗಣಿಸಿ ಕೇವಲ ಇಹಲೋಕಕ್ಕಾಗಿ ಕಾರ್ಯವೆಸಗುತ್ತಾನೋ ಅವನ ಚಟುವಟಿಕೆಗಳಿಂದ ಪರಲೋಕದಲ್ಲಿ ಅವನಿಗಾಗಿ ಭವನದ 
ಬದಲಿಗೆ ಅಗ್ನಿಕುಂಡ ಸಿದ್ಧವಾಗುತ್ತಿರುತ್ತದೆ. (ಇದು ಬೇರೆ ಬೇರೆ ಸಂದರ್ಭಗಳಲ್ಲಿ ಸ್ವತಃ ಕುರ್‌ಆನ್‌ ಕೊಟ್ಟಿರುವ ಉತ್ತರವಾಗಿರುತ್ತದೆ. 
ಯೂನುಸ್‌ ಅಧ್ಯಾಯದ 12ನೆಯ ಟಿಪ್ಪಣಿಯನ್ನೂ ನೋಡಿರಿ.) F 

17. ಅರ್ಥಾತ್‌- ತನ್ನ ಅಸ್ತಿತ್ವ ಮತ್ತು ಭೂಮಿ-ಆಕಾಶಗಳ ನಿರ್ಮಾಣ ಹಾಗೂ ಅದರ ಶಿಸ್ತುಬದ್ಧ ವ್ಯವಸ್ಥೆಯಲ್ಲಿ ಈ ಜಗತ್ತಿನ 
ಕರ್ತನೂ ಒಡೆಯನೂ ಪಾಲಕನೂ ಅಧಿಪಶಿಯೂ ಏಕಮಾತ್ರನೆಂಬ ಸಾಕ ಪ್ರಮಾಣಗಳನ್ನು ಗುರುತಿಸುವವನ ಮನಸ್ಸು; ಈ ಸಾಕ್ಷ 
ಪ್ರಮಾಣಗಳ ಆಧಾರದಲ್ಲಿ, ಈ ಜೀವನದ ಬಳಿಕ ಮಾನವನು ತನ್ನ ಇಹಲೋಕದ ಕರ್ಮ ವಿವರಗಳನ್ನು ತನ್ನ ಸೃಷ್ಟಿಕರ್ತನಿಗೆ 
ಸಮರ್ಪಿಸಿ, ಅವನಿಂದ ತನ್ನ ಕರ್ಮಗಳಿಗೆ ಶಿಕ್ಷೆ ಅಥವಾ ರಕ್ಷೆ ಪಡೆಯುವಂತಹ ಒಂದು ವ್ಯವಸ್ಥೆ ಇರಲೇಬೇಕೆಂದೂ ಮೊದಲೇ 
ಸಾಕ್ಸ ಹೇಳುತ್ತಿತ್ತು. 

18. ಅರ್ಥಾತ್‌- ಕುರ್‌ಆನ್‌. ಇದು ಬಂದು ಅವನ ಸಹಜ ಹಾಗೂ ವಿವೇಕಯುಕ್ತ دص وھد‎ ದೃಢೀಕರಿಸಿತು. ನೀನು ನಿನ್ನ 
ಅಸ್ತಿತ್ಯದ ಹಾಗೂ ಅಖಿಲ ವಿಶ್ವದ ನಿದರ್ಶನಗಳಲ್ಲಿ ಕಂಡುಕೊಂಡ ಸಂಕೇತಗಳು ಪರಮಾರ್ಥವಾಗಿವೆ ಎಂದು ಅದು ಪುಷ್ಟೀಕರಿಸಿತು. 

19. ವಾಕ್ಸರಣಿಯ ದೃಷ್ಟಿಯಿಂದ ಈ ಸೂಕ್ತದ ತಾತ್ವರ್ಯವೇನೆಂದರೆ, ಈ ಲೌಕಿಕ ಜೀವನದ ಬಾಹ್ಮ ರೂಪ ಮತ್ತು ಅದರ 
ಸೌಂದರ್ಯಕ್ಕೆ ಮರುಳಾದವರಿಗೆ ಕುರ್‌ಆನಿನ ಕರೆಯನ್ನು ನಿರಾಕರಿಸುವುದೆಂದರೆ ಅತಿ ಸುಲಭ ಕಾರ್ಯ. ಆದರೆ, ತನ್ನ ಅಸ್ತಿತ್ವ ಮತ್ತು 
ವಿಶ್ವದ ಶಿಸ್ತುಬದ್ಧ ವೈವಸ್ಥೆಯಲ್ಲಿ ಏಕದೇವತ್ಯ ಹಾಗೂ ಪರಲೋಕದ ಸುಸ್ಪಷ್ಟ ಸಾಕ್ಸ್ಯಗಳನ್ನು ಮೊದಲೇ ಕಂಡುಕೊಂಡಂತಹ 
ವ್ಯಕ್ತಿಯು; ತಾನು ಕಂಡುಕೊಂಡದ್ದನ್ನೇ ಈ ಕುರ್‌ಆನ್‌ ತನಗೆ ಹೇಳುವಾಗ, ಮಾತ್ರವಲ್ಲದೆ. ಕುರ್‌ಆನಿಗಿಂತ ಮುಂಚೆ ಅವತೀರ್ಣಗೊಂದಿದ್ದ 
ದಿವ್ಮ ಗ್ರಂಥಗಳಲ್ಲೂ ಅದರ ಸಮರ್ಥನೆಯೂ ಸಿಕ್ಕಿದಾಗ, ಅವನು ಇಷ್ಟು ಪ್ರಬಲ ಸಾಕ್ಷ್ಯಗಳನ್ನು ರದ್ದುಗೊಳಿಸಿ, ನಿಷೇಧಿಗಳ ಶ್ರುತಿಗೆ 
ತಾಳ ಹಾಕುವುದಾದರೂ ಹೇಗೆ? ಕುರ್‌ಆನಿನ ಅವಶೀರ್ಣಕ್ಕೆ ಮುಂಚೆಯೇ ಪ್ರವಾದಿವರ್ಯರ(ಸ) ಪರೋಕ್ಷ ವಿಶ್ವಾಸದ ಹಂತವನ್ನೂ 

: ದಾಟಿದ್ದರೆಂದು ಈ ಆದೇಶದಿಂದ ಸ್ಪಷ್ಟವಾಗುತ್ತದೆ. ಅನ್‌ಆಮ್‌ ಅಧ್ಯಾಯದಲ್ಲಿ ಹ. ಇಬ್‌ರಾಹೀಮ್‌ರು(ಅ) ಪ್ರವಾದಿತ್ವಕ್ಕೆ 
ಮುಂಚೆಯೇ ಕೇವಲ ವಿಶ್ವದ ಸಂಕೇತಗಳ ಕುರಿತು ಚಿಂತಿಸಿ ಏಕದೇವತ್ವದ ಜ್ಞಾನವನ್ನು ಪಡೆದುಕೊಂಡಂತೆಯೇ ಹ, ಮುಹಮ್ಮದ್‌ರೂ(ಸ) 
ಆಳವಾದ ಚಿಂತನೆಯ ಮೂಲಕ ಈ ಪರಮಾರ್ಥವನ್ನು ಆರಿತುಕೊಂಡಿದ್ದರು. ಅನಂತರ ಕುರ್‌ಆನ್‌ ಬಂದು ಅವರ ಆ ಚಿಂತನೆಯ 


ಕಾಂಡ -12 


696 _ ಕುರ್‌ಆನ್‌ ವ್ಯಾಖ್ಯಾನ . 


EUs SG ಭಲ 
SEA STS ت990‎ 


CORE TS EN CN ET رما‎ 

(18-24) ಅಲ್ಲಾಹನ ಮೇಲೆ ಸುಳ್ಳಾರೋಪ ಹೊರಿಸುವವನಿಗಿಂತ ದೊಡ್ಡ ಅಕ್ರಮಿ ಇನ್ನಾರಿರಬಹುದು?* 
ಇಂಥವರು ತಮ್ಮ ಪ್ರಭುವಿನ ಮುಂದೆ ತರಲ್ಪಡುವರು ಮತ್ತು ತಮ್ಮ ಪ್ರಭುವಿನ ಮೇಲೆ ಸುಳ್ಳಾರೋಪ 
ಹೊರಿಸಿದವರು ಇವರೇ ಎಂದು ಸಾಕ್ಷಿದಾರರ. ہم‎ ಹೇಳುವರು. ಕೇಳಿರಿ! ಅಕ್ರಮಿಗಳ ಮೇಲೆ ಅಲ್ಲಾಹನ 
ಶಾಪವಿದೆ." ಅಲ್ಲಾಹನ ಮಾರ್ಗದಿಂದ ಜನರನ್ನು ತಡೆಯುವ, ಆ ಮಾರ್ಗವನ್ನು. ವಕ್ರಗೊಳಿಸುವ ಮತ್ತು 
ಪರಲೋಕವನ್ನು ನಿರಾಕರಿಸುವಂತಹ ' ಅಕ್ರಮಿಗಳ ಮೇಲೆ.೫ ಅವರು" ಭೂಮಿಯಲ್ಲಿ ಅಲ್ಲಾಹನನ್ನು 
ಅಸಹಾಯಕನಾಗಿ ಮಾಡಬಲ್ಲವರಾಗಿರಲಿಲ್ಲ ಮತ್ತು ಅಲ್ಲಾಹನೆದುರು ಅವರಿಗಾರೂ ಸಹಾಯಕನೂ ಇರಲಿಲ್ಲ. 
ಈಗ ಅವರಿಗೆ ಇಮ್ಮಡಿ ಯಾತನೆ ಕೊಡಲಾಗುವುದು. ಅವರು ಯಾರ ಮಾತನ್ನೂ ಕೇಳುತ್ತಿರಲಿಲ್ಲ, ಸ್ವತಃ 


ತೀರ್ಮಾನಗಳನ್ನು ದೃಢೀಕರಿಸಿದುದು ಮಾತ್ರವಲ್ಲ ಈ ಪರಮಾರ್ಥದ ಜ್ಞಾನವನ್ನು ನೇರವಾಗಿ ದಯಪಾಲಿಸಿತೆಂದು ಈ ಸೂಕ್ತ 
ಸ್ಪಷ್ಟಪಡಿಸುತ್ತದೆ. 

20. ಅರ್ಥಾತ್‌- ದೇವತ್ವ ಹಾಗೂ ದೇವ ದಾಸ್ಯ-ಆರಾಧನೆಯಲ್ಲಿ ಸೃಪ್ಟಿಗಳೂ ಅಲ್ಲಾಹನಿಗೆ ಸಹಭಾಗಿಗಳಾಗಿದ್ದಾರೆನ್ನುವ 
ಸುಳ್ಳಾರೋಪ ಅಥವಾ ಅಲ್ಲಾಹನಿಗೆ ತನ್ನ ದಾಸರ ಸನ್ಮಾರ್ಗದರ್ಶನ ಮತ್ತು ಪಥಭ್ರಷ್ಟತಗಳ ವಿಷಯದಲ್ಲಿ ಏನೂ ಕಾಳಜಿ ಇಲ್ಲ; 
ಅವನು ಅವರ ಸನ್ಮಾರ್ಗದರ್ಶನಕ್ಕಾಗಿ ಗ್ರಂಥವನ್ನಾಗಲಿ ಸಂದೇಶವಾಹಕರನ್ನಾಗಲಿ ಕಳುಹಿಸದೆ ಅವರು ತಮಗೆ ಇಷ್ಟಬಂದಂತಹ 
ಜೀವನ ಮಾರ್ಗವನ್ನು ಅವಲಂಬಿಸುವಂತೆ ಸ್ವತಂತ್ರವಾಗಿ ಬಿಟ್ಟಿದ್ದಾನೆಂಬ ಸುಳ್ಳಾರೋಪ ಅಥವಾ ನಮ್ಮನ್ನು ಕೇವಲ ಲೀಲೆಗಾಗಿ 
ಸೃಷ್ಟಿಸಿದ್ದಾನೆ, ಅಂತೆಯೇ ಅಳಿಸಿಯೂ ಬಿಡುವನು, ಅವನ ಮುಂದೆ ಯಾನ ವಿಚಾರಣೆಯೂ ನಡೆಯಲಿಕ್ಕಿಲ್ಲ - ಶಿಕ್ಷೆ ರಕ್ಷೆಗಳೇನೂ 
ಇಲ್ಲವೆಂಬ ಸುಳ್ಳಾರೋಪ, 

21. ಇದನ್ನು ಪರಲೋಕದಲ್ಲಿ ಅವರನ್ನು ಹಾಜರು ಪಡಿಸುವ ವೇಳೆ ಸರಾಗ: ವಿವರಣಾ ಶೈಲಿಯಿಂದ ಸ್ಪಷ್ಟವಾಗಿ 
ತಿಳಿದು ಬರುತ್ತದೆ, 

22. ಇದೊಂದು ಉಪಮಾತು. ಇಂದು ಈ ಲೋಕದಲ್ಲಿ ಈ ರೀತಿ ವರ್ತಿಸುತ್ತಿರುವ ಅಕ್ರಮಿಗಳ ಕುರಿತಾಗಿಯೇ ಅಂದು: 
ದೇವ ಶಾಪದ ಘೋಷಣೆಯಾಗಲಿದೆ. 

23. ಅರ್ಥಾತ್‌- ಅವರಿಗೆ ತೋರಿಸಲಾಗುವ ನೇರ ಮಾರ್ಗವನ್ನು ಅವರು ಮೆಚ್ಚು ವುದಿಲ್ಲ. ಈ ಮಾರ್ಗವು ಅವರ ಚಿತ್ತಾಕಾಂಕ್ಸೆ, 
ಅವರ ಅಜ್ಞಾನ, ಪಕ್ಷಪಾತ ಮತ್ತು ಭ್ರಾಮಕ ವಿಚಾರಗಳಿಗೆ ಅನುಗುಣವಾಗಿ ವಕ್ರವಾಗಿದ್ದರೆ ಆಗ ಮಾತ್ರ ಅದನ್ನು ಸ್ಟೀಕರಿಸಿಕೊಳ್ಳಬಹುದೆಂದು 
ಅವರು ಭಾವಿಸುತ್ತಾರೆ. 

24. ಇದು ಮತ್ತೆ ಪರಲೋಕದ ವಿವರಣೆ. 

25. ಸ್ವತಃ ಪಥಭ್ರಪ್ಟರಾದುದಕ್ಕಾಗಿ ಒಂದು ಯಾತನೆ ಮತ್ತು ಇತರರನ್ನು ಪಥಭ್ರಷ್ಟರನ್ನಾಗಿ ಮಾಡಿದುದಕ್ಕಾಗಿ ಮತ್ತು 
ಮುಂದಿನ ಪೀಳಿಗೆಗೆ ಪಥಭ್ರಪ್ಟತೆಯ ವಾರೀಸನ್ನು ಬಿಟ್ಟು ಹೋದುದಕ್ಕಾಗಿ ಇನ್ನೊಂದು ಯಾತನೆ. (ಅಲ್‌ರಾಫ್‌ ಅಧ್ಯಾಯದ 30ನೆಯ 
ಟಿಪ್ಪಣಿಯನ್ನು ನೋಡಿರಿ) 


'ಕಾಂಡ-12 


11. ಹೊದ್‌ . 697 


WES 


اس 


4 


NS 


ಅವರಿಗೇನೂ ಹೊಳೆಯುತ್ತಿ: لت‎ ಅವರು ತಮ್ಮನ್ನು ತಾವೇ ನಷ್ಟಕ್ಕೆ ಗುರಿಪಡಿಸಿಕೊಂಡವರು. ಇವರು 
ಮಾಡಿಕೊಂಡದ್ದೆಲ್ಲವೂ ಇವರಿಂದ ಕಳೆದುಹೋಯಿತು. ಪರಲೋಕದಲ್ಲಿ ಇವರೇ ಅತ್ಮಧಿಕ ನಷ್ಟ ಹೊಂದುವುದು 
ಅನಿವಾರ್ಯ. ಸತ್ಯವಿಶ್ವಾಸವಿರಿಸಿ ಸತ್ಕರ್ಮವೆಸಗಿದವರೂ ತಮ್ಮ ಪ್ರಭುವಿನವರೇ ಆಗಿಬಿಟ್ಟವರೂ ನಿಶ್ಚಯವಾಗಿಯೂ 
ಸ್ವರ್ಗದವರು. ಅವರು ಅದರಲ್ಲಿ ಸದಾಕಾಲ ವಾಸಿಸುವರು. ಈ ಎರಡು ವರ್ಗದವರ ಉಪಮೆ ಹೀಗಿದೆ- 
ಒಬ್ಬನು ಕುರುಡನೂ ಕಿವುಡನೂ ಆಗಿದ್ದಾನೆ. ಇನ್ನೊಬ್ಬನು ದೃಷ್ಟಿ ಮತ್ತು ಶ್ರವಣವುಳ್ಳವನೂ ಆಗಿದ್ದಾನೆ. 
| ಇವರಿಬ್ಬರೂ ಸಮಾನರಾಗಬಲ್ಲರೇ?* ನೀವು ಈ ಉಪಮೆಯಿಂದ ಪಾಠವೇನಾದರೂ ಕಲಿಯುವುದಿಲ್ಲವೇಕೆ? 
(25-31) ನಾವು ನೂಹರನ್ನು ಅವರ ಜನಾಂಗದ ಕಡೆಗೆ ಕಳುಹಿಸಿದ್ದಾಗ” (ಇಂತಹ ಪರಿಸ್ಥಿ, ಶಿಯೇ ಇತ್ತು) 
ನೂಹರು ಹೀಗೆಂದರು, "ನಾನು ನಿಮಗೆ ಸುವ್ಯಕ್ತ ಎಚ್ಚರಿಕೆ ನೀಡುತ್ತೇನೆ. ನೀವು ಅಲ್ಲಾಹನ ಹೊರತು, ಇನ್ನಾರ i 
ದಾಸ್ಕ-ಆರಾಧನೆಯನ್ನೂ ಮಾಡಬೇಡಿರಿ. ಅನ್ಯಥಾ ನಿಮ್ಮ ಮೇಲೆ ಒಂದು. ದಿನ ವೇದನಾಯುಕ್ತ ಯಾತನೆ 
ಎರಗುವುದೆಂದು ನಾನು ಭಯಪಡುತ್ತೇನೆ.'” ಅವರ ಮಾತನ್ನು ನಿರಾಕರಿಸಿದ್ದ ಅವರ 'ಜನಾಂಗದ ಸರದಾರರು 


26. ದೇವನ, ವಿಶ್ವದ ಮತ್ತು ತಮ್ಮ ಸ್ವಂತ ಅಸ್ತಿತ್ವದ ಬಗ್ಗೆ ಅವರು ಕಲ್ಲಿಸಿಕೊಂಡಿದ್ದ ತತ್ಪಾದರ್ಶಗಳೆಲ್ಲವೂ ಗಾಳಿ 
ಗೋಪುರಗಳಾಗಿಬಿಟ್ಟವು. ಅವರು ತಮ್ಮ ಆರಾಧ್ಯ ವಸ್ತುಗಳ,” ಶಿಫಾರಸುದಾರರ "ಮತ್ತು ಸಂರಕ್ಷಕರ ಬಗ್ಗೆ ಇರಿಸಿಕೊಂಡಿದ್ದ 
ನಿರೀಕ್ಷೆಗಳೆಲ್ಲವೊ ಸುಳ್ಳಾಗಿ ಹೋದುವು. ಮರಣಾನಂತರ ಜೀವನದ ಕುರಿತು ಅವರು ಇರಿಸಿಕೊಂಡಿದ್ದ ಕಲ್ಪನೆಗಳೆಲ್ಲವೂ ತಪ್ಪಾಗಿ 
ಹೋದುವು, ۰ ور‎ 

27. ಪರಲೋಕದ ವಿವರಣೆ ಇಲ್ಲಿಗೆ ಮುಗಿಯಿತು. 

28. ಅರ್ಥಾತ್‌: ಇವರಿಬ್ಬರ ವರ್ತನೆಗಳೂ ಇವರ ಅಂತಿಮ ಪರಿಣಾಮಗಳೂ ಏಕ ಪ್ರಕಾರವಾಗಿರಲು ಸಾಧ್ಯವಿದೆಯೇ? 
ಸ್ವತಃ ದಾರಿಗಾಣದ ಮತ್ತು ದಾರಿ ತೋರಿಸುವವರ ಮಾತನ್ನೂ ಕೇಳದವನು ಎಲ್ಲಾದರೂ ಎಡವಿ,ಬೀಳುವನು ಮತ್ತು ಒಂದಲ್ಲೊ ೦ದು, 
ರೀತಿಯ ಅಪಾಯಕ್ಕೆ ತುತ್ತಾಗುವನು. ಇದಕ್ಕೆ ವ್ಯತಿರಿಕ್ತವಾಗಿ ಸ್ವಯಂ ದಾರಿಗಾಣುವವನು ಹಾಗೂ ದಾರಿ ಬಲ್ಲವರ ಮಾರ್ಗದರ್ಶನದಿಂದ 
ಪ್ರಯೋಜನ ಪಡೆಯುವವನು ಖಂಡಿತ ಸುರಕ್ಷಿತವಾಗಿ ತನ್ನ ಗುರಿ ಮುಟ್ಟುವನು. ತನ್ನ ಸ್ವಂತ ಕಣ್ಣುಗಳಿಂದ ವಿಶ್ವದ ಪರಮಾರ್ಥಗಳನ್ನು 
ವೀಕ್ಷಿಸುತ್ತಾ ಅಲ್ಲಾಹನಿಂದ ಕಳುಹಿಸಲ್ಪಟ್ಟ 'ಸನ್ಮಾರ್ಗದರ್ಶಕರ ಮಾತುಗಳನ್ನು ಕೇಳುವ ವ್ಯಕ್ತಿ ಮತ್ತು ದೇವ ನಿದರ್ಶನಗಳು 
ತೋರುವಂತೆ ತನ್ನ. ಕಣ್ಣುಗಳನ್ನು ತೆರೆದಿಟ್ಟುಕೊಳ್ಳದ ಹಾಗೂ ದೇವ ಸಂದೇಶವಾಹಕರ, ಮಾತನ್ನು ಕೇಳಿರುವ ವ್ಯಕ್ತಿ ಈ ಇಬ್ಬಗೆಯ 
ವ್ಯಕ್ತಿಗಳ ನಡುವೆಯೂ ಇಂತಹದೇ ಅಂತರವಿದೆ. ಹೀಗಿರುವಾಗ ಜೀವನದಲ್ಲಿ ಇವರಿಬ್ಬರ ಕರ್ಮವಿಧಾನ ا ا‎ ಹೇಗೆ? 
ಕೊನೆಗೆ - ಅವರಿಬ್ಬರ ಅಂತಿಮ ಪರಿಣಾಮಗಳ ನಡುವೆ ವ್ಯತ್ಕಾಸವಿಲ್ಲದಿರುವುದೂ ಹೇಗೆ? 

29. ಈ ಸಂದರ್ಭದಲ್ಲಿ ಅಲ್‌ರಾಫ್‌ ಅಧ್ಯಾಯದ ಕಿನೆಯ ರುಕೂಲ್‌ನ ಟಿಪ್ಪಣಿಗಳನ್ನು ನೋಡಿಕೊಳ್ಳುವುದು ಉತ್ತಮ. 

30. ಇದು ಈ ಅಧ್ಯಾಯದ ಆರಂಭದಲ್ಲಿ ಪ್ರವಾದಿ ಮುಹಮ್ಮದ್‌ರ(ಸ) ಬಾಯಿಯಿಂದ ಹೊರಬಿದ್ದ ಮಾತೇ ಆಗಿವೆ. 


ಕಾಂಡ-12 


698 ಕುರ್‌ಆನ್‌ ವ್ಯಾಖ್ಯಾನ 


೨ 


iMG ಯುವ 43 
i شب‎ 

(0) Sug ENE, 5 

0.0 مم لیا سکم کے ತ ಅರಸ‏ 


ಹೀಗೆಂದರು-"ನೀವು ನಮ್ಮ ದೃಷ್ಟಿಯಲ್ಲಿ ನಮ್ಮಂತಹ ಒಬ್ಬ ಮಾನವನಾಗಿರುವಿರೇ ವಿನಾ ಇನ್ನೇನೂ نم‎ 
ನಮ್ಮ ಜನಾಂಗದಲ್ಲಿ ನೀಚರಾಗಿದ್ದವರು ಮಾತ್ರ ಹಿಂದು ಮುಂದು ನೋಡದೆ ನಿಮ್ಮನ್ನು ಅನುಸರಿಸುತ್ತಿರುವುದನ್ನು 
ನಾವು ಕಾಣುತ್ತೇವೆ. ನೀವು ನಮಗಿಂತ ಯಾವ ವಿಷಯದಲ್ಲೂ ಶ್ರೇಷ್ಠರಾಗಿರುವುದನ್ನು ನಾವು ಕಾಣುವುದಿಲ್ಲ.3 
ಮಾತ್ರವಲ್ಲ ನಾವು ನಿಮ್ಮನ್ನು ಸುಳ್ಳುಗಾರನೆಂದು ಭಾವಿಸುತ್ತೇವೆ." ಅವರು (ಹೀಗೆ) ಹೇಳಿದರು- "ಓ ನನ್ನ 
ಜನಾಂಗ ಬಾಂಧವರೇ, ನೀವೇ ಯೋಚಿಸಿರಿ, ನಾನು ನನ್ನ ಪ್ರಭುವಿನ ಕಡೆಯಿಂದ ಒಂದು ಸ್ಪಷ್ಟ ' ಆಧಾರ 


HE Ss" 


2 


ಪ್ರಮಾಣದಲ್ಲಿ ಸ್ಥಿರವಾಗಿದ್ದೆ. ತರುವಾಯ ಅವನು ನನಗೆ ತನ್ನ ವಿಶೇಷ ಕೃಷೆಯನ್ನೂ ದಯಪಾಲಿಸಿದನು.3" 


ಆದರೆ ಅದು ನಿಮಗೆ ಗೋಚರಿಸಲಿಲ್ಲ. ಹೀಗಿರುವಾಗ ನೀವು ಒಪ್ಪದಿದ್ದರೂ ನಾವು ಬಲಾತ್ಕರಿಸಿ ನಿಮ್ಮ ತಲೆಗೆ 
ಲೇಪಿಸಲು ನಮ್ಮಲ್ಲೇನು ಸಾಧನವಿದೆ? ಓ ನನ್ನ ಜನಾಂಗ ಬಾಂಧವರೇ, ನಾನು ಈ ಕೆಲಸದ ಬಗ್ಗೆ ನಿಮ್ಮಿಂದ 


31. ನಮ್ಮ ಹಾಗೆಯೇ ತಿನ್ನುವ, ಕುಡಿಯುವ, ಅತ್ತಿತ್ತ "ತಿರುಗಾಡುವ, ಮಲಗುವ, ಏಳುವ ಮತ್ತು ಮಕ್ಕಳು ಮರಿಗಳಿರುವ 
ಸಾಮಾನ್ಮ ಮನುಷ್ಕನೊಬ್ಬನು ದೇವವತಿಯಿಂದ ಸಂದೇಶವಾಹಕನಾಗಿ ನೇಮಕಗೊಂಡು ಬಂದಿದ್ದಾನೆಂದು ನಾವು ಒಪ್ಪಿಕೊಳ್ಳುವುದಾದರೂ 
ಹೇಗೆ ಎಂಬಂತಹ ಅಜ್ಞಾನಜನ್ಯ ಆಕ್ಷೇಪವನ್ನು ಮಕ್ಕಾದವರು ಹ. ಮುಹಮ್ಮದ್‌ರ(ಸ) ಬಗೆಗೂ ಎತ್ತುತ್ತಿದ್ದರು: 

32. ಮಕ್ಕಾದವರು ಹ. ಮುಹಮ್ಮದ್‌ರ(ಸ) ವಿಷಯದಲ್ಲೂ ಹೀಗೆಯೇ ಹೇಳುತ್ತಿದ್ದರು. ಇವರ ಸಂಗಡ ಮೇಲುಸ್ತರದವರು 
ಯಾರಿದ್ದಾರೆ? ಜಗತ್ತಿನ ಅನುಭವವೇ ಇಲ್ಲದ ಕೆಲವು ತಲೆಶಿರುಕ ಹುಡುಗರು, ಅಂದರೆ ಬುದ್ಧಿ ಇಲ್ಲದ ದುರ್ಬಲ ನಂಬಿಕೆಯವರು, 
ಕೆಲವು ಗುಲಾಮರು. ಮತ್ತು ಕೀಳು ಮಟ್ಟದ ಜನರು ಮಾತ್ರ ಅವರೊಂದಿಗೆ ಇದ್ದಾರೆ ಎಂಬ ಆರೋಪ. 

33. ಅರ್ಥಾತ್‌- ನಮ್ಮ ಮೇಲೆ ಅಲ್ಲಾಹನ ಅನುಗ್ರಹವಿದೆ, ಅವನ ಕೃಪೆ ಇದೆ ಮತ್ತು ನಮ್ಮ ಮಾರ್ಗವನ್ನು 
ಸ್ವೀಕರಿಸದಿದ್ದವರು ಅಲ್ಲಾಹನ ಕ್ರೋಧಕ್ಕೊಳಗಾಗಿದ್ದಾರೆ - ಎಂದಿತ್ಕಾದಿ ನೀವು ಹೇಳುತ್ತಿರುವಿರಲ್ಲ! ಆದರೆ ಇವುಗಳ ಕುರುಹುಗಳೇನೂ 
ಕಂಡು ಬರುವುದಿಲ್ಲವಲ್ಲ! ದೇವಾನುಗ್ರಹವಿರುವುದು ನಮ್ಮ ಮೇಲೆ. ಸಂಪತ್ತು ಮತ್ತು ಸಮೃದ್ಧಿಗಳು ನಮಗೆ ಒದಗಿವೆ. ನಮ್ಮ 
ನಾಯಕತ್ವವನ್ನು ಎಲ್ಲರೂ ಒಪ್ಪಿಕೊಂಡಿರುತ್ತಾರೆ. ನಿಮ್ಮಂತಹ ದಿವಾಳಿಕೋರರನ್ನು ದೇವ ಪ್ರಿಯರೆನ್ನಬೇಕಾದರೆ ನೀವು ಯಾವ 
ವಿಷಯದಲ್ಲಿ ನಮಗಿಂತ ಮೇಲ್ಮೆ ಹೊಂದಿದ್ದೀರಿ. 

34. ಇದು, ನಾನು ಮೊದಲು ನನ್ನನ್ನೂ ವಿಶ್ವದ ನಿದರ್ಶನಗಳನ್ನೂ ನೋಡಿ ಏಕದೇವತ್ವದ ವಾಸ್ತವಿಕತೆಯನ್ನು ಅರಿತು” 
ಕೊಂಡಿದ್ದೆ. ಬಳಿಕ ಅಲ್ಲಾಹನು ತನ್ನ ಕೃಪೆ(ಅರ್ಥಾತ್‌ ದಿವ್ಯವಾಣಿ)ಿಯ ಮೂಲಕ, ನನ್ನ ಅಂತರಂಗವು ಮೊದಲೇ ಸಾಕ್ಲಿ ಹೇಳುತ್ತಿದ್ದ 
ಈ ಪರಮಾರ್ಥದ ಜ್ಞಾನವನ್ನು ನನಗೆ. ಒದಗಿಸಿದನು - ಎಂಬುದಾಗಿ ಈಗಾಗಲೇ ಹಿಂದಿನ ರುಕೂಲ್‌ನಲ್ಲಿ ಹ. ಮುಹಮ್ಮದ್‌ರ(ಸ) 
ಬಾಯಿಯಿಂದ ಹೇಳಿಸಿದ ಮಾತೇ ಆಗಿದೆ. ಸಕಲ ಪ್ರವಾದಿಗಳೂ ಪ್ರವಾದಿತ್ವಕ್ಕಿಂತ ಮುಂಚೆಯೇ ಚಿಂತನೆಯ ಮೂಲಕ ಪರೋಕ್ಷ 
ವಿಶ್ವಾಸವನ್ನು ಹೊಂದಿರುತ್ತಿದ್ದರೆಂದೂ ಅನಂತರ ಅಲ್ಲಾಹನು ಪ್ರವಾದಿತ್ವ ನೀಡುವಾಗ ಈಮಾನ್‌ ಬಿಶ್ಯಹಾದಃ (ಸಾಕ್ಷಾತ್‌ ವಿಶ್ವಾಸ) 
ಒದಗಿಸುತ್ತಾನೆಂದೂ. ಇದರಿಂದ ತಿಳಿದು ಬರುತ್ತದೆ. | 


ಕಾಂಡ-12 


11. ಹೊದ್‌ 699 


ಹಣ ಕೇಳುವುದಿಲ್ಲ. ನನ್ನ ಪ್ರತಿಫಲ ಅಲ್ಲಾಹನಲ್ಲಿದೆ. ನನ್ನ ಮಾತು ನಂಬಿದವರನ್ನು ಹೊರದೂಡಲಿಕ್ಕೂ 
ನನ್ನಿಂದ ಸಾಧ್ಯವಾಗದು. ಅವರು ತಾವೇ ತಮ್ಮ ಪ್ರಭುವಿನ ಸನ್ನಿಧಿಗೆ ಹೋಗುವವರು. ಆದರೆ ನೀವು 
ತಿಳಿಗೇಡಿತನದಿಂದ ವರ್ತಿಸುತ್ತಿರುವುದನ್ನು ನಾನು ಕಾಣುತ್ತಿದ್ದೇನೆ. ಓ ನನ್ನ ಜನಾಂಗ ಬಾಂಧವರೇ, ನಾನು 
ಇವರನ್ನು ಬಹಿಷ್ಯರಿಸಿದರೆ ಅಲ್ಲಾಹನ ಹಿಡಿತದಿಂದ ನನ್ನನ್ನು ಕಾಪಾಡಲು .ಯಾರು ಬಂದಾರು? ನಿಮಗೆ ಇಷ್ಟೂ 
ತಿಳಿಯುವುದಿಲ್ಲವೇ? ನನ್ನ ಬಳಿ ಅಲ್ಲಾಹನ ಭಂಡಾರವಿದೆಯೆಂದು ನಾನು ನಿಮ್ಮೊಡನೆ ಹೇಳುವುದಿಲ್ಲ. ನಾನು 
ಪರೋಕ್ಸದ ಜ್ಞಾನಿಯೆಂದೂ ಹೇಳುವುದಿಲ್ಲ. ನಾನೊಬ್ಬ ದೇವಚರನಾಗಿದ್ದೇನೆಂದೂ ನಾನು ವಾದಿಸುತ್ತಿಲ್ಲ.' 
ನಿಮ್ಮ ದೃಷ್ಟಿಗೆ ಕೀಳಾಗಿ ಕಾಣಿಸುತ್ತಿರುವವರಿಗೆ ಅಲ್ಲಾಹನು ಒಳಿತನ್ನೇನೂ ನೀಡಿರುವುದಿಲ್ಲವೆಂದೂ ನಾನು 
ಹೇಳಲಾರೆ. ಅವರ ಅಂತಃಕರಣದ ಸ್ಥಿಶಿಯನ್ನು ಅಲ್ಲಾಹನೇ ಚೆನ್ನಾಗಿ ಬಲ್ಲನು. ನಾನು ಹಾಗೆ ಹೇಳಿಬಿಟ್ಟರೆ 
ಅಕ್ರಮಿಯಾದೇನು." 


35. ಅರ್ಥಾತ್‌- ನಾನೊಬ್ಬ ನಿಸ್ಫಾರ್ಥಿಯಾದ ಉಪದೇಶಕನಾಗಿದ್ದೇನೆ. ಈ ಪರಿಶ್ರಮವು ನನ್ನ ಲಾಭಕ್ಕಾಗಿರದೆ ಸಂಪೂರ್ಣವಾಗಿ 
ನಿಮ್ಮ ಲಾಭಕ್ಕಾಗಿದೆ. ಈ ಸತ್ಯ ಸಂದೇಶದ ಕಡೆಗೆ ನಿಮಗೆ ಕರೆನೀಡುವ'ಅತ್ಯಂತ ಶ್ರಮ ಮತ್ತು ಕಷ್ಟಗಳನ್ನು ನಾನು ಸಹಿಸುತ್ತಿ ಶ್ರಿರುವುದರ 
ಹಿನ್ನೆಲೆಯಲ್ಲಿ ನನ್ನ ಸ್ವಾರ್ಥ ಅಥವಾ ಲಾಭವೇನಾದರೂ ಇದೆಯೆಂಬುದನ್ನು ನೀವು ತೋರಿಸಿಕೊಡಲಾರಿರಿ. (ಅಲ್‌ ಮೂಮಿನೂನ್‌ 
ಅಧ್ಯಾಯದ 70, ಯಾಸೀನ್‌ನ 17 ಮತ್ತು ಅಶ್ಯೂರಾದ 41ನೆಯ ಟಿಪ್ಪಣಿಗಳನ್ನೂ ನೋಡಿರಿ.) 

36. ಅರ್ಥಾತ್‌- ಅವರ ಮಹತ್ವ ಮತ್ತು ಬೆಲೆ ಐನಿದ್ದ ರೂ ಅದು ಅವರ ಪ್ರಭುವಿಗೆ ಗೊತ್ತಿದೆ. ಅವನ ಸನ್ನಿಧಿಗೆ ತಲಪಿದಾಗ 
ಮಾತ್ರ ಅದು ಪ್ರಕಟವಾಗುವುದು. ಇವರೆಲ್ಲ ರತ್ನಗಳಾಗಿದ್ದರೆ, ನಾನು ಅಥವಾ ನೀವು ಅವರನ್ನು ಎಸೆದು ಬಿಟ್ಟ ಮಾತ್ರಕ್ಕೆ ಅವರು 
ಕೇವಲ ಹರಳು ಕಲ್ಲುಗಳಾಗಲಾರರು. ಇವು ಏನೂ ಬೆಲೆಯಿಲ್ಲ ದ ಕಲ್ಲುಗಳಾಗಿದ್ದರೆ ಇವುಗಳನ್ನು ಇಷ್ಟ ಬಂದಲ್ಲಿಗೆ ಎಸೆದು ಬಿಡುವ 
ಅಧಿಕಾರ ಒಡೆಯನಿಗಿದೆ. 

37. ನೀವು ನಮಗೆ ನಮ್ಮಂತೆಯೇ ಇರುವ ಒಬ್ಬ ಮನುಷ್ಯನಾಗಿ ತೋರುತ್ತೀರಿ ಎಂದು ವಿರೋಧಿಗಳು ಹೇಳಿದುದಕ್ಕೆ 
ಉತ್ತರವಿದು. ಅದಕ್ಕೆ ಹ. ನೂಹ್‌ರು(ಅ) - ನಿಜಕ್ಕೂ ನಾನೊಬ್ಬ ಮನುಷ್ಯನೇ. ನಾನು ಅಶಿ ಮಾನವನೆಂದು ನಿಮ್ಮೊಡನೆ ಎಂದಾದರೂ |. 
ಹೇಳಿದ್ದುಂಟೇ? ಮತ್ತೇಕೆ ಈ ಆಕ್ಷೇಪ? ಅಲ್ಲಾಹನು ನನಗೆ ಆಚಾರ-ವಿಚಾರಗಳ ನೇರ ಮಾರ್ಗವನ್ನು ತೋರಿಸಿ ಕೊಟ್ಟಿದ್ದಾನೆಂದು 
ಮಾತ್ರ ನನ್ನ ವಾದ. ಇದನ್ನು ಬೇಕಾದರೆ ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ಪರೀಕ್ಷಿಸಿ ನೋಡಿರಿ. ನನ್ನ ವಾದವನ್ನು ಪರೀಕ್ಷಿಸಲಿಕ್ಕಾಗಿ 
ಕೆಲವೊಮ್ಮೆ ನನ್ನೊಡನೆ ಅದೃಶ್ಯ ಸಮಾಚಾರಗಳನ್ನು ಕೇಳುವುದೂ ಅಲ್ಲಾಹನ ಭಂಡಾರಗಳ ಬೀಗದ ಕೈಗಳೆಲ್ಲವೂ ನನ್ನ 
ಕೈಯಲ್ಲಿವೆಯೋ ಎಂಬಂತೆ ನನ್ನೊಡನೆ ವಿಚಿತ್ರ ವಿಷಯಗಳ ಬೇಡಿಕೆ ಮಂಡಿಸುವುದೂ ನಾನು ಮಾನವರಂತೆ کر‎ ತ್ತೇನೆ 
ತಿರುಗಾಡುತ್ತೇನೆ ಎಂಬಿತ್ಯಾದಿ ಆಕ್ಷೇಪಗಳನ್ನೆತ್ತಿ ನಾನೊಬ್ಬ ದೇವಚರನೆಂದು ಹೇಳಿಕೊಂಡಿದ್ದೇನೋ ಎಂಬಂತೆ ಮಾತಾಡುವುದೂ 
ಇವೆಲ್ಲ ಯಾವ ತರದ ಪರೀಕ್ಷೆ? ವಿಶ್ವಾಸ, ಶೀಲ, ಸಂಸ್ಕಾರಗಳ ಸರಿಯಾದ ಮಾರ್ಗದರ್ಶನ “ನನ್ನಲ್ಲಿದೆಯೆಂದು ಹೇಳಿದವರೊಡನೆ 
ಆ ವಿಷಯಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನೇ ' ಕೇಳಿರಿ. ಮಾನವ ಜೀವನಕ್ಕೆ ಬೇಕಾದ ಸರಿಯಾದ ನೀತಿ ನಿಯಮಗಳಿಗೆ 
ಎಮ್ಮೆಯೊಂದಿಗೂ ಸಂಬಂಧ ಇದೆಯೋ ಎಂಬಂತೆ ನೀವು ಅಂತಹ ವ್ಯಕ್ತಿಯೊಡನೆ ಇಂತಿಂಥವರ ಮನೆಯ ಎಮ್ಮೆ ಕರು ಹಾಕುವುದು 
ಗಂಡೋ ಹೆಣ್ಣೋ ವಂಬಂತಹ ವಿಚಿತ್ರ” ಪ್ರಶ್ನೆಗಳನ್ನು ಕೇಳುವಂತಹವರಾಗಿ ಬಿಟ್ಟಿದ್ದೀರಿ. “(ಅನ್‌ಆಮ್‌ ಅಧ್ಯಾಯದ 31 ಮತ್ತು 
32ನೆಯ ಟಿಪ್ಪಣಿಗಳನ್ನೂ ನೋಡಿರಿ) 


ಕಾಂಡ -12 


700 ಕುರ್‌ಆನ್‌ ವ್ಯಾಖ್ಯಾನ 


۸ ೨4 : [SS 5 سر مک‎ PA 

SEE AUTOS ETS) 

(32-34) ಕೊನೆಗೆ ಅವರು ಹೀಗೆಂದರು- "ಓ ನೂಹ್‌! ನೀವು ನಮ್ಮೊಡನೆ ವಾಗ್ವಾದ ನಡೆಸಿದಿರಿ, ತುಂಬಾ 
ನಡೆಸಿದಿರಿ. ಇನ್ನು ನೀವು ಸತ್ಯವಾದಿಯಾಗಿದ್ದರೆ ನೀವು ನಮಗೆ ಬೆದರಿಕೆ ಹಾಕುತ್ತಿರುವ ಆ ಯಾತನೆಯನ್ನು 
ಬರಮಾಡಿಸಿರಿ." ನೂಹ್‌ ಹೀಗೆ ಉತ್ತರ' ಕೊಟ್ಟರು: "ಅಲ್ಲಾಹನಿಚ್ಛಿಸಿದರೆ ಅವನೇ' ಅದನ್ನು .ತರುವನು. ನೀವು 
ಅದನ್ನು ತಡೆಯುವಷ್ಟು ಸಾಮರ್ಥ್ಯ ಹೊಂದಿರುವುದಿಲ್ಲ. ಇನ್ನು ನಾನು ನಿಮಗೇನಾದರೂ ಹಿತವನ್ನು ಮಾಡಲು 
ಬಯಸಿದರೂ ಅಲ್ಲಾಹನೇ ನಿಮ್ಮನ್ನು ಬಾರಿ ತಪ್ಪಿಸಲಿಚ್ಛಿಸಿರುವಾಗ* ನನ್ನ ಹಿತಾಕಾಂಕ್ಷೆಯೇನೂ ನಿಮಗೆ ಫಲ 
ಕೊಡಲಾರದು. ಅವನೇ ನಿಮ್ಮ ಪ್ರಭು ಮತ್ತು ಅವನಲ್ಲಿಗೇ 'ನೀವು ಮರಳಲಿಕ್ಕಿದ್ದೀರಿ.'" 

(35) ಓ ಪೈಗಂಬರರೇ, ಇದನ್ನೆಲ್ಲಾ ಈ ವ್ಯಕ್ತಿ دہ‎ ರಚಿಸಿಕೊಂಡಿದ್ದಾನೆಂದು ಇವರು ಹೇಳುತ್ತಿದ್ದಾರೇನು? 
ಇವರೊಡನೆ ಹೇಳಿರಿ, "ಇದನ್ನು ನಾನೇ ರಚಿಸಿದ್ದಾದರೆ ನನ್ನ ಅಪರಾಧದ ಹೊಣೆ ನನ್ನ ಮೇಲೆ ಇದೆ ಮತ್ತು 
ನೀವು ಮಾಡುತ್ತಿರುವ ಅಪರಾಧದಿಂದ ನಾನು ಮುಕ್ತನಾಗಿರುತ್ತೇನೆ. "3 


(36-37) ನೂಹರಿಗೆ (ಹೀಗೆ) 'ದಿವ್ಯವಾಣಿ' ಮಾಡಲಾಯಿತು- "ನಿಮ್ಮ ಜನಾಂಗದಲ್ಲಿ ವಿಶ್ವಾಸ 


38. ಅರ್ಥಾತ್‌- ಅಲ್ಲಾಹನು ನಿಮ್ಮ ಹಟಮಾರಿತನವನ್ನೂ ಪಾಪಮೋಹವನ್ನೂ ಸತ್ಕಾರ್ಯಗಳ ಬಗ್ಗೆ ನಿಮ್ಮ ಅನಾದರವನ್ನೂ 
ಕಂಡು ನಿಮಗೆ ಸನ್ಮಾರ್ಗದ ಅನುಗ್ರಹವನ್ನೇ ನೀಡದೆ ನೀವು ಸ್ವತಃ ಯಾವ ಮಾರ್ಗಗಳಲ್ಲಿ ಅಲೆದಾಡುತ್ತಿರಲು ಇಷ್ಟಪಡುತ್ತೀರೋ 
ಅವುಗಳಲ್ಲೇ ನಿಮ್ಮನ್ನು ಅಲೆದಾಡುತ್ತಿರಲು ಬಿಟ್ಟಿದ್ದರೆ, ಇಂತಹ ಸ್ಥಿತಿಯಲ್ಲಿ ನಾನು ನಿಮ್ಮ ಒಳಿತಿಗಾಗಿ ಪಡುವ ಪರಿಶ್ರಮವೇನೂ 
ಪರಿಣಾಮಕಾರಿಯಾಗಲಿಕ್ಕಿಲ್ಲ. 

39. ಮಾತಿನ ಶೈಲಿಯಿಂದ ತಿಳಿಯುವುದೇನೆಂದರೆ ನರೋಧಿಗಳು ಪ್ರವಾದಿವರ್ಯರ(ಸ) ಬಾಯಿಯಿಂದ ಹ. ನೂಹ್‌ರ(ಲ) 
ಕಥೆಯನ್ನು ಕೇಳಿದಾಗ, ಮುಹಮ್ಮದ್‌ ಪೈಗಂಬರರು ಈ ಕಥೆಗಳನ್ನೆಲ್ಲ ನಮಗೆ. ಅನ್ವಯವಾಗುವ ರೀತಿಯಲ್ಲಿ ಸ್ವತಃ ಕಲ್ಲಿಸಿ 
ಹೇಳುತ್ತಿದ್ದಾರೆ ಮತ್ತು' ನಮಗೆ ನೇರವಾಗಿ ಮಾಶಿನ ಪ್ರಹಾರ ಮಾಡುವುದು ಇಷ್ಟಪಡದಿರುವುದರಿಂದ ಈ ಕಥೆಗಳನ್ನು ಸೃಷ್ಟಿಸಿ 
ಪರೋಕ್ಸವಾಗಿ'ನಮ್ಮನ್ನು ಟೀಕಿಸುತ್ತಿದ್ದಾರೆಂದು ಅವರು ಹೇಳಿರಬಹುದು. ಆದುದರಿಂದ ವಾಕ್ಟರಣಿಯನ್ನು ಅಲ್ಲೇ ಮುರಿದು ಅವರ 
ಆಕ್ಸೇಪಕ್ಕೆ ಉತ್ತರವನ್ನು ಈ ಮಾತಿನಲ್ಲಿ 'ಕೊಡಲಾಗಿದೆ. 

ಕೀಳು ಮನೋವೃತ್ತಿಯವರು ಯಾವುದೇ ಮಾತಿಗೆ ಕೆಟ್ಟ ಅರ್ಥವನ್ನೇ ಕಟ್ಟುತ್ತಾರೆ. ಒಳಿತಿನ ಕಡೆಗೆ ಗಮನಿಸುವ ಅಭಿರುಚಿಯೇ 
ಅವರಲ್ಲಿ ಇರುವುದಿಲ್ಲ. ಯಾರಾದರೂ ಯುಕ್ತಿಪೂರ್ಣ ಮಾತುಗಳನ್ನಾಡುತ್ತಿದ್ದರೆ, ನಿಮಗೆ ಲಾಭದಾಯಕ ಪಾಠ ಹೇಳುತ್ತಿದ್ದರೆ ಅಥವಾ 
ನಿಮ್ಮ ತಪ್ಪುಗಳಿಗಾಗಿ ನಿಮಗೆ ಎಚ್ಚರಿಕೆ ಕೊಡುತ್ತಿದ್ದರೆ ನೀವು ಅದರಿಂದ ಪ್ರಯೋಜನ ಪಡೆದು ನಿಮ್ಮನ್ನು ಸುಧಾರಿಸಿಕೊಳ್ಳಿರಿ. 
ಆದರೆ ನೀಚ ಮನೋವೃತ್ತಿಯವನು ಉಪದೇಶಕನ ಮಾತಿನಲ್ಲಿ ಏನಾದರೂ ಹುಳುಕನ್ನು ಹುಡುಕಿ ತೆಗೆದು ಅವನ ಯುಕ್ತಿಪೂರ್ಣ 
ಮಾತುಗಳನ್ನೆಲ್ಲಾ ನಿಷ್ಪಲಗೊಳಿಸಿ ಬಿಡುವನು. ಹೀಗೆ ಅವನು ಸ್ವಯಂ ಕೆಡುಕಿನಲ್ಲೇ ಸ್ಥಿರವಾಗಿ ನಿಲ್ಲುವುದರೊಂದಿಗೆ ಉಪದೇಶಕನ 
ಮೇಲೂ ದೋಷ ಹಚ್ಚಿ ಬಿಡುವನು. ಒಂದು ಮಾತನ್ನಾಲಿಸುವವನು ಹಿತಚಿಂತನೆಯ ಮಾತುಗಳನ್ನು ಕೂಡ "ಚುಚ್ಚು ಮಾತು" ۔‎ 
ಎಂಬರ್ಥದಲ್ಲಿ ತೆಗೆದುಕೊಳ್ಳತೊಡಗಿದರೆ ಅವನ ಮನಸ್ಸು ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳುವುದನ್ನು ಬಿಟ್ಟು ಹಿತಚಿಂತಕನ ವಿರುದ್ಧ 
ಶತ್ರುತ್ವದ ಕಡೆಗೆ ಹೊರಳುವುದು. ಇಂತಹವರು ತಮ್ಮ ವಿಚಾರವನ್ನು ಯಾವಾಗಲೂ ಅಪನಂಬಿಕೆಯ ಆಧ್ದಾರದಲ್ಲೇ, ಇರಿಸಿಕೊಳ್ಳುತ್ತಾರೆ. 


ಕಾಂಡ -12 


11. ಹೂದ್‌ 701 


7- ےہ 


155 PANS NS 
AO گار مہ‎ 2 


۶. po ಆಖ! [4 
Egg 
wr سے سصوے‎ BiB] ೨ 


جح وا ئل 
Nes Pe‏ 


من ಖಳ‏ رپة یں 


PR جس ا تا‎ i - pos 
ಸ್ವೀಕರಿಸುವವರೆಲ್ಲ ಸ್ವೀಕರಿಸಿಯಾಯಿತು. ಇನ್ನಾರೂ ಸ್ವೀಕರಿಸುವವರಿಲ್ಲ. ಅವರ ಕುಕೃತ್ಯಗಳಿಗಾಗಿ ದುಃಖಿಸು 
ವುದನ್ನು ತೊರೆಯಿರಿ ಮತ್ತು ನಮ್ಮ ಮೇಲ್ನೋಟದಲ್ಲಿ ನಮ್ಮ ಮಾರ್ಗದರ್ಶನದ ಪ್ರಕಾರ ಒಂದು ನಾವೆಯನ್ನು 
ಕಟ್ಟಲಾರಂಭಿಸಿರಿ. ಅಕ್ರಮಿಗಳ ಪರವಾಗಿ ನಮ್ಮೊಡನೆ ಶಿಫಾರಸು ಮಾಡಬಾರದು. ನಿಶ್ಚಯವಾಗಿಯೂ ಇವರೆಲ್ಲರೂ 
ಮುಳುಗಿಸಲ್ಪಡುವವರು."4 

(38-39) ನೂಹರು ನಾವೆಯನ್ನು ತಯಾರಿಸುತ್ತಿದ್ದರು. ಅವರ ಜನಾಂಗದ ಸರದಾರರ ಪೈಕಿ ಅವರ 
ಬಳಿಯಿಂದ ಹಾದು ಹೋಗುತ್ತಿದ್ದವರು ಅವರನ್ನು ಗೇಲಿ ಮಾಡುತ್ತಿದ್ದರು. ನೂಹರು (ಹೀಗೆ) ಹೇಳಿದರು, "ನೀವು 
ನಮ್ಮನ್ನು ಕಂಡು ನಗುತ್ತಿದ್ದರೆ ನಾವೂ ನಿಮ್ಮನ್ನು ಕಂಡು ನಗುತ್ತಿದ್ದೇವೆ. ಅಪಮಾನಗೊಳಿಸುವಂತಹ 
ಯಾತನೆಯು ಯಾರ ಮೇಲೆರಗುತ್ತದೆ ಮತ್ತು ತಪ್ಪಿಸಿದರೂ ದೂರವಾಗದಂತಹ ಆ ವಿಷತ್ತು ಯಾರ ಮೇಲೆ 
ಬೀಳುತ್ತದೆಂದು ಸದ್ಯದಲ್ಲೇ ನಿಮಗೆ ಸ್ವತಃ ತಿಳಿದುಬರುವು: 


ಒಂದು ವಿಷಯವು ಸತ್ಯ ಅಥವಾ ಕೃತಕವಾಗಿರುವ ಸಾಧ್ಯತೆ ಏಕ ಪ್ರಕಾರವಾಗಿರುವಾಗ ಅದು ಎಲ್ಲಾದರೂ ನಿಮಗೂ ಅಸ್ವಯವಾಗುತ್ತಿದ್ದರೆ 
ಅಥವಾ ಅದು ನಿಮ್ಮ ತಪ್ಪನ್ನು ಬೊಟ್ಟು ಮಾಡಿ ತೋರಿಸುತ್ತಿದ್ದರೆ, ಅಂತಹ ಸಂದರ್ಭದಲ್ಲಿ ನೀವೊಬ್ಬ ಬುದ್ಧಿವಂತನಾಗಿದ್ದರೆ, 
ಅದನ್ನು ವಾಸ್ತವಿಕತೆಯೆಂದು ಅಂಗೀಕರಿಸಿ, ಅದರ ಉತ್ತಮ ಅಂಶದಿಂದ: ಪ್ರಯೋಜನ ಪಡೆಯುವಿರಿ. ಇದಕ್ಕೆ ತದ್ದಿರುದ್ಧವಾಗಿ 
ನೀವು ಉಪದೇಶಕನು ನಮಗೆ ಅನ್ವಯವಾಗಲಿಕ್ಕೆ ಮಾತ್ರ ಈ ಕಥೆಯನ್ನು ಸೃಷ್ಟಿಸಿರುತ್ತಾನೆಂದು ಯಾವ ಆಧಾರವೂ ಇಲ್ಲದೆ 
ಆರೋಪಿಸಿ ಬಿಟ್ಟರೆ ನೀವು ಓರ್ವ ಪೂರ್ವಗ್ರಹಪೀಡಿತ ತಿಳಿಗೇಡಿ ಎನಿಸಿಕೊಳ್ಳುವಿರಿ. ಆದುದರಿಂದಲೇ 'ಇದನ್ನು ನಾನೇ ರಚಿಸಿದ್ದಾದರೆ 
ನನ್ನ ಅಪರಾಧಕ್ಕೆ ನಾನೇ ಹೊಣೆಗಾರನಾಗಿರುತ್ತೇನೆ. ಆದರೆ ಆಗಲೂ, ನೀವು ಮಾಡುತ್ತಿರುವ ಅಪರಾಧವಂತೂ ಅಪರಾಧವೇ 
ಆಗಿರುವುದು. ಅದಕ್ಕಾಗಿ ನೀವೇ ಹಿಡಿಯಲ್ಪಡುವಿರೇ "ವಿನಾ ನಾನಲ್ಲ' ಎಂದು ಹೇಳಲಾಗಿದೆ. 

40, ಇದರಿಂದ ತಿಳಿಯುವುದೇನೆಂದರೆ- ಒಂದು ಜನಾಂಗಕ್ಕೆ ಪ್ರವಾದಿಯ. ಸಂದೇಶ ತಲಪಿದ ಬಳಿಕ ಆ ಜನಾಂಗದ 
ಕೆಲವರಾದರೂ ಸಜ್ಜನರು ಸತ್ಯದೆಡೆಗೆ ಬರುವ ಸಾಧ್ಯತೆ ಇರುವ ತನಕ ಅದಕ್ಕೆ ಕಾಲಾವಕಾಶ ಸಿಗುತ್ತದೆ. ಆ ಸೆಜ್ಞನರೆಲ್ಲರೂ ಸತ್ಕದೆಡೆಗೆ 
ಬಂದು ಒಂದು ದುಷ್ಟಕೂಟ ಮಾತ್ರವೇ ಉಳಿದು ಹೋದಾಗ ಅಲ್ಲಾಹನು ಆ ಸಮುದಾಯಕ್ಕೆ ನೀಡಿದ ಕಾಲಾವಧಿಯನ್ನು ಮತ್ತಷ್ಟು 
ಹೆಚ್ಚಿಸುವುದಿಲ್ಲ. ಒಳ್ಳೆಯ ಹಣ್ಣುಗಳನ್ನು ಕೆಡಸದಂತೆ ಮಾಡಲು ಕೊಳೆತ ಹೆಣ್ಣುಗಳ ಬುಟ್ಟಿಯನ್ನು ದೂರಕ್ಕೆ ಎಸೆದುಬಿಡಬೇಕೆಂಬುದೇ 
ಅವನ ಕೃಪೆಯ ಬೇಡಿಕೆಯಾಗಿದೆ. ಅಂಥವರ ಮೇಲೆ ಮತ್ತಷ್ಟು ಕೃಪೆ ತೋರುವುದೆಂದರೆ ಇಡೀ ಜಗತ್ತಿನ ಹಾಗೂ ಭಾವೀ ಮಾನವ 
ವಂಶದ ಮೇಲೆಯೇ ಅನ್ಕಾಯವೆಸಗಿದಂತೆಯೇ ಸರಿ. 

41. ಮಾನವನು ಈ ಲೋಕದ ಬಾಹ್ಮ ಸೌಂದರ್ಯಗಳಿಂದ ಹೇಗೆ ಮೋಸ ಹೋಗುತ್ತಿದ್ದಾನೆಂಬುದು ಈ ವಿಚಿತ್ರ ವಿಷಯವನ್ನು 
ಗಮನಿಸುವಾಗ ತಿಳಿಯುತ್ತದೆ. ಹ. ನೂಹ್‌ರು(ಅ) ನೀರಿರುವ ಸ್ಥಳದಿಂದ ಬಹುದೂರದ ನೆಲಭಾಗದಲ್ಲಿ ತಮ್ಮ ನಾವೆಯನ್ನು 
ತೆಯಾರಿಸುತ್ತಿರಬಹುದು. ಇದು ಜನರಿಗೆ ಒಂದು ಕುಚೋದ್ಯವಾಗಿ ಕಂಡಿರಬಹುದು. 'ಇವರ ಹುಚ್ಚು ಯಾವ ಮಟ್ಟಕ್ಕೆ 
ತಲುಪಿದೆಯಂದರೆ ಇವರು ನೆಲದ ಮೇಲೆ ನಾವೆ ನಡೆಸತೊಡಗುವವರಿದ್ದಾರೆ' ಎನ್ನುತ್ತ ಆ ಮಂದಿ ನಕ್ಕು ಗೇಲಿ ಮಾಡುತ್ತಿರಬಹುದು. 


ಕಾಂಡ-12 


702 ಕುರ್‌ಆನ್‌ ವ್ಯಾಖ್ಯಾನ 


CAAT 153% Er 42 ج5‎ ೨7೨% 
uA ls سک عليو القو‎ Ys AAI 


Cerne $C‏ دھ 


OEY LS AEN SoS) 


(40-41) ಕೊನೆಗೊಮ್ಮೆ ನಮ್ಮ ಆಜ್ಞೆ ಬಂದಿತು ಮತ್ತು ಆ ಒರತೆಯು ಉಕ್ಕೇರಿತು. ಆಗ ನಾವು 
(ಹೀಗೆ) ಹೇಳಿದೆವು: "ಪ್ರತಿ ಒಂದು ಜಾತಿಯ ಪ್ರಾಣಿಗಳ ಒಂದೊಂದು ಜೋಡಿಯನ್ನು ನಾವೆಯಲ್ಲಿರಿಸಿ ಕೊಳ್ಳಿರಿ 
ಮೊದಲೇ ಗುರುತಿಸಿರುವವರ ಹೊರತು" ನಿಮ್ಮ ಕುಟುಂಬದವರನ್ನೂ ಹತ್ತಿಸಿಕೊಳ್ಳಿರಿ; ವಿಶ್ವಾಸವಿರಿಸಿಕೊಂಡವರನ್ನೂ 


ಆಗ-ಇನ್ನು ಕೆಲವೇ ದಿನಗಳ ನಂತರ ನಿಜಕ್ಕೂ ಇಲ್ಲಿ ನಾವೆ ಚಲಿಸುವುದೆಂಬ ವಿಷಯ ಅವರಿಗೆ ಕನಸಿನಲ್ಲೂ ಕಾಣಿಸಿರಲಿಲ್ಲ, ಅವರು 
ಹ." ನೂಹ್‌ರ(ಆ) ಈ ಪ್ರಯತ್ನವನ್ನು ಅವರ ಹುಚ್ಚುತನಕ್ಕೆ ಒಂದು ಆಧಾರವಾಗಿ ತೋರಿಸುತ್ತಿದ್ದರು. 'ಮೊದಲು ನಿಮಗೆ: ಈ 
ವ್ಯಕ್ತಿ ಹುಚ್ಚಿನೆಂಬ ಬಗ್ಗೆ ಸ್ವಲ್ಪವಾದರೂ ಸಂಶಯವಿದ್ದಿರಬಹುದಲ್ಲವೇ? ಈಗ ಇವರು ಮಾಡುತ್ತಿರುವುದೇನೆಂಬುದನ್ನು ನೀವೇ 
ನೋಡಿರಿ' ಎಂದು ವಿರೋಧಿಗಳು ಕಂಡಕಂಡವರೊಡನೆ ಹೇಳುತ್ತಿರಬಹುದು. ಆದರೆ, ವಾಸ್ತವಿಕತೆಯ ಅರಿವಿದ್ದವನು ಹಾಗೂ ನಾಳೆ 
ಅಲ್ಲಿ ನಾವೆಯ ಅಗತ್ಯವಿರುವುದೆಂಬುದನ್ನು ಚೆನ್ನಾಗಿ ತಿಳಿದಿದ್ದವನು ಆ ಜನರ ಅಜ್ಞಾನ ಮತ್ತು ಮೂರ್ಬಿತನದ ಬಗ್ಗೆ 
ನಗುತ್ತಿರಬಹುದು. ಅವನು, 'ಗಂಡಾಂತರವು ಅವರ ತಲೆಯ ಮೇಲೆ ಬಂದು ನಿಂತಿದೆ. ಅದು ಶೀಘ್ರದಲ್ಲೇ ನಿಮ್ಮ ಮೇಲೆ 
ಎರಗಲಿದೆಯೆಂದು ನಾನು ಅವರಿಗೆ ಎಚ್ಚರಿಕೆಯನ್ನೂ ಕೊಟ್ಟಿದ್ದೇನೆ. ಅದರಿಂದ ಸ್ವತಃ ಪಾರಾಗಲಿಕ್ಕಾಗಿ ನಾನು ಈ ಜನರ ಕಣ್ಣ 
ಮುಂದೆಯೇ ಸಿದ್ಧತೆ ಮಾಡುತ್ತಿದ್ದೇನೆ. ಆದರೂ ಇವರು ನಿಶ್ಚಿಂತರಾಗಿ ಕೂತಿದ್ದಾರೆ. ಸಾಲದುದಕ್ಕೆ ನನ್ನನ್ನೇ ಹುಚ್ಚನೆನ್ನುತ್ತಿದ್ದಾರೆ' 
ಎನ್ನುತ್ತಿರಬಹುದು. ಈ ವಿಷಯವನ್ನು ವಿಶ್ಲೇಷಿಸಿದಾಗ ಜಗತ್ತಿನ ವ್ಯಕ್ತ ಹಾಗೂ ಬಾಹ್ಯ ದೃಷ್ಟಿಯಿಂದ ನಿರ್ಧರಿಸಲಾಗುವ ಬುದ್ದಿವಂತಿಕೆ 

| ಮತ್ತು ಮೂರ್ಯತನಗಳನ್ನು ಅಳೆಯುವ ಮಾನದಂಡವು ಜ್ಞಾನ ಹಾಗೂ ಪರಮಾರ್ಥದ ದೃಷ್ಟಿಯಿಂದ ನಿರ್ಧರಿಸಲಾಗುವ 
ಮಾನದಂಡಕ್ಕಿಂತ ಎಷ್ಟರ ಮಟ್ಟಿಗೆ ಭಿಸ್ನವಾಗಿದೆ ಎಂಬುದು ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಬಾಹ್ಮ ನೋಟದವನು ಯಾವುದನ್ನು 
ಮಹಾ ಬುದ್ದಿವಂತಿಕೆ ಎಂದು ತಿಳಿಯುತ್ತಾನೋ ಅದು ಪರಮಾರ್ಥ ಜ್ಞಾನ ಹೊಂದಿರುವವನ ದೃಷ್ಟಿಯಲ್ಲಿ ಮೂರ್ಬತನವಾಗಿರುತ್ತದೆ. 
ಬಾಹ್ಮ ನೋಟದವನು ಯಾವುದನ್ನು ಅಸಂಬದ್ಧ ಹಾಗೂ ಹುಚ್ಚುತನನೆನ್ನುತ್ತಾನೋ ಅದು ಪರಮಾರ್ಥ ಜ್ಞಾನಿಯ ದೃಷ್ಟಿಯಲ್ಲಿ 
ಅತ್ಯಂತ ಗಂಭೀರ ಹಾಗೂ ವಿವೇಕಪೂರ್ಣ ವಿಷಯವಾಗಿರುತ್ತದೆ. 

42. ಈ ವಿಷಯದಲ್ಲಿ ವ್ಯಾಖ್ಮಾನಕಾರರ ಅನೇಕ ಹೇಳಿಕೆಗಳಿವೆ. ನಮ್ಮ ದೃಷ್ಟಿಯಲ್ಲಿ ಕುರ್‌ಆನಿನ ವ್ಯಕ್ತವಾದ ನುಡಿಗಳಿಂದ ಶಿಳಿದು 
ಬರುವ ಅಭಿಪ್ರಾಯವೇ ಸರಿಯಾದುದು. ಅದೇನೆಂದರೆ - ಚಂಡಮಾರುತದ ಪ್ರಾರಂಭವು ಒಂದು ವಿಶಿಷ್ಟ ಭಟ್ಟಿಯಿಂದಾಯಿತು. ಆದರ 
ಬುಡದಿಂದ ನೀರಿನ ಬುಗ್ಗೆಯೊಂದು ಉಕ್ಕಿ ಬಂತು. ಇನ್ನೊಂದು ಕಡೆಯಿಂದ ಧಾರಾಕಾರವಾಗಿ, ಜಡಿಮಳೆ ಆರಂಭವಾಯಿತು. ಭೂಮಿಯ 
ಇತರ ಕಡೆಗಳಲ್ಲೂ ಬುಗ್ಗೆಗಳೆದ್ದುವು. ಇಲ್ಲಿ ಭಟ್ಟಿಯ ಪ್ರಸ್ತಾಪ ಮಾತ್ರವಿದೆ. ಮುಂದೆ ಮಳೆಯ ಕುರಿತು ಸೂಚನೆ ಇದೆ. ಆದರೆ 
ಕಮರ್‌ ಅಧ್ಯಾಯದಲ್ಲಿ -ನಾವು ಆಕಾಶದ ದ್ವಾರಗಳನ್ನು ತೆರೆದುಬಿಟ್ಟೆವು. ಅವುಗಳಿಂದ ಎಡೆಬಿಡದೆ ಮಳೆ ಬಿದ್ದಿತು. ನೆಲದಲ್ಲಿ ಎಲ್ಲಿ 
ನೋಡಿಟರೂ ಚಿಲುಮೆಗಳಿರುವಂತೆ ಅದನ್ನು ಹರಿದುಬಿಟ್ಟೆವುು ಇವೆರಡೂ ತರದ ನೀರು ತಮಗೆ ವಿಧಿಸಲ್ಪಟ್ಟ ಕಾರ್ಯವನ್ನು 
ನೆರವೇರಿಸಲಿಕ್ಕಾಗಿ . ಕೂಡಿಕೊಂಡವು' ಎಂದು ವಿವರವಾಗಿ ಹೇಳಲಾಗಿದೆ. 'ತನ್ನೂರ (ಭಟ್ಟಿ) ಎಂಬ ಪದಕ್ಕೆ 'ಅಲಿಫ್‌ ಲಾಮ್‌ 
ಸೇರಿಸಿರುವುದರಿಂದ ಅಲ್ಲಾಹನು ಒಂದು ವಿಶಿಷ್ಟವಾದ 'ತನ್ನೂರ'ನ್ನು (ಭೆಟ್ಟಿಯನ್ನು) ಈ ಕಾರ್ಯದ ಆರಂಭಕ್ಕಾಗಿ ನಿಶ್ಚಯಿಸಿದ್ದು, ಸೂಚನೆ 
ಸಿಕ್ಕಿದೊಡನೆ ಅಡು ಸಕಾಲದಲ್ಲಿ ಉಕ್ಕೇರಿತು. ಅನಂತರ ಅದು 'ಚಂಡಮಾರುತ ಭಟ್ಟಿ! ಎಂಬ ಹೆಸರಲ್ಲಿ ಪ್ರಸಿದ್ಧವಾಯಿತು. 

43. ಅರ್ಥಾತ್‌- ನಿಮ್ಮ ಮನೆಯ ಯಾವ ವ್ಯಕ್ತಿಗಳ ಕುರಿತು ಅವರು ಕಾಫಿರ್‌(ಸತ್ಮನಿಷೇಧಿ)ಗಳೆಂದೂ ಅವರು ಅಲ್ಲಾಹನ 
ಕೃಪೆಗೆ ಅನರ್ಹರೆಂದೂ ಮೊದಲೇ ತೋರಿಸಿ ಕೊಡಲಾಗಿತ್ತೋ ಅವರನ್ನು ನಾವೆಯಲ್ಲಿ ಏರಿಸಿಕೊಳ್ಳಬೇಡರಿ. ಅಲ್ಲಿ ಬಹುಶಃ ಅಂತಹ 
ಇಬ್ಬರಿದ್ದರು. ಒಬ್ಬನು ಹೆ. ನೂಹ್‌ರ(ಅ) ಮಗನಾಗಿದ್ದು ಅವನ ಪ್ರಸ್ತಾಪ ಮುಂದೆ ಬರಲಿದೆ. ಇನ್ನೊಬ್ಬಳು ಹ. ನೂಹ್‌ರ(ಅ) 
ಪತ್ನಿ. ಇವಳ ಪ್ರಸ್ತಾಪವು ಅತ್ತಹ್ರೀಮ್‌ ಅಧ್ಯಾಯದಲ್ಲಿ ಬಂದಿದೆ. ಅವರ ಕುಟುಂಬದ ಇತರ ವ್ಯಕ್ತಿಗಳೂ ಇರಬಹುದು. ಆದರೆ" 
'ಅವರ ಪ್ರಸ್ತಾಪ ಕುರ್‌ಆನಿನಲ್ಲಿಲ್ಲ. 


ಕಾಂಡ -12 


ಲಿ‏ ری وص دج 
2 


پبی ا لب 

TN TEEN OTIS‏ تد قیودے TENS‏ ہا شرےے 
dS pa sire Ye 0 ಬ್ರಹ ಟ್‌ $54 |‏ 
و ہد لٰ LR NN NE ho‏ 3 ےر ہرد“ 
Ns‏ حم ISOS AERIS‏ 


و 
0 


SE‏ ]ے RSET‏ ےش ےدید رے رو کے ےھ 
UU‏ اہی مان دسا ءا BSE BINS‏ الا PHS SANS‏ 


DR‏ رد ڈ8دھو ص٥۱‏ 4 7 وپ ویر سے 
TS‏ مم الال دنا لے ابند رکا 


٦ 


| 
Nan 
Cx 


ಕುಳ್ಳಿರಿಸಿಕೊಳ್ಳಿರಿ.'“" ನೂಹರ ಮೇಲೆ ವಿಶ್ವಾಸವಿಟ್ಟಿದ್ದವರು ಕೆಲವೇ ಮಂದಿ ಇದ್ದರು. ನೂಹರು ಹೀಗೆಂದರು, 
"ಇದರಲ್ಲಿ ಹತ್ತಿಕೊಳ್ಳಿರಿ ಇದು ಚಲಿಸುವುದೂ ನಿಲ್ಲುವುದೂ ಅಲ್ಲಾಹನ ನಾಮದಿಂದಲೇ ಆಗಿದೆ. ನನ್ನ ಪ್ರಭು 
ಅತ್ಯಂತ ಕ್ಸಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ." 

(42-43) ನಾವೆಯು ಇವರನ್ನೆತ್ತಿಕೊಂಡು ಚಲಿಸುತ್ತಲಿತ್ತು. ಒಂದೊಂದೇ ಅಲೆ ಪರ್ವತದಂತೆ ಏರಿ 
ಬರುತ್ತಿತ್ತು. ನೂಹರ ಮಗನು ದೂರದಲ್ಲಿದ್ದನು. ನೂಹರು ಕೂಗಿ ಕರೆದು ಹೀಗೆಂದರು: "ಮಗನೇ, ನಮ್ಮ 
ಸಂಗಡ ಹತ್ತಿಕೋ. ಸತ್ಯನಿಷೇಧಿಗಳೊಂದಿಗಿರಬೇಡ.” ಅವನು (ಹೀಗೆ) ಪ್ರತ್ಯುತ್ತರ ಕೊಟ್ಟನು: "ನಾನೀಗಲೇ 
ಒಂದು ಪರ್ವತದ ಮೇಲೆ ಹತ್ತಿಕೊಳ್ಳುತ್ತೇನೆ ಅದು ನನ್ನನ್ನು ನೀರಿನಿಂದ ರಕ್ಷಿಸುವುದು." (ಅದಕ್ಕೆ) ನೂಹರು, 
"ಅಲ್ಲಾಹನೇ ಯಾರ ಮೇಲಾದರೂ ಕರುಣೆ ತೋರುವ ಹೊರತು ಇಂದು ಯಾವುದೂ ಅವನ ಆಜ್ಞೆಯಿಂದ 
ರಕ್ತಿಸಲಾರದು" ಎಂದರು. ಅಷ್ಟರಲ್ಲಿ ಒಂದು ಅಲೆಯು ಅವರಿಬ್ಬರ ನಡುವೆ ಅಡ್ಡ ಬಂತು ಮತ್ತು ಅವನೂ 
ಮುಳುಗಿದವರಲ್ಲಿ ಸೇರಿ ಬಿಟ್ಟನು. 

(44) "ಓ ಭೂಮಿಯೇ, ನಿನ್ನ ನೀರನ್ನೆಲ್ಲ ಹೀರಿಕೋ ಮತ್ತು ಓ ಆಕಾಶವೇ ತಡೆ!" ಎಂದು 


44. ಸಕಲ ಮಾನವರ ವಂಶ ವೃಕ್ನವು ಹೆ. ನೂಹ್‌ರ(ಅ) ಮೂವರು ಪುತ್ರರ ವರೆಗೆ ತಲಪುತ್ತದೆನ್ನುವ ಕೆಲವು ಇತಿಹಾಸಕಾರರ 
ಹಾಗೂ ವಂಶ ಶಾಸ್ತ್ರಜ್ಞರ ಅಭಿಪ್ರಾಯವನ್ನು ಇದು ಖಂಡಿಸುತ್ತದೆ. ಆ ಚಂಡಮಾರುತದಲ್ಲಿ ಹ. ನೂಹ್‌ರ(ಅ) ಮೂವರು ಪುತ್ರರು 
ಮತ್ತು ಅವರ ಪಶ್ಲಿಯರ ವಿನಾ ಇನ್ನಾರೂ ಬದುಕಿ ಉಳಿಯಲಿಲ್ಲ ಎಂಬ ತಪ್ಪು ಅಭಿಪ್ರಾಯವನ್ನು ಇಸ್ರಾಈಲೀ ವರದಿಗಳು 
ಹಬ್ಬಿಸಿದುವು. (ಬೈಬಲಿನ ಆದಿಕಾಂಡದ 6:18, 7:7, 9:1, 9:19ನ್ನು ನೋಡಿರಿ) ಆದರೆ, ಹ. ನೂಹ್‌ರ(ಅ) ಕುಟುಂಬದ ಹೊರತು 
ಗಣನೀಯ ಸಂಖ್ಯೆಯಲ್ಲಿ (ಈ ಸಂಖ್ಯೆ ಕಡಿಮೆ ಇತ್ತಾದರೂ) ಅವರ ಜನಾಂಗದ ಇತರ ಹಲವರನ್ನೂ ಅಲ್ಲಾಹನು ಆ 
ಚಂಡಮಾರುತದಿಂದ ಪಾರುಗಾಣಿಸಿದ್ದನೆಂದು ಕುರ್‌ಆನ್‌ ಅನೇಕ ಕಡೆಗಳಲ್ಲಿ ವಿವರಿಸುತ್ತದೆ. ಇಷ್ಟೇ ಅಲ್ಲದೆ, ಕುರ್‌ಆನ್‌ ಅನಂತರದ 
ಮಾನವ ಪೀಳಿಗೆಯನ್ನು ಕೇವಲ ಹ, ನೂಹ್‌ರ(ಅ) ಸಂತತಿ ಎನ್ನದೆ, ಆ ನಾವೆಯಲ್ಲಿ ಕುಳಿತಿದ್ದವರೆಲ್ಲರ ಸಂತತಿಯೆಂದು ಹೇಳುತ್ತದೆ. 
'ನೂಹ್‌ರ(ಅ) ಸಂಗಡ ನಾವು ನಾವೆಯಲ್ಲಿ. €ರಿಸಿದ್ದವರ ಸಂತತಿ ನೀವಾಗಿರುತ್ತೀರಿ' (ಬನೀ ಇಸ್ರಾಈಲ್‌-3) ಮತ್ತು '....... ಆದಮರ(ಅ) 
ಸಂತತಿಯಿಂದಲೂ ನಾವು ನೂಹರೊಂದಿಗೆ(ಅ) ನಾವೆಯಲ್ಲಿ ಏರಿಸಿದ್ದವರ ಸಂತತಿಯಿಂದಲೂ ....... "ಮರ್ಯಮ್‌-58) 

45. ಇದು ಒಬ್ಬ ಸತ್ಯೆವಿಶ್ವಾಸಿಯ ನೈಜ ಸ್ನಾನ. ಅವನು ಈ ಕರ್ಮಲೋಕದಲ್ಲಿ ನೈಸರ್ಗಿಕ ನಿಯಮಕ್ಕನುಸಾರ ಲೌಕಿಕ ವ್ಯಕ್ತಿಗಳ 
ಹಾಗೆಯೇ ಪ್ರಯತ್ನಗಳನ್ನು ಮಾಡುತ್ತಾನೆ. ಆದರೆ ಅವನ ಭರವಸೆಯು ತನ್ನ ಪ್ರಯತ್ನಗಳ ಮೇಲಿರದೆ ಅಲ್ಲಾಹನ ಮೇಲಿರುತ್ತದೆ. 
ತನ್ನ ಯಾವ ಪ್ರಯತ್ನವೂ ಅಲ್ಲಾಹನ ಅನುಗ್ರಹವಿಲ್ಲದೆ, ಅವನ ಕೃಪೆಯ ಸಹಕಾರ ಸಿಗದೆಹೋದರೆ ಸರಿಯಾಗಿ ಆರಂಭವಾಗಲಾರದು, 
ಸರಿಯಾಗಿ ಮುಂದುವರಿಯದು ಮತ್ತು ತನ್ನ ಅಂತಿಮ ಗುರಿಯನ್ನು ತಲಪಲಾರದೆಂಬುದು ಅವನಿಗೆ ಚೆನ್ನಾಗಿ ಗೊತ್ತಿದೆ. 


ಕಾಂಡ-12 


704 ಕುರ್‌ಆನ್‌ ವ್ಯಾಖ್ಯಾನ 


ಇ و‎ 


MMO SIE: $58 SFO INS 
TUTE ہے کے‎ 


ಅಪ್ಪಣೆಯಾಯಿತು. ಆ ಪ್ರಕಾರ ನೀರು ನೆಲದೊಳಗೆ ಇಂಗಿತು. ತೀರ್ಮಾನ ಆಗಿ ಹೋಯಿತು. ನೌಕೆಯು 
'ಜೂದಿ'ಯಲ್ಲಿ ತಂಗಿತು.* ಅಕ್ರಮಿಗಳ ಜನಾಂಗ ದೂರ ತೊಲಗಿತೆಂದು ಹೇಳಲಾಯಿತು." 

(45-47) ನೂಹರು ತಮ್ಮ ಪ್ರಭುವನ್ನು (ಹೀಗೆ ಕೂಗಿ ಕರೆದರು "ಪ್ರಭೂ, ನನ್ನ ಮಗನು ನನ್ನ' 
ಕುಟುಂಬದವನಾಗಿದ್ದಾನೆ. ನಿನ್ನ ವಾಗ್ದಾನವು ಸತ್ಯ ಮತ್ತು ನೀನು ಎಲ್ಲ ಅಧಿಪತಿಗಳ ಅಧಿಪತಿಯಾಗಿರುತ್ತಿ."ಃ 


>٦‏ ودسے 


೨, 
ಖಿ € 


46. ಜೂದೀ ಪರ್ವತವು ಕುರ್ದಿಸ್ತಾನದ ಇಬ್ನ್‌ ಉಮರ್‌ ದ್ವೀಪದ ವಾಯುವ್ಯ ದಿಕ್ಕಿನಲ್ಲಿದೆ. ಬೈಬಲಿನಲ್ಲಿ ಆ ನಾವೆಯು 
ನಿಂತ ಸ್ಥಳವು 'ಅರಾರಾಟ್‌' ಎಂದು ಹೇಳಿದೆ. ಅರಾರಾಟ್‌ ಎಂಬುದು ಆರ್ಮಿನಿಯಾದ ಒಂದು ಪರ್ವತ ಹಾಗೂ ಒಂದು ಪರ್ವತ 
ಶ್ರೇಣಿಯ ಹೆಸರೂ' ಆಗಿದೆ. 'ಅರಾರಾಟ್‌' ಎನ್ನಲಾಗುವ ಪರ್ವತ ಶ್ರೇಣಿಯು ಆರ್ಮೊನಿಯನ್‌ ಪೀಠ ಭೂಮಿಯಿಂದ ದಕ್ಷಿಣಕ್ಕೆ 
ಕುರ್ದಿಸ್ತಾನದ ವರೆಗೆ ಮುಂದುವರಿಯುತ್ತದೆ. ಜೂದೀ ಪರ್ವತವು ಇದೇ ಶ್ರೇಣಿಯ ಒಂದು ಪರ್ವತವಾಗಿದ್ದು ಇಂದೂ ಅದೇ 
ಹೆಸರಿನಿಂದ ಪ್ರಸಿದ್ಧಿ ಪಡೆದಿದೆ. ಪ್ರಾಚೀನ ಇತಿಹಾಸದಲ್ಲಿ "ಇದೇ ಸ್ಥಳವನ್ನು ನಾವೆ ತಂಗಿದ ಸ್ಥಳವೆಂದು ತೋರಿಸಲಾಗಿದೆ. ಈ 
ಪ್ರಕಾರ ಕ್ರಿ. ಪೂ. ಎರಡು ಸಾವಿರ ವರ್ಷಗಳ ಹಿಂದೆ ಬೆರಾಸಸ್‌ (ಡೀಣsus) ಎಂಬೊಬ್ಬ ಧಾರ್ಮಿಕ ಮುಖಂಡನು ಪ್ರಾಚೀನ 
ಕಲ್ಲಾನೀ ವರದಿಗಳ ಆಧಾರದಲ್ಲಿ ಬರೆದ ಇತಿಹಾಸದಲ್ಲಿ ಹ. ನೂಹ್‌ರ(ಅ) ನಾನೆ ತಂಗಿದ ಜಾಗವೆಂದು ಜೂದಿಯನ್ನೇ ತೋರಿಸಿದ್ದಾ; ನೆ. 
ಅರಿಸ್ಸಾಟಲನ ಶಿಷ್ಠ ಅಬೈಡೆನಸ್‌ (ಸಿರಿyರೇಗಟ) ಕೂಡಾ. ತನ್ನ ಇತಿಹಾಸದಲ್ಲಿ ಅದನ್ನು ಸಮರ್ಥಿಸುತ್ತಾನೆ. ಇರಾಕಿನಲ್ಲಿ ಜನರ ಬಳಿ 
ಆ ನಾವೆಯ ತುಂಡುಗಳಿವೆ, ಅದನ್ನು ಅವರು ತೇದು ರೋಗಿಗಳಿಗೆ ಕುಡಿಸುತ್ತಾರೆಂದೂ ಅವನು ಬರೆದಿದ್ದಾನೆ. 8 

ಇಲ್ಲಿ ಪ್ರಸ್ತಾಪಿಸಿರುವ ಚಂಡಮಾರುತವು ಹ. ನೂಹ್‌ರ(ಅ) ಜನಾಂಗವು ವಾಸಿಸುತ್ತಿದ್ದ ಪ್ರದೇಶಕ್ಕೆ ಮಾತ್ರ ಬಂದಿತ್ತೋ 
ಅಥವಾ ಅದು ಇಡೀ ಭೂಲೋಕದಾದೃಂತ ಬಂದಿತ್ತೋ ಎಂಬ ಪ್ರಶ್ನೆಗೆ ಈವರೆಗೂ ಸಮರ್ಪಕವಾದ ಉತ್ತರ ಸಿಕ್ಕಿಲ್ಲ. ಇಸ್ರಾಈಲೀ 
ವರದಿಗಳ ಪ್ರಕಾರ ಅದು ಭೂಲೋಕದಾದ್ಯಂತ ಬಂದಿತ್ತು. (ಆದಿಕಾಂಡ, 7:18-24) ಆದರೆ ಕುರ್‌ಆನಿನಲ್ಲಿ ಎಲ್ಲೂ ಹೀಗೆ ಹೇಳಿಲ್ಲ. 
ಅನಂತರದ ಜನರೆಲ್ಲರೂ ಆ ಚಂಡಮಾರುತದಿಂದ ಪಾರಾಗಿ ಉಳಿದಿದ್ದವರ ಸಂತತಿ ಎಂಬುದು ಮಾತ್ರ ನಮಗೆ ಕುರ್‌ಆನಿನಲ್ಲಿ 
ಕೊಡಲಾಗಿರುವ ಸೂಚನೆಗಳಿಂದ ತಿಳಿಯುತ್ತದೆ. ಆದರೆ ಇದರಿಂದ ಅದು ಭೂಲೋಕದಾದ್ಯಂತ ಬೀಸಿತ್ತೆನ್ನಲಾಗುವುದಿಲ್ಲ. ಏಕೆಂದರೆ, 
ಆ ಕಾಲದ ವರೆಗೆ ಮಾನವ ಸಂತತಿಯು ಚಂಡಮಾರುತ್ತ ಬೀಸಿದ ಪ್ರದೇಶದ ವರೆಗೆ ಮಾತ್ರ ಹಬ್ಬಿಕೊಂಡಿದ್ದಿರಬಹುದು. 
ಚಂಡಮಾರುತದ ತರುವಾಯ ಅವರ ಸಂತತಿಗಳು ಕ್ರಮೇಣ ಅಖಿಲ ಭೂಮಂಡಲದಲ್ಲಿ ಹಬ್ಬಿರಬಹುದು. ಎರಡು ವಿಷಯಗಳು 
ಈ ಅಭಿಪ್ರಾಯವನ್ನು ಪುಷ್ಟೀಕರಿಸುತ್ತವೆ. ಒಂದನೆಯದಾಗಿ ಯೂಪ್ರೆಟಿಸ್‌ ಮತ್ತು ಟೈಗ್ರಿಸ್‌ ನದಿಗಳ ಪ್ರದೇಶಕ್ಕೆ ಒಂದು ಬಲವಾದ 
ಚಂಡಮಾರುತ ಬೀಸಿತ್ತೆಂಬ ಬಗ್ಗೆ ಐತಿಹಾಸಿಕ ವರದಿಗಳಿಂದ ಮತ್ತು ಪ್ರಾಚೀನ ಅವಶೇಷಗಳಿಂದ ಹಾಗೂ ಭೂಗರ್ಭ ಶಾಸ್ತ್ರದಲ್ಲೂ 
ಆಧಾರಗಳು ಸಿಗುತ್ತವೆ. ಆದರೆ, ಭೂಲೋಕದ ಎಲ್ಲ ಭಾಗಗಳಲ್ಲೂ ಇಂತಹ ಆಧಾರಗಳೇನೂ ಸಿಗುವುದಿಲ್ಲ. ಇಡೀ ಜಗತ್ತನ್ನಾವರಿಸಿದ 

‘| ಚಂಡಮಾರುತವೊಂದು ಬೀಸಿತ್ತೆಂಬ ಬಗ್ಗೆ ಆಧಾರಗಳೇನೂ ಕಂಡು ಬರುವುದಿಲ್ಲ. ಎರಡನೆಯದಾಗಿ, ಭೂಲೋಕದ ಹೆಚ್ಚಿನ 
ಜನಾಂಗಗಳಲ್ಲಿ ಪ್ರಾಚೀನ ಕಾಲದಲ್ಲೊಂದು ಮಹಾ ಚಂಡಮಾರುತ ಬೀಸಿತ್ತೆಂದು ಪ್ರಸಿದ್ಧಿ ಇದೆ. ಆಸ್ಟ್ರೇಲಿಯಾ, ಅಮೇರಿಕಾ ಮತ್ತು 
ನ್ಯೂಗಿನಿಯಂತಹ ದೂರದ ಪ್ರದೇಶಗಳ ಪ್ರಾಚೀನ ಐತಿಹ್ಮಗಳಲ್ಲೂ ಇದರ ಪ್ರಸ್ತಾಪವಿದೆ. ಇದರಿಂದ ಆ ಜನಾಂಗದವರೆಲ್ಲರ 
ಪೂರ್ವಜರು ಚಂಡಮಾರುತ ಬೀಸಿದ್ದ ಭೂಭಾಗದಲ್ಲೇ ವಾಸವಾಗಿದ್ದಿರಬಹುದೆಂದೂ ಕ್ರಮೇಣ ಅವರ ಸಂತತಿಗಳು ಭೂಮಿಯ 
ಬೇರೆ ಬೇರೆ ಭಾಗಗಳಲ್ಲಿ ಹಬ್ಬಿದುದರಿಂದ ಈ ಐತಿಹ್ಯಗಳೂ ಅವರ ಸಂಗಡ ಹೋದುವೆಂದೂ ನಿರ್ಧರಿಸಿಕೊಳ್ಳಬಹುದು. (ಅಲ್‌ರಾಫ್‌ 
ಅಧ್ಯಾಯದ 47ನೆಯ ಟಿಪ್ಪಣಿಯನ್ನೂ ನೋದಿರಿ.) N 

47. ಅರ್ಥಾತ್‌. ನನ್ನ “ಮನೆಯವರನ್ನು ಈ ವಿನಾಶದಿಂದ ರಕ್ಷಿಸಲಾಗುವುದೆಂದು ನೀನು ಹೇಳಿದ್ದೆ. ನನ್ನ ಮಗನು ನನ್ನ 
ಮನೆಯವನೇ ಆಗಿರುತ್ತಾನೆ. ಆದುದರಿಂದ ಅವನನ್ನೂ ರಕ್ಷಿಸು. 

48. ಅರ್ಥಾತ್‌- ನಿನ್ನ ತೀರ್ಮಾನವು ಅಂತಿಮ ತೀರ್ಮಾನವಾಗಿರುತ್ತದೆ. ಅದಕ್ಕೆ ಮಠ್ತೆ ಅಪೀಲಿಲ್ಲ. ನೀನು .ಮಾಡುವ 
ತೀರ್ಮಾನವು ಶುದ್ಧ ವಾದ ಜ್ಞಾನದಿಂದ ಕೂಡಿದ್ದು ಸಂಪೂರ್ಣ ನ್ಯಾಯೋಚಿತವಾಗಿರುತ್ತದೆ. ' 


ಕಾಂಡ -12 


pe) س3‎ Ik I od ಎಮಿ 


ಪ ಖಿ ಹಿನ ಡಂಯ್ಲಿಖೆಲ ಹನಿ 
(ಅದಕ್ಕೆ ಹೀಗೆ) ಉತ್ತರ ಬಂತು, "ಓ ನೂಹ್‌, ಅವನು ನಿನ್ನ ಕುಟುಂಬದವನಲ್ಲ. ಅವನೊಂದು ಕೆಟ್ಟು 
ಹೋದ ಕಾರ್ಯ.” ಆದುದರಿಂದ ಯಾವುದರ ನಿಜಸ್ಸಿತಿಯು ನಿನಗೆ ತಿಳಿದಿಲ್ಲವೋ ಆ ಕುರಿತು ನನ್ನೊಡನೆ 
ನಿವೇದಿಸಬೇಡ. ನೀನು ಅಜ್ಞಾನಿಗಳಂತೆ ವರ್ತಿಸಬೇಡವೆಂದು ನಾನು ನಿನಗೆ ಉಪದೇಶಿಸುತ್ತೇನೆ' ಆ ಕೂಡಲೇ 
ನೂಹ್‌ ಹೀಗೆಂದರು; "ಓ ನನ್ನ ಪ್ರಭೂ, ನನಗೆ ತಿಳಿದಿಲ್ಲದಿರುವುದನ್ನು ನಿನ್ನಿಂದ ಬೇಡುವುದರ ಬಗ್ಗೆ ನಾನು 
ನಿನ್ನ ಅಭಯ ಯಾಚಿಸುತ್ತೇನೆ. ನೀನು `ನನ್ನನ್ನು ಕ್ಷಮಿಸದಿದ್ದರೆ ಹಾಗೂ ನನ್ನ ಮೇಲೆ ದಯೆತೋರದಿದ್ದರೆ 
ನಾನು ನಷ್ಟ ಹೊಂದುವವರಲ್ಲಾಗುವೆನು. "! ۱ 


49. ಇದು, ಒಬ್ಬನ ಅಂಗವು ಕೊಳೆತು ಹೋದಾಗ ಅದನ್ನು ವೈದ್ಯರು ಕೊಯ್ದು ಬಿಸಾಡುವ ನಿರ್ಧಾರ ಕೈಗೊಂಡಂತೆ ಆಗಿದೆ. 
ರೋಗಿಯು ವೈದ, ನೊಡನೆ, ಅದು ನನ್ನ ಶರೀರದ ಒಂದು ಭಾಗ. ಅದನ್ನೇಕೆ ಕೊಯ್ಯುತ್ತೀರಿ? ಎಂದು ಕೇಳುತ್ತಾನೆ. ಅದಕ್ಕೆ ವೈದ್ಯನು 
ಈಗ ಇದು ನಿನ್ನ ಶರೀರದ ಭಾಗವಾಗಿಲ್ಲ. ಅದು ಕೊಳೆತು ಹೋಗಿದೆ ಎಂದು ಉತ್ತರಿಸುತ್ತಾನೆ. ಇದೇ ರೀತಿಯಲ್ಲಿ ಒಬ್ಬ ನಿಷ್ಠಾವಂತ 
ತಂದೆಯೊಡನೆ ಅವನ ಮಗನ ಕುರಿತು ಶೀಲಗೆಟ್ಟಿ ಹಾಗೂ ಕರ್ಮಭ್ರಷ್ಟನಾಗಿರುವ ಮಗನು ನಿನ್ನ ಮಸೆಯವನಲ್ಲ. ಅವನೊಂದು 
ಕೆಟ್ಟುಹೋದ ಕಾರ್ಯ ಎಂದು ಹೇಳುವುದರ ಅರ್ಥ- ನೀವು ಅವನನ್ನು ಸಾಕಿ ಸಲಹಲಿಕ್ಕಾಗಿ ಪಟ್ಟ ಪರಿಶ್ರಮವೆಲ್ಲ ನಷ್ಟವಾಯಿತು. 
ಈ ಕಾರ್ಯವು ಕೆಟ್ಟು ಹೋಯಿತು. ಇಂತಹ ವ್ಯಕ್ತಿಯು ಇನ್ನು ನಿಮ್ಮ ಧರ್ಮನಿಷ್ಠ ಕುಟುಂಬದ ಅಂಗವಾಗಿರುವುದಿಲ್ಲ. ಅವನು 
ನಿಮ್ಮ ಕುಟುಂಬದ ಒಬ್ಬ ಸದಸ್ಯನಾಗಿರಬಹುದು. ಆದರೆ ನಿಮ್ಮ ಸುಶೀಲ ಕುಟುಂಬದೊಂದಿಗೆ ಅವನಿಗೇನೂ ಸಂಬಂಧ ಇಲ್ಲ. 
ಇಂದು ಮಾಡಿದ ತೀರ್ಮಾನವು ಒಂದು ವಂಶವನ್ನು ಬದುಕಿಸಿ ಇನ್ನೊಂದು ವಂಶವನ್ನು ನಾಶಗೊಳಿಸುವಂತಹ ತೀರ್ಮಾನವಲ್ಲ. 
ಇದು ಸತ್ಯವಿಶ್ವಾಸ ಮತ್ತು ಸತ್ಯನಿಪೇಧಗಳ ನಡುವಿನ ತೀರ್ಮಾನವಾಗಿದ್ದು ಇದರಲ್ಲಿ ಧರ್ಮನಿಷ್ಠರನ್ನು ಉಳಿಸಿ ದುಷ್ಟರನ್ನು 
ಅಳಿಸಿಬಿಡಲಾಗುವುದು ಎಂದಾಗಿದೆ. 

50. ಈ ಆದೇಶವನ್ನು ಓದಿ ಹ. ನೂಹ್‌ರಲ್ಲಿ(ಅ) ಈಮಾನಿನ ಸ್ಫೂರ್ತಿಯ ಅಭಾವವಿತ್ತು ಅಥವಾ ಅವರ ಈಮಾನಿನಲ್ಲಿ 
ಅಜ್ಞಾನದ ಛಾಯೆ ಇತ್ತೆಂದೂ ಭಾವಿಸಲಾಗದು. ಮುಖ್ಯ ವಿಷೆಯವೆಂದರೆ ಪ್ರವಾದಿಗಳೂ ಮನುಷ್ಯರೇ ಆಗಿರುತ್ತಾರೆ. ಓರ್ವ 
ಸತ್ಯವಿಶ್ವಾಸಿಗೆ ನಿಶ್ಚೆಯಿಸಲಾಗಿರುವ ಸೆಂಪೂರ್ಣತೆಯ ಅತ್ಕುನ್ನತ ಮಟ್ಟವನ್ನು ಸದಾ ಕಾಯ್ದುಕೊಂಡಿರುವುದು ಯಾವ ಮಾನವನಿಗೂ 
ಸುಲಭ ಸಾಧ್ಯವಲ್ಲ. ಕೆಲವೊಮ್ಮೆ ಅತ್ಯಂತ ಸಂಕೀರ್ಣವಾದ ಮಾನಸಿಕ ಸ್ಥಿತಿಯಲ್ಲಿ ಪ್ರವಾದಿಯಂತಹ ಅತ್ಕುನ್ನತ ಮಾನವನೂ 
ಕ್ಷಣಿಕವಾದ ಮಾನವ ಸಹಜ ದೌರ್ಬಲ್ಯಕ್ಕೊಳಗಾಗಿ ಬಿಡುತ್ತಾನೆ. ಆದರೆ ಅವನು ಆ ಕುರಿತು ಜಾಗೃತನಾದೊಡನೆ ಅವನಿಗೆ ಅದರ 
ಅನುಭವವಾಗುತ್ತದೆ. ಅಥವಾ ನೀನೀಗ ಅಪೇಕ್ಷಿತ ಗುಣಮಟ್ಟ; ಕ್ಕಿಂತ ಕೆಳಗೆ ಇಳಿಯುತ್ತಿರುವಿರಿ ಎಂದು ಅಲ್ಲಾಹನ ಕಡೆಯಿಂದ ಅವನಿಗೆ 
ಪ್ರಜ್ಞೆ ಮೂಡಿಸಲಾದಾಗ ಅವನು ತಕ್ಷಣ دہ‎ ಪಡುತ್ತಾನೆ ಮತ್ತು ತನ್ನ ಶಪ್ಪನ್ನು ತಿದ್ದಿಕೊಳ್ಳಲು ಕ್ಷಣ ಮಾತ್ರವೂ ತಡ 
ಮಾಡುವುದಿಲ್ಲ. ಹ. ನೂಹ್‌ರ(ಅ) ತುಂಬು ಯೌವನ ಪ್ರಾಯದ ಮಗನು ಈಗ ತಾನೇ ಕಣ್ಣ ಮುಂದೆಯೇ ಮುಳುಗಿದ್ದಾನೆ. ಈ 
ದೃಶ್ಯವನ್ನು ಕಂಡು ಅವರು ಮಮ್ಮಲ ಮರುಗುತ್ತಾರೆ. ಆದರೆ ಅಲ್ಲಾಹನು ಅವರನ್ನು ಎಚ್ಚರಿಸುತ್ತಾನೆ. ಸತ್ಯವನ್ನು ಬಿಟ್ಟು ಅಸತ್ಯದ 
ಪಕ್ಷವನ್ನು ಹಿಡಿದ ಮಗನ; ನನ್ನು ಕೇವಲ ತನ್ನ ವೀರ್ಯದಿಂದ ಹುಟ್ಟಿದವನೆಂಬ ಮಾತ್ರಕ್ಕೆ ತನ್ನವನೆಂದು ۸009308 ಅಜ್ಞಾನದ 
ಭಾವನೆ ಎಂದು ಅಲ್ಲಾಹನು ಎಚ್ಚರಿಸಿದೊಡನೆ, ಅವರು ತಮ್ಮ ಭಾವೊದ್ಧೆ €ಗಗಳೆನ್ನೆಲ್ಲ ಅದುಮಿ ಇಸ್ಲಾಮಿನ ಅಪೇಕ್ಷಿತ 
ದೃಷ್ಟಿಕೋನದೆಡೆಗೆ ಮರಳಿ ಬಿಡುತ್ತಾರೆ. ಇದು ಅವರ ನೈತಿಕ ಔನ್ನತ್ಯದ ಅತಿದೊಡ್ಡ ಪುರಾವೆಯಾಗಿದೆ. 

51. ಅಲ್ಲಾಹನು ಹ. ನೂಹ್‌ರ(ಅ) ವೃತ್ತಾಂತವನ್ನು ವಿವರಿಸಿ ತನ್ನ ನ್ಯಾಯವು ಎಷ್ಟು ನಿಷ್ಪಕ್ಷಪಾತವಾಗಿದೆ ಮತ್ತು ತನ್ನ 
ತೀರ್ಮಾನವು ಅದೆಷ್ಟು ನಿಖರವಾಗಿರುತ್ತ ತ್ರದೆಂದು ಅತ್ಯಂತ ಪರಿಣಾಮಕಾರಿಯಾದ ರೀತಿಯಲ್ಲಿ ತೋರಿಸಿಕೊಟ್ಟನು. ಮಕ್ಕಾದ 
ಸತ್ಯನಿಷೇಧಿಗಳು - ನಾವು ಹ. ಇಬ್‌ರಾಹೀಮ್‌ರ(ಲ) ಸಂತತಿಯಾಗಿದ್ದು ನಮಗೆ ಇಂತಿಂತಹ ದೇವ-ದೇವಕೆಯರ معجد‎ 


ಕಾಂಡ -12 


5 


706 P ಕುರ್‌ಆನ್‌ ವ್ಯಾಖ್ಯಾನ 
೨ 1 9 7د وگ‎ ಕಿ ನಿ, PP 
ಲ್‌ Git Op! ಅ 7 ಗಾದೆ امم میم ثم‎ 


ALS ESSE 
fa IE 


fal ೨41 2 15 ہے‎ 


G16) NI 


(48) ಅಪ್ಪಣೆಯಾಯಿತು, "ಓ ನೂಹ್‌, ಇಳಿದು ಬಿಡು. ನಿನ್ನ ಮೇಲೆ ಮತ್ತು ನಿನ್ನೊಂದಿಗಿರುವ 
ಸಮುದಾಯಗಳ ಮೇಲೆ ನಮ್ಮ ಕಡೆಯಿಂದ. ಶಾಂತಿ ಮತ್ತು ಸಮೃದ್ಧಿಗಳಿವೆ. ಕೆಲವು ಸಮುದಾಯಗಳಿಗೆ ಸ್ವಲ್ಪ 
ಕಾಲದವರೆಗೆ ಜೀವನ ಸಾಧನಗಳನ್ನು ನೀಡುವೆವು. ಅನಂತರ ಅವರಿಗೆ ನಮ್ಮ ಕಡೆಯಿಂದ ವೇದನಾಯುಕ್ತ 
ಯಾತನೆ ತಲುಪುವುದು." x 

(49) نا‎ ಪೈಗಂಬರರೇ, ನಿಮಗೆ 'ದಿವ್ಯವಾಣಿಯ' ಮೂಲಕ ಕೊಡುತ್ತಿರುವ ಅದೃಶ್ಯದ ವರ್ತಮಾನಗಳಿವು. 
ಇದಕ್ಕೆ ಮುಂಚೆ ಇವುಗಳನ್ನು ನೀವಾಗಲಿ ನಿಮ್ಮ ಜನಾಂಗವಾಗಲಿ ಅರಿತಿರಲಿಲ್ಲ. ಆದುದರಿಂದ ತಾಳ್ಮೆ ವಹಿಸಿರಿ. 
ಅಂತಿಮ ಪರಿಣಾಮವು 'ಧರ್ಮನಿಷ್ಠರ' ಪರವಾಗಿಯೇ ಇದೆ. 

(50-52) ನಾವು 'ಆದ್‌' ಜನಾಂಗದೆಡೆಗೆ ಅವರ ಬಂಧು ಹೂದರನ್ನು ಕಳುಹಿಸಿದೆವು. ಅವರು 


ಲಭಿಸುವುದರಿಂದ ನಾವೇನು ಮಾಡಿದರೂ ನಮ್ಮ ಮೇಲೆ ದೇವ ಕ್ರೋಧವೆರಗಲಾರದೆಂದು ತಿಳಿದುಕೊಂಡಿದ್ದರು. ಯಹೂದಿಯರೂ 
ಕ್ರೈಸ್ತರೂ ಬಹುತೇಕ ಇದೇ ತರದ ಭಾವನೆಗಳನ್ನು ಇರಿಸಿಕೊಂಡಿದ್ದರು ಮತ್ತು ಈಗಲೂ ಇರಿಸಿಕೊಂಡಿದ್ದಾರೆ. ಹಲವು ಕರ್ಮಬ್ರಪ್ಟ 
ಮುಸ್ಲಿಮರು ಕೂಡಾ ನಾವು ಇಂತಿಂತಹ ಮಹಾತ್ಮರ ಸಂತತಿ ಮತ್ತು ಇಂತಹವರ ಆಶ್ರಿತರು, ಅವರ ಶಿಫಾರಸು ನಮ್ಮನ್ನು ಅಲ್ಲಾಹನ 
ನ್ಯಾಯವಿಧಿಯಿಂದ ರಕ್ಷಿಸುವುದು - ಎಂಬಿತ್ಕಾದಿ ಭಾವನೆಗಳನ್ನಿರಿಸಿಕೊಂಡಿರುತ್ತಾರೆ. ಆದರೆ, ಇಲ್ಲಿ ತೋರಿಸಲಾಗಿರುವ ದೃಶ್ಯವೇ ಬೇರೆ. 
ಒಬ್ಬ ಉನ್ನತ ಮಟ್ಟದ ಪ್ರವಾದಿ ತನ್ನ ಕಣ್ಣ ಮುಂದೆಯೇ ತನ್ನ ಕರುಳಿನ ಕುಡಿಯು ಮುಳುಗುತ್ತಿರುವುದನ್ನು ಕಂಡು ತಮಗುಂಟಾದ 
ತಳಮಳವನ್ನು ಸಹಿಸಲಾಗದೆ ಅವನ ಪರವಾಗಿ ಕ್ಷಮಾಯಾಚನೆ ಮಾಡುತ್ತಾರೆ. ಆದರೆ 38,0۸ ದೇವ ಸನ್ನಿಧಿಯಿಂದ ಅವರಿಗೆ 
ಎಚ್ಚರಿಕೆ ನೀಡಲಾಗುತ್ತದೆ. ತಂದೆಯ ಪ್ರವಾದಿತ್ವ ಕೂಡಾ ಒಬ್ಬ ಕರ್ಮಭ್ರಷ್ಟ ಮಗನನ್ನು ದೇವ ಯಾತನೆಯಿಂದ ರಕ್ಷಿಸಲು 
ಸಮರ್ಥವಾಗಲಿಲ್ಲ. 

52. ಅರ್ಥಾತ್‌- ನಾವೆಯು ತಂಗಿದ್ದ' ಪರ್ವತದಿಂದ. 

53. ಅರ್ಥಾತ್‌- ಕಟ್ಟ ಕಡೆಗೆ ಹ ನೂಹ್‌(ಅ) ಮತ್ತು ಅವರ ಸಂಗಾಶಿಗಳೇ ವಿಜಯಿಗಳಾದಂತೆಯೇ ನೀವೂ ನಿಮ್ಮ 
ಸಂಗಾತಿಗಳೂ ಜಯಶೀಲರಾಗುವಿರಿ. ಆರಂಭಾವಸ್ಥೆಯಲ್ಲಿ ಸತ್ಯವಿರೋಧಿಗಳು ಎಷ್ಟೇ ಜಯ ಗಳಿಸಿದರೂ ಅಂತಿಮ ವಿಜಯವು 
ದೇವಭೆಯವಿರಿಸಿ ಆಚಾರ-ವಿಚಾರಗಳ ತಪ್ಪು ದಾರಿಗಳಿಂದ ದೂರನಿದ್ದುಕೊಂಡು ಸತ್ಯದ ಉದ್ದೇಶಕ್ಕಾಗಿ ಕಾರ್ಯವೆಸಗುವವರಿಗೆ 
ಕಟ್ಟಿಟ್ಟಿದ್ದು. ಇದು ದೇವನಿಯಮ. ಆದುದರಿಂದ ಈಗ ನಿಮ್ಮ ಮೇಲೆ ಬಂದಿರುವಂತಹ ಕಷ್ಟಕಾರ್ಪಣ್ಮಗಳನ್ನೂ ನಿಮ್ಮ 
ಸತ್ಯಾಹ್ವಾನವನ್ನು ಅದುಮುವುದರಲ್ಲಿ ನಿಮ್ಮ ಶತ್ರುಗಳಿಗೆ ಸಿಗುವ ತೋರಿಕೆಯ ಯಶಸ್ಸುಗಳನ್ನೂ ಕಂಡು ನೀವು ಅಧೀರರಾಗಬೇಡಿರಿ. 
ಸ್ಥೈರ್ಯ ಹಾಗೂ ಸಹನೆಯಿಂದ ನಿಮ್ಮ ಕಾರ್ಯವನ್ನು ಮುಂದುವರಿಸುತ್ತಲೇ ಸಾಗಿರಿ. 

54. ಆಲ್‌ರಾಫ್‌ ಅಧ್ಯಾಯದ 9ನೆಯ ರುಕೂಲ್‌ನ ಟಿಪ್ಪಣಿಗಳನ್ನು ನೋಡಿರಿ. 


ಕಾಂಡ -12 


11. ಹೂದ್‌ 4 707 


p) 


RAR ATA ETS 


ಹೀಗೆಂದರು, "ಓ ನನ್ನ ಜನಾಂಗ ಬಾಂಧವರೇ, ಅಲ್ಲಾಹನ ದಾಸ್ಯ-ಆರಾಧನೆ ಮಾಡಿರಿ. ಅವನ ಹೊರತು 
ಇನ್ನಾರೂ ನಿಮ್ಮ ಆರಾಧ್ಯನಿಲ್ಲ. ನೀವು ಕೇವಲ ಸುಳ್ಳು ಸೃಷ್ಟನೆ ಮಾಡಿ ಕೊಂಡಿರುತ್ತೀರಿ.5 ಓ ನನ್ನ ಜನಾಂಗ 
ಬಾಂಧವರೇ, ಈ ಕಾರ್ಯಕ್ಕಾಗಿ ನಾನು ನಿಮ್ಮಿಂದೇನೂ ಪ್ರತಿಫಲ ಅಪೇಕ್ಷಿಸುವುದಿಲ್ಲ: ನನ್ನ ಪ್ರತಿಫಲವು ನನ್ನನ್ನು 
ಸೃಷ್ಟಿಸಿದವನ ಬಳಿ ಇದೆ. ನೀವು ಕೊಂಚವೂ ವಿವೇಚಿಸುವುದಿಲ್ಲವೇ? ಓ ನನ್ನ ಜನಾಂಗ ಬಾಂಧವರೇ, ನಿಮ್ಮ 
ಪ್ರಭುವಿನೊಡನೆ ಕ್ಷಮೆ ಯಾಚಿಸಿರಿ ಮತ್ತು ಪಶ್ಚಾತ್ತಾಪ ಪಟ್ಟು ಅತನ ಕಡೆಗೆ ಮರಳಿರಿ. ಅವನು ನಿಮ್ಮ ಮೇಲೆ 
ಆಕಾಶದಿಂದ ಧಾರಾಕಾರವಾಗಿ ಮಳೆ ಸುರಿಸುವನು ಮತ್ತು ನಿಮ್ಮ ಈಗಿನ ಶಕ್ತಿಗೆ ಇನ್ನಷ್ಟು ಶಕ್ತಿಯನ್ನು ಹೆಚ್ಚಿಸಿ 
ಕೊಡುವನು. ಅಪರಾಧಿಗಳಾಗಿ (ದಾಸ್ಕ-ಆರಾಧನೆಯಿಂದ) ವಿಮುಖರಾಗಬೇಡಿರಿ? ا‎ 


- 55. ನೀವು ಪೂಜಿಸುತ್ತಿರುವ ಸಮಸ್ತ ಮಿಥ್ಯ ಆರಾಧ್ಯ ವಸ್ತುಗಳು ತಮ್ಮಲ್ಲಿ ಯಾವುದೇ ದೇವತ್ವವನ್ನು ಹೊಂದಿಲ್ಲ, ಅವುಗಳಿಗೆ 
ಪೂಜಿಸಲ್ಪಡುವ ಹಕ್ಕೇ ಇಲ್ಲ. ನೀವು ವ್ಯರ್ಥವಾಗಿ ಅವುಗಳನ್ನು ಪೂಜ್ಯ ವಸ್ತುಗಳನ್ನಾಗಿರಿಸಿಕೊಂಡು ಅವುಗಳಿಂದ ನಿಮ್ಮ ಬೇಡಿಕೆಗಳು 
ನೆರವೇರುತ್ತವೆಂದು ಭ್ರಮಿಸಿದ್ದೀರಿ. 

56. ಇದೊಂದು ಅರ್ಥಗರ್ಭಿತ ಮಾತು. ಇದರಲ್ಲಿ ಒಂದು ದೊಡ್ಡೆ ಆಧಾರ ಪ್ರಮಾಣವನ್ನೂ ಒದಗಿಸೆಾಗಿದೆ. ಇದರ 
ತಾತ್ಸರ್ಯವೇನೆಂದರೆ - ನೀವು ನನ್ನ ಮಾತುಗಳನ್ನು مہ‎ ಲವಾಗಿ ಕಡೆಗಣಿಸುತ್ತಿರುವುದೂ ಅದನ್ನು ಗಂಭೀರವಾಗಿ ಅವಲೋಕಿಸದಿರುವುದೂ 
ನೀವು ಬುದ್ಧಿಪೂರ್ವಕ ವಿವೇಚಿಸುವುದಿಲ್ಲವೆಂಬುದಕ್ಕೆ 'ಆಧಾರವಾಗಿವೆ. ನಿಜಕ್ಕೂ ನೀವು ವಿವೇಚಿಸುವವರಾಗಿರುತ್ತಿದ್ದರೆ ಸಂಪೂರ್ಣ 
ನಿಸ್ವಾರ್ಥಿಯಾಗಿ ಧರ್ಮಾಹ್ವಾನ, ಬೋಧನೆ" ಮತ್ತು ಉಪದೇಶ ಕಾರ್ಯಗಳನ್ನೆಸಗಲು ಇಷ್ಟೆಲ್ಲ ಪರಿಶ್ರಮ ಪಡುತ್ತಿರುವ ಮತ್ತು 
ಈ ಪರಿಶ್ರಮದಲ್ಲಿ ಕಿಂಚಿತ್ತೂ ವೈಯಕ್ತಿಕ ಅಥವಾ ಕೌಟುಂಬಿಕ ಸ್ವಾರ್ಥವಿಲ್ಲದಂತಹ ಈ ವ್ಯಕ್ತಿಯು ತನ್ನ ಕಾರ್ಯದಲ್ಲಿ ಇಷ್ಟು 
ನಿಶ್ಚಲ ಭರವಸೆ ಮತ್ತು ಸಂತೃಪ್ತಿಯನ್ನಿರಿಸಿಕೊಂಡಿರಬೇಕಾದರೆ ಮತ್ತು ಅದಕ್ಕಾಗಿಯೇ ತನ್ನ ಸುಖಾರಾಮ ಮತ್ತು ಲೌಕಿಕ ಹ 
ತೊರೆದು ಶತಮಾನಗಳಿಂದ ಬೇರೂರಿದ್ದ ಅಂಧವಿಶ್ವಾಸ, ಕಂದಾಚಾರ ಮತ್ತು ಭ್ರಷ್ಟ ಜೀವನ ಪದ್ದತಿಗಳ ವಿರುದ್ಧ ಸ್ವರವೆತ್ತಿ ತನ್ನನ್ನು 
ಮಹಾ ಗಂಡಾಂತರಕ್ಕೆ ಸಿಲುಕಿಸಿ, ಇಡೀ ಜಗತ್ತಿನ ದ್ವೇಷವನ್ನು ಸಂಪಾದಿಸಲಿಕ್ಕೂ ಹೇಸುವುದಿಲ್ಲವೆಂದಾದರೆ ಅದಕ್ಕೆ ಬಲವಾದ ಕಾರಣ 
ಮತ್ತು ಆಧಾರವೊಂದು ಇರಲೇಬೇಕೆಂಬುದನ್ನೂ ನೀವು ಅರಿತಿರಬೇಕಿತ್ತು. ಇಂತಹ ವ್ಯಕ್ತಿಯ ಮಾತು ಖಂಡಿತವಾಗಿಯೂ ಸ್ಥ مدع‎ 
ವಿವೇಚಿಸದೆ ಮತ್ತು ಗಮನಿಸದೇ ಕಡೆಗಣಿಸಿಬಿಡುವಷ್ಟು ಹಗುರವಾಗಿರಲು ಸಾಧ್ಯವಿಲ್ಲವೆಂದಾದರೂ ನೀವು ತಿಳಿದುಕೊಳ್ಳಬೇಕಾಗಿತ್ತು. 

57. ಇದು, 'ನೀವು ನಿಮ್ಮ ಪ್ರಭುವಿನೊಡನೆ ಕ್ಷಮೆ ಯಾಚಿಸಿ ಅವನಿಗೆ ಶರಣು ಹೋಗಿರಿ. ಅವನು' ಒಂದು ನಿಶ್ಚಿತ 
ಕಾಲಾವಧಿಯ ವರೆಗೆ ನಿಮಗೆ ಉತ್ತಮ ಜೀವನಾಧಾರಗಳನ್ನು ನೀಡುವನು' ಎಂಬುದಾಗಿ ಪ್ರಥಮ ಪಾರಾದಲ್ಲಿ ಪ್ರವಾದಿವರ್ಯರಿಂದ(ಸ) 
ಹೇಳಿಸಿದ ಮಾತೇ ಆಗಿದೆ. ಇದರಿಂದ ಪರಲೋಕದಲ್ಲಿ ಮಾತ್ರವಲ್ಲ ಈ ಲೋಕದಲ್ಲೂ ಜನಾಂಗಗಳ ವಿಧಿಯ ಏರಿಳಿತಗಳು ನೈತಿಕ 
ತಳಹದಿಯ ಮೇಲಿರುತ್ತವೆ ಎಂದು ತಿಳಿಯುತ್ತದೆ. ಈ ವಿಶ್ವದ ಮೇಲೆ ನಡೆಯುತ್ತಿರುವ ಅಲ್ಲಾಹನ ಪ್ರಭುತ್ವ ವು ನೈತಿಕ, ಸಿದ್ಧಾ نیت‎ 
ಅವಲಂಜಿಸಿದೆಯೇ ಹೊರತು ಅದು ನೈಶಿಕ8ೆಯಿಂದ ವಿರಹಿತವಾದ ಪ್ರಾಕೃತಿಕ ಸಿದ್ದಾಂತಗಳನ್ನು ಅವಲಂಬಿಸಿಲ್ಲ. مد‎ ಜನಾ ۰ 
ಪ್ರವಾದಿಯ ಮೂಲಕ ದೇವ ಸಂದೇಶ ತಲಪಿದಾಗ ಆ ಜನಾಂಗದ ಅದೃಷ್ಟವು ಆ ಸಂದೇಶವನ್ನು ಅವಲಂಬಿಸಿರುತ್ತದೆ. ಆ ಜನಾಂಗವು 
ಅದನ್ನು ಸ್ವೀಕರಿಸಿಕೊಂಡರೆ ಅಲ್ಲಾಹನು ಅದರ ಪಾಲಿಗೆ ಸಂಪತ್ತು ಮತ್ತು ಸಮೃದ್ದಿಯ ದ್ವಾರಗಳನ್ನು ತೆರೆದು ಬಿಡುತ್ತಾನೆ. ಅದನ್ನು 
ನಿರಾಕರಿಸಿದ ಜನಾಂಗವನ್ನು ನಾಶಗೊಳಿಸುತ್ತಾನೆ. -ಇದು ಅಲ್ಲಾಹನು ಮಾನವನೊಂದಿಗೆ ಇರಿಸಿಕೊಂಡ ವ್ಯಃ ವಹಾರ ನಿಯಮದ ಒಂದು 
ನಿಬಂಧನೆ. ಇದೇ ರೀತಿಯಲ್ಲಿ ಲೌಕಿಕ ಸುಖಭೋಗಗಳಿಂದ ಮೋಸ ಹೋಗಿ ಅನ್ಮಾಯ ಹಾಗೂ ಪಾಪ: ಮಾರ್ಗದಲ್ಲಿ ನಡೆಯ 
ತೊಡಗುವಂಶಹ ಜನಾಂಗದ ಅಂತಿಮ ಪರಿಣಾಮವು ವಿನಾಶವೆಂಬುದು ಅದರ-ಇನ್ನೊಂದು ನಿಬಂಧನೆ. ಅದರೆ, ಒಂದು ಜನಾಂಗವು 
ಬಹಳ ಶೀವ್ರ ಗತಿಯಿಂದ ತನ್ನ ದುಷ್ಪರಿಣಾಮದ ಕಡೆಗೆ ಸಾಗುತ್ತಿರುವಾಗಲೇ ತನ್ನ ತಪ್ಪನ್ನು ಅರಿತುಕೊಂಡು ಆಚ್ಲೋಲ್ಲಂಘನೆಯನ್ನು 

| ಬಿಟ್ಟು ದೇವ ದಾಸ್ಕ-ಆರಾಧನೆಯ ಕಡೆಗೆ ಮರಳಿದಾಗ ಅದರ. ಅದೃಷ್ಟ ಬದಲಾಗುತ್ತದೆ. ಅದರ ಕರ್ಮಾವಧ್ಗಿಯಲ್ಲಿ ವೃದ್ದಿಯುಂಟಾಗುತ್ತದೆ. |. 
| ಭವಿಷ್ಯದಲ್ಲಿ ಅದರ ಪರವಾಗಿ ಯಾತನೆಯ ಬದಲಿಗೆ" ಪ್ರಗತಿ ಹಾಗೂ ಪುರಸ್ಕಾರಗಳ ತೀರ್ಪು ನೀಡಲಾಗುತ್ತದೆ. 


ಕಾಂಡ-12 


708 ಕುರ್‌ಆನ್‌ ವ್ಯಾಖ್ಕಾನ 


: fe Ko ಇ کے‎ ಓವಿ? < 
ಖತ್ರಿ ಲಸದ ٤ِ .متخ ینا‎ ಟಟ 


.. (53-54-) ಅವರು (ಹೀಗೆ) ಉತ್ತರ ಕೊಟ್ಟರು, "ಓ ಹೂದ್‌, ನೀವು ನಮ್ಮ ಬಳಿಗೆ ಪ್ರತ್ಯಕ್ಷ ಪ್ರಮಾಣ 
ತರಲಿಲ್ಲ. ನಿಮ್ಮ ಮಾತನ್ನು ಕೇಳಿ ನಾವು ನಮ್ಮ ಪೂಜ್ಯರನ್ನು ತ್ಯಜಿಸಲಾರೆವು ಮತ್ತು ನಿಮ್ಮ ಮೇಲೆ 
ವಿಶ್ವಾಸವಿಡಲಾರೆವು. ನಿಮ್ಮ ಮೇಲೆ ನಮ್ಮ ಆರಾಧ್ಮರುಗಳ ಪೈಕಿ ಯಾರದೋ ಶಾಪ ಬಿದ್ದಿದೆಯೆಂದು ನಾವು 
ತಿಳಿಯುತ್ತೇವೆ" 

(-54-57) ಹೂದ್‌ ಹೇಳಿದರು: "ನಾನು ಅಲ್ಲಾಹನ ಸಾಕ್ಸ್ಯವನ್ನು ಮುಂದಿರಿಸುತ್ತೇನೆ.* ನೀವು ಅಲ್ಲಾಹನ 
ಹೊರತು ದೇವತ್ವದಲ್ಲಿ ಭಾಗೀದಾರರನ್ನಾಗಿಸಿಕೊಂಡಿರುವ ಇತರರಿಂದ ನಾನು ಮುಕ್ತನಾಗಿದ್ದೇನೆಂಬ ಬಗ್ಗೆ" ನೀವು 
ಸಾಕ್ಟಿಯಾಗಿರಿ. ನೀವೆಲ್ಲರೂ ಸೇರಿ ನನ್ನ ವಿರುದ್ಧ ಕಾರ್ಯಾಚರಣೆಯಲ್ಲಿ ಯಾವುದೇ ಕೊರತೆ ಮಾಡಬೇಡಿರಿ 
ಮತ್ತು ನನಗೆ ಕಿಂಚಿತ್ತೂ ಕಾಲಾವಕಾಶ ಕೊಡಬೇಡಿರಿ. ನಾನು, ನನ್ನ ಪ್ರಭುವೂ ನಿಮ್ಮ ಪ್ರಭುವೂ ಆಗಿರುವ 
ಅಲ್ಲಾಹನ ಮೇಲೆ ಭರವಸೆ ಇಟ್ಟಿದ್ದೇನೆ. ಅವನ ಕೈಯಲ್ಲಿ ಅದರ ಜುಟ್ಟಿಲ್ಲದ ಯಾವ ಜೀವಿಯೂ ಇಲ್ಲ. 
ನಿಶ್ಚಯವಾಗಿಯೂ ನನ್ನ ಪ್ರಭು ನೇರಮಾರ್ಗದಲ್ಲಿದ್ದಾನೆ.9 ನೀವು ವಿಮುಖರಾಗುವುದಾದರೆ ಆಗಿರಿ. ನಾನು 


58. ಅರ್ಥಾತ್‌- ಅಲ್ಲಾಹನು ನಿಮ್ಮನ್ನು ತನ್ನ ಸಂದೇಶವಾಹಕನನ್ನಾಗಿ ಮಾಡಿ ಕಳುಹಿಸಿದ್ದಾನೆಂದು ಮತ್ತು ನೀವು 
ಸಾರುವುದೆಲ್ಲವೂ ಸತ್ಯವೆಂದು ನಿಸ್ಸಂದೇಹವಾಗಿ ತಿಳಿದುಕೊಳ್ಳಲು ಸಾಧ್ಯವಾಗುವಂತಿರುವ ಯಾವುದಾದರೊಂದು ಪ್ರತ್ಯಕ್ಷ ಕುರುಹು 
ಅಥವಾ ಸುಸ್ಪಷ್ಟ ಆಧಾರ ಪ್ರಮಾಣ. 

59. ಅರ್ಥಾತ್‌- ನೀವು ಯಾವುದಾದರೊಂದು ದೇವಿ, ಭೂತ ಅಥವಾ ಮಹಾತ್ಮರಿಗೆ ಅಪಮಾನವೆಸಗಿರಬಹುದು. ಅದರ 
ಪರಿಣಾಮವಾಗಿಯೇ ನೀವು ಈ ರೀತಿ ಹುಚ್ಚು ಹುಚ್ಚಾಗಿ ಮಾತಾಡುತ್ತಿರಬೇಕು. ಇಷ್ಟರವರೆಗೆ ನಿಮ್ಮನ್ನು ಗೌರವಾದರಗಳಿಂದ 
ನೋಡಲಾಗುತ್ತಿತ್ತು. ಆದರೆ ಈಗ ನಿಮಗೆ ಸಿಗುತ್ತಿರುವುದು ಬಯ್ಗುಳ ಮತ್ತು ಕಲ್ಲುಗಳ ಸುರಿಮಳೆ. 

60. ಅರ್ಥಾತ್‌- ನಾನು ಯಾವುದೇ ಸಾಕ್ಸ ಪ್ರಮಾಣವನ್ನು ತರಲಿಲ್ಲವೆನ್ನುತ್ತೀರಾ? ನಾನು ಸಣ್ಣ ಪುಟ್ಟ ಸಾಕ್ಸ್ಯ ಪ್ರಮಾಣಗಳ 
ಬದಲಿಗೆ ಅಲ್ಲಾಹನ ಅತಿ ದೊಡ್ಡ ,چو‎ ಪ್ರಮಾಣವನ್ನೇ ನಿಮ್ಮ ಮುಂದಿರಿಸುತ್ತಿದ್ದೇನೆ. ನಾನು ಸಾರುತ್ತಿರುವುದೆಲ್ಲವೂ ಪರಮಾರ್ಥ. 
ಅವುಗಳಲ್ಲಿ ಮಿಥ್ಯದ ಕಿಂಚಿತ್‌ ಛಾಯೆಯೂ ಇಲ್ಲ. ನೀವು ಇರಿಸಿಕೊಂಡಿರುವ ಕಲ್ಲನೆಗಳೆಲ್ಲವೂ ಮಿಥ್ಯ. ಅವುಗಳಲ್ಲಿ ಸತ್ಯದ ಸುಳಿವೇ 
ಇಲ್ಲವೆಂದು ಇಡೀ ವಿಶ್ವದ ಮೂಲೆಮೂಲೆಗಳಲ್ಲಿ ಹರಡಿರುವ ಪ್ರಶಿಯೊಂದು ವಸ್ತುವೂ ಸಾಕ್ಷಿ ಹೇಳುತ್ತಿದೆ. 

61. ನೀವು ಹೇಳಿದ ಮಾತ್ರಕ್ಕೆ ನಾವು ನಮ್ಮ ಆರಾಧ್ಯರನ್ನು ಬಿಟ್ಟುಬಿಡಲು ತಯಾರಿಲ್ಲವೆಂದು ಅವರು ಹೇಳಿದುದಕ್ಕೆ 
ಉತ್ತರವಿದು. ನನ್ನ ನಿರ್ಧಾರವನ್ನು ನೀವು ಕೇಳಿರಿ. ನಾನು ನಿಮ್ಮ ಆರಾಧ್ಯ ವಸ್ತುಗಳ ಬಗ್ಗೆ ಸಂಪೂರ್ಣ ಬೇಸರಗೊಂಡವನಾಗಿರುತ್ತೇನೆ. 
۱ 62. ನಮ್ಮ ಆರಾಧ್ಯ ವಸ್ತುಗಳ ಶಾಪ ನಿಮಗೆ ಎರಗಿದೆ ಎಂಬ ಅವರ ಮಾಠಿಗೆ ಉತ್ತರವಿದು. ತುಲನಾತ್ಮಕ ಅಧ್ಯಯನಕ್ಕೆ 
ಯೂನುಸ್‌ ಅಧಾಯದ 71ನೆಯ ಸೂಕ್ತವನ್ನು ನೋಡಿರಿ. 

63. ಅರ್ಥಾತ್‌- ಅವನು ಮಾಡುವುದೆಲ್ಲವೂ ಸರಿಯಾದುದೇ. ಅವನ ಪ್ರತಿಯೊಂದು ಕಾರ್ಯವೂ ನೇರವಾದುದೇ. ಅವನಲ್ಲಿ 
ಅವ್ಯವಸ್ಥೆ ಇಲ್ಲ. ಅವನು ಸತ್ಯ ಹಾಗೂ ನ್ಯಾಯಪೂರ್ಣವಾಗಿ ದೇವತ್ವ ನಡೆಸುತ್ತಿದ್ದಾನೆ. ನೀವು ಪಥಭ್ರಷ್ಟರೂ ದುಷ್ಟರೂ ಆಗಿದ್ದು 


ಟಿ 


ಕಾಂಡ -12 


11. ಹೂದ್‌ 709 


لے ڑ 1 ۶ مر می haf‏ 
آعیی یل می 7 یں 0ہن 
OLE APE‏ وَ لَبَاجاء 
6ج % “2೫೨6‏ 


1೨1% ے4‎ Tur CLAN GEG 
OK NS فن‎ RR GL ANE NS AEE 
1 


> 2 


ಸ 


> 
صبپ و صےےد و 49D‏ 
Vyas 3pg‏ 


್‌ 
کہ سے ೨‏ 


NS aS 


೭ 
a عو‎ 


ತಾಲ ے0‎ uy 
OWE YL PANES 


ھ9 


: 


وا اک $1 ۱ رر 


سب اک 


نم 


pa 
۱ 


غ پر ھی MAA NAAN‏ 20 ہے ا شی ود 
೭‏ تو مود ED SUAS LOE EHS‏ 


ಯಾವ ಸಂದೇಶವನ್ನು ಕೊಟ್ಟು ನಿಮ್ಮ ಬಳಿಗೆ ಕಳುಹಿಸಲ್ಪಟ್ಟಿದ್ದೆನೋ ಅದನ್ನು ನಾನು ನಿಮಗೆ ತಲುಪಿಸಿಬಿಟ್ಟಿದ್ದೇನೆ. 
ಇನ್ನು ನನ್ನ ಪ್ರಭು ನಿಮ್ಮ ಸ್ಥಾನದಲ್ಲಿ ಇನ್ನೊಂದು ಜನಾಂಗವನ್ನು ಎಬ್ಬಿಸುವನು. ನೀವು ಅವನಿಗೆ ಯಾವ 
ಹಾನಿಯನ್ನೂ ಮಾಡಲಾರಿರಿ.* ನಿಶ್ಚಯವಾಗಿಯೂ ನನ್ನ ಪ್ರಭು ಸಕಲ ವಸ್ತುಗಳ ಸಂರಕ್ಸಕನು." 

(58) ಅನಂತರ ನಮ್ಮ ಆಜ್ಞೆ ಬಂದಾಗ ನಾವು ನಮ್ಮ ಕೃಪೆಯಿಂದ ಹೂದರನ್ನೂ ಅವರ ಮೇಲೆ 
ವಿಶ್ವಾಸವಿರಿಸಿದವರನ್ನೂ ರಕ್ಷಿಸಿದೆವು ಮತ್ತು ಒಂದು ಕಠಿಣ ಶಿಕ್ಸೆಯಿಂದ ಅವರನ್ನು ಪಾರುಗೊಳಿಸಿದೆವು. 

(59-60) ಇವರೇ ಆದ್‌ ಜನಾಂಗದವರು. ಇವರು ತಮ್ಮ ಪ್ರಭುವಿನ ನಿದರ್ಶನಗಳನ್ನು ನಿರಾಕರಿಸಿದರು, 
ಅವರು ರಸೂಲರನ್ನು ಧಿಕ್ಕರಿಸಿದರು.5 ಪ್ರತಿಯೊಬ್ಬ ಮದೋನ್ಮತ್ತ ಸತ್ಯವಿರೋಧಿಯನ್ನು ಅನುಸರಿಸುತ್ತ |: 
ಸಾಗಿದರು. ಕಟ್ಟಕಡೆಗೆ ಇಹಲೋಕದಲ್ಲಿಯೂ ಅವರು ಶಾಪಗ್ರಸ್ತರಾದರು ಮತ್ತು ಪುನರುತ್ನಾನದಂದೂ ಆ ಶಾಪ 
ಅವರನ್ನು ಹಿಂಬಾಲಿಸುವುದು. ಕೇಳಿರಿ! ಆದ್‌ ಜನಾಂಗವು ತನ್ನ ಪ್ರಭುವನ್ನು ನಿರಾಕರಿಸಿತು. ಕೇಳಿರಿ! ಹೂದ್‌ರ 
ಜನಾಂಗದವರಾದ ಆದ್‌ ದೂರಕ್ಕೆ ಎಸೆಯಲ್ಪಟ್ಟರು. 

(61) ನಾವು ಸಮೂದರ ಕಡೆಗೆ ಅವರ ಬಂಧು ಸಾಲಿಹರನ್ನು ಕಳುಹಿಸಿದೆವು. ಅವರು (ಹೀಗೆ) ಹೇಳಿದರು: 
"ಒ ನನ್ನ ಜನಾಂಗ ಬಾಂಧವರೇ, ಅಲ್ಲಾಹನ ದಾಸ್ಕ-ಆರಾಧನೆ ಮಾಡಿರಿ. ಅವನ ಹೊರತು ಇನ್ನಾರೂ ನಿಮ್ಮ 
ಆರಾಧ್ಯನಿಲ್ಲ. ಅವನೇ ನಿಮ್ಮನ್ನು ಭೂಮಿಯಿಂದ ಸೃಷ್ಟಿಸಿದನು ಮತ್ತು ಇಲ್ಲಿ ನೆಲೆಗೊಳಿಸಿದನು.” ಆದುದರಿಂದ 


ಯಶಸ್ಸು ಗಳಿಸಲು ಸಾಧ್ಯವಿಲ್ಲ. ಅದೇ ರೀತಿಯಲ್ಲಿ ನಾನು ಸತ್ಯಸಂಧನೂ ಸದಾಚಾರಿಯೂ ಆಗಿದ್ದು ನಷ್ಟ ಹೊಂದಲಿಕ್ಕೂ ಸಾಧ್ಯವಿಲ್ಲ. 

64. ನಾವು ನಿಮ್ಮ ಮೇಲೆ ವಿಶ್ವಾಸವಿರಿಸುವವರಲ್ಲವೆಂದು ಅವರು ಹೇಳಿದ ಮಾತಿಗೆ ಉತ್ತರವಿದು. 

65. ಅವರ ಬಳಿಗೆ ಕೇವಲ ಒಬ್ಬ ದೇವ ಸಂದೇಶವಾಹಕರು ಬಂದಿದ್ದರೂ ಅವರು ಯಾವ ಸಂದೇಶದತ್ತ ಕರೆ ನೀಡುತ್ತಿದ್ದರೋ 
ಅದು ಎಲ್ಲ ಕಾಲಗಳಲ್ಲೂ ಪ್ರತಿಯೊಬ್ಬ ದೇವ ಸಂದೇಶವಾಹಕನು ಕೊಡುತ್ತಿದ್ದ ಸಂದೇಶವೇ ಆಗಿತ್ತು. ಆದುದರಿಂದಲೇ ಒಬ್ಬ 
ಸಂದೇಶವಾಹಕನ ನಿರಾಕರಣೆಯನ್ನು ಎಲ್ಲ ಸಂದೇಶವಾಹಕರ ನಿರಾಕರಣೆ ಎನ್ನಲಾಯಿತು. 

66. ಅಲ್‌ ಅಲ್‌ರಾಫ್‌ ಅಧ್ಯಾಯದ 10ನೆಯ ರುಕೂಲ್‌ನ ಟಿಪ್ಪಣಿಗಳನ್ನು ನೋಡಿರಿ. 

67. ಅಲ್ಲಾಹೆನ ಹೊರತು ಇನ್ನಾವ ದೇವನೂ ಆರಾಧ್ಮನೂ ನಿಮಗಿಲ್ಲವೆಂದು ಹೇಳಿದ ಮೊದಲ ಮಾತಿಗೆ ಆಧಾರ 
ಪ್ರಮಾಣವಿದು. ಅವರನ್ನು ಸೃಷ್ಟಿಸಿದವನು ಅಲ್ಲಾಹನೇ ಎಂಬುದನ್ನು ಬಹುದೇವ ವಿಶ್ವಾಸಿಗಳೂ ಒಪ್ಪುತ್ತಿದ್ದರು. ಹ. ಸಾಲಿಹೌರು(ಅ) 
ಇದೇ ವಾಸ್ತವಿಕತೆಯನ್ನು ಆಧಾರವಾಗಿರಿಸಿಕೊಂಡು ಅವರೊಡನೆ - ಭೂಮಿಯ ನಿರ್ಜೀವ ಭೌತಿಕ ವಸ್ತು; ಗಳನ್ನು ಸಂಯೋಜಿಸಿ ನಿಮಗೆ 
ಈ ಮಾನವ ಅಸ್ತಿತ್ವವನ್ನು ನೀಡಿದವನು ಅಲ್ಲಾಹನೇ ಆಗಿದ್ದರೆ, ಈ ಭೂಮಿಯಲ್ಲಿ ನಿಮ್ಮನ್ನು ನೆಲೆಗೊಳಿಸಿರುವವನೂ ಅಲ್ಲಾಹನೇ 


ಕಾಂಡ-12 


710 ಕುರ್‌ಆನ್‌ ವ್ಯಾಖ್ಯಾನ 


BSS NDS SENS بُز“‎ 


ہے سد یی دی 4೨. ಓಕ 6೨‏ ڑا Te‏ % 
WO)‏ قریب مچیب ls ES 545 ಎಲಾ‏ ہل ھا انا 


ನೀವು ಅವನೊಡನೆ ಕ್ಷಮೆ ಯಾಚಿಸಿರಿ” ಮತ್ತು ಪಶ್ಚಾತ್ತಾಪ ಪಟ್ಟು ಆತನೆಡೆಗೆ اد+.‎ ನಿಶ್ಚಯವಾಗಿಯೂ 
ನ್ನ ಪ್ರಭು ನಿಕಟನೂ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವವನೂ ಆಗಿರುತ್ತಾನೆ.” 

(62) ಅವರು ಹೀಗೆ ಹೇಳಿದರು; "ಓ ಸಾಲಿಹ್‌, ಇದಕ್ಕಿಂತ ಮುಂಚೆ ನಾವು ನಿಮ್ಮಿಂದ ಬಹಳಷ್ಟು 
ನಿರೀಕ್ಷಿಸಿದ್ದೆವು.” ನಮ್ಮ ಪೂರ್ವಜರು ಪೂಜಿಸಿಕೊಂಡಿದ್ದವುಗಳನ್ನು ಪೂಜಿಸುವುದರಿಂದ ನೀವು ನಮ್ಮನ್ನು 


ಆಗಿರುವನು. ಹೀಗಿರುವಾಗ ದೇವತ್ವವು ಅಲ್ಲಾಹನ ಹೊರತು ಇನ್ನಾರದಾಗಿರಲು ಸಾಧ್ಯ? ನೀವು ಇತರರನ್ನು ಆರಾಧಿಸಬೇಕಾದರೆ 
ಅರಾಧ್ಮರಾಗುವ ಹಕ್ಕು ಅವರಿಗೆ ಬಂದುದೆಲ್ಲಿಂದ? - ಎಂದು ವಾದಿಸಿ ಅವರಿಗೆ ಬೋಧಿಸುತ್ತಾರೆ. 

68. ಅರ್ಫಾತ್‌- ನೀವು ಇಷ್ಟರವರೆಗೆ ಇತರರನ್ನೂ ಆರಾಧಿಸುತ್ತಿದ್ದಿರಿ ಈ ಅಪರಾಧಕ್ಕಾಗಿ ನೀವು ನಿಮ್ಮ ಪ್ರಭುವಿನೊಡನೆ 
ಕ್ಷಮೆ ಯಾಚಿಸಿರಿ. 

69, ಇದು ಸಾಮಾನ್ಯ ವಾಗಿ ಎಲ್ಲ ಬಹುದೇವ ವಿಶ್ವಾಸಿಗಳಲ್ಲಿರುವ ಅತಿ ದೊಡ್ಡ ತಪ್ಪುಕಲ್ಪನೆಯ ಖಂಡನೆಯಾಗಿದೆ. ಇದು 
ಜನರನ್ನು ಎಲ್ಲ ಕಾಲಗಳಲ್ಲೂ ದೇವ ಸಹಭಾಗಿತ್ವದಲ್ಲಿ ಸಿಲುಕಿಸಿದ ಮುಖ್ಯ ಕಾರಣಗಳಲ್ಲೊಂದಾಗಿದೆ. ಇವರು ಅಲ್ಲಾಹನನ್ನು ತಮ್ಮ 
ರಾಜಮಹಾರಾಜರಂತೆ ಬಾವಿಸುತ್ತಾರೆ. ಈ ರಾಜರುಗಳು ತಮ್ಮ ಅರಮನೆಗಳಲ್ಲಿ ಸುಖಿಸಿಕೊಂಡಿರುತ್ತಾರೆ. ಸಾಮಾನ್ಮ ಪ್ರಜೆಯು ಅವರ 
ಅಸ್ಲಾನಕ್ಕೆ ಹೋಗುವಂತಿಲ್ಲ. ಅವರ ಬಳಿಗೆ ತಮ್ಮ ನಿವೇದನೆಗಳನ್ನು ತಲುಪಿಸಬೇಕಾದರೆ ರಾಜಮಾನ್ಯರನ್ನು ಹಿದಿಯಬೇಕಾಗುತ್ತದೆ. 
ಅದೃಷ್ಟವಶಾತ್‌ ಅರ್ಜಿಯು ಆಸ್ಥಾನಕ್ಕೆ ತಲುಪಿಸಿದರೂ ಸ್ವತಃ ಅದಕ್ಕೆ ಉತ್ತರಿಸಲು ರಾಜರ ಅಹಂಭಾವವು ಬಿಡುವುದಿಲ್ಲ. ಅದಕ್ಕೆ 
ಉತ್ತರ ಕೊಡಲಿಕ್ಕೂ ರಾಜಮಾನ್ಯನೊಬ್ಬನ ವಶಕ್ಕೆ ಬಿಟ್ಟು ಬಿಡಲಾಗುತ್ತದೆ. ಅಲ್ಲಾಹನನ್ನೂ ಇಂತಹ ಲೌಕಿಕ ರಾಜರುಗಳಂತೆ 
ತಿಳಿದುಕೊಂಡ ಪರಿಣಾಮವಾಗಿ ದೇವ ಸನ್ನಿಧಿಯು ಜನಸಾಮಾನ್ಯರ ವ್ಯಾಪ್ತಿಯಿಂದ ಬಹುದೂರವಿದೆಯೆಂದೂ ಪರಿಶುದ್ಧಾತ್ಮರ 
ಮಧ್ಯಸ್ತಿಕೆ ಹೊಂದದೆ ಹಾಗೂ ಹರಕೆ ಕಾಣಿಕೆ ಕೋರಿಕೆಗಳನ್ನು ದೇವನಿಗೆ ತಲುಪಿಸುವ ನಿಶ್ಚಿತ ಕ್ರಮಗಳನ್ನು ಬಲ್ಲ ಪುರೋಹಿತರ 
ಸಹಾಯವಿಲ್ಲದೆ ತಮ್ಮ ಪ್ರಾರ್ಥನೆಗಳು ಅಲ್ಲಿಗೆ ತಲುಪಲು ಅಥವಾ ಅದರ ಉತ್ತರ ಸಿಗಲು ಸಾಧ್ಯವಿಲ್ಲ ಎಂದು ಅವರು ನಂಬಿರುತ್ತಾರೆ 
ಅಥವಾ ಕುಹಕಿಗಳು ಅವರಿಗೆ ಹಾಗೆಯೇ ಹೇಳಿ ಕೊಟ್ಟಿರುತ್ತಾರೆ. ಈ ತಪ್ಪುಕಲ್ಪನೆಯಿಂದಾಗಿಯೇ ಅಲ್ಲಾಹ್‌ ಮತ್ತು ಅವನ ದಾಸರ 
ನಡುವೆ ಸಣ್ಣ ಮತ್ತಿ ದೊಡ್ಡ ಅನೇಕ ಆರಾಧ್ಯರು ಹಾಗೂ ಶಿಫಾರಸುದಾರರನ್ನೊಳಗೊಂಡ ಒಂದು ದೊಡ್ಡ ಸಮೂಹವೇ ಅಡ್ಡ 
ನಿಂತಿದೆ. 7 

ಹ. ಸಾಲಿಹ್‌ರು(ಅ) ಅಜ್ಞಾನದ ಈ ಮಾಯಾಚಾಲವನ್ನೆಲ್ಲ ಕೇವಲ ಈ ಎರಡು ನುಡಿಗಳಲ್ಲಿ ಕಡಿದು ಹಾಕುತ್ತಾರೆ: 
1) ಅಲ್ಲಾಹನು ಅತ್ಯಂತ ನಿಕಟನು. 2) ಅವನು ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವವನು. ಅರ್ಥಾತ್‌- ನೀವು ಬಹಳೆ 
ದೂರದಲ್ಲಿದ್ದೀರಿ ಎಂಬ ನಿಮ್ಮ ಭಾವನೆ ತಪ್ಪು. ನೇರವಾಗಿ ಪ್ರಾರ್ಥಿಸಿದರೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಪಡೆಯಲಾರಿರೆಂಬ 
ಭಾವನೆಯೂ ತಪ್ಪು. ಅವನು ಮಹೋನ್ನತ ಮತ್ತು ಸರ್ವಶ್ರೇಷ್ಠನಾಗಿದ್ದರೂ ನಿಮಗೆ ಅತ್ಯಂತ ನಿಕಟನೂ ಆಗಿರುತ್ತಾನೆ. ನಿಮ್ಮಲ್ಲಿ 
ಪ್ರತಿಯೊಬ್ಬನೂ ಅವನನ್ನು ತನ್ನ ಸಮೊಪದಲ್ಲೇ ಹೊಂದಬಲ್ಲನು. ಅವನೊಡನೆ ತನ್ನ ಮೊರೆಯನ್ನು ಹೇಳಿಕೊಳ್ಳಬಲ್ಲನು. 
ಏಕಾಂತವಾಗಿ, ಸಾಮೂಹಿಕವಾಗಿ ಅಥವಾ ರಹಸ್ಯವಾಗಿ, ಬಹಿರಂಗವಾಗಿ ನಿಮ್ಮ ನಿವೇದನೆಗಳನ್ನು ನೀವೇ ನೇರವಾಗಿ ಅವನಿಗೇ 

ಸಲ್ಲಿಸಬಲ್ಲಿರಿ. ಅವನು ತನ್ನ ಪ್ರತಿಯೊಬ್ಬ ದಾಸನ ಪ್ರಾರ್ಥನೆಗೆ ತಾನೇ ಉತ್ತರ ಕೊಡುತ್ತಾನೆ. ಸಕಲ ವಿಶ್ವದ ಸಾರ್ವಭೌಮನ ಆಸ್ಲಾನವು 
ಪ್ರತಿ ತಿಯೊಬ್ಬನಿಗಾಗಿ ಹಗಲೂ ಇರುಳೂ ಎಲ್ಲ ಸಮಯದಲ್ಲೂ ತೆರೆದುಕೊಂಡಿರುವಾಗ, ಅದು ಪ್ರಶಿಯೊಬ್ಬನಿಗೂ ಅತಿ ಸಮೂಪವಾಗಿಯೇ 
| ಇರುವಾಗ ಅನ್ಮ ಶಿಫಾರಸುದಾರರನ್ನೂ ಮಧ್ಯಸ್ಥರನ್ನೂ ಹುಡುಕುತ್ತ ತಿರುಗುವಂತಹ ಮೂರ್ಯತನಕ್ಕೆ ನೀವೇಕೆ ಬಲಿಯಾಗುತ್ತೀರಿ? 
(ಅಲ್‌ಬಕರಃ ಅಧ್ಯಾಯದ 188ನೆಯ ಟಿಪ್ಪಣಿಯನ್ನೂ ನೋಡಿರಿ.) 

70. ಅರ್ಥಾತ್‌- ನಾವು ಬುದ್ಧಿವಂತಿಕೆ ಧೀಮಂತಿಕೆ, ಜಾಣ್ಮೆ, ದೂರದರ್ಶಿತ್ವ ಮತ್ತು ಗಾಂಭೀರ್ಯಪೂರ್ಣ ವ್ಯಕ್ತಿತ್ವವನ್ನು 
ಕಂಡು ನೀವೇನೋ ಒಬ್ಬ ಮಹಾ ಪುರುಪರಾಗುವಿರೆಂದು ಭಾವಿಸಿದ್ದೆವು. ನೀವು ಸ್ವತಃ ವಿಫುಲ ಲೌಕಿಕ ಸಂಪತ್ತು ಗಳಿಸುವಿರಿ ಮತ್ತು 


ಕಾಂಡ -12 


11. ಹೂದ್‌ 711 


2 is ವಿ3 7ئ‎ ge ).اک ود کے‎ AOAC 2೨ ೨೨5% عو‎ 
ISO aE 4 SHE) 565 نائعیں مَاپعیں ابا‎ 
4 


ٌ ۱ھ‎ 20 ಖಿ د ساد‎ ೨೪೨ ہے‎ 
CEST WY ಬ್ರಹ Wo ಭಲೆ rer 
) 


ಅ 


و إِنْ عَصَيْتّهُ ہے وؤء ٹف 5ج ೨%‏ »)> 


تريْدُذْنْكَيْرَتَكْْبہ و یھو 


ತಡೆಯುತ್ತೀರಾ?'' ನೀವು ಯಾವ' ದಾರಿಗೆ ನಮ್ಮನ್ನು ಕರೆಯುತ್ತೀರೋ ಅದರ ಬಗ್ಗೆ ನಮಗೆ ದೊಡ್ಡ 
ಸಂದೇಹವಿದೆ. ಅದು ನಮ್ಮನ್ನು ಸಂಶಯಕ್ಕೊಳಪಡಿಸಿದೆ."” 

(63-64) ಸಾಲಿಹ್‌ ಹೀಗೆಂದರು, "ಓ ನನ್ನ ಜನಾಂಗ ಬಾಂಧವರೇ, ನಾನು ನನ್ನ ಪ್ರಭುವಿನ ಕಡೆಯಿಂದ 
ಸುವ್ಯಕ್ತ ಪ್ರಮಾಣವನ್ನಿರಿಸಿ ಕೊಂಡಿದ್ದು ಅವನು ತನ್ನ ಕೃಷೆಯನ್ನೂ ನನಗೆ ದಯಪಾಲಿಸಿದ್ದರೆ, ಆ ಬಳಿಕ ನಾನು 


ನಿಮ್ಮ ದೂರದರ್ಶಿತ್ವದಿಂದ ನಮಗೆ ಇತರ ಜನಾಂಗ ಹಾಗೂ ಗೋತ್ರಗಳಿಗಿಂತ ಹೆಚ್ಚು ಲಾಭ ಹೊಂದುವ ಸಂದರ್ಭ 
ಸಿಗುವಂತಾದೀತೆಂದೂ ಭಾವಿಸಿದ್ದೆವು, ಆದರೆ, ನೀವು ಏಕದೇವತ್ವ ಮತ್ತು ಪರಲೋಕ ವಿಶ್ವಾಸವೆಂಬ ನವೀನ ರಾಗವನ್ನು ಎಳೆದು 
ನಮ್ಮನ್ನು ನಿರಾಶೆಗೊಳಿಸಿದಿರಿ. ಇದೇ ತರದ ಭಾವನೆ ಹ. ಮುಹಮ್ಮದ್‌ರ(ಸ) ಬಗ್ಗೆ ಅವರ ಜನಾಂಗದವರಿಗೂ ಇದ್ದಿತೆಂಬುದನ್ನು 
ಇಲ್ಲಿ ಜ್ಞಾಪಿಸಿಕೊಳ್ಳಬೇಕು. ಅವರೂ ಹ. ಮುಹಮ್ಮಬ್‌ರ(ಸ) ಸದ್ಗುಣಗಳನ್ನು ಅವರ ಪ್ರವಾದಿತ್ವಕ್ಕೆ ಮುಂಚೆ ಕೊಂಡಾಡುತ್ತಿದ್ದರು. 
ಅವರು ಒಬ್ಬ ದೊಡ್ಡ ವರ್ತಕರಾಗುವರೆಂದೂ ತನ್ನ ಧೀಮಂತಿಕೆಯಿಂದ ನಮಗೂ ತುಂಬಾ ಲಾಭ ಮಾಡಿ ಕೊಡುವರೆಂದೂ 
ತಿಳಿದುಕೊಂಡಿದ್ದರು. ಆದರೆ, ಅವರ ನಿರೀಕ್ಷೆಗೆ ವಿರುದ್ಧವಾಗಿ ಅವರು ಏಕದೇವತ್ವ, ಪರಲೋಕ ವಿಶ್ವಾಸ ಮತ್ತು ಸುಶೀಲ, 
ಸಚ್ಚಾರಿತ್ಯ್ಯಗಳ ಕರೆ ಕೊಡ ತೊಡಗಿದಾಗ ಅವರ ಬಗ್ಗೆ ನಿರಾಶೆಗೊಂಡದ್ದು ಮಾತ್ರವಲ್ಲ ಬೇಸರಗೊಂಡು - ಬಹಳ ಒಳ್ಳೆಯ 
ಮನುಷ್ಯನಾಗಿದ್ದ ಏನು ಹುಚ್ಚು ಹಿಡಿದು ಬಿಟ್ಟಿತೋ! ತನ್ನ ಬಾಳುವೆಯನ್ನೇ ಕೆಡಿಸಿಕೊಂಡ ಮತ್ತು ನಮ್ಮನ್ನೂ ನಿರಾಶೆಗೊಳಿಸಿದ 
ಎಂದು ಉದ್ದರಿಸತೊಡಗಿದರು. 

71. ಈ ವಸ್ತುಗಳು ಹೇಗೆ ಪೂಜಾರ್ಹವಾಗಿವೆ ಮತ್ತು ಅವುಗಳ ಪೂಜೆ ಯಾಕೆ ನಡೆಯುತ್ತಿರಬೇಕು ಎಂಬುದಕ್ಕೆ ಇದು 
ಆಧಾರವೆಂಬಂತಿದೆ. ಪೂರ್ವಜರಿಂದಲೇ ಅವುಗಳ ಪೂಜೆ ನಡೆಯುತ್ತಲೇ عو وت‎ ಈಗ ಅವುಗಳನ್ನು ಬಿಡಲಾಗದು - 
ಎಂಬುದೇ ಅವರ ತರ್ಕದ ಸಾರ. 

72. ಈ ಸಂದೇಹ ಮತ್ತು ಕಳವಳವು ಯಾವ ವಿಷಯಕ್ಕಾಗಿತ್ತೆಂಬುದರ ವಿವರಣೆಯನ್ನು ಇಲ್ಲಿ ನೀಡಲಾಗಿಲ್ಲ. ಕಾರಣವೇನೆಂದರೆ 
ಎಲ್ಲರೂ ಸಂಶಯಕ್ಕೊಳಗಾಗಿದ್ದರು, ಆದರೆ ಪ್ರಶಿಯೊಬ್ಬನ ಸಂಶಯದ ಸ್ವರೂಪ ಬೇರೆಯಾಗಿತ್ತು. ಸತ್ಕಾಹ್ವಾನ ಪ್ರಾರಂಭವಾದೊಡನೆ 
ಜನರ ಮನಶ್ಯಾಂತಿ ದೂರವಾಗುತ್ತದೆ ಮತ್ತು ಒಂದು ಸಾರ್ವತ್ರಿಕ ಅಶಾಂಶಿಯುಂಟಾಗುತ್ತದೆ. ಇದು ಧರ್ಮಾಹ್ವಾನದ 
ವೈಶಿಷ್ಟ್ಯಗಳಲ್ಲೊಂದು. ಈ ವಾತಾವರಣದಲ್ಲಿ ಪ್ರತಿಯೊಬ್ಬನ ಭಾವನೆಗಳು ಬೇರೆಯಾಗಿದ್ದರೂ ಪ್ರತಿಯೊಬ್ಬನಿಗೂ ಈ ಅಶಾಂತಿಯಲ್ಲಿ 
ಸ್ವಲ್ಪ ಅಂಶ ಸಿಕ್ಕಿಯೇ ತೀರುತ್ತದೆ. ಇದಕ್ಕೆ ಮುಂಚೆ ಯಾವ ಸಂತೃಪ್ತಿಯೊಂದಿಗೆ ಅವರು ಪಥಭ್ರಪ್ಟತೆಯಲ್ಲಿ ಹಾಯಾಗಿ 
ತಲ್ಲೀನರಾಗಿದ್ದರೋ ಮತ್ತು ನಾವೇನು ಮಾಡುತ್ತಿದ್ದೇವೆಂದು ಯೋಚಿಸುವ ಗೊಡವೆಗೂ ಹೋಗುತ್ತಿರಲಿಲ್ಲವೋ ಈ ನಿಶ್ಚಿಂತಾವಸ್ಥೆ 
ಮತ್ತು ಸಂತೈಪ್ರಿಯು ಸತ್ಯ ಧರ್ಮಾಹ್ವಾನ ಮೊಳೆಗಿದ ಬಳಿಕ ಉಳಿಯುವುದಿಲ್ಲ. ಉಳಿದಿರಲು ಸಾಧ್ಯವೂ ಇಲ್ಲ. ಅಜ್ಞಾನದ ವ್ಯವಸ್ಥೆಯ 
ವಿರುದ್ಧ ಸತ್ಯ ಸಂದೇಶವಾಹಕನ ಕಟುವಾದ, ನಿರ್ದಯ ವಿಮರ್ಶೆ, ಸತ್ಯ ಧರ್ಮದ ಪರವಾಗಿ ಅವನು ಕೊಡುವ ಪ್ರಬಲ ಆಧಾರ 
ಪ್ರಮಾಣಗಳು, ಇವುಗಳೊಂದಿಗೆ ಅವನ ಉನ್ನತ ಚಾರಿತ್ರ್ಯ, ಅವನ ಸ್ಥೆ ಸ್ಸೈರ್ಯ, ಅವನ ವಿದ್ವತ್ತು, ಅವನ ಚಿತ್ತ ಸೌಜನ್ಮ, ಅವನ 
ಸತ್ಯಸಂಧತೆ, ಅವನ ಅತ್ಮಂತ ಪ್ರಾಮಾಣಿಕ ವ್ಯವಹಾರ, ಅವನ ಯುಕ್ತಿಪೂರ್ಣ ಓಜಸ್ಸು ಇವೆಲ್ಲ ಮಹಾ ಹಟಮಾರಿ ವಿರೋಧಿಯ 
ಮನಸ್ಸಿನಲ್ಲೂ ಪ್ರಭಾವವನ್ನುನಿಟು ಮಾಡುತ್ತವೆ. ಇದರೊಂದಿಗೆ ಕಾಲದ ಅತ್ಯುತ್ತಮ ವ್ಯಕ್ತಿಗಳು ಪ್ರಭಾವಿತರಾಗುತ್ತ ಹೋಗುವುದು, 
ಅವರ ಜೀವನದಲ್ಲಿ ಈ ಸತ್ಕಾಹ್ಟಾನದ ಮೂಲಕ ಒಂದು ಸತ್ಯಾಂಶಿಯುಂಟಾಗುವುದು ಮುಂತಾದ ಎಲ್ಲ ಅಂಶಗಳು 
ಸೇರಿಕೊಂಡು ಸತ್ಯವು ಪ್ರಕಟವಾದ ಬಳಿಕವೂ ಅಜ್ಞಾನವನ್ನು ಮೇಲೆತ್ತಬೇಕೆಂದು ಬಯಸುವವರೆಲ್ಲರ ಹೃದಯಗಳನ್ನು 
ತಳಮಳಗೊಳಿಸಿಬಿಡುತ್ತದೆ. 


ಕಾಂಡ -12 


کے کاپ ೨ ಸಶಿ‏ ہے کے کم ےر >> ATU 7೨೫%‏ 7 
AE ANE OL GILES)‏ تہ 
دے لا سد کو و کی مد صاطہ ہہ کے کم 5 30ا Sl‏ 

ESOS es ಲೊ ರಿಯಿಹ ೬‏ نر 01 رت 
Ke bed po‏ 


BGK "0" sb Sk D5 


ಅವನ ಆಜ್ಞೋಲ್ಲಂಘನೆ ಮಾಡಿದರೆ, ನನ್ನನ್ನು ಅಲ್ಲಾಹನ ಹಿಡಿತದಿಂದ ರಕ್ಷಿಸುವವರಾರು? ನೀವು ಇದರ 
ಬಗ್ಗೆ ವಿವೇಚಿಸಿದಿರಾ? ನೀವು ನನ್ನನ್ನು ಇನ್ನಷ್ಟು ನಷ್ಟಕ್ಕೆ ಗುರಿಪಡಿಸುವಿರೇ ವಿನಾ ಇನ್ನೇನು ಮಾಡಬಲ್ಲಿರಿ?” 
ಓ ನನ್ನ ಜನಾಂಗ ಬಾಂಧವರೇ, ಇದೋ ಅಲ್ಲಾಹನ ಈ ಒಂಟೆಯು ನಿಮಗೊಂದು ನಿದರ್ಶನವಾಗಿದೆ. ಇದನ್ನು 
ಅಲ್ಲಾಹನ ಭೂಮಿಯಲ್ಲಿ ಸ್ವತಂತ್ರವಾಗಿ ಮೇಯಲು ಬಿಡಿರಿ. ದುರುದ್ದೇಶ ಪೂರ್ವಕವಾಗಿ ಅದನ್ನು ಸಮೂಪಿಸಬೇಡಿರಿ. 
ಅನ್ಮಥಾ ಕೂಡಲೇ ನಿಮ್ಮ ಮೇಲೆ ಅಲ್ಲಾಹನ ಯಾತನೆ ಎರಗಿಬಿಡುವು 

(65) ಆದರೆ ಅವರು ಅದನ್ನು ಕೊಂದು ಹಾಕಿದರು. ಆಗ ಸಾಲಿಹ್‌ರು ಅವರಿಗೆ, "ನೀವಿನ್ನು ಕೇವಲ 
ಮೂರು ದಿನಗಳ ತನಕ ನಿಮ್ಮ ಮನೆಗಳಲ್ಲಿ ಸುಖಭೋಗಗಳೊಂದಿಗೆ ವಾಸಿಸಿರಿ. ki ಸುಳ್ಳಾಗದಂತಹ 
ಮಗ್ದಾನಾವಧಿ" ಎಂದು ಅವರಿಗೆ ಎಚ್ಚರಿಸಿದರು. 

(66-68-) ಕೊನೆಗೆ ನಮ್ಮ ತೀರ್ಮಾನದ ಸಮಯ ಬಂದೊಡನೆ ನಾವು ನಮ್ಮ ಕೃಪೆಯಿಂದ ಸಾಲಿಹರನ್ನೂ 
ಅವರ ಮೇಲೆ ವಿಶ್ವಾಸವಿಟ್ಟವರನ್ನೂ ರಕ್ಕಿಸಿದೆವು ಮತ್ತು ಆ ದಿನದ ಅಪಮಾನದಿಂದ ಅವರನ್ನು ಕಾಪಾಡಿದೆವು.” 
ನಿಶ್ಚಯವಾಗಿಯೂ ನಿಮ್ಮ ಪ್ರಭುವೇ ಪ್ರಬಲನೂ ಅಜೇಯನೂ ಆಗಿರುತ್ತಾನೆ. ಅನ್ಯಾಯವೆಸಗಿದವರನ್ನು ಒಂದು 
ಮಹಾ ಸ್ಫೋಟವು ಆವರಿಸಿತು ಮತ್ತು ಅವರು ಹಿಂದೆಂದೂ ಅಲ್ಲಿ ವಾಸಿಸಿರಲೇ ಇಲ್ಲವೋ ಎಂಬಂತೆ ನಿಶ್ಚಲರಾಗಿ 
ಅಲ್ಲಿಯೇ ಕುಸಿದುಬಿದ್ದರು. 

(-68) ಕೇಳಿರಿ! ಸಮೂದರು ತಮ್ಮ ಪ್ರಭುವನ್ನು ನಿಷೇಧಿಸಿದರು. ಕೇಳಿರಿ! ಸಮೂದ್‌ ಕಿತ್ತೆಸೆಯಲ್ಪಟ್ಟರು. 

(69-73) ನಮ್ಮ ದೂತರು (ದೇವಚರರು) ಇಬ್‌ರಾಹೀಮರ ಬಳಿ ಸುವಾರ್ತೆಯೊಂದಿಗೆ ಬಂದರು. ನಿಮಗೆ 


73. ಅರ್ಥಾತ್‌- ನಾನು ನನ್ನ ಚ್ಞಾನಚಕ್ಸುವಿಗೆದುರು ಹಾಗೂ ಅಲ್ಲಾಹನು ನನಗೆ ದಯಪಾಲಿಸಿರುವ ಜ್ಞಾನಕ್ಕೆ ವಿರುದ್ಧ ನಿಮ್ಮನ್ನು 
| ಸಂಶೋಷಗೊಳಿಸಲಿಕ್ಕಾಗಿ ಮಾತ್ರ ಪಥಭ್ರಪ್ಪತೆಯ ಮಾರ್ಗವನ್ನು ಅನುಸರಿಸಿದರೆ, ನೀವು ನನ್ನನ್ನು ಅಲ್ಲಾಹನ ಬಿಗಿ ಮುಷ್ಟಿಯಿಂದ 
ರಕ್ಷಿಸಲಾರಿರಿ. ಮಾತ್ರವಲ್ಲ, ನಿಮ್ಮಿಂದಾಗಿ ನನ್ನ ಅಪರಾಧದ ತೀವ್ರತೆಯೂ ಹೆಚ್ಚಾಗಿ ಬಿಡುವುದು. ನಾನು ನಿಮಗೆ ಸನ್ಮಾರ್ಗದರ್ಶನ 
ಮಾಡದೆ ಮನಃ ಪೂರ್ವಕವಾಗಿ ನಿಮ್ಮನ್ನು ಮತ್ತಷ್ಟು ಪಥಭ್ರಷ್ಟರನ್ನಾಗಿ ಮಾಡಿದುದೇಕೆಂದು ಅಲ್ಲಾಹನು ಸನ್ನನ್ನು ಇನ್ನಷ್ಟು ಘೋರ 
ಶಿಕ್ಷೆಗೊಳಪಡಿಸುವನು. 

74. ಸಿನಾಯ್‌ ಮರುಭೂಮಿಯಲ್ಲಿ ಜನಜನಿತವಾಗಿರುವ ವರದಿಗಳ ಪ್ರಕಾರ, ಸಮೂದರ ಮೇಲೆ ದೇವ ಯಾತನೆ ಎರಗಿದ 
ಕಾಲದಲ್ಲಿ ಹ. ಸಾಲಿಹ್‌ರು(ಅ) ಅಲ್ಲಿಗೆ ವಲಸೆ ಹೋಗಿದ್ದರು. ಹ. ಮೂಸಾರ(ಅ) ಪರ್ವತದ ಬಳಿಯಲ್ಲೇ ನಬೀ ಸಾಲಿಹ್‌ ಎಂಬ 
ಪರ್ವತವೂ ಇದೆ. ಅವರ ನಿವಾಸವು ಆ ಜಾಗದಲ್ಲೇ ಇತ್ತು. 1 


20009 -2 


11. ಹೊದ್‌ ۱ 713 


SAE SS boys Wy 

SU UY UES 
USES KEE) ಸರ 
RO ES TN) 


ಸಲಾಮ್‌ ಎಂದರು. ಇಬ್‌ರಾಹೀಮರು ನಿಮಗೂ ಸಲಾಮ್‌ ಎಂದರು. ತರುವಾಯ ಅವರು ತುಸು ಹೊತ್ತಿನಲ್ಲೇ 
ಒಂದು ಹುರಿದ ಕರುವನ್ನು ತಂದು ಅವರ ಭೋಜನಕ್ಕಾಗಿ ಮುಂದಿಟ್ಟರು.” ಆದರೆ ಅವರ ಕೈಗಳು ಆಹಾರದ 
ಕಡೆಗೆ ಚಲಿಸದಿರುವುದನ್ನು ಕಂಡಾಗ” ಅವರು ಅತಿಥಿಗಳ ಬಗ್ಗೆ ಸಂದೇಹಕ್ಕೊಳಗಾದರು ಮತ್ತು ಮನಸ್ಸಿನೊಳಗೇ 
ಅವರ ಬಗ್ಗೆ ಹೆದರಿದರು. ಅವರು ಹೀಗೆಂದರು; "ಹೆದರಬೇಡಿರಿ, ನಾವು ಲೂತರ ಜನಾಂಗದ ಕಡೆಗೆ 
ಕಳುಹಿಸಲ್ಪಟ್ಟಿವರು."'' ಇಬ್‌ರಾಹೀಮರ ಪತ್ನಿಯೂ (ಅಲ್ಲೇ) ನಿಂತಿದ್ದರು. ಅವರು ಇದನ್ನು ಕೇಳಿ ನಕ್ಕು 
ಬಿಟ್ಟರು. ಅನಂತರ ನಾವು ಆಕೆಗೆ ಇಸ್‌ಹಾಕ್‌ ಮತ್ತು ಇಸ್‌ಹಾಕರ ತರುವಾಯ "ಯಲ್‌ಕೂಬರ ಬಗೆಗೂ 


پک 


75. ದೇವಚೆರರು ಹೆ. ಇಬ್‌ರಾಹೀಮ್‌ರ(ಅ) ಬಳಿಗೆ ಮಾನವ ರೂಪದಲ್ಲಿ ಬಂದಿದ್ದರು ಮತ್ತು ಪ್ರಥಮತಃ ಅವರು ತಮ್ಮ 
ಪರಿಚಯ ಮಾಡಿ ಕೂಡಲಿಲ್ಲ. ಆದ್ದರಿಂದ ಇವರಾರೋ ಅಪರಿಚಿತ ಅತಿಥಿಗಳೆಂದು ತಿಳಿದು ಹ. ಇಬ್‌ರಾಹೀಮ್‌ರು(ಅ) ಅವರು 
ಬಂದೊಡನೆ .ಊಟದ ಏರ್ಪಾಡು ಮಾಡಿದರೆಂದೂ ಇದರಿಂದ ತಿಳಿಯುತ್ತದೆ. 

75(ಅ). ಇದರಿಂದಾಗಿ ಇವರು ದೇವಚರರೆಂದು ಹ. ಇಬ್‌ರಾಹೀಮ್‌ರಿಗೆ(ಅ) ತಿಳಿಯಿತು. 

76. ಕೆಲವು ವ್ಯಾಖ್ಮಾನಕಾರರ ಅಭಿಪ್ರಾಯ ಪ್ರಕಾರ, ಆ ಅಪರಿಚಿತ ಅತಿಥಿಗಳು ಊಟ ಮಾಡಲು ನಿರಾಕರಿಸಿದಾಗ ಹ. 
ಇಬ್‌ರಾಹೀಮ್‌ರಿಗೆ(ಅ) ಅವರ ಇಂಗಿತದ ಬಗ್ಗೆ ಸಂಶಯವುಂಟಾದುದೇ ಅವರ ಭಯಕ್ಕೆ ಕಾರಣ. ಲರೇಬಿಯಾದಲ್ಲಿ ಯಾರಾದರೂ 
ಆತಿಥ್ಯವನ್ನು ನಿರಾಕರಿಸಿದರೆ, ಅವನು ಅತಿಥಿಯಾಗಿ ಬಂದವನಲ್ಲವೆಂದೂ ಕೊಲೆ ಅಥವಾ ದರೋಡೆ ನಡೆಸಲು ಬಂದವನೆಂದೂ 
ತಿಳಿದುಕೊಳ್ಳಲಾಗುತ್ತಿತ್ತು. ಆದುದರಿಂದ ಅವರಿಗೆ ಇವರೆಲ್ಲಾದರೂ ಆಂತಹ ದುರುದ್ದೇಶದಿಂದ ಬಂದಿರಬಹುದೇ ಎಂಬ ಭಯ 
ಉಂಟಾಯಿತು ಎಂದು ಆ ವ್ಯಾಖ್ಕಾನಕಾರರ ಅಭಿಮತ. ಆದರೆ ಅಸಂತರದ ಸೂಕ್ತವು ಈ ವ್ಯಾಖ್ಯಾನವನ್ನು ಸಮರ್ಥಿಸುವುದಿಲ್ಲ. 

71. ಊಟದ ಕಡೆಗೆ ಅವರು ಕೈ ಚಾಚದಿರುವುದನ್ನು ಕಂಡಾಗಲೇ ಅವರು ದೇವಚರರೆಂದು ಹ. ಇಬ್‌ರಾಹೀಮ್‌ರು(ಅ) 
ತಿಳಿದುಕೊಂಡರೆಂಬುದು ಈ ವಿವರಣಾ ಶೈಲಿಯಿಂದಲೇ ತಿಳಿದು ಬರುತ್ತದೆ. ದೇವಚರರು ಮಾನವ ರೂಪದಲ್ಲಿ ಅಸಾಮಾನ್ಮ 
ಪರಿಸ್ಥಿಶಿಯಲ್ಲೇ ಆಗಮಿಸುತ್ತಾರೆ. ಆದುದರಿಂದ ತಮ್ಮ ಮನೆಯವರಿಂದಾಗಲಿ ಅಥವಾ ತಮ್ಮ ನಾಡಿನವರಿಂದಾಗಲಿ ಏನಾದರೂ 
ಅಪರಾಧ ಸಂಭವಿಸಿದ್ದು ಅದಕ್ಕೆ ಶಿಕ್ಸೆ ಕೊಡಲಿಕ್ಕಾಗಿ ದೇವಚರರ ರವಾನೆಯಾಗಿರಬಹುದೇ - ಎಂದು ಅವರು ಹೆದರಿಬಿಟ್ಟರು. 
ವಸ್ತುಸ್ಥಿತಿಯು ಕೆಲವು ವ್ಯಾಖ್ಯಾನಕಾರರು ಭಾವಿಸಿದಂತಾಗಿರುತ್ತಿದ್ದರೆ, ಆ ದೇವಚರರು, 'ಹೆದರಬೇಡಿರಿ, ನಾವು ನಿಮ್ಮ ಪ್ರಭುವಿನ 
ಕಡೆಯಿಂದ ಕಳುಹಿಸಲ್ಪಟ್ಟ ದೇವಚರರು' ಎಂದು ಹೇಳುತ್ತಿದ್ದರು. ಆದರೆ ಅವರು ಭಯ ನೀಗಿಸಲಿಕ್ಕಾಗಿ 'ನಾವು ಲೂತರ ಜನಾಂಗದ 
ಕಡೆಗೆ ಕಳುಹಿಸಲ್ಪಟ್ಟವರು' ಎಂದು ಹೇಳಿದುದರಿಂದ ಅವರು ದೇವಚರರಾಗಿದ್ದರೆಂಬುದನ್ನು ಹ. ಇಬ್‌ರಾಹೀಮ್‌(ಅ) ಮೊದಲೇ 
ತಿಳಿದುಕೊಂಡಿದ್ದರೆಂದೂ ದೇವಚರರು ಪರೀಕ್ಷಾರ್ಥವಾಗಿ ಈ ರೂಪದೊಂದಿಗೆ ಬರಬೇಕಿದ್ದರೆ, ದುರ್ಗತಿಗೊಳಗಾಗಲಿರುವ ಆ 
ಹತಭಾಗಿಗಳು ಯಾರಿರಬಹುದೆಂಬ ಕುರಿತು ಮಾತ್ರ ಅವರಿಗೆ ತಳಮಳವುಂಟಾಗಿತ್ತು ಎಂದು ತಿಳಿದು ಬರುತ್ತದೆ. 

78. ಇದರಿಂದ ತಿಳಿಯುವುದೇನೆಂದರೆ ದೇವಚೆರರು ಮಾನವ ರೂಪದಲ್ಲಿ ಬಂದಿದ್ದಾರೆಂದು ಕೇಳಿದ ಕೂಡಲೆ ಮನೆಯವರೆಲ್ಲರೂ 
ಗಾಬರಿಗೊಂಡರು. ಹ. ಇಬ್‌ರಾಹೀಮ್‌ರ(ಅ) ಪತ್ನಿಯೂ ಹೆದರಿ ಹೊರಬಂದರು, ಅವರ ಮನೆಗಾಗಲಿ ಊರಿಗಾಗಲಿ ಏನೂ ವಿಪತ್ತು 
ಬರಲಾರದೆಂದು ತಿಳಿದಾಗ ಅವರಿಗೆ ಜೀವ ಬಂದಂತಾಯಿತು ಮತ್ತು ಸಂತೋಷವಾಯಿತು. 


ಕಾಂಡ -12 


714 ۱ ಕುರ್‌ಆನ್‌ ವ್ಯಾಖ್ಯಾನ 


$s ms عَن‎ CEE ಅ بک اہ یں‎ 


pa ۱ 


KE AT 


ಪರರ fd 


ಸುವಾರ್ತೆ ನೀಡಿದೆವು.” ಅವರು (ಅರ್ಥಾತ್‌- ಇಬ್‌ರಾಹೀಮರ ಪತ್ನಿ) ಹೇಳಿದರು: "ಅಕಟ! ನನ್ನ ದೌರ್ಭಾಗ್ಯವೇ 
ನಾನು ಹಣ್ಣು ಮುದುಕಿಯೂ ನನ್ನ ಪತಿ ಅತಿ ವೃದ್ಧರೂ ಆಗಿರುವಾಗ ನನ್ನಲ್ಲಿ ಮಕ್ಕಳಾಗುವರೇ?' ಇದು 
ಅತ್ಯಂತ ಸೋಜಿಗದ ವಿಷಯ!" ದೇವಚರರು, "ಅಲ್ಲಾಹನ ಆಜ್ಞೆಯ ಬಗ್ಗೆ ಆಶ್ಚರ್ಯಪಡುತ್ತೀರಾ?: ಓ 
ಇಬ್‌ರಾಹೀಮರ ಮನೆಯವರೇ, ನಿಮ್ಮ ಮೇಲೆ ಅಲ್ಲಾಹನ ದಯೆ ಮತ್ತು ಸಮೃದ್ದಿಗಳಿವೆ. ನಿಜವಾಗಿಯೂ 
ಅಲ್ಲಾಹನು ಅತ್ಯಧಿಕ ಸ್ತುತ್ಸರ್ಹನೂ ಮಹಿಮಾವಂತನೂ ಆಗಿರುತ್ತಾನೆ" ಎಂದು ಹೇಳಿದರು. 

(74-716) ಹೀಗೆ ಇಬ್‌ರಾಹೀಮರ ಭಯ ನೀಗಿದಾಗ ಮತ್ತು (ಸಂತತಿಯುಂಟಾಗಬಹುದೆಂಬ 
ಶುಭವಾರ್ತೆಯಿಂದ) ಅವರಿಗೆ ಸಂತೋಷವಾದಾಗ ಅವರು ನಮ್ಮೊಡನೆ ಲೂತ್‌ ಜನಾಂಗದ ಕುರಿತು 'ಜಗಳ' 
ಆರಂಭಿಸಿದರು. ವಾಸ್ತವದಲ್ಲಿ ಇಬ್‌ರಾಹೀಮರು ಸಹನಶೀಲರೂ ಕೋಮಲ ಹೃದಯಿಯೂ ಎಲ್ಲ ಸ್ಥಿತಿಗಳಲ್ಲೂ 
ನಮ್ಮ ಕಡೆಗೆ ಒಲಿಯುವವರೂ ಆಗಿದ್ದರು. (ಕೊನೆಗೆ ನಮ್ಮ ದೇವಚರರು ಅವರೊಡನೆ ಹೇಳಿದರು: "ಓ 


79. ದೇವಚರರು ಹ. ಇಬ್‌ರಾಹೀಮ್‌ರ(ಅ) ಬದಲಿಗೆ ಹ. ಸಾರಾರಿಗೆ(ಅ) ಈ ಶುಭವಾರ್ತೆ ನೀಡಲು ಕಾರಣವೇನೆಂದರೆ 
ಹ. ಇಬ್‌ರಾಹೀಮ್‌ರಿಗೆ(ಅ) ಅವರ ಎರಡನೆಯ ಪತ್ನಿಯಲ್ಲಿ ಹ. ಇಸ್ಮಾಈಲ್‌(ಅ) ಜನಿಸಿದ್ದರು. ಆದರೆ ಹ. ಸಾರಾರಿಗೆ(ಅ) 
ಅಷ್ಟರವರೆಗೂ ಮಕ್ಕಳಿಲ್ಲದಿದ್ದುದರಿಂದ ಅವರೇ ಹೆಚ್ಚು ದುಃಖಿತರಾಗಿದ್ದರು. ಅವರ ಈ ವ್ಯಥೆಯನ್ನು ನಿವಾರಿಸಲಿಕ್ಕಾಗಿ ನಿಮ್ಮಲ್ಲಿ 
ಹ. ಇಸ್‌ಹಾಕ್‌ರಂತಹ(ಅ) ಸುಪ್ರತಿಷ್ಠೆಯ ಪುತ್ರನ ಜನನವಾಗಲಿದೆ ಎಂದು ಮಾತ್ರವಲ್ಲ ಆ ಸುಪ್ಪತ್ರರ ತರುವಾಯ ಪೌತ್ರನೂ 
ಹ. ಯಲ್‌ಕೂಬ್‌ರೆಂಬ(ಅ) ಮಹಾ ಪ್ರವಾದಿಯಾಗಲಿರುವರೆಂಬ ಸುವಾರ್ತೆಯನ್ನೂ ಕೊಟ್ಟರು. 

80. ಹ. ಸಾರಾರು(ಅ)' ಇದನ್ನು ಕೇಳಿ ಸಂಶೋಷ ಪಡುವ ಬದಲಿಗೆ ಇದೊಂದು ದೌರ್ಬ್ಭಾಗ್ಯವೆಂದು ತಿಳಿದಿದ್ದರೆಂದು ಇದರ 
ಅರ್ಥವಲ್ಲ. ಸ್ತ್ರೀಯರು ಆಶ್ಚರ್ಯಪಟ್ಟಾಗ ಇಂತಹ ಪದಗಳನ್ನು ಬಳಸುವುದು ಸಾಮಾನ್ಯ ರೂಢಿ. ಇದರ ಅರ್ಥವು ನಿಘಂಟು 
ಕೊಡುವ ಅರ್ಥವಾಗಿರದೆ ಇವು ಆಶ್ಚರ್ಯಸೂಚಕ ಮಾತ್ರವಾಗಿರುತ್ತವೆ. 

81. ಆಗ ಹ. ಇಬ್‌ರಾಹೀಮ್‌ರ(ಅ) ಪ್ರಾಯ 100 ವರ್ಷ ಮತ್ತು ಹ. ಸಾರಾರ(ಅ) ಪ್ರಾಯ 90 ವರ್ಷವೆಂದು ಬೈಬಲಿನಿಂದ 
ತಿಳಿದು ಬರುತ್ತದೆ. 

82. ತಾತ್ಸರ್ಯವೇನೆಂದರೆ- ಈ ಪ್ರಾಯದಲ್ಲಿ ಸ್ವಭಾವತಃ ಮನುಷ್ಯನಲ್ಲಿ ಸಂತಾನೋತ್ಪತ್ತಿ ಆಗದಿದ್ದರೂ ಅಲ್ಲಾಹನ 
ಮಹಿಮೆಯಿಂದ ಅದು ಆಗುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಈ ಶುಭವಾರ್ತೆಯನ್ನು ಅಲ್ಲಾಹನ ವತಿಯಿಂದ ನೀಡಲಾಗುತ್ತಿರುವಾಗ 
ನಿಮ್ಮಂತಹ ಸತ್ಯವಿಶ್ವಾಸಿನಿ ಈ ಕುರಿತು ಆಶ್ಚರ್ಯ ಪಡಲು ಕಾರಣವೇ ಇಲ್ಲ, 

83. 'ಜಗಳ' ಎಂಬ ಪದವು ಈ ಸಂದರ್ಭದಲ್ಲಿ ಹ. ಇಬ್‌ರಾಹೀಮ್‌ರಿಗೆ(ಅ) ಅಲ್ಲಾಹನ ಜೊತೆಗಿದ್ದ ಅಗಾಧವಾದ ಪ್ರೇಮ 
ಮತ್ತು ಅಭಿಮಾನದ ಸಂಬಂಧವನ್ನು ಪ್ರಕಟಿಸುತ್ತದೆ. ಈ ಪದದಿಂದ ನಮ್ಮ ಕಣ್ಣ ಮುಂದೆ ನಿಲ್ಲುವ ದೃಶ್ಯವೇನೆಂದರೆ - ದೇವ 
ಮತ್ತು ದಾಸನ ನಡುವೆ ಒಂದು ದೀರ್ಪ ಕಾಲದ ಮಾತುಕತೆ ನಡೆಯುತ್ತದೆ. مہ‎ ಜನಾಂಗದ ಮೇಲಿನ ಯಾತನೆಯನ್ನು 
ಹೋಗಲಾಡಿಸಬೇಕೆಂದು ದಾಸನು ಒತ್ತಾಯ ಪಡಿಸುತ್ತಾನೆ. ಆಗ ದೇವನು ಆ ಜನಾಂಗವು ಈಗ ಒಳಿತಿನಿಂದ ಸಂಪೂರ್ಣ ಬರಡಾಗಿದೆ. 
ಅದರ ಅನಾಚಾರಗಳು ಯಾವುದೇ ರಿಯಾಯಿತಿ ತೋರಬಾರದ ಮಟ್ಟಕ್ಕೆ ಹದ ಮೊರಿ ಹೋಗಿವೆ ಎನ್ನುತ್ತಾನೆ. ಆದರೆ ದಾಸನು 
'ಪ್ರಭೂ, ಅದರಲ್ಲಿ ಕಿಂಚಿತ್ತಾದರೂ ಒಳಿತು ಉಳಿದಿದ್ದರೆ ಅದಕ್ಕೆ ಸ್ವಲ್ಪ ಕಾಲಾವಕಾಶ ನೀಡು. ಆ ಒಳಿತು ಫಲಕಾರಿಯಾಗಲೂ 
ಬಹುದು' - ಎನ್ನುತ್ತಾನೆ. ಬೈಬಲಿನಲ್ಲೂ ಈ ಜಗಳದ ವಿವರವು ಸ್ವಲ್ಪ ಮಟ್ಟಿಗೆ ಇದೆ. ಆದರೆ ಕುರ್‌ಆನಿನ ಸ್ಥೂಲವಾದ ವಿವರಣೆಯು 
ಅದಕ್ಕಿಂತಲೂ ಹೆಚ್ಚು ವಿಶಾಲಾರ್ಥ ಹೊಂದಿದೆ. (ಹೋಲಿಕೆಗೆ ನೋಡಿರಿ; ಆದಿಕಾಂಡ 18:23-32) 


ಕಾಂಡ-12 


11. ಹೂದ್‌ ۱ 715 


20 


42 2 210 ಪಿ. 
EE pe چَاءَتٌ مَسَُلْتَالَوْطا یی 5 وَضَاق لِم د7ء‎ 


کت ویر و 


ಇಬ್‌ರಾಹೀಮರೇ, ಇನ್ನು ವಾದಿಸಬೇಡಿರಿ. ನಿಶ್ಚಯವಾಗಿಯೂ ನಿಮ್ಮ ಪ್ರಭುವಿನ ಅಪ್ಪಣೆ ಆಗಿ ಹೋಗಿದೆ. 
ಇನ್ನು ಅವರ ಮೇಲೆ ಯಾರಿಂದಲೂ ನೀಗಿಸಲಾಗದಂತಹ ಯಾತನೆ ಬಂದೇ ಶೀರುವುದು.* 

(77-81) ದೇವಚರರು 'ಲೂತರ ಬಳಿಗೆ ಬಂದಾಗ ಅವರ ಆಗಮನದಿಂದ ಅವರು ತುಂಬಾ 
ಗಾಬರಿಗೊ೦ಡರು ಮತ್ತು ಅವರ ಮನಸ್ಸು ಕುಗ್ಗಿತು. ಇಂದು ಮಹಾ ಗಂಡಾಂತರದ ದಿನವೆಂದರು.* (ಈ 


84, ಹ. ಇಬ್‌ರಾಹೀಮ್‌ರ(ಅ) ಈ ಘಟನೆಯನ್ನು ಈ ವಿಷಯ ಪರಂಪರೆಯಲ್ಲಿ - ಮುಖ್ಯವಾಗಿ ಲೂತ್‌ರ(ಅ) ಜನಾಂಗದ 
ಕಥೆಗೆ ಪೀಠಿಕೆಯ ರೂಪದಲ್ಲಿ ವಿವರಿಸಿರುವುದರ ಔಚಿತ್ಯವೇನೆಂದು ತಿಳಿಯಲು ಕೆಳಗೆ ಕಾಣಿಸಿದ ಎರಡು ವಿಷಯಗಳನ್ನು ಗಮನಿಸಬೇಕು: 

1 ಇಲ್ಲಿ ಅಭಿಸಂಬೋಧಿತರು ಕುರೈಶರು. ಇವರು ಹ. ಇಬ್‌ರಾಹೀಮ್‌ರ(ಅ) ಸಂತತಿಯವರಾದುದರಿಂದ ನಮ್ಮ ಮೇಲೆ 
ದೇವ ಯಾತನೆ ಎರಗುವುದಾದರೂ ಹೇಗೆ ಎಂಬ ಅಹಂಭಾವ ಅವರಲ್ಲಿತ್ತು. ಈ ಮಿಥ್ಮ ಅಹಂಭಾವವನ್ನು ಮುರಿಯಲಿಕ್ಕಾಗಿ 
ಮೊದಲು ಹ. ನೂಹ್‌ರ(ಅ) ಕಾಲದ ದೃಶ್ಯವನ್ನು ತೋರಿಸಲಾಯಿತು. ಹ. ನೂಹ್‌ರಂತಹ(ಅ) ಮಹಾ ಪ ಪ್ರವಾದಿಯು ತಮ್ಮ ಕಣ್ಣ 
ಮುಂದೆಯೇ ತಮ್ಮ ಮಗನು ನೀರಲ್ಲಿ ಮುಳುಗುತ್ತಿ ಶ್ತಿರುವುದನ್ನು ಕಂಡು ಮರುಗಿ ಅವನನ್ನು ರಕ್ಷಿಸಬೇಕೆಂದು ಅಲ್ಲಾಹನೊಡನೆ 
ಪ್ರಾರ್ಥಿಸುತ್ತಾರೆ. ಆದರೆ ಮಗನ ವಿಷಯದಲ್ಲಿ ಅವರ ಶಿಫಾರಸು ಫಲಕಾರಿಯಾಗಲಿಲ್ಲ - ಮಾತ್ರವಲ್ಲ ಈ ತರದ ಶಿಫಾರಸು 
ಮಾಡಿದುದಕ್ಕಾಗಿ ಅವರನ್ನು ಗದರಿಸಲಾಗುತ್ತದೆ. ಆ ಬಳಿಕ ಈಗ ಹ. ಇಬ್‌ರಾಹೀಮ್‌ರ(ಅ) ಇನ್ನೊಂದು ದೃಶ್ಯವನ್ನು ಮುಂದೆ 
ತರಲಾಗುತ್ತದೆ. ಒಂದು ಕಡೆ ಅವರ ಮೇಲೆ ವಿಶೇಷ ಅನುಗ್ರ ಹಗಳಿದ್ದು ಅತ್ಯಂತ ಪ್ರೀತಿ ಪೂರ್ವಕವಾಗಿ ಅವರ ಪ ಮ್‌ ಪವೆತ್ತಲಾಗುತ್ತಿದೆ. 
ಆದರೆ, ಇನ್ನೊಂದು ಕಡೆ ಈ ಪರಮ ಪ್ರಿಯ ಹ. ಇಬ್‌ರಾಹೀಮ್‌ರೇ(ಅ) ನ್ಯಾಯಪಾಲನೆಯ ವಿಷಯದಲ್ಲಿ ಹಸ್ತಕ್ಟೇಪ ನಡೆಸಿದಾಗ 
ಅಲ್ಲಾಹನು ಆ ಅಪರಾಧಿ ಜನಾಂಗದ ಪರವಾಗಿರುವ ಅವರ ಶಿಫಾರಸನ್ನು ರದ್ದುಗೊಳಿಸಿಬಿಡುತ್ತಾನೆ. 

2) ಕುರೈಶರು, ಕರ್ಮಕ್ಕೆ ತಕ್ಕ ಪ್ರತಿಫಲ ಕೊಡುವಂತಹ ಯಾವ ದೇವ ನಿಯಮವನ್ನು ಮರೆತು ನಿಪ್ಲಿಂತರಾಗಿ ಕುಳಿತಿರುವರೋ 
ಆ ದೇವ ನಿಯಮವು ಯಾವ ರೀತಿ ಇತಿಹಾಸದುದ್ದಕ್ಕೂ ನಿರಂತರವಾಗಿ ಪ್ರಕಟಿವಾಗುತ್ತಿರುತ್ತದೆಂಬುದನ್ನು ಅವರಿಗೆ ತೋರಿಸುವುದು 
ಈ ಉಪನ್ಮಾಸದ ಒಂದು ಉದ್ದೇಶವಾಗಿರುತ್ತದೆ. ಒಂದೆಡೆ ಹ. ಇಬ್‌ರಾಹೀಮ್‌ರಿದ್ದಾರೆ(ಅ). ಅವರಿಗೆ ಅಲ್ಲಾಹನು (ಅವರ 

ಸಂಧತೆ ಮತ್ತು) ಸತ್ಯ ರ್ಮಗಳೆ ಫಲವಾಗಿ, ಬಂಜೆಯಾಗಿದ್ದ ಅವರ ಪಶ್ಲಿಯ ಗರ್ಭದಿಂದ ಹ. ಇಸ್‌ಹಾಕ್‌ರನ್ನು (ಅ) ಸೃಷ್ಟಿಸುತ್ತಾನೆ. 
ಆ ون‎ ಅವರಲ್ಲಿ ಹ. ಯಲ್‌ಕೂಬ್‌ರ(ಅ) ಜನನವಾಗುತ್ತದೆ. ಅವರಿಂದ ಹ. ಇಬ್‌ರಾಹೀಮ್‌ರು(ಅ) ನಿರ್ಗತಿಕ ವಲಸಿಗರಾಗಿ 
ಬಂದು ನೆಲೆಸಿದ್ದ ಫೆಲೆಸ್ತೀನ್‌ ಮತ್ತು ಸಿರಿಯಾಗಳಲ್ಲಿ ಅನೇಕ ಶತಮಾನಗಳ ವರೆಗೂ ಕೀರ್ತಿಭೇರಿಯನ್ನು ಮೊಳಗಿಸುತ್ತಿದ್ದ 
ಬನೀಇಸ್ರಾಈಲ್‌ ಎಂಬ ಸಂತತಿ ಹೊರಡುತ್ತದೆ. ಇನ್ನೊ ೦ದೆಡೆ ಲೂತರ ಜನಾಂಗವಿದೆ. ಅದು ಅದೇ ಪ್ರದೇಶದ ಒಂದು ಭಾಗದಲ್ಲಿ 
ತನ್ನ ಸುಖಾಡಂಬರ ಹಾಗೂ ಅನಾಚಾರಗಳಲ್ಲಿ ಮುಳುಗಿದೆ. ಅದು ಹ. ಲೂತ್‌ರ(ಅ) ಸದುಪದೇಶಗಳನ್ನು ಕಿಂಚಿತ್ತೂ ಗಮನಿಸದೆ 
ತಮಾಷೆಯಲ್ಲೇ ಹಾರಿಸಿ ಬಿಡುತ್ತಲಿದೆ. ಆದರೆ, ಯಾವ ದಿನದಲ್ಲಿ ಹ. ಇಬ್‌ರಾಹೀಮ್‌ರ(ಅ) ಸೆಂತತಿಯಿಂದ ಒಂದು ಕೀರ್ತಿಶಾಲಿ 
ಜನಾಂಗವನ್ನು ಹೊರ ತರುವ ನಿರ್ಧಾರವಾಗುತ್ತದೋ ಅದೇ ದಿನ ಆ ದುರಾಚಾರಿ ಜನಾಂಗವನ್ನು ಈ ಲೋಕದಿಂದ ಅಳಿಸಿ ಬಿಡುವ 
ಆಜ್ಞೆಯೂ ಜಾರಿಯಾಗುತ್ತದೆ. ಅದನ್ನು ಅದೆಂತಹ ಘೋರ ಶಿಕ್ಷೆಯ ಮೂಲಕ وت‎ ತ್ರದೆಂದರೆ ಇಂದು ಅದರ ನಾಡಿನ 
ಯಾವ ಕುರುಹು ಕೂಡಾ ಹುಡುಕಿದರೂ ಸಿಗುವುದಿಲ್ಲ. 

85. ಅಲ್‌ ಅಲ್‌ರಾಫ್‌ ಅಧ್ಯಾ ಯದ' 10ನೆಯ ಪಾರಾದ ಟಿಪ್ಪಣಿಗಳನ್ನು ನೋಡಿರಿ. 

೬6. ಈ ಕಥೆಯ ವಿವರಗಳು ಪವಿತ್ರ ಕುರ್‌ಅನಿನಲ್ಲಿವೆ. ಆ ದೇವಚರರು ಸುಂದರ ಬಾಲಕರ ರೂಪದಲ್ಲಿ ಹ. 
ಲೂತ್‌ರಲ್ಲಿಗೆ(ಅ) ಹೋದರೆಂದೂ ಅವರು ದೇವಚರರೆಂದು ಹ. ಲೂತ್‌ರಿಗೆ(ಅ) ಶಿಳಿಯಲಿಲ್ಲ ್ಲಿವೆಂದೂ ಅದರಿಂದ ವ, ೈಕ್ರವಾಗುತ್ತದೆ. 


ಕಾಂಡ - 12 


716 ಕುರ್‌ಆನ್‌ ವ್ಯಾಖ್ಯಾನ 


7 


ಎಮು FANG “NG 4 A 

೨೨% 2 ود‎ Ar pa ೨% 4 
امن‎ ಹ SE اَظهَرِلكُمْ‎ 

೨ He ತಗೆ کا‎ 4 pa Po ಫೆ 
ಟಬ لبنيك مِن من َو‎ WERT Too 


ಅತಿಥಿಗಳು ಬಂದೊಡನೆ) ಅವರ ಜನಾಂಗದವರು ಸ್ವಚ್ಛಂದವಾಗಿ ಅವರ ಮನೆಯ ಕಡೆಗೆ ಧಾವಿಸಿ ಬಂದರು. 
ಅವರು ಮುಂಚಿನಿಂದಲೇ ಇಂತಹ ದುಶ್ವಟವಿದ್ದವರಾಗಿದ್ದರು. ಅವರೊಡನೆ ಲೂತ್‌ ಹೀಗೆಂದರು, "ಓ ನನ್ನ 
ಜನಾಂಗದವರೇ, ಇದೋ ನನ್ನ ಪ್ರತ್ರಿಯರಿದ್ದಾರೆ. ಇವರು ನಿಮಗೆ ಅಧಿಕ ಪವಿತ್ರರು."' ಅಲ್ಲಾಹನನ್ನು ಒಂದಿಷ್ಟು 
ಭಯಪಡಿರಿ. ನನ್ನ ಅತಿಥಿಗಳ ಬಗ್ಗೆ ನನ್ನನ್ನು ಅಪಮಾನಗೊಳಿಸಬೇಡಿರಿ. ನಿಮ್ಮಲ್ಲಿ ಸಜ್ಜನನಾರೂ ಇಲ್ಲವೇ?" 
ಅವರು (ಈ ರೀತಿ) ಉತ್ತರಿಸಿದರು, "ನಿಮ್ಮ ಪುತ್ರಿಯರಲ್ಲಿ ನಮಗೇನೂ ಹಕ್ಕಿಲ್ಲವೆಂಬುದು ನಿಮಗೆ ಗೊತ್ತೇ 
ಇದೆ.೫ ನಾವು ಇಚ್ಛಿಸುವುದೇನೆಂಬುದೂ ನಿಮಗೆ ತಿಳಿದಿದೆ." ಲೂಕ್‌ ಹೇಳಿದರು: "ಅಕಟ ನಿಮ್ಮನ್ನು ತಡೆಯುವ 


ಆದುದರಿಂದಲೇ ಈ ಅತಿಥಿಗಳ ಆಗಮನದಿಂದ ಹ. ಲೂತ್‌ರು(ಅ) ಗಾಬರಿಗೊಂಡರು ಮತ್ತು ದುಃಖಿಸಿದರು. ತಮ್ಮ ಜನಾಂಗವು 
ಎಂತಹ ದುರಾಚಾರಿ ಮತ್ತು ನಿರ್ಲಜ್ಞ ಜನಾಂಗವೆಂಬುದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. 

$7. ಹ. ಲೂತ್‌ರು(ಅ) ತಮ್ಮ ಜನಾಂಗದ ತರುಣಿಯರ ಕಡೆಗೆ ಸೂಚನೆಯಿತ್ತಿರಬಹುದು. ಏಕೆಂದರೆ, ಪ್ರವಾದಿಯು 
ಜನಾಂಗಕ್ಕೆ ಪಿತೃ ಸದೃಶರಾಗಿರುತ್ತಾರೆ ಮತ್ತು ಜನಾಂಗದ ಹೆಣ್ಮಕ್ಕಳು ಅವರಿಗೆ ಪುತ್ರಿ ಸಮಾನವಾಗಿರುತ್ತಾರೆ. ಈ ಸೂಚನೆಯು ಅವರ 
ಸ್ವಂತ ಪುತ್ರಿಯರ ಕಡೆಗೂ ಆಗಿರಬಹುದು. ಹೇಗಿದ್ದರೂ ಹೆ. ಲೂತ್‌ರು(ಅ) ಅವರಿಗೆ ವ್ಯಭಿಚಾರದ ಸಲಹೆ ಕೊಟ್ಟಿರಬಹುದೆಂದು 
ಭಾವಿಸಲು ಸಾಧ್ಯವೇ ಇಲ್ಲ. 'ಇವರು ನಿಮಗೆ ಅಧಿಕ ಪವಿತ್ರರು' ಎಂಬ ಮಾತು ಇಂತಹ ತಪ್ಪು ಅರ್ಥಕಲ್ಲಿಸುವ ಅವಕಾಶವನ್ನೇ 
ಕೊಡುವುದಿಲ್ಲ. ನಿಮ್ಮ ಕಾಮಪಿಪಾಸೆಯನ್ನು ಅಲ್ಲಾಹನು ನಿಶ್ಚಯಿಸಿರುವ ಸಹಜ ಹಾಗೂ ಧರ್ಮಸಮ್ಮತ ರೀತಿಯಲ್ಲೇ ನೀಗಿಸಿರಿ. 
ಅದಕ್ಕಾಗಿ ಸ್ತ್ರೀಯರ ಕೊರತೆಯೇನೂ ಇಲ್ಲವೆಂಬುದೇ ಹ. ಲೂತ್‌ರ(ಅ) ಮಾತಿನ ಇಂಗಿತವಾಗಿತ್ತು. 

88. ಅವರು ಎಷ್ಟು ಕೀಳು ಮಟ್ಟಕ್ಕೆ ಇಳಿದಿದ್ದರೆಂಬುದರ ಚಿತ್ರವನ್ನು ಈ ಮಾತು ಸ್ಪಷ್ಟಪಡಿಸುತ್ತದೆ. ಅವರು ನೈಸರ್ಗಿಕ 
ಹಾಗೂ ಪರಿಶುದ್ಧ ಮಾರ್ಗವನ್ನು ಬಿಟ್ಟು ಅನೈಸರ್ಗಿಕ ಹಾಗೂ ಹೊಲಸು ಮಾರ್ಗದ ಕಡೆಗೆ ನಡೆದಿದ್ದರು. ಮಾತ್ರವಲ್ಲ. ಅವರ 
ಸಂಪೂರ್ಣ ಅಭಿರುಚಿ ಮತ್ತು ಒಲವು ಆ ಕೊಳಕು ದಾರಿಯ ಕಡೆಗೇ ಇತ್ತು. ಅವರ ಚಿತ್ರದಲ್ಲೀಗ ಆ ಕೊಳಕಿನ ಆಗ್ರಹವೇ 
ನೆಲೆಸಿತ್ತು. ಪರಿಶುದ್ಧ ಮಾರ್ಗವು ನಮಗೆ ಯೋಗ್ಯವಲ್ಲವೆನ್ನಲು ಅವರಿಗೆ ಸ್ವಲ್ಪವೂ ಅಳುಕುಂಟಾಗುತ್ತಿರಲಿಲ್ಲ. ಇದು ನೈತಿಕ 
ಅಧಃಪತನ ಮತ್ತು ಚಿತ್ತಭ್ರಷ್ಟತೆಯ ಚರಮ ಸೀಮೆಯಾಗಿತ್ತು. ಇದಕ್ಕಿಂತಲೂ ಕೀಳು ಮಟ್ಟವನ್ನು ಊಹಿಸಲಿಕ್ಕೂ ಅಸಾಧ್ಯ. ತನ್ನ 
ಚಿತ್ತ ದೌರ್ಬಲ್ಯದಿಂದಾಗಿ ನಿಪಿದ್ದ ಕಾರ್ಯಗಳನ್ನೆಸಗುತ್ತಿದ್ದರೂ ಧರ್ಮಸಮ್ಮತ ವಿಷಯವು ಅಪೇಕ್ಷಣೀಯ ಮತ್ತು ನಿಷಿದ್ಧ ಕಾರ್ಯವು 
ತಿರಸ್ಕಾರಯೋಗವೆಂದೂ ಭಾವಿಸುವವನ ವಿಷಯವು ಅಷ್ಟು ತೀಕ್ಷ್ಮವಾದುದಲ್ಲ. ಇಂತಹವನು ಒಂದಲ್ಲೊಂದು ದಿನ 
ಸುಧಾರಿಸಲ್ಪಡುವನೆಂದು ನಿರೀಕ್ಷಿಸಬಹುದು. ಒಂದು ವೇಳೆ ಸುಭಾರಣೆಯಾಗದಿದ್ದರೂ ಅವನೊಬ್ಬ ಕೆಟ್ಟುಹೋದ ವ್ಯಕ್ತಿ ಎಂದು 
ಮಾತ್ರ ಹೇಳಬಹುದಷ್ಟೆ. ಆದರೆ ಒಬ್ಬನ ಸರ್ವ ಸಂಪೂರ್ಣ ಅಭಿರುಚಿ ಮತ್ತು ಒಲವು ಹರಾಮ್‌(ನಿಷಿದ್ದ) ಕಾರ್ಯಗಳ ಕಡೆಗೇ 
ಇದ್ದು ಹಲಾಲ್‌(ಧರ್ಮಸಮ್ಮತ) ಕಾರ್ಯಗಳು 'ತನಗಾಗಿ ಇರುವುದೇ ಅಲ್ಲವೆಂದು ಭಾವಿಸುವವನು ಮಾನವನೆಂದು ಶಿಳಿಯಲಿಕ್ಕೂ 
ಸಾಧ್ಯವಿಲ್ಲ. ಅವನೊಂದು ಕೊಳಕು ಕ್ರಿಮಿಯಾಗಿದ್ದು ಅವನ ಬೆಳವಣಿಗೆಯು ಕೊಳಕಿನಲ್ಲೇ ಆಗಿರುತ್ತದೆ. ಇಂತಹ ಕ್ರಿಮಿಗಳು 
ನಿರ್ಮಲ ಪ್ರಿಯರ ನಡುವೆ ಹುಟ್ಟಿಬಿಟ್ಟರೆ, ಸ್ವಲ್ಪವೂ ತಡಮಾಡದೆ ಫಿನೈಲ್‌ನಂತಹ ಕೀಟನಾಶಕಗಳನ್ನು ಉಪಯೋಗಿಸಿ ಅವುಗಳನ್ನು 
ನಾಶಮಾಡಿ ತಮ್ಮ ನಿವಾಸವನ್ನು ಶುಚಿಗೊಳಿಸಬೇಕಾಗುತ್ತದೆ. ಹೀಗಿರುವಾಗ ಅಲ್ಲಾಹನು ತನ್ನ ಸೃಷ್ಟಿಯಾದ ಈ ಭೂಮಿಯಲ್ಲಿ ಇಂತಹ 
ಕೊಳಕು ಕೀಟಗಳನ್ನು ಎಷ್ಟು ಕಾಲದವರೆಗೆ ತಾನೆ ಇರಿಸುವನು. 


ಕಾಂಡ -12 


11. ಹೊದ್‌ A 717 


4\u ” 1 د 7 مد‎ 4 ಕಿ 3rd AGA پیا‎ 
OVENS UE ATEN 


لن ما يضر بآ A EL SLA‏ 

CG oR SED KISS HSI UL) 

ಫಿ PS OT RAYS PEC UES 
ANE PN کت‎ ESAS ON BGABLS 43 


ಶಕ್ತಿ ನನಗಿರುತ್ತಿದ್ದರೆ! ಅಥವಾ ನನಗೆ ಅಭಯ ಪಡೆಯಲು ಬಲವಾದ ಆಶ್ರಯವೇನಾದರೂ ಇರುತ್ತಿದ್ದರೆ!" 
ಆಗ ದೇವಚರರು ಅವರೊಡನೆ (ಹೀಗೆ) ಹೇಳಿದರು: "ಓ ಲೂತ್‌, ನಾವು ನಿಮ್ಮ ಪ್ರಭುವಿನಿಂದ ಕಳುಹಿಸಲ್ಪಟ್ಟ 
ದೇವಚರರಾಗಿರುತ್ತೇವೆ. ನಿಮಗೇನೂ ಕೇಡುಂಟು ಮಾಡಲು ಇವರಿಂದಾಗದು. ನೀವು ಕತ್ತಲೆ ಇರುವಾಗಲೇ ನಿಮ್ಮ 
ಕುಟುಂಬದವರನ್ನು ಸಂಗಡ ಕರೆದುಕೊಂಡು ಹೋಗಿಬಿಡಿರಿ. ನಿಮ್ಮಲ್ಲಿ ಯಾರೊಬ್ಬರೂ ಹಿಂದೆ ತಿರುಗಿ 
ನೋಡಬಾರದೆಂಬುದನ್ನು ನೆನಪಿಟ್ಟುಕೊಳ್ಳಿರಿ. ಆದರೆ ನಿಮ್ಮ ಪತ್ನಿ (ನಿಮ್ಮೊಂದಿಗೆ ಹೋಗಲಾರಳು) ಏಕೆಂದರೆ 
ಇವರ ಮೇಲೆ ಸಂಭವಿಸಲಿರುವುದೆಲ್ಲಾ ಅವಳ ಮೇಲೂ ಸಂಭವಿಸುವುದು. ಅವರ ವಿನಾಶಕ್ಕಾಗಿ ಪ್ರಾತಣಾಲವು 
ನಿಶ್ವಯಿಸಲ್ಪಟ್ಟಿದೆ.- ಇನ್ನು ಬೆಳಗಾಗಲು ಸಮಯವೇ ಎಷ್ಟಿದೆ!" 

(82-83) ಹೀಗೆ ನಮ್ಮ ತೀರ್ಮಾನದ ಸಮಯ ಬಂದಾಗ ನಾವು ಆ ನಾಡನ್ನು ಬುಡಮೇಲು ಮಾಡಿ 
ಬಿಟ್ಟೆವು ಮತ್ತು ಅದರ ಮೇಲೆ ಸುಟ್ಟಕಲ್ಲುಗಳನ್ನು ಎಡೆಬಿಡದೆ ಸುರಿಸಿದೆವು”' ಅವುಗಳ ಪೈಕಿ ಪ್ರತಿಯೊಂದು 
ಕಲ್ಲೂ ನಿಮ್ಮ ಪ್ರಭುವಿನ ಬಳಿ ಗುರುಶಿಸಲ್ಪಟ್ಟಿತ್ತು5: ಈ ಶಿಕ್ಷೆಯು ಆತ್ರಮಿಗಳಿಂದ ದೂರವಿಲ್ಲ. 


89. ತಾತ್ತರ್ಯವೇನೆಂದರೆ, ಇನ್ನು ಹೇಗಾದರೂ ಮಾಡಿ ಬೇಗಬೇಗನೆ ಈ ಪ್ರದೇಶದಿಂದ ಹೊರಟು ಹೋಗಬೇಕೆಂಬ ಚಿಂತೆ 
ಮಾತ್ರ ನಿಮಗಿರಬೇಕಾದುದು. ಹಿಂದಿನಿಂದ ಗದ್ದಲ ಮತ್ತು ಸ್ಫೋಟಗಳ ಸದ್ದನ್ನು ಕೇಳಿ ದಾರಿಯಲ್ಲೇ ನಿಂತು ಬಿಡಬಾರದು. 
ಯಾತನೆಯನ್ನೆರಗಿಸಲು ಯಾವ ಕ್ಷೇತ್ರದ ಆಯ್ಕೆಯಾಗಿದೆಯೋ ಅದರೊಳಗೆ ನೀವು ಯಾತನೆ ಎರಗುವ ವೇಳೆಯೂ 
ನಿಂತಿರುವಂತಾಗಬಾರದು. 

90. ನಿಮಗೆ ಯಾವುದೇ ಮಹಾತ್ಮರೊಂದಿಗೆ ಇರುವ ಸಂಬಂಧವಾಗಲಿ, ಮಹಾತ್ಮರ ಶಿಫಾರಸಾಗಲಿ ನಿಮ್ಮನ್ನು ನಿಮ್ಮ ಪಾಪಗಳ 
ಶಿಕ್ಷೆಯಿಂದ ರಕ್ಷಿಸಲಾರದೆಂಬ ಕುರಿತು ಜನರಿಗೆ ತಿಳಿಸಲಿಕ್ಕಾಗಿ ಈ ಅಧ್ಯಾಯದಲ್ಲಿ ವಿವರಿಸಲಾಗಿರುವ ಮೂರನೆಯ ಘಟನೆಯಿದು. 

91, ಬಹುಶಃ ಆ ಯಾತನೆಯು ಒಂದು ಕಠಿಣ ಭೂಕಂಪ ಮತ್ತು ಜ್ವಾಲಾಮುಖಿಯ ಸ್ಫೋಟದ ರೂಪದಲ್ಲಿ ಬಂದಿತ್ತು. 
ಭೂಕಂಪವು ಆ ನಾಡುಗಳನ್ನು ಬುಡಮೇಲುಗೊಳಿಸಿತು. ಜ್ವಾಲಾಮುಖಿಯ ಸ್ಫೋಟದಿಂದ ಅವರ ಮೇಲೆ ಕಲ್ಲು ಮಳೆಗರೆಯಲ್ಪಟ್ಟಿತು. 
ಸುಟ್ಟಿ ಮಣ್ಣಿನ ಕಲ್ಲುಗಳೆಂದರೆ ಜ್ವಾಲಾಮುಖಿ ಪ್ರದೇಶದಲ್ಲಿ ಭೂಗರ್ಭದೊಳಗೆ ಅತ್ಯುಪ್ಪತೆ ಮತ್ತು ಲಾವಾರಸದ ಪ್ರಭಾವದಿಂದಾಗಿ 
ಕಲ್ಲಿನ ರೂಪ ತಾಳಿದ್ದ ಮಣ್ಣು. ಲೂತ್‌ ಸಮುದ್ರದ ದಕ್ಷಿಣ ಮತ್ತು ಪೂರ್ವ ಭಾಗಗಳಲ್ಲಿ ಈ ಕಲ್ಲಮಳೆ ಬಿದ್ದುದರ ಕುರುಹುಗಳು 
ಈಗಲೂ' ಕಂಡು ಬರುತ್ತವೆ. ' 

92. ಪ್ರತಿಯೊಂದು ಕಲ್ಲು ವಿನಾಶ ಕಾರ್ಯದಲ್ಲಿ ಯಾವ ಪಾತ್ರ ವಹಿಸಬೇಕು ಮತ್ತು ಯಾವ ಕಲ್ಲು: ಯಾವ ಅಪರಾಧಿಯ 
ಮೇಲೆ ಬೀಳಬೇಕೆಂದು ದೇವವತಿಯಿಂದಲೇ ನಿಶ್ಚಿತವಾಗಿತ್ತು. 

93. ಅರ್ಥಾತ್‌- ಅನ್ಮಾಯದ ಈ ನೀತಿಯಲ್ಲಿ ಇಂದು ನಡೆಯುತ್ತಿರುವವರು ಯಾತನೆಯು ತಮ್ಮಿಂದ ದೂರವಿದೆಯೆಂದೇನೂ 
ಭಾವಿಸಬೇಕಾಗಿಲ್ಲ. ಯಾತನೆಯು ಲೂತರ ಜನಾಂಗಕ್ಕೆ ಬರಬಹುದೆಂದಾದರೆ ಇವರ ಮೇಲೂ ಎರಗಬಹುಡು. ಅಲ್ಲಾಹನನ್ನು 
ಅಸಹಾಯಕನಾಗಿ ಮಾಡಲು ಲೂತರ ಜನಾಂಗದಿಂದ ಸಾಧ್ಯವಾಗಲಿಲ್ಲ. ಹಾಗೆಯೇ ಇವರಿಂದಲೂ ಅದು ಸಾಧ್ಯವಾಗದು. 


ಕಾಂಡ-12 


718 ಕುರ್‌ಆನ್‌ ವ್ಯಾಖ್ಯಾನ 


: پ کٹ ೨%‏ 


yA Y3 


ممد 
سے سے 


PE 


Ky ಇ KN 


2a 3ے 3ط‎ 2 AE ہے‎ 203 C2 و رےاڑ ہے‎ 9೨4. 
OSMAN ES I NLS اذا نعل امو‎ MLA 


(84-86) ನಾವು 'ಮದ್‌ಯನ್‌'ನವರ ಕಡೆಗೆ ಅವರ ಬಂಧು ಶುಐಬರನ್ನು ಕಳುಹಿಸಿದೆವು” ಅವರು 
(ಹೀಗೆ) ಹೇಳಿದರು: "ಓ ನನ್ನ ಜನಾಂಗ ಬಾಂಧವರೇ,: ಅಲ್ಲಾಹನ ದಾಸ್ಕ-ಆರಾಧನೆ ಮಾಡಿರಿ. ಅವನ ಹೊರತು 
ಇನ್ನಾರೂ ನಿಮ್ಮ ಆರಾಧ್ಮನಿಲ್ಲ. ನೀವು ಅಳತೆ ಮತ್ತು ತೂಕದಲ್ಲಿ ಕಡಿಮೆ ಮಾಡಬೇಡಿರಿ. ಇಂದು ನಾನು 
ನಿಮ್ಮನ್ನು ಉತ್ತಮ ಸ್ಥಿತಿಯಲ್ಲಿ ಕಾಣುತ್ತಿದ್ದೇನೆ. ಆದರೆ ನಾಳೆ ನಿಮ್ಮ ಮೇಲೆ, ಎಲ್ಲರನ್ನೂ ಆವರಿಸಿಕೊಳ್ಳುವ 
ಯಾತನೆಯ ದಿನವೊಂದು ಬರಲಿರುವ ವಿಷಯದಲ್ಲಿ ಪಾನು ಭಯಪಡುತ್ತೇನೆ. نا‎ ನನ್ನ ಜನಾಂಗ ಬಾಂಧವರೇ, 
ನ್ಯಾಯದೊಂದಿಗೆ ಪೂರ್ತಿಯಾಗಿ ಅಳತೆ ಮತ್ತು ತೂಕ ಮಾಡಿಕೊಡಿರಿ. ಜನರಿಗೆ ಅವರ ವಸ್ತುಗಳನ್ನು ಕಡಿಮೆ 
ಮಾಡಿಕೊಡಬೇಡಿರಿ ಮತ್ತು ಭೂಮಿಯಲ್ಲಿ ಕ್ಷೋಭೆ ಹರಡುತ್ತ ನಡೆಯಬೇಡಿರಿ. ನೀವು ಸತ್ಯವಿಶ್ವಾಸಿಗಳಾಗಿರುವಿರಾದರೆ 
ಅಲ್ಲಾಹನು ನೀಡಿದ ಉಳಿತಾಯವೇ ನಿಮಗೆ ಉತ್ತಮ. ನಾನೇನೂ ನಿಮ್ಮ ಮೇಲ್ಲೋಟಗಾರನಲ್ಲ.' 

(87) ಅವರು ಉತ್ತರವಿತ್ತರು, "ಓ ಶುಖಬ್‌, ನಾವು ನಮ್ಮ ಪೂರ್ವಜರು ಆರಾಧಿಸುತ್ತಿದ್ದ ಆರಾಧ್ಯರನ್ನೆಲ್ಲಾ 
ತ್ಯಜಿಸಬೇಕು ಅಥವಾ ನಮ್ಮ ಸೊತ್ತುಗಳನ್ನೂ ನಮಗೆ ಸರಿ ಕಂಡಂತೆ ಬಳಸುವ ಅಧಿಕಾರವಿಲ್ಲವೆಂದು* 


94. ಅಲ್‌ರಾಫ್‌ ಅಧ್ಯಾಯದ 11ನೆಯ ರುಕೂಲ್‌ನ ಟಿಪ್ಪಣಿಗಳನ್ನು ನೋಡಿರಿ. 

95. ಅರ್ಥಾತ್‌- ನಿಮ್ಮ ಮೇಲೆ ನನ್ನ ಪ್ರಾಬಲ್ಕವೇನೂ ಇಲ್ಲ. ನಾನು ನಿಮ್ಮ ಹಿತಚಿಂತಕನಾದ ಒಬ್ಬ ಉಪದೇಶಕನು ಮಾತ್ರ. 
ಅತಿ ಹೆಚ್ಚೆಂದರೆ ನಾನು ನಿಮಗೆ ಉಪಬೇಶಿಸಬಲ್ಲೆ. ಮುಂದೆ ನನ್ನ ಉಪದೇಶವನ್ನು ಸ್ವೀಕರಿಸುವುದೂ ನಿರಾಕರಿಸುವುದೂ ನಿಮಗೆ 
ಬಿಟ್ಟದ್ದು. ಇಲ್ಲಿರುವ ಪ್ರಶ್ನೆಯು ನನ್ನ ವಿಚಾರಣೆಗೆ ಭಯಪಡುವುದೂ ಭಯಪಡದಿರುವುದೂ ಅಲ್ಲ. ಅಲ್ಲಾಹನ ವಿಚಾರಣೆಯೇ 
ಮುಖ್ಯವಾದುದು. ಆ ಭಯವು ನಿಮಗೆ ಇದ್ದರೆ, ನಿಮ್ಮ ಈ ವರ್ತನೆಗಳಿಂದ ದೂರ ಸರಿಯಿರಿ. 

96. ಇದು ಇಸ್ಲಾಮಿಗೆ ವಿರುದ್ಧವಾಗಿರುವ ಅಜ್ಞಾನಜನ್ಮ ವಿಚಾರಗಳನ್ನು ವಿವರಿಸಿ ಹೇಳುತ್ತದೆ. ಇಸ್ಲಾಮಿನ ದೃಷ್ಟಿಕೋನವೆಂದರೆ, 
ಅಲ್ಲಾಹನ ದಾಸ್ಯ-ಆರಾಧನೆಯ ಹೊರತು ಇನ್ನೇನಿದ್ದರೂ ಅದನ್ನು ಅನುಸರಿಸಬಾರದು. ಏಕೆಂದರೆ, ಇತರ ಯಾವ ಪದ್ಧತಿಯ ಬಗೆಗೂ 
ಬುದ್ಧಿಶಕ್ತಿಯ, ಜ್ಞಾನದ ಮತ್ತು ದೇವಗ್ರಂಥಗಳ ಆಧಾರ ಪ್ರಮಾಣಗಳಿಲ್ಲ. ದೇವ ದಾಸ್ಕ-ಆರಾಧನೆಯೂ ಕೇವಲ ಧಾರ್ಮಿಕ 
ಪರಿಮಿತಿಗೆ ಸೀಮಿತಗೊಂಡಿರಬಾರದು. ಅದು ಸಾಂಸ್ಕೃಶಿಕ ಆರ್ಥಿಕ, ರಾಜಕೀಯವೇ ಮೊದಲಾದ ಮಾನವ ಜೀವನದ ಸಕಲ 
ರಂಗಗಳಲ್ಲೂ ಇರಬೇಕು. ಏತಿಂದರೆ ಈ ಲೋಕದಲ್ಲಿ ಮಾನವನ ವಶದಲ್ಲಿರುವುದೆಲ್ಲವೂ ಅಲ್ಲಾಹನದೇ. ಆದುದರಿಂದ ಮಾನವನು 
ಅವುಗಳ ಪೈಕಿ ಯಾವುದರೊಂದಿಗೂ ಅಲ್ಲಾಹನ ಇಚ್ಛೆಯನ್ನು ಮೂರಿ ಸ್ವತಂತ್ರವಾಗಿ ವ್ಯವಹರಿಸುವ ಹಕ್ಕನ್ನು ಹೊಂದಿರುವುದಿಲ್ಲ. 
ಇದಕ್ಕೆ ವ್ಯತಿರಿಕ್ತವಾಗಿ, ಅಜ್ಞಾನಜನ್ಮ ದೃಷ್ಟಕೋನವೆಂದರೆ - ಹಿರಿಯರಿಂದ ಯಾವ ರೂಢಿ ನಡೆದು ಬಂದಿರುವುದೋ ಅದನ್ನೇ 
ಮಾನವನು ಅನುಸರಿಸುವುದು. ಅದಕ್ಕೆ ಆಧಾರ, ಅದು ಹಿರಿಯರ ಪದ್ಧತಿಯಾಗಿದೆ ಎಂಬುದು ಮಾತ್ರ. ಇದಲ್ಲದೆ ಮತಧರ್ಮಗಳ 
ಸಂಬಂಧವಿರುವುದು ಪೂಜೆ ಪುರಸ್ಕಾರಾದಿ ವಿಧಿ ಕರ್ಮಗಳೊಂದಿಗೆ ಮಾತ್ರ. ಜೀವನದ ಇತರ ಲೌಕಿಕ ವಿಷಯಗಳಲ್ಲಿ ನಮಗೆ ಇಷ್ಟ 

ಬಂದಂತೆ ನಡೆಯಲು ಸಂಪೂರ್ಣ ಸ್ವಾತಂತ್ರ್ಯವಿರಬೇಕು ಎಂಬುದು. 


ಕಾಂಡ -12 


11. ಹೊದ್‌ 719 


ನಿನ್ನ ನಮಾರು್‌ ನಿನಗೆ ಅಜ್ಞಾಪಿಸುತ್ತಿದೆಯೇ್‌' ಕೇವಲ ನೀನೊಬ್ಬನೇ ಮಹಾ ಸೌಜನ್ಯಶೀಲನೂ ಸನ್ಮಾರ್ಗನಿಷ್ಠನೂ 
ಆಗಿರುವೆಯಾ!" 

(88-90) ಶುಖಬ್‌ (ಹೀಗೆ) ಹೇಳಿದರು: "ಓ ನನ್ನ ಜನಾಂಗ ಬಾಂಧವರೇ, ನೀವೇ ವಿವೇಚಸಿರಿ, ನಾನು 
ನನ್ನ ಪ್ರಭುವಿನ ಕಡೆಯಿಂದ ಒಂದು ಸುಸ್ಪಷ್ಟ ಪ್ರಮಾಣದಲ್ಲಿದ್ದರೆ ಹಾಗೂ ಅವನು ನನಗೆ ತನ್ನ ಕಡೆಯಿಂದ 
ಉತ್ತಮ ಜೀವನಾಧಾರವನ್ನೂ ದಯಪಾಲಿಸಿದ್ದರೆ,'* (ಅನಂತರವೂ ನಾನು ನಿಮ್ಮ ಪಥಬ್ರಷ್ಟತೆ ಮತ್ತು ನಿಷಿದ್ದ 
ಸಂಪಾದನೆಗಳಲ್ಲಿ ಹೇಗೆ ಸಹಭಾಗಿಯಾಗಿರಲಿ?) ನಾನು ನಿಮ್ಮನ್ನು ಯಾವುದರಿಂದ ತಡೆಯುತ್ತಿರುವೆನೋ ಅದನ್ನು 


97. ವಾಸ್ತವದಲ್ಲಿ ಇದೊಂದು ವ್ಯಂಗ್ಯ ಮಾತು. ದೇವನ ಕುರಿತೇ ಅನಾಸ್ಥೆಯಿಂದಿದ್ದು ದುರಾಚಾರ ಲಂಪಟಿರಾಗಿರುವ 
ಪ್ರತಿಯೊಂದು ಸಮಾಜದಲ್ಲಿ ಇಂದಿಗೂ ಈ ಮನೋವೃತ್ತಿಯನ್ನು ನೀವು ಕಾಣುವಿರಿ. ನಮಾರಖ್‌, ಧಾರ್ಮಿಕತೆಯ ಪ್ರಥಮ ಹಾಗೂ 
ಅತಿ ಹೆಚ್ಚಾಗಿ ಪ್ರಕಟಗೊಳ್ಳುವ ಒಂದು ಕ್ರಿಯೆ. ಧರ್ಮಬ್ರಷ್ಟರು ಧಾರ್ಮಿಕತೆಯನ್ನು ಒಂದು ಅಪಾಯಕಾರಿ ಮಾತ್ರವಲ್ಲ ಅತ್ಯಂತ 
ಘೋರ ಅಪಾಯಕಾರಿ ವ್ಯಾಧಿಯೆಂದು ಭಾವಿಸುತ್ತಾರೆ. ಆದುದರಿಂದ ಇಂತಹವರ ಸಮಾಜದಲ್ಲಿ ಇದ; نہ‎ ಒಂದು ಉಪಾಸನೆಯ 
ಬದಲಿಗೆ ರೋಗದ ಚಿಹ್ನೆಯೆಂದು ಪರಿಗಣಿಸಲಾಗುತ್ತದೆ. ತಮ್ಮ ನಡುವೆ ನಮಾರು್‌ ಮಾಡುವವನನ್ನು ಕಂಡೊಡನೆ, ಇವನಿಗೆ 
"ಧಾರ್ಮಿಕತೆಯ ರೋಗ" ಸೋಂಕಿದೆ ಎಂದು ಅವರು ಭಾವಿಸುತ್ತಾರೆ. ಒಬ್ಬನಲ್ಲಿ ಧಾರ್ಮಿಕತೆಯುಂಟಾದಾಗ ಅವನು ತನ್ನ ಸ್ವಂತ 
ಕರ್ಮಶುದ್ಧಿ ಮಾತ್ರಕ್ಕೆ ತೃಪ್ತಿ ಪಡದೆ ಇತರರನ್ನು ಸಂಸ್ಕರಿಸ ತೊಡಗುತ್ತಾನೆಂಬ ಅದರ ವೈಶಿಷ್ಟ್ಯವನ್ನು ಅವರು ಬಲ್ಲವರಾಗಿರುತ್ತಾರೆ. 
ಅಂತಹವನು ಅಧಾರ್ಮಿಕತೆ ಮತ್ತು ಅನೈಶಿಕತೆಯನ್ನು ಖಂಡಿಸದೆ ಇರುವುದಿಲ್ಲವೆಂಬುದೂ ಅವರಿಗೆ ಗೊತ್ತಿದೆ. ಆದುದರಿಂದ 
ನಮಾರು್‌ ಮಾಡಲು ತೊಡಗಿದವನನ್ನು ಕಂಡೊಡನೆ ತಮ್ಮ ಸಹೋದರನಿಗೆ ಧಾರ್ಮಿಕತೆಯ ರೋಗ ತಗಲಿತು ಎಂಬುದಕ್ಕಾಗಿ 
ಮಾತ್ರ ಅವರಿಗೆ ಕಳವಳವುಂಟಾಗುವುದಲ್ಲ - ಇನ್ನು ಸದ್ಯದಲ್ಲೇ ನೈತಿಕತೆ ಮತ್ತು ಪ್ರಾಮಾಣಿಕತೆಗಳ ಉಪದೇಶಗಳು ಆರಂಭವಾಗಲಿವೆ 
ಮತ್ತು ಸಾಮಾಜಿಕ ಜೀವನದ ಪ್ರತಿಯೊಂದು ರಂಗದ ಬಗೆಗೂ ವಿಮರ್ಶೆಗಳ ಸರಣಿಯೇ ತೊಡಗಲಿದೆಯೆಂದು ಅವರು ಭಯ 
ಪಡುತ್ತಾರೆ. ಇಂತಹ ಸಮಾಜದಲ್ಲಿ ನಮಾರು್‌ ಅತಿ ಹೆಚ್ಚಾಗಿ ಟೀಕೆ ಟಿಪ್ಪಣಿಗಳಿಗೆ ಗುರಿಯಾಗಲು ಇದೇ ಕಾರಣ. ನಮಾರಖ್‌ 
ಮಾಡುವವನು ಎಲ್ಲಾದರೂ ಅವರಿಗೆ ಉಂಟಾದ ಭಯಕ್ಕನುಸಾರವೇ ವರ್ತಿಸಿ, ಕೆಡುಕುಗಳನ್ನು ಖಂಡಿಸಲಿಕ್ಕೂ ಒಳಿತುಗಳ 
ಉಪದೇಶಕ್ಕೂ ತೊಡಗಿದರೆ ಇವೆಲ್ಲ ಅಶುಭಗಳನ್ನು ತಂದುದು ಆ ನಮಾರ್‌ ಎಂಬಂತೆ ಅದನ್ನೇ ಶಪಿಸಲಾಗುತ್ತದೆ. 

98. ರಿರಖ್ಕ್‌ (ಜೀವನಾಧಾರ) ಎಂಬ ಪದವು ಇಲ್ಲಿ ಎರಡು ಅರ್ಥಗಳನ್ನು ಕೊಡುತ್ತದೆ. ಇದರ ಒಂದು ಅರ್ಥವು ಅಲ್ಲಾಹನ 
ವತಿಯಿಂದ ನೀಡಲಾದ ಪರಮಾರ್ಥ ಜ್ಞಾನ. ಇನ್ನೊಂದು ಸಾಮಾನ್ಯವಾಗಿ ಈ ಪದದಿಂದ ಪಡೆಯಲಾಗುವ ಅರ್ಥವೇ. ಅರ್ಥಾತ್‌- 
ಜೀವನ ನಿರ್ವಹಣೆಗಾಗಿ ಅಲ್ಲಾಹನು ತನ್ನ ದಾಸರಿಗೆ ದಯಪಾಲಿಸುವ ಸಕಲ ಮೂಲಗಳು. ಮೊದಲನೆಯ ಅರ್ಥದ ಪ್ರಕಾರ ಈ 
ವಾಕ್ಕವು, ಪ್ರವಾದಿತ್ವಕ್ಕೆ ಮುಂಚೆಯೂ ನಾನು ದೇವ ವತಿಯಿಂದ ನನ್ನ ಅಂತರಂಗದಲ್ಲೂ ವಿಶ್ವದ ನಿದರ್ಶನಗಳಲ್ಲೂ ಪರಮಾರ್ಥದ 
ಸುಸ್ಪಷ್ಟ ಸಾಕ್ಷ್ಯಾಧಾರಗಳನ್ನು ಕಾಣುತ್ತಿದ್ದೆ. ಅನಂತರ ನನ್ನ ಪ್ರಭು ನನಗೆ ನೇರವಾಗಿ ಸತ್ಯ ಜ್ಞಾನವನ್ನು ದಯಪಾಲಿಸಿದನು, ಇನ್ನು 
ನಾನು ತಿಳಿದೂ ತಿಳಿದೂ ನೀವು ಸಿಕ್ಕಿ ಬಿದ್ದಿರುವಂತಹ ಪಥಭ್ರಷ್ಟತೆ ಹಾಗೂ ಅನೈೆತಿಕತೆಗಳಲ್ಲಿ ಸಹಕಾರಿಯಾಗಲು ಎಪ್ಪಕ್ಕೂ 
ಸಿದ್ದೆನಿಲ್ಲವೆಂದೂ ಇದೇ ಅಧ್ಯಾಯದಲ್ಲಿ ಹ. ಮುಹಮ್ಮದ್‌(ಸ), ಹ. ನೂಹ್‌(ಅ) ಮತ್ತು ಹೆ. ಸಾಲಿಹ್‌ರ(ಅ) ಬಾಯಿಯಿಂದ 
ಹೇಳಿಸಲಾಗಿರುವ ಮಾತನ್ನೇ ಪ್ರತಿಪಾದಿಸುತ್ತದೆ. ಎರಡನೆಯ ಅರ್ಥ ಪ್ರಕಾರ "ನೀನೊಬ್ಬನು ಮಾತ್ರ ಸೌಜನ್ಮಶೀಲನೂ ಸನ್ಮಾರ್ಗಶೀಲನೂ 


720 ಕುರ್‌ಆನ್‌ ವ್ಯಾಖ್ಯಾನ 


p ರ್ತಿ - SNE 3೨ 7 GTO SSL ವ A 


ನಾನೇ ಮಾಡಲು ಎಷ್ಟು ಮಾತ್ರಕ್ಕೂ ಇಚ್ಛಿಸುವುದಿಲ್ಲ.” ನಾನು ನನ್ನಿಂದ ಸಾಧ್ಯವಾಗುವಷ್ಟು ಸುಧಾರಣೆ 
ಮಾಡಲಿಚ್ಛಿಸುತ್ತೇನೆ. ನಾನು ಮಾಡುವುದೆಲ್ಲವೂ ಅಲ್ಲಾಹನ ದಿವ್ಮಾನುಗ್ರಹದ ಆಧಾರದಲ್ಲಿದೆ. ನಾನು ಅವನ 
ಮೇಲೆಯೇ ಭರವಸೆಯಿರಿಸಿದ್ದೇನೆ ಮತ್ತು ಪ್ರತಿಯೊಂದು ವಿಷಯದಲ್ಲೂ ಅವನತ್ತಲೇ ವಾಲುತ್ತೇನೆ. ಓ ನನ್ನ 
ಜನಾಂಗ ಬಾಂಧವರೇ, ನನ್ನ ವಿರುದ್ಧವಿರುವ ನಿಮ್ಮ ಹಟಸಾಧನೆಯು ಕೊನೆಗೆ ನಿಮ್ಮ ಮೇಲೂ ನೂಹ್‌, 
ಹೂದ್‌ ಅಥವಾ ಸಾಲಿಹ್‌ರ ಜನಾಂಗದವರಿಗೆ ತಂದೊಡ್ಡಿದಂತಹ ಯಾತನೆಗೆ ಕಾರಣವಾಗದಿರಲಿ. ಲೂತರ 
ಸಾಂಗದವರಂತೂ ನಿಮಗಿಂತ ಹೆಚ್ಚೇನೂ ದೂರವಿಲ್ಲ." ನೀವು ನಿಮ್ಮ ಪ್ರಭುವಿನೊಡನೆ شع‎ ಯಾಚಿಸಿ. 
ಮತ್ತು ಅವನ ಕಡೆಗೆ ಮರಳಿರಿ. ನಿಶ್ಚಯವಾಗಿಯೂ ನನ್ನ ಪ್ರಭು ಕರುಣಾನಿಧಿಯೂ ತನ್ನ ಸೃಷ್ಟಿಗಳನ್ನು 
ಪ್ರೀತಿಸುವವನೂ ಆಗಿರುತ್ತಾನೆ. "' 
(91) ಅವರು ಹೀಗೆ ಉತ್ತರಿಸಿದರು: پت نا‎ ಬ್‌, ನಿನ್ನ ಅನೇಕ ಮಾತುಗಳು ನಮಗೆ ಅರ್ಥವೇ 


ಆಗಿಬಿಟ್ಟಿರುವೆ' ಎಂಬುದಾಗಿ ಅವರು ಹ. ಶುಖಬ್‌ರಿಗೆ(ಅ) ಹೇಳಿದ ಮೂದಲಿಕೆಯ ಮಾತುಗಳಿಗೆ ಉತ್ತರವಿದು.‏ مہ گی 
ಈ ಕಟು ಮಾತಿಗೆ -'ಬಂಧುಗಳೇ, ನನ್ನ ಪ್ರಭು ನು ನಗೆ ಪರಮಾರ್ಥವನ್ನು ಅರಿಯತಕ್ಕ ಜ್ಞಾನದೃಪ್ಟಿಯನ್ನೂ ಹಲಾಲ್‌(ಧರ್ಮಸಮ್ಮತ)‏ 
ಜೀವನಾಧಾರವೆನ್ನೂ ದಯಪಾಲಿಸಿರುವಾಗ, ನಿಮ್ಮ ಮೂದಲಿಕೆಯ ಮಾತುಗಳಿಂದ ಈ ಅನುಗ್ರಹವು ನಿಷ್ಪಲವಾಗಲಾರದು. ಅಲ್ಲಾಹನು‏ 
ನನಗೆ ಇಂತಹ ಅನುಗ್ರಹ ನೀಡಿರುವಾಗ ನಿಮ್ಮ ಪಥಭ್ರಪ್ವತೆಗಳನ್ನೂ ನಿಷಿದ್ದ ಸಂಪಾದನೆಗಳನ್ನೂ ಸತ್ಯವೆಂದೂ ಧರ್ಮಸಮ್ಮತವೆಂದೂ‏ 


ತಿಳಿದುಕೊಂಡು ಅವನಿಗೆ ಹೇಗೆ ಕೃತಪ್ಲನಾಗಲಿ” ಎಂಬ ಸೌಮ್ಮ یر‎ ಕೊಡಲಾಗಿದೆ. 

99. ಅರ್ಫಾತ್‌- ನಾನು ಆಡಿದುದನ್ನೇ ಮಾಡುತ್ತಿರುವುದನ್ನು ಕಂಡು ನೀವು ನನ್ನ ಸತ್ತಸಂಧತೆಯನ್ನು ತೂಗಬಲ್ಲಿರಿ. ನಾನು 
ನಿಮ್ಮನ್ನು ದೇವೇತರ ಸಾಸ್ನಿಧ್ಯದಿಂದ ತಡೆದು ಸ್ವತಃ ಬೇರಾವುದಾದರೊಂದು ಸ್ನಾನದ ಅರ್ಚಕನಾಗಿ ಕೂತಿರುತ್ತಿದ್ದರೆ ಆಗ ನಾನು 
ನನ್ನ ಪೌರೋಟಿತ ವನ್ನು ಮೆರೆಸಲಿಕ್ಕಾಗಿ ಇತರರ ಪ್ರತಿಷ್ಠೆಯನ್ನು ಕುಗ್ಗಿಸಲು ಪ್ರಯತ್ನಿಸುತ್ತಿರುವೆನೆಂದು ನೀವು ಹೇಳಬಹುದಿತ್ತು. 
ನಾನು ನಿಮ್ಮನ್ನು ನಿಷಿದ್ದ ಸಂಪಾದನೆಯಿಂದ ತಡೆಡು ಸ್ವತಃ ಅಪ್ರಾಮಾಣಿಕತೆಗಳನ್ನಸ ುತ್ತಿದ್ದರೆ, ನಾನು ಕೇವಲ ನನ್ನ ಪ್ರತಿಷ್ಠೆಗಾಗಿ 
ಪ್ರಾಮಾಣಿಕತೆಯ ಡಂಗುರ ಬಾರಿಸುತ್ತಿರುವೆನೆಂದೂ ನೀವು ಶಂಕಿಸಬಹುದಿತ್ತು. ನಿಮ್ಮನ್ನು ತಡೆಯುತ್ತಿರುವ ದುಷ್ಕತ್ಯಗಳಿಂದ ನಾನು 
ಸ್ವತಃ ದೂರವಿರುತ್ತಿರುವುದನ್ನು ನೀವು ನೋಡುತ್ತಿರುವಿರಿ. ನೀವು ಯಾವ ದೋಷಗಳಿಂದ ವಿಮುಕ್ತರಾಗಿರುವುದನ್ನು ನಾನು 
ಕಾಣಲಿಚ್ಛಿಸುತ್ತೇಮೋ ಅವುಗಳಿಂದ ಸ್ವತಃ ನಾನೂ ಮುಕ್ತನಾಗಿದ್ದೇನೆ. ನಿಮಗೆ ನಾನು ಕರೆ ಕೊಡುತ್ತಿರುವ ಮಾರ್ಗವನ್ನೇ ನಾನೂ 
ನನಗಾಗಿ ಆಯ್ದುಕೊಂಡಿದ್ದೇನೆ. ನನ್ನ ಆಹ್ವಾನೆದಲ್ಲಿ ನಾನು ಸತ್ಮಸಂಧನೆಂಬುದಕ್ಕೆ ಇವೇ ಸಾಕ್ಲಿಯಾಗಿದೆ. 

100. ಅರ್ಥಾತ್‌- ಲೂತರ ಜನಾಂಗದ ಘಟನೆಯು ಇನ್ನೂ ಹಸಿರಾಗಿಯೇ ಇದೆ ಮತ್ತು ಅದು ನಿಮ್ಮ ಸಮವೊಪದಲ್ಲೇ 
ನಡೆದಿತ್ತು. ಬಹುಶಃ ಲೂತ್‌ ಜನಾಂಗದ ವಿನಾಶ ಸಂಭವಿಸಿ ಅಂದಿಗೆ ಆರೇಳು ಶತಮಾನಗಳಿಗಿಂತ ಹೆಚ್ಚು ಕಾಲ ಕಳೆದಿರಲಿಲ್ಲ. 
ಬೌಗೋಲಿಕವಾಗಿಯೂ ಹ. ಶುಐಬ್‌ರ(ಅ) ನಾಡು, ಲೂತ್‌ರ(ಅ) ಜನಾಂಗವಿದ್ದ ಪ್ರದೇಶಕ್ಕೆ ಸಮೂಪದಲ್ಲೇ ಇತ್ತು. 

101. ಅರ್ಥಾತ್‌- ಅಲ್ಲಾಹ್‌ ಕಲ್ಲೆದೆಯವನಲ್ಲ; ಕ್ರೊರಿಯಲ್ಲ; ತನ್ನೆ ದಾಸರಿಗೆ ವಿನಾ ಕಾರಣ ಶಿಕ್ಷೆ ಕೊಡಲು ಹಾಗೂ ಅವರನ್ನು 
ಹೊಡೆದು ಬಡಿದು ಸಂತೋಷ ಪಡಲು ಅವನಿಗೆ ತನ್ನ ಸೃಷ್ಟಿಯ ಮೇಲೆ ಅಂತಹ ದ್ವೇಷವೇನೂ ಇಲ್ಲ. ನೀವು ನಿಮ್ಮ 
ಉದ್ದಟತನದಲ್ಲಿ ಹದಪೊರಿದಾಗ ಮತ್ತು ಗೊಂದಲ ಗಲಭೆಗಳನ್ನು ತೊರೆಯದಿರುವಾಗ ಅವನು ೭ ಒಲ್ಲದ ಮ ಮನಸ್ಸಿನಿಂದ ನಿಮಗೆ 
ಶಿಕ್ಷೆ ಕೊಡುತ್ತಾನೆ. ನೀವು ಎಷ್ಟೇ ಅಪರಾಧಗಳನ್ನು ಮಾಡಿದ್ದರೂ ನಿಮ್ಮ ದುಷ್ಕರ್ಮಗಳಿಗಾಗಿ ಪಶ್ಚಾತ್ತಾಪ ಪೆಟ್ಟು ಅವನ ಕಡೆಗೆ 
ಮರಳಿದರೆ, ಅವನ: ಕೃಪಾಶ್ರಯ ನಿಮಗಾಗಿ ತೆರೆದಿರುವುದು. ಏಕೆಂದರೆ, ತಾನು ಮಾಡಿದ ಸೃಷ್ಟಿಯ ಮೇಲೆ ಅವನಿಗೆ ಅಪಾರ 


ಪ್ರೇಮವಿದೆ. ۰ J 


ಕಾಂಡ-12 


11. ಹೂದ್‌ 721 


9 ws 2 ೨ 16 کت‎ LTS ہر >دإ‎ 
اعَرِمَليِلْ ری ادن‎ 2 sop LEE 3 ie 
ಆಗುವುದಿಲ್ಲ.' ನೀನು ನಮ್ಮೊಳಗೆ ಓರ್ವ ಬಲಹೀನನಾಗಿರುವುದನ್ನು ನಾವು ಕಾಣುತ್ತೇವೆ. ನಿನ್ನ 
ಪರಿವಾರವಿಲ್ಲದಿರುತ್ತಿದ್ದರೆ ನಾವೆಂದೋ ನಿನ್ನನ್ನು ಕಲ್ಲೆಸೆದು ಕೊಂದು ಹಾಕುತ್ತಿದ್ದೆವು. ನೀನು ನಮಗಿಂತ 


ಬಲಾಢ್ಯ್ಕನೇನೂ ಅಲ್ಲು"! 


ಪ್ರವಾದಿವರ್ಯರು(ಸು ಈ ವಿಷಯವನ್ನು ಎರಡು ಉತ್ತಮ ಉದಾಹರಣೆಗಳ ಸಹಿತ ವಿವರಿಸಿರುವರು. ಒಂದನೆಯ 
ಉದಾಹರಣೆ - ನಿಮ್ಮಲ್ಲೊಬ್ಬನ ಒಂಟೆಯು ಒಂದು ನಿರ್ಜಲ ಮರುಭೂಮಿಯಲ್ಲಿ ಕಳೆದು ಹೋಗಿದೆ. ಅವನ ಅನ್ನಪಾನೀಯ 
ಸಾಧನಗಳೆಲ್ಲವೂ ಆ ಒಂಟೆಯ ಮೇಲೆಯೇ ಇವೆ. ಅವನು ಅದನ್ನು ಎಲ್ಲೆಲ್ಲಾ ಹುಡುಕಿಯೂ ಸಿಗದೆ ನಿರಾಶನಾಗಿದ್ದಾನೆ. ಕೊನೆಗೆ 
ಇನ್ನು ಬದುಕುವ ಆಶೆಯನ್ನೇ ತೊರೆದು ಒಂದು ಮರದ ಕೆಳೆಗೆ ಮಲಗಿ ಬಿಟ್ಟಿದ್ದಾನೆ. ಹೀಗಿರುವಾಗ ಹಠಾತ್ತನೆ ಆ ಒಂಟಚೆಯು 
ಅವನ ಮುಂದೆ ಬಂದು ನಿಲ್ಲುತ್ತದೆ. ಆಗ ಅವನಿಗೆ ಎಷ್ಟು ಸಂತಶೋಷವಾಗುವುದೋ ಅದಕ್ಕಿಂತಲೂ ಹೆಚ್ಚು ಸಂಶೋಷವು ಅಲ್ಲಾಹನಿಗೆ 
ಸನ್ಮಾರ್ಗ ಭ್ರಷ್ಟನಾದ ತನ್ನ ಒಬ್ಬ ದಾಸನು ಪಶ್ಚಾತ್ತಾಪ ಪಟ್ಟು ತನ್ನೆಡೆಗೆ ಮರಳಿದಾಗ ಉಂಟಾಗುತ್ತದೆ. ಎರಡನೆಯ ಉದಾಹರಣೆಯು 
ಇದಕ್ಕಿಂತಲೂ ಹೆಚ್ಚು ಪರಿಣಾಮಕಾರಿಯಾಗಿದೆ. ಹ. ಉಮರ್‌ರು(ರ) ಹೀಗೆ ನಿರೂಪಿಸುತ್ತಾರೆ - ಒಮ್ಮೆ ಪ್ರವಾದಿವರ್ಯರ(ಸ) ಮುಂದೆ 
ಕೆಲವು ಮಂದಿ ಸೆರೆಯಾಳುಗಳನ್ನು ತರಲಾಯಿತು. ಅವರಲ್ಲಿ ಒಬ್ಬ ಮಹಿಳೆಯೂ ಇದ್ದಳು. ಅವಳ ಮೊಲೆಹಾಲನ್ನು ಕುಡಿಯುವ 
ಶಿಶು ಅವಳಿಂದ ತಪ್ಪಿಹೋಗಿತ್ತು. ಅವಳು ಮಾತೃಪ್ರೇಮ ಪರವಶಳಾಗಿ ಕಂಡ ಕಂಡ ಮಕ್ಕಳನ್ನು ಅಪ್ಪಿ ಹಿಡಿದು ಹಾಲುಣಿಸುತ್ತಿದ್ದಳು. 
ಅವಳ ಈ ಅವಸ್ಥೆಯನ್ನು ಕಂಡು ಪ್ರವಾದಿವರ್ಯರು(ಸ) ನಮ್ಮೊಡನೆ - ಈ ತಾಯಿ ತನ್ನ ಮಗುವನ್ನು ತಾನೇ ಬೆಂಕಿಗೆ ಹಾಕಿ 
ಬಿಡುವಳೆಂದು ನೀವು ಭಾವಿಸುತ್ತೀರಾ? ಎಂದು ಕೇಳಿದರು. ಅದಕ್ಕೆ ನಾವು ಹೇಳಿದೆವು 'ಎಷ್ಟು ಮಾತ್ರಕ್ಕೂ ಇಲ್ಲ, ಸ್ವತಃ ಎಸೆಯುವ 
ಮಾತಂತಿರಲಿ, ಅದು ಬೀಳುವುದನ್ನು ಕಂಡಾಗ ಅದನ್ನು ರಕ್ಷಿಸಲು ಆಕೆ ಏನು ಬೇಕಾದರೂ ಮಾಡಲು ಸಿದ್ಧಳಿರುವಳು' ಆಗ 
ಪ್ರವಾದಿವರ್ಯರು(ಸ), 'ಅಲ್ಲಾಹನಿಗೆ ತನ್ನ ದಾಸನ ಮೇಲೆ ಈ ತಾಯಿಗೆ ತನ್ನ ಕಂದನ ಮೇಲಿರುವುದಕ್ಕಿಂತಲೂ ಎಷ್ಟೋ ಪಟ್ಟು 
ಹೆಚ್ಚು ದಯೆ ಇದೆ'- ಎಂದರು. 

ಚೆನ್ನಾಗಿ ವಿವೇಚಿಸುವಾಗ ಸ್ವತಃ ನಮಗೂ ಇದು ಅರ್ಥವಾಗುತ್ತದೆ. ಮಕ್ಕಳನ್ನು ಸಾಕಿ ಸಲಹಲು ಬೇಕಾದ ಪ್ರೇಮವನ್ನು ತಂದೆ 
ತಾಯಿಗಳ ಹೃದಯಗಳಲ್ಲಿ ಮೂಡಿಸಿದವನು ಅಲ್ಲಾಹನೇ ತಾನೆ. ಅಲ್ಲಾಹನು ಹೆತ್ತವರಲ್ಲಿ ಈ ಪ್ರೇಮವನ್ನು ಸೃಷ್ಟಿಸದಿರುತ್ತಿದ್ದರೆ, 
ಪ್ರತಿಯೊಬ್ಬನಿಗೂ ತನ್ನ ಮಕ್ಕಳಿಗಿಂತ ದೊಡ್ಡ ಶತ್ರುಗಳು ಬೇರಾರೂ ಇರುತ್ತಿರಲಿಲ್ಲ. ಏಕೆಂದರೆ ಆ ಮಕ್ಕಳಿಂದಾಗಿ ಅತಿ ಹೆಚ್ಚಾಗಿ 
ಕಾಟಿ ಅನುಭವಿಸುವವರು ಹೆತ್ತವರೇ. ಹೀಗಿರುತ್ತಾ, ಈ ಮಾತೃ ಪ್ರೇಮ کہ‎ ವಾತ್ಸಲ್ಯಗಳೆನ್ನು ಸೃಷ್ಟಿ ಮಾಡಿರುವಂತಹ 
ಅಲ್ಲಾಹನಲ್ಲಿ ತನ್ನ ಸ್ವಂತ ಸೃ್ಟಿಯ ಮೇಲೆ ಅದೆಂತಹ ಅಗಾಧ ಪ್ರೇಮವಿರಬಹುದೆಂದು ಪ್ರತಿಯೊಬ್ಬನೂ ಊಹಿಸಬಲ್ಲನು. 

102. ಅವರಿಗೆ ಅರ್ಥವಾಗದಿದ್ದುದು ಹ. ಶುಖಬ್‌ರು(ಅ) ಯಾವುದೋ ಬೇರೆ ಭಾಷೆಯಲ್ಲಿ ಮಾತಾಡುತ್ತಿದ್ದುದರಿಂದಲೋ 
ಅಥವಾ ಅವರ ಮಾತುಗಳು ಕ್ಲಿಷ್ಪವೂ ತೊಡಕುಳ್ಳದ್ದೂ ಆಗಿದ್ದುದರಿಂದಲ್ಲ. ಮಾತುಗಳೆಲ್ಲ ಬಹಳ ನೇರ ಹಾಗೂ ಸೃ್ಪಷ್ಟವಾಗಿದ್ದುವು. 
ಜನರಾಡುವ ಭಾಷೆಯಲ್ಲೇ ಇದ್ದುವು, ಆದರೆ ಅವರ ಮನಸ್ಸಿನ ಅಚ್ಚು ಮಾತ್ರ ಓರೆಯಾಗಿದ್ದು ಹ. ಶುಐಬ್‌ರ(ಅ) ಸರಳವಾದ 
ಮಾತುಗಳು ಅದರಲ್ಲಿ ಹಿಡಿಸಲಿಲ್ಲ. ಪಕ್ಷಪಾತ ಹಾಗೂ ಚಿತ್ತಾಸಕ್ತಿಗಳೆ ದಾಸ್ಯ ಸ್ವೀಕರಿಸಿ ಯಾವುದೋ ಒಂದು ನಿರ್ದಿಷ್ಟ ವಿಚಾರದಲ್ಲಿ 
ಜಡವಾಗಿ ಬಿಟ್ಟವರು ತಮ್ಮ ವಿಚಾರಗಳಿಗೆ ಭಿನ್ನವಾದ ವಿಚಾರಗಳನ್ನು ಕೇಳಲಿಕ್ಕೆ ಸಿದ್ದರಾಗದಿರುವುದು ಮತ್ತು ಒಂದು ವೇಳೆ ಕೇಳಿದರೂ 
ಇದು ಯಾವುದೋ ಬೇರೆ ಲೋಕಕ್ಕೆ ಸಂಬಂಧಿಸಿದ ಮಾತೆಂದು ಬಗೆದು ಅದನ್ನು ಅರ್ಥಮಾಡಿಕೊಳ್ಳದಿರುವುದೂ ಸರ್ವೆ ಸಾಮಾನ್ಯ. 

103. ಇದೇ ಪರಿಸ್ಥಿತಿಯು ಈ ಸೂಕ್ತಗಳು ಅವತೀರ್ಣಗೊಳ್ಳುತ್ತಿದ್ದ ವೇಳೆ ಮಕ್ಕಾದಲ್ಲಿ ಉಂಟಾಗಿತ್ತೆಂಬುದನ್ನು ಗಮನಿಸಬೇಕು. 
ಆಗ ಕುಠೈಶರು ಇದೇ ರೀತಿಯಲ್ಲಿ ಹೆ. ಮುಹಮ್ಮದ್‌ರ(ಸ) ರಕ್ತದಾಹಿಗಳಾಗಿದ್ದರು. ಅವರನ್ನು ಮುಗಿಸಿ ಬಿಡಬೇಕೆಂದೇ 
ನಿರ್ಧರಿಸಿದ್ದರು. ಆದರೆ, ಪ್ರವಾದಿವರ್ಯರಿಗೆ(ಸ) ಬನೀ ಹಾಶಿಮರ ಬೆಂಬಲವಿದ್ದುದರಿಂದ ಮಾತ್ರ ಅವರ ಮೇಲೆ ಕೈ ಮಾಡಲು 
ಹೆದರುತ್ತಿದ್ದರು. ಆದುದರಿಂದ ಹ. ಶುಖಬ್‌(ಅ) ಮತ್ತು ಅವರ ಜನಾಂಗದ ಈ ಕಥೆಯನ್ನು ಕುರೈಶ್‌ ಮತ್ತು ಹ. ಮುಹಮ್ಮದ್‌ರ(ಸ) 
ನಡುವಿನ ವ್ಯವಹಾರಕ್ಕೆ ಸರಿಯಾಗಿ ಅನ್ವಯಿಸುವಂತೆ ಹೇಳಲಾಗುತ್ತಿದೆ. ಮುಂದೆ ಹ. ಶುಐಬ್‌ರ(ಸ) ನೀತಿ ಬೋಧಕ ಉತ್ತರವನ್ನು 
ಉಲ್ಲೇಖಿಸಲಾಗಿದೆ. ಅದರಲ್ಲಿ ಓ ಕುರೈಶರೇ ನಿಮಗೂ ಹ. ಮುಹಮ್ಮದ್‌ರ(ಸ) ಕಡೆಯಿಂದ ಇದೇ -ಉತ್ತರ-ಎಂಬ ಅರ್ಥ 


ಅಡಗಿದೆ. 
_/ 


ಕಾಂಡ -12 i 


46 


=> 


ನನ್ನ 


ಫಿ 


»7”೨ ss ೨ PAS STATE ES SSE ನ 
ME SOLOS LE) EEE TNE 


೨, 


723 8ھ‎ ಅ ಇ 2416 کے لے و‎ ೨೫೯೨4 >> وط‎ (ಸ KE 
SHANA SNES نعلبون‎ Usk Gl 


> 


ಸಂ ೩1೨ Ce wer 42.9 
OY Gc bd ABE برَحمَْقِنَاوَ ا خلت ا لن‎ a2 


> 


2 ಶ್‌ ಜಿ 
೨೨೩೨೨೨5೨ ೨ 73 یا صئے‎ Lo se Ae سے‎ 6 7 ೨98 ೨ನ 
Is SOM lS VU IER APD ONSG 


(9293) دہ‎ ಹೇಳಿದರು: "ನೀವು (ನನ್ನ ಪರಿವಾರವನ್ನು ಭಯಪಟ್ಟು) ಅಲ್ಲಾಹನನ್ನು ಮರೆತು 
ಬಿಡಲು, ನಿಮ್ಮ ದೃಷ್ಟಿಯಲ್ಲಿ ನನ್ನ ಪರಿವಾರವು ಅಲ್ಲಾಹೆನಿಗಿಂತಲೂ ಅಧಿಕ ಪ್ರಬಲವಾದುದೇ? ನೀವು ಮಾಡುವ 
ಯಾವ مو‎ ಅಲ್ಲಾಹನ ಹಿಡಿತದಿಂದ ಹೊರಗಿಲ್ಲವೆಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳಿರಿ. ಓ 
ಕ್ರಮದಂತೆ ಕಾರ್ಯವೆಸಗುತ್ತ ಸಾಗಿರಿ, ನಾನು ನನ್ನ ಕ್ರಮದಂತೆ 
ಕಾರ್ಯವೆಸಗುವೆನು. ಯಾರ ಮೇಲೆ ಅಪಮಾನಕರ ಯಾತನೆ ಬರುತ್ತದೆ ಮತ್ತು ಯಾರು ಸುಳ್ಳುಗಾರರು 
ಎಂಬುದು ನಿಮಗೆ ಶೀಘ್ರವೇ ತಿಳಿದು ಬರುವುದು. ನೀವೂ ಅದನ್ನು ನಿರೀಕ್ಷಿಸುತ್ತಲಿರಿ. ನಾನೂ ನಿಮ್ಮೊಂದಿಗೆ 
ನಿರೀಕ್ಷಿಸುತ್ತಿರುತ್ತೇನೆ. 


ಆ 


(94-95-) ಕೊನೆಗೆ ನಮ್ಮ ಶೀರ್ಮಾನದ ಸಮಯ ಬಂದಾಗ ನಾವು ನಮ್ಮ ಕೃಪೆಯಿಂದ ಶುಖಬ್‌ ಮತ್ತು 


ಅವರ ಸತ್ಯವಿಶ್ವಾಸಿಗಳಾದ ಸಂಗಡಿಗರನ್ನು ರಕ್ಷಿಸಿದೆವು ಮತ್ತು ಅನ್ಕಾಯವೆಸಗಿದವರನ್ನು ಒಂದು ಭಯಾನಕ 
ಸ್ಫೋಟವು ಆಕ್ರಮಿಸಿತು. ಆ ನಾಡಿನವರು ಅಲ್ಲಿ ನೆಲೆಸಿಯೇ ಇರಲಿಲ್ಲವೋ ಎಂಬಂತೆ ಅವರು ಕದಲದೆ ಬಿದ್ದಲ್ಲೇ 
ಬಿದ್ದು ಬಿಟ್ಟರು. 


(೨5) ಕೇಳಿರಿ ಸಮೂದ್‌ ಎಸೆಯಲ್ಪಟ್ಟಂತೆ ಮದ್‌ಯನಿನವರೂ ದೂರ ಎಸೆಯಲ್ಪಟ್ಟಿರು. 


(96-99) ನಾವು ಮೂಸಾರನ್ನು ನಮ್ಮ ನಿದರ್ಶನ ಮತ್ತು (ನೇಮಕದ) ಸುವ್ಯಕ್ತ ಆಧಾರದೊಂದಿಗೆ- 


ಫಿರ್‌ಔನ್‌ ಹಾಗೂ ಅವನ ರಾಜಮಾನ್ಮ ಸರದಾರರ ಕಡೆಗೆ ಕಳುಹಿಸಿದೆವು- ಆದರೆ, ಆ ಜನರು ಫಿರ್‌ಔನನ 
ಆಜ್ಞೆಯನ್ನು ಅನುಸರಿಸಿದರು. ವಸ್ತುತಃ ಫಿರ್‌ಔನನ ಆಜ್ಞೆಯು ಸನ್ಮಾರ್ಗಪರವಾಗಿರಲಿಲ್ಲ. ಪುನರುತ್ನಾನ 
ದಿನದಂದು ಅವನು ತನ್ನ ಜನಾಂಗದ ಮುಂದೆ ನಿಂತು ಅವರನ್ನು ತನ್ನ ನೇತೃತ್ವದಲ್ಲಿ ನರಕದ ಕಡೆಗೆ / 


ಕಾಂಡ-12 


ಜನಾಂಗ ಬಾಂಧವರೆ ನೀವು ನಿಮ, 


11. ಹೂದ್‌ 723 


& >, >A 92 FB bee AGL 
AE ನಿ ಖಃ 


5 £9 رای بداو § 
لاق وحییڈن رعا ಭರಿಸಿ‏ 


ہت 


A 


دہ 


6” LS ںہ ا بب‎ 49೨ ےج‎ 
NESE Mindi) 


ಒಯ್ಕುವನು.''! ಅವರು ತಲಪುವ ಸ್ಥಾನ ಅದೆಷ್ಟು ನಿಕೃಷ್ಟ! ಅವರ ಮೇಲೆ ಇಹಲೋಕದಲ್ಲೂ ಶಾಪಬಿದ್ದಿತು 
ಮತ್ತು ಪುನರುತ್ಥಾನದಂದೂ ಬೀಳುವುದು. ಅವರಿಗೆ ಸಿಗುವ ಪ್ರತಿಫಲ ಎಷ್ಟು ನಿಕೃಷ್ಟ! 

(100-101) ನಾವು ನಿಮಗೆ ತಿಳಿಯ ಹೇಳುವ ಕೆಲವು ನಾಡುಗಳ ವೃತ್ತಾಂತಗಳಿವು. ಇವುಗಳಲ್ಲಿ ಕೆಲವು 
ಈಗಲೂ ಉಳಿದಿವೆ. ಇನ್ನು ಕೆಲವು ನಿರ್ಮೂಲನಗೊಂಡಿವೆ. ನಾವು ಅವರ ಮೇಲೆ ಅನ್ಮಾಯವೆಸಗಲಿಲ್ಲ. ಅವರು 
ತಾವೇ ತಮ್ಮ ಮೇಲೆ ಅನ್ಯಾಯವೆಸಗಿಕೊಂಡರು.. ನಿಮ್ಮ ಪ್ರಭುವಿನ ಆಜ್ಞೆ ಬಂದಾಗ ಅವರು ಅಲ್ಲಾಹನನ್ನು 


2ت 


ಬಿಟ್ಟು ಕೂಗಿ ಕರೆಯುತ್ತಿದ್ದ ಆರಾಧ್ಯರಾರೂ ಅವರಿಗೆ ಪ್ರಯೋಜನಕ್ಕೆ ಬಾರದಾದರು ಮತ್ತು ಅವರಿಗೆ ವಿನಾಶವನ್ನು 
ಹೊರತು ಇನ್ನೇನನ್ನೂ ಅವರು ಹೆಚ್ಚಿಸಲಿಲ್ಲ. 

(102-108) ನಿಮ್ಮ ಪ್ರಭು ಯಾವುದಾದರೂ ಅಕ್ರಮಿ ನಾಡನ್ನು ಹಿಡಿಯುವಾಗ ಅವನ ಹಿಡಿತ ಹೀಗೆಯೇ 
ಇರುತ್ತದೆ. ವಾಸ್ತ ವದಲ್ಲಿ ಅವನ ಹಿಡಿತವು ಬಹಳ ಬಿಗಿಯೂ ವೇದನಾಯುಕ್ತವೂ ಆಗಿರುತ್ತದೆ. ವಾಸ್ತವೆದಲ್ಲಿ 


104. ಈ ಸೂಕ್ತ ಮತ್ತು ಪವಿತ್ರ ಕುರ್‌ಆನಿನ ಇತರ ಕೆಲವು ವಿವರಣೆಗಳಿಂದ ತಿಳಿದು ಬರುವುದೇನೆಂದರೆ, ಈ ಲೋಕದಲ್ಲಿ 
ಜನಾಂಗ ಅಥವಾ ಜನತೆಯ ನಾಯಕರಾಗಿರುವವರೇ ಪುನರುತ್ತಾನ ದಿನವೂ ಅವರ ನಾಯಕರಾಗಿರುವರು. ಅವರು ಈ ಲೋಕದಲ್ಲಿ 
ಪುಣ್ಯ ಹಾಗೂ ಸತ್ಯದ ಕಡೆಗೆ ಮಾರ್ಗದರ್ಶನ ಮಾಡಿದರೆ, ಇಲ್ಲಿ ಅವರನ್ನು ಅನುಸರಿಸುವವರು ಪುನರುತ್ನಾನದಂದೂ ಅವರ ಧ್ವಜದ 
ಕೆಳಗೇ ಸೇರಿಕೊಂಡಿದ್ದು ಅವರ ನಾಯಕತ್ವದಲ್ಲಿ ಸ್ವರ್ಗದ ಕಡೆಗೆ ಸಾಗುವರು. ಅವರು ಈ ಲೋಕದಲ್ಲಿ ಯಾವುದಾದರೊಂದು 
ಪಥಭ್ರಷ್ಟತೆ, ಅನೈತಿಕತೆ ಅಥವಾ ಸತ್ಯಧರ್ಮವಲ್ಲದ ಮಾರ್ಗದ ಕಡೆಗೆ ಜನರನ್ನು ಕರೆದಿದ್ದರೆ, ಇಲ್ಲಿ ಅವರನ್ನು ಅನುಸರಿಸುವವರು 
ಅಲ್ಲೂ ಆವರನ್ನು ಹಿಂಬಾಲಿಸುವರು ಮತ್ತು ' ಅವರ ನೇತೃತ್ವದಲ್ಲೇ ನರಕದ ದಾರಿ ಹಿಡಿಯುವರು. ಇದೇ ಅಭಿಪ್ರಾಯವು 
ಪುನರುತ್ನಾಫದಂದು ಅಜ್ಞಾನಜನ್ಮ ಕಾವ್ಯದ ಧ್ವಜವು “ಅಮ್ರವುಲ್‌ ಕೈಸ್‌'ನ ಕೈಯಲ್ಲಿರುವುದು ಮತ್ತು ಅರಬ್‌ ಅಜ್ಞಾನದ ಎಲ್ಲ 
ಕವಿಗಳೂ ಅವನ ನೇತೃತ್ವದಲ್ಲಿ ನರಕದ ಬಾರಿ ಹಿಡಿಯುವರು ಎಂಬ ಪ್ರವಾದಿವರ್ಯರ(ಸ) ಒಂದು ವಚನದಿಂದಲೂ ವ್ಯಕ್ತವಾಗುತ್ತದೆ. 
ಅದೆಂದರೆ' ಇವೆರಡೂ ತರದ ಮೆರವಣಿಗೆಗಳು ಯಾವ ಸ್ಥಿತಿಯಲ್ಲಿ ತಮ್ಮ ನಿಶ್ಚಿತ ಗುರಿಯ ಕಡೆಗೆ ಸಾಗುತ್ತಿರಬಹುದೆಂಬ ದೃಶ್ಯವನ್ನು 
ಪ್ರತಿಯೊಬ್ಬನೂ ಊಹಿಸಿಕೊಳ್ಳಬಹುದು. ಯಾವ ಮುಖಂಡರು ಭೂವಾಸಿಗಳನ್ನು ಪಥಬ್ರಷ್ಟಗೊಳಿಸಿ ಅವರನ್ನು ಅಸತ್ಯ ಮಾರ್ಗದಲ್ಲಿ 
ನಡೆಸಿದ್ದರೋ ಅವರ ಅನುಯಾಯಿಗಳು ತಮ್ಮನ್ನು ಈ ಅಕ್ರಮಿಗಳು ಎಂತಹ ಘೋರ ಪರಿಣಾಮದ ಕಡೆಗೆ ಎಳೆದು 
ತಂದಿದ್ದಾರೆಂಬುದನ್ನು ಕಣ್ಣಾರೆ ಕಂಡಾಗ, ತಮ್ಮ ಈ ಸಂಕಷ್ಟಗಳಿಗೆಲ್ಲಾ ಅವರೇ ಕಾರಣರೆಂದು ತಿಳಿಯುವರು. ಅವರ ಮೆರವಣಿಗೆಯು 
ನರಕದ ಕಡೆಗೆ ಸಾಗುತ್ತಿರುವಾಗ ಅವರು ಮುಂದಿನಿಂದಲೂ ಅವರ ಅನುಯಾಯಿಗಳ ಸಮೂಹವು ಹಿಂದಿನಿಂದಲೂ ಅವರನ್ನು 
ಬಯ್ಯುತ್ತಾ ಶಪಿಸುತ್ತಾ ಹೋಗುತ್ತಿರುವರು. ಇದಕ್ಕೆ ವೃಶಿರಿಕ್ತವಾಗಿ ಯಾವ ನಾಯಕರ ಮಾರ್ಗದರ್ಶನವು ಶಾಶ್ವತ ಸುಖಭೋಗಗಳ 
ಸ್ವರ್ಗಕ್ಕೆ ಹಕ್ಕುದಾರರನ್ನಾಗಿ ಮಾಡಿರುವುದೋ ಅವರ ಅನುಯಾಯಿಗಳು ತಮ್ಮ ಈ ಸುಖಾವಸಾನವನ್ನು ಕಂಡು ತಮ್ಮ ಮುಖಂಡರನ್ನು 
ಅಭಿನಂದಿಸುತ್ತ ಅವರ ಮೇಲೆ ಪ್ರಶಂಸೆಗಳ ಹೂಮಳೆಗರೆಯುತ್ತ ಸಾಗುವರು. 


ಕಾಂಡ-12 


74 7 ಕುರ್‌ಆನ್‌ ವ್ಯಾಖ್ಮಾನ 


ود 


4 ۰ ! دے ود طصاے ا سے ھی ٤ات‏ روید ۶ 
NICAL LEY ©‏ 


ಪರಲೋಕ ಯಾತನೆಯ ಭಯ ಹೊಂದಿದ ಪ್ರತಿಯೊಬ್ಬನಿಗೂ ಇದರಲ್ಲೊಂದು ನಿದರ್ಶನವಿದೆ.' ಅದು ಸಕಲ 
ಜನರೂ ಒಟ್ಟುಗೂಡುವ ಒಂದು ದಿನವಾಗಿರುವುದು. ಸಂಭವಿಸುವುದೆಲ್ಲವೂ ಎಲ್ಲರ ಕಣ್ಣ ಮುಂದೆಯೇ 
ಸಂಭವಿಸುವ ದಿನವದು. ನಾವು ಅದನ್ನು ತರಲು ಹೆಚ್ಚೇನೂ ವಿಳಂಬ ಮಾಡುತ್ತಿಲ್ಲ. ಕೇವಲ ಸ್ವಲ್ಪವೇ 


105. ಅರ್ಥಾತ್‌- ಇತಿಹಾಸದ ಈ ಘಟನೆಗಳಲ್ಲಿರುವ ಒಂದು ಸಂಕೇತವನ್ನು ಮಾನವನು ಸೂಕ್ಷ್ಮವಾಗಿ ವಿವೇಚಿಸಿದರೆ 
ಪರಲೋಕ ಯಾತನೆಯು ಖಂಡಿತವಾಗಿಯೂ ಸಂಭವನೀಯವೆಂದೂ ಅದರ ಬಗ್ಗೆ ಪ್ರವಾದಿಗಳು ನೀಡಿರುವ ವಾರ್ತೆ ಸತ್ಯವೆಂದೂ 
ಖಚಿತವಾಗಿ ತಿಳಿದು ಬರುವುದು. ಆ ಯಾತನೆ ಎಷ್ಟು ಭಯಾನಕವಾಗಿರುವುದೆಂಬುದೂ ಅದೇ ಸಂಕೇತದಿಂದ ತಿಳಿದುಬರುವುದು. 
ಈ ಅರಿವು ಅವನ ಹೃದಯದಲ್ಲಿ ಭಯ ಹುಟ್ಟಿಸಿ ಅವನನ್ನು ನೇರ ಮಾರ್ಗಕ್ಕೆ ತರುವುದು. 

ಇನ್ನು ಪರಲೋಕ ಮತ್ತು ಅವರ ಯಾತನೆಯ ಸಂಕೇತವೆನ್ನಬಹುದಾದ ಯಾವ ವಿಷಯ ಇತಿಹಾಸದಲ್ಲಿದೆ ಎಂಬ ಪ್ರಶ್ನೆ 
ಉಳಿಯುತ್ತದೆ. ಇತಿಹಾಸವನ್ನು ಕೇವಲ ಘಟನಾವಳಿಗಳು ಮಾತ್ರವೆಂದು ತಿಳಿದುಕೊಳ್ಳದೆ ಆ ಘಟನೆಗಳನ್ನು ತಾರ್ಕಿಕವಾಗಿಯೂ 
ವಿವೇಚಿಸುವ ಮತ್ತು ಅವುಗಳಿಂದ ಫಲಿತಾಂಶಗಳನ್ನು ಸಂಗ್ರಹಿಸುವ ಅಭ್ಕಾಸವಿರುವವರು ಇದನ್ನು ಸುಲಭವಾಗಿ ತಿಳಿದುಕೊಳ್ಳಬಲ್ಲರು. 
ಸಾವಿರಾರು ವರ್ಷಗಳ ಮಾನವ ಇತಿಹಾಸದಲ್ಲಿ ಜನಾಂಗಗಳ ಮತ್ತು ಸಮುದಾಯಗಳ ಉತ್ಪಾನ ಪತನಗಳು ಸತತವಾಗಿ ಮತ್ತು 
ಕ್ರಮಬದ್ಧತೆಗಳೊಂದಿಗೆ ಸಂಭವಿಸುತ್ತಿರುವುದು, ಆ ಏಳು ಬೀಳುಗಳಲ್ಲಿ ವ್ಯಕ್ತವಾದ ಕೆಲವು ನೈತಿಕ ಕಾರಣಗಳು ಪಾತ್ರ ವಹಿಸಿರುವುದು 
ಮತ್ತು ಪತನಗೊಂಡ ಎಲ್ಲ ಜನಾಂಗಗಳು ಅತಂತ ಪಾಠದಾಯಕ ರೀತಿಯಿಂದ ಪತನಗೊಂಡಿರುವುದು ಅವೆಲ್ಲ ಒಂದು ಪರಮಾರ್ಥದ 
ಕಡೆಗೆ ಬೊಟ್ಟು ಮಾಡುವ ಸೂಚನೆಗಳಾಗಿವೆ. ಅದೇನೆಂದರೆ - ಮಾನವನು ಈ ವಿಶ್ವದಲ್ಲಿ ಒಂದು ಪ್ರಭುತ್ವಕ್ಕೆ ಅಧೀನನಾಗಿದ್ದಾನೆ. 
ಅದು ಕೇವಲ ಕುರುಡು ಭೌತಿಕ ನಿಯಮಗಳ ಮೇಲೆ ನಡೆಯುವ ಪ್ರಭುತ್ವ ಮಾತ್ರವಲ್ಲ, ಅದರ ಬಳಿ ಒಂದು ನೈಶಿಕ ನಿಯಮವೂ 
ಇದೆ ಆ ನಿಯಮಕ್ಕನುಸಾರವಾಗಿ ಅದು ನೈತಿಕತೆಯ ಒಂದು ನಿರ್ದಿಷ್ಟ ಮಟ್ಟಕ್ಕಿಂತ ಮೇಲೆ ಇರುವವರಿಗೆ ಸತ್ಸಲ ಕೊಡುತ್ತದೆ. 
ಅದಕ್ಕಿಂತ ಕೆಳಗೆ ಇಳಿಯುವವರಿಗೆ ಸ್ವಲ್ಪ ಕಾಲಾವಕಾಶ ಕೊಡುತ್ತದೆ. ಅವರು ಇನ್ನಷ್ಟು ಕೆಳಕ್ಕೆ ಇಳಿದರೆ ಅವರನ್ನು ಇತರರಿಗೆ ಎಚ್ಚರಿಕೆ 
ನೀಡುವ ಒಂದು ಕಥೆಯನ್ನಾಗಿ ಮಾಡಿ ಅಪ್ಪಳಿಸಿ ಬಿಡುತ್ತದೆ. ಈ ಘಟನೆಗಳು ಕ್ರಮಬದ್ಧವಾಗಿ ತಲೆದೋರುವುದನ್ನು ಕಂಡಾಗ ರಕ್ಷೆ 
ಶಿಕ್ಸೆಗಳೆಬುದು ಈ ವಿಶ್ವ ಪ್ರಭುತ್ವದ ಒಂದು ಸ್ಥಾಯೀ ನಿಯಮವೆಂದು ತಿಳಿಯಲು ಕೊಂಚವೂ ಸಂದೇಹ ಪಡುವ 
ಅವಕಾಶವಿಲ್ಲ. 

ಇಷ್ಟೇ ಅಲ್ಲ, ಬೇರೆ ಬೇರೆ ಜನಾಂಗಗಳ ಮೇಲೆ ಎರಗಿದ ಯಾತನೆಗಳ ಕುರಿತು ವಿವೇಚಿಸುವಾಗ ನ್ಯಾಯದ ದೃಷ್ಟಿಯಿಂದ 
ರಕ್ಷೆ-ಶಿಕ್ಸೆಗಳೆ ನಿಯಮದ ನೈತಿಕ ಬೇಡಿಕೆಯು ಈ ಯಾತನೆಗಳಿಂದ ಸ್ವಲ್ಪ ಮಟ್ಟಿಗೆ ಪೂರ್ತಿಗೊಳ್ಳುವುದಾದರೂ ಹೆಚ್ಚನ ಮಟ್ಟಿಗೆ 
ಅದು ಇನ್ನೂ ಉಳಿದಿರುತ್ತದೆಂದು ತಿಳಿಯುತ್ತದೆ. ಏಕೆಂದರೆ ಈ ಲೋಕದಲ್ಲಿ ಎರಗಿದ ಯಾತನೆಯು ಆ ಕಾಲದಲ್ಲಿದ್ದ ಪೀಳಿಗೆಗೆ 
ಮಾತ್ರ ಬಾಧಿಸಿತು. ಈ ಕೆಡುಕುಗಳ ಬೀಜವನ್ನು ಬಿತ್ತಿ, ಅನ್ಯಾಯ ದುರಾಚಾರಗಳ ಬೆಳೆಯನ್ನು ಬೆಳೆಸಿ, ಕೊಯ್ಲಿಗಿಂತ ಮುಂಚೆಯೇ 
ಈ ಲೋಕದಿಂದ ನಿರ್ಗಮಿಸಿದವರು ಈ ಸೇಡಿನ ಕಾರ್ಯಾಚರಣೆಯಿಂದ ಸಂಪೂರ್ಣ ತಖಪ್ಪಿಹೋಗುತ್ತಾರೆ. ಅನಂತರದ ಪೀಳಿಗೆಗೆ 
ಅನುಭವಿಸಬೇಕಾಗಿ ಬಂದುದು ಅವರ ದುಷ್ಕರ್ಮಗಳ ಫಲ ಮಾತ್ರ. ನಾವು ಇತಿಹಾಸದ ಅಧ್ಯಯನದಿಂದ ವಿಶ್ವ ಸಾಮ್ರಾಜ್ಯದ 
ಸಹಜ ಸ್ವಭಾವವನ್ನು ಸರಿಯಾಗಿ ಅರಿತುಕೊಂಡಿದ್ದರೆ, ಬುದ್ದಿ ಹಾಗೂ ನ್ಮಾಯದ ದೃಷ್ಟಿಯಿಂದ, ಇನ್ನೂ ಪೂರ್ತಿಗೊಳ್ಳದೆ ಉಳಿದಿರುವ 
ಸೇಡಿನ ನಿಯಮದ ಬೇಡಿಕೆಗಳನ್ನು ಪೂರ್ತಿಗೊಳಿಸಲು ಈ ನ್ಯಾಯಪೂರ್ಣ ಪ್ರಭುತ್ವವು ಖಂಡಿತವಾಗಿಯೂ ಇನ್ನೊಂದು ಲೋಕವನ್ನು 
ಸೃಷ್ಟಿಸಲಿದೆ, ಅಲ್ಲಿ ಸಕಲ ಅಕ್ರಮಿಗಳಿಗೂ ಅವರ ಎಲ್ಲ ದುಷ್ಕರ್ಮಗಳ ಸಂಪೂರ್ಣ ಪ್ರತಿಫಲ ಕೊಡಲಾಗುವುದು, ಆ ಪ್ರತಿಫಲವು 
ಈ ಲೋಕದಲ್ಲಿ ಎರಗಿದ ಯಾತನೆಗಿಂತಲೂ ಉಗ್ರವಾಗಿರುವುದೆಂದು ನಮ್ಮ ಈ ಅಧ್ಯಯನವೇ ಸಾಕ್ಷಿ ಹೇಳುವುದು. (ಅಲ್‌ರಾಫ್‌ನ 
30ನೆಯ ಮತ್ತು ಯೂನುಸ್‌ ಅಧ್ಯಾಯದ 10ನೆಯ ಟಿಪ್ಪಣಿಗಳನ್ನೂ ನೋಡಿರಿ.) 


ಕಾಂಡ -12 


11. ಹೂದ್‌ ۱ : 725 


WETS 


سک ےر کر وو 


ಕಾಲಾವಧಿಯು ಅದಕ್ಕೆ ನಿಶ್ಚಯವಾಗಿದೆ. ಅದು ಬಂದಾಗ ಆತನ ಅನುಮತಿಯಿಂದ ಏನಾದರೂ ಹೇಳುವ 
ಹೊರತು ಯಾರೊಬ್ಬನಿಗೂ ಮಾತೆತ್ತುವ ಸಾಮರ್ಥ್ಯವಿರದು.'* ಅಂದು ಅವರಲ್ಲಿ ಕೆಲವರು ದುರ್ದೆವಿಗಳೂ 
ಇನ್ನು ಕೆಲವರು ಸುದೈವಿಗಳೂ ಆಗುವರು. ದುರ್ದೆವಿಗಳಾಗುವವರು ನರಕಕ್ಕೆ ಹೋಗುವರು. (ಅಲ್ಲಿ ಉಷ್ಣ 
ಹಾಗೂ ತೀವ್ರ ಬಾಯಾರಿಕೆಯಿಂದ) ಏದುಸಿರು ಬಿಡುತ್ತಲೂ ಇರುವರು. ನಿಮ್ಮ ಪ್ರಭು ಬೇರೇನನ್ನಾದರೂ 
ಇಚ್ಛಿಸುವ ಹೊರತು ಆಕಾಶಗಳೂ ಭೂಮಿಯೂ ನೆಲೆ ನಿಂತಿರುವವರೆಗೂ ಅವರು ಅದೇ ಸ್ಥಿತಿಯಲ್ಲಿ 
"لہ‎ ನಿಶ್ಚಯವಾಗಿಯೂ ನಿಮ್ಮ ಪ್ರಭು ತನ್ನಿಚ್ಛೆಯಂತೆ ಮಾಡುವ ಸಾಮರ್ಥ್ಯವುಳ್ಳವನಾಗಿರುತ್ತಾನೆ. ೫ 
ಇನ್ನು ಸುದೈವಿಗಳ ವಿಚಾರ-ಅವರು ಸ್ವರ್ಗಕ್ಕೆ ಹೋಗುವರು. ನಿಮ್ಮ ಪ್ರಭು ಬೇರೇನನ್ನಾದರೂ ಇಚ್ಛಿಸುವ 
ಹೊರತು ಅವರು ಆಕಾಶಗಳೂ ಭೂಮಿಯೂ ನೆಲೆನಿಂಶಿರುವವರೆಗೂ ಅಲ್ಲೇ ಸದಾ ವಾಸಿಸುತ್ತಿರುವರು.'? 
ಎಂದೂ ಮುಗಿಯದ ನಿರಂತರ ಕೊಡುಗೆಗಳು ಅವರಿಗೆ ಸಿಗುವುವು. 

(109) ಆದುದರಿಂದ ಓ ಪೈಗಂಬರರೇೆ, ಇವರು ಆರಾಧನೆ ಮಾಡುತ್ತಿರುವವುಗಳ ಬಗ್ಗೆ ನೀವೆಂದೂ 


106. ಅರ್ಥಾತ್‌- ಆ ಮಹಾ ಪುರುಷರು ಶಿಫಾರಸು ಮಾಡಿ ನಮ್ಮನ್ನು ರಕ್ಲಿಸಿಕೊಳ್ಳುವರು ಮತ್ತು ಅವರ ಮಾತು ನಡೆದೇ 
ತೀರುವುದು ಎಂಬ ಭರವಸೆಯನ್ನು ಈ ಮೂರ್ಯರು ಇಟ್ಟುಕೊಂಡಿದ್ದಾರೆ. ವಸ್ತುತಃ ಆ ಗಂಭೀರ ನ್ಯಾಯಾಲಯದಲ್ಲಿ ಮಹಾ 
ವೃಕ್ತಿಗಳಿಗಾಗಲಿ ಅತ್ಯಂತ ಗೌರವಾರ್ಹ ದೇವಚರರಿಗಾಗಲಿ ಉಸಿರೆತ್ತುವ ಅವಕಾಶವಿರಲಾರದು. ಯಾರಾದರೂ ಏನಾದರೂ 
ಹೇಳುವುದಿದ್ದರೂ ಅಲ್ಲಾಹನು ಸ್ವತಃ ಮಾತಾಡಲು ಅನುಮತಿ ಕೊಟ್ಟರೆ ಮಾತ್ರ. ಆದುದರಿಂದ ತಮ್ಮ ಸ್ವಯಂಕೃತ ಆರಾಧ್ಯರನ್ನು 
ನಂಬಿ ಕೂತವರಿಗೆ ಅಲ್ಲಿ ಸಂಪೂರ್ಣ ನಿರಾಶೆಯುಂಟಾಗುವುದು. 

107. ಈ ಮಾತು ಪರಲೋಕದ ಭೂಮಿ-ಆಕಾಶಗಳ ಕುರಿತಾಗಿರಬೇಕು. ಅಥವಾ ಶಾಶ್ವತವೆಂಬ ಅರ್ಥದಲ್ಲಿ ಕೇವಲ 
ನುಡಿಗಟ್ಟಿನ ರೂಪದಲ್ಲಿ ಪ್ರಯೋಗಿಸಿರಬೇಕು, ಹೇಗಿದ್ದರೂ ಈ ಭೂಮಿ-ಆಕಾಶಗಳ ಬಗ್ಗೆ ಅಲ್ಲ. ಏಕೆಂದರೆ ಕುರ್‌ಆನಿನ ದೃಷ್ಟಿಯಿಂದ 
ಇವು ಪುನರುತ್ಥಾನದಂದು ಬದಲಾಯಿಸಲ್ಪಡುವುವು. ಇಲ್ಲಿ ಪ್ರಸ್ತಾಪಿಸಿರುವ ಘಟನೆಗಳು ಪುನರುತ್ಡಾನದ ಬಳಿಕ 
ಸೆಂಭವಿಸುವುವು. 

108. ಅರ್ಥಾತ್‌- ಇವರನ್ನು ಆ ಶಾಶ್ವತವಾದ ಯಾತನೆಯಿಂದ ರಕ್ಷಿಸುವಂತಹ ಯಾವ ಶಕ್ತಿಯೂ ಇಲ್ಲ. ಅಲ್ಲಾಹನು ಸ್ವತಃ 
ಯಾರದಾದರೂ ಅಂತಿಮ ಪರಿಣಾಮವನ್ನು ಬದಲಾಯಿಸಲಿಚ್ಛಸಿದರೆ ಅಥವಾ ಯಾರಿಗಾದರೂ ಸದಾ ಯಾತನೆ ಕೊಡುವ ಬದಲಿಗೆ 
ಒಂದು ನಿಶ್ಚಿತ ಅವಧಿಯವರೆಗೆ ಅವರಿಗೆ ಯಾತನೆ ಕೊಟ್ಟು ಆ ಬಳಿಕ ಕ್ಷಮಿಸಿ ಬಿಡುವ ಶೀರ್ಮಾನ ಮಾಡುವುದಿದ್ದರೆ ಹಾಗೆ 
ಮಾಡುವ ಸಂಪೂರ್ಣ ಅಧಿಕಾರ ಅವನಿಗೆ ಇದೆ. ಏಕೆಂದರೆ - ಕಾನೂನನ್ನು ಮಾಡುವವನು ಸ್ವತಃ ಅವನೇ, ಅವನ ಅಧಿಕಾರಗಳನ್ನು 
ಮೊಟಕುಗೊಳಿಸುವ ಬೇರಾವ ಕಾನೂನೂ ಇಲ್ಲ. 

109. ಅರ್ಥಾತ್‌- ಅವರು ಸ್ವರ್ಗವಾಸಿಗಳಾಗುವುದೂ ಅಲ್ಲಾಹನನ್ನು ವಿವಶಗೊಳಿಸಿರುವಂತಹ ಯಾವುದಾದರೂ ಇತರ 
ಕಾನೂನಿನ ಆಧಾರದಲ್ಲಿ ಅಲ್ಲ. ಅವರ ಸ್ವರ್ಗವಾಸವು ಸಂಪೂರ್ಣವಾಗಿ ಅಲ್ಲಾಹನ ಕೊಡುಗೆಯಾಗಿರುವುದು, ಅವನು ಅವರ 
ಅದೃಷ್ಟವನ್ನೇ ಬದಲಾಯಿಸಿ ಬಿಡಲು ಇಚ್ಛಿಸಿದರೆ, ಹಾಗೆ ಮಾಡುವ ಸಂಪೂರ್ಣ ಅಧಿಕಾರ ಅವನಿಗೆ ಇದೆ. 


ಕಾಂಡ-12 


726 ಕುರ್‌ಆನ್‌ ವ್ಯಾಖ್ಯಾನ 


£2 AEN ور وپ ہے‎ E ಪಿಂ, ೨% ೨೨5೨ ود‎ 
Ess sO sii 
75 ط‎ ೨26೨ 
یك شی بل دطے سیت‎ EE 
ಸ್ಯ ಪೆ ತ راع‎ 
پل‎ ಜ್ರ ಮೊ] 


لہو یہ 


PNA‏ سے ہر سے 


PR 9೨ ۴| کول پھر کو ط‎ 5೭33 
5S )( پیر‎ gd ہا‎ 48) NS Te 
PANE ui لادے‎ 3% KA 3 
sos WH Hos MSE 


ಸಂದೇಹಕ್ಕೊಳಗಾಗಬೇಡಿರಿ. ಇವರಂತು ಈ ಮುಂಚೆ ಇವರ ಪೂರ್ವಜರು ಪೂಜಿಸುತ್ತಾ ಬಂದಂತೆ ಇವರೂ 
ಪೂಜಿಸುತ್ತಲಿದ್ದಾರೆ' ಮತ್ತು ನಾವು ಅವರಿಗೆ ಕೊಂಚವೂ ಲೋಪಮಾಡದೆ ಅವರ ಪಾಲನ್ನು ಸಂಪೂರ್ಣವಾಗಿ 
ಕೊಡುವೆವು. 

(110-115) ಸಾವು ಇದಕ್ಕಿಂತ ಮುಂಚೆ ಮೂಸಾರಿಗೆ ಗ್ರಂಥ ದಯಪಾಲಿಸಿದ್ದೆವು, (ಈಗ ನಿಮಗೆ 
ನೀಡಲಾಗಿರುವ ಈ ಗ್ರಂಥದ ಬಗ್ಗೆ ಭಿನ್ನಾಭಿಪ್ರಾಯ ತಾಳುತ್ತಿರುವಂತೆಯೇ)"'! ಅದರ ಬಗೆಗೂ ಭಿನ್ನಾಭಿಪ್ರಾಯ 
ತಾಳಲಾಗಿತ್ತು. ನಿಮ್ಮ ಪ್ರಭುವಿನ ಕಡೆಯಿಂದ ಒಂದು ವಿಷಯವು ಮೊದಲೇ ನಿರ್ಧರಿಸಲ್ಪಡದಿರುತ್ತಿದ್ದರೆ ಆ 


ಭಿನ್ನಾಭಿಪ್ರಾಯ ತಾಳುವವರ ನಡುವೆ ಎಂದೋ ತೀರ್ಮಾನ ಮಾಡಿಬಿಡಲಾಗುತ್ತಿತ್ತು.''? ಈ ವಸ್ತುಸ್ಸಿತಿಯಿಂದಾಗಿಯೇ 
ಅವರು ಈ ಬಗ್ಗೆ ಸಂಶಯಗ್ರಸ್ತರಾಗಿದ್ದಾರೆ. ನಿಮ್ಮ ಪ್ರಭು ಅವರಿಗೆ ಅವರ ಕರ್ಮಗಳ ಸಂಪೂರ್ಣ ಪ್ರತಿಫಲ 
ಕೊಟ್ಟೇ ತೀರುವನೆಂಬುದೂ ಪರಮಾರ್ಥ. ನಿಶ್ಚಯವಾಗಿಯೂ ಅವನು ಅವರ ಸಕಲ ಕರ್ಮಗಳನ್ನು ಬಲ್ಲವನು. 


110. ಪ್ರವಾದಿವರ್ಯರಿಗೆ(ಸ) ನಿಜಕ್ಕೂ ಆ ಆರಾಧ್ಯ ವಸ್ತುಗಳ ಬಗ್ಗೆ ಏನಾದರೂ ಸಂಶಯವಿತ್ತೆಂದು ಇದರ ಅರ್ಥವಲ್ಲ. 
ವಾಸ್ತವದಲ್ಲಿ ಪ್ರವಾದಿವರ್ಯರನ್ನು(ಸ) ಸಂಬೋಧಿಸುತ್ತಾ ಇದನ್ನು ಜನಸಾಮಾನ್ಯರಿಗೆ ಹೇಳಲಾಗುತ್ತಿದೆ. ಇದರ ತಾತ್ಸರ್ಯವೇನೆಂದರೆ 
ಇವರು ಆ ಆರಾಧ್ಯ ವಸ್ತುಗಳನ್ನು ಪೂಜಿಸಬೇಕಾದರೆ ಹಾಗೂ ಅವುಗಳನ್ನು ಪ್ರಾರ್ಥಿಸಬೇಕಾದರೆ ಅವುಗಳ ಏನಾದರೂ ಮಹಿಮೆಯನ್ನು 
ಕಂಡಿರಬ್ಗಹುದು - ಎಂಬಂತಹ ಸಂಶಯ, ಬುದ್ಧಿಯುಳ್ಳ ಯಾರಿಗೂ ಇರಬಾರದು. ಈ ಪೂಜೆ ಪುರಸ್ಕಾರಗಳೂ ಹರಕೆ ಕಾಣಿಕೆಗಳೂ 
ಯಾಚನೆಗಳೂ ಯಾವುಬಾದರೂ ಜ್ಞಾನ, ಅನುಭವ ಮತ್ತು ನೈಜ ವೀಕ್ಷಣೆಯ ಆಧಾರದಲ್ಲಿ ಜರಗುತ್ತಿರುವುದಲ್ಲ. ಇವೆಲ್ಲವೂ ಕೇವಲ 
ಅಂಧಾನುಕರಣೆಯಿಂದಲೇ ನಡೆಯುತ್ತಿವೆ. ಇವೇ ಕ್ಷೇತ್ರಗಳೂ ಗತ ಜನಾಂಗಗಳ ಬಳಿಯೂ ಇದ್ದುವಷ್ಟೆ. ಇವೇ ತರದ ಪವಾಡಗಳ 
ಪ್ರಚಾರ ಅವರ ನಡುವೆಯೂ ಇತ್ತು. ಆದರೆ .ದೇವಯಾತನೆ ಬಂದಾಗ ಆ ಪೂಜಾ ಕೇಂದ್ರಗಳೆಲ್ಲ ಕುಸಿದು ಬಿದ್ದುವು. 

111. ಅರ್ಥಾತ್‌- ಇಂದು ಈ ಕುರ್‌ಆನಿನ ಕುರಿತು ನಾನಾ ತರದ ಜನರು ನಾನಾ ರೀತಿಯಲ್ಲಿ ಹರಟುತ್ತಿರುವುದೇನೂ 
ಹೊಸತಲ್ಲ. ಇದಕ್ಕೆ ಮುಂಚೆ ಹ. ಮೂಸಾರಿಗೆ(ಅ) ಗ್ರಂಥ ನೀಡಲ್ಪಟ್ಟಾಗ ಅದರ ಕುರಿತಾಗಿಯೂ ಇದೇ ತರದ ವಿವಿಧ 
ಅಭಿಪ್ರಾಯಗಳನ್ನು ಚರ್ಚಿಸಲಾಗಿತ್ತು. ಆದುದರಿಂದ ಓ ಮುಹಮ್ಮದ್‌ರೇ(ಸ), ಇಷ್ಟು ಸರಳವಾದ ಮಾತುಗಳನ್ನು ಕುರ್‌ಆನಿನಲ್ಲಿ 
ವಿವರಿಸಿದ್ದರೂ ಜನರು ಅವುಗಳನ್ನು ಸ್ವೀಕರಿಸುವುದಿಲ್ಲವಲ್ಲ ಎಂದು ಮರುಗಬೇಡಿರಿ; ಧೈರ್ಯಗುಂದಬೇಡಿರಿ. _ 

112. ಈ ಮಾತೂ ಪ್ರವಾದಿವರ್ಯರನ್ನೂ(ಸ) ಸತ್ಯವಿಶ್ವಾಸಿಗಳನ್ನೂ ಸಮಾಧಾನ ಪಡಿಸಿ ಅವರಲ್ಲಿ ಸಹನೆ ಉಂಟು 
ಮಾಡಲಿಕ್ಕಾಗಿದೆ, ತಾಶ್ಸರ್ಯವೇನೆಂದರೆ ಕುರ್‌ಆನಿನ ಬಗ್ಗೆ ಭಿನ್ನಾಭಿಪ್ರಾಯ ತಾಳುವವರ ಕುರಿತು ಕೂಡಲೇ ತೀರ್ಮಾನ ಮಾಡಿಬಿಡಬೇಕೆಂದು 
ನೀವು ಗಾಬರಿಗೊಳ್ಳಬೇಡಿರಿ. ತೀರ್ಮಾನವನ್ನು ನಿಶ್ಚಿತ ಸಮಯಕ್ಕೆ ಮುಂಚೆ ಮಾಡಲಾಗದೆಂಬುದನ್ನು ಅಲ್ಲಾಹನು ಮೊದಲೇ ನಿರ್ಧಾರ 
"ಮಾಡಿದ್ದಾನೆ. ಮಾತ್ರವಲ್ಲದೆ ಜನರು ತೀರ್ಮಾನ ಬಯಸುವುದರಲ್ಲಿ ಅವಸರ ಪಡುವಂತೆ ಅಲ್ಲಾ; ಹನೂ ತೀರ್ಮಾನ ಕೊಡುವುದಕ್ಕೆ 
ತವಕ ಪಡುವುದಿಲ್ಲ. 


ಕಾಂಡ -12 


11. ಹೊದ್‌ 727 


ONE 2% ೨ ೪‏ ہے عم 2422 29 224 2 کوٹ 
HEE STE OMA SL SMO OAS‏ 


Gu مر رہ ہے ہہ ہہ رڈ‎ 2 727 
STN ISL DS SR KE ST SOs رذن‎ 


pa 
pas 39,1 ೨ -ٰپٰپ ھ+‎ 71 7: 
٥۵ اترتا فِیة 6 لزا مجرمِينَ‎ LBM ESS pes 
£6? A ارے ۶ص‎ 
EVIE 


4 ہم 
ಮನ ಎರಿ‏ 
ಆದುದರಿಂದ ಓ ಪೈಗಂಬರರೇ, ನೀವೂ (ಸತ್ಮನಿಷೇಧ ಮತ್ತು ಬಂಡಾಯ ನೀತಿಯನ್ನು ಬಿಟ್ಟು ಸತ್ಯವಿಶ್ವಾಸ‏ 
ಮತ್ತು ಅನುಸರಣೆಯ ಕಡೆಗೆ ಬಂದಿರುವ) ನಿಮ್ಮ ಸಂಗಡಿಗರೂ ನಿಮಗೆ ಆಜ್ಞಾಪಿಸಿರುವ ಪ್ರಕಾರ‏ 
ನೇರಮಾರ್ಗದಲ್ಲಿ ಸ್ಥಿರವಾಗಿ ನೆಲೆ ನಿಲ್ಲಿರಿ. ದಾಸ್ಕದ ಮೇರೆಯನ್ನು ಮೂರಬೇಡಿರಿ. ನಿಮ್ಮ ಪ್ರಭು ನೀವು‏ 
ಮಾಡುತ್ತಿರುವುದನ್ನೆಲ್ಲ ವೀಕ್ಷಿಸುತ್ತಿದ್ದಾನೆ. ಆ ಅಕ್ರಮಿಗಳ ಕಡೆಗೆ ಕೊಂಚವೂ ವಾಲಬೇಡಿರಿ. ಅನ್ಯಥಾ‏ 
ಮಿತ್ರರಾರೂ ನಿಮಗೆ‏ وه ನರಕಾಗ್ನಿಯ ಸುಳಿಯಲ್ಲಿ ಸಿಕ್ಕಿ ಬಿಡುವಿರಿ. ನಿಮ್ಮನ್ನು ಅಲ್ಲಾಹನಿಂದ ರಕ್ಸಿಸಬಲ್ಲ‏ 
ಸಿಗಲಾರರು ಮತ್ತು ನಿಮಗೆ ಎಲ್ಲಿಂದಲೂ ಸಹಾಯವೂ ಒದಗದು. ಹಗಲಿನ ಉಭಯ ಕೊನೆಗಳಲ್ಲೂ ರಾತ್ರೆ‏ 
ಸ್ವಲ್ಪ ಕಳೆದ ಬಳಿಕವೂ'' ನಮಾರುನ್ನು ಸಂಸ್ಥಾಪಿಸಿರಿ. ವಾಸ್ತವದಲ್ಲಿ ಪುಣ್ಯ ಕಾರ್ಯಗಳು ಪಾಪಕಾರ್ಯಗಳನ್ನು‏ 
ದೂರೀಕರಿಸುತ್ತವೆ. ಇದು ಅಲ್ಲಾಹನನ್ನು ಸ್ಮರಿಸುವವರಿಗೊಂದು ಸ್ಮರಣೆಯಾಗಿರುತ್ತದೆ.'* ತಾಳ್ಮೆಯಿಂದಿರಿ.‏ 
ಅಲ್ಲಾಹನು ಸಜ್ಜನರ ಪ್ರತಿಫಲವನ್ನೆಂದೂ ವ್ಯೃರ್ಥಗೊಳಿಸುವುದಿಲ್ಲ.‏ 

(116-119) ಜನರು ಈ ಭೂಮಿಯಲ್ಲಿ ಕ್ಷೋಭೆಯನ್ನುಂಟು ಮಾಡುವುದನ್ನು ತಡೆಯುವಂತಹ ಒಂದು 
ಉತ್ತಮ ಜನ ವಿಭಾಗವು ನಿಮಗಿಂತ ಮುಂಚೆ ಗತಿಸಿಹೋದ ಜನಾಂಗಗಳಲ್ಲೇಕೆ ಉಂಟಾಗಲಿಲ್ಲ? ಅಂತಹವರಿದ್ದರೂ 
ನಾವು ಈ ಜನಾಂಗದಿಂದ ರಕ್ಷಿಸಿದಂಶಹ ಕೆಲವೇ ಮಂದಿ ಇದ್ದರು. ಅನ್ಯಥಾ ಅಕ್ರಮಿಗಳು ಅವರಿಗೆ 
ಧಾರಾಳವಾಗಿ ಕೊಡಲಾಗಿದ್ದ ಸುಖ ಭೋಗಗಳನ್ನೇ ಹಿಂಬಾಲಿಸುತ್ತಿ. ದ್ದರು. ಅವರು ಅಪರಾಧಿಗಳಾಗಿಬಿಟ್ಟರು. 
ನಾಡುಗಳ ನಿವಾಸಿಗಳು ಸುಧಾರಕರಾಗಿರುವಾಗ ನಿಮ್ಮ ಪ್ರಭು ಆ ನಾಡುಗಳನ್ನು ಅನ್ಯಾಯವಾಗಿ 


113. ಹಗಲಿನ ಉಭಯಕೊನೆಗಳೆಂದರೆ ಮುಂಜಾನೆ ಮತ್ತು ಸಂಜೆ (ಸುಬಹ್‌ ಮತ್ತು ಮಗ್ರಿಬ್‌) ಸ್ವಲ್ಪ ಹೊತ್ತು ಕಳೆದ 
ಬಳಿಕವೆಂದರೆ 'ಇಶಾ' ಸಮಯ. ಇದು ನಮಾಯಿಗೆ ಪಂಚಹೊತ್ತುಗಳೆಂದು ನಿಶ್ಚಯಿಸಿ ಕೊಡುವುದಕ್ಕೆ ಮುಂಚಿನ ಆದೇಶವೆಂದು 
ಇದರಿಂದ ಶಿಳಿಯುತ್ತದೆ. 'ಮಿಲ್‌ರಾಜ್‌'(ಗಗನಾರೋಹ)ನ ಘಟನೆಯು ಇದರ ಅನಂತರ ಸಂಭವಿಸಿತು. ಅದರಲ್ಲಿ ಪಂಚ 
ನಮಾರು್‌ಗಳು ಕೆಡ್ಡಾಯಗೊಂಡವು. (ನಮಾಯುನ ಹೊತ್ತುಗಳ ವಿವರಣೆಯನ್ನು ತಿಳಿದುಕೊಳ್ಳಲು ಇಸ್ರಾಈಲ್‌ನ 95, ತಾಹಾದ 
111 ಮತ್ತು ಅರ್ರೂಮ್‌ ಅಧ್ಯಾಯದ 24ನೆಯ ಟಿಪ್ಪಣಿಗಳನ್ನೂ ಓದಿರಿ.) 

114. ಅರ್ಥಾತ್‌- ಜಗತ್ತಿನಲ್ಲಿ ಎಲ್ಲೆಡೆ ಹಬ್ಬಿರುವ ಕೆಡುಕುಗಳನ್ನೂ ನಿಮ್ಮೊಂದಿಗೆ ನಡೆಸಲಾಗುತ್ತಿರುವ ದುರ್ವರ್ತನೆಯನ್ನೂ 
ನಿವಾರಿಸಲು ನೀವು ಅತ್ಯಂತ ಉತ್ತಮ ರೀತಿಯಿಂದ ವರ್ಶಿಸುವುದೇ ಬಹಳ ಒಳ್ಳೆಯ ಕ್ರಮ. ನೀವು ನಿಮ್ಮ ಸದ್ವರ್ತನೆಯ ಮೂಲಕ 
ಅವರ ದುರ್ವರ್ತನೆಯನ್ನು ಸೋಲಿಸಬೇಕು. ನೀವು ಒಳ್ಳೆಯವರಾಗಲು ಅತ್ಯುತ್ತಮ ಸಾಧನವು ನಮಾರು್‌. ಅದು ನಿಮ್ಮಲ್ಲಿ ಉಂಟು 
ಮಾಡುವ ಸುಗುಣಗಳಿಂದ ನೀವು ಕೆಡುಕುಗಳ ಸುಸಂಘಟಿತ ಬಿರುಗಾಳಿಯನ್ನು ಎದುರಿಸಬಹುದು. ತನ್ಮೂಲಕ ನೀವು ಕೆಡುಕುಗಳನ್ನು 
ಉಚ್ಚಾಟಿಸಿ ಜಗತ್ತಿನಲ್ಲಿ ಶಾಂತಿ ಸಮಾಧಾನಗಳ ಸುವ್ಯವಸ್ಥೆಯನ್ನು ನೆಲೆಗೊಳಿಸಬಲ್ಲಿರಿ. 


ಕಾಂಡ-12 


۷۷۷۷۷٦‏ ار یی 
یں SN‏ أمة و اجد اد hI eV) OOPS‏ 
و 


7 23 7೨4 Ged ےر 2ھ‎ Gps AL 
BORIS چیم دن ال‎ ES  LBESS خلقع‎ 


3 pa 


IES SIS بی‎ SEU قش عَلَیْك من اَفْبآو الُسُل‎ 
ನಾಶಗೊಳಿಸುವವನಲ್ಲ.!'5 ನಿಶ್ಚಯವಾಗಿಯೂ ನಿಮ್ಮ ಪ್ರಭು ಇಚ್ಛಿಸುತ್ತಿದ್ದರೆ ಸಕಲ ಮಾನವರನ್ನು ಒಂದೇ 
ಸಮುದಾಯವನ್ನಾಗಿ ಮಾಡುತ್ತಿದ್ದನು. ಆದರೆ ಇನ್ನು ಅವರು ಭಿನ್ನಮತಿಗಳಾಗಿಯೇ ಮುಂದುವರಿಯುವರು. 
ನಿಮ್ಮ ಪ್ರಭುವಿನ ಕೃಪೆಯಿದ್ದವರು ಮಾತ್ರ ಭಿನ್ನತೆಯಿಂದ ಪಾರಾಗುವರು. ಇದಕ್ಕಾಗಿಯೇ (ಈ ಆಯ್ಕೆಯ 
ಸ್ವಾತಂತ್ರ್ಯ ಪರೀಕ್ಟೆಗಾಗಿಯೇ) ಅವನು ಅವರನ್ನು ಸೃಷ್ಟಿಸಿರುವನು.''* ನಾನು ಯಕ್ಸರು ಮತ್ತು ಮನುಷ್ಕರಿಂದಲೂ 

ನರಕವನ್ನು ತುಂಬಿಸುವೆನೆಂದು ನಿಮ್ಮ ಪ್ರಭು ಹೇಳಿದ್ದ ಮಾತು ಪೂರ್ಣಗೊಂಡಿತು. 


115. ಈ ಸೂಕ್ತಗಳಲ್ಲಿ (ಯಾತನೆಯ ಓಡಿತದಲ್ಲಿ ಸಿಕ್ಕಿಬಿದ್ದ ಜನಾಂಗಗಳ ಸ್ಥಿತಿಗತಿಗಳನ್ನು) ವಿಮರ್ಶಿಸುತ್ತ ಹೇಳಿರುವುದೇನೆಂದರೆ- 
ಆ ಜನಾಂಗಗಳಿಗೆ ಮಾತ್ರವೇ ಅಲ್ಲ ಮಾನವ ಇತಿಹಾಸದಲ್ಲಿ ಎಷ್ಟು ಜನಾಂಗಗಳಿದ್ದುವೋ ಅವುಗಳಿಗೆಲ್ಲ ಅಲ್ಲಾಹನು ತನ್ನ 
ಅನುಗ್ರಹಗಳನ್ನು ಭಾರಾಳವಾಗಿ ಒದಗಿಸಿದಾಗ ಅವು ತಮ್ಮ ಸಮೃದ್ಧಿಯ ಗುಂಗಿನಲ್ಲಿ ಭೂಮಿಯ ಮೇಲೆ ಕ್ಷೋಭೆಯನ್ನುಂಟು 
ಮಾಡತೊಡಗಿದವು. ಅವರೊಳಗೆ ಕೆಡುಕುಗಳನ್ನು ತಡೆಯುವಂತಹ ಸಜ್ಜನರು ಉಳಿಯದಂಥ ಮಟ್ಟಕ್ಕೆ ಅವರ ಸಾಮೂಹಿಕ ಜೀವನವು 
ಕೆಟ್ಟಿತು” ಒಂದು ವೇಳೆ ಕೆಲವರು ಈ ಕಾರ್ಯಕ್ಕಾಗಿ ಹೊರಟರೂ ಅವರ ಸಂಖ್ಯೆ ಅತಿ ಕಡಿಮೆ ಮತ್ತು ಅವರ ಸ್ವರವು ಅತಿ ಕ್ಷೀಣವಾಗಿದ್ದು 
ಅವರ ಪ್ರಯತ್ನವು ಆ ಕ್ಷೋಭೆಯನ್ನು ಅಣಗಿಸಲು ಸಾಲದಾಯಿತು. ಈ ದುರವಸ್ಥೆಯೇ ಆ ಜನಾಂಗಗಳನ್ನು ಬೀಳಿಸಿತು. ಅವು ಕಟ್ಟಕಡೆಗೆ 
ದೇವಯಾಶನೆಗೆ ಗುರಿಯಾದುವು. ಅನ್ಯಥಾ ಜನರು ಸತ್ಯರ್ಮಿಗಳಾಗಿದ್ದರೂ ಅವರನ್ನು ವೃಥಾ ಯಾತನೆಗೆ ಗುರಿಪಡಿಸಲು ಅಲ್ಲಾಹನಿಗೆ 
ತನ್ನ ದಾಸರ ಮೇಲೇನೂ ದ್ವೇಷವಿಲ್ಲ. ಈ ಆದೇಶದ ಮೂಲಕ ಇಲ್ಲಿ ಮೂರು ವಿಷಯಗಳನ್ನು ತಿಳಿಸಲು ಉದ್ದೇಶಿಸಲಾಗಿದೆ: 

1) ಪ್ರತಿಯೊಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಳಿತಿನ ಕಡೆಗೆ ಕರೆ ನೀಡುವ ಮತ್ತು ಕೆಡುಕಿನಿಂದ ತಡೆಯುವಂತಹ ಕೆಲವು 
ಮಂದಿ ಇರಬೇಕಾದುದು ಅಗತ್ಮ. ಏಕೆಂದರೆ ಅಲ್ಲಾಹನು ಅಪೇಕ್ಷಿಸುವುದು ಒಳಿತನ್ನು ಮಾತ್ರ. ಒಂದು ವೇಳೆ ಅಲ್ಲಾಹನು ಜನರ 
ಕೆಡುಕುಗಳನ್ನು ಸಹಿಸಿಕೊಳ್ಳುತ್ತಿರುವವನಾದರೂ ಅದು ಅವರಲ್ಲಿರುವ ಒಳಿತಿಗಾಗಿ. ಅದೂ ಅವರಿಂದ ಒಳಿತಿನ ಸಾಧ್ಯತೆ ಇರುವವರೆಗೆ 
ಮಾತ್ರ. ಒಂದು ಮಾನವ ಸಮುದಾಯವು ಸಜ್ಜನರಿಂದ ಬರಡಾಗಿ ಅದರಲ್ಲಿ ದುರ್ಜನರೇ ಉಳಿದು ಬಿಟ್ಟಾಗ ಅಥವಾ'ಅಲ್ಲಿ ಸಜ್ಜನರು 
ಇದ್ದರೂ ಅವರ ಮಾತನ್ನು ಯಾರೂ ಕೇಳದೆ, ಜನಾಂಗವು ನೈತಿಕ ಪತನದ ಮಾರ್ಗದಲ್ಲಿ ನಡೆದಾಗ, ದೇವಯಾತನೆಯು ಅವರ 
ಮೇಲೆ ಎರಗಲು ಸಿದ್ದವಾಗುತ್ತದೆ. ತುಂಬು ಗರ್ಭವಶಿಯು ಯಾವಾಗ ಹೆರುವಳೆಂದು ಹೇಗೆ ಹೇಳಲಾಗದೋ ಹಾಗೆಯೇ ದೇವಯಾತನೆ 
ಆ ಜನಾಂಗದ ಮೇಲೆ ಯಾವಾಗ ಎರಗುವುದೆಂದೂ ಹೇಳಲಾಗದು. 

2) ಒಂದು ಜನಾಂಗವು ತನ್ನನ್ನು ಕೆಡುಕಿನಿಂದ ತಡೆಯುವ ಮತ್ತು ಒಳಿತುಗಳ ಕರೆ ನೀಡುವಂತಹ ಬೆರಳೆಣಿಕೆಯ ಜನರನ್ನೂ 
ಸಹಿಸಿಕೊಳ್ಳಲು ತಯಾರಿಲ್ಲದಿದ್ದಾಗ ಅದರ ವಿನಾಶ ಕಾಲವು ಸಮೂಪಿಸಿರುವುದೆಂದೇ ತಿಳಿದುಕೊಳ್ಳಿರಿ. ಏಕೆಂದರೆ ಅದೀಗ ತಾನೇ 
ತನ್ನ ಶತ್ರುವಾಗಿ ಬಿಟ್ಟಿದೆ. 

3) ಒಂದು ಜನಾಂಗವು ದೇವ ಯಾತನೆಗೆ ಗುರಿಯಾಗುವ ಅಥವಾ ಆಗದಿರುವ ಬಗ್ಗೆ ಕೊನೆಯ ನಿರ್ಧಾರ ಮಾಡಬೇಕಾದರೆ, 
ಅದರಲ್ಲಿ ಒಳಿತುಗಳ ಕಡೆಗೆ ಓಗೊಡುವವರು ಎಷ್ಟಿದ್ದಾರೆಂದು ನೋಡಬೇಕು. ಅದರಲ್ಲಿ ಕ್ಷೋಭೆಯನ್ನು ಅಣಗಿಸಿ, ಸದ್ವ್ಯವಸ್ಥೆಯನ್ನು 
ನೆಲೆಗೊಳಿಸಲು ಬೇಕಾದಷ್ಟು ಜನರಿದ್ದರೆ, ಅದರ ಮೇಲೆ ಸಾರ್ವತ್ರಿಕ ಯಾತನೆಯನ್ನು ಎರಗಿಸಲಾಗುವುದಿಲ್ಲ. ಪರಿಸ್ಥಿತಿಯನ್ನು 
ಸುಧಾರಿಸಲು ಆ ಸಜ್ಜನರಿಗೆ ಕಾಲಾವಕಾಶ ನೀಡಲಾಗುತ್ತದೆ. ಆದರೆ ನಿರಂತರ ಪರಿಶ್ರಮದಿಂದಲೂ ಸುಧಾರಣಾ ಕಾರ್ಯಕ್ಕೆ 
ಸಾಕಾಗುವಷ್ಟು ಸಂಖ್ಯೆಯಲ್ಲಿ ಜನ ಅಲ್ಲಿ ಲಭ್ಯವಿಲ್ಲದಿದ್ದರೆ, ಆ ಜನಾಂಗವು ತನ್ನ ಬಳಿಯಲ್ಲಿ ಕೇವಲ ಮಸಿ ಮಾತ್ರ 
ಉಳಿದಿರುವುದೆಂಬುದನ್ನು ತನ್ನ ಕೃತಿಯಿಂದ ಸಾಬೀತು ಪಡಿಸಿದಂತಾಗುತ್ತದೆ. ಅನಂತರ ಭಟ್ಟಿಯನ್ನು ಉರಿಸಿ ಮಸಿಯನ್ನು ಸುಟ್ಟು 
ಬೂದಿ ಮಾಡಲು ಹೆಚ್ಚು ಕಾಲ ಬೇಡ. 

116. ಇಂತಹ ಸಂದರ್ಭಗಳಲ್ಲಿ ಸಾಮಾನ್ಮವಾಗಿ ವಿಧಿಯ ಹೆಸರಿನಲ್ಲಿ ತರಲಾಗುವ ಸಂಶಯಕ್ಕೆ ಇದು ಉತ್ತರ. ಗತ ಜನಾಂಗಗಳ 


ಕಾಂಡ-12 


11. ಹೂದ್‌ 729 


[a 2, ےہ‎ 
FLL OE 
ops 


UA 


(120-123) ಓ ಪೈಗಂಬರರೇ, ನಿಮಗೆ ಹೇಳಲಾಗುವ ಸಂದೇಶವಾಹಕರೆ ವೃತ್ತಾಂತಗಳಿವು. ನಾವು ಇವುಗಳ 
ಮೂಲಕ ನಿಮ್ಮ ಮನಸ್ಸನ್ನು ಬಲಪಡಿಸುತ್ತೇವೆ. ಇವುಗಳಿಂದ ನಿಮಗೆ ಪರಮಾರ್ಥಜ್ಞಾನ ಲಭಿಸಿತು. 
ಸತ್ಯವಿಶ್ವಾಸಿಗಳಿಗೆ ಉಪದೇಶ ಹಾಗೂ ಜಾಗೃತಿ ಲಭಿಸಿದುವು. ಸತ್ಯವಿಶ್ವಾಸವನ್ನು ಸ್ವೀಕರಿಸದವರೊಡನೆ ಹೇಳಿರಿ- 
ನೀವು ನಿಮ್ಮ ಕ್ರಮದಂತೆ ಕಾರ್ಯವೆಸಗಿರಿ ಮತ್ತು ನಾವು ನಮ್ಮ ಕ್ರಮದಂತೆ ಕಾರ್ಯವೆಸಗುತ್ತೇವೆ. 
ಕರ್ಮಫಲವನ್ನು ನೀವೂ ನಿರೀಕ್ಷಿಸಿರಿ ನಾವೂ ನಿರೀಕ್ಷಿಸುತ್ತೇವೆ. ಭೂಮಿ ಆಕಾಶಗಳಲ್ಲಿ ಅಡಗಿರುವುದೆಲ್ಲವೂ 
ಅಲ್ಲಾಹನ ಅಧೀನದಲ್ಲಿವೆ. ಸಕಲ ವ್ಯವಹಾರಗಳೂ ಆತನ ಕಡೆಗೇ ಮರಳಿಸಲ್ಪಡುತ್ತವೆ. ಆದುದರಿಂದ ಓ 
ಪೈಗಂಬರರೇ, ನೀವು ಅವನ ದಾಸ್ಯ-ಆರಾಧನೆ ಮಾಡಿರಿ. ಅವನ ಮೇಲೆಯೇ ಭರವಸೆಯನ್ನಿಡಿರಿ. ನೀವು 
ಮಾಡುತ್ತಿರುವುದರ ಬಗ್ಗೆ ಅಲ್ಲಾಹನು 'ಅಶ್ರದ್ಧನಲ್ಲ.!!? 
ಪತನಕ್ಕೆ ಕಾರಣವನ್ನು ಮೇಲೆ ಏವೌಸಲಾಗಿದಯಷ್ಟೇ, ಈ ಕುರಿತು ಆ"ಜನಾಂಗಗಳಲ್ಲಿ ಸಜ್ಜನರು ಇಲ್ಲದಿರುವುದು ಅಥವಾ ಕಡಿಮೆ 
ಸಂಖ್ಯೆಯಲ್ಲಿರುವುದು ಅಲ್ಲಾಹನ ಇಚ್ಛೆಯೇ ಆಗಿಣ್ಞಿಷ್ಛೆ. ಹೀಗಿರುವಾಗ ಇದರ ಅಪವಾದವನ್ನು ಆ ಜನಾಂಗಗಳ ಮೇಲೆ ಏಕೆ 
ಹೊರಿಸಬೇಕು? ಅಲ್ಲಾಹನು ಅವರೊಳಗೆ ಅಧಿಕ ಸಂಖೆ ೈಯಲ್ಲಿ ಸಜ್ಜನರನ್ನೇಕೆ ಹುಟ್ಟಿಸಲಿಲ್ಲ? ಎಂದು ಮುಂತಾಗಿ ಆಕ್ಟೇಪಿಸಬಹುದು. 
ಇದಕ್ಕೆ ಉತ್ತರವಾಗಿ ವಸ್ತುಸ್ಥಿತಿಯನ್ನು ವಿವರಮೆಗಿ ಹೀಗೆ, ಹೇಳಲಾಗಿದೆ: ಮಾನವನನ್ನು ಒಂದು ನಿರ್ದಿಷ್ಟ ನೈಸರ್ಗಿಕ ಕಾನೂನಿನಲ್ಲಿ 
ಬಿಗಿದು ಅವನು ಅದಕ್ಕೆ ಎದುರಾಗಿ ವರ್ತಿಸಲಿಕ್ಕೆ, ಸಾಧ್ಯವಿಲ್ಲದ ರೀತಿಯಲ್ಲಿ ನಿರ್ಬಂಧಿಸಬೇಕೆಂಬುದು ದೇವೇಚ್ಛೆ ಖಂಡಿತ ಅಲ್ಲ. 
ಇದುವೇ ಅವನ ಇಚ್ಛೆಯಾಗಿರುತ್ತಿದ್ದರೆ, ಸತ್ಯವಿಶ್ವಾಸದ ಅಹ್ವಾನ, ಪ್ರವಾದಿಗಳ ನಿಯುಕ್ತಿ, ಗ್ರಂಥಗಳ ಅವತರಣ ಇತ್ಯಾದಿಗಳ 
ಅಗತ್ಕವೇ ಇರಲಿಲ್ಲ. ಸಕಲ ಮಾನವರೂ ಮುಸ್ಲಿಮರಾಗಿಯೂ ಮೂಮಿನರಾಗಿಯೂ ಹುಟ್ಟುತ್ತಿದ್ದರು. ಕುಫ್ರ್‌(ಸತ್ಯನಿಷೇಧ) ಮತ್ತು 
ಪಾಪ ಕರ್ಮಾದಿಗಳಿಗೆ ಅವಕಾಶವೇ ಇರುತ್ತಿರಲಿಲ್ಲ. ಆದರೆ, ಮಾನವನಿಗೆ ಆಯ್ಕೆಯ ಅಧಿಕಾರ ಮತ್ತು ಸ್ವಾತಂತ್ರ್ಯ ಕೊಡಬೇಕು. 
ಅವನಿಗೆ ತನ್ನಿಷ್ಟದಂತೆ ವಿವಿಧ ಮಾರ್ಗಗಳಲ್ಲಿ ನಡೆಯಲು ಸಾಮರ್ಥ್ಯ ಕೊಡಬೇಕು; ಅವನ ಮುಂದೆ ಸ್ಪರ್ಗ ಮತ್ತು ನರಕಗಳ 
'ಮಾರ್ಗಗಳೆರಡನ್ನೂ ತೆರೆದಿಡಬೇಕು. ತರುವಾಯ ಪ್ರತಿಯೊಬ್ಬ ಮಾನವನಿಗೂ ಮಾನವ ಸಮುದಾಯಕ್ಕೂ ಅವುಗಳ ಪೈಕಿ ಇಷ್ಟ 
ಬಂದ ಮಾರ್ಗವನ್ನು ತನಗಾಗಿ ಆಯ್ದುಕೊಂಡು ಅದರಲ್ಲಿ ನಡೆದು ತನ್ನ ಕರ್ಮದ ಫಲವನ್ನು ಹೊಂದುವ ಅವಕಾಶ ನೀಡಬೇಕು 
ಎಂಬುದೇ - ಮಾನವನ ವಿಷಯದಲ್ಲಿ ಅಲ್ಲಾಹನ ಇಚ್ಛೆ ಮತ್ತು ನಿರ್ಧಾರವಾಗಿರುತ್ತದೆ. ಈ ರೀತಿ ಮಾನವ ಸೃಷ್ಟಿಯ ಯೋಜನೆಯೇ 
ಆಯ್ಕೆಯ ಸ್ವಾತಂತ್ರ್ಯ ಹಾಗೂ ಐಚ್ಛಿಕ ಕುಫ್ರ್‌ ಮತ್ತು ಐಚ್ಛಿಕ ಈಮಾನಿನ ಸಿದ್ದಾಂತವನ್ನು ಆಧರಿಸಿಕೊಂಡಿದೆ. ಹೀಗಿರುವಾಗ, ಪಾಪ 
ಮಾರ್ಗದಲ್ಲಿ ಸಾಗಲಿಚ್ಛಿಸುವಂತಹ ಒಂದು ಜನಾಂಗವನ್ನು ಅಲ್ಲಾಹನು ಬಲಾತ್ಕಾರದಿಂದ ಪುಣ್ಯ ಮಾರ್ಗಕ್ಕೆ ತಿರುಗಿಸುವುದು ಹೇಗೆ? 

117. ಅರ್ಥಾತ್‌- رہد‎ ಮತ್ತು ಇಸ್ಲಾ ಮಿನ ಸಂಘರ್ಷದಲ್ಲಿ ಪಾಲ್ಗೊಂಡಿರುವ ಉಭಯ ಪಂಗಡಗಳೂ ಅಲ್ಲಾಹನ 
ದೃಷ್ಟಿಯಲ್ಲಿವೆ. ಇಲ್ಲಿ ಯುಕ್ತಿ ಹಾಗೂ ಸಹನೆಯ ಕಾರಣದಿಂದಾಗಿ ವಿಳಂಬವೇನೋ ಆಗುತ್ತದೆ. ಆದರೆ ಅವ್ಯವಸ್ಥೆ ಇಲ್ಲ, ಜನರನ್ನು 
ಸಂಸ್ಕರಿಸುವ ಕಾರ್ಯದಲ್ಲಿ ನಿರತರಾದವರ 'ಪರಿಶ್ರಮಗಳು ನಿಷ್ಟಲಗೊಳ್ಳಲಾರವೆಂದು ಚೆನ್ನಾಗಿ ಭರವಸೆ ಇಟ್ಟುಕೊಳ್ಳಬೇಕು. 
ಕ್ಲೋಭೆಯನ್ನುಂಟುಮಾಡುತ್ತಿರುವವರು ಸುಧಾರಣಾ ಕಾರ್ಯವೆಸಗುತ್ತಿರುವವರ ಮೇಲೆ ಅನ್ಯಾಯ ಅತ್ಕಾಚಾರಗಳನ್ನೆಸಗುತ್ತಿರುವವರು 
ಮತ್ತು ಸುಧಾರಣಾ ಕಾರ್ಯವು ಎಷ್ಟು ಮಾತ್ರಕ್ಕೂ ನಡೆಯಬಾರದೆಂದು ಪ್ರಯತ್ನಿಸುವವರು ತಮ್ಮ ಈ ದುಷ್ಕತ್ಮಗಳನ್ನೆಲ್ಲ ಅಲ್ಲಾಹನು 
ಅರಿಯುತ್ತಾನೆಂದೂ ಅದಕ್ಕೆ ಸರಿಯಾದ ಶಾಸ್ತ್ರಿ ಆಗಿಯೇ ತೀರಲಿದೆಯೆಂದೂ ಚೆನ್ನಾಗಿ ಅರಿತಿರಲಿ. 


ಕಾಂಡ-12 


730 ಕುರ್‌ಆನ್‌ ವ್ಯಾಖ್ಯಾನ 


ಅವತೀರ್ಣ ಕಾಲ ಮತ್ತು ಹಿನ್ನೆಲೆ: 

ಈ ಅಧ್ಯಾಯವೂ ಪ್ರವಾದಿವರ್ಯರ(ಸ) ಮಕ್ಕಾ ಜೀವನದ ಕೊನೆಯ ಘಟ್ಟದಲ್ಲಿ ಅವತೀರ್ಣಗೊಂಡಿರಬಹುದೆಂದು 
ಇದರ ವಿವರಣೆಯಿಂದ ತಿಳಿದು ಬರುತ್ತದೆ. ಆಗ ಕುರೈಶರು ಪ್ರವಾದಿವರ್ಯರನ್ನು(ಸ) ವಧಿಸುವ ಅಥವಾ ಅವರನ್ನು ಗಡಿಪಾರು 
ಮಾಡಿಬಿಡುವ ಅಥವಾ ಬಂಧನದಲ್ಲಿಡುವ ಬಗ್ಗೆ ಯೋಚಿಸುತ್ತಿದ್ದರು. ಆ ಕಾಲದಲ್ಲಿ ಮಕ್ಕಾದ ಕೆಲವು ಸತ್ಮನಿಷೇಧಿಗಳು 
(ಬಹುಶಃ ಯಹೂದಿಯರ ಸೂಚನೆಯ ಮೇರೆಗೆ) ಬನೀ ಇಸ್ರಾಈಲರು ಈಜಿಪ್ಪಿಗೆ ಹೋಗಲು ಏನು ಕಾರಣ? ಎಂದು 
ಪ್ರವಾದಿವರ್ಯರೊಡನೆ(ಸ) ಅವರನ್ನು ಪರೀಕ್ಷಿಸಲಿಕ್ಕಾಗಿ ಪ್ರಶ್ನಿಸಿದರು. ಅಲ್ಲಾಹನು ತಕ್ಷಣವೇ ಹ. ಯೂಸುಫ್‌ರ(ಅ) 
ಸಂಪೂರ್ಣ ಚರಿತ್ರೆಯನ್ನು ಪ್ರವಾದಿವರ್ಯರ(ಸ) ಬಾಯಿಯಿಂದ ಹೊರಡಿಸಿದ್ದು ಮಾತ್ರವಲ್ಲ ಹ. ಯೂಸುಫ್‌ರೊಂದಿಗೆ(ಅ) 
ಅವರ ಸಹೋದರರು ವರ್ತಿಸುತ್ತಿದ್ದ ರೀತಿಯಲ್ಲೇ ಕುರೈಶರೂ ಪ್ರವಾದಿವರ್ಯರೊಂದಿಗೆ(ಸ) ವರ್ತಿಸುತ್ತಿದ್ದಾರೆಂದು ಹೇಳಿ, 
ಈ ಚರಿತ್ರೆಯನ್ನು ಅವರಿಗೆ ಅನ್ವಯಿಸುವಂತೆ ಮಾಡಿಬಿಟ್ಟನು. 
ಅವತೀರ್ಣದ ಉದ್ದೇಶಗಳು: 

ಈ ರೀತಿ ಈ ಕಥೆಯು ಎರಡು ಪ್ರಮುಖ ಉದ್ದೇಶಗಳಿಗಾಗಿ ಅವತೀರ್ಣಗೊಂಡಿತು: 

1) ಹ. ಮುಹಮ್ಮದ್‌ರ(ಸು) ಪ್ರವಾದಿತ್ವಕ್ಕೆ ಆಧಾರ ಪ್ರಮಾಣವನ್ನು ವಿಶೇಷತಃ ವಿರೋಧಿಗಳು ಅಪೇಕ್ಷಿಸಿದ ರೂಪದಲ್ಲೇ 
ಒದಗಿಸುವುದು. ۱ 

2) ಹ. ಯೂಸುಫ್‌ರ(ಅ) ಸಹೋದರರು ಅವರೊಂದಿಗೆ ನಡೆಸಿದ್ದ ವೃವಹಾರವನ್ನೇ ನೀವೀಗ ನಿಮ್ಮ ಸಹೋದರನೊಂದಿಗೂ 
ನಡೆಸುತ್ತಿರುವಿರಿ. ಆದರೆ, ಅವರು ದೇವವಿಧಿಯೊಂದಿಗಿನ ಸೆಣಸಾಟದಲ್ಲಿ ವಿಜಯಿಗಳಾಗಲಿಲ್ಲ. ಅವರು ತಮ್ಮ ಯಾವ 
ಸಹೋದರನನ್ನು ಅತ್ಯಂತ ನಿರ್ದಯೆಯೊಂದಿಗೆ ಬಾವಿಗೆ ಎಸೆದುಬಿಟ್ಟಿದ್ದರೋ ಕೊನೆಗೆ ಅದೇ ಸಹೋದರನ ಕಾಲಬುಡಕ್ಕೆ 
ಬರಬೇಕಾಯಿತು. ಅದೇ ರೀತಿಯಲ್ಲಿ ನಿಮ್ಮ ಬಲಪರೀಕ್ಲೆಯೂ ಅಲ್ಲಾಹನ ಯುಕ್ತಿಯ ಮುಂದೆ ಜಯ ಗಳಿಸಲಾರದು. 
ಈಗ ನೀವು ಸಂಹರಿಸಿ ಬಿಡಬೇಕೆಂದೆಣಿಸಿರುವ ನಿಮ್ಮ ಸಹೋದರನೊಡನೆ ಒಂದಲ್ಲೊಂದು ದಿನ ನಿಮಗೂ ದಯಾಭಿಕ್ಸೆ 
ಬೇಡುವ ಸಂದರ್ಭ ಬಂದೀತು ಎಂದು ಕುರೈಶ್‌ ಸರದಾರರಿಗೆ ತಿಳಿಯ ಹೇಳುವುದು. ವಾಸ್ತವದಲ್ಲಿ ಪವಿತ್ರ ಕುರ್‌ಆನ್‌ 
ಹ. ಯೂಸುಭ್‌ರ(ಅ) ಕಥೆಯನ್ನು ಹ. ಮುಹಮ್ಮದ್‌(ಸ) ಮತ್ತು ಕುರೈಶರೊಳಗಿನ ವ್ಯವಹಾರಕ್ಕೆ ಅನ್ವಯಿಸಿ, ಒಂದು 
ಸುವ್ಯಕ್ತ ಭವಿಣ್ಯವಾಣಿಯನ್ನೇ ಹೇಳಿತು. ಮುಂದಿನ ಹತ್ತು ವರ್ಷಗಳ ಘಟನೆಗಳು ಇದನ್ನು ಅಕ್ಷರಶಃ ನಿಜವೆಂದು 
ಸಾಬೀತುಪಡಿಸಿದುವು. 
ಚರ್ಚಾ ವಿಷಯಗಳು: 

ಇವೆರಡು ವಿಷಯಗಳು ಈ ಅಧ್ಯಾಯದಲ್ಲಿ ಪ್ರಧಾನ ಸ್ಥಾನವನ್ನು ಹೊಂದಿವೆ. ಮಾತ್ರವಲ್ಲದೆ ಪವಿತ್ರ ಕುರ್‌ಆನ್‌ 
ಈ ಇಡೀ ಕಥೆಯಲ್ಲಿ ಹ. ಇಬ್‌ರಾಹೀಮ್‌, ಹ. ಇಸ್‌ಹಾಕ್‌, ಹ. ಯಲ್‌ಕೂಬ್‌ ಮತ್ತು ಹ. ಯೂಸುಫ್‌ರ(ಅ) ಧರ್ಮವು 
ಹ. ಮುಹೆಮ್ಮದ್‌ರ(ಸ) ಧರ್ಮವೇ ಆಗಿತ್ತೆಂದೂ ಇಂದು ಹ. ಮುಹಮ್ಮದ್‌ರು(ಸ) ಯಾವ ಕರೆ ನೀಡುತ್ತಿದ್ದಾರೋ ಆ 
ಕರೆಯನ್ನೇ ಅವರೂ ನೀಡುತ್ತಿದ್ದರೆಂದೂ ವಿವರಿಸುತ್ತದೆ. ಇಷ್ಟೇ ಅಲ್ಲದೆ ದೇವದಾಸ್ಕ-ಆರಾಧನೆ ಮತ್ತು ಪರಲೋಕದ 
ವಿಚಾರಣೆಯ ಖಚಿತ ನಂಬಿಕೆಯನ್ನಿರಿಸಿಕೊಂಡ ಫಲವಾಗಿ ರೂಪುಗೊಳ್ಳುವ ಚಾರಿತ್ರ್ಯ ಹೇಗಿರುತ್ತದೆ ಮತ್ತು ಸತ್ಕನಿಷೇಧ, 
ಅಜ್ಞಾನ, ಲೌಕಿಕತೆ- ಅಲ್ಲಾಹನ ಮತ್ತು ಪರಲೋಕದ ವಿಚಾರಣೆಗಳಿಂದ ಅಲಕ್ಸ್ಯ್ಯರಾಗಿರುವ ಫಲವಾಗಿ ಉಂಟಾಗುವ ಚಾರಿತ್ಮದ 
ಗತಿ ಏನು ಎಂದು ಜನರೇ ನೋಡಿಕೊಳ್ಳುವಂತಾಗಲು ಅದು ಒಂದು ಕಡೆ ಹ. ಯಲ್‌ಕೂಬ್‌ ಮತ್ತು ಹ ಯೂಸುಫ್‌ರ(ಅ) 
ಚಾರಿತ್ರ್ಯವನ್ನೂ ಇನ್ನೊಂದು ಕಡೆ ಹ. ಯೂಸುಫ್‌ರ(ಅ) ಸಹೋದರರು, ವ್ಯಾಪಾರಿ ತಂಡದವರು, ಈಜಿಪ್ಟಿನ ಅರೀರಖ್‌ 


ಕಾಂಡ-12 


12. ಯೂಸುಫ್‌ 731. 


ಮತ್ತು ಈಜಿಪ್ಟಿನ ಮಹಿಳೆಯರು ಮತ್ತು ಈಜಿಪ್ಟ್‌ನ ಆಡಳಿತಾಧಿಕಾರಿಗಳ ಚಾರಿತ್ರ್ಯವನ್ನೂ ತುಲನೆಗಾಗಿ ಮುಂದಿಡುತ್ತದೆ. 
ಈ ಕಥೆಯ ಮೂಲಕ ಮಾನವನಿಗೆ ತಿಳಿಸಲಿಚ್ಛಿಸಿರುವ ಇನ್ನೊಂದು ಗಹನವಾದ ವಿಷಯ ಯಾವುದೆಂದರೆ, ಅಲ್ಲಾಹನು 
ಯಾರನ್ನಾದರೂ ಮೇಲೆರಿಸಲಿಚ್ಛಿಸಿದರೆ ಇಡೀ ಜಗತ್ತು ಒಟ್ಟಾಗಿ ಅವನನ್ನು ಬೀಳಿಸಲು ಯತ್ನಿಸಿದರೂ ಬೀಳಿಸಲಾಗುವುದಿಲ್ಲ. 
ಅಷ್ಟೇ ಅಲ್ಲ, ಅವನನ್ನು ಬೀಳಿಸಲು ಯಾವ ಹಂಚಿಕೆಗಳು ಅತ್ಯಂತ ಪರಿಣಾಮಕಾರಿಯಾಗಬಹುದೆಂದು ಜಗತ್ತು 
ತಿಳಿದಿರುತ್ತದೋ ಅವುಗಳ ಮೂಲಕವೇ ಅಲ್ಲಾಹನು ಅವನನ್ನು ಮೇಲಕ್ಕೆತ್ತುವ ದಾರಿಯನ್ನು ತೆರೆದು ಬಿಡುತ್ತಾನೆ. 


ಐತಿಹಾಸಿಕ ಹಾಗೂ ಭೌಗೋಳಿಕ ಪರಿಸ್ಲಿತಿ: ۱ 

ಈ ಚರಿತ್ರೆಯನ್ನು ತಿಳಿಯಲಿಕ್ಕಾಗಿ ಇದಕ್ಕೆ ಸಂಬಂಧಿಸಿದ ಕೆಲವು ಐತಿಹಾಸಿಕ ಹಾಗೂ ಭೌಗೋಳಿಕ ಪರಿಸ್ಥಿತಿಗಳನ್ನು 
ಸಂಕ್ಷಿಪ್ತವಾಗಿ ವಾಚಕರ ಮುಂದಿರಿಸಬೇಕಾದುದು ಅವಶ್ಯಕ. ಬೈಬಲಿನ ವಿವರಣೆಯ ಪ್ರಕಾರ ಹ. ಯಲ್‌ಕೂಬ್‌ರಿಗೆ(ಅ) 
ನಾಲ್ವರು ಪತ್ನಿಯರಲ್ಲಿ ಹನ್ನೆರಡು ಮಂದಿ ಪುತ್ರರಿದ್ದರು. ಹ. ಯೂಸುಫ್‌(ಅ) ಮತ್ತು ಅವರ ತಮ್ಮ ಬಿನ್‌ ಯಮನ್‌ 
ಒಬ್ಬ ಪತ್ನಿಯಿಂದಲೂ ಉಳಿದ ಹತ್ತು ಮಂದಿ ಇತರ ಪಶ್ನಿಯರಿಂದಲೂ ಜನಿಸಿದ್ದರು. ಫೆಲೆಸ್ತೀನ್‌ ದೇಶದಲ್ಲಿ 
ಹ. ಯಲ್‌ಕೂಬ್‌ರ(ಅ) ವಾಸಸ್ಥಾನವು ಹಿಬ್ರೂನ್‌ ಕಣಿವೆಯಲ್ಲಿತ್ತು. ಇದಲ್ಲದೆ ಹ. ಯಲ್‌ಕೂಬ್‌ರ(ಅ) ಸ್ವಲ್ಪ ಜಮೊನು 
ಸಿಕ್ಕಮ್‌(ಈಗಿನ ನಾಬಲುಸ್‌)ನಲ್ಲೂ ಇತ್ತು. ಬೈಬಲಿನ ವಿದ್ವಾಂಸರ ಶೋಧನೆಯನ್ನು ಸರಿಯೆಂದು ಒಪ್ಪಿಕೊಂಡರೆ; ಹ. 
ಯೂಸುಫ್‌ರ(ಅ) ಜನನವು ಕ್ರಿ. ಪೂ. 1906ರ ಸುಮಾರಿಗೆ ಆಯಿತು. ಸ್ವಪ್ನ ಕಂಡ ಮತ್ತು ಬಾವಿಗೆ ಎಸೆದ ಘಟನೆ (ಹೆ. 
ಯೂಸುಘ್‌ರ(ಅ) ಹದಿನೇಳನೆಯ ವರ್ಷ ಪ್ರಾಯದಲ್ಲಿ ಸಂಭವಿಸಿತ್ತು.) ಅವರು 'ಎಸೆಯಲ್ಪಟ್ಟಿದ್ದ ಬಾವಿಯು ಬೈಬಲ್‌ ಮತ್ತು 
ತಲ್ಮೂದಿನ ವರದಿಗಳ ಪ್ರಕಾರ ಸಿಕ್ಕಮ್‌ ಉತ್ತರಕ್ಕೆ ದೂತನ್‌(ಈಗಿನ ದುಸಾನ್‌)ನ 'ಸಮೂಪದಲ್ಲಿದೆ. ಅವರನ್ನು ಬಾವಿಯಿಂದ 
ಹೊರ ತೆಗೆದ ವ್ಯಾಪಾರಿಗಳ ತಂಡವು ಜಲ್‌ಆಬ್‌(ಪಶ್ಟಿಮ ಜಾರ್ಡನ್‌)ನಿಂದ' ಬರುತ್ತಿತ್ತು ಮತ್ತು ಈಜಿಪ್ಟ್‌ನ ಕಡೆಗೆ 
ಸಾಗುತ್ತಿತ್ತು. ಆಗ ಈಜಿಪ್ಪನ್ನು, ಅವರ ಇತಿಹಾಸದಲ್ಲಿ ಗೋಪಾಲಕ ಅರಸರೆಂದು (Hyksos kings) ಕರೆಯಲ್ಪಡುತ್ತಿದ್ದ 
ಮನೆತನದ ಹದಿನೈದನೆಯ ಕುಟುಂಬವು ಆಳುತ್ತಿತ್ತು. ಇವರು. ಅರಬೀ ವಂಶಜರಾಗಿದ್ದು ಸುಮಾರು ಕ್ರಿ. ಪೂ. 2000ದಲ್ಲಿ 
ಫೆಲೆಸ್ತೀನ್‌-ಸಿರಿಯಾಗಳಿಂದ ಹೋಗಿ ಈಜಿಪ್ಪನ್ನು ವಶಪಡಿಸಿಕೊಂಡಿದ್ದರು. ಈ ಕಾರಣದಿಂದಲೇ ಅವರ ಸಾಮ್ರಾಜ್ಯದಲ್ಲಿ 
ಹ, ಯೂಸುಫ್‌ರಿಗೆ(ಅ) ಉನ್ನತಿಗೇರಲು ಅವಕಾಶ ಸಿಕ್ಕಿತು. ಬನೀ ಇಸ್ರಾಈಲರು ಅಲ್ಲಿ ಸ್ಟಾಗತಿಸಲ್ಪಟ್ಟರು. ಏಕೆಂದರೆ ಅವರು 
ಆ ವಿದೇಶಿ ಆಡಳಿತಗಾರರ ಕುಲಕ್ಕೆ ಸೇರಿದವರಾಗಿದ್ದರು. ಕ್ರಿ. ಪೂ. 15ನೆಯ ಶತಮಾನದ ಅಂತ್ಮ ಕಾಲದವರೆಗೆ ಈಜಿಪ್ಟ್‌ 
ಅವರ ವಶದಲ್ಲಿತ್ತು. ಆ ಕಾಲದಲ್ಲಿ ದೇಶದ ಸಂಪೂರ್ಣ ಅಧಿಕಾರವೂ ನೇರವಾಗಿ ಬನೀಇಸ್ರಾಈಲರ ಕೈಯಲ್ಲಿತ್ತು. 'ಅವನು 
ನಿಮ್ಮಲ್ಲಿ ಪ್ರವಾದಿಗಳನ್ನು ಹುಟ್ಟಿಸಿದನು ಮತ್ತು ನಿಮ್ಮನ್ನು ರಾಷ್ಟ್ರಾಧಿಕಾರಿಗಳನ್ನಾಗಿ ಮಾಡಿದನ' ಎಂದು ಮಾಇದಃ 
ಅಧ್ಯಾಯದ 20ನೆಯ ಸೂಕ್ತದಲ್ಲಿ ಇದೇ ಕಾಲದ ಬಗ್ಗೆ ಸೂಚಿಸಲಾಗಿದೆ. ತರುವಾಯ ಹಿಕ್ಸೂಸ್‌ ಅಧಿಪತ್ಯವನ್ನು 
ಬುಡಮೇಲುಗೊಳಿಸಿ ಅತ್ಯಂತ ಪಕ್ಸಪಾತಿಗಳಾದ ಕಿಬ್ಬೀಗಳ ವಂಶವು ಅಧಿಕಾರಕ್ಕೆ ಬಂತು. ಅದು ಬನೀ ಇಸ್ಸಾಈಲರ ಮೇಲೆ, 
ಹ. ಮೂಸಾರ(ಅ) ಚರಿತ್ರೆಯಲ್ಲಿ ಕಂಡು ಬರುವಂತಹ ಅತ್ಕಾಚಾರಗಳ ಪರಂಪರೆಯನ್ನು ಆರಂಭಿಸಿತು. 

ಆ ಗೋಪಾಲಕ ಅರಸರು ಈಜಿಪ್ಟ್‌ನ ದೇವತೆಗಳಿಗೆ ಮಾನ್ಯತೆ ನೀಡಿರಲಿಲ್ಲ. ಆದುದರಿಂದಲೇ ಕುರ್‌ಆನ್‌ ಹ. 
ಯೂಸುಫ್‌ರ(ಅ) ಸಮಕಾಲೀನ ಅರಸರನ್ನು 'ಫಿರ್‌ಔನ್‌' ಎಂದು ಕರೆಯುವುದಿಲ್ಲ. ಏಕೆಂದರೆ, 'ಫಿರ್‌ಔನ್‌' ಎಂಬುದು ಈಜಿಪ್ಟ್‌ 
ದೇಶದ ಮತೀಯ ಪಾರಿಭಾಷಿಕವಾಗಿತ್ತು. ಇತ್ತ ಇವರು ಈಜಿಪ್ಟ್‌ನ ಮತವನ್ನು ಒಪ್ಪುವವರಾಗಿರಲಿಲ್ಲ. ಹ. ಯೂಸುಫ್‌ರು(ಅ) 
ತಮ್ಮ 30ನೆಯ ವರ್ಷ ಪ್ರಾಯದಲ್ಲಿ ದೇಶದ ಆಡಳಿತ ವಹಿಸಿಕೊಂಡರು. 80 ವರ್ಷಗಳ ವರೆಗೆ ಇಡೀ ಈಜಿಪ್ಟ್‌ ದೇಶದಲ್ಲಿ 
ಪ್ರಭುತ್ವ ನಡೆಸಿದರು. ಅವರು ತಮ್ಮ ಆಡಳಿತದ 9 ಅಥವಾ 10ನೆಯ ವರ್ಷ ಹ. ಯಲ್‌ಕೂಬ್‌ರನ್ನೂ(ಅ) ತಮ್ಮ 
ಸಂಪೂರ್ಣ ಕುಟುಂಬದೊಂದಿಗೆ ಫೆಲೆಸ್ತೀನ್‌ನಿಂದ ಈಜಿಪ್ಸ್‌ಗೆ ಕರೆಸಿ ದಿಮ್‌ಯಾತ್‌ ಮತ್ತು ಕೈರೋಗಳ ನಡುವಿನ 
ಪ್ರದೇಶಗಳಲ್ಲಿ ನೆಲೆಗೊಳಿಸಿದರು. ಬೈಬಲಿನಲ್ಲಿ ಈ ಪ್ರದೇಶಕ್ಕೆ 'ಜುಶನ್‌' ಅಥವಾ 'ಗೋಶನ್‌' ಎನ್ನಲಾಗಿದೆ. ಇವರು 
ಹೆ. ಮೂಸಾರ(ಅ) ಕಾಲದವರೆಗೂ ಅದೇ ಪ್ರದೇಶದಲ್ಲಿ ವಾಸವಾಗಿದ್ದರು. ಹ. ಯೂಸುಫರು(ಅ) 110 ವರ್ಷ ಪ್ರಾಯದಲ್ಲಿ 
ನಿಧನರಾದರೆಂದೂ ಈ ದೇಶವನ್ನು ಬಿಟ್ಟು ಹೋಗುವಾಗ ನನ್ನ ಎಲುಬುಗಳನ್ನು ನಿಮ್ಮ ಸಂಗಡ ಒಯ್ಯಬೇಕೆಂದು ಅವರು 
ತಮ್ಮ ಮರಣದ ವೇಳೆ ಬನೀ ಇಸ್ರಾಕಈಲರಿಗೆ ಅಂತ್ಯಬೋಧನೆ ನೀಡಿದ್ದರೆಂದೂ ಬೈಬಲ್‌ ಹೇಳುತ್ತದೆ. 


ಕಾಂಡ -12 


7322 ಕುರ್‌ಆನ್‌ ವ್ಯಾಖ್ಯಾನ 


دا 


ONE MOVING 2 
- - ಲೌ 
ہس کے وس‎ 2 


ಅವತೀರ್ಣ : ಮಕ್ಕಾದಲ್ಲಿ 
ಸೂಕ್ತಗಳು:111 ರುಕೂಲ್‌ಗಳು:12 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 

(1-3) ಅಲಿಫ್‌ ಲಾಮ್‌ ರಾ. ಇವು ತನ್ನ ಅಭಿಪ್ರಾಯವನ್ನು ಸುವ್ಯಕ್ತವಾಗಿ ವಿವರಿಸಿ ಹೇಳುವ ಗ್ರಂಥದ 
ಸೂಕ್ತಗಳು. ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಲು ಸಾಧ್ಯವಾಗುವಂತೆ! ನಾವು ಇದನ್ನು ಕುರ್‌ಅನನ್ನಾಗಿ? ಮಾಡಿ 
ಅರಬೀ ಬಾಷೆಯಲ್ಲಿ ಅವತೀರ್ಣಗೊಳಿಸಿದೆವು. ಓ ಪೈಗಂಬರರೇ, ನಾವು ಈ ಕುರ್‌ಆನನ್ನು ನಿಮ್ಮ ಕಡೆಗೆ 
'ದಿವೃವಾಣಿ' ಮಾಡಿ, ವೃತ್ತಾಂತಗಳನ್ನೂ ವಸ್ತುಸ್ಥಿತಿಗಳನ್ನೂ ಉತ್ತಮ ಶೈಲಿಯಲ್ಲಿ ನಿಮಗೆ ವಿವರಿಸಿಕೊಡುತ್ತೇವೆ. 
ಅನೃಥಾ ಇದಕ್ಕಿಂತ ಮುಂಚೆ ನೀವು (ಈ ವಿಷಯಗಳ ಕುರಿತು) ಸಂಪೂರ್ಣ ಪ್ರಜ್ಞಾಹೀನರಾಗಿದ್ದಿರಿ.3 


1. ಇದು ಅರಬರಿಗಾಗಿ ಮಾತ್ರ ಅವತೀರ್ಣಗೊಂಡ ಗ್ರಂಥವೆಂದು ಇದರ ಅರ್ಥವಲ್ಲ. ಈ ಮಾತಿನ ತಾತ್ಸರ್ಯವೇನೆಂದರೆ 
نا‎ ಅರಬರೇ ನಿಮಗೆ ಈ ವಿಷಯಗಳನ್ನೆಲ್ಲ ಬೇರಾವುದೋ ಭಾಷೆಯಲ್ಲಿ ಹೇಳುತ್ತಿರುವುದಲ್ಲಿ, ನಿಮ್ಮ ಸ್ವಂತ ಭಾಷೆಯಲ್ಲೇ ಇದೆ. 
ಆದುದರಿಂದ ನಿಮಗೆ ಅರ್ಥವಾಗುವುದಿಲ್ಲವೆಂಬ ನೆಪ ಸಲ್ಲದು. ಈ ಗ್ರಂಥದಲ್ಲಿರುವ ಇದು ದೇವವಾಣಿಯೆಂದು ಸಾಬೀತು 
ಪಡಿಸುವಂತಹ ಉಜ್ಜಲ ಭಾಗವೂ ನಿಮಗೆ ತೋರದಿರಲು ಸಾಧ್ಯವಿಲ್ಲ. 

2. 'ಕುರ್‌ಆನ್‌' ಎಂದರೆ ಪಠನ. ಇದು 'ಕರಆ್‌' 'ಯಕ್ರವು' ಎಂಬ ಮೂಲಧಾತುವಿನಿಂದ ಹೊರಟ ಪದ. ಒಂದು 
ಕ್ರಿಯಾಧಾತುವನ್ನು ಹೆಸರಿನ ರೂಪದಲ್ಲಿ ಬಳಸುವಾಗ ಅದರೊಳಗೆ ಕ್ರಿಯಾಧಾತುವಿನ ಅರ್ಥವು ಪರಿಪೂರ್ಣವಾಗಿ ಕಂಡುಬರುತ್ತದೆಂದೇ 
ಭಾವಿಸಬೇಕು. ಆದುದರಿಂದ ಈ ಗ್ರಂಥದ ಹೆಸರು "ಕುರ್‌ಆನ್‌' (ಪಠಣ) ಆಗಿರುವುದರ ಅರ್ಥವು ಇದು ಜನರು ಅತಿ ಹೆಚ್ಚಾಗಿ 
ಮತ್ತು ಸಾರ್ವತ್ರಿಕವಾಗಿ ಪಠಿಸುವ ವಸ್ತು ಎಂದಾಗುವುದು. 

3. ಸತ್ಯನಿಷೇಧಿಗಳಲ್ಲಿ ಕೆಲವರು ಪ್ರವಾದಿವರ್ಯರನ್ನು(ಸ) ಪರೀಕ್ಲಿಸಲಿಕ್ಕಾಗಿ ಮಾತ್ರವಲ್ಲ ಅವರ ಪ್ರತಿಷ್ಠೆಗೆ ಭಂಗ ತರುವ 
ಉದ್ದೇಶದಿಂದ, ಬಹುಶಃ ಯಹೂದಿಯರ ಸೂಚನೆ ಪ್ರಕಾರ, ಬನೀ ಇಸ್ರಾಈಲರು ಈಜಿಪ್ಪನ್ನು ತಲುಪಲು ಕಾರಣವೇನೆಂದು ಹಠಾತ್ತನೆ 
ಪ್ರಶ್ನಿಸಿದ್ದರೆಂಬುದನ್ನು ಈ ಅಧ್ಯಾಯದ ಪರಿಚಯದಲ್ಲಿ ನಾವು ಹೇಳಿದ್ದೇವೆ. ಇದಕ್ಕಾಗಿ ಅವರಿಗೆ ಕೊಡುವ ಉತ್ತರದಲ್ಲಿ ಬನೀ 
ಇಸ್ರಾಈಲರ ಇತಿಹಾಸದ ಈ ಅಧ್ಯಾಯವನ್ನು ಮುಂದಿಡುವುದಕ್ಕೆ ಮುಂಚೆ ಪೀಠಿಕೆಯ ರೂಪದಲ್ಲಿ "ಓ ಮುಹಮ್ಮದ್‌ರೇ(ಸ), 
ನಿಮಗೆ ಈ ವೃತ್ತಾಂತಗಳೇನೂ ತಿಳಿದಿರಲಿಲ್ಲ. ವಸ್ತುತಃ ನಿಮಗೆ ದಿವ್ಯವಾಣಿಯ ಮೂಲಕ ಈ ವೃತ್ತಾಂತವನ್ನು ಶಿಳಿಸುತ್ತಿರುವವರು 
ನಾವು” ಎಂದು ಹೇಳಲಾಗಿದೆ. ತೋರಿಕೆಗೆ ಇದು ಪ್ರವಾದಿವರ್ಯರನ್ನುದ್ದೇಶಿಸಿ(ಸ) ಹೇಳಿದಂತಿದೆ. ಆದರೆ ವಾಸ್ತವದಲ್ಲಿ ಈ ಮಾತನ್ನು 

\ಪ್ರವಾದಿವರ್ಯರಿಗೆಸ) ದಿವ್ಯವಾಣಿಯ ಮೂಲಕ ಜ್ಞಾನ ಒದಗುತ್ತದೆಂಬ ನಂಬಿಕೆ ಇಲ್ಲದಂತಹ ವಿರೋಧಿಗಳನ್ನುದ್ದೇಶಿಸಿ ಹೇಳಲಾಗಿದೆ. 


ಕಾಂಡ-12 


12. ಯೂಸುಫ್‌ 73 


pa 


AIS‏ تیشم لد كت قال ا انم غ اك 


pT ೨ ಕಿಳ್ಲಿಂ *ಸ7, 20೨೬5 ೨0% Cle 
20 USL 6) SENG ued eA 


2 


ue 5 ss CHET MNS‏ 32 وك !ال 


طامیوثب 
پی* * ۰ 4 رو ے Ky 7೪%‏ 
MCT Or hr ٤[‏ سر bOI‏ گے ئاے سردو O27‏ 
E GIS G &‏ بر يك مِنقَبل CELL BI‏ 


(4-6) ಇದು ಯೂಸುಫರು ತಮ್ಮ ಪಿತರೊಡನೆ ಹೇಳಿದ ಸಂದರ್ಭ- "ಅಪ್ಪಾ, ಹನ್ನೊಂದು ನಕ್ಸತ್ರಗಳೂ 
ಸೂರ್ಯನೂ ಚಂದ್ರನೂ ನನಗೆ ಸಾಷ್ಟಾಂಗವೆರಗುತ್ತಿರುವುದನ್ನು ನಾನು ಸ್ವಪ್ನ ದಲ್ಲಿ ಕಂಡಿರುತ್ತೇನೆ." ಉತ್ತರವಾಗಿ 
ಅವರ ತಂದೆ ಹೀಗೆಂದರು, "ಮಗನೇ, ನಿನ್ನ ಈ ಸ್ವಪ್ನವನ್ನು ನಿನ್ನ ಸಹೋದರರೆಸಡಿನೆ ಹೇಳಬೇಡ, ಅನ್ಯಥಾ 
ಅವರು ನಿನ್ನ ವಿರುದ್ಧ ಒಳಸಂಚು ನಡೆಸುವರು.* ود‎ ಶೈತಾನನು لہ‎ ಪ್ರತ್ಯಕ್ಷ ಶತ್ರು. (ನೀನು 
ಸ್ವಪ್ನದಲ್ಲಿ ಕಂಡ) ಹಾಗೆಯೇ ಆಗುವುದು. ನಿನ್ನ ಪ್ರಭುವು ನಿನ್ನನ್ನು (ತನ್ನ ಕರ್ಯಕ್ಕಾಗಿ) ಆಯ್ದುಕೊಳ್ಳುವನು.5 
ನಿನಗೆ ವಿಷಯಗಳ ಆಳಕ್ಕೆ ತಲುಪುವುದನ್ನು ಕಲಿಸಿಕೊಡುವನು.5 ಮತ್ತು ಇದಕ್ಕೆ ಮುಂಚೆ, ನಿನ್ನ ಪೂರ್ವಜರಾಗಿದ್ದ 
ಇಬ್‌ರಾಹೀಮ್‌ ಮತ್ತು ಇಸ್‌ಹಾಕ್‌ರ ಮೇಲೆ ಅವನು ತನ್ನ 'ಭಧ್ಯಕೊಡುಗೆ'ಯನ್ನು ಪೂರ್ಣಗೊಳಿಸಿದಂತೆ ನಿನ್ನ 
ಮೇಲೂ ಯಲ್‌ಕೂಬರ ವಂಶಜರ ಮೇಲೂ ಪೂರ್ಣಗೊಳಿಸುವನು. ನಿಶ್ಚಯವಾಗಿಯೂ ನಿನ್ನ ಪ್ರಭು 
ಸರ್ವಜ್ಞನೂ ಧೀಮಂತನೂ ಆಗಿರುತ್ತಾನೆ." 

(7-18) ವಾಸ್ತವದಲ್ಲಿ ಯೂಸುಫ್‌ ಮತ್ತು ಅವರ ಸಹೋದರರ ಚರಿತ್ರೆಯಲ್ಲಿ ಈ ಪ್ರಶ್ನಿಸುವವರಿಗೆ ದೊಡ್ಡ 

4, ಹ. 'ಯೂಸುಫ್‌ರ(ಲ) ಮಲತಾಯಂದಿರಲ್ಲಿ ಜನಿಸಿದ ಹತ್ತು ಮಂದಿ ಸಹೋದರರು, ಹ. ಯೂಸುಫ್‌ರ(ಅ) ಮೇಲೆ 
ಮತ್ಸರ ಪಡುತ್ತಿದ್ದುದು ಹೆ. ಯಲ್‌ಕೂಬ್‌ರಿಗೆ(ಅ) ತಿಳಿದಿತ್ತು. ಅವರು ನೈತಿಕ ದೃಷ್ಟಿಯಿಂದಲೂ ಒಳ್ಳೆಯವರಾಗಿರಲಿಲ್ಲ. ತಮ್ಮ 
ಉದ್ದೇಶ ಸಾಧನೆಗಾಗಿ ಅನುಚಿತ ಕಾರ್ಯಗಳನ್ನು ಮಾಡಲೂ ಅವರು ಹೇಸುವವರಾಗಿರಲಿಲ್ಲ, ಆದುದರಿಂದ ಹ. ಯಲ್‌ಕೂಬ್‌ರು(ಅ) 
ತಮ್ಮ ಸತ್ಸುತ್ರನಿಗೆ ಜಾಗ್ರತೆಯಿಂದಿರಲು ಎಚ್ಚರಿಕೆ ನೀಡುತ್ತಾರೆ. ಸ್ವಪ್ನದ ಸ್ಪಷ್ಟವಾದ ಅರ್ಥ ಪ್ರಕಾರ ಸೂರ್ಯ ಎಂದರೆ ಹ. 


ಯಲ್‌ಕೂಬ್‌(ಅ), ಚಂದ್ರ ಎಂದರೆ ಅವರ وع‎ (ಹ. ಉೂಸುಫ್‌ರ(ಲ) ಮಲತಾಯಿ) ಮತ್ತು. ಹನ್ನೊಂದು ನಕ್ಕತ್ರಗಳೆಂದರೆ 
ಹನ್ನೊಂದು ಮಂದಿ ಸಹೋದರರು. 

5. ಅರ್ಥಾತ್‌- ಪ್ರವಾದಿತ್ವ ದಯಪಾಲಿಸುವನು. 

6. 'ತಲ್‌ವೀಲುಲ್‌ ಅಹಾದೀಸ್‌' ಎಂದರೆ ಸಾಮಾನ್ಯವಾಗಿ ಭಾವಿಸಲಾಗಿರುವಂತೆ ಕೇವಲ ಸ್ವಪ್ನ ಫಲದ ಜ್ಞಾನವಲ್ಲ. 
ಅಲ್ಲಾಹನು ನಿನಗೆ ಸಮಸ್ಯೆಗಳ ಆಳವನ್ನರಿಯುವ ಹಾಗೂ ಪರಮಾರ್ಥದ ವರೆಗೆ ತಲುಪುವ ಜ್ಞಾನ ನೀಡುವನು ಮತ್ತು ಜ್ಞಾನಚಕ್ಸುವನ್ನು 
ದಯಪಾಲಿಸುವನು. ಇದರಿಂದ ನೀನು ಪ್ರತಿಯೊಂದು ವಿಷಯದ ಅಂತರಾಳಕ್ಕೆ ಇಳಿದು ಅದರ ತಳವನ್ನು ತಲುಪಲು ಅರ್ಹನಾಗುವಿ. 

7. ಬೈಬಲ್‌ ಮತ್ತು ತಲ್ಮೂದಿನಲ್ಲಿರುವ ವಿವರಗಳು ಇದಕ್ಕೆ ಭಿನ್ನವಾಗಿವೆ. ಅವುಗಳಲ್ಲಿ ಹೀಗಿವೆ: "ಹ. ಯಲ್‌ಕೂಬ್‌ರು(ಅ) 
ಸ್ವ್ಪಪ್ನವನ್ನು ಕೇಳಿ ಮಗನನ್ನು ಚೆನ್ನಾಗಿ ಗದರಿಸಿದರು. ಈಗ ನೀನು, ನಾನೂ ನಿನ್ನ ತಾಯಿಯೂ ಎಲ್ಲ ಅಣ್ಣಂದಿರೂ ನಿನಗೆ 
ಸಾಷ್ಟಾಂಗವೆರಗುವರೆಂಬ ಸ್ವಪ್ನ ಕಾಣತೊಡಗಿದೆಯಾ? ಎಂದರು." ಆದರೆ ಹ. ಯಆ್‌ಕೂಬ್‌ರ(ಅ) ಪ್ರವಾದಿತ್ವ ಸ್ಥಾನದ ಸದ್ಗುಣಕ್ಕೆ 
ಭೂಷಣ ಹಾಗೂ ಅನುಗುಣವಾಗಿರುವುದು ಕುರ್‌ಆನಿನ ವಿವರಣೆಯೇ ಹೊರತು ಬೈಬಲ್‌ ಮತ್ತು ತಲ್ಮೂದ್‌ನ ವಿವರಣೆಗಳಲ್ಲ 
ಎಂದು ಸ್ವಲ್ಪ ವಿವೇಚಿಸಿದಾಗ ಸುಲಭವಾಗಿ ತಿಳಿದು ಬರುತ್ತದೆ. ಹ. ಯೂಸುಫ್‌ರು(ಅ) ಹೇಳಿದ ಸ್ವಪ್ನದ ವಿವರಗಳು ಅವರ ಸ್ವಂತ ۱ 


ಕಾಂಡ-12 


74 ಕುರ್‌ಆನ್‌ ವ್ಯಾಖ್ಯಾನ 


ಸರ ಸಂದಿ‏ وَاحَوَهَ َال 
Lf AAEM ಸ‏ 


ನಿದರ್ಶನಗಳಿವೆ. ಈ ಕಥೆಯ ಆರಂಭ ಹೀಗಿದೆ-ಅವರ ಸಹೋದರರು ಪರಸ್ಪರ ಹೀಗೆ ಹೇಳಿದರು: ಈ 
ಯೂಸುಫನೂ ಅವನ ಸಹೋದರನೂ್‌ ನಮ್ಮ ತಂದೆಗೆ ನಮ್ಮೆಲ್ಲರಿಗಿಂತ ಹೆಚ್ಚು ಪ್ರಿಯರಾಗಿದ್ದಾರೆ. ವಸ್ತುತಃ 
ನಾವು ಒಂದು ಸಂಪೂರ್ಣ ಕೂಟವಾಗಿದ್ದೇವೆ. ನಿಜ ಹೇಳುವುದಾದರೆ ನಮ್ಮ ಪಿತೃವರ್ಯರು ಸ್ಪಷ್ಟ 
ದುರ್ಮಾರ್ಗದಲ್ಲಿದ್ದಾರೆ.” ನಿಮ್ಮ ತಂದೆಯವರ ಒಲವು ನಿಮ್ಮ ಕಡೆಗೇ ಆಗುವಂತೆ ಮಾಡಲಿಕ್ಕಾಗಿ ಯೂಸುಘನನ್ನು. 
ಕೊಂದು ಹಾಕಿರಿ, ಇಲ್ಲವೆ ಎಲ್ಲಾದರೂ ಎಸೆದುಬಿಡಿರಿ. ಈ ಕಾರ್ಯವನ್ನು ಮಾಡಿಯಾದ ಬಳಿಕ ಸಜ್ಞನರಾಗಿರಬೇಕು.'" 


ಆಶೆ ಅಭಿಲಾಷೆಗಳೇನೂ ಆಗಿರಲಿಲ್ಲ. ಸ್ವಪ್ಣವು ನಿಜವಾಗಿತ್ತೆಂದಾದರೆ ಹ ಯಲ್‌ಕೂಬ್‌ರು(ಅ) ಅದನ್ನು ತಿಳಿದೇ ಫಲ ಹೇಳಿದ್ದಾರೆ. 
ಅದು ಹೆ. ಯೂಸುಫ್‌ರ(ಅ) ಅಭಿಲಾಷೆಯಾಗಿರದೆ, ಒಂದು ಕಾಲದಲ್ಲಿ ಅವರಿಗೆ ಉನ್ನತ ಸ್ಥಾನ ಪ್ರಾಪ್ತವಾಗುವುದು ದೇವ 
ವಿಧಿಯಾಗಿತ್ತೆಂಬುದು ವ್ಯಕ್ತ. ಹೀಗಿರುತ್ತ ಒಬ್ಬ ಪುಮಾದಿಯಂತಿರಲಿ, ಒಬ್ಬ ಸಾಮಾನ್ಮ ಮನುಷ್ಯನಾದರೂ ಅದರಿಂದ ಕೋಪಗೊಂಡು 
ಸೃಷ್ಣ ಕಂಡವನನ್ನು ಗದರಿಸುವನೇ? ಯಾರಾದರೂ ಸಜ್ಜನ ತಂದೆ ತನ್ನ ಮಗನ ಭಾವೀ ಪ್ರಗತಿಯ ಸುವಾರ್ತೆಯನ್ನು ಕೇಳಿ ಸಂತೋಷ 
ಪಡುವುದು ಬಿಟ್ಟು ಅಸೂಯೆಪಡುವನೇ? 

8. ಸಹೋದರನೆಂದರೆ ಹ. ಯೂಸುಪ್‌ರ(ಅ) ಖಾಸಾ ಸಹೋದರ ಬಿನ್‌ ಯವೂನ್‌ ಎಂಬವರು. ಇವರು ಹ. 
ಯೂಸುಫ್‌ರಿಗಿಂತ(ಅ) ಅನೇಕ ವರ್ಷ ಚಿಕ್ಕವರು. ಇವರ ಜನನದ ವೇಳೆ ಇವರ ತಾಯಿ ಮೃತರಾದರು. ಈ ಕಾರಣದಿಂದಲೇ 
ಹ. ಯಲ್‌ಕೂಬ್‌ರು(ಅ) ತಾಯಿ ಇರುವ ಇತರ ಮಕ್ಕೆಳಿಗಿಂತ ಇವರ ಕಡೆಗೆ ಹೆಚ್ಚು ಗಮನವಿಡುತ್ತಿದ್ದರು. ಮಾತ್ರವಲ್ಲದೆ, ಎಲ್ಲ 
ಮಕ್ಕಳಿಗಿಂತ ಹೆಚ್ಚಾಗಿ ಹ. ಯೂಸುಫ್‌ರಲ್ಲಿ(ಅ) ಪ್ರಬುದ್ಧತೆ ಮತ್ತು ಸಜ್ಜನಿಕೆ ಕಂಡುಬರುತ್ತಿದ್ದುದರಿಂದ ಅವರ ಮೇಲೆ ಪ್ರೀತಿಯೂ 
ಹೆಚ್ಚಾಗಿತ್ತು. ಹ. ಯೂಸುಫ್‌ರ(ಅ) ಸ್ವಪ್ನದ ವಿವರವನ್ನು ಕೇಳಿದಾಗ ಅವರು ಹೇಳಿದ ಮಾತುಗಳಿಂದ ಅವರು ತಮ್ಮ ಮಗನ 
ಅಪ್ರತಿಮ ಪ್ರತಿಭೆಗಳನ್ನು ಚೆನ್ನಾಗಿ ಅರಿತುಕೊಂಡಿದ್ದರೆಂದೂ ತಿಳಿಯುತ್ತದೆ. ಅತ್ತ ಅವರ ಇತರ ಹತ್ತು ಮಂದಿ ಪುತ್ರರ ನೈಶಿಕತೆ 
ಹೇಗಿತ್ತೆಂಬುದನ್ನು ಮುಂದಿನ ಘಟನೆಗಳಿಂದ . ಅಂದಾಜಿಸಬಹುದು. ಹೀಗಿರುತ್ತ ಒಬ್ಬ ಸಜ್ಜನರು ಇಂತಹ ಮಕ್ಕಳ ಬಗ್ಗೆ 
ಸಂತುಪ್ಪನಾಗಿರುವುದಾದರೂ ಹೇಗೆ? 'ಆದರೆ ವಿಚಿತ್ರವೇನೆಂದರೆ ಬೈಬಲಿನಲ್ಲಿ ಹ. ಯೂಸುಫ್‌ರ(ಅ) ಸಹೋದರರ ಮತ್ಸರಕ್ಕೆ 
ತೋರಿಸಲಾಗಿರುವ ಕಾರಣದಿಂದಾಗಿ, ಅಪವಾದವು ಹ. ಯೂಸುಫ್‌ರ(ಅ) ಮೇಲೆಯೇ ಬೀಳುತ್ತದೆ. ಹ. ಯೂಸುಫ್‌ರು(ಅ) ತಮ್ಮ 
ತಂದೆಯೊಡನೆ ತಮ್ಮ ಸಹೋದರರ ವಿಷಯದಲ್ಲಿ ಚಾಡಿ ಹೇಳುತ್ತಿದ್ದರೆಂದೂ ಇದಕ್ಕಾಗಿ ಸಹೋದರರು ಅವರ ಬಗ್ಗೆ 
ಅಸಂತುಪ್ಪರಾಗಿದ್ದರೆಂದೂ ಬೈಬಲ್‌ ಹೇಳುತ್ತದೆ. 

9. ಈ ಮಾಠಿನ ತಿರುಳನ್ನು ಅರಿಯಬೇಕಾದರೆ ಮರುಭೂಮಿಯ ಹಳ್ಳಿ ಜೀವನದ ಸ್ಥಿತಿಗತಿಗಳನ್ನು ಗಮಸದಲ್ಲಿಟ್ಟುಕೊಳ್ಳಬೇಕು. 
ಅಲ್ಲಿ ಸರಕಾರವಿಲ್ಲ, ಸ್ವತಂತ್ರ ಗೋತ್ರಗಳು ಒಂದು ಇನ್ನೊಂದರ ಬಳಿಯಲ್ಲೇ ವಾಸಿಸುತ್ತವೆ. ಇಲ್ಲಿ ಒಬ್ಬನ ಶಕ್ತಿಯನ್ನು ಅಳೆಯುವುದು 
ಅವನಿಗೆ ಇರುವ ಪುತ್ರರ, ಪೌತ್ರರ ಹಾಗೂ ಭ್ರಾತೃಜರ ಸಂಖ್ಯಾಧಿಕ್ಕದ ಬಲದಿಂದ. ಇವರು ಸಮಯ ಬಂದಾಗ ಪ್ರಾಣ ಸೊತ್ತು 
ಮತ್ತು ಮಾನಗಳ ರಕ್ಷಣೆಗಾಗಿ ಸಹಕರಿಸಬೇಕಾದವರು. ಇಂತಹ دص نہد‎ ಸ್ತ್ರೀಯರು ಮತ್ತು ಮಕ್ಕಳಿಗಿಂತ ಯುವಕರಾದ ಮಕ್ಕಳು 
ಹೆಚ್ಚು ಪ್ರೀತಿಗೆ ಪಾತ್ರರಾಗಿರುತ್ತಾರೆ. ಶತ್ರುಗಳನ್ನು ಎದುರಿಸಲು ಸಹಾಯಕರಾಗುವವರು ಇವರೇ. ಆದುದರಿಂದಲೇ ಅವರ 
ಸಹೋದರರು - ರಮ್ಮ ತಂದೆಯವರಿಗೆ ಮುದಿ ಹುಚ್ಚು. ಸಮಯ ಬಂದಾಗ ಕೆಲಸಕ್ಕೆ 'ಬರುವಂತಹೆ ಯುವಕರ ನಮ್ಮದೊಂದು ತಂಡವೇ 
ಇರುವಾಗ, ಯಾವ ಕೆಲಸಕ್ಕೂ ಬಾರದ ಸಣ್ಣ ಪೋರರ ಮೇಲೆ ಇರುವಷ್ಟು ಪ್ರೀತಿಯೂ ಇವರಿಗೆ ನಮ್ಮ ಮೇಲಿಲ್ಲವಲ್ಲ. ಆ ಮಕ್ಕಳು 
ತಂದೆಗೆ ರಕ್ಸಣೆ ಕೊಡುವ ಬದಲು ಅವರಿಗೇ وه‎ ಕೊಡಬೇಕಾದ ಸ್ಥಿತಿಯಲ್ಲಿದ್ದಾರೆಂದು ಆ ಸಹೋದರರು ಹೇಳಿದರು. 

10. ಈ ಮಾತು ತಮ್ಮನ್ನು ಚಿತ್ತಾಕಾಂಕ್ಸೆಗಳ ವಶಕ್ಕೆ ಒಪ್ಪಿಸಿಕೊಳ್ಳುವುದರೊಂದಿಗೆ ಸತ್ಯವಿಶ್ವಾಸ ಸದಾಚಾರಗಳೊಂದಿಗೂ ಅಲ್ಪ 
ಸ್ವಲ್ಪ ಸಂಬಂಧವಿರಿಸಿಕೊಂಡವರ ಮನೋವೃತ್ತಿಯನ್ನು ತೋರಿಸಿ ಕೊಡುತ್ತದೆ. ಇಂತಹವರನ್ನು ಅವರ ಚಿತ್ತಾಕಾಂಕ್ಲೆಗಳು 
ಯಾವುದಾದರೊಂದು ಕೆಟ್ಟಿ ಕೆಲಸ ಮಾಡಲು ಪ್ರೇರೇಪಿಸಿದಾಗ ಅವರು ತಮ್ಮ ಈಮಾನಿನ ಬೇಡಿಕೆಗಳನ್ನು ಮುಂದಕ್ಕೆ ಹಾಕಿ, ಮೊದಲು 


ಕಾಂಡ -12 


2 دے گ1‎ ಹ್ಹಿ ೨2 ೨% EARL ہد‎ 
ES ALS AP TS آئ این‎ 

PRR YT CTA 279d ڈو ں‎ ANNIE ಹಿಡಿದ 
OS ck | ಕ! SS 


ಇ ನ್‌್‌ 


٦ 


SEE ರಜದ ಹಿಮ 
ABI Eo AE Ss AEG SE 
iyo NG Lads 
soy LA SE 


ಆಗ ಅವರಲ್ಲೊಬ್ಬನು ಹೇಳಿದನು-"ಯೂಸುಘಫನನ್ನು ಕೊಲ್ಲಬೇಡಿರಿ. ಹಾಗೇನಾದರೂ ಮಾಡಲೇಬೇಕೆಂದಾದರೆ 
ಯಾವುದಾದರೊಂದು ಆಳವಾದ ಬಾವಿಯಲ್ಲಿ ಹಾಕಿಬಿಡಿರಿ. ಯಾವುದಾದರೂ ಪ್ರವಾಸಿ ತಂಡವು ಅವನನ್ನು 
ಎತ್ತಿಕೊಂಡೊಯ್ಯಬಹುದು." ಈ ನಿರ್ಧಾರೆ ಪ್ರಕಾರ ಅವರು ಹೋಗಿ ತಮ್ಮ ತಂದೆಯವರೊದನೆ, "ಅಪ್ಪಾ, 
ನೀವು ಯೂಸುಫನ ಬಗ್ಗೆ ನಮ್ಮ ಮೇಲೆ ಭರವಸೆಯನ್ನೇಕೆ ಇರಿಸುವುದಿಲ್ಲ? ವಸ್ತುತಃ ನಾವು ಅವನ ನೈಜ 
ಹಿತಾಕಾಂಕ್ಸಿಗಳಾಗಿರುತ್ತೇವೆ. ನಾಳೆ ಅವನನ್ನು ನಮ್ಮ ಸಂಗಡ ಕಳುಹಿಸಿರಿ. ಏನಾದರೂ ತಿಂದು, ۱۳ ಆಡಿ, 
ನಲಿದು ಆನಂದ ಪಡುವನು. ನಾವು ಖಂಡಿತವಾಗಿಯೂ ಅವನ ರಕ್ಷಣೆಗೆ ಇದ್ದೇವೆ"'' ಎಂದರು. ಆಗ ತಂದೆ 
ಹೇಳಿದರು, "ನೀವು ಅವನನ್ನು ಕರೆದೊಯ್ಯುವುದು ನನ್ನನ್ನು ದುಃಖಕ್ಕೀಡು ಮಾಡುತ್ತಿದೆ. ನೀವು ಅವನ ಬಗ್ಗೆ 
ಅಜಾಗರೂಕರಾಗಿದ್ದಾಗ ಅವನನ್ನು ತೋಳ ತಿಂದುಬಿಡಬಹುದೆಂಬ ಭಯ ನನ್ನನ್ನು ಕಾಡುತ್ತಿದೆ." ಆಗೆ ಅವರು, 
"ನಾವು ಒಂದು ತಂಡವೇ ಆಗಿರುವಾಗ, ನಾವಿರುತ್ತ ಅವನನ್ನು ತೋಳ ತಿಂದರೆ, ನಾವು ಯಾವುದಕ್ಕೂ 
ಬೇಡದವರಾಗುವೆವು" ಎಂದರು. ಹೀಗೆ ಅವರು ಒತ್ತಾಯಪಡಿಸಿ ಅವರನ್ನು ಒಯ್ದಾಗ ಮತ್ತು ಅವರು ಅವರನ್ನು 
(ಯೂಸುಫರನ್ನು) ಒಂದು ಆಳವಾದ ಬಾವಿಗೆ ತಳ್ಳಿಬಿಡಬೇಕೆಂದು ಒಮ್ಮತದಿಂದ ನಿರ್ಧರಿಸಿದಾಗ, "ನೀನು 
ಚಿತ್ತಾಕಾಂಕ್ಲೆಗಳ ಬೇಡಿಕೆಗಳನ್ನು ಪೂರೈಸಿಕೊಳ್ಳುತ್ತಾರೆ. ಅವರ ಅಂತಕರಣವು ಒಳಗಿಂದ ಚುಚ್ಚಿದಾಗ, “ಸ್ವಲ್ಪ ತಾಳು ಇದು 
ಅನಿವಾರ್ಯವಾಗಿರುವ ಪಾಪಕಾರ್ಯ, ನಮ್ಮ ಕಾರ್ಯವು ಇದನ್ನೇ ಅವಲಂಬಿಸಿದೆ. ಇದನ್ನು ಮಾಡಲು ಬಿಡು. ಅನಂತರ ನಾವು 
ಪಶ್ಚಾತ್ತಾಪ ಪಟ್ಟು ನೀನು ಇಚ್ಛಿಸುವ ಹಾಗೆ ಸಜ್ಜನರಾಗಬಹುದು" ಎಂದು ಅದನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸುತ್ತಾರೆ. 

10(ಅ). ಮಕ್ಕಳು ವನದಲ್ಲಿ ಅಲೆದಾಡುತ್ತಲೂ ಫಲಗಳನ್ನು ಕೊಯ್ದು ತಿನ್ನುತ್ತಲೂ ಇರುವುದನ್ನು ಪ್ರೀತಿಯಿಂದ, 
'ಮೇಯುವುದು' ಎಂದು ಹೇಳುತ್ತಾರೆ. 

11. ಈ ವಿಷಯವೂ ಬೈಬಲ್‌ ಮತ್ತು ತಲ್ಮೂದಿನಲ್ಲಿರುವುದಕ್ಕಿಂತ ಭಿನ್ನವಾಗಿದೆ. ಅವುಗಳ ವರದಿ ಪ್ರಕಾರ ಹ. 
ಯೂಸುಫ್‌ರ(ಅ) ಸಹೋದರರು ತಮ್ಮ ಪ್ರಾಣಿಗಳನ್ನು ಮೇಯಿಸಲಿಕ್ಕಾಗಿ 'ಸಿಕ್ಕಮ್‌'ಗೆ ಹೋಗಿದ್ದರು. ಅವರನ್ನು ಹುಡುಕಿ ತರಲಿಕ್ಕಾಗಿ 
ಹ. ಯಲ್‌ಕೂಬ್‌ರು(ಅ) ಹ. ಯೂಸುಫ್‌ರನ್ನು(ಅ) ಕಳುಹಿಸಿದರು. ಆದರೆ ಈ ರೀತಿ ಹ. ಯಲ್‌ಕೂಬ್‌ರಿಗೆ(ಅ) ಅವರೆಲ್ಲ ಷಹ. 
ಯೂಸುಫ್‌ರ(ಅ) ಮೇಲೆ ಮತ್ಸರ ಪಡುತ್ತಿರುವುದು ಗೊತ್ತಿದ್ದೂ ತಮ್ಮ ಸ್ವಂತ ಕೈಗಳಿಂದ ಮಗನನ್ನು ಮೃತ್ಯುದವಡೆಗೆ 
ರವಾನಿಸಿದರೆನ್ನುವುದು ಅನೂಹ್ಯವಾಗಿದೆ. ಆದುದರಿಂದ ಕುರ್‌ಆನಿನ ಪ್ರತಿಪಾದನೆಯೇ ಸರಿಯಾದುದೆಂದು ತಿಳಿಯಬೇಕಾಗುತ್ತದೆ. 


ಕಾಂಡ-12 


[4 


FOES Nd”‏ ما 


px pe 
ائط‎ 4 2 Ns 26 A ks یکو ے عر۔م‎ 
NE TEU SFE ApS 


ಇವರಿಗೆ ಇವರ ಈ ವರ್ತನೆಯ ಪರಿಣಾಮವನ್ನು ತೋರಿಸಿ ಕೊಡುವ ಸಂದರ್ಭವೊಂದು ಬರಲಿಕ್ಕಿದೆ. ಇವರು 
ಅದರ ಬಗ್ಗೆ ಪ್ರಜ್ಞಾಹೀನರಾಗಿದ್ದಾರೆ"' ಎಂದು ನಾವು ಯೂಸುಫರಿಗೆ 'ದಿವ್ಯವಾಣಿ' ಮಾಡಿದೆವು. ಸಂಚೆ ಹೊತ್ತಿಗೆ 
ಅವರು ಅಳುತ್ತ, ತಮ್ಮ ತಂದೆಯ ಬಳಿಗೆ ಬಂದರು. "ಅಪ್ಪಾ, ನಾವು ಓಟದ ಸ್ಪರ್ದೆಯಲ್ಲಿ ನಿರತರಾಗಿದ್ದೆವು. 
ಯೂಸುಫನನ್ನು ನಮ್ಮ ಸಾಮಾನುಗಳ ಹತ್ತಿರ ಬಿಟ್ಟಿದ್ದೆವು. ಅಷ್ಟರಲ್ಲಿ ತೋಳ ಬಂದು ಅವನನ್ನು ತಿಂದು 
ಬಿಟ್ಟಿತು. ನಾವು ಸತ್ಯವಂತರಾಗಿದ್ದರೂ ತಾವು ನಮ್ಮ ಮಾತನ್ನು ನಂಬಲಾರಿರಿ" ಎಂದರು. ಅವರು ಯೂಸುಫರ 
ಅಂಗಿಗೆ ಕೃತಕ ರಕ್ತ ಹಚ್ಚಿ ತಂದಿದ್ದರು. ಇದನ್ನು ಕೇಳಿ ಅವರ ತಂದೆ ಹೇಳಿದರು- "ಆದರೆ ನಿಮ್ಮ ಭ್ರಷ್ಟ 
ಚಿತ್ತಗಳು ನಿಮಗೆ ಒಂದು ಮಹಾ ಕಾರ್ಯವನ್ನು ಸುಲಭ ಗೊಳಿಸಿದುವು. ಚಿಂತಿಲ್ಲ, ನಾನು ಸಹಿಸಿಕೊಳ್ಳುವೆನು- 
ಚೆನ್ನಾಗಿ ಸಹಿಸಿಕೊಳ್ಳುವೆನು.” ನಿಮ್ಮ ಸೃಷ್ಟನೆಯ ಮಾತುಗಳ ಬಗ್ಗೆ ಅಲ್ಲಾಹನೊಡನೆ ಮಾತ್ರ ಸಹಾಯ 


ಯಾಚಿಸಬಹುದಷ್ಟೆ."'* 


12. ಮೂಲದಲ್ಲಿ 'ವಹುಮ್‌ ಲಾ ಯಶ್‌ಉರೂನ್‌' ಎಂದಿದೆ. ಇದರಿಂದ ಮೂರು ಅರ್ಥಗಳು ಬರುವ ರೀತಿಯಲ್ಲಿ ಇದನ್ನು 
ಪ್ರಯೋಗಿಸಲಾಗಿದೆ. ಮೂರು ಅರ್ಥಗಳೂ ಸಮರ್ಪಕವಾಗಿವೆ: 1) ನಾವು ಯೂಸುಫ್‌ರಿಗೆ(ಅ) ಈ ರೀತಿ ಸಮಾದಾನ ಹೇಳುತ್ತಿದ್ದೆವು. 
ನಾವು ಹೀಗೆ ಅವರಿಗೆ ವಹೀ ಮಾಡುತ್ತಿದ್ದೇವೆಂದು ಅವರ ಸಹೋದರರಿಗೆ ತಿಳಿದಿರಲಿಲ್ಲ. 2) ಅವರು ಊಹಿಸಲಿಕ್ಕೂ 
ಸಾಧ್ಯವಿಲ್ಲದಂತಹ ಒಂದು ಸ್ಥಾನದಿಂದ ಅವರಿಗೆ ನೀನು ಅವರ ಈ ವರ್ತನೆಯ ಬಗ್ಗೆ ಎಚ್ಚರಿಕೆ ಕೊಡಲಿರುವಿ. 3) ಇಂದು ಇವರು 
ಹಿಂದು ಮುಂದು ನೋಡದೆ ಹೀಗೆ ವರ್ತಿಸುತ್ತಿದ್ದಾರೆ. ಮುಂದೆ ಇದರ ಪರಿಣಾಮವೇನಾಗಲಿದೆ ಎಂದು ಇವರಿಗೆ ಗೊತ್ತಿಲ್ಲ. 

ಬೈಬಲ್‌ ಮತ್ತು ತಲ್ಮೂದಿನಲ್ಲಿ ಅಲ್ಲಾಹನ ಕಡೆಯಿಂದ ಹ. ಯೂಸುಫ್‌ರಿಗೆ(ಅ) ಸಮಾಧಾನ ಪಡಿಸಲಾದುದರ ಪ್ರಸ್ತಾಪವೇ 
ಇಲ್ಲ. ಇದರ ಬದಲಿಗೆ ತಲ್ಮೂದಿನಲ್ಲಿ ಹ. ಯೂಸುಫ್‌ರು(ಅ) ಬಾವಿಗೆ ಎಸೆಯಲ್ಪಟ್ಟಾಗ ತುಂಬಾ ಬೊಬ್ಬಿಟ್ಟರು ಮತ್ತು 
ಸಹೋದರರೊಡನೆ ಮೊರೆಯಿಟ್ಟರು ಎಂದಿದೆ. ಈ ಕುರಿತು ಕುರ್‌ಆನಿನ ವಿವರಣೆಯನ್ನು ಓದುವಾಗ ಮುಂದೆ ಮಾನವ ಇತಿಹಾಸದಲ್ಲಿ 
ಅತ್ಯುನ್ನತ ಮಟ್ಟಕ್ಕೇರಲಿರುವ ಓರ್ವ ತರುಣನ ಕುರಿತು ಅದನ್ನು ಹೇಳುತ್ತಿರುವಂತೆ ಭಾಸವಾಗುತ್ತದೆ. ಅತ್ತ ತಲ್ಮೂದನ್ನು ಓದುವಾಗ 
ಮರುಭೂಮಿಯ ಕೆಲವು ಹಳ್ಳಿಗರು ಒಬ್ಬ ಹುಡುಗನನ್ನು ಬಾವಿಗೆ ಎಸೆಯುತ್ತಿದ್ದಾರೆಂದೂ, ಆಗ ಆ ಹುಡುಗನು ಅಂಥ ಸಂದರ್ಭದಲ್ಲಿ 
ಸಾಮಾನ್ಯ ಹುಡುಗನೂಬ್ಬನು ಏನೆಲ್ಲ ಮಾಡುವನೋ ಅದನ್ನೆಲ್ಲ ಮಾಡುತ್ತಿರುವನೆಂಬ ಒಂದು ಚಿತ್ರ ಮುಂದೆ ಬರುತ್ತದೆ. 

13. ಮೂಲದಲ್ಲಿ 'ಸಬ್‌ರುನ್‌ ಜಮೊಲ್‌' ಎಂದಿದೆ. ಅದರ ಶಬ್ದಾನುವಾದ 'ಅತ್ಯುತ್ತಮ ಸಹನೆ' ಎಂದಾಗಬಹುದು. ಎಂದರೆ 
ದೂರು ಇಲ್ಲದೆ, ಮೊರೆ ಇಲ್ಲದೆ, ಆತುರ ಗಾಬರಿಗಳಿಲ್ಲದೆ ಓರ್ವ ಉನ್ನತ ಮಟ್ಟದ ವ್ಯಕ್ತಿಯ ಮೇಲೆ ಕಷ್ಟವೆರಗಿದಾಗ ಶಾಂತ 
ಚಿತ್ತದಿಂದ ಸಹಿಸುವಂತಹ ಸಹನೆ. 

14. ಬೈಬಲ್‌ ಮತ್ತು ತಲ್ಮೂದ್‌ಗಳು ಹ. ಯಲ್‌ಕೂಬ್‌ರ(ಅ) ಪ್ರತಿಕ್ರಿಯೆಯನ್ನು ಚಿತ್ರಿಸಿದ ರೀತಿಯನ್ನು ನೋಡಿದರೆ, 
ಅದು ಓರ್ವ ಸಾಮಾನ್ಯ ತಂದೆಗಿಂತ ಸ್ವಲ್ಪವೂ ಭಿನ್ನವಾಗಿಲ್ಲ. ಬೈಬಲ್‌ನಲ್ಲಿ ಹೀಗಿದೆ "ಆಗ ಯಲ್‌ಕೂಬ್‌ರು(ಅ) ತನ್ನ ಉಡುಪನ್ನು 
ಹರಿದುಕೊಂಡರು. ಗೋಣಿಬಟ್ಟೆಯನ್ನು ಸೊಂಟಕ್ಕೆ ಸುತ್ತಿಕೊಂಡರು ಮತ್ತು ಅನೇಕ ದಿನಗಳವರೆಗೆ ತಮ್ಮ ಮಗನಿಗಾಗಿ ಶೋಕಾಚರಣೆ 
ಮಾಡಿದರು." ತಲ್ಮೂದಿನಲ್ಲಿ - "ಯಲ್‌ಕೂಬ್‌ರು(ಅ) ತಮ್ಮ ಮಗನ ಅಂಗಿಯ ಗುರುತು ಸಿಕ್ಕಿದೊಡನೆ ಅಥೋಮುಖಿಯಾಗಿ 


ಕಾಂಡ-12 


12. ಯೂಸುಫ್‌ 737 


سر سدە خ8 وع ہے shh‏ 1-27 ہی کے کا کس ےڈ 7 
AAS OILY U5 BAG BG‏ 


7 
IH‏ سص ھے7 


Nb LS تال الَزی‎ OSGI لزا‎ 
RL EAST NS NE BAUS 


*1 


(19-20) ಅತ್ತ ಪ್ರವಾಸಿಗರ ತಂಡವೊಂದು ಬಂದಿತು. ಅದು ತನ್ನ ನೀರು ಕುಡಿಸುವವನನ್ನು ನೀರು 
ತರಲು ಕಳುಹಿಸಿತು. ಅವನು ತೊಟ್ಟಿಯನ್ನು ಬಾವಿಗೆ ಇಳಿಸಿದಾಗ (ಯೂಸುಫರನ್ನು ಕಂಡು) "ಶುಭವಾಗಲಿ! 
ಇಲ್ಲೊಬ್ಬ ಬಾಲಕನಿದ್ದಾನೆ" ಎಂದು ಕೂಗಿದನು. ಅವರು (ಪ್ರವಾಸೀ ತಂಡದವರು) ಅವರನ್ನು (ಯೂಸುಫಶನ್ನು) 
ವ್ಯಾಪಾರದ ಸರಕಾಗಿ ಬಚ್ಚಟ್ಟುಕೊಂಡರು. ವಸ್ತುತಃ ಅವರು ಮಾಡುತ್ತಿದ್ದುದನ್ನು ಅಲ್ಲಾಹ್‌ ಬಲ್ಲವನಾಗಿದ್ದನು. 
ಕೊನೆಗೆ ಅವರು ಕೆಲವೇ ದಿರ್‌ಹಮ್‌ಗಳ ತುಚ್ಛ ಬೆಲೆಗೆ ಅವರನ್ನು ಮಾರಿದರು ಮತ್ತು ಅವರಿಗೆ ಅವರ 
ಬೆಲೆಯ ಬಗ್ಗೆ ಹೆಚ್ಚಿನ ನಿರೀಕ್ಷೆಯಿರಲಿಲ್ಲ. i 

(21-22) ಅವರನ್ನು ಖರೀದಿಸಿದ ಈಜಿಪ್ಪಿನವನುೇ ತನ್ನ ಪತ್ನಿಯೊಡನೆ, "ಇವನನ್ನು ಚೆನ್ನಾಗಿ 


ಬಿದ್ದು ಬಿಟ್ಟರು. ಬಹಳ ಹೊತ್ತಿನವರೆಗೆ ಕದಲದೆ ಬಿದ್ದಿದ್ದರು. ಅನಂತರ ಎದ್ದು ಗಟ್ಟಿಯಾಗಿ ಹೌದು ಇದು ನನ್ನ ಮಗನ ಅಂಗಿಯೇ 
ಎನ್ನುತ್ತ ಬೊಬ್ಬಿಟ್ಟರು...... ಮತ್ತು ಅನೇಕ ವರ್ಷಗಳವರೆಗೆ ಯೂಸುಫರಿಗಾಗಿ ಅವರು ಶೋಕವನ್ನಾಚರಿಸಿದರು" ಎಂದಿದೆ. ಇದರಿಂದ 
ಹ. ಯಲ್‌ಕೂಬ್‌ರು(ಅ) ಒಬ್ಬ ಸಾಮಾನ್ಯ ಮನುಷ್ಯ ಇಂತಹ ಸಂದರ್ಭದಲ್ಲಿ ಏನು ಮಾಡುತ್ತಾನೋ ಅದನ್ನೇ ಮಾಡುತ್ತಿರುವ 
ಚಿತ್ರವು ಮುಂದೆ ಬರುತ್ತದೆ. ಆದರೆ ಕುರ್‌ಆನ್‌ ಓರ್ವ ಅತ್ಮಂತ ಸಹನೆಯುಳ್ಳ ಪ್ರತಿಷ್ಠಿತ ಹಾಗೂ ಅಪ್ರತಿಮ ವೃಕ್ತಿಯ ಚಿತ್ರವನ್ನು 
ಮುಂದೆ ತರುತ್ತದೆ. ಅದರ ಪ್ರಕಾರ, ಅವರು ಇಷ್ಟೊಂದು ಹೃದಯ ವಿದ್ರಾವಕ ಸುದ್ದಿಯನ್ನು ಕೇಳಿಯೂ ತಮ್ಮ ಮನ ಮಸ್ತಿಷ್ಯಗಳ 
ಸಮತೋಲನವನ್ನು ಕೆಡಿಸಿಕೊಳ್ಳುವುದಿಲ್ಲ. ಈ ಮತ್ಸರಿ ಪುತ್ರರು ಒಂದು ಕಪಟನಾಟಕವನ್ನು ತನ್ನ ಮುಂದೆ ಪ್ರದರ್ಶಿಸುತ್ತಿದ್ದಾರೆಂದು 
ತನ್ನ ದೂರದೃಷ್ಟಿಯಿಂದ ಗ್ರಹಿಸಿಕೊಳ್ಳುತ್ತಾರೆ. ಅನಂತರ ಓರ್ವ ದೃಢಚಿತ್ತದ ಗಂಭೀರ ವ್ಯಕ್ತಿಯಂತೆ ತಾಳ್ಮೆ ವಹಿಸಿ ಅಲ್ಲಾಹನ ಮೇಲೆ 
ಭರವಸೆ ಇಡುತ್ತಾರೆ. 

15. ಈ ವಿಷಯದಲ್ಲಿ ತಿಳಿದು ಬರುವ ಸರಳ ಸ್ವರೂಪವೆಂದರೆ - ಯೂಸುಫ್‌ರ(ಅ) ಸಹೋದರರು ಹ. ಯೂಸುಫ್‌ರನ್ನು(ಅ) 
ಬಾವಿಗೆ ಎಸೆದು ಹೋಗಿದ್ದರು. ತರುವಾಯ ಪ್ರವಾಸಿ ತಂಡದವರು ಅವರನ್ನು ಅಲ್ಲಿಂದ ಎತ್ತಿ ಈಜಿಪ್ಪಿಗೆ ಒಯ್ದು ಅಲ್ಲಿ 
ಮಾರಿಬಿಟ್ಟರು. [ಆದರೆ ಬೈಬಲ್‌ನ ವಿವರವು ಇದಕ್ಕಿಂತ ಭಿನ್ನವಾಗಿದೆ. ಅದರಲ್ಲಿ ವೈರುಧ್ಯವೂ ಇದೆ. (ಆದಿಕಾಂಡ 37 - ಸೂಕ್ತ 
25ರಿಂದ 28 ಮತ್ತು 36ನ್ನು ನೋಡಿರಿ) ತಲ್ಮೂದಿನ ವಿವರಣೆಯು ಬೈಬಲ್‌ಗಿಂತ ಭಿನ್ನವಾಗಿರುವುದು ಸ್ವಾರಸ್ಕದ ವಿಷಯ] 

16. ಬೈಬಲ್‌ನಲ್ಲಿ ಅವನ ಹೆಸರು 'ಪೂತೀಫಾರ್‌' ಎಂದು ಬರೆದಿದೆ. ಮುಂದೆ ಕುರ್‌ಆನ್‌ ಅವನನ್ನು 'ಅಮೀರು್‌' ಎಂಬ | 
ಬಿರುದಿನಿಂದ ಸಂಬೋಧಿಸುತ್ತದೆ. ಅನಂತರ ಇನ್ನೊಂದು ಸಂದರ್ಭದಲ್ಲಿ ಇದೇ ಬಿರುದನ್ನು ಹೆ. ಯೂಸುಫ್‌ರಿಗೂ(ಅ) 
ಉಪಯೋಗಿಸುತ್ತದೆ. ಇದರಿಂದ ಈ ವ್ಯಕ್ತಿ ಈಜಿಪ್ಟಿನಲ್ಲಿ ಯಾವುದೋ ಒಂದು ದೊಡ್ಡ ಹುಡ್ಡ್ದೆಯವನಾಗಿದ್ದನೆಂದು ತಿಳಿಯುತ್ತದೆ. 
ಏಕೆಂದರೆ 'ಅಮೀರು್‌' ಎಂದರೆ ಅಪ್ರತಿಮ ಪ್ರಾಬಲ್ಲ ಹೊಂದಿದವನು ಎಂದರ್ಥ. ಅವನೊಬ್ಬ ಅರಸನ ಅಂಗರಕ್ಷಕರ 
ಅಧೆಕಾರಿಯಾಗಿದ್ದನೆಂದು ತಲ್ಮೂದ್‌ ಮತ್ತು ಬೈಬಲ್‌ನಲ್ಲಿದೆ. ಇಬ್ಲು ಜರೀರ್‌ರು(ರ) ಅವನೊಬ್ಬ ರಾಜಬೊಕ್ಕಸದ 
ಅಧಿಕಾರಿಯಾಗಿದ್ದನೆಂದು ಹ. ಅಬ್ದುಲ್ಲಾ ಬಿನ್‌ ಅಬ್ಬಾಸ್‌ರಿಂದ ವರದಿ ಮಾಡಿದ್ದಾರೆ. 

17. ತಲ್ಮೂದಿನಲ್ಲಿ ಆ ಸ್ತ್ರೀಯ ಹೆಸರು ರುಲೀಖಾ (2೭1) ಎಂದು ಬರೆದಿದೆ. ಈ ಹೆಸರು ಇಲ್ಲಿಂದಲೇ ಮುಸ್ಲಿಮರ 
ಐಏತಿಹ್ಯಗಳಲ್ಲೂ ಪ್ರಸಿದ್ಧಿ ಪಡೆಯಿತು. ಅನಂತರ ಹ. ಯೂಸುಫ್‌ರ(ಅ) ವಿವಾಹ ಈ ಸ್ತ್ರೀಯೊಂದಿಗೆ ಆಯಿತೆಂದು ನಮ್ಮಲ್ಲಿ 
ಪ್ರಸಿದ್ಧಿಯಾಗಿರುವುದಕ್ಕೆ ಯಾವ ಆಧಾರವೂ ಇಲ್ಲ. ಇದು ಕುರ್‌ಆನ್‌ ಅಥವಾ ಇಸ್ರಾಈಲೀ ಚರಿತ್ರೆಯಲ್ಲಿಯೂ ಇಲ್ಲ. ಶೀಲ 
ಕೆಟ್ಟ ಸ್ತ್ರೀಯೆಂಬುದು ತನ್ನ ಅನುಭವಕ್ಕೇ ಬಂದಂಥ ಒಬ್ಬ ಸ್ತ್ರೀಯನ್ನು ವಿವಾಹವಾಗುವುದು ಓರ್ವ ಪ್ರವಾದಿಯ ಉನ್ನತ 


ಕಾಂಡ-12 


47 


78 ಕುರ್‌ಆನ್‌ ವ್ಯಾಖ್ಯಾನ 


SSNS EES 
MBA SNS 


ನೋಡಿಕೋ, ಇವನು ನಮಗೆ ಫಲಕಾರಿಯಾಗಲೂ ಬಹುದು ಅಥವಾ ನಾವು ಇವನನ್ನು ದತ್ತುಪುತ್ರನನ್ನಾಗಿಯೂ 
ಮಾಡಿಕೊಳ್ಳಬಹುದು"! ಎಂದನು. ಈ ರೀತಿ ನಾವು ಯೂಸುಪರಿಗೆ ಆ ಭೂಭಾಗದಲ್ಲಿ ನೆಲೆಯೂರಲು 
ಅವಕಾಶ ಮಾಡಿ ಕೊಟ್ಟೆವು ಮತ್ತು ಅವರಿಗೆ ವಿಷಯಗಳನ್ನು ಗ್ರಹಿಸುವ ಜ್ಞಾನವನ್ನು ಕೊಡುವ ವವಸ್ಥೆ 
ಮಾಡಿದೆವು.” ಅಲ್ಲಾಹ್‌ ತನ್ನ ಕಾರ್ಯವನ್ನು ಮಾಡಲು ಸುಶಕ್ತನು. ಆದರೆ ಹೆಚ್ಚಿನವರು ತಿಳಿಯುವುದಿಲ್ಲ. 
ಅವರು ತಮ್ಮ ತುಂಬು ಯೌವನಕ್ಕೆ ತಲುಪಿದಾಗ ನಾವು ಅವರಿಗೆ ತೀರ್ಮಾನದ ಶಕ್ತಿ ಮತ್ತು ಜ್ಞಾನ ನೀಡಿದೆವು. 
ಸಜ್ಜನರಿಗೆ ನಾವು ಈ ರೀತಿ ಪ್ರತಿಫಲ ನೀಡುತ್ತೇವೆ... 

ಸ್ಥಾನಮಾನಗಳಿಗೆ ಭೂಷಣವಲ್ಲವೆಂಬುದೇ ವಾಸ್ತವ. ಈ ಸಾಮಾನ್ಯ ನಿಯಮವನ್ನು ಕುರ್‌ಆನಿನಲ್ಲಿ ನಮಗೆ ಹೀಗೆ ತೋರಿಸಿ 
ಕೊಡಲಾಗಿದೆ: "ಕೆಟ್ಟ ಸ್ತ್ರೀಯರು ಕೆಟ್ಟ ಪುರುಷರಿಗಾಗಿ ಮತ್ತು ಕೆಟ್ಟ ಪುರುಷರು ಕೆಟ್ಟ ಸ್ತ್ರೀಯರಿಗಾಗಿ. ಶುದ್ದ, ಸ್ತ್ರೀಯರು ಶುದ್ಧ 
ಪುರುಷರಿಗಾಗಿ ಮತ್ತು ಶುದ್ಧ ಪುರುಷರು ಶುದ್ಧ ಸ್ತ್ರೀಯರಿಗಾಗಿ." 

18. ತಲ್ಮೂದಿನಲ್ಲಿ ಹ. ಯೂಸುಫ್‌ರ(ಅ) ಪ್ರಾಯ ಆಗ 18 ವರ್ಷವಾಗಿತ್ತೆಂದಿದೆ. ಪೂತೀಫಾರನು ಅವರ ಗಂಭೀರ 
ವ್ಯಕ್ತಿತ್ವವನ್ನು ಕಂಡಾಗಲೇ ಈ ಹುಡುಗನು ಗುಲಾಮನಲ್ಲ, ಯಾವುದೋ ಉನ್ನತ ಮನೆತನದ ಜ್ಯೋತಿಯಾಗಿದ್ದು ಪರಿಸ್ಥಿತಿಯೇ 
ಅವನನ್ನು ಇಲ್ಲಿಗೆ ಎಳೆದು ತಂದಿರಬೇಕೆಂದೂ ಗ್ರಹಿಸಿ ಕೊಂಡಿದ್ದನು. ಅವನು ಅವರನ್ನು ಖರೀದಿಸುತ್ತಿರುವಾಗಲೇ ವರ್ತಕರೊಡನೆ, 
"ಇವನು ಗುಲಾಮರಂತೆ ತೋರುವುದಿಲ್ಲ. ನೀನು ಇವನನ್ನು ಎಲ್ಲಿಂದಲೋ ಅಪಹರಿಸಿ ತಂದಿರಬಹುದೆಂಬ ಶಂಕೆ ನನಗುಂಟಾಗುತ್ತಿದೆ" 
ಎಂದೂ ಹೇಳಿದ್ದನು. ಇದೇ ಕಾರಣದಿಂದ ಫೂಶೀಫಾರನು ಅವರೊಂದಿಗೆ ಗುಲಾಮರೊಂದಿಗೆ ವರ್ತಿಸುವಂತೆ ವರ್ತಿಸದೆ ಅವರನ್ನು 
ತನ್ನ ಮನೆ ಮತ್ತು ತನ್ನ ಸಂಪೂರ್ಣ ಸೊತ್ತಿನ ಅಧಿಕಾರಿಯನ್ನಾಗಿ ಮಾಡಿದನು. ಬೈಬಲ್‌ನಲ್ಲೂ ಇದನ್ನೇ ಹೇಳಲಾಗಿದೆ. (ನೋಡಿರಿ; 
ಆದಿಕಾಂಡ : 39-6) 

19. ಅಷ್ಟರತನಕ ಹ. ಯೂಸುಫ್‌ರ(ಅ) ಜೀವನವು ಕನ್‌ಆನಿನ ಮರುಭೂಮಿಯಲ್ಲಿ ಅಲೆಮಾರಿಗಳ ಹಾಗೂ ಕುರುಬರ 
ಸಹವಾಸದಲ್ಲಿ ಕಳೆದಿತ್ತು. ಅಲ್ಲಿ ಅವರಿಗೆ ಸಿಕ್ಕಿದ ಶಿಕ್ಷಣ ಮತ್ತು ತರಬೇತಿಯಲ್ಲಿ ಹಳ್ಳಿ ಜೀವನದ ಶಿಸ್ತು ಮತ್ತು ಇಬ್‌ರಾಹೀಮ್‌ರ(ಅ) 
ಮನೆತನದ ಸಾತ್ವಿಕ ಗುಣ ಹಾಗೂ ಧಾರ್ಮಿಕತೆಯ ಛಾಯೆ ಖಂಡಿತವಾಗಿಯೂ ಇತ್ತು. ಆದರೆ ಅಲ್ಲಾಹನು ಅಂದಿನ ಅತ್ಯಂತ ಪ್ರಗತಿ 
ಹೊಂದಿದ ನವ ನಾಗರಿಕ ದೇಶವಾದ ಈಜಿಪ್ಟ್‌ನಲ್ಲಿ ಅವರಿಂದ ಮಾಡಿಸಲಿಚ್ಛಿಸಿದ ಕಾರ್ಯಕ್ಕೆ ಬೇಕಾದ ತಿಳುವಳಿಕೆ, ಅನುಭವ 
ಮತ್ತು ಜ್ಞಾನಚಕ್ಸುವಿನ ಬೆಳವಣಿಗೆಗೆ ಹಳ್ಳಿ ಜೀವನದಲ್ಲಿ ಅವಕಾಶವಿರಲಿಲ್ಲ. ಆದುದರಿಂದ ಅಲ್ಲಾಹನು ತನ್ನ ಮಹಾಮಹಿಮೆಯಿಂದ 
ಅವರನ್ನು ಈಜಿಪ್ಟ್‌ ಸಾಮ್ರಾಜ್ಯದ ಒಬ್ಬ ದೊಡ್ಡ ಅಧಿಕಾರಿಯ ಮನೆಗೆ ತಲುಪುವಂತೆ ಮಾಡಿದನು. ಅವನು ಅವರ ಅಪ್ರತಿಮ 

"| ಪ್ರತಿಭೆಯನ್ನು ಕಂಡು ಅವರನ್ನು ತನ್ನ ಸಂಪೂರ್ಣ ಸೊತ್ತಿನ ಸರ್ವಾಧಿಕಾರಿಯನ್ನಾಗಿ ಮಾಡಿದನು. ಹೀಗೆ ಅವರಲ್ಲಿ ಅಷ್ಟರತನಕ 
ವ್ಯಕ್ತವಾಗದಿದ್ದ ಅವರ ಎಲ್ಲ ತರದ ಯೋಗ್ಯತೆಗಳ ಬೆಳವಣಿಗೆಯಾಗುವಂಥ ಮತ್ತು ಸಣ್ಣದೊಂದು ಜಾಗೀರಿನ ಆಡಳಿತ ನಡೆಸುವ 
ಮೂಲಕ ಮುಂದೆ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಸುವ್ಯವಸ್ಥಿತವಾಗಿ ನಡೆಸಲು ಬೇಕಾದ ಅನುಭವ ಪಡೆಯುವಂತಹ ಅವಕಾಶ 
ಅವರಿಗೆ ಒದಗಿ ಬಂತು. ಈ ಸೂಕ್ತದಲ್ಲಿ ಇದೇ ವಿಷಯದ "ಡೆಗೆ ಸೂಚನೆ ನೀಡಲಾಗಿದೆ. 

20. ಈ ಮಾತಿನ ಅರ್ಥ ಸಾಮಾನ್ಯವಾಗಿ ಕುರ್‌ಅನಿನ ಭಾಷೆಯಲ್ಲಿ ಪ್ರವಾದಿತ್ವ ನೀಡುವುದಾಗಿರುತ್ತದೆ. 'ಹುಕ್ಕ್‌' ಎಂಬುದರ 
ಅರ್ಥ ತೀರ್ಮಾನ ಶಕ್ತಿ, ಅಧಿಕಾರ ಬಲ ಎಂದೂ ಆಗುತ್ತದೆ. ಅಲ್ಲಾಹನ ಕಡೆಯಿಂದ ಒಬ್ಬ ದಾಸನಿಗೆ 'ಹುಕ್ಕ್‌" ನೀಡಲ್ಪಡುವುದೆಂದರೆ 
ಅಲ್ಲಾಹನು ಅವನಿಗೆ ಮಾನವ ಜೀವನದ ವ್ಯವಹಾರಗಳಲ್ಲಿ ತೀರ್ಮಾನ ಕೈಗೊಳ್ಳುವ ಅರ್ಹತೆಯನ್ನೂ ಅಧಿಕಾರವನ್ನೂ 
ದಯಖಾಲಿಸಿದನೆಂದರ್ಥ್ಧ. ಆ ಬಳಿಕ 'ಇಲ್ಮ್‌.' ಇದು ಪ್ರವಾದಿಗಳಿಗೆ ದಿವ್ಯವಾಣಿಯ ಮೂಲಕ ನೇರವಾಗಿ ನೀಡಲಾಗುವ 
ಪರಮಾರ್ಥದ ಸುಜ್ಞಾನ. - 


ಕಾಂಡ-12 


12. ಯೂಸುಫ್‌ ۰ 739 


gs Es SAGs‏ قال 
[CeO EVE)‏ سیر ش وٹ 


4 | H 1 ೨% ۸ پچ د6‎ - 
Gls مِن‎ 5) SESS عَنْة السَرَء‎ 2+020 SONS 


(23-29) ಯೂಸುಫರು ವಾಸಿಸುತ್ತಿದ್ದ ಮನೆಯೊಡತಿ ಅವರ ಮೇಲೆ ಪ್ರೇಮ ಜಾಲ ಬೀಸತೊಡಗಿದಳು. 
ಒಂದು ದಿನ ಕದ ಮುಚ್ಚಿ, 'ಇತ್ತ ಬಾ' ಎಂದಳು. ಆಗ ಯೂಸುಫರು "ಅಲ್ಲಾಹನು ರಕ್ಷಿಸಲಿ. ನನ್ನ ಪ್ರಭು” 
ನನಗೆ ಉತ್ತಮ ಸ್ಥಾನವನ್ನು ದಯಪಾಲಿಸಿದ್ದಾನೆ. (ಹೀಗಿರುವಾಗ ನಾನು ಈ ನೀಚ ಕಾರ್ಯವೆಸಗುವುದೇ?) 
ಇಂತಹ ಅಕ್ರಮಿಗಳು ಎಂದೂ ಯಶಸ್ಸಿಗಳಾಗುವುದಿಲ್ಲ"”' ಎಂದರು. ಅವಳು ಅವರ ಕಡೆಗೆ ಮುಂದುವರಿದಳು. 


ಯೂಸುಫರೂ ತಮ್ಮ ಪ್ರಭುವಿನ ನಿದರ್ಶನವನ್ನು ಕಾಣದಿರುತ್ತಿದ್ದರೆ? ಅವಳ ಕಡೆಗೆ ಮುಂದಾಗುತ್ತಿದ್ದೆರು. 


21, ಇಲ್ಲಿ ಹ ಯೂಸುಪ್‌ರು(ಅ) 'ನನ್ನ ಪ್ರಭು' ಎಂಬ ಪದವನ್ನು ಪ್ರಯೋಗಿಸಿರುವುದು ಆಗ ಅವರು ಕೆಲಸಕ್ಕಿದ್ದ 
ಯಜಮಾನನಿಗೆ ಎಂದೂ ನನ್ನ ಯಜಮಾನರು ನನ್ನನ್ನು ಇಷ್ಟು ಉತ್ತಮ ಸ್ಥಿತಿಯಲ್ಲಿರಿಸಿರುವಾಗ ನಾನು -ಅವನ ಪತ್ನಿಯೊಂದಿಗೆ. 
ವ್ಯಭಿಚಾರ ನಡೆಸುವಂತಹ ಸ್ವಾಮಿ ದ್ರೋಹವೆಸಗುವುದೇ ಎಂದು ಅವರ ಈ ಉತ್ತರದ ಅರ್ಥವೆಂದೂ ಕೆಲವು ಅನುವಾದಕರು 
ಮತ್ತು ವ್ಯಾಖ್ಯಾನಕಾರರು ಅಭಿಪ್ರಾಯ ಪಟ್ಟಿರುತ್ತಾರೆ. ಆದರೆ ನನಗೆ ಈ ತರ್ಜುಮೆ ಮತ್ತು ವ್ಯಾಖ್ಯಾನದ ಬಗ್ಗೆ ತೀವ್ರ 
ಭಿನ್ನಾಭಿಪ್ರಾಯವಿದೆ. ಅರಬೀ ಭಾಷಾ ದೃಷ್ಟಿಯಿಂದ ಈ ಅಭಿಪ್ರಾಯಕ್ಕೂ ಅವಕಾಶ ಇದೆ. ಏಕೆಂದರೆ ಅರಬೀ ಭಾಷೆಯಲ್ಲಿ 'ರಬ್ಸ್‌' 
ಎಂಬ'ಪದ ಯಜಮಾನನಿಗೂ ಬಳಸಲ್ಪಡುತ್ತದೆ. ಆದರೆ ಒಂದು ಪಾಪದಿಂದ ದೂರ ಸರಿಯುವಾಗ ಅಲ್ಲಾಹನ ಬದಲಿಗೆ ಓರ್ವ 
ದಾಸನ ಕಡೆಗೆ ಹೆಚ್ಚು ಗಮನಿಸುವುದು ಓರ್ವ ಪ್ರವಾದಿಯ ಅಂತಸ್ತಿನಿಂದ ಕೀಳ್ಮಟ್ಟದ ವರ್ತನೆಯಾಗಿ ತೋರುತ್ತದೆ. ಒಬ್ಬ 
ಪ್ರವಾದಿಯು ಅಲ್ಲಾಹನ ಹೊರತು ಇನ್ನೊಬ್ಬನನ್ನು 'ರಬ್ಸ್‌' ಎಂದು ಹೇಳಿದುದರ ಉದಾಹರಣೆ ಕುರ್‌ಆನಿನಲ್ಲಿ ಬೇರೆ ಎಲ್ಲೂ 
ಇಲ್ಲ. ಮುಂದೆ ಇದೇ ಅಧ್ಯಾಯದಲ್ಲಿ ಸ್ಪತಃ ಹ. ಯೂಸುಫ್‌ರು(ಅ) ತಮ್ಮ ಮತ್ತು ಈಜಿಪ್ಟಿನವರ ರೂಢಿಯಲ್ಲಿ: ರುವ ವೃತ್ಕಾಸವನ್ನು 
ಪದೇ ಪದೇ ವಿವರಿಸುತ್ತಾ "ಅವರ ರಬ್ಸ್‌ ಅಲ್ಲಾಹನಾಗಿರುತ್ತಾನೆ. ಆದರೆ ಈಜಿಪ್ಪಿನವರು ದಾಸರನ್ನು ತಮ್ಮ ರಬ್ಸ್‌ ಆಗಿ 
ಮಾಡಿಕೊಂಡಿದ್ದಾರೆ" ಎಂದು ಹೇಳುತ್ತಿರುವುದನ್ನು ನಾವು ಕಾಣುತ್ತೇವೆ. ಮಾತ್ರವಲ್ಲದೆ ಹ. ಯೂಸುಫ್‌ರು(ಅ) 'ರಬ್ಬೀ' ಎಂದು 
ಅಲ್ಲಾಹನ ಕುರಿತು ಹೇಳಿದ್ದೆಂದು ಭಾವಿಸುವ ಅವಕಾಶವಿರುತ್ತಾ ಒಂದು ದೋಷ ಪೂರ್ಣ ಅರ್ಥವನ್ನೇ ಸ್ವೀಕರಿಸುವ ' ಅಗತ್ಯವೇನಿದೆ? 

22, 'ಬುರ್‌ಹಾನ್‌'ನ ಅರ್ಥ ಆಧಾರಪ್ರಮಾಣ ಮತ್ತು ನಿದರ್ಶನ. ಪ್ರಭುವಿನೆ ಬುರ್‌ಹಾನ್‌ ಎಂದರೆ ಅಲ್ಲಾಹನಿಂದ 
ಬೋಧಿಸಲ್ಪಟ್ಟ ನಿದರ್ಶನ. ಅದರ ಕಾರಣವಾಗಿ ಹ. ಯೂಸುಫ್‌ರ(ಅ) ಅಂತಃಕರಣವು, ಅವರ ಚಿತ್ತಾಕಾಂಕ್ಸೆಯೊಡನೆ, ಈ ಸ್ತ್ರೀಯ 
ಭೋಗಾಹ್ವಾನವನ್ನು ಸ್ವೀಕರಿಸುವುದು ನಿನಗೆ ಭೂಷಣವಲ್ಲವೆಂದು ಒಪ್ಪುವಂತೆ ಮಾಡಿತ್ತು. ಆ ನಿದರ್ಶೆನವೇನಾಗಿತ್ತು? ಇದನ್ನು ಈ 
ಹಿಂದಿನ ಮಾತಿನಲ್ಲಿ ಹೇಳಲಾಗಿದೆ. ಅರ್ಥಾತ್‌- "ನನ್ನ ಪ್ರಭು ನನಗೆ ಉತ್ತಮ ಸ್ಥಾನ ದಯಪಾಲಿಸಿದ್ದಾನೆ. ಹೀಗಿರುತ್ತಾ ನಾನು ಇಂತಹ 
ನೀಚಕಾರ್ಯವೆಸಗುವುದೇ? ಇಂಥ ಅಕ್ರಮಿಗಳು ಎಂದೂ ಯಶಸ್ವಿಗಳಾಗುವುದಿಲ್ಲ. " ಹ. ಯೂಸುಪ್‌ರನ್ನೂ(ಅ) ಈ ತುಂಬು 
ಯೌವನದಲ್ಲಿ ಇಂಥ ಸಂಕೀರ್ಣ ಸಂದರ್ಭದಲ್ಲಿ ಪಾಪ ಕಾರ್ಯದಿಂದ ದೂರವಿರಿಸಿದ ಸತ ನಿದರ್ಶನ ಇದುವೇ. ಅನಂತರ 
"ಯೂಸುಫರೂ ತಮ್ಮ ಪ್ರಭುವಿನ ನಿದರ್ಶನವನ್ನು ಕಾಣದಿರುತ್ತಿದ್ದರೆ ಅವಳ ಕಡೆಗೆ ಮುಂದುವರಿಯುತ್ತಿದ್ದರು” ಎಂಬ ಮಾತಿನಿಂದ 
ಪ್ರವಾದಿಗಳ ನಿರ್ದೇೋಷದ(ಇಸ್ಮತ್‌ನ) ವಸ್ತುಸ್ಥಿತಿಯ ಮೇಲೂ ಸಂಪೂರ್ಣ ಬೆಳಕು ಬೀಳುತ್ತದೆ. ಪ್ರವಾದಿಗಳ ನಿರ್ದೋಷದ ಅರ್ಥ; 
ಅವರಿಂದ ಪಾಪ, ಪ್ರಮಾದ ಮತ್ತು ತಪ್ಪುಗಳ ಒಲವನ್ನೇ ಕಸಿದುಕೊಳ್ಳಲಾಗಿದೆ, ಪಾಪಕಾರ್ಯವೆಸಗಲು ಅವರಿಗೆ ಸಾಧ್ಯವೇ 
ಇಲ್ಲದಂತಾಗಿದೆಯೆಂದೂ ಇದರ ಅರ್ಥವಲ್ಲ. ಇದರ ಅರ್ಥವೇನೆಂದರೆ ಪ್ರವಾದಿಗಳು ಪಾಪಕಾರ್ಯವೆಸಗಲು `ಶಕ್ತ್ಷರಾಗಿದ್ದರೂ 
ಅವರು ಮಾನವತೆಯ ಸಕಲ ಗುಣಗಳನ್ನು ಹೊಂದಿದ್ದರೂ ಮತ್ತು ಸಕಲ ಮಾನವ ಸಹಜ ಮನೋವಿಕಾರ, ಮನೋಭಾವ, ಆಶೆ 
ಆಕಾಂಕ್ಲೆಗಳಿದ್ದರೂ, ಅವರು ಮನಃಪೂರ್ವಕವಾಗಿ ಸರ್ವಥಾ ಪಾಪಕಾರ್ಯದ ಕಡೆಗೆ ಒಲವು ತೋರಿಸದಷ್ಟು ಶುದ್ದಾತ್ಮರೂ 
ದೇವಭಯಭಕ್ತರೂ ಆಗಿರುತ್ತಾರೆ. ಪ್ರವಾದಿಗಳು ತಮ್ಮ ಅಂತಃಕರಣದೊಳಗೆ ತಮ್ಮ ಪ್ರಭುವಿನ ಎಷ್ಟು ಪ್ರಬಲ ಆಧಾರ 


ಸಾಂಡ-12 


740 ಕುರ್‌ಆನ್‌ ವ್ಯಾಖ್ಯಾನ 


4 نے od ಅಟಿ‏ الاب وَقلث فبیصد وِن ذ بد الا سدقا “hd‏ 
pe rrr sds ON PER‏ 
اث ما جآ GoM ALAS DESI‏ 


ಷಿ 9% ب٤ دھ‎ LE در ےہر‎ ವಿ 
TA aS AEE) 4 VOB ESTOS او دی عَن‌نقیہ‎ 


ಹೀಗಾದುದು ನಾವು ಅವರಿಂದ ಪಾಪ ಮತ್ತು ನಿರ್ಲಜ್ಞತನವನ್ನು ತೊಲಗಿಸಲಿಕ್ಕಾಗಿ,೫ ವಾಸ್ತವದಲ್ಲಿ ಅವರು 
ನಮ್ಮ ಆಯ್ದ ದಾಸರಲ್ಲಿ ಸೇರಿದ್ದರು. ಕೊನೆಗೆ ಯೂಸುಫರು ಮುಂದಿನಿಂದಲೂ ಅವಳು ಹಿಂದಿನಿಂದಲೂ 
ಬಾಗಿಲಿನತ್ತ ಓಡಿದರು ಮತ್ತು ಹಿಂದಿನಿಂದ ಯೂಸುಘಫರ ಅಂಗಿಯನ್ನು (ಹಿಡಿದೆಳೆದು) ಹರಿದಳು. ಬಾಗಿಲಲ್ಲಿ 
ಅವರಿಬ್ಬರೂ ಅವಳ ಪತಿಯಿದ್ದುದನ್ನು ಕಂಡರು. ಅವನನ್ನು ಕಂಡೊಡನೆ ಆಕೆ ಹೇಳಿದಳು "ನಿಮ್ಮ 
ಮನೆಯಾಕೆಯೊಂದಿಗೆ ನೀಚಕಾರ್ಯವೆಸಗಲಿಚ್ಛಿಸಿದವನ ಶಿಕ್ಷೆಯೇನು? ಇವನಿಗೆ ಸೆರೆಮನೆವಾಸ ಅಥವಾ ವೇದನಾತ್ಮಕ 
ದಂಡನೆಯ ವಿನಾ ಇನ್ನಾವ ಶಿಕ್ಷೆ ಇರಬಹುದು?" (ಆಗ) ಯೂಸುಫರು, "ಇವಳೇ ನನ್ನನ್ನು ಬಲೆಗೆ ಸಿಕ್ಕಿಸಲು 


ಪ್ರಮಾಣಗಳನ್ನೂ ನಿದರ್ಶನಗಳನ್ನೂ ಹೊಂದಿರುವರೆಂದರೆ ಅದರ ಮುಂದೆ ವಿಷಯಾಸಕ್ತಿಗಳು ಜಯ ಸಾಧಿಸಲಾರವ್ಪ. ಅನಿರೀಕ್ಷಿತವಾಗಿ 
ಅವರಿಂದ ಪ್ರಮಾದವೇನಾದರೂ ಸಂಭವಿಸಿದರೂ ಅಲ್ಲಾಹನು ಸುಸ್ಪಷ್ಟ ದೇವವಾಣಿಯ ಮೂಲಕ ತಕ್ಷಣವೇ ಅವರನ್ನು 
ಸರಿಪಡಿಸುತ್ತಾನೆ, 

23. ಇದಕ್ಕೆ ಎರಡರ್ಥವಿರಲು ಸಾಧ್ಯವಿದೆ. ಒಂದನೆಯದು ಅವರು ದೇವನಿದರ್ಶನವನ್ನು ಕಾಣುವುದು ಮತ್ತು ಪಾಪದಿಂದ 
ಸುರಕ್ಷಿತರಾಗಿರುವುದು ನಮ್ಮ ಅನುಗ್ರಹ ಮತ್ತು ಸನ್ಮಾರ್ಗದರ್ಶನದಿಂದ ಸಾಧ್ಯವಾಯಿತು. ಏಕೆಂದರೆ ನಾವು ನಮ್ಮ ಆಯ್ದ ದಾಸನಿಂದ 
ಕೆಡುಕನ್ನೂ ಅಶ್ಲೀಲತೆಯನ್ನೂ ದೂರವಿರಿಸಲು ಬಯಸಿದ್ದೆವು, ಎರಡನೆಯದು ಹೆಚ್ಚು ಗಾಢವಾದ ಅರ್ಥ. ಯೂಸುಫ್‌ರಿಗ(ಅ) 
ಹೀಗಾದುದು ಅವರ ತರಬೇತಿಯ ಸರಣಿಯಲ್ಲಿ ಒಂದು ಅವಶ್ಯಕ ಘಟ್ಟವಾಗಿತ್ತು. ಅವರನ್ನು ಪಾಪ ಹಾಗೂ ಅಶ್ಲೀಲ ಕಾರ್ಯಗಳಿಂದ 
ದೂರವಿರಿಸಿ ಅವರನ್ನು ಚಿತ್ತ ಶುದ್ದಿಯ ಉತ್ತುಂಗಕ್ಕೆ ತಲುಪಿಸಿ ಅವರ ಮುಂದೆ ಇಂಥ ಒಂದು ಸಂಕೀರ್ಣ ಸಂದರ್ಭವನ್ನು ತರುವುದು 
ದೇವಯುಕ್ತಿಯಲ್ಲಿ ಅನಿವಾರ್ಯವೇ ಆಗಿತ್ತು. ಈ ಪರೀಕ್ಷಾ ಘಟ್ಟದಲ್ಲಿ ಅವರು ತಮ್ಮ ಇಚ್ಛಾಬಲವನ್ನು ಸಂಪೂರ್ಣವಾಗಿ ದೇವಭಯ 
ಮತ್ತು ಧರ್ಮನಿಷ್ಠೆಯ ತಟ್ಟೆಯಲ್ಲಿ ಹಾಕಿ ತಮ್ಮ ವಿಷಯಾಸಕ್ತಿಗಳನ್ನು ಶಾಶ್ವತವಾಗಿ ಸಂಪೂರ್ಣವಾಗಿ ಸೋಲಿಸಿಬಿಡಬೇಕೆಂಬುದೇ 
ಇದರ ಉದ್ದೇಶವಾಗಿತ್ತು. ಅಂದಿನ ಈಜಿಪ್ಟ್‌ ಸಮಾಜದಲ್ಲಿ ಕಂಡು ಬರುತ್ತಿದ್ದ ಸ್ಥಿತಿಗತಿಗಳನ್ನು ಗಮನಿಸುವಾಗ ಈ ವಿಶಿಷ್ಟ ರೀತಿಯ 
ತರಬೇತಿಯ ಔಚಿತ್ಯವೂ ಮಹತ್ವವೂ ಸುಲಭವಾಗಿ ತಿಳಿದು ಬರುತ್ತದೆ. ಮುಂಡೆ ನಾಲ್ಕನೆಯ ರುಕೂಲ್‌ನಲ್ಲಿ ಆ ವಾತಾವರಣದ 
ಒಂದು ಮಿಂಚುನೋಟವನ್ನು ತೋರಿಸಲಾಗಿದೆ. ಇದರಿಂದ ಆ ಕಾಲದ ನವನಾಗರಿಕ ಈಜಿಪ್ಟ್‌ನಲ್ಲಿ ಸಾಮಾನ್ಯವಾಗಿ ಮತ್ತು 
ಮುಖ್ಯವಾಗಿ ಉನ್ನತ ವರ್ಗದವರಲ್ಲಿ ಲೈಂಗಿಕ ಸ್ಟಾತಂತ್ಯದ ಮಟ್ಟವು ನಮ್ಮ ಕಾಲದ ಪಾಶ್ನಾತ್ಮರು ಹಾಗೂ ಪಾಶ್ಚಿಮಾತ್ಕರಿಂದ 
ಪ್ರಭಾವಿತರಾದವರು ರಾರಾಜಿಸುತ್ತಿರುವಂತಹ ಮಟ್ಟಕ್ಕೆ ಸಮೊಪವಾಗಿಯೇ ಇತ್ತೆನ್ನಬಹುದು. ಯೂಸುಫ್‌ರಿಗೆ(ಅ) ಇಂತಹ ಕೆಟ್ಟು 
ಹೋದವರ ನಡುವೆಯ್ಲೇ ಕಾರ್ಯವೆಸಗಬೇಕಿತ್ತು. ಈ ಕಾರ್ಯವೂ ಓರ್ವ ಸಾಮಾನ್ಯ ಮನುಷ್ಯನ ನೆಲೆಯಲ್ಲಿ لا مت بت‎ ಓರ್ವ 
ಸಾರ್ವಭೌಮನ ಸ್ಥಾನದಲ್ಲಿದ್ದುಕೊಂಡು ನೆರವೇರಿಸಬೇಕಾಗಿತ್ತು. ಓರ್ವ ಸರ್ವಾಂಗ ಸುಂದರ ಗುಲಾಮನ ಮುಂದೆ ಸೆರಗು ಹಾಸಲು 
ಸಿದ್ದರಿದ್ದ ಉನ್ನತ ಮಟ್ಟದ ಮಹಿಳೆಯರು ಓರ್ವ ತರುಣ ಸಾರ್ವಭೌಮನನ್ನು ಬಲೆಗೆ ಹಾಕಿ ಕೆಡಸಲಿಕ್ಕೆ ಏನೆಲ್ಲ ಮಾಡಬಲ್ಲರೆಂದು 
ಊಹಿಸಲು ' ಕಷ್ಟವಿಲ್ಲ. ಇದಕ್ಕ ತಡೆ ಹಾಕಲು ಅಲ್ಲಾಹನು ಒಂದು ಕಡೆಯಿಂದ ಪ್ರಾರಂಭದಲ್ಲೇ ಪರೀಕ್ಷೆ ಕ್ಲೈಗೊಳ ಪಡಿಸಿ 
ಹ. ಯೂಸುಪರನ್ನು(ಅ) ಪರಿಪಕ್ವಗೊಳಿಸಿದ್ದರೆ ಇನ್ನೊಂದು ಕಡೆ ಈಜಿಪ್ಟಿನ ಸ್ತ್ರೀಯರಿಗೂ ಅವರ ಬಗ್ಗೆ ನಿರಾಶರಾಗುವಂತೆ ಮಾಡಿ 
5میا‎ ಎಲ್ಲ ಬಾಗಿಲುಗಳನ್ನು ಮುಚ್ಚಿ ಬಿಟ್ಟನು. ا‎ 


ಕಾಂಡ -12 


12. ಯೂಸುಫ್‌ 741 


>, 


5 ہے سے ವಪ‏ 


Pa 2 


-- ನಿಟ Ne eoges ಎಮಿ ೬ 


> 7 


ಯತ್ನಿಸಿದ್ದಳು" ಎಂದರು. ಆ ಸ್ತ್ರೀಯ ಕುಟುಂಬದವರಲ್ಲೊಬ್ಬನು (ಸಂದರ್ಭೋಚಿತ) ಸಾಕ್ಸ್ಯವನ್ನು ಹೀಗೆ 
ನೀಡಿದನು-* "ಯೂಸುಫನ ಅಂಗಿ ಮುಂಭಾಗದಿಂದ ಹರಿದಿದ್ದರೆ ಸ್ತ್ರೀಯು ಸತ್ಕವ೦ತಳು ಮತ್ತು ಇವನು 
ಸುಳ್ಳುಗಾರ. ಇವನ ಅಂಗಿ ಹಿಂಭಾಗದಿಂದ ಹರಿದಿದ್ದರೆ ಸ್ತ್ರೀಯು ಸುಳ್ಳುಗಾರ್ತಿ ಮತ್ತು ಇವನು ಸತ್ಯವಂತ." 
ಆಕೆಯ ಪತಿಯು ಯೂಸುಫರ ಅಂಗಿಯು ಹಿಂಭಾಗದಿಂದ ಹರಿದಿರುವುದನ್ನು ಕಂಡಾಗ ಹೀಗೆಂದನು, "ನಿಮ್ಮ 
(ಸ್ತ್ರೀಯರ) ಕುತಂತ್ರಗಳಿವು. ನಿಜಕ್ಕೂ ನಿಮ್ಮ ಕುತಂತ್ರಗಳು ಕಂಟಕ ಪ್ರಾಯವಾಗಿವೆ. ಯೂಸುಫ್‌! ನೀನು 
ಈ ವಿಷಯವನ್ನು ಕಡೆಗಣಿಸು ಮತ್ತು ಓ ಸ್ತ್ರೀಯೇ! ನೀನು ನಿನ್ನ ಅಪರಾಧಕ್ಕಾಗಿ ಕ್ಷಮೆ ಯಾಚಿಸು. ವಾಸ್ತವದಲ್ಲಿ 
ನೀನೇ ಅಪರಾಧಿಯಾಗಿದ್ದಿ." ಅ 


24, ಇದರಿಂದ ಈ ಪ್ರಕರಣ ಹೀಗಿರಬೇಕೆಂದು ತೋರುತ್ತದೆ: ಮನೆಯ ಯಜಮಾನನ ಸಂಗಡ ಆ ಸ್ತ್ರೀಯ ಸಂಬಂಧಿಕರಲ್ಲೊಬ್ಬನು 
ಬಂದಿರಬಹುದು. ಅವನು ಅವರಿಬ್ಬರೂ ಪರಸ್ಪರರ ಮೇಲೆ ಅಪವಾದ ಹೊರಿಸುತ್ತಿರುವುದನ್ನು ಯಾರೂ ಕಣ್ಣಾರೆ ನೋಡಿಲ್ಲದಿರುವುದನ್ನು 
ತಿಳಿದು ಪರಿಸರದ ಸಾಕ್ಸ್ಯಗಳ ಮೂಲಕ ಈ ರೀತಿ ತನಿಖೆ ಮಾಡಬಹುದೆಂದು ಹೇಳಿರಬಹುದು. ಅಲ್ಲಿ ಹಾಜರಿದ್ದವನು ಹೇಳಿದ 
ಈ ಊಹನಾತ್ಮಕ یو‎ ಒಪ್ಪತಕ್ಕದ್ದೇ ಆಗಿತ್ತು. ಇದನ್ನು ಕಂಡಾಗ ಆ ವ್ಯಕ್ತಿಯು ಕುಶಲಮತಿಯೂ ಲೋಕಾನುಭವಿಯೂ ಆಗಿದ್ದು, 
ಅವನು ಪ್ರಕರಣವನ್ನು ಕಂಡಕೂಡಲೇ ಅದರ ಆಳಕ್ಕೆ ತಲುಪಿದ್ದನೆಂದು ನಿರಾಯಾಸವಾಗಿ ತಿಳಿಯುತ್ತದೆ. 

25. ತಾತ್ಸರ್ಯವೇನೆಂದರೆ, ಹ. ಯೂಸುಫ್‌ರ(ಅ) ಅಂಗಿ ಮುಂದಿನಿಂದ ಹರಿದಿದ್ದರೆ ಅದು ಉಪಕ್ರಮ ಹ. 
ಯೂಸುಫ್‌ರಿಂದಲೇ(ಅ) ಆಗಿತ್ತು ಮತ್ತು ಆ ಸ್ತ್ರೀಯು ತಪ್ಪಿಸಿಕೊಳ್ಳೆಲಿಕ್ಕಾಗಿ ಹೆಣಗಾಡಿದ್ದುದರ ಸಂಕೇತ. ಹ. ಯೂಸುಫ್‌ರ(ಅ) 
ಅಂಗಿಯ ಹಿಂಭಾಗ ಹರಿದಿದ್ದರೆ ಸ್ತ್ರೀಯೇ ಅವರನ್ನು ಹಿಂಬಾಲಿಸುತ್ತಿದ್ದಳು ಮತ್ತು ಹ. ಯೂಸುಫ್‌(ಅ) ಅವಳಿಂದ ತಪ್ಪಿಸಿಕೊಳ್ಳಲು 
ಪ್ರಯತ್ನಿಸುತ್ತಿದ್ದಾರೆಂದು ಸ್ಪಷ್ಟವಾಗೆ ತಿಳಿಯಬಹುದಿತ್ತು. ಇದಲ್ಲದೆ ತರ್ಕಬದ್ಧವಾದ ಇನ್ನೊಂದು ಸಾಕ್ಸ್ಯವೂ ಇದರಲ್ಲಿ ಅಡಗಿದೆ. 
ಹಾಜರಿದ್ದ ಆ ವ್ಯಕ್ತಿಯು ಹ. ಯೂಸುಫ್‌ರ(ಅ) ಅಂಗಿಯ ಕಡೆಗೆ ಮಾತ್ರ ಗಮನಿಸಲು ಹೇಳಿದನು.' ಇದರಿಂದ ಆ ಸ್ತ್ರೀಯ ಶರೀರದ 
ಅಥವಾ ಉಡುಪಿನ ಮೇಲೆ ಬಲಾತ್ಕಾರದ ಯಾವ ಚಿಹ್ನೆಯೂ ತೋರುತ್ತಿರಲಿಲ್ಲವೆಂದು ಸ್ಪಷ್ಟವಾಯ್ತು. ಒಂದು ವೇಳೆ ಇದು 
ಬಲಾತ್ಕಾರದ ಪ್ರಕರಣವಾಗಿರುತ್ತಿದ್ದರೆ ಸ್ತ್ರೀಯ ಮೇಲೆ ಅದರ ಚಿಹ್ನೆಗಳು ಎದ್ದು ಕಾಣಬೇಕಾಗಿತ್ತು. f 

25(ಅ). ಈ ವೃತ್ತಾಂತವನ್ನು ಬೈಬಲ್‌ನಲ್ಲಿ ಹೇಗೆ ವಿಕೃತೆಗೊಳಿಸಿ ವಿವರಿಸಲಾಗಿದೆ ಎಂಬುದನ್ನು ನೋದಿರಿ:- 

ಸ್ತ್ರೀಯು ಅವನ ಅಂಗಿಯನ್ನು ಹಿಡಿದು ನನ್ನೊಂದಿಗೆ ಸಂಭೋಗ ನಡೆಸು ಎಂದಳು. ಅವನು ತನ್ನ ಅಂಗಿಯನ್ನು ಅವಳ‏ ہت" 
ಕೈಯಲ್ಲಿ ಬಿಟ್ಟು ಓಡಿದನು ಮತ್ತು ಹೊರಗೆ ಬಂದು ಬಿಟ್ಟನು. ಅವಳು ತನ್ನ ಕೈಯಲ್ಲಿ ಅವನು ತನ್ನ ಅಂಗಿಯನ್ನು ಬಿಟ್ಟು ಓಡಿದುದನ್ನು‏ 
ಕಂಡು ತನ್ನ ಮನೆಯಾಳುಗಳನ್ನು ಕರೆದು, ನೋಡಿರಿ! ನಾನು ಆ ಹಿಬ್ರೂವನ್ನು ನಮ್ಮೊಂದಿಗೆ ತಮಾಷೆಗಾಗಿ ಕರೆತಂದಿದ್ದೆ. ಅವನು ನನ್ನೊಡನೆ‏ 
ಸಂಭೋಗಿಸಲಿಕ್ಕಾಗಿ ಒಳಗೆ ಹೊಕ್ಕಿ ಬಂದನು. ನಾನು ಗಟ್ಟಿಯಾಗಿ ಬೊಬ್ಬಿಡಲಾರಂಭಿಸಿದೆ. ನಾನು ಬೊಬ್ಬಿಡುವುದನ್ನು ಕಂಡು ಅವನು‏ 
ತನ್ನ ಅಂಗಿಯನ್ನು ನನ್ನಲ್ಲಿ ಬಿಟ್ಟು ಓಡಿ ಹೊರಗೆ ಹೋಗಿ ಬಿಟ್ಟ ಎಂದಳು. ಅವಳು ಅವನ ಅಂಗಿಯನ್ನು ಅವನ ಯಜಮಾನನು ಮನೆಗೆ‏ 
ಬರುವವರೆಗೂ ತನ್ನಲ್ಲೇ ಇಟ್ಟುಕೊಂಡಳು...... ಅವನ ಯಜಮಾನನು ತನ್ನ ಪಶ್ನಿ ತನ್ನೊಡನೆ, ನಿನ್ನ ಗುಲಾಮನು ನನ್ನೊಂದಿಗೆ ಹೀಗೆಲ್ಲಾ‏ 
ಮಾಡಿದನೆಂದು ಹೇಳಿದ ಮಾತನ್ನು ಕೇಳಿದಾಗ ಕ್ರೋಧದಿಂದ ಕೆರಳಿದನು. ಯೂಸುಫನ ಯಜಮಾನನು ಅವನನ್ನು ಕೊಂಡು ಹೋಗಿ‏ 


ರಸನ ಸೆರೆಯಾಳುಗಳಿರುವ ಸೆರೆಮನೆಯಲ್ಲಿ ಹಾಕಿಬಿಟ್ಟನು." (ಆದಿಕಾಂಡ, 39:12-20) 


742 ಕುರ್‌ಆನ್‌ ವ್ಯಾಖ್ಯಾನ 


4 ೨17d ಫಿ೨,2 3ನ پ ہم‎ 

DSN PEN EARS 

کل ً دم 7 0ے ۔ پ ہد ےچ ںصد ہے 

SLA ELE oS 

LNG Grup PSE‏ وو ےک TE NEG‏ اد 
SAM iv EER ASL Sis BESS‏ 


(30-34) ನಗರದ ವನಿತೆಯರು ಪರಸ್ಪರ ಚರ್ಚಿಸತೊಡಗಿದರು- "ಅಮೀರುನ ೫ ಪತ್ನಿ ತನ್ನ ತರುಣ 
ಗುಲಾಮನನ್ನು ಮೋಹಪಾಶದಲ್ಲಿ ಬಿಗಿಯಲು ಯತ್ನಿಸುತ್ತಿದ್ದಾಳೆ. ಪ್ರೇಮವು ಅವಳನ್ನು ಅನಿಯಂತ್ರಿತಗೊಳಿಸಿದೆ. 
ನಮ್ಮ ದೃಷ್ಟಿಯಲ್ಲಿ ಅವಳು ಸುವ್ಯಕ್ತ ತಪ್ಪು ಹಾದಿಯಲ್ಲಿದ್ದಾಳೆ." ಅವಳು ಅವರ ಈ ಕುಟಿಲ ಮಾತುಗಳನ್ನು 
ಕೇಳಿದಾಗ ಅವರನ್ನು ಬರ" ಹೇಳಿದಳು ಮತ್ತು ಅವರಿಗಾಗಿ ಸುಪ್ಪತ್ತಿಗೆಗಳಿಂದ ಸಜ್ಞಾದ ಸಭೆಯೊಂದನ್ನು 
ಏರ್ಪಡಿಸಿದಳು.* ಔತಣದಲ್ಲಿ ಪ್ರತಿಯೊಬ್ಬಳ ಮುಂದೆ ಒಂದೊಂದು ಚೂರಿಯನ್ನಿರಿಸಿದಳು. (ಆ ಸ್ತ್ರೀಯರು 
ಹಣ್ಣುಗಳನ್ನು ಕೊಯ್ದು ತಿನ್ನುತ್ತಲಿದ್ದ ಅದೇ ವೇಳೆಯಲ್ಲಿ) ಅವಳು ಯೂಸುಫರಿಗೆ ಅವರ ಮುಂದೆ ನಡೆದು 


ಈ ವಿಚಿತ್ರ ವರದಿಯ ಸಾರಾಂಶವೇನೆಂದರೆ ಹ. ಯೂಸುಫ್‌(ಅ) ಧರಿಸಿದ್ದ ಉಡುಪು ಅತ್ತ, ರುಲೇಖಾ ಕೈ ಹಾಕಿದೊಡನೆ 
ಇಡಿಯಾಗಿ ತನ್ನಿಂತಾನೇ ಕಳಚಿ ಅವಳ ಕೈಯಲ್ಲಿ ಬಂದು ಬಿಡುವಂತಹದ್ದಾಗಿತ್ತು. ಇನ್ನೊಂದು ಸ್ವಾರಸ್ಕವೆಂದರೆ ಹ. ಯೂಸುಫ್‌ರು(ಅ) 
ಉಡುಪನ್ನು ಅವಳ ಬಳಿಯಲ್ಲೇ ಬಿಟ್ಟು ಬತ್ತಲೆಯಾಗಿ ಓಡಿಬಿಟ್ಟರು. ಅವರ ಉಡುಪು (ಅರ್ಥಾತ್‌- ಅವರ ಅಪರಾಧದ ಪ್ರಬಲ 
ಆಧಾರ) ಆ ಸ್ತ್ರೀಯ ಕೈಯಲ್ಲೇ ಉಳಿದು ಬಿಟ್ಟಿತು. ಆ ಬಳಿಕ ಹ. ಯೂಸುಫ್‌ರು(ಅ) ಅಪರಾಧಿಯಾಗಿರುವ ವಿಷಯದಲ್ಲಿ ಸಂಶಯ 
ತಾಳುವುದಾದರೂ ಹೇಗೆ? 2 : 

ಇದು ಬೈಬಲ್‌ನ ವರದಿ ಇನ್ನು ತಲ್ಮೂದ್‌ನ ವಿವರಣೆ - ಪೂತೀಫಾರನು ತನ್ನ ಪತ್ನಿಯಿಂದ ದೂರು ಕೇಳಿದ ಬಳಿಕ ಅವನು 
ಹ. ಯೂಸುಫ್‌ರನ್ನು(ಅ) ಚೆನ್ನಾಗಿ ಹೊಡೆಸಿದನು. ತರುವಾಯ ಅವರ ವಿರುದ್ಧ ನ್ಯಾಯಾಲಯದಲ್ಲಿ ವ್ಯಾಜ್ಯ ಹೂಡಿದನು. 
ನ್ಯಾಯಾಲಯದ ಅಧಿಕಾರಿಗಳು ಹ. ಯೂಸುಫ್‌ರ(ಅ) ಅಂಗಿಯನ್ನು ಪರಿಶೀಲಿಸಿದ ಬಳಿಕ ತಪ್ಪು ಸ್ತ್ರೀಯದ್ದೆಂದು ತೀರ್ಪು ಕೊಟ್ಟರು. 
ಏಕೆಂದರೆ ಅಂಗಿಯು ಹಿಂದಿನಿಂದ ಹರಿದಿತ್ತು. ಮುಂದಿನಿಂದ ಹರಿದಿರಲಿಲ್ಲ. ಆದರೆ ಕುರ್‌ಆನಿನ ವರದಿಯು ತಲ್ಮೂದ್‌ನ ವರದಿಗಿಂತ 
ಹೆಚ್ಚು ನಂಬಿಕೆಗೆ ಅರ್ಹವಾಗಿದೆ. ಇಷ್ಟೊಂದು ಉನ್ನತ ಸ್ಥಾನದ ಅಧಿಕಾರಿಯೊಬ್ಬನು ತನ್ನ ಪತ್ನಿಯ ಮೇಲೆ ತನ್ನ ಗುಲಾಮನು ಮಾಡಿದ 
ಅತ್ಯಾಚಾರವನ್ನು ಬಹಿರಂಗ ನ್ಯಾಯಾಲಯಕ್ಕೆ ತಾನೇ ಒಯ್ದನೆನ್ನುವುದನ್ನು' ನಂಬುವುದು ಹೇಗೆ? 

ಕುರ್‌ಆನ್‌ ಮತ್ತು ಇಸ್ರಾಈಲೀ ವರದಿಗಳ ನಡುವೆ ಇರುವ ಇಂತಹ ಸುವ್ಯಕ್ತ ವ್ಯತ್ಯಾಸವು ಪೌರ್ವಾತ್ಮ ಸಂಸ್ಕೃತಿಯ ಅಧ್ಯಯನ 
ನಡೆಸಿದ್ದೇವೆನ್ನುವ ಪಾಶ್ಚಿಮಾತ್ಯರು ಹ. ಮುಹಮ್ಮದ್‌ರು(ಸ) ಈ ಕತೆಯನ್ನು ಬನೀ ಇಸ್ರಾಈಲರಿಂದ ನಕಲು ಮಾಡಿರುವರೆನ್ನುವ 
ಅಪವಾದದ ಪೊಳ್ಳುತನವನ್ನು ವ್ಯಕ್ತಗೊಳಿಸುತ್ತದೆ. ವಾಸ್ತವದಲ್ಲಿ ಕುರ್‌ಆನ್‌ ಅವುಗಳನ್ನು ಸರಿಪಡಿಸಿ ನೈಜ ಘಟನೆಗಳನ್ನು ಜಗತ್ತಿನ 
ಮುಂದಿರಿಸಿದೆ. / 

25(ಬ). ಆರೀರಖ್‌ ಎಂಬುದು ಅವನ ಹೆಸರಾಗಿರಲಿಲ್ಲ. ಈಜಿಪ್ಟ್‌ನಲ್ಲಿ ಯಾವುದೇ ದೊಡ್ಡ ಹುದ್ದೆಯಲ್ಲಿದ್ದವರನ್ನು 
"ಪಾರಿಭಾಷಿಕವಾಗಿ ಹೀಗೆಯೇ ಕರೆಯಲಾಗುತ್ತಿತ್ತು. . 

26. ಅರ್ಥಾತ್‌- ಅತಿಥಿಗಳಿಗೆ ಒರಗು ದಿಂಬುಗಳನ್ನು ಒದಗಿಸಲಾಗಿದ್ದ ಸಭೆ. ಆ ಸಭೆಗಳಲ್ಲಿ ಒರಗು ದಿಂಬುಗಳ 
ಬಳಕೆಯಾಗುತ್ತಿತ್ತೆಂದು ಈಜಿಪ್ಟಿನ ಪ್ರಾಚೀನ ಅವಶೇಷಗಳಿಂದಲೂ ತಿಳಿದು ಬರುತ್ತದೆ. 

ಬೈಬಲ್‌ನಲ್ಲಿ ಈ ಔತಣದ ಪ್ರಸ್ತಾಪವೇನೂ ಇಲ್ಲ. ತಲ್ಮೂದಿನಲ್ಲಿ ಇದರ ಪ್ರಸ್ತಾಪವಿದೆ. ಆದರೆ ಅದು ಕುರ್‌ಅನಿಗಿಂತ 
ತುಂಬಾ ಭಿನ್ನವಾಗಿದೆ. ಕುರ್‌ಆನಿನ ವಿವರಣೆಯಲ್ಲಿರುವ ಕಳೆ, ಜೀವಾಳ, ಸಹಜತೆ ಮತ್ತು ನೈಶಿಕತೆಗಳಿಂದ ತಲ್ಮೂದಿನ ವಿವರಣೆಗಳು 
ಬರಿದಾಗಿವೆ. 


ಕಾಂಡ-12 


12. ಯೂಸುಫ್‌ 743 


54 4 pT 
2 $7೨೨ کچھ وت‎ , ೨94೨ ہن کل گہد‎ 
3 ہو‎ eT See) "8" 


2024 ಹ ٢ 142 ETE 4 ಪ 
Lida do ಸಟ لم یفعل ان 5ی‎ 
EEE ಹಿ 

ಬರುವಂತೆ ಸೂಚನೆ ಕೊಟ್ಟಳು. ಆ ಸ್ತೀಯರ ದೃಷ್ಟಿ ಅವರ ಮೇಲೆ ಬಿದ್ದಾಗ ಅವರು ದಂಗಾದರು ಮತ್ತು 
ತಮ್ಮ ಕೈಗಳನ್ನೇ ಕೊಯ್ದುಕೊಂಡರು. "ಅಲ್ಲ, ಈತನು ಎಷ್ಟು ಮಾತ್ರಕ್ಕೂ ಮಾನವನಲ್ಲ. ಇದಾರೋ ಸನ್ಮಾನ್ಯ 
ದೇವಚರ" ಎಂದು ಭಾವಪರವಶರಾಗಿ ಕೂಗಿಕೊಂಡರು. ಅಮೀರುನ ಪತ್ನಿ ಹೇಳಿದಳು, "ಕಂಡಿರಾ! ಯಾರ | 
ವಿಷಯವಾಗಿ ನೀವು ನನ್ನ ಕುರಿತು ಆಕ್ಷೇಪದ ಮಾತುಗಳನ್ನಾಡುತ್ತಿದ್ದಿರೋ ಆ ವ್ಯಕ್ತಿ ಇವನೇ. ನಿಸ್ಸಂದೇಹವಾಗಿಯೂ 
ನಾನು ಇವನನ್ನು ವಶೀಕರಿಸಲು ಪ್ರಯತ್ನಿಸಿದ್ದೆ. ಆದರೆ ಇವನು ತಪ್ಪಿಸಿಕೊ೦ಡನು. ಇವನು ನನ್ನ ಮಾತು ಕೇಳದಿದ್ದರೆ, 
ಸೆರೆಮನೆ ಸೇರುವನು ಮತ್ತು ಅಪಮಾನಕ್ಕೊಳಗಾಗುವನು." ಯೂಸುಫ್‌ ಹೇಳಿದರು, "ಓ ನನ್ನ ಪ್ರಭೂ, 


ಇವರು ನನ್ನಿಂದ ಬಯಸುವ ಕಾರ್ಯಕ್ಕಿಂತ ನನಗೆ ಸೆರೆಮನೆಯೇ ಲೇಸು. ನೀನು ಇವರ ಕುತಂತ್ರಗಳನ್ನು ನನ್ನಿಂದ 
ನೀಗಿಸದಿದ್ದರೆ ನಾನು ಅವರ ಬಲೆಯಲ್ಲಿ -ಬಿದ್ದು ಹೋಗುವೆನು ಮತ್ತು ಅಜ್ಞಾನಿಗಳಲ್ಲಿ ಸೇರಿ ಹೋಗುವೆನು." 


27. ಆ ಕಾಲದ ಈಜಿಪ್ಟಿನ ಮೇಲ್ವರ್ಗದವರ ನೈತಿಕತೆ ಹೇಗಿತ್ತೆಂಬುದು ಇದರಿಂದ ತಿಳಿದುಬರುತ್ತದೆ. ಅಂದು ಅರೀರುಖ್‌ನ 
ಪತ್ನಿಯು ಶ್ರೀಮಂತರು, ಹಿರಿಯ ಅಧಿಕಾರಿಗಳು ಮತ್ತು ಪ್ರಮುಖ ಸರದಾರರ ಮನೆಯ ಸ್ವ್ರೀಯರನ್ನೇ ಆಮಂತ್ರಿಸಿರಬಹುದು. ಆ 
ಉನ್ನತ ವರ್ಗದ ಸ್ತ್ರೀಯರ ಮುಂದೆ ಅವಳು ತನ್ನ ಗುಲಾಮನನ್ನು ತರುತ್ತಾಳೆ ಮತ್ತು ಅವನ ಸುಂದರ ರೂಪ, ತಾರುಣ್ಯಗಳನ್ನು 
ತೋರಿಸಿ, ಇಂತಹ ಸರ್ವಾಂಗ ಸುಂದರನನ್ನು ಮೋಹಿಸದಿರುವುದಾದರೂ ಹೇಗೆ ಎಂದು ಅವರಿಂದಲೇ ಹೇಳಿಸುತ್ತಾಳೆ. ಈ 
ಮೇಲ್ವರ್ಗದ ಮಹಿಳಾ ಮಣಿಗಳು ಇಂತಹ ಸ್ಥಿತಿಯಲ್ಲಿ ನಾವಿರುತ್ತಿದ್ದರೂ ಆರೀರ್‌ನ ಪತ್ನಿ ಮಾಡಿದಂತೆಯೇ ಮಾಡುತ್ತಿದ್ದೇವೆಂದು 
ತಮ್ಮ ವರ್ತನೆಯಿಂದಲೇ ತೋರಿಸಿಕೊಡುತ್ತಾರೆ. ಈ ಮಾನಿನಿಯರ ತುಂಬಿದ ಸಭೆಯಲ್ಲಿ ಆತಿಥೇಯಳಿಗೆ "ನನ್ನ ಈ ಸರ್ವಾಂಗ 
ಸುಂದರ ಗುಲಾಮನು ನನ್ನ ಮೋಹಪಾಶದೊಳಕ್ಕೆ ಬರಲು ಒಲ್ಲದಿದ್ದರೆ ಅವನನ್ನು ಸೆರೆಮನೆಗೆ ದೂಡಿಸುವೆನು”" ಎಂದು ಬಹಿರಂಗವಾಗಿ 
ಹೇಳಲಿಕ್ಕೆ ಸ್ವಲ್ಪವೂ ನಾಚಿಕೆಯಾಗಲಿಲ್ಲ. ಈಗ ಯುರೋಪ್‌, ಅಮೇರಿಕಾ ಹಾಗೂ ಅವುಗಳ ಪೌರ್ವಾತ್ಯ ಅನುಯಾಯಿಗಳು ಯಾವ 
ಸ್ತ್ರೀ ಸ್ವಾತಂತ್ರ್ಯ ಮತ್ತು ನಿರ್ಲಜ್ಞೆಯನ್ನು ಇಪ್ಪತ್ತನೆಯ ಶತಮಾನದ ಪ್ರಗತಿಯ ಪವಾಡವೆನ್ನುತ್ತಾರೋ ಅದೇನೂ ಹೊಸತಲ್ಲ. 
ಅದು ಬಹಳ ಹಳೆತಾದುದು. ಓಬೀರಾಯನಿಗಿಂತಲೂ ನೂರಾರು ವರ್ಷಗಳ ಹಿಂದೆಯೇ ಈಜಿಪ್ಟಿನಲ್ಲಿ ಇಂದಿನ 'ಮುಂದುವರಿದ 
ಕಾಲ'ದಲ್ಲಿರುವಂತಹ ಅಶ್ಲೀಲತೆಗಳೆಲ್ಲವೂ ತಾಂಡವವಾಡುತ್ತಿದ್ದವ್ರೆ. 

28. ಈ ಸೂಕ್ತಗಳು ಹ. ಯೂಸುಫ್‌ರು(ಅ) ಆಗ ಸಿಲುಕಿದ್ದ ಪರಿಸ್ತಿತಿಯ ಒಂದು ವಿಚಿತ್ರ ರೂಪವನ್ನು ನಮ್ಮ 
ಮುಂದಿಡುತ್ತವೆ. ರಾತ್ರಿ ಹಗಲಿನ ಇಪ್ಪತ್ತನಾಲ್ಕು ತಾಸುಗಳೆಲ್ಲೂ ಅವರು ಅಪಾಯದ ಸುಳಿಯಲ್ಲೇ ಬದುಕಿ ಬಾಳುತ್ತಿದ್ದಾರೆ. ಕ್ಷಣ 
ಮಾತ್ರಕ್ಯಾದರೂ ಅವರ ಸಂಕಲ್ಪ ಸಡಿಲಾದರೆ ಅವರನ್ನು ಕಾದುಕೊಂಡೇ ಇರುವ ಪಾತಕಗಳೆ ಅಸಂಖ್ಯಾತ ದ್ವಾರಗಳ ಪೈಕಿ 
ಯಾವುದರೊಳಗೂ ಅವರು ಪ್ರವೇಶಿಸಬಹುದಾಗಿತ್ತು. ಇಂತಹ ಸ್ಲಿತಿಯಲ್ಲಿ ಈ ದೇವಭಕ್ತ ತರುಣನು ಆ ಪೈಶಾಚಿಕ ಪ್ರೇರಣೆಗಳನ್ನೆಲ್ಲಾ 
ಯಶಸ್ವಿಯಾಗಿ ಎದುರಿಸುತ್ತಿರುವುದೇ ಬಹಳ ಪ್ರಶಂಸಾರ್ಹ ವಿಷಯ. ಆದರೆ ಇಂದ್ರಿಯ ನಿಗ್ರಹದ ಅತ್ಯದ್ಭುತ ಪರಮಾವಧಿಯೊಂದಿಗೆ 
ಅವರ ಆತ್ಮ ಜಾಗೃತಿ ಮತ್ತು ವೈಚಾರಿಕ ಪಾವಿತ್ರ್ಯಗಳ ಪರಿಪೂರ್ಣತೆಯನ್ನು ಬಣ್ಣಿಸುವುದೇನು! ಇಷ್ಟೆಲ್ಲ ಆಗಿದ್ದರೂ ಭೇಷ್‌! ನನ್ನ 
ಚಾರಿತ್ಯ್ಯ ಎಷ್ಟು ಉನ್ನತ ಮಟ್ಟದ್ದು! ಇಂತಹ ಸರ್ವಾಂಗ ಸುಂದರಿಯರು ನನ್ನನ್ನು ಈ ತೆರನಾಗಿ ಮೋಹಿಸಿದರೂ ನಾನು 
ಚಂಚಲನಾಗಲಿಲ್ಲವಲ್ಲ! ಎಂಬಂತಹ ಅಹಂಕಾರದ ವರ್ತನೆ ಲವಶೇಷವೂ ಅವರಲ್ಲಿ ಇಲ್ಲದಿರುವುದು ಮತ್ತಷ್ಟು ಪ್ರಶಂಸಾರ್ಹ 
ವಿಷಯ. ಈ ಅಹಂಭಾವದ ಬದಲಿಗೆ ಅವರು ತಮ್ಮ ಮಾನವ ಸಹಜ ದೌರ್ಬಲ್ಕಗಳನ್ನು ನೆನೆಸಿ ನಡುಗುತ್ತಾರೆ. ಮಾತ್ರವಲ್ಲದೆ 


ಕಾಂಡ-12 


ಟಾ 2-13 


ال جن کین LINAS‏ و قال الا 
ಅವರ ಪ್ರಭು ಅವರ ಪ್ರಾರ್ಥನೆಯನ್ನು ಸ್ವೀಕರಿಸಿದರು ಮತ್ತು ಆ ಸ್ತ್ರೀಯರ ಕುತಂತ್ರಗಳನ್ನು ಅವರಿಂದ‏ 
ನೀಗಿಸಿದನು.? ನಿಶ್ಚಯವಾಗಿಯೂ ಅವನು ಸರ್ವಶ್ರುತ ಮತ್ತು ಸರ್ವಜ್ಞನಾಗಿದ್ದಾನೆ.‏ 

(35) ತರುವಾಯ ಒಂದು ಕಾಲಾವಧಿಯವರೆಗೆ ಇವರನ್ನು ಸೆರೆಯಲ್ಲಿಡಬೇಕೆಂದು ಅವರಿಗೆ ತೋರಿತು. 
ವಸ್ತುತಃ ಅವರು (ಇವರ ಪಾವಿತ್ರ್ಯ ಮತ್ತು ಸ್ವತಃ ತಮ್ಮ ಸ್ತ್ರೀಯರ ದುರ್ಗುಣಗಳ) ಸುಸ್ಪಷ್ಟ ದೃಷ್ಟಾಂತಗಳನ್ನು 
ಕಂಡಿದ್ದರು. 

(36-41) ಸೆರೆಮನೆಯೊಳಗೆ*' ಇನ್ನಿಬ್ಬರು ಗುಲಾಮರೂ ಇವರೊಂದಿಗೆ ಪ್ರವೇಶಿಸಿದರು. ಒಂದು ದಿನ 


ಅತ್ಯಂತ ದೀನ ಭಾವದಿಂದ ದೇವ ಸಹಾಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ಓ ನನ್ನ ಪ್ರಭು! ನಾನೊಬ್ಬ ಅತಂತ ದುರ್ಬಲ ಮಾನವ. 
ಈ ಅಸಂಖ್ಯಾತ ದುಪ್ಟೇರಣೆಗಳನ್ನು ಎದುರಿಸಲು ಶಕ್ತಿ ನನಗೆಲ್ಲಿದೆ? ನೀನು ನನಗೆ ಆಶ್ರಯ ಕೊಡು, ನನ್ನನ್ನು ಕಾಪಾಡು, ನನ್ನ 
ಕಾಲು ಎಲ್ಲಿ ಚಾರಿ ಬಿಡುವುದೋ ಎಂದು ನಾನು ಭಯಪಡುತ್ತಿದ್ದೇನೆ ಎಂದು ಅಂಗಲಾಚುತ್ತಾರೆ. 

29. ಕುತಂತ್ರಗಳನ್ನು ನೀಗಿಸಿದನೆಂಬುದು ಯಾವ ಅರ್ಥದಲ್ಲೆಂದರೆ ಹ. ಯೂಸುಫ್‌ರ(ಅ) ಸಚ್ಚಾರಿತ್ಯ್ಯಕ್ಕೆ ಅತಿಯಾದ 
ಶಕ್ತಿಯನ್ನು ಒದಗಿಸಲಾಯಿತು. ಆ ಸ್ತ್ರೀಯರ ಸಕಲ ಕುಯುಕ್ತಿಗಳೂ ವಿಫಲಗೊಂಡದ್ದಷ್ಟೇ ಅಲ್ಲದೆ, ದೇವೇಚ್ಛೆಯು ಅವರಿಗಾಗಿ 
ಸೆರೆಮನೆಯ ದ್ವಾರವನ್ನೂ ತೆರೆದು ಬಿಟ್ಟಿತು. 

30. ಈ ರೀತಿಯಲ್ಲಿ ಹ. ಯೂಸುಫ್‌ರ(ಲ) ಸೆರೆವಾಸವು ವಾಸ್ತವದಲ್ಲಿ ಅವರ ನೈತಿಕ ವಿಜಯ ಹಾಗೂ ಈಜಿಪ್ಟ್‌ನ ಎಲ್ಲ 
ಶ್ರೀಮಂತ ಮತ್ತು ಅಧಿಕಾರಿ ವರ್ಗಗಳ ನೈತಿಕ ಪರಾಜಯದ ಪರಿಪೂರ್ಣತೆಯ ಘೋಷಣೆಯೂ ಆಗಿತ್ತು. ಈಗ ಹ. 
ಯೂಸುಫ್‌ರು(ಅ) ಓರ್ವ ಅಪರಿಚಿತ ಹಾಗೂ ಅನಾಮಧೇಯ ವ್ಯಕ್ತಿಯಾಗಿ ಉಳಿದಿರಲಿಲ್ಲ. ಇಡೀ ದೇಶದಲ್ಲಿ ಕನಿಷ್ಠಪಕ್ಷ 
ರಾಜಧಾನಿಯಲ್ಲಂತು ಅವರು ಚಿರಪರಿಚಿತ ವ್ಯಕ್ತಿಯಾಗಿದ್ದರು. ನಡೆದ ಘಟನೆಗಳ ಕುರಿತು ಮನೆಮನೆಗಳಲ್ಲೂ ಚರ್ಚೆ 
ನಡೆಯುತ್ತಿದ್ದಿರಬಹುದು. ಈ ವ್ಯಕ್ತಿ ಎಷ್ಟೊಂದು ಉನ್ನತ, ಪ್ರಬಲ ಹಾಗೂ ನಿರ್ಮಲ ಚಾರಿತ್ರ್ಯವೃುಳ್ಳವನೆಂದು ಸಾಮಾನ್ಮವಾಗಿ 
ಎಲ್ಲರೂ ಅರಿತುಕೊಂಡಿರಬಹುದು. ಆ ವ್ಯಕ್ತಿಗೆ ಸೆರೆಮನೆವಾಸ ದೊರೆತುದು ಅವನ ತಪ್ಪಿಗಾಗಿ ಅಲ್ಲವೆಂದೂ ಈಜಿಪ್ಟಿನ 
ಮೇಲ್ವರಗಶಿಯ ಜನರು ತಮ್ಮ ಸ್ತ್ರೀಯರನ್ನು ಅಂಕೆಯಲ್ಲಿ ್ಲಿಟ್ಟುಕೊಳ್ಳುವ ಬದಲಿಗೆ ಅವನನ್ನು ಜೈಲಿಗೆ ಹಾಕುವುದೇ ಸುಲಭವೆಂದು 
ಕಂಡುಕೊಂಡರೆಂದೂ ಎಲ್ಲರಿಗೂ ಗೊತ್ತಾಗಿರಬಹುದು. . 

ಒಬ್ಬನನ್ನು ಕಾನೂನಿನ ಶರತ್ತುಗಳ ಪ್ರಕಾರ ನ್ಯಾಯಾಲಯದಲ್ಲಿ ಅಪರಾಧಿಯೆಂದು ಸಾಬೀತು ಪಡಿಸದೆ ಅಂತೆಯೇ ಹಡಿದು 
ಚೈಲಿಗೆ ಹಾಕಿ ಬಿಡುವುದ ಅಪ್ರಾಮಾಣಿಕ ಆಡಳಿತಗಾರರ ಹಳೆಯ ರೂಢಿಯೆಂಬುದೂ ಇದರಿಂದ ತಿಳಿಯುತ್ತದೆ. ಈ ವಿಷಯದಲ್ಲಿ 
ಇಂದಿನ' ಪಿಶಾಚಿಗಳು ನಾಲ್ಕು ಸಹಸ್ರ ವರ್ಷಗಳ ಹಿಂದಿನ ಕಿಡಿಗೇಡಿಗಳಿಗಿಂತ ಹೆಚ್ಚು ಭಿನ್ನರಾಗಿಲ್ಲ. 

ಹ. ಯೂಸುಫ್‌ರು(ಅ) ಸೆರೆಮನೆಗೆ ಕಳುಹಿಸಲ್ಪಟ್ಟಾಗ ಅವರ ಪ್ರಾಯ ಬಹುಶಃ ಇಪ್ಪತ್ತು ಅಥವಾ ಇಪ್ಪತ್ತೊಂದಕ್ಕಿಂತ 
ಹೆಚ್ಚಿರಲಾರದು. ಸೆರೆಮನೆಯಿಂದ ಬಿಡುಗಡೆಹೊಂದಿ ಅವರು ಈಜಿಪ್ಟ್‌ನ ಸರ್ವಾಧಿಕಾರಿಯಾದಾಗ ಅವರ ಪ್ರಾಯ ಮೂವತ್ತು 
ವರ್ಷವಾಗಿತ್ತೆಂದು ತಲ್ಮೂದಿಸಲ್ಲಿದೆ. ಸೆರೆಮನೆಯಲ್ಲಿದ್ದ ಕಾಲಾವಧಿಯನ್ನು 'ಬಿಲ್‌ಅಸಿನೀನ್‌' ಅರ್ಥಾತ್‌ ಅನೇಕ ವರ್ಷಗಳೆಂದು 
ಕುರ್‌ಆನ್‌ ಹೇಳುತ್ತದೆ. ಅರಬೀ ಭಾಷೆಯಲ್ಲಿ 'ಬಿದ್‌ಲ್‌' ಎಂದು ಹತ್ತರೊಳಗಿನ ಸಂಖ್ಯೆಗೆ ಹೇಳುತ್ತಾರೆ. 

32. ಆ ಇಬ್ಬರು ಗುಲಾಮರು ಹ. ಯೂಸುಫ್‌ರ(ಅ) ಒಟ್ಟಿಗೇ ಸೆರೆಮನೆಗೆ ಬಂದು ಸೇರಿದ್ದರು. ಬೈಬಲ್‌ನಲ್ಲಿ 
ಅವರಲ್ಲೊಬ್ಬನು ಈಜಿಪ್ಟ್‌ನ ಅರಸನಿಗೆ ಸುರಾಪಾನ ಮಾಡಿಸುವವರ ಮುಖ್ಯಸ್ತನಾಗಿದ್ದನೆಂದೂ ಇನ್ನೊಬ್ಬನು ರಾಜನಿಗೆ ರೊಟ್ಟಿ 
ತಯಾರಿಸಿ ಕೊಡುವವರ ಅಧಿಕಾರಿಯಾಗಿದ್ದನೆಂದೂ ಇದೆ. 


ಕಾಂಡ -12 


12.~-ಯೂಸುಫ್‌ § 745 


3 


£141 > 4) دے ے دروۃ2 4د‎ I ہو‎ 
HAS SS DEE Es SL 


Roa p 
ری ہو ر یں ہہ ری ہ6‎ Kale ٹوو ہأدے _ پا11‎ 
SSE SAE UG SIE 0 
اش ے‎ 4೨2 0002 مہدے بج یدمحم‎ HNL 
3b OHS ಖೊ 1 اتا لم امم علق ری‎ 


೨೪ ಕ 72 PS +7 PE 
GO ONESIES 


2 و اٹییں بو طے اچہدوھ 0 
SANS‏ مَانعبدَوں٥ِن‏ دی الا اسما 


ಅವರಲ್ಲೊಬ್ಬನು "ನಾನು ಸಾರಾಯಿ ಭಟ್ಟಿ ಇಳಿಸುತ್ತಿರುವುದನ್ನು ಸ್ವಪ್ನದಲ್ಲಿ ಕಂಡೆನು" ಎಂದನು. ಇನ್ನೊಬ್ಬನು, 
"ನನ್ನ ತಲೆಯ ಮೇಲೆ ರೊಟ್ಟಿಯಿರಿಸಿರುವುದನ್ನೂ ಪಕ್ಷಿಗಳು ಅವುಗಳನ್ನು ತಿನ್ನುತ್ತಿ ರುವುದನ್ನೂ ನಾನು ಕಂಡೆನು” 
ಎಂದನು. ನಮಗೆ ಇದರ ಮರ್ಮ ತಿಳಿಸಬೇಕೆಂದೂ ನೀವೊಬ್ಬ ಸಜ್ಜ: ನರಾಗಿರುವುದನ್ನು ನಾವು ಕಾಣುತ್ತೇವೆಂದೂ 
ಇಬ್ಬರೂ ಹೇಳಿದರು. ಯೂಸುಫ್‌ (ಹೀಗೆ) ಹೇಳಿದರು- "ಇಲ್ಲಿ ನಿಮಗೆ ಸಿಗುತ್ತಿರುವ ಊಟ ಬರುವುದಕ್ಕೆ 
ಮುಂಚೆ ನಾನು ನಿಮಗೆ ಈ ಸ್ವಪ್ನಗಳ ಫಲವನ್ನು ಹೇಳುವೆನು” ಇದು ನನ್ನ ಪ್ರಭು ನನಗೆ ದಯಪಾಲಿಸಿರುವ 
ಜ್ಞಾನಗಳಲ್ಲೊಂದು. ವಾಸ್ತವದಲ್ಲಿ ನಾನು ಅಲ್ಲಾಹನ ಮೇಲೆ ವಿಶ್ವಾಸವಿಡದವರ ಮತ್ತು ಪರಲೋಕವನ್ನು 
ನಿರಾಕರಿಸುವವರ ಮಾರ್ಗವನ್ನು ಬಿಟ್ಟು ನಮ್ಮ ಪೂರ್ವಜರಾಗಿರುವ ಇಬ್‌ರಾಹೀಮ್‌, ಇಸ್‌ಹಾಕ್‌ ಮತ್ತು 
ಯಲ್‌ಕೂಬರ ಮಾರ್ಗವನ್ನು ಅವಲಂಬಿಸಿದ್ದೇನೆ. ಅಲ್ಲಾಹನೊಂದಿಗೆ ಇತರರನ್ನು ಸಹಭಾಗಿಗಳನ್ನಾಗಿಸುವುದು 
ನಮ್ಮ ಕೆಲಸವಲ್ಲ. ವಾಸ್ತವದಲ್ಲಿ ಇದು (ಅಲ್ಲಾಹನು ನಮ್ಮನ್ನು ತನ್ನ ಹೊರತು ಇನ್ನಾರದೇ ದಾಸರಾಗಿ | 
ಮಾಡದಿರುವುದು) ನಮ್ಮ ಮೇಲೆ ಮತ್ತು ಸಕಲ ಮಾನವರ ಮೇಲೆ ಅಲ್ಲಾಹನ ಅನುಗ್ರಹವಾಗಿದೆ. ಆದರೆ 


33. ಸೆರೆಮನೆಯಲ್ಲಿ ಹ. ಯೂಸುಫ್‌ರನ್ನು(ಅಿ) ಯಾವ ದೃಷ್ಟಿಯಿಂದ ನೋಡಲಾಗುತ್ತಿತ್ತೆಂದು ಇದರಿಂದ ತಿಳಿದು ಬರುತ್ತದೆ. 
ಮೇಲೆ ವಿವರಿಸಿರುವ ಘಟನೆಗಳನ್ನು ಗಮನಿಸಿದಾಗ ಆ ಇಬ್ಬರು ಸೆರೆಯಾಳುಗಳು ತಮ್ಮ ಸ್ಪಪ್ಪದ ಫಲವನ್ನು ಹ. 
ಯೂಸುಫ್‌ರೊಡನೆಯೇ(ಅ) ಏಕೆ ಕೇಳಿದ್ದರೆಂದು ಮತ್ತು ಅವರ ಬಗ್ಗೆಯೇ 'ಇನ್ನಾನರಾಕ ಮಿನಲ್‌ ಮುಹ್ಬಿನೀನ್‌' (ನೀವೊಬ್ಬ 
ಸಜ್ಞನರಾಗಿರುವುದನ್ನು ನಾವು ಕಾಣುತ್ತೇವೆ.) ಎಂಬ ಪ್ರಶಂಸೆಯ ಮಾತುಗಳನ್ನೇಕೆ ಆಡಿದರೆಂದು ತಿಳಿಯುತ್ತದೆ. ಸೆರೆಮನೆಯ 
ಒಳಗಿನವರೂ ಹೊರಗಿನವರೂ ಈ ವ್ಯಕ್ತಿ ಅಪರಾಧಿಯಲ್ಲ, ಇವರೊಬ್ಬ ಸಜ್ಜನ, ಅತ್ಯಂತ ಕಠಿಣ ಸತ್ವಪರೀಕ್ಷೆಯಲ್ಲಿ ತನ್ನ 
ಪಾವಿತ್ರ್ಯವನ್ನು ತೋರ್ಪಡಿಸಿರುತ್ತಾರೆ, ಧಾರ್ಮಿಕ ಪುರೋಹಿತರೂ ಇವರ ಮಟ್ಟಕ್ಕೆ ತಲುಪಲಾರರೆಂದೂ ಎಲ್ಲರೂ ಅರಿತುಕೊಂಡಿದ್ದರು. 
ಇದೇ ಕಾರಣದಿಂದ ಸೆರೆಯಾಳುಗಳು ಮಾತ್ರವಲ್ಲ ಸೆರೆಮನೆಯ ಅಧಿಕಾರಿ ವರ್ಗದವರೂ ಸಿಬ್ಬಂದಿಗಳೂ ಅವರನ್ನು ಶ್ರದ್ಧಾಪೂರ್ವಕ 
ನಂಬುವವರಾಗಿ ಬಿಟ್ಟಿದ್ದರು. 'ಸೆರೆಮನೆಯ ಮೇಲಧಿಕಾರಿಯು ಸೆರೆಯಾಳುಗಳನ್ನು ಹ. ಯೂಸುಫ್‌ರ(ಅ) ವಶಕ್ಕೆ ಬಿಟ್ಟು ಕೊಟ್ಟಿದ್ದನು. 
ಇವರು "ಎಲ್ಲವನ್ನೂ ಅವನ ಅಪ್ಪಣೆ, ಪ್ರಕಾರವೇ ಮಾಡುತ್ತಿದ್ದರು. ಆ ಅಧಿಕಾರಿಯು ಇವರ ಕೈಯಲ್ಲಿದ್ದ ಎಲ್ಲ ಕೆಲಸಗಳ ಬಗ್ಗೆ 
| ನಹ್ದಿಂತನಾಗಿದ್ದನು' ಎಂದು ಬೈಬಲ್‌ನಲ್ಲಿದೆ. (ಆದಿಕಾಂಡ, 39:22-23) 


'ಕಾಂಡ-12 


746 ಕುರ್‌ಆನ್‌ ವ್ಯಾಖ್ಯಾನ 


ಹೆಚ್ಚಿನವರು ಕೃತಜ್ಞತೆ ಬ ಸುವುದಿಲ್ಲ. ಓ ಸೆರೆಮನೆಯ ನನ್ನ ಸಂಗಾತಿಗಳೊ "ಅನೇಕ ಭಿನ್ನ ಭಿನ್ನ ಪ್ರಭುಗಳು 
ಲೇಸೋ ಅಥವಾ ಸರ್ವ ಸಮರ್ಥನಾದ ಏಕ ಅಲ್ಲಾಹನೋ? ಎಂದು ನೀವು ಸ್ವತಃ ಯೋಚಿಸಿರಿ. ಅವನನ್ನು 
ಬಿಟ್ಟು ನೀವು ಯಾರ ದಾಸ್ಕ-ಆರಾಧನೆ ಮಾಡುತ್ತಿರುವಿರೋ ಅವರೆಲ್ಲಾ ನೀವೂ ನಿಮ್ಮ ಪೂರ್ವಜರೂ 
ಇರಿಸಿಕೊಂಡಿರುವ ಕೆಲವು ಹೆಸರುಗಳ ವಿನಾ ಬೇರೇನೂ ಅಲ್ಲ. ಅಲ್ಲಾಹನು ಅವುಗಳ ಬಗ್ಗೆ ಯಾವ 
ಮಾಣವನ್ನೂ ಇಳಿಸಿರುವುದಿಲ್ಲ. ಆಜ್ಞಾಧಿಕಾರವು ಅಲ್ಲಾಹನಿಗೆ ಹೊರತು ಇನ್ನಾರಿಗೂ ಇಲ್ಲ. ಅವನ ಹೊರತು 
ನೀವು ಯಾರ ದಾಸ್ಕ-ಆರಾಧನೆಯನ್ನೂ ಮಾಡಬಾರದೆಂದು ಅವನ ಕಟ್ಟಪ್ಪಣೆ ಇದೆ. ಇದೇ ಅಷ್ಟಟ ಯಜು 
ಜೀವನ ಮಾರ್ಗ. ಆದರೆ ಹೆಚ್ಚಿನ ಜನರು ಅರಿಯುವುದಿಲ್ಲ. ಓ ಸೆರೆಮನೆಯ ನನ್ನ ಸಂಗಾತಿಗಳೇ, ನಿಮ್ಮ 
ಸ್ವಪ್ನ ಫಲವಿದು: ನಿಮ್ಮಲ್ಲೋರ್ವನು ತನ್ನ ಪ್ರಭುವಿಗೆ (ಈಜಿಪ್ಟಿನ ದೊರೆಗೆ?“ ಮದ್ಮ ಕುಡಿಸುವನು. 
ನ್ನೊಬ್ಬನು ಗಲ್ಲಿಗೇರಿಸಲ್ಪಡುವನು ಮತ್ತು ಪಕ್ಸಿಗಳು : ಅವನ ತಲೆಯನ್ನು ಕುಕ್ಕಿ ಕುಕ್ಕಿ ತಿನ್ನುವುವು. ನೀವು 


ಕೇಳುತ್ತಲಿದ್ದ ವಿಷಯದ ತೀರ್ಮಾನ ಆಗಿ ಹೋಯಿತು." 
(42) ಅನಂತರ, ಅವರ ಪೈಕಿ ಯಾರು ಬಿಡುಗಡೆಯಾಗುವನೆಂಬ ನಿರೀಕ್ಷೆಯಿತ್ತೋ ಅವನೊಡನೆ 


33(ಅ). ಈ ವಾಕ್ಕವನ್ನು 23ನೆಯ ವಾಕ್ಕದ ಜೊತೆಗೆ ಸೇರಿಸಿ ಓದಿದರೆ, ಅಲ್ಲಿ ಯೂಸುಫ್‌ರು(ಅ) 'ನನ್ನ ಪ್ರಭು' ಎಂದು 
ಹೇಳಿರುವುದು ಅಲ್ಲಾಹನ ಬಗ್ಗೆ, ಇಲ್ಲಿ ಈಜಿಪ್ಟ್‌ನ ದೊರೆಯ ಗುಲಾಮನೊಡನೆ 'ನೀನು ನಿನ್ನ ಪ್ರಭುವಿಗೆ ಮದ್ಯ ಕುಡಿಸಲಿರುವೆ" 
ಎನ್ನುವಾಗ ಪ್ರಭು ಎಂದು ಹೇಳಿರುವುದು ಈಜಿಪ್ಪ್‌ನ ದೊರೆಯ ಕುರಿತೆಂದೂ ತಿಳಿಯುತ್ತದೆ. ಏಕೆಂದರೆ ಆ ಗುಲಾಮನು ಈಜಿಪ್ಟ್‌ನ 
ದೊರೆಯನ್ನೇ ತನ್ನ ಪ್ರಭು (ರಬ್ಬ್‌) ಎಂದು ಪರಿಗಣಿಸಿದ್ದನು. ۱ 

34. ಈ ಉಪನ್ಮಾಸವು ಇಡೀ ಕತೆಯ ಜೀವಾಳೆವಾಗಿದೆ. ಪವಿತ್ರ ಕುರ್‌ಆನಿನಲ್ಲೂ ಇದು ಏಕದೇವತ್ವದ ಬಗೆಗಿರುವ 
ಅತ್ಕುತ್ತಮ ಉಪನ್ಯಾಸಗಳಲ್ಲೊಂದು [ಇದನ್ನು ಕೇವಲ ಮೇಲಿಂದ ಮೇಲೆ ಓದಿದರೆ ಸಾಲದು.] ಇದರಲ್ಲಿ ಅನೇಕ ಪ್ರಮುಖ 
ಮುಖಗಳಿದ್ದು ಅವುಗಳನ್ನು ಚೆನ್ನಾಗಿ ಗಮನವಿಟ್ಟು ವಿವೇಚಿಸಬೇಕು: 

1) ಹ. ಯೂಸುಪ್‌(ಅ) ಧರ್ಮದ ಪ್ರಚಾರ ಮಾಡುತ್ತಿರುವುದಾಗಿ ಕಾಣುವುದು ಇದುವೇ ಪ್ರಥಮ. ಕುರ್‌ಆನ್‌ ಇದಕ್ಕೆ 
ಮುಂಚೆ ಮುಂದಿಟ್ಟಿರುವ ಅವರ ಜೀವನ ವೃತ್ತಾಂತದಲ್ಲಿ ಅವರ ಉನ್ನತ ಚಾರಿತ್ರ್ಯದ ವೈವಿಧ್ಯಪೂರ್ಣ ವೈಶಿಷ್ಟ್ಯಗಳು ನಾನಾ 
ಘಟ್ಟಗಳಲ್ಲಿ ಮೇಲೆದ್ದು ಕಾಣುತ್ತಿದ್ದರೂ ಧರ್ಮ ಪ್ರಚಾರದ ಚಿಹ್ನೆ ಎಲ್ಲೂ ಕಂಡುಬರುವುದಿಲ್ಲ. ಇದರಿಂದ ಮೊದಲಿನವುಗಳೆಲ್ಲಾ 
ಸಿದ್ದತೆ ಮತ್ತು ತರಬೇತಿಯ ಘಟ್ಟಗಳಾಗಿದ್ದವೆಂದು ತಿಳಿಯುತ್ತದೆ. ಪ್ರವಾದಿತ್ವದ ಕೆಲಸವನ್ನು ಕಾರ್ಯತಃ ಜೈಲುವಾಸದ ಕಾಲದಲ್ಲೇ 
ಅವರಿಗೆ ವಹಿಸಿಕೊಡಲಾಯ್ತು. ಪ್ರವಾದಿಯೆಂಬ ನೆಲೆಯಲ್ಲಿ ಇದು ಅವರ ಪ್ರಥಮ ಉಪನ್ಮಾಸವಾಗಿದೆ. 

2) ಅವರು ಜನರ ಮುಂದೆ ತಮ್ಮ ಮೂಲವನ್ನು ಪ್ರಕಟಗೊಳಿಸುತ್ತಿರುವುದೂ ಇದೇ ಪ್ರಥಮ ಬಾರಿ. ಇದಕ್ಕೆ ಮುಂಚೆ 
ಅವರು ಅತ್ಯಂತ ಸಹನೆ ಮತ್ತು ಕೃತಜ್ಞಕೆಗಳೊಂದಿಗೆ ತಮ್ಮ ಮೇಲೆ ಗತಿಸಿದುದೆಲ್ಲವನ್ನೂ ಸಹಿಸಿಕೊಳ್ಳುತ್ತಿದ್ದುದನ್ನು ನಾವು 
ಕಾಣುತ್ತೇವೆ. ಹ. ಯೂಸುಫ್‌ರು(ಅ) ಯಾವುದೇ ಸಂದರ್ಭದಲ್ಲಿ ತಮ್ಮ ಹಿರಿಯರ ಹೆಸರುಗಳನ್ನೆತ್ತಿ ತಾವು ಗತ ನಾಲ್ಕೈದು 
ವರ್ಷಗಳಲ್ಲಿ ಸಿಲುಕಿದ್ದಂತಹ ಸ್ಥಿತಿಯಿಂದ ಹೊರಬರಲಿಕ್ಕಾಗಿ ಪ್ರಯತ್ನಿಸಲಿಲ್ಲ. ಆದರೆ ಈಗ ಕೇವಲ ಧರ್ಮಾಹ್ವಾನ ಮತ್ತು ಧರ್ಮ 


ಕಾಂಡ-12 


12. ಯೂಸುಫ್‌ 747 


HCG‏ و راد ೨೪೩ wr‏ 2 وھ ا 

OARS GEG I OLLIE AG & 
ಯೂಸುಫ್‌ರು, "ನಿನ್ನ ಪ್ರಭುವಿನೊಡನೆ (ಈಜಿಪ್ಟಿನ ದೊರೆ) ನನ್ನ ಪ್ರಸ್ತಾಪವೆತ್ತಬೇಕು" ಎಂದು ಹೇಳಿದರು. 
ಆದರೆ ಶೈತಾನನು ಅವನಿಗೆ ಮರವೆಯನ್ನುಂಟು ಮಾಡಿಬಿಟ್ಟನು. ಅವನು ತನ್ನ ಪ್ರಭುವಿನೊಡನೆ (ಈಜಿಪ್ಟಿನ 
ದೊರೆ) ಯೂಸುಫರ ಪ್ರಸ್ತಾಪವೆತ್ತಲು ಮರೆತೇ ಬಿಟ್ಟನು. ಹೀಗೆ ಅವರು ಅನೇಕ ವರ್ಷಗಳ ವರೆಗೆ 
ಸೆರೆಮನೆಯಲ್ಲೇ ಉಳಿದುಬಿಟ್ಟರು.* 


ಪ್ರಚಾರಕ್ಕಾಗಿ ಅವರು, ನಾನೇನೂ ಹೊಸ ಹಾಗೂ ಅಪೂರ್ವ ಧರ್ಮವೊಂದನ್ನು ಮುಂದಿಡುತ್ತಿರುವುದಲ್ಲ. ನನ್ನ ಸಂಬಂಧವು ಏಕದೇವ 
ವಿಶ್ವಾಸದ ನಾಯಕರಾಗಿದ್ದ ಹ. ಇಬ್‌ರಾಹೀಮ್‌, ಇಸ್‌ಹಾಕ್‌ ಮತ್ತು ಯಲ್‌ಕೂಬ್‌ರ(ಅ) ಸಾರ್ವಲೌಕಿಕ ಏಕದೇವತ್ಯದ 
ಆಂದೋಲನದೊಂದಿಗೆ ಇದೆಯೆಂಬ ರಹಸ್ಯವನ್ನು ಬಯಲುಗೊಳಿಸಿದರು. 

3) [ತಮ್ಮ ಸ್ವಷ್ಟಗಳೆ ಫಲವನ್ನು ಕೇಳಲು ಬಂದವರಿಗೆ ಉತ್ತರ ಕೊಡುವಾಗ] ಅವರು ಇತರ ಮಾತುಗಳ ಮಧ್ಯೆ ತಮ್ಮ 
ಮಾತಿಗೆ ಅವಕಾಶವನ್ನುಂಟು ಮಾಡಿಕೊಂಡು ಅವರ ಮುಂದೆ ತಮ್ಮ ಧರ್ಮವನ್ನು ವಿವರಿಸತೊಡಗುತ್ತಾರೆ. ಇದರಿಂದ ನಿಜಕ್ಕೂ 
ಒಬ್ಬನ ಹೃದಯದಲ್ಲಿ ಧರ್ಮಾಹ್ವಾನದ ಉತ್ಸುಕತೆ ತುಂಬಿದ್ದರೆ ಹಾಗೂ ಅವನಿಗೆ ಯುಕ್ತಿಯೂ ಗೊತ್ತಿದ್ದರೆ ಅವನು ಎಷ್ಟು ಉತ್ತಮ 
ರೀತಿಯಲ್ಲಿ ಯಾವುದೇ ಸಂಭಾಷಣೆಯನ್ನು ತನ್ನ ಧರ್ಮಾಹ್ವಾನದ ಕಡೆಗೆ ತಿರುಗಿಸಬಹುದೆಂಬ ಪಾಠವು ಸಿಗುತ್ತದೆ. 

4) ಜನರ ಮುಂದೆ ಧರ್ಮಾಹ್ವಾನವನ್ನಿಡುವ, ಸರಿಯಾದ ಕ್ರಮವು ಇದರಿಂದ ತಿಳಿಯುತ್ತದೆ. ಹೆ. ಯೂಸುಫ್‌(ಅ) ಒಮ್ಮೆಲೇ 
ಧರ್ಮದ ವಿವರವಾದ ಸಿದ್ದಾಂತಗಳನ್ನೂ, ನಿಯಮಗಳನ್ನೂ ಹೇಳಿ ಬಿಡುವುದಿಲ್ಲ. ಅವರಿಗೆ ಸತ್ಯ ಧರ್ಮಾವಲಂಬಿಗಳ ದಾರಿಯು 
رت‎ ಧರ್ಮಾವಲಂಬಿಗಳ ದಾರಿಯಿಂದ ಬೇರ್ಪಡುವಂತಹ ಆರಂಭ ಬಿಂದುವನ್ನು ತೋರಿಸುತ್ತಾರೆ. ಅರ್ಥಾತ್‌- ಏಕದೇವ ವಿಶ್ವಾಸ 
ಮತ್ತು ದೇವ ಸಹಭಾಗಿತ್ವಗಳೊಳೆಗಿನ ವೃತ್ಕಾಸ. ಈ ವ್ಯತ್ಕಾಸವನ್ನು ಮನಸ್ಸಿಗೆ ಹಿಡಿಸುವ ರೀತಿಯಲ್ಲಿ ವಿವರಿಸುತ್ತಾರೆ! ಸಾಮಾನ 
روطب‎ ಯಾವನೂ ಇದರಿಂದ ಪ್ರಭಾವಿತನಾಗದಿರಲಾರ. ಮುಖ್ಯವಾಗಿ ಆಗ ಅವರ ಮುಂದಿದ್ದವರ ಮನಮಸ್ತಿಷ್ಯಗಳಿಗಂತೂ 
ಅದು ಬಾಣದಂತೆ ನಾಟಿರಬಹುದು. ಏಕೆಂದರೆ ಅವರು ಸೇವಕ ವರ್ಗದ ಗುಲಾಮರಾಗಿದ್ದರು. ಒಬ್ಬನ ಗುಲಾಮನಾಗಿರುವುದು ಲೇಸೋ 
ಅಥವಾ ಅನೇಕ ಮಂದಿಯ ಗುಲಾಮನಾಗಿರುವುದು ಲೇಸೋ? ಮತ್ತು ಒಬ್ಬ ಮಾಲಕನ ದಾಸನಾಗಿರುವುದು ಉತ್ತಮವೋ ಅಥವಾ 
ಸಾಮಾನ್ಯ ದಾಸರ ದಾಸರಾಗಿರುವುದು ಉತ್ತಮವೋ ಎಂಬುದು ಅವರಿಗೆ ಚೆನ್ನಾಗಿ ಅರ್ಥವಾಗಿರಬಹುದು. ಅವರು ನಿಮ್ಮ ಧರ್ಮವನ್ನು 
ಬಿಟ್ಟು ಬಿಡಿರೆಂದೂ ನನ್ನ ಧರ್ಮಕ್ಕೆ ಬನ್ನಿರೆಂದೂ ಹೇಳುವುದಿಲ್ಲ. ಬದಲಾಗಿ ಒಂದು ವಿಚಿತ್ರ ರೀತಿಯಿಂದ, "ನೋಡಿರಿ, ಅಲ್ಲಾಹನು 
ನಮ್ಮನ್ನು ಅವನ ಹೊರತು ಇನ್ನಾರ ದಾಸರನ್ನಾಗಿಯೂ ಮಾಡದಿದ್ದುದೂ ಅವನ ಎಷ್ಟು ದೊಡ್ಡ ಅನುಗ್ರಹ! ಆದರೆ ಸನರು ಇದಕ್ಕಾಗಿ 
ಕೃತಜ್ಞತೆ ತೋರುವುದಿಲ್ಲ. ವೃಥಾ ತಮ್ಮ ಕೈಗಳಿಂದಲೇ ತಮ್ಮ ದೇವರುಗಳನ್ನು ಕೆತ್ತಿಸಿಕೊಂಡು ಅವುಗಳ ಆರಾಧನೆ ಮಾಡುತ್ತಾರೆ" 
ಎಂದು ಹೇಳುತ್ತಾರೆ. ಅವರು ಶ್ರೋತೃಗಳ ಧರ್ಮದ ವಿಮರ್ಶೆ ಮಾಡುತ್ತಾರೆ. ಆದರೆ ಅನುಚಿತ ರೀತಿಯಿಂದಲ್ಲ. ಮನನೋಯಿಸುವ 
ಛಾಯೆಯೂ ಇಲ್ಲದಂತೆ, ನೀವು ಅನ್ನದಾತರೆನ್ನುತ್ತಿರುವ ನಿಮ್ಮ ಈ ಆರಾಧ್ಯವಸ್ತುಗಳಲ್ಲಿ ಒಂದನ್ನು ಸೌಭಾಗ್ಯ ದೇವತೆ, ಇನ್ನೊಂದನ್ನು 
ಭೂದೇವತೆ, ಮತ್ತೊಂದನ್ನು ಧನದೇವತೆ, ಮಗುದೊಂದನ್ನು ರೋಗ ಮತ್ತು ಗುಣಪಡಿಸುವ ದೇವತೆ ಇತ್ಯಾದಿ ಹೇಳುತ್ತೀರಲ್ಲಾ. 
ಇವೆಲ್ಲ ಕೇವಲ ಹೆಸರುಗಳು ಮಾತ್ರ, ಈ ಹೆಸರುಗಳ ಮರೆಯಲ್ಲಿ ಅನ್ನದಾನತ್ವ, ದೇವತ್ವ, ಮಾಲಕತ್ವ ಮತ್ತು ಪ್ರಭುತ್ವಗಳು 
ಇಲ್ಲವೇ ಇಲ್ಲ. ನೈಜ ಮಾಲಿಕನು ಅಲ್ಲಾಹನೇ. ಅವನನ್ನು ನೀವು ಸೃಷ್ಟಿಕರ್ತನೆಂದೂ, ಪ್ರಭುವೆಂದೂ ಒಪ್ಪತ್ತೀರಿ. ಅವನು ಅವುಗಳ 
ಪೈಕಿ ಯಾವುದಕ್ಕೂ ದೇವತ್ವ ಮತ್ತು ಪ್ರಭುತ್ವದ ಸನದನ್ನು ಕೊಟ್ಟಿಲ್ಲ. ಅವನಂತು' ಸಾರ್ವಭೌಮತೆಯ ಸರ್ವಸಂಪೂರ್ಣ 
ಅಧಿಕಾರವನ್ನು ತನ್ನಲ್ಲೇ ಕಾಯ್ದಿಟ್ಟುಕೊಂಡಿದ್ದಾನೆ. ತನ್ನ ಹೊರತು ಇನ್ನಾರ ದಾಸ್ಕ-ಆರಾಧನೆಯನ್ನೂ ಮಾಡಬೇಡಿರೆಂದು ಅವನ 
ಕಟ್ಟಾಜ್ಞೆ ಇದೆ ಎಂದು ಬೋಧಿಸುತ್ತಾರೆ. 

5) ಹ. ಯೂಸುಫ್‌ರು(ಅ) ಜೈಲುವಾಸದ ಆ ಎಂಟು ಹತ್ತು ವರ್ಷಗಳನ್ನು ಹೇಗೆ ಕಳೆದಿರಬಹುದೆಂದು ಇದರಿಂದ 
ಊಹಿಸಬಹುದು. ಕುರ್‌ಆನಿನಲ್ಲಿ ಅವರ ಒಂದು ಉಪನ್ಮಾಸದ ಪ್ರಸ್ತಾಪ ಮಾತ್ರವಿದೆ. ಆದುದರಿಂದ ಅವರು ಬಮ್ಮೆ ಮಾತ್ರ 
ಧರ್ಮಾಹ್ವಾನ ನೀಡಿರಬಹುದೆಂದು ಜನರು ಭಾವಿಸುತ್ತಾರೆ. ಆದರೆ ಒಂದನೆಯದಾಗಿ ಓರ್ವ ಪ್ರವಾದಿಯು ತನ್ನ ಅತ್ಯಂತ ಪ್ರಮುಖ 
ಕೆಲಸದ ಬಗ್ಗೆ ಅಶ್ರದ್ಧರಾಗಿರಬಹುದೆಂಬ ಗುಮಾನಿಯೇ ಅತಿಕೆಟ್ಟ ಗುಮಾನಿ. ಇನ್ನು ಇಬ್ಬರು ಸ್ವಪ್ನ ಫಲ ಕೇಳಲು ಬಂದಿದ್ದುದರ 
ಪ್ರಯೋಜನ ಪಡೆದು ಅವರಿಗೆ ಧರ್ಮಾಹ್ವಾನ ನೀಡುವಷ್ಟು ಉತ್ಪುಕರಾದಂತಹ ಓರ್ವ ವ್ಯಕ್ತಿಯು ಸೆರೆವಾಸದ ಕೆಲವು ವರ್ಷಗಳನ್ನು 
ಮೌನವಾಗಿ ಕಳೆದಿರಬಹುದೆಂಬ ಗುಮಾನಿಯನ್ನು ಇರಿಸುವುದಾದರೂ ಹೇಗೆ? . 

35. ಕೆಲವು 'ವ್ಯಾಖ್ಯಾನಕಾರರು ಇದರ ವ್ಯಾಖ್ಯಾನ ಹೀಗೆ ಮಾಡಿದ್ದಾರೆ: "ಶೈತಾನನು ಹ. ಯೂಸುಫ್‌ರು(ಅ) ತಮ್ಮ 


ಕಾಂಡ-12 


748 ಕುರ್‌ಆನ್‌ ವ್ಯಾಖ್ಯಾನ 


Has 2 NL‏ ےر 3s‏ ا یےددے و ھا“ 
RN YL KE UES‏ سبغ عجاف PRS‏ 


2 ) پا کم رد دی‎ ೨% 422 pa 
ಅರಸ اکن اویل ال علار‎ 3 34> SRN 
[CAS ےا ےی‎ 2727 Fi 1722 | ಎ ر16۷‎ 
SLL SENET SH و‎ USE NIG 


> ےہ 
ಒಂದು ದಿನ್‌ ಅರಸನು, "ನಾನು ಸೃಪ್ಪದಲ್ಲಿ ಏಳು ಕೊಬ್ಬಿದ ಹಸುಗಳನ್ನು ಏಳು ಕೃಶವಾದ‏ )43-44( 
ಹಸುಗಳು ತಿನ್ನುತ್ತಿರುವುದನ್ನೂ ಧಾನ್ಯದ ಏಳು ತೆನೆಗಳು ಹಸುರಾಗಿದ್ದು ಇತರ ಏಳು ತೆನೆಗಳು ಒಣಗಿರುವುದನ್ನೂ‏ 
ಫಲ ಬಲ್ಲವರಾಗಿದ್ದರೆ, ನನಗೆ ಈ ಸ್ವಪ್ನದ ಫಲವನ್ನು‏ وہ ಕಂಡಿರುತ್ತೇನೆ. ಓ ನನ್ನ ಆಸ್ಲಾನದವರೇ, ನೀವು‏ 
ಹೇಳಿರಿ' ಎಂದನು” ಆಗ ಜನರು, "ಗೊಂದಲಪೂರ್ಣ ಸ್ವಪ್ನಗಳಿವು. ಇಂತಹ ಸ್ವಪ್ನಗಳ ಫಲ ನಮಗೆ‏ 
ತಿಳಿಯದು” ಎಂದರು.‏ 
ಆ ಇಬ್ಬರು ಸೆರೆಯಾಳುಗಳ ಪೈಕಿ ಬದುಕಿ ಉಳಿದಿದ್ದವನಿಗೆ ದೀರ್ಪು ಕಾಲದ ತರುವಾಯ ಈಗ‏ )45( 
ಆ ಮಾತು ನೆನಪಿಗೆ ಬಂತು. ಅವನು, "ನಿಮಗೆ ಇದರ ಫಲ ನಾನು ಹೇಳುತ್ತೇನೆ. ನನ್ನನ್ನು ಸ್ವಲ್ಪ ಸೊತ್ತಿನ‏ 
ಮಟ್ಟಿಗೆ (ಸೆರೆಮನೆಯಲ್ಲಿರುವ ಯೂಸುಫರ ಬಳಿಗೆ) ಕಳುಹಿಸಿರಿ" ಎಂದನು.‏ 


ಪ್ರಭು(ಅರ್ಥಾತ್‌ ಅಲ್ಲಾಹ್‌)ವನ್ನು ಮರೆತು ಬಿಡುವಂತೆ ಮಾಡಿಬಿಟ್ಟನು. ಅವರು ಒಬ್ಬ ದಾಸನೊಡನೆ ನೀನು ನಿನ್ನ ಪ್ರಭು(ಲರ್ಥಾತ್‌ 
ಈಜಿಪ್ಟ್‌ನ ಅರಸ)ವಿನೊಡನೆ ನನ್ನ ಬಗ್ಗೆ ಪ್ರಸ್ತಾಪಿಸಿ ನನ್ನ ಬಿಡುಗಡೆಗಾಗಿ ಪ್ರಯತ್ನಿಸಬೇಕೆಂದು ವಿನಂತಿಸಿದರು. ಆದುದರಿಂದ 
ಅಲ್ಲಾಹ್‌ ಅವರನ್ನು ಅನೇಕ ವರ್ಷಗಳವರೆಗೂ ಸೆರೆಮನೆಯಲ್ಲೇ ಬುದ್ದಿರುವಂತಹ ಶಿಕೆ ಕೊಟ್ಟನು.” ವಾಸ್ತವದಲ್ಲಿ ಈ ವ್ಯಾಖ್ಯಾನ 
ಶುದ್ದ ತಪ್ಪು. 'ಫಅನ್ಸಾಹುಶೈೈತಾನು ದಿಕ್‌ರ ರಬ್ಬಿಹೀ' ಎಂಬ ಮಾತಿನಲ್ಲಿ ಸರ್ವನಾಮವು ಹ. ಯೂಸುಫ್‌ರಿಗೆ(ಅ) ಕೈದಿಗಳ ಪೈಕಿ 
ಯಾರು ಬಿಡುಗಡೆ ಹೊಂದುವನೆಂಬ ಗುಮಾನಿ ಇತ್ತೋ ಆ ವ್ಯಕ್ತಿಯ ಕಡೆಗೆ ತಿರುಗುತ್ತದೆ. ಆದ್ದರಿಂದ "ಶೈತಾನನು ಅವನಿಗೆ ತನ್ನ 
ಪ್ರಭುವಿನೊಡನೆ ಹ. ಯೂಸುಫ್‌ರ(ಅ) ಕುರಿತು ಪ್ರಸ್ತಾಪಿಸುವುದನ್ನು ಮರೆತು ಬಿಡುವಂತೆ ಮಾಡಿದನು" ಎಂಬುದೇ ಈ ಸೂಕ್ತದ 
ಅರ್ಥ. ಈ ಕುರಿತು "ಯೂಸುಫ್‌ರು(ಅ) ಆ ಮಾತನ್ನು ಹೇಳದಿರುತ್ತಿದ್ದರೆ ಅವರು ಅನೇಕ ವರ್ಷಗಳವರೆಗೆ ಜೈಲಿನಲ್ಲಿ ಇರುತ್ತಿರಲಿಲ್ಲ." 
ಹಿಂದು ಪ್ರವಾದಿ(ಸ) ಹೇಳಿರುವರೆಂದು, ಒಂದು ಹದೀಸನ್ನೂ ತೋರಿಸಲಾಗುತ್ತದೆ. ಆದರೆ "ಈ ಹದೀಸ್‌ ವರದಿಯಾದ ರೀತಿಗಳೆಲ್ಲಾ 
ದುರ್ಬಲವಾಗಿವೆ. ಕೆಲವು ರೀತಿಗಳಿಂದ ಇದು 'ಮರ್‌ಫೂಲ್‌' ಮೂಲಗಳಿಂದ ವರದಿ ಮಾಡಲ್ಪಟ್ಟಿದೆ ಮತ್ತು ಅವರಲ್ಲಿ ಸುಫ್ಮಾನ್‌ 
ಬಿನ್‌ ವಕೀಲ್‌ ಮತ್ತು ಇಬ್‌ರಾಹೀಮ್‌ ಬಿನ್‌ ಯಯೀದ್‌ ವರದಿಗಾರರಾಗಿದ್ದು ಇವರಿಬ್ಬರು ನಂಬಿಕೆಗೆ ಅರ್ಹರಲ್ಲ. ಇನ್ನು ಕೆಲವು 
ಮೂಲಗಳಿಂದ ಇದು 'ಮುರ್ಸಲನ್‌' ವರದಿಯಾಗಿದೆ. ಇಂತಹ ವಿಷಯಗಳಲ್ಲಿ ಮುರ್ಸಲಾತ್‌ಗಳನ್ನು ಪರಿಗಣಿಸಲಾಗುವುದಿಲ್ಲ." 
ಎಂದು ಅಲ್ಲಾಮಾ ہمہ‎ ಕಸೀರ್‌ ಹೇಳುತ್ತಾರೆ. ಇದಲ್ಲದೆ ಓರ್ವ ಮರ್ದಿತನು ತನ್ನ ಬಿಡುಗಡೆಗಾಗಿ ಲೌಕಿಕ ಸಾಧನಗಳ ಸಹಾಯ 
ಪಡೆದರೆ ಅದು ಅಲ್ಲಾಹನ ಭರವಸೆಯ ಅಭಾವ ಮತ್ತು ಅವನ ಬಗ್ಗೆ ನಿರ್ಲಕ್ಷದ ದ್ಮೋತಕವೆನ್ನುವುದು ಬೌದ್ಧಿಕವಾಗಿಯೂ 
ಸರಿಯೆನ್ನಲಾಗುವುದಿಲ್ಲ. 

36. ಮಧ್ಯದಲ್ಲಿ ಅನೇಕ ವರ್ಷಗಳ ಸೆರೆವಾಸದ ಕಾಲವನ್ನು ಬಿಟ್ಟು ಇಲ್ಲಿ ಹ. ಯೂಸುಫ್‌ರ(ಲ) ಲೌಕಿಕ ಉನ್ನತಿ 
ಆರಂಭಗೊಂಡಲ್ಲಿಂದ ವಿವರಣೆಯನ್ನು ಪ್ರಾರಂಭಿಸಲಾಗುತ್ತಿದೆ. 

37. ಈ ಸ್ವಷ್ನಗಳಿಂದ ಅರಸನು ತುಂಬಾ ತಳಮಳಗೊಂಡಿದ್ದನೆಂದೂ ಅವನು ಸಾರ್ವತ್ರಿಕ ಘೋಷಣೆಯ ಮೂಲಕ 
ಜ್ಞಾನಿಗಳನ್ನೂ ಶಕುನಿಗರನ್ನೂ ಧಾರ್ಮಿಕ ಮುಖಂಡರನ್ನೂ ಜಾದುಗಾರರನ್ನೂ ಕರೆಸಿ ಅವರೆಲ್ಲರ ಮುಂದೆ ಈ ಪ್ರಶ್ನೆಯನ್ನಿಟ್ಟಿದ್ದನೆಂದೂ 
ಬೈಬಲ್‌ ಮತ್ತು ತಲ್ಮೂದ್‌ ಹೇಳುತ್ತವೆ. 

38. ಇಲ್ಲಿ ಕುರ್‌ಆನ್‌ ವಿಷಯವನ್ನು ಬಹಳ ಸಂಕ್ಷಿಪ್ರವಾಗಿ ಹೇಳಿದೆ. ಈ ಕುರಿತು ಬೈಬಲ್‌ ಮತ್ತು ತಲ್ಮೂದ್‌ನಲ್ಲಿರುವ 
ವಿವರಣೆಗಳಿಂದ ತಿಳಿಯುವಂತೆ ಸುರಾಪಾನ ಮಾಡಿಸುವವರ ಮುಖಂಡನು ಹ. ಯೂಸುಘ್‌ರ(ಅ) ಸ್ಥಿತಿಗತಿಗಳನ್ನು ಅರಸನಿಗೆ 


p 


ಕಾಂಡ-12 


12. ಯೂಸುಫ್‌ 749 


رسفا 90997 Ses TS TOT SSE ತ,‏ َء 


تر و ہے 
مور ے ےمدے نے دے RE‏ 259% 7 

SS) سُئيْيْدَ‎ ಬಾರಿ شہربیے‎ US Oy OY 
7 یں ہد إ بر ددھج یچ ۸ہ یہ دیٌدہ۔‎ 71 227 
ھن ال‎ ESL بأَئحلنَ‎ ANS EA oc 


pd 


೨4 71 مرا‎ ೨ 24) 272 ೨೩7೧4 >» 7 2೨% 
رو و یتس‎ EAE 7 
NES LMG GE ین ہہ‎ 


17 


NIG 503 


(46-49) ಅವನು ಹೋಗಿ ಯೂಸುಫರೊಡನೆ, "ಓ ಸಾದ್ಯಂತ ಸತ್ಕಸಂಧರಾಗಿರುವವರೇ*”, ಏಳು 
ಕೊಬ್ಬಿದ ಹಸುಗಳನ್ನು ಏಳು ಕೃಶವಾದ ಹಸುಗಳು ತಿನ್ನುತ್ತಿವೆ ಮತ್ತು ಏಳು ತೆನೆಗಳು ಹಸುರಾಗಿಯೂ ಇನ್ನು 
ಏಳು ತೆನೆಗಳು ಒಣಗಿಯೂ ಇವೆ. ಈ ಸ್ವಪ್ನದ ಫಲವನ್ನು ನನಗೆ ಹೇಳಿರಿ. ಹಾಗಾದರೆ ನಾನು ಜನರ ಕಡೆಗೆ 
ಮರಳೆಬಹುದು ಮತ್ತು ಅವರು ತಳಿದುಕೊಳ್ಳಬಹುದು""” ಎಂದನು. ಯೂಸುಫ್‌ ಹೇಳಿದರು- "ಏಳು ವರ್ಷಗಳ 
ತನಕ ನೀವು ನಿರಂತರವಾಗಿ ಕೃಷಿ ಮಾಡುತ್ತಿರುವಿರಿ. ಆ ಕಾಲಾವಧಿಯಲ್ಲಿ ನೀವು ಕೊಯ್ಯುವ ಬೆಳೆಯಿಂದ ನಿಮ್ಮ 
ಆಹಾರಕ್ಕೆ ಬೇಕಾದಷ್ಟು ಅಂಶವನ್ನು ತೆಗೆದು ಉಳಿದುದನ್ನು ಅದರ ತೆನೆಗಳಲ್ಲೇ ಇರಗೊಡಿರಿ. ಅನಂತರ ಏಳು 
ಕಠಿಣ ವರ್ಷಗಳು ಬರುವುವು. ಆಗ ಆ ಕಾಲಕ್ಕಾಗಿ ಸಂಗ್ರಹಿಸಿಚ್ಛುದನ್ನು ಉಣ್ಣಬಹುದು. ಒಂದು ವೇಳೆ 
ಉಳಿಯುವುದಾದರೆ ನೀವು ಜೋಪಾನವಾಗಿರಿಸಿದುದು ಮಾತ್ರ. ಅನಂತರ ಬರುವ ಒಂದು ವರ್ಷದಲ್ಲಿ 
ಕೃಪಾವೈಷ್ಟಿಯ ಮೂಲಕ ಜನರ ಸಂಕಷ್ಟ ನಿವಾರಣೆಯಾಗುವುದು ಮತ್ತು ಅವರು ರಸ ಹಿಂಡುವರು."' 


تھی 
: 
th‏ 


ಹೇಳಿದನು. ಅವರು ಜೈಲಿನಲ್ಲಿ ಅವನು ಮತ್ತು ಅವನ ಸಂಗಾತಿ ಕಂಡ ಕನಸುಗಳಿಗೆ ಸರಿಯಾದ ಸ್ವಪ್ನ ಫಲವನ್ನು ಹೇಳಿದುದನ್ನು 
ಪ್ರಸ್ತಾಪಿಸುತ್ತಾ "ನಾನು ನಿಮ್ಮ ಸ್ವಪ್ಟದ ಫಲವನ್ನು ಅವರೊಡನೆ ಕೇಳಿಕೊಂಡು ಬರುತ್ತೇನೆ. ನನಗೆ ಸೆರೆಮನೆಯೊಳಗೆ ಹೋಗಿ ಅವರನ್ನು 
ಕಾಣಲು ಅಪ್ಪಣೆ ಕೊಡಿರಿ" ಎಂದನು. (ಹೀಗೆಯೇ ಆಗಿರಬಹುದೆಂದು ಬುದ್ದಿ ಮತ್ತು ಊಹೆಯೂ ಹೇಳುತ್ತದೆ) 

39. ಮೂಲದಲ್ಲಿ 'ಸಿದ್ದೀಕ್‌' ಎಂಬ ಪದ ಪ್ರಯೋಗವಾಗಿದೆ. ಅರಬೀ ಭಾಷೆಯಲ್ಲಿ ಸತ ಹಾಗೂ ವಾಸ್ತವಿಕತೆಯ ಅತ್ಯುನ್ನತ 
ಮಟ್ಟಕ್ಕೆ ಇದು ಬಳಸಲ್ಪಡುತ್ತದೆ. ಅವನು ಜೈಲಿನಲ್ಲಿದ್ದ ಕಾಲಾವಧಿಯಲ್ಲಿ ಹ. ಯೂಸುಫ್‌ರ(ಅ) ಚಾರಿತ್ರ್ಯೃದಿಂದ ಎಷ್ಟು ಅಗಾಧವಾಗಿ 
ಪ್ರಭಾವಿತನಾಗಿದ್ದನೆಂದರೆ ಇಷ್ಟು ದೀರ್ಫ ಕಾಲ ಕಳೆದಿದ್ದರೂ ಅದು ಮಾಸಿಹೋಗದಷ್ಟು ಬಲವಾಗಿತ್ತೆಂದೂ ತಿಳಿಯುತ್ತದೆ. ' ಸಿದ್ದೀಕ್‌ 
ಎಂಬುದರ ಇನ್ನಷ್ಟು ವಿವರಣೆಗೆ ಅನ್ನಿಸಾ 'ಅಧ್ಯಾಯದ 99ನೆಯ ಟಿಪ್ಪಣಿಯನ್ನು ನೋಡಿರಿ, 

40. ಅರ್ಥಾತ್‌- ತಮ್ಮ ಮಹತ್ವವನ್ನು ಅವರು ಅರಿಯಬಹುದು. ಎಂಥ ಉನ್ನತ ಸ್ಥಾನದ ವ್ಯಕ್ತಿಯನ್ನು ಅವರು ಎಲ್ಲಿ 
ಬಂಧಿಸಿಟ್ಟಿದ್ದಾರೆ ಎಂದು ಅವರು ಗ್ರಹಿಸ ಬಹುದು. ಈ ರೀತಿಯಲ್ಲಿ ನಾನು ಸೆರೆವಾಸದಲ್ಲಿದ್ದಾಗ ತಮಗೆ ಕೊಟ್ಟಿದ್ದ ವಾಗ್ದಾನವನ್ನು 
ಪೂರೈಸುವ ಸಂದರ್ಭವೂ ನನಗೆ ಒದಗುವುದು. 

41. ಮೂಲದಲ್ಲಿ 'ಯಲ್‌ಸಿರೂನ್‌' ಎಂಬ ಪದ ಪ್ರಯೋಗಿಸಲ್ಪಟ್ಟಿದೆ. ಇದರ ಶಬ್ದಾರ್ಥ 'ಹಿಂಡುವುದೆ.' ಇಲ್ಲಿ ಉದ್ದೇಶವು 
ಬರಗಾಲದ ತರುವಾಯ ಬರುವ ಕೃಪಾವೃಷ್ಟಿ ಮತ್ತು ನೈಲ್‌ ನದಿ ತುಂಬಿ ಹರಿಯುವುದರ ಮೂಲಕ ಉಂಟಾಗಲಿರುವ ಸುಭಿಕ್ಷೆ 
ಹಾಗೂ ಸಸ್ಕ ಶ್ಯಾಮಲತೆಯನ್ನು ವಿವರಿಸುವುದಾಗಿದೆ. ನೆಲಕ್ಕೆ ಸಾಕಷ್ಟು ನೀರು ಒದಗಿದೊಡನೆ ಎಣ್ಣೆ ಕಾಳುಗಳೂ ರಸಭರಿತ ಹಣ್ಣು 


ಹಂಪಲುಗಳೂ ಹುಲುಸಾಗಿ ಬೆಳೆಯುತ್ತವೆ. ಜಾನುವಾರುಗಳಿಗೆ ಒಳ್ಳೆಯ ಮೇವು ಸಿಕ್ಕಿದಾಗ ಹಾಲು ಕೊಡುವ ಪ್ರಾಣಿಗಳು ಹೆಚ್ಚು 
با‎ ಕೊಡುತ್ತವೆ. 


ಕಾಂಡ-12 


70 ಕುರ್‌ಆನ್‌ ವ್ಯಾಖ್ಯಾನ 


ے طط 


did) Amc‏ نوہ تلم اگل 
Pu 3 (A‏ دن سو مو SiN‏ 


(50-51) ಅರಸನು, "ಅವರನ್ನು ನನ್ನ ಬಳಿಗೆ ಕರೆದು ತನ್ನಿರಿ" ಎಂದನು. ಆದರೆ ರಾಜದೂತನು 
ಯೂಸುಫರ ಬಳಿಗೆ ಬಂದಾಗ ಅವರು, (ಹೀಗೆ) ಹೇಳಿದರು," "ನಿನ್ನ ಪ್ರಭುವಿನ ಬಳಿಗೆ ನೀನು ಹಿಂದಿರುಗು 
ಮತ್ತು ತಮ್ಮ ಕೈಗಳನ್ನು ಕೊಯ್ದುಕೊಂಡ ಸ್ತೀಯರ ಸಂಗತಿಯೇನೆಂದು ಅವನೊಡನೆ ಕೇಳು. ನನ್ನ ಪ್ರಭುವಂತು 
ಅವರ ಕುತಂತ್ರಗಳನ್ನು ತಿಳಿದೇ ಇದ್ದಾನೆ." ಆ ಪ್ರಕಾರ ಅರಸನು ಆ ಸ್ತ್ರೀಯರೊಡನೆ,* "ನೀವು ಯೂಸುಫರನ್ನು 


ಹೆ. ಯೂಸುಫ್‌ರು(ಅ) ಅರಸನ ಸ್ವಪ್ನ ಫಲವನ್ನು ಮಾತ್ರ ಹೇಳಿ ಅಷ್ಟಕ್ಕೆ ಮುಗಿಸಲಿಲ್ಲ. ಸುಭಿಕ್ಸೆಯ ಆರಂಭದ ಏಳು 
ವರ್ಷಗಳ ಕಾಲಾವಧಿಯಲ್ಲಿ ಮುಂದೆ ಬರಲಿರುವ ಬರಗಾಲಕ್ಕಾಗಿ ಎಂತಹ ಪೂರ್ವ ಸಿದ್ಧತೆ ಮಾಡಬೇಕೆಂಬುದನ್ನು ತೋರಿಸಿಕೊಟ್ಟರು. 
ಧಾನ್ಯವನ್ನು ಜೋಪಾನ ಮಾಡಿಟ್ಟುಕೊಳ್ಳುವ ಕ್ರಮವನ್ನು ವಿವರಿಸಿದರು. ಇಷ್ಟೇ ಅಲ್ಲದೇ ಬರಗಾಲದ ತರುವಾಯ ಸುದಿನಗಳು 
ಬರಲಿವೆ ಎಂದೂ ತಿಳಿಸಿದರು. ಇದು ಅರಸನ ಸ್ವಪ್ನದಲ್ಲಿರಲಿಲ್ಲ. 

42. ಇಲ್ಲಿಂದ ಹಿಡಿದು ಅರಸನ ಭೇಟಿಯ ವರೆಗಿನ ಕುರ್‌ಆನಿನ ವಿವರಣೆ ಈ ಕತೆಯ ಒಂದು ಅತಿ ಪ್ರಮುಖ ಭಾಗವಾಗಿದೆ. 
ಇದರ ಪ್ರಸ್ತಾಪ ಬೈಬಲ್‌ ಮತ್ತು ತಲ್ಮೂದ್‌ಗಳಲ್ಲಿ ಇಲ್ಲವೇ ಇಲ್ಲ, ಬೈಬಲಿನಲ್ಲಿ - ಅರಸನು ಕರೆ ಕಳುಹಿಸಿದ ಕೂಡಲೇ ಹ, 
ಯೂಸುಫ್‌ರು(ಅ) ಹೊರಡಲು ಸಿದ್ಧರಾದರು. ಕ್ಷೌರ ಮಾಡಿಸಿದರು, ಬಟ್ಟೆ ಬದಲಾಯಿಸಿದರು ಮತ್ತು ಆಸ್ಥಾನದಲ್ಲಿ ಹಾಜರಾದರು 
ಎಂದಿದೆ. ತಲ್ಮೂದ್‌ ಇದಕ್ಕಿಂತಲೂ ಕೀಳ್ಮಟ್ಟದಲ್ಲಿ ಈ ಘಟನೆಯನ್ನು ವಿವರಿಸುತ್ತದೆ. [ಅದರ ಪ್ರಕಾರ ಹ. ಯೂಸುಫ್‌ರು(ಅ) 
ರಾಜನ ಆಸ್ಥಾನಕ್ಕೆ ತಲುಪಿದಾಗ] ಅಲ್ಲಿಯೂ ವೈಭವಾಡಂಬರಗಳನ್ನು ಕಂಡು ಕಕ್ಕಾಬಿಕ್ಕಿಯಾದರು. ಅವರು [ಕೆಳೆಮಟ್ಟದವರಿಗಾಗಿ 
ನಿಶ್ಚಯಿಸಲಾಗಿದ್ದ] ತಗ್ಗು ಸ್ಥಳದಲ್ಲಿ ನಿಂತು ನೆಲ ಮುಟ್ಟಿ ಅರಸನನ್ನು ವಂದಿಸಿದರು. ಈ ಚಿತ್ರದಲ್ಲಿ ಬನೀ ಇಸ್ರಾತಈಲರು ತಮ್ಮ 
ಮಹಾ ಪ್ರವಾದಿಯನ್ನು ಎಷ್ಟು ಕೀಳು ಮಟ್ಟಿಕ್ಕಿಳಿಸಿದ್ದಾರೆಂದು ನೋಡಿರಿ. ಅತ್ತ ಕುರ್‌ಆನ್‌ ಅವರು ಸೆರೆಮನೆಯಿಂದ ಹೊರಟ ಮತ್ತು 
ಅರಸನನ್ನು ಭೇಟಿಯಾದ ವಿಷಯವನ್ನು ಎಷ್ಟು ಠೀವಿ ಮತ್ತು ವೈಭವದಿಂದ ವಿವರಿಸಿದೆ ಎಂಬುದನ್ನು ನೋಡಿರಿ. ಇನ್ನು ಇವೆರಡು 
ಚಿತ್ರಗಳ ಪೈಕಿ ಯಾವುದು ಓರ್ವ ಪ್ರವಾದಿಯ ಸ್ಥಾನಮಾನಗಳಿಗೆ ಹೆಚ್ಚು ಅನುಗುಣವಾಗಿದೆಯೆಂದು ಕೀರ್ಮಾನ ಮಾಡುವುದು 
ಪ್ರತಿಯೊಬ್ಬ ವಿವೇಕಿಗೆ ಬಿಟ್ಟದ್ದು. 

43. ಅರ್ಥಾತ್‌. ನನ್ನ ಪ್ರಭುವಿಗಂತು ನಾನು ನಿರಪರಾಧಿಯೆಂದು ಮೊದಲೇ ತಿಳಿದಿದೆ. ಆದರೆ ನಿಮ್ಮ ಪ್ರಭುವೂ ನನ್ನ 
ಬಿಡುಗಡೆಗೆ ಮುಂಚೆ ಯಾವ ಆಧಾರದಲ್ಲಿ ನನ್ನನ್ನು ಜೈಲಿಗೆ ಹಾಕಲಾಗಿದೆ ಎಂಬುದರ ಬಗ್ಗೆ ಅನ್ವೇಷಣೆ ನಡೆಸಬೇಕು, ಏಕೆಂದರೆ 
ನಾನು ಯಾವುದೇ ಸಂದೇಹ ಮತ್ತು ಕೆಟ್ಟ ಗುಮಾನಿಯ ಕಳಂಕದೊಂದಿಗೆ ಜನತೆಯ ಮುಂದೆ ಬರಲು ಸಿದ್ಧನಿಲ್ಲ. ನನ್ನನ್ನು 
ಬಿಡುಗಡೆಗೊಳಿಸಬೇಕಾದರೆ ಮೊದಲು ನಾನು ನಿರಪರಾಧಿಯಾಗಿದ್ದೆನೆಂದು ಬಹಿರಂಗವಾಗಿ ಸಾಬೀತುಗೊಳಿಸಬೇಕು. ತಮ್ಮ ಹೆಂಗಸರ 
ದುರಾಚಾರಗಳ ದುಷ್ಟಲವನ್ನು ನನ್ನ ಪಾವಿತ್ಯದ ಮೇಲೆ ಹಾಕಿದ ನಿಮ್ಮ ಸರಕಾರದ ಉನ್ನತಾಧಿಕಾರಿಗಳೇ ನಿಜವಾದ ಅಪರಾಧಿಗಳು. 
ಈಜಿಪ್ಟಿನ ದೊರೆಯು ಅಮೀರುುನ ಪತ್ನಿಯ ಮನೆಯ ಔತಣಕೂಟದಲ್ಲಿ ನಡೆದಿದ್ದ ಈ ಘಟನೆಯನ್ನು ಸಂಪೂರ್ಣವಾಗಿ ಮೊದಲೇ 
ತಿಳಿದಿದ್ದನೆಂದು ಹ. ಯೂಸುಫ್‌ರ(ಅ) ಈ ಬೇಡಿಕೆಯ ಶೈಲಿಯಿಂದಲೇ ವ್ಯಕ್ತವಾಗುತ್ತದೆ. ಮಾತ್ರವಲ್ಲ, ಆ ಘಟನೆಯು ಕೇವಲ 
ಒಂದು ಕಿರು ಸೂಚನೆಯಿಂದಲೇ ಅರಿಯುವಷ್ಟು ಪ್ರಚಾರ ಪಡೆದಿತ್ತು. 

ಈ ಬೇಡಿಕೆಯಲ್ಲಿ ಹ ಯೂಸುಫ್‌ರು(ಲ) ಈಜಿಪ್ಟ್‌ನ ಅಮೀರುನ ಪತ್ನಿಯನ್ನು ಬಿಟ್ಟು ಕೇವಲ' ಕೈಗಳನ್ನು ಕೊಯ್ದುಕೊಂಡ 
ಸ್ತೀಯರ ಪ್ರಸ್ತಾಪವನ್ನು ಮಾತ್ರ ಮಾಡಿ ಮುಗಿಸಿ ಬಿಡುತ್ತಾರೆ. ಇದು ಅವರ ಘನಸ್ತಿಕೆಯ ಇನ್ನೊಂದು ದ್ಯೋತಕ. ಆ ಸ್ತ್ರೀಯು 
ಅವರಿಗೆ ಎಷ್ಟೇ ಅನ್ಯಾಯ ಮಾಡಿದ್ದರೂ ಅವಳ ಪಶಿಯು ಅವರಿಗೆ ಉಪಕಾರ ಮಾಡಿದವನಾಗಿದ್ದನು. ಆದುದರಿಂದ ಅವನ 
ಮರ್ಯಾದೆಗೇನೂ ಕುಂದು ಬಾರದಂತೆ ಅವರು ನೋಡಿಕೊಂಡರು, 

44. ಎಲ್ಲ ಸ್ತ್ರೀಯರನ್ನು ಅರಮನೆಯಲ್ಲಿ ಸೇರಿಸಿ ಅವರಿಂದ ಈ ಸಾಕ್ಟ್ಯವನ್ನು ಪಡೆದಿರ ಬಹುದು ಅಥವಾ ಅರಸನು ತನ್ನ 
ನೆಂಬಿಗಸ್ನನಾರನ್ನಾದರೂ ಕಳುಹಿಸಿ ವೈಯಕ್ತಿಕವಾಗಿ ವಿಚಾರಿಸಿರಬಹುದು. 


ಕಾಂಡ -12 


12. ಯೂಸುಫ್‌ 751 


Pa 


eed. ರಟ 5 4 Ga] 
PEON ER 34 A: 20 
7۶ ಬ್‌ 


پوے دج دہ iC‏ 
ಆಯದ‏ و 8 


2 ٭ 


ھی دھ سو 
WIS oe‏ سر 


ವಶೀಕರಿಸಲು ಪ್ರಯತ್ನಿಸಿದಾಗಿನ ನಿಮ್ಮ ಅನುಭವವೇನು?" ಎಂದು ಕೇಳಿದನು. ಎಲ್ಲರೂ ಒಕ್ಕೊರಳಿನಿಂದ, 
"ಎಷ್ಟಕ್ಕೂ ಇಲ್ಲ, ನಾವು ಅವರಲ್ಲಿ ಯಾವ ದೋಷವನ್ನೂ ಕಾಣಲಿಲ್ಲ" ಎಂದರು. ಅರೀರುನ ಪತ್ನಿಯು, 
"ಈಗ ಸತ್ಯವು ಬಯಲಾಗಿದೆ. ಅವರನ್ನು ಪುಸಲಾಯಿಸಲು ಪ್ರಯತ್ನಿಸಿದವಳು ನಾನೇ ಆಗಿದ್ದೆ. ಖಂಡಿತವಾಗಿಯೂ | 
ಅವರು ಸತ್ಕಸಂಧರು" ಎಂದು ಹೇಳಿದಳು.* 

(52-53) ಯೂಸುಫ್‌ ಹೇಳಿದರು, "ಇದರ ಉದ್ದೇಶವು ನಾನು ತೆರೆಯ ಮರೆಯಲ್ಲಿ ಅಮೀದ್ಭುನಿಗೆ 
ವಿಶ್ವಾಸಘಾತಕವೆಸಗಲಿಲ್ಲವೆಂದೂ ಅಲ್ಲಾಹನು ವಿಶ್ವಾಸಘಾತಕರ ಕುತಂತ್ರವನ್ನು ಸಘಫಲಗೊಳಿಸಲು 
ಬಿಡುವುದಿಲ್ಲವೆಂದೂ (ಅರೀರು್‌) ತಿಳಿದುಕೊಳ್ಳಬೇಕೆಂಬುದಾಗಿತ್ತು. ನನ್ನ ಚಿತ್ತವು ನಿರ್ದೋಷಿಯೆಂದು 
ನಾನೇನೂ ಹೇಳಿಕೊಳ್ಳುವುದಿಲ್ಲ. ನನ್ನ ಪ್ರಭುವಿನ ಕೃಪೆಯಿಲ್ಲದೆ ಹೋದರೆ ಚಿತ್ತ ವಂತು ಕೆಡುಕಿನ ಸಡೆಗೇ 
ಪ್ರೇರೇಪಿಸುತ್ತದೆ. ನಿಶ್ಚಯವಾಗಿಯೂ ನನ್ನ ಪ್ರಭು ಕ್ಲಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ." 


45. ಈ ಸಾಕ್ಟೈಗಳು ಎಂಟೊಂಭತ್ತು ವರ್ಷಗಳ ಹಿಂದೆ ನಡೆದಿದ್ದ ಘಟನೆಗಳನ್ನು ಹೇಗೆ ನವೀಕರಿಸಿರಬಹುದ್ದು; 
ಹ. ಯೂಸುಫ್‌ರ(ಅ) ವ್ಯಕ್ತಿತ್ವವು ಒಂದು ದೀರ್ಫಕಾಲದ ಸೆರೆಮನೆ ವಾಸದ ಅಜ್ಞಾತ ಸ್ಥಿತಿಯಿಂದ ಪಕ್ಕನೆ ಹೇಗೆ ಮೇಲಕ್ಕೆ 
ಬಂದಿರಬಹುದೆಂದು; ಅವರ ನೈತಿಕ ಘನತೆಯು ಈಜಿಪ್ಟಿನ ಕುಲೀನರ, ಗೌರವಸ್ಥರ; ಮಧ್ಯಮ ವರ್ಗದವರ ಮತ್ತು ಜನಸಾಮಾನ್ಯರ ವರೆಗೆ 
ಹೇಗೆ ತಲುಪಿರಬಹುದೆಂದೂ ಅಂದಾಜಿಸಬಹುದು. ಆ ಬಳಿಕ ಹ. ಯೂಸುಫ್‌ರು(ಅ) ಈಜಿಪ್ಟಿನ ದೊರೆಯನ್ನು ಭೇಟಿ ಮಾಡಿದಾಗ 
ಲೌಕಿಕ ಭಂಡಾರಗಳನ್ನು ತನಗೆ ವಹಿಸಿಕೊಡಬೇಕಾದೀತೆಂದು -ಅವರು ನಿಸ್ಸಂಕೋಚವಾಗಿ ಹೇಗೆ ಹೇಳಿದರು ಮತ್ತು ಅರಸನೂ ಈ 
ಕೇಳಿಕೆಯನ್ನು ತಕ್ಷಣ ಯಾವ ಆಕ್ಸೇಪವನ್ನು ತೋರಿಸದೆ ಹೇಗೆ ಸ್ವೀಕರಿಸಿಕೊಂಡನು ಎಂಬ ಬಗೆಗೂ ಆಶ್ಚರ್ಯಪಡಬೇಕಾಗಿಲ್ಲ. 

46. ಹ. ಯೂಸುಫರಿಗೆಸ) ವಿಚಾರಣೆಯ ಫಲಿತಾಂಶದ ಸುದ್ದಿಯನ್ನು ಜೈಲಿನಲ್ಲಿ ತಿಳಿಸಿದಾಗ ಪ್ರಾಯಶಃ ಅವರು ಹೀಗೆ 
ಹೇಳಿರಬಹುದು. ಕೆಲವು ವ್ಯಾಖ್ಮಾನಕಾರರು ಈ ಮಾತನ್ನು ಹ. ಯೂಸುಫ್‌ರದೆನ್ನುವ(ಅ) ಬದಲಿಗೆ ಅಯೀರುನ ಪತ್ನಿಯ ಮಾತಿನ 
ಒಂದು ಭಾಗವೆಂದು ಹೇಳುತ್ತಾರೆ. ಇದಕ್ಕೆ ಅವರು ನೀಡುವ ಆಧಾರ ಯಾವುದೆಂದರೆ - ಈ ನುಡಿ 'ಇಮ್‌ರಅತುಲ್‌ ಅಮೀರುಖ್‌' 
ಎಂಬ ಮಾತಿನ ಪಕ್ಕದಲ್ಲೇ ಬಂದಿದೆ ಮತ್ತು 'ಇನ್ನಹೂ ಲಮಿನಸ್ಸಾದಿಕೀನ್‌' ಎಂಬುದರೊಂದಿಗೆ ಅಮೀರುನ ಪತ್ನಿಯ ಮಾತು 
ಮುಗಿದಿದೆ; ಅನಂತರದ ಮಾತುಗಳು ಹ. ಯೂಸುಫರ(ಅ) ಬಾಯಿಯಿಂದ ಹೊರಟವುಗಳೆಂದು ಸೂಚಿಸುವ ಯಾವುದೇ ಪದವಾಗಲೀ 
ಸಂಕೇತವಾಗಲೀ ಇವುಗಳ ಮಧ್ಯೆ ಇಲ್ಲ. ಆದರೆ ವಾಕ್‌ಶೈಲಿಯೇ ಒಂದು ಸನ್ನಿವೇಶವಾಗಿರುವಾಗ, ಬೇರೆ ಸನ್ನಿವೇಶದ ಅಗತ್ಯವಿಲ್ಲ. 
ಮೊದಲಿನ ಮಾತು ನಿಜಕ್ಕೂ ಅಮೀರುನ ಪತ್ನಿಯದ್ದಾಗಿಯೇ' ಶೋಭಿಸುತ್ತದೆ. ಆದರೆ ಅನಂತರದ ಮಾತೂ ಅದರ ಗುಣಮಟ್ಟದ್ದೆಂದು 
ತೋರುತ್ತದೆಯೇ? ಅಲ್ಲಿ ಅದನ್ನು ಹೇಳುತ್ತಿರುವವರು ಹ. اب )محمد‎ .ಅರೀರುನ ಪತ್ನಿಯಲ್ಲವೆಂದೂ ವಾಕ್‌ ಶೈಲಿಯೇ 


"*ಕಾಂಡ-13 


ಕುರ್‌ಆನ್‌ ವ್ಯಾಖ್ಯಾನ 


752 
صرد‎ RE ہے ۶7 وہ‎ AN >» OG 
SRLPLE GS خزاین الا مض‎ EME ہ‎ ESTE Tas 


(54-) ಅರಸನು ಹೇಳಿದನು, "ಅವನನ್ನು ನನ್ನ ಬಳಿಗೆ ಕರೆತನ್ನಿರಿ ನಾನು ಅವನನ್ನು ನನಗಾಗಿ 
ಕಾಯ್ದಿರಿಸಿಕೊಳ್ಳುತ್ತೇನೆ.” 

(-54-55) ಯೂಸುಫರು ಅವನೊಡನೆ ಮಾತುಕತೆ ನಡೆಸಿದಾಗ ಅವನು ಹೀಗೆಂದನು, "ಇಂದು ನೀವು 
ನಮ್ಮಲ್ಲಿ ಗೌರವಾನ್ವಿತರಾಗಿರುತ್ತೀರಿ ಮತ್ತು ನಿಮ್ಮ ಪ್ರಾಮಾಣಿಕತೆಯ ಬಗ್ಗೆ ಸಂಪೂರ್ಣ ಭರವಸೆಯಿದೆ." 
ಯೂಸುಫ್‌ ಹೇಳಿದರು, "ದೇಶದ ಭಂಡಾರಗಳನ್ನು ನನ್ನ ವಶಕ್ಕೆ ಬಿಡಿರಿ. ನಿಶ್ಚಯವಾಗಿಯೂ ನಾನು ಸಂರಕ್ಷಕ 
ಮತ್ತು ಜ್ಞಾನಿಯಾಗಿದ್ದೇನೆ. "ಅ 

(56-57) ಹೀಗೆ ನಾವು ಯೂಸುಪರಿಗೆ ಆ ಭೂಭಾಗದ ಅಧಿಕಾರವನ್ನು ಸುಗಮಗೊಳಿಸಿದೆವು. ಅಲ್ಲಿ ತನಗೆ 


ಸ್ವಯಂ ಹೇಳುತ್ತಿದೆ. ಈ ಮಾತಿನಲ್ಲಿರುವ ಪಾವಿತ್ರ್ಯ, ಗಾಂಭೀರ್ಯ, ದೇವಭಕ್ತಿ ಮತ್ತು ವಿನಯಗಳು ಅದು 'ಹೈತಲಕ' (ಇತ್ತಬಾ) 
ಎಂಬ ಮಾತು ಹೊರಟ ಬಾಯಿಯಿಂದ ಖಂಡಿತ ಹೊರಟಿರಲಾರದೆಂಬುದಕ್ಕೆ ಸ್ವಯಂ ಸಾಕ್ಷಿಯಾಗಿದೆ. 

47. ಇದು ಅವರಿಗೆ ಅರಸನ ಕಡೆಯಿಂದ ಹೊಣೆಗಾರಿಕೆಯ ಹುದ್ದೆಗಳನ್ನು ವಹಿಸಿಕೊಡಲಾಗುವುದೆಂಬ ಸ್ಪಷ್ಟ ಸೂಚನೆಯಂತಿತ್ತು. 

47(ಅ). ಇದಕ್ಕೆ ಮುಂಚೆ ಬಂದಿರುವ ವಿವರಣೆಯ ಬೆಳಕಿನಲ್ಲಿ ನೋಡಿದಾಗ ಸ್ಪಷ್ಟವಾಗಿ ತಿಳಿಯುವಂತೆ ಇದೇನೂ ನೌಕರಿಯ 
ಅಪೇಕ್ಲೆಯಾಗಿರಲಿಲ್ಲ. ವಾಸ್ತವದಲ್ಲಿ ಇದು ಹ. ಯೂಸುಘ್‌ರ(ಅ) ನೈತಿಕ ಬಲದಿಂದ ಕಳೆದ ಹತ್ತು ಹನ್ನೆರಡು ವರ್ಷಗಳ 
ಕಾಲಾವಧಿಯಲ್ಲಿ ಬೆಳೆದು ಸಿದ್ದವಾಗಿದ್ದ ಮತ್ತು ಒಮ್ಮೆ ತಟ್ಟಿದರೆ ತೆರೆದುಕೊಳ್ಳಲು ಸಿದ್ದವಿದ್ದ ಆ ಕ್ರಾಂತಿಯ ದ್ವಾರ ತೆರೆಯಲು 
ನೀಡಿದ ಕೊನೆಯ 'ಪ್ರಹಾರವಾಗಿತ್ತು. ಯೂಸುಫ್‌ರು(ಅ) ಸತ್ವಪರೀಕ್ಸೆಗಳ ಒಂದು ಸುದೀರ್ಫು ಸರಣಿಯನ್ನೇ “ದಾಟಿ ಬಂದಿದ್ದರು. 
ಈ ಸತ್ವಪರೀಕ್ಸೆಗಳಲ್ಲಿ ಅವರು ಪ್ರಾಮಾಣಿಕರು, ಸತ್ಯಸಂಧರು, ಸಹನಶೀಲರು, ಇಂದ್ರಿಯ ನಿಗ್ರಹಿ ಮತ್ತು ಮಹಾಸಾಹಸಿ ಎಂಬುದನ್ನು; 
ಬುದ್ದಿಶಕ್ತಿ, ದೂರದರ್ಶಿತ್ವ ಹಾಗೂ ವ್ಯವಹಾರ ಜ್ಞಾನದಲ್ಲಿ ಆಗಿನ ಕಾಲದ ಜನರಲ್ಲಿ ಅಪ್ರತಿಮರಾಗಿದ್ದರೆಂಬುದನ್ನು ಸಾಬೀತು 
ಪಡಿಸಿದ್ದರು. ತಾನು 'ಹಫೀರಖ್‌'(ರಕ್ಷಕ) ಮತ್ತು 'ಅಲೀಮ್‌'(ಜ್ಞಾನಿ) ಎಂಬ ಅವರ ಮಾತು ಕೇವಲ ಪೊಳ್ಳು ಘೋಷಣೆಯಾಗಿರಲಿಲ್ಲ. 
ಅದೊಂದು ಯಥಾರ್ಥ ವಿಷಯವಾಗಿದ್ದು ಸಾರ್ವಜನಿಕರಿಗೂ ರಾಜನಿಗೂ ಪ್ರಜೆಗಳಿಗೂ ಎಲ್ಲರಿಗೂ ಅದರ ಮೇಲೆ ವಿಶ್ವಾಸವಿತ್ತು. 
ಒಂದು ವೇಳೆ ಕೊರತೆಯೇನಾದರೂ ಇದ್ದಿದ್ದರೆ ಅಡು ಹೆ. ಯೂಸುಫ್‌ರು(ಅ) ಆ ಅಧಿಕಾರಗಳನ್ನು ಸ್ವೀಕರಿಸಿಕೊಳ್ಳಲು ಒಪ್ಪುತ್ತಾರೆಯೇ 
ಎಂಬ ಬಗ್ಗೆ ಮಾತ್ರವಾಗಿತ್ತು. ಅರಸನೂ ಅವನ ಆಸ್ಥಾನದವರೂ ಅವರಿಗಿಂತ ಅರ್ಹ ವ್ಯಕ್ತಿ ಬೇರೆ ಇಲ್ಲವೆಂಬುದನ್ನು ಚೆನ್ನಾಗಿ 
ಅರಿತಿದ್ದರು. ಆ ಒಂದು ಕೊರತೆಯನ್ನು ಈ ನುಡಿ ನೀಗಿಸಿತು. ಅವರ ಬಾಯಿಯಿಂದ ಈ ಮಾತು ಹೊರಟ ತಕ್ಷಣ ಅರಸನೂ 
ಅವನ ಆಸ್ಲಾನಿಗರೂ ಒಪ್ಪಿಗೆ ಕೊಟ್ಟುಬಿಚ್ಚರು. 

ಹೆ. ಯೂಸುಫ್‌ರು(ಅ) ಕೇಳಿದ ಹಾಗೂ ಅವರಿಗೆ ಕೊಡಲಾದ ಆ ಅಧಿಕಾರಗಳ ವೈಶಿಷ್ಟ್ಯವೇನಾಗಿತ್ತು? ಅರಿವಿಲ್ಲದವರು, 
ಇಲ್ಲಿ "ಖರಖಾಇನಿಲ್‌ ಅರ್‌" (ದೇಶದ ಭಂಡಾರಗಳು) ಎಂಬ ಪದಗಳನ್ನೂ ಮುಂದೆ ಬರುವ ಧಾನ್ಮ ವಿತರಣೆಯ ಘಟನೆಯನ್ನೂ 
ಕಂಡು ಅವರಿಗೆ ಪ್ರಾಯಶಃ ಕೋಶಾಧಿಕಾರಿ; ಹಣಕಾಸಿನ ಅಧಿಕಾರಿ; ಕ್ಷಾಮ ಕವೊಷನರ್‌; ಅರ್ಥ ಮಂತ್ರಿ ಅಥವಾ ಆಹಾರಮಂಶ್ರಿಯ 
ಹುದ್ದೆ ದೊರೆತಿರಬಹುದೆಂದು ಭಾವಿಸುತ್ತಾರೆ. ಆದರೆ ಕುರ್‌ಆನ್‌, ಬೈಬಲ್‌ ಮತ್ತು ತಲ್ಮೂದಿನ ಏಕಾಭಿಪ್ರಾಯ ಪ್ರಕಾರ ವಾಸ್ತವದಲ್ಲಿ 
ಹ. ಯೂಸುಫ್‌ರನ್ನು(ಅ) ಈಜಿಪ್ಟ್‌ ಸಾಮ್ರಾಜ್ಯದ ಸರ್ವಾಧಿಕಾರಿ (ರೋಮನ್‌ ಪಾರಿಭಾಷಿಕದಲ್ಲಿ ಡಕ್ಟೇಟರ್‌)ಯನ್ನಾಗಿ ಮಾಡಲಾಗಿತ್ತು. 
ಸಾಮ್ರಾಜ್ಮದ ಸಕಲ ಅಧಿಕಾರಗಳನ್ನು ಅವರಿಗೆ ವಹಿಸಿಕೊಡಲಾಗಿತ್ತು. ಹೆ. ಯಲ್‌ಕೂಬ್‌ರು(ಅ) ಕಜಿಪ್ಟನ್ನು ತಲುಪಿದಾಗ ಹ. 
ಯೂಸುಫ್‌ರು(ಅ) ಸಿಂಹಾಸನದಲ್ಲಿದ್ದರು (ವರಫಅ ಅಬವೈಹಿ ಅಲಲ್‌ಅರ್ಶ್‌) ಎಂದು ಕುರ್‌ಆನ್‌ ಹೇಳುತ್ತದೆ. 'ರಬ್ಬಿ ಕದ್‌ 
لات‎ ಮಿನಲ್‌ ಮುಲ್ಮ್‌' (ಓ ನನ್ನ ಪ್ರಭೂ! ನೀನು ನನಗೆ ಅರಸುತನವನ್ನು ನೀಡಿದೆ) ಎಂದು ಹೆ. ಯೂಸುಫ್‌ರು(ಅ) ಹೇಳಿದ 
ಮಾತೂ -ಕುರ್‌ಅನೆನಲ್ಲಿದೆ. ಲೋಟೆ ಕಳವಾಗಿದ್ದಾಗ ಸರಕಾರಿ ನೌಕರರು ಆ ಲೋಟೆಯನ್ನು ಅರಸನ ಲೋಟೆಯೆನ್ನುತ್ತಾರೆ. (ಕಾಲೂ 
ನಫ್‌ಕಿದು ಸುವಾಅಲ್‌ಮಲಿಕ್‌) ಅಲ್ಲಾಹನು ಈಜಿಪ್ಟ್‌ನ ಮೇಲೆ ಅವರ ಅಧಿಕಾರವನ್ನು ಪ್ರಸ್ತಾಪಿಸುತ್ತಾ ಈಜಿಪ್ಟ್‌ನ ಸಂಪೂರ್ಣ 
ಭೂಭಾಗವು ಅವರದಾಗಿತ್ತು. (ಯತಬವ್ವವು ಮಿನ್‌ಹಾ ಹೈಸುಯಶಾಉ) ಎನ್ನುತ್ತಾನೆ. ಇನ್ನು ಬೈಬಲ್‌ನ ವಿಷಯ. ಅದು ಫಿರ್‌ಔನನು 


ಕಾಂಡ-13 


12. ಯೂಸುಫ್‌ 753 


G2 3೨ AT 4 L222 IGE ೬2೫ ردو>‎ ಕಿ سر‎ ۴ 
Ge یب‎ MESSY UN BEEING 
ಸರಿಕಂಡಲ್ಲೆಲ್ಲ ಸ್ಥಳ ಮಾಡಿ ಕೊಳ್ಳಲು ಅವರು ಅಧಿಕಾರ ಹೊಂದಿದ್ದರು. ನಾವು ನಮಗಿಷ್ಟವಿದ್ದವರಿಗೆ ನಮ್ಮ 


ಇ "ಹಿ 


ಯೂಸುಫ್‌ರೊಡನೆ(ಅ) ಹೀಗೆ ಹೇಳಿದನೆಂದು ಸಾಕ್ಸ ಕೊಡುತ್ತದೆ: y 

"ಆದುದರಿಂದ ನೀನು ನನ್ನ ಮನೆಯ ಒಡೆಯನಾಗುವಿ ಮತ್ತು ನನ್ನ ಪ್ರಜೆಗಳೆಲ್ಲರೂ ನಿನ್ನ. ಅಪ್ಪಣೆಯಂತೆ ನಡೆಯುವರು. ನಾನು 
ಕೇವಲ ಸಿಂಹಾಸನಾಧಿಕಾರಿಯಾದುದರಿಂದ ಹೆಚ್ಚು ಮಾನ್ಯನಾಗಿರುವೆನು.... ನೋಡು ನಾನು ನಿನ್ನನ್ನು ಅಖಿಲ ಈಜಿಪ್ಟ್‌ ದೇಶದ 
ಆಡಳಿತಗಾರನನ್ನಾಗಿ ಮಾಡುತ್ತೇನೆ..... ಮತ್ತು ನಿನ್ನ ಅಪ್ಪಣೆ ವಿನಾ ಯಾವನೂ ಇಡೀ ಈಜಿಪ್ಟ್‌ ದೇಶದಲ್ಲಿ ಕೈ ಅಥವಾ ಕಾಲನ್ನು 
ಅಲುಗಾಡಿಸಲಾರನು. ಫಿರ್‌ಔನನು ಯೂಸುಪರಿಗೆ ಸಾಪ್ಲತ್ಸನ್ನೇಹ(ಜಗತ್ತಿನ ಮುಕ್ತಿದಾತ) ಎಂದು ಹೆಸರಿಟ್ಟನು.” (ಆದಿಕಾಂಡ, 41:39-45) 

ಅತ್ತ ತಲ್ಮೂದ್‌ ಯೂಸುಫರ(ಅ) ಸಹೋದರರು ಈಜಿಪ್ಟ್‌ನಿಂದ ಮರಳಿ ಬಂದು ತಮ್ಮ ಪಿತೃ್ಯವರ್ಯರೊಡನೆ ಈಜಿಪ್ಟಿನ 
ಅರಸ(ಯೂಸುಫ)ನನ್ನು ಹೊಗಳಿದುದನ್ನು ಹೀಗೆ ಹೇಳುತ್ತದೆ: 

"ತನ್ನ ದೇಶವಾಸಿಗಳ ಮೇಲೆ ಅವನ ಅಧಿಕಾರವು ಎಲ್ಲರಿಗಿಂತಲೂ ಮಿಗಿಲಾಗಿದೆ. ಅವನ ಅಪ್ಪಣೆಯಿಂದಲೇ ಅವರು 
ಹೊರಡುತ್ತಾರೆ ಮತ್ತು ಅವನ ಅಪ್ಪಣೆಯಿಂದಲೇ ಅವರು ಪ್ರವೇಶಿಸುತ್ತಾರೆ. ಅವನ ನಾಲಗೆಯು ಸಂಪೂರ್ಣ ದೇಶದ ಮೇಲೆ ಪ್ರಭುತ್ವ 
ನಡೆಸುತ್ತದೆ. ಯಾವ ವಿಷಯದಲ್ಲೂ ಫಿರ್‌ಔನನ ಅನುಮತಿಯ ಅಗತ್ಮವಿರುವುದಿಲ್ಲ." 

ಹ. ಯೂಸುಫ್‌ರು(ಲಅ) ಈ ಅಧಿಕಾರಗಳನ್ನು ಕೇಳುವ ಉದ್ದೇಶವೇನಾಗಿತ್ತೆಂಬುದು ಇನ್ನೊಂದು ಪ್ರಶ್ನೆ. ಒಂದು ಸತ್ಯನಿಷೇಧಿ 
ಸಾಮ್ರಾಜ್ಯ ವ್ಯವಸ್ಥೆಯನ್ನು ಅದರ ನೀತಿ ಮತ್ತು ಶಾಸನಗಳಂತೆ ನಡೆಸುವ ಉದ್ದೇಶದಿಂದಲೋ ಅಥವಾ ಸಾಮ್ರಾಜ್ಕಾಧಿಕಾರವನ್ನು 
ಕೈಗೆ ತೆಗೆದುಕೊಂಡು ಅದರ ನಾಗರಿಕ, ನೈತಿಕ ಮತ್ತು ರಾಜಕೀಯ ವ್ಯವಸ್ಥೆಯನ್ನು ಇಸ್ಲಾಮಿಗನುಸಾರ ರೂಪಿಸಲಿಕ್ಕೋ? ಈ ಪ್ರಶ್ನೆಗೆ 
'ಅಲ್ಲಾಮ ರುಮಖ್ಯರೀ' ತನ್ನ 'ಕಶ್ಯಾಫ್‌' ಎಂಬ ವ್ಯಾಖ್ಯಾನದಲ್ಲಿ ಕೊಟ್ಟಿರುವ ಉತ್ತರವೇ ಅತ್ಯುತ್ತಮವಾದುದು. ಅವರು ಹೀಗೆ 
ಬರೆದಿರುತ್ತಾರೆ : "ಹ. ಯೂಸುಫ್‌ರು(ಅ) 'ಇಜ್‌ಅಲ್ಲೀ ಅಲಾ ಖರುಾಇನಿಲ್‌ ಅರ್ದ್‌' (ದೇಶದ ಭಂಡಾರಗಳನ್ನು ನನ್ನ ವಶಕ್ಕೆ 
ಕೊಡಿರಿ) ಎಂದುದರ ಉದ್ದೇಶವು ಅವರಿಗೆ ಅಲ್ಲಾಹನ ಆಜ್ಞೆಗಳನ್ನು ಜಾರಿಗೊಳಿಸುವ, ಸತ್ಯವನ್ನು ಸಂಸ್ಥಾಪಿಸುವ ಮತ್ತು ನ್ಯಾಯವನ್ನು 
ಹರಡುವ ಸಂದರ್ಭ ಸಿಗಬೇಕು ಹಾಗೂ ಯಾವ ಕೆಲಸವನ್ನು ನೆರವೇರಿಸಲಿಕ್ಕಾಗಿ ಪ್ರವಾದಿಗಳನ್ನು ಕಳುಹಿಸಲಾಗುತ್ತದೋ ಅದನ್ನು 
ನೇರವೇರಿಸಲಿಕ್ಕಾಗಿ ಬೇಕಾಗುವ ಶಕ್ತಿಯನ್ನು ತಾನು ಹೊಂದಬೇಕೆಂದು ಮಾತ್ರ ಆಗಿತ್ತು. ಅವರು ಅರಸುತನವನ್ನು ಪ್ರೀತಿಸಿ ಹಾಗೂ 
ಲೌಕಿಕ ಲಾಲಸೆಯಿಂದ ಇದನ್ನು ಕೇಳಿರಲಿಲ್ಲ. ತಮ್ಮ ಹೊರತು ಈ ಕಾರ್ಯವನ್ನು ನೆರವೇರಿಸುವವರು ಬೇರಾರು ಇಲ್ಲದಿರುವುದನ್ನು 
ಅರಿತೇ ಅವರು ಹೀಗೆ ಮಾಡಿದ್ದರು." 

ಈ ಪ್ರಶ್ನೆಯು ಇದಕ್ಕಿಂತಲೂ ಮಹತ್ವದ ಹಾಗೂ ಮೂಲಭೂತವಾದ ಇನ್ನೊಂದು ಪ್ರಶ್ನೆಯನ್ನೂ ಮೂಡಿಸುತ್ತದೆಂಬುದು 
ದಿಟ. ಹ. ಯೂಸುಫ್‌ರು(ಅ) ಪ್ರವಾದಿ ಹೌದೋ ಅಲ್ಲವೋ? ಅವರು ಪ್ರವಾದಿಯಾಗಿದ್ದರೆ ಕುರ್‌ಆನಿನಲ್ಲೆ ನಮಗೆ ತೋರುವ 
ಪ್ರವಾದಿತ್ವದ ಚಿತ್ರವು-ಇಸ್ಲಾಮಿನ ಕರೆ ನೀಡುವಾತನು ಒಂದು ಕುಫ್ರ್‌ ವ್ಯವಸ್ಥೆಯನ್ನು ಅದರದೇ ಸಿದ್ದಾಂತಗಳಿಗನುಸಾರ ನಡೆಸಲು 
ತನ್ನ ಸೇವೆಯನ್ನು ಸಮರ್ಪಿಸುವಂತಹ وریہ‎ ಈ ಪ್ರಶ್ನೆಯು ಇಷ್ಟಕ್ಕೇ ಮುಗಿಯುವುದಿಲ್ಲ. ಇದು ಇದಕ್ಕಿಂತಲೂ ಸೂಕ್ಷ್ಮ 
ಹಾಗೂ ಕರಿಣವಾದ ಇನ್ನೊಂದು ಪ್ರಶ್ನೆಯ ಕಡೆಗೆ ಸಾಗಿಸುತ್ತದೆ. ಹ. ಯೂಸುಫ್‌ರು(ಅ) ಓರ್ವ ಸತ್ಯಸಂಧ ವ್ಯಕ್ತಿಯಾಗಿದ್ದರೇ, 
ಇಲ್ಲವೇ? ಅವರು ಸೆರೆಮನೆಯಲ್ಲಿ "ಅನೇಕ ಪ್ರಭುಗಳು ಲೇಸೋ ಅಥವಾ ಎಲ್ಲರ ಮೇಲೆ ಪ್ರಾಬಲ್ಕ್ಮ ಹೊಂದಿರುವ ಓರ್ವ 
ಅಲ್ಲಾಹನೋ?” ಎಂದು ಪ್ರಶ್ನಿಸಿ, ಆ ಹಲವಾರು ವೈವಿಧ್ಯಪೂರ್ಣ ಸ್ವಯಂ ನಿರ್ಮಿತ ದೇವರುಗಳ ಪೈಕ ಈಜಿಪ್ಟ್‌ನ ದೊರೆಯೂ 
ಒಬ್ಬನೆಂದು ಈಜಿಪ್ಟ್‌ನವರ ಮುಂದೆ ವಿವರವಾಗಿ ಸಾರುವ ಮೂಲಕ ತಮ್ಮ ಪ್ರವಾದಿತ್ವ ಮತ್ತು ಸಂದೇಶ ಪ್ರಚಾರವನ್ನು 
ಆರಂಭಿಸುತ್ತಾರೆ. "ಸಾರ್ವಭೌಮತೆಯ ಪರಮಾಧಿಕಾರವು ಏಕಮಾತ್ರನಾಗಿರುವ ಅಲ್ಲಾಹನ ಹೊರತು ಬೇರಾರಿಗೂ ಇಲ್ಲ" ಎಂಬುದೇ 
ತನ್ನ ಧರ್ಮ ಪ್ರಚಾರದ ಮೂಲ ವಿಶ್ವಾಸವೆಂದು ಸುಸ್ಪಷ್ಟವಾಗಿ ಸಾರುತ್ತಾರೆ. ಆದರೆ ಅದನ್ನು ಕಾರ್ಯರೂಪಕ್ಕೆ ತರುವಂತಹ ಪರೀಕ್ಷಾ 
ಘಟ್ಟ ಎದುರಾದಾಗ ಅದೇ ವ್ಯಕ್ತಿ ಸ್ವತಃ ಈಜಿಪ್ಟಿನ ದೊರೆಯ ಪ್ರಭುತ್ವದಲ್ಲಿ ನಡೆಯುತ್ತಿದ್ದು “ಸಾರ್ವಭೌಮತೆಯ ಅಧಿಕಾರಗಳಿಲ್ಲಾ 
ಅಲ್ಲಾಹನಿಗಲ್ಲ ಬದಲಾಗಿ ಈಜಿಪ್ಟಿನ ದೊರೆಗೇ" ಎಂಬ ಮೂಲಭೂತ ಸಿದ್ಧಾಂತದ ರಾಜಕೀಯ ವ್ಯವಸ್ಥೆಯ ಸೇವಕನಾಗುವುದು 
ಮಾತ್ರವಲ್ಲ ಅದರ ವ್ಯವಸ್ಥಾಪಕ, ರಕ್ಷಕ ಮತ್ತು ಬೆಂಬಲಿಗನೂ ಆಗಿಬಿಡುವುದೆಂದರೆ ಅದು ಓರ್ವ ಸತ್ಮಸಂಧ ವ್ಯಕ್ತಿಗೆ ಹೇಳಿದ- 
ಕೆಲಸವೇ? ಇದುವೇ ಆ ಮಹತ್ವದ ಪ್ರಶ್ನೆ. 

48. ಅರ್ಥಾತ್‌- ಈಗ ಅಖಿಲ ಈಜಿಪ್ಟ್‌ ದೇಶವು ಅವರದಾಗಿತ್ತು. ಅದರ ಪ್ರತಿಯೊಂದು ಭಾಗವನ್ನೂ ಅವರು ತಮ್ಮ 
ಸ್ಥಳವೆನ್ನಬಹುದಾಗಿತ್ತು. ದೇಶದ ಯಾವ ಮೂಲೆಯಲ್ಲೂ ಅವರನ್ನು ತೆಡೆಯಲು ಸಾಧ್ಯವಿರಲಿಲ್ಲ. ಹ. ಯೂಸುಫ್‌ರಿಗೆ(ಅ) ಆ 


ಕಾಂಡ-13 


8 


74 | . ಕುರ್‌ಆನ್‌ ವ್ಯಾಖ್ಯಾನ 


,2 ما ا 
& وا JE)‏ 
0 2 


2 
ہہ 


ಕರುಣಿಸುತ್ತೇವೆ. ನಮ್ಮಲ್ಲಿ ಸದ್ಭಕ್ತರ ಪ್ರತಿಫಲವು ನಷ್ಟಗೊಳಿಸಲ್ಪಡುವುದಿಲ್ಲ. ಸತ್ಯವಿಶ್ವಾಸವನ್ನಿರಿಸಿ,‏ جج کہ 
ದೇವಭಯದೊಂದಿಗೆ ಕಾರ್ಯಪ್ರವೃತ್ತರಾಗುವವರಿಗೆ ಪರಲೋಕದ ಪ್ರತಿಫಲವು ಇನ್ನಷ್ಟು ಉತ್ತಮವಾಗಿರುತ್ತದೆ.*‏ 

(58-62) ಯೂಸುಫರ ಸಹೋದರರು ಈಜಿಪ್ಪಿಗೆ ಬಂದರು ಮತ್ತು ಇವರ ಮುಂದೆ ಹಾಜರಾದರು. 
ಇವುರು ಅವರನ್ನು ಗುರುತಿಸಿದರು. ಆದರೆ ಅವರಿಗೆ ಇವರ ಗುರುತು ಸಿಗಲಿಲ್ಲ.5' ಇವರು ಅವರ ಸರಕುಗಳನ್ನೆಲ್ಲಾ 


ದೇಶದಲ್ಲಿ ಪ್ರಾಪ್ತವಾಗಿದ್ದ ಪೂರ್ಣ ಪ್ರಾಬಲ್ಕ ಹಾಗೂ ಸಾರ್ವತ್ರಿಕ ಅಧಿಕಾರದ ವಿವರವಿದು. ಪ್ರಾಚೀನ ವ್ಯಾಖ್ಯಾನಕಾರರು ಈ 
ಸೂಕ್ತವನ್ನು ಇದೇ ರೀತಿ ವ್ಯಾಖ್ಯಾನ ಮಾಡಿರುತ್ತಾರೆ. مہ‎ ಜರೀರ್‌ ತಬರೀ ತನ್ನ ےئوہ‎ ಇಬ್ದ್‌ ರುದರ 
ಉದ್ದರಣೆಯೊಂದಿಗೆ ಇದರ ಅರ್ಥವನ್ನು ಹೀಗೆ ಹೇಳಿರುತ್ತಾರೆ: "ನಾವು ಯೂಸುಫ್‌ರನ್ನು(ಅ) ಈಜಿಪ್ಟ್‌ನಲ್ಲಿದ್ದ ಸಕಲ ವಸ್ತುಗಳ 
ಒಡೆಯರನ್ನಾಗಿ ಮಾಡಿದೆವು. ಜಗತ್ತಿನ ಆ ಭೂಭಾಗದಲ್ಲಿ ಎಲ್ಲೆಲ್ಲೂ ಅವರಿಗೆ ಇಷ್ಟಬಂದ ಹಾಗೆ ಮಾಡಬಹುಬಾಗಿತ್ತು. ಆ 
ಭೂಭಾಗವನ್ನು ಅವರ ವಶಕ್ಕೆ ಬಿಟ್ಟುಕೊಡಲಾಗಿತ್ತು. ಹೆಚ್ಚೇಕೆ ಅವರು ಫಿರ್‌ಔನನ್ನೇ ತನ್ನ ಅಧೀನದಲ್ಲಿರಿಸಿ ತಾನು ಅವನಿಂದ 
ಮೇಲಾಗಿರಲು ಬಯಸಿದ್ದರೆ ಅದನ್ನೂ ಮಾಡಲು ಶಕ್ತರಾಗಿದ್ದರು." ಅವರು ಇನ್ನೊಂದು ಮಾತನ್ನೂ ಸುಪ್ರಸಿದ್ದ ವ್ಯಾಖ್ಯಾನಕಾರರಾಗಿರುವ 
ಮುಜಾಹಿದರಿಂದ ವರದಿ ಮಾಡಿದ್ದಾರೆ. ಅವರ ಅಭಿಪ್ರಾಯ ಪ್ರಕಾರ ಈಜಿಪ್ಟ್‌ನ ದೊರೆ ಹ. ಯೂಸುಫ್‌ರ(ಅ) ಹಸ್ತದಲ್ಲಿ ಇಸ್ಲಾಮ್‌ 
ಸ್ವೀಕರಿಸಿದ್ದನು. 

49. ಇದೊಂದು ಎಚ್ಚರಿಕೆ. ಲೌಕಿಕ ಸಾಮ್ರಾಜ್ಕಾಧಿಕಾರವನ್ನು ಯಾರೂ ಪುಣ್ಮ ಮತ್ತು ಸತ್ಕರ್ಮಗಳ ನೈಜ ಹಾಗೂ ಅಪೇಕ್ಸಿತ 
ಪ್ರತಿಫಲವೆಂದು ಶಿಳಿದುಕೊಳ್ಳಬಾರದು. ಅಲ್ಲಾಹನು ಪರಲೋಕದಲ್ಲಿ ದಯಪಾಲಿಸಲಿರುವ ಪ್ರತಿಫಲವೇ ಒಬ್ಬ ಸತ್ಯವಿಶ್ವಾಸಿ ತನ್ನ 
ಪುಣ್ಕಗಳಿಗೆ ಬಯಸಬೇಕಾದ ಅತ್ಕುತ್ತಮ. ಹಾಗೂ ಅಪೇಕ್ಲಿತ ಪ್ರಶಿಫಲವಾಗಿದೆ. 

50. ಇಲ್ಲಿ ನಡುವಿನ ಏಳೆಂಟು ವರ್ಷಗಳ ಘಟನೆಗಳನ್ನು ಬಿಟ್ಟು ಮಾತಿನ ಶೃಂಖಲೆಯನ್ನು ಬನೀ ಇಸ್ರಾಈಲರು ಈಜಿಪ್ಟ್‌ಗೆ 
ಬಂದ ಹಾಗೂ ಹ. ಯಲ್‌ಕೂಬ್‌ರಿಗೆ(ಅ) ಕಾಣೆಯಾಗಿದ್ದ ಪುತ್ರನ ಪತ್ತೆಯಾದಲ್ಲಿಗೆ ಜೋಡಿಸಲಾಗಿದೆ. ಈ ನಡುವಿನ ಘಟನೆಗಳ 
ಸಾರಾಂಶ ಹೀಗಿದೆ: "ಸ್ವಷ್ಟದ ಭವಿಷ್ಯೋಕ್ತಿ ಪ್ರಕಾರ ಹ. ಯೂಸುಫ್‌ರ(ಅ) ಆರಂಭದ ಏಳು ವರ್ಷಗಳು ಅತ್ಯಂತ ಸುಭಿಕ್ಸವಾಗಿ 
ಕಳೆದುವು. ಆ ಕಾಲದಲ್ಲಿ ಅವರು ಮುಂದೆ ಬರಲಿರುವ ಬರಗಾಲಕ್ಕೆ ಯಾವ ಸನ್ನಾಹಗಳನ್ನೆಲ್ಲ ಮಾಡಬೇಕೆಂದು ಅರಸನಿಗೆ ಸ್ವಪ್ನ 
ಫಲದಲ್ಲಿ ಹೇಳಿದ್ದರೋ ಅವನ್ನೆಲ್ಲಾ ಮಾಡಿದರು. ಆ ಬಳಿಕ ಬರಗಾಲ ಆರಂಭವಾಯಿತು, ಈ ಬರಗಾಲವು ಈಜಿಪ್ಪನ್ನು ಮಾತ್ರವಲ್ಲ 

ಆಸುಪಾಸಿನ ದೇಶಗಳನ್ನೆಲ್ಲಾ ಆವರಿಸಿಕೊಂಡಿತು. ಸಿರಿಯಾ, ಫೆಲೆಸ್ತೀನ್‌, ಪೂರ್ವ ಜೋರ್ಡಾನ್‌, ಉತ್ತರ ಅರೇಜಿಯಾಗಳಲ್ಲೆಲ್ಲಾ 
ಕ್ಷಾಮ ತಲೆದೋರಿತು. ಇಂತಹ ಪರಿಸ್ಥಿತಿಯಲ್ಲಿ ಹ. ಯೂಸುಫ್‌ರ(ಅ) ವಿವೇಕ ಪೂರ್ಣ ವ್ಯವಸ್ಥೆಯಿಂದಾಗಿ ಈಜಿಪ್ಟ್‌ ದೇಶದಲ್ಲಿ 
ಮಾತ್ರ ಕ್ಷಾಮವಿದ್ದರೂ ಧಾನ್ಯದ ಸಂಗ್ರಹ ಧಾರಾಳವಿತ್ತು. ಆದುದರಿಂದ ನೆರೆಯ ದೇಶಗಳೆಲ್ಲವೂ ಆಹಾರ ಧಾನ್ಕಕ್ಕಾಗಿ ಈಜಿಪ್ಟಿನ 
ಸಹಾಯ ಪಡೆಯಬೇಕಾಗಿ ಬಂತು. ಫೆಲೆಸ್ತೀನ್‌ನಿಂದ ಹ. ಯೂಸುಫ್‌ರ(ಅ) ಸಹೋದರರು ಆಹಾರ ہج‎ ಖರೀದಿಸಲು ಈಜಿಪ್ಪಿಗೆ 
ಬಂದ ಸಂದರ್ಭ ಇದೇ ಆಗಿತ್ತು. ಬಹುಶಃ ಹ. ಯೂಸುಫ್‌ರು(ಅ) ವಿಶೇಷ ಪರವಾನಗಿ ಇಲ್ಲದೆ ಹಾಗೂ ನಿಶ್ಚಿತ ಪ್ರಮಾಣಕ್ಕಿಂತ 
ಹೆಚ್ಚು ಆಹಾರ ہام‎ ವಿದೇಶಗಳಿಗೆ ಹೋಗದಂತಹ ನಿಯಮಾವಳಿಗಳನ್ನು ಮಾಡಿರಬಹುದು. ಹ. ಯೂಸುಫ್‌ರ(ಅ) ಸಹೋದರರು 
ವಿದೇಶದಿಂದ ಬಂದು ಆಹಾರ ہت‎ ಕೊಳ್ಳಲು ಬಯಸಿ ಅದಕ್ಕಾಗಿ ಪರವಾನಗಿ ಪಡೆಯುತ್ತಿರಬಹುದು. ಇದಕ್ಕಾಗಿಯೇ ಅವರಿಗೆ 
ಹ. ಯೂಸುಫ್‌ರ(ಅ) ಮುಂದೆ .ಹಾಜರಾಗಬೇಕಾಗಿ ಬಂದಿರಬಹುದು." 
51. ಯೂಸುಫ್‌ರ(ಅ) ಸಹೋದರರಿಗೆ ಅವರ ಪರಿಚಯವಾಗದಿರುವುದರಲ್ಲಿ ಅಚ್ಚರಿಯಿಲ್ಲ. ಹ. ಯೂಸುಫರನ್ನು(ಅ) ಬಾವಿಗೆ 


ಕಾಂಡ -13 


12. ಯೂಸುಫ್‌ 755 


oD RAIS TOE ip 


Pa 


NTE ڈو کا‎ 
MEG os Ap EBS pi کن‎ ۱ 


ಸಿದ್ಧಗೊಳಿಸಿದ ಬಳಿಕ ಹೊರಡುವಾಗ ಹೀಗೆ ಹೇಳಿದರು, "ನಿಮ್ಮ ಮಲ ಸಹೋದರನನ್ನು ನನ್ನ ಬಳಿಗೆ ಕರೆ 
ತರಬೇಕು. ನಾನು ಹೇಗೆ ಅಳತೆ ಪಾತ್ರೆ ತುಂಬಿ ಕೊಡುತ್ತೇನೆಂದೂ ಎಷ್ಟು ಉತ್ತಮ ಆತಿಥೇಯನಾಗಿದ್ದೇನೆಂದೂ 
ಕಾಣುತ್ತೀರಲ್ಲವೆ? ನೀವು ಅವನನ್ನು ಕರೆತರದಿದ್ದರೆ ನನ್ನಲ್ಲಿ ನಿಮಗೆ ಧಾನ್ಯವಿಲ್ಲ. ಮಾತ್ರವಲ್ಲ ನೀವು ನನ್ನ 
ಬಳಿ ಸುಳಿಯಲೂ ಬಾರದು." ಅವರು ಹೇಳಿದರು, "ತಂದೆಯವರು ಅವನನ್ನು ಕಳುಹಿಸಲು ಒಪ್ಪುವಂತೆ 
ಮಾಡಲು ಪ್ರಯತ್ನಿಸುವೆವು. ಹೀಗೆ ನಾವು ಮಾಡಿಯೇ ತೀರುವೆವು." ಧಾನ್ಯದ ಪ್ರತಿಯಾಗಿ ಅವರು ಕೊಟ್ಟಿದ್ದ 
ಮೊಬಲಗನ್ನು ಅವರ ಸರಕಿನಲ್ಲೇ ಗುಪ್ತವಾಗಿ ಇರಿಸಿಬಿಡಿರೆಂದು ಯೂಸುಫರು ತನ್ನ ಗುಲಾಮರೊಡನೆ 
ಹೇಳಿದರು. ಅವರು ಮನೆಗೆ ತಲುಪಿದಾಗ ತಮಗೆ ಮರಳಿ ಸಿಕ್ಕಿದ ಮೊಬಲಗನ್ನು ಗುರುತಿಸಿಕೊಳ್ಳುವರು (ಅಥವಾ 
ಈ” ಔದಾರ್ಯಕ್ಕಾಗಿ ಕೃತಜ್ಞರಾಗುವರು) ಮತ್ತು ಪುನಃ ಮರಳಿ ಬರಬಹುದೆಂಬ ನಿರೀಕ್ಷೆಯಿಂದ ಯೂಸುಫ್‌ 
ಹೀಗೆ ಮಾಡಿದ್ದರು. 


ಎಸೆದಾಗ ಅವರು 17 ವರ್ಷ ಪ್ರಾಯದ ಹುಡುಗರಾಗಿದ್ದರು. ಈಗ ಅವರಿಗೆ ಸುಮಾರು 38 ವರ್ಷ ಪ್ರಾಯವಾಗಿತ್ತು. ಇಷ್ಟು 
ದೀರ್ಪು ಕಾಲದಲ್ಲಿ ಮನುಷ್ಕ ತುಂಬಾ ಬದಲಾಗಿರುತ್ತಾನೆ. ಮಾತ್ರವಲ್ಲದೆ ಯಾವ ತಮ್ಮನನ್ನು ಅವರು ಬಾವಿಗೆ ಎಸೆದು 


ಹೋಗಿದ್ದರೋ ಅವನು ಬದುಕಿ ಉಳಿದು ಈಗ ಈಜಿಪ್ಟ್‌ನ ಅತಿದೊಡ್ಡ ಅಧಿಕಾರಿಯಾಗಿದ್ದನೆಂದು ಊಹಿಸಲಿಕ್ಕೂ ಅಲ್ಲಿ 
ಆಸ್ಪದವಿರಲಿಲ್ಲ. 

52. ಇಲ್ಲಿ ವಿಷಯವನ್ನು ಸಂಕ್ಷಿಪ್ತಗೊಳಿಸಲಾಗಿರುವುದರಿಂದ ಹ. ಯೂಸುಫರು(ಅ) ತಮ್ಮ ಗುರುತನ್ನು ಪ್ರಕಟಗೊಳಿಸಲು 
ಇಚ್ಛೆ ಪಡದಿರುವಾಗ ಅವರ ಮಲ ಸಹೋದರನ ಪ್ರಸ್ತಾಪ ಬಂದುದು ಹೇಗೆ ಮತ್ತು ಅವನನ್ನು ಕರೆತರಲೇಬೇಕೆಂಬ ಬಗ್ಗೆ ಇಷ್ಟು 
ತಾಕೀತು ಮಾಡಿದುದರ ಅರ್ಥವೇನು? ಎಂಬಿತ್ಕಾದಿಗಳನ್ನು ತಿಳಿಸಲು (ಪ್ರಾಯಶಃ) ಕಷ್ಟವಾಗಬಹುದು. ಏಕೆಂದರೆ ಇದರಿಂದ ಅವರ 
ಗುಟ್ಟು ರಟ್ಟಾಗಿ ಬಿಡುವ ಸಂಭವವಿತ್ತಲ್ಲ! ಆದರೆ ಸ್ವಲ್ಪ ವಿವೇಚಿಸಿದರೆ ವಿಷಯ ಅರ್ಥವಾಗುತ್ತದೆ. ಇಲ್ಲಿ ಆಹಾರಧಾನ್ಮ 
ಪಡೆಯಬೇಕಾದರೆ ನಿರ್ದಿಷ್ಟ ನಿಯಮಗಳನ್ನು ಪಾಲಿಸಬೇಕಾಗಿತ್ತು. ಪ್ರತಿಯೊಬ್ಬನಿಗೂ ಒಂದು ನಿಶ್ಚಿತ ಪ್ರಮಾಣದಲ್ಲಿ ಮಾತ್ರ ಧಾನ್ಯ 
ಸಿಗುತ್ತಿತ್ತು. ಧಾನ್ನ ಪಡೆಯಲು 10 ಮಂದಿ ಸಹೋದರರು ಬಂದಿದ್ದರು. ಆದರೆ ಅವರು ತಮ್ಮ ತಂದೆ ಮತ್ತು ಹನ್ನೊಂದನೆಯ 
ಸಹೋದರನಿಗೂ ಪಾಲು ಕೇಳಿರಬಹುದು. ಆಗ ನಿಮ್ಮ ತಂದೆಯವರು دہ‎ ವೃದ್ಧರೂ ಅಂಧರೂ ಆಗಿರುವುದರಿಂದ ಬರಲು 
ಸಾಧ್ಯವಿಲ್ಲವೆಂಬ ನಿಮ್ಮ ನೆಪವನ್ನು ಒಪ್ಪಿಕೊಳ್ಳೋಣ. ಆದರೆ ತಮ್ಮನು ಬಾರದಿರಲು ಕಾರಣವೇನು? ನೀವು ಕಲ್ಪಿತ ಹೆಸರನ್ನು ಕೊಟ್ಟು 
ಹೆಚ್ಚು ಧಾನ್ಯ ಪಡೆದು ಅಕ್ರಮ ವ್ಯಾಪಾರ ನಡೆಸಲು ಪ್ರಯತ್ನಿಸುತ್ತಿಲ್ಲ ತಾನೆ?...... ಎಂಬಿತ್ಕಾದಿಯಾಗಿ ಹ. ಯೂಸುಫ್‌ರು(ಅ) 
ಹೇಳಿರಬಹುದು. ಅಗ ಅವರು ತಮ್ಮ ಮನೆಯ ಪರಿಸ್ಥಿಶಿಯನ್ನೆಲ್ಲಾ ಹೇಳಿ, ಅವನು ನಮ್ಮ ಮಲತಮ್ಮ, ಕೆಲವು ಕಾರಣಗಳಿಂದಾಗಿ 
ನಮ್ಮ ತಂದೆಯವರು ಅವನನ್ನು ನಮ್ಮ ಸಂಗಡ ಕಳುಹಿಸಲು ಅಳುಕುತ್ತಾರೆಂದು ಹೇಳಿರಬಹುದು. ಆಗ ಹ. ಯೂಸುಫ್‌ರು(ಅ) 
ಸರಿ, ಈ ಸಲ ನಾವು ನಿಮ್ಮ ಮಾತನ್ನೇ ನಂಬಿಕೊಂಡು ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಧಾನ್ಯ ಕೊಡುತ್ತೇವೆ. ಆದರೆ ಮುಂದೆ 
ನೀವು ಅವನನ್ನೂ ಕರೆತರದಿದ್ದರೆ, ನಿಮ್ಮ ಮೇಲಿನ ನಂಬಿಕೆ ಕೆಡುವುದು. ನಿಮಗೆ ಇಲ್ಲಿಂದ ಧಾನ್ಯ ಸಿಗಲಾರದು ಎಂದು 
ಹೇಳಿರಬಹುದು. ಈ ರೀತಿ ಅವರು ಅಧಿಕಾರವಾಣಿಯೊಂದಿಗೆ ಕೊಟ್ಟ ಈ ಎಚ್ಚರಿಕೆಯೊಂದಿಗೆ ತಮ್ಮ جدہ‎ ಹಾಗೂ ಉಪಕಾರದ 
ಮೂಲಕವೂ ಅವರನ್ನು ಆಕರ್ಷಿಸಿರಬಹುದು. ಏಕೆಂದರೆ ತಮ್ಮ ತಮ್ಮನನ್ನು ಕಾಣುವ ಆಸೆ ಹಾಗೂ ಮನೆಯ ಪರಿಸ್ಥಿತಿಯನ್ನು 
ಅರಿಯುವ ತವಕ ಮನಸ್ಸಿನಲ್ಲಿ ಕಳವಳವನ್ನುಂಟು ಮಾಡಿರಬಹುದು. ಇದೊಂದು ಸರಳ ವಿಷಯವಾಗಿದ್ದು ಸ್ವಲ್ಪ ವಿವೇಚಿಸಿದರೆ 
ತಾನಾಗಿಯೇ ತಿಳಿಯುತ್ತದೆ. ಹೀಗಿರುವಾಗ ಬೈಬಲ್‌ನ ಆದಿಕಾಂಡದ ಭಾಗ 42-43ರಲ್ಲಿರುವ ವರ್ಣರಂಜಿತ ಹಾಗೂ ಅತಿಶಯೋಕ್ತ 
ಕತೆಯನ್ನು ನಂಬುವ ಅಗತ್ಕವೇನೂ ಇಲ್ಲ. 


ಕಾಂಡ - 13 


vu 
ಸಿ 


BENG LA SDE SEG 
ಭಟ ನರಿ سے شا‎ 

TN 
E255 ಯ EL UE A 
EAL ASN LAT AAT SG 
تو‎ NE SE 


Mea 7 392 “NL 7 4 


JSF‏ ویپ ۹ و" 


تب 


EE dT طط‎ ೨೫2 ಕ್ಸಿ 1G “hud ہدے رر‎ 
ENS bed نی‎ EGGS Sg 


2 


وم 
Ua‏ 
NS‏ 

u 

pe 
5 

XA 


P< 


A LES 0A سس‎ ASAT; 


(63-68) ಅವರು ತಮ್ಮ 00 ಬಳಿಗೆ ಹೋದಾಗ ಹೀಗೆಂದರು, "ಅಪ್ಪಾ, ಇನ್ನು ಮುಂದೆ 
ನಮಗೆ ಧಾನ್ಮ ಕೊಡಲು ನಿರಾಕರಿಸಲಾಗಿದೆ. ಆದುದರಿಂದ ನಾವು ಧಾನ್ಯವನ್ನು ತರಲು ನೀವು ನಮ್ಮೊಂದಿಗೆ 
ಸಂಗಡ ನಮ್ಮ ಸಹೋದರನನ್ನು ಕಳುಹಿಸಿ ಕೊಡಿರಿ. ಅವನ ರಕ್ಸಣೆಗೆ ನಾವು ಹೊಣೆಗಾರರು." ಆಗ ತಂದೆಯು, 
"ನಾನು ಇದಕ್ಕೆ ಮುಂಚೆ ಇವನ ಅಣ್ಣನ ವಿಷಯದಲ್ಲಿ ನಿಮ್ಮ ಮೇಲೆ ಭರವಸೆಯನ್ನಿರಿಸಿದ್ದಂತೆಯೇ ಇವನ 
ವಿಷಯದಲ್ಲೂ ಇಡಬೇಕೇ? ಅಲ್ಲಾಹನೇ ಅತ್ಕುತ್ತಮ ರಕ್ಸಕನು ಮತ್ತು ಅವನು ಎಲ್ಲರಿಗಿಂತಲೂ ಹೆಚ್ಚು 
ಕರುಣಾಳುವಾಗಿರುತ್ತಾನೆ" ಎಂದರು. ತರುವಾಯ ಅವರು ತಮ್ಮ ಸರಕನ್ನು ಬಿಚ್ಚಿದಾಗ ಅವರ ಮೊಬಲಗು 
ಅವರಿಗೆ ಹಿಂದಿರುಗಿಸಲಾಗಿರುವುದನ್ನು ಕಂಡು, "ಅಪ್ಪಾ, ನಮಗೆ ಇನ್ನೇನು ಬೇಕು? ಇಲ್ಲಿ ನೋಡಿರಿ, ನಮ್ಮ 
ಹಣವನ್ನೂ ನಮಗೆ ಹಿಂದಿರುಗಿಸಲಾಗಿದೆ. ನಾವಿನ್ನು ಹೋಗುವೆವು. ನಮ್ಮ ಕುಟುಂಬಕ್ಕಾಗಿ ಆಹಾರ ಧಾನ್ಯ 
ತರುವೆವು. ನಮ್ಮ ಸಹೋದರನ ರಕ್ಷಣೆಯನ್ನೂ ಮಾಡುವೆವು ಮತ್ತು ಒಂದು ಒಂಟೆ ಹೊರೆಯನ್ನು 
ಹೆಚ್ಚುವರಿಯಾಗಿ ತರುವೆವು. ಇಷ್ಟು ಧಾನ್ಯದ ಹೆಚ್ಚಳವು ಸುಲಭವಾಗಿ ಆಗಿಬಿಡುವುದು" ಎಂದು ಉದ್ದರಿಸಿದರು. 
ಅವರ ತಂದೆ ಹೇಳಿದರು- "ನೀವೇ ಅಕ್ರಮಣಕ್ಕೊಳಗಾಗಿ ಬಿಡುವುದರ ಹೊರತು ಅವನನ್ನು ನನ್ನ ಬಳಿಗೆ ಮರಳಿ 
ಕರೆತರುವಿರೆಂದು ನೀವು ನನಗೆ ಅಲ್ಲಾಹನ ಹೆಸರಲ್ಲಿ ಪ್ರಮಾಣ ವಚನ ನೀಡುವ ತನಕ ನಾನು ಅವನನ್ನು 
ನಿಮ್ಮ ಸಂಗಡ ಸರ್ವಥಾ ಕಳುಹಿಸಿ ಕೊಡಲಾರೆ." ಅವರಿಗೆ (ಹ. ಯಲ್‌ಕೂಬರಿಗೆ) ಅವರೆಲ್ಲರೂ ತಮ್ಮ ತಮ್ಮ 


ಪ್ರಮಾಣವಚನ ಕೊಟ್ಟ ಬಳಿಕ ಅವರು (ಯಲ್‌ಕೂಬರು) ಹೇಳಿದರು, "ನಮ್ಮ ಈ ಪ್ರತಿಜ್ಞೆಯ 
ಮೇಲ್ಲೋಟವಿರಿಸುವವನು ಅಲ್ಲಾಹ್‌." ತರುವಾಯ ಅವರು ಹೇಳಿದರು, "ಓ ನನ್ನ ಮಕ್ಕಳೇ, ನೀವು ಈಜಿಪ್ಟಿನ 


ಕಾಂಡ -13 


12. ಯೂಸುಫ್‌ 77 


SNE £66; WS Js 


ರಾಜಧಾನಿಯೊಳಗೆ ಒಂದೇ ದ್ವಾರದಿಂದ ಪ್ರವೇಶಿಸಬಾರದು. ಬೇರೆ ಬೇರೆ ದ್ವಾರಗಳಿಂದ ಪ್ರವೇಶಿಸಬೇಕು.ನ 
ಆದರೆ ನಾನು ನಿಮ್ಮನ್ನು ಅಲ್ಲಾಹನ ವಿಧಿಯಿಂದ ತಪ್ಪಿಸಲಾರೆ. ಆಜ್ಞಾಧಿಕಾರವು ಅವನ ಹೊರತು ಬೇರೆ ಯಾರಿಗೂ 
ಇಲ್ಲ. ನಾನು ಅವನ ಮೇಲೆಯೇ ಭರವಸೆಯನ್ನಿರಿಸಿದೆ ಮತ್ತು ಯಾರು ಭರವಸೆಯನ್ನಿರಿಸುವುದಿದ್ದರೂ ಅವನ 
ಮೇಲೆಯೇ ಇರಿಸಲಿ." ವಾಸ್ತವದಲ್ಲಿ ಆದುದೂ ಇದೇ. ಅವರು ತಮ್ಮ ತಂದೆಯ ಆದೇಶದಂತೆ (ಬೇರೆ ಬೇರೆ 
ದ್ವಾರಗಳಿಂದ) ನಗರದೊಳಗೆ ಪ್ರವೇಶಿಸಿದ್ದ ಈ ಜಾಗ್ರತಾ ಯತ್ನವು ಅಲ್ಲಾಹನ ವಿಧಿಯ ಮುಂದೆ ಏನೂ 
ಫಲಕಾರಿಯಾಗಲಿಲ್ಲ. ಯಲ್‌ಕೂಬರು ತಮ್ಮ ಮನಸ್ಸಿನಲ್ಲಿದ್ದ ಒಂದು ಅಂಜಿಕೆಯನ್ನು ದೂರೀಕರಿಸಲಿಕ್ಕಾಗಿ 
ಅವರು ತಮ್ಮ ಪ್ರಯತ್ನ ಮಾಡಿಕೊಂಡರಣ್ಟೆ. ನಿಸ್ಸಂದೇಹವಾಗಿಯೂ ನಾವು ನೀಡಿದ ಶಿಕ್ಷಣದಿಂದ ಅವರು 
ಸುಶಿಕ್ಷಿತರಾಗಿಯೇ ಇದ್ದರು. ಆದರೆ ಹೆಚ್ಚಿನವರು ಪರಮಾರ್ಥವನ್ನು ತಿಳಿಯುವುದಿಲ್ಲ. 

(69) ಇವರು ಯೂಸುಫರ ಸನ್ನಿಧಿಗೆ ತಲುಪಿದಾಗ ಅವರು ತಮ್ಮನನ್ನು ಒತ್ತಟ್ಟಿಗೆ ಕರೆದು, "(ಕಾಣೆಯಾಗಿದ್ದ) 


53. ಹ. ಯೂಸುಫ್‌ರ(ಅ) ಬಳಿಕ ಈಗ ಅವರ ತಮ್ಮನನ್ನೂ ಕಳುಹಿಸುವಾಗ ಹ. ಯಲ್‌ಕೂಬ್‌ರ(ಅ) ಮನಸ್ಸಿನ ಸ್ಪಿತಿಯನ್ನು 
ಇದರಿಂದ ಅಂದಾಜಿಸಬಹುದು. ಅಲ್ಲಾಹನ ಮೇಲೆ ಸಂಪೂರ್ಣ ಭರವಸೆ ಇದ್ದರೂ, ಸಹನೆ ಮತ್ತು ಅರ್ಪಣಾ ಭಾವದಲ್ಲಿ ಅವರ 
ಸ್ಥಾನವು ಬಹಳ ಉನ್ನತವಾಗಿದ್ದರೂ ಅವರು ಮನುಷ್ಯರೇ ಆಗಿದ್ದರಪ್ಟೇ. ಮನಸ್ಸಿನಲ್ಲಿ ತರತರದ ಆಶಂಕೆಗಳು ಬರುತ್ತಿರಬಹುದು. 
ಇನ್ನು ಈ ಹುಡುಗನ ಮೇಲೆ ಎಂಥ ಅಪತ್ತು ಬರಲಿರುವುದೋ, ಇನ್ನು ನಾನು ಇವನನ್ನು ಪುನಃ ಯಾವಾಗ ನೋಡುವೆನೋ 
ಎಂಬಿತ್ಯಾದಿ ಭಾವನೆಗಳು ಬರುವಾಗ ಹೃದಯವು ಕಂಪಿಸುತ್ತಿರಬಹುದು. ಇದಕ್ಕಾಗಿ ಅವರು ತಮ್ಮಿಂದಾಗುವ ಮುಂಜಾಗ್ರತೆಯನ್ನೆಲ್ಲಾ 
ಮಾಡಿರಬಹುದು. 

ಈಜಿಪ್ಟ್‌ನ ರಾಜಧಾನಿಯೊಳಗೆ ಎಲ್ಲಾ ಸಹೋದರರು ಒಂದೇ ದ್ವಾರದಿಂದ ಹೋಗಬಾರದು ಎಂದು ಹೇಳಿದ ಮುಂಜಾಗ್ರತಾ 
ಸಲಹೆಯ ಔಚಿತ್ಯವು ಆಗಿನ ರಾಜಕೀಯ ಪರಿಸ್ಲಿಶಿಯನ್ನು ಯೋಚಿಸಿದಾಗ ಅರ್ಥವಾಗುತ್ತದೆ. ಇವರು ಈಜಿಪ್ಟ್‌ನ ಸರಹದ್ದಿನಲ್ಲಿರುವ 
ಸ್ವತಂತ್ರ ಗೋತ್ರಗಳಲ್ಲಿ ವಾಸಿಸುವವರಾಗಿದ್ದರು. ಬ್ರಿಟಿಷ್‌ ಸರಕಾರವು ಇಲ್ಲಿ ಆಳುತ್ತಿದ್ದಾಗ ಗಡಿನಾಡಿನ ಸ್ವತಂತ್ರ ನಿವಾಸಿಗಳನ್ನು ಯಾವ 
ದೃಷ್ಟಿಯಿಂದ ನೋಡುತ್ತಿದ್ದರೋ ಅದೇ ದೃಷ್ಟಿಯಿಂದ ಈಜಿಪ್ಟ್‌ನವರು ಆ ಗೋತ್ರದವರನ್ನು ನೋಡುತ್ತಿದ್ದಿರಬಹುದು. ಆ ಕ್ಷಾಮ 
ಪೀಡಿತ ಕಾಲದಲ್ಲಿ ಇವರೆಲ್ಲರೂ ಒಂದೇ ಗುಂಪಾಗಿ ರಾಜಧಾನಿಯನ್ನು ಪ್ರವೇಶಿಸಿದ್ದರೆ ಇವರು ಕೊಳ್ಳೆ ಹೊಡೆಯಲಿಕ್ಕಾಗಿ ಬಂದವರೆಂಬ 
ಸಂಶಯವುಂಟಾಗಬಹುದಿತ್ತು. ಹಿಂದಿನ ಸೂಕ್ತದಲ್ಲಿ "ನೀವೇ ಆಕ್ರಮಣಕ್ಕೊಳಗಾಗುವ ಹೊರತು” ಎಂದು ಹ. ಯಲ್‌ಕೂಬರು(ಅ) 
ಹೇಳಿದ ಮಾತು ಈ ಸಲಹೆಯನ್ನು ಅಂದಿನ ರಾಜಕೀಯ ಪರಿಸ್ಥಿತಿಯ ಆಧಾರದಲ್ಲೇ ಕೊಡಲಾಗಿತ್ತೆಂಬುದನ್ನು ಸೂಚಿಸುತ್ತದೆ. 

54. ಇದರ ತಾತ್ತರ್ಯವೇನೆಂದರೆ, ಹ. ಯಲ್‌ಕೂಬ್‌ರು(ಅ) ಮೇಲಿನ ಮಾತುಗಳಲ್ಲಿ ತೋರುವ ಪ್ರಯತ್ನ ಮತ್ತು ಭರವಸೆ 
ಇವುಗಳ ನಡುವಣ ಸರಿಯಾದ ಸಮತೋಲನವು ವಾಸ್ತವದಲ್ಲಿ ಅಲ್ಲಾಹನ ಅನುಗ್ರಹದಿಂದ ಅವರಿಗೆ ಒದಗಿದ ಪರಮಾರ್ಥ ಜ್ಞಾನದ 
ಫಲವಾಗಿತ್ತು. ಒಂದು ಕಡೆ ಅವರು ಲೌಕಿಕ ಕಾರ್ಯಕಾರಣಗಳ ನಿಯಮಗಳ ಪ್ರಕಾರ ಬುದ್ಧಿ: ಶಕ್ತಿ, ಚಿಂತನೆ, ಅನುಭವಗಳ ಆಧಾರದಲ್ಲಿ 
ಸಾಧ್ಯವಿರುವ ಎಲ್ಲ ಯತ್ನಗಳನ್ನು ಮಾಡುತ್ತಾರೆ. ಆ ಪುತ್ರರಿಗೆ ಅವರ ಗತ ಅಪರಾಧವನ್ನು ನೆನಪಿಸಿ ಪುನಃ ಇಂತಹ ತಪ್ಪನ್ನು 
ಮಾಡಬಾರದೆಂದು ಎಚ್ಚರಿಕೆ ಕೊಡುತ್ತಾರೆ. ಮಲ ಸಹೋದರನ ರಕ್ಷಣೆ ಮಾಡುವೆವು ಎಂದು ಅವರಿಂದ ಅಲ್ಲಾಹನ ಹೆಸರಲ್ಲಿ 
ಪ್ರಮಾಣ ವಚನ ಪಡೆಯುತ್ತಾರೆ. ಅವರು ಸುತ್ತುವರಿಯಲ್ಪಡಬಹುದಾದಂತಹ ಬಾಹ್ಯ ಕಾರಣಗಳಾವುದೂ ಇಲ್ಲದಂತಾಗಲು ಅಂದಿನ 
ರಾಜಕೀಯ ಪರಿಸ್ಥಿತಿಗನುಸಾರವಾಗಿ ಸಾಧ್ಯವಿರುವ ಮುಂಜಾಗ್ರತೆಯನ್ನು ಮಾಡಿಕೊಳ್ಳಲು ಹೇಳುತ್ತಾರೆ. ಆದರೆ ಇನ್ನೊಂದು ಕಡೆ 


ಕಾಂಡ-13 


78 ಕುರ್‌ಆನ್‌ ವ್ಯಾಖ್ಯಾನ 


pa 


ُ کر کے 
بر Gs bo‏ 


£೨7೨ ۶ےہ*۔ مسر‎ PNG ೨ರ کی‎ 
Ande 45k SIDE OOS 
ನಿನ್ನ ಆ ಸಹೋದರನೇ ನಾನು. ಇನ್ನು ನೀನು ಇವರು ವರ್ತಿಸುತ್ತಿದ್ದುದರ ಬಗ್ಗೆ ಚಿಂತಿಸಬೇಡ" 
ಎಂದರು. 

(70-76) ಯೂಸುಫರು ತಮ್ಮ ಸಹೋದರರ ಸರಕನ್ನು ಹೇರಿಸುತ್ತಿರುವಾಗ ತಮ್ಮ ತಮ್ಮನ ಸರಕಿನಲ್ಲಿ 
ಲೋಟೆಯನ್ನು ಇಟ್ಟು ಬಿಟ್ಟರು. ತರುವಾಯ ಕೂಗುವವನೊಬ್ಬನು, "ಓ ಯಾತ್ರಿಕ ತಂಡದವರೇ, ನೀವು 


ಯಾವುದೇ ತರದ ಮಾನವ ಯತ್ನವು ದೇವೇಚ್ಛೆಯಂತೆ ಆಗುವುದನ್ನು ತಡೆಯಲಾರದೆಂದೂ ನಿಜವಾದ ರಕ್ಸಣೆ ಅಲ್ಲಾಹನ ರಕ್ಷಣೆ 
ಮಾತ್ರವೆಂದೂ ಭರವಸೆಯನ್ನಿಡಬೇಕಾದುದು ತನ್ನ ಯತ್ನಗಳ ಮೇಲಲ್ಲ ಬದಲಾಗಿ ಅಲ್ಲಾಹನ ಅನುಗ್ರಹದ ಮೇಲೆ ಮಾತ್ರವೆಂದೂ 
ಅವರ ಮನಸ್ಸಿನಲ್ಲಿದ್ದು, ಅದನ್ನೇ ಅವರು ಪದೇ ಪದೇ ಪ್ರಕಟಪಡಿಸುತ್ತಿದ್ದಾರೆ. ಇಂತಹ ಸರಿಯಾದ ಸಮತೋಲನದ ಮಾತನ್ನು 
ಪರಮಾರ್ಥ ಜ್ಞಾನ ಹೊಂದಿದವನು ಮಾತ್ರ ಆಡಬಲ್ಲನು. ಅಂತಹ ವ್ಯಕ್ತಿಯು ಜೀವನದ ಬಹಿರ್ಮುಖದಲ್ಲಿ ದೇವ ನಿರ್ಮಿತ 
ಪ್ರಕೃಶಿಯು ಮಾನವನಿಂದ ಸತತ ಯತ್ನ ಮತ್ತು ಕರ್ಮವನ್ನು ಅಪೇಕ್ಲಿಸುತ್ತಿರುತ್ತದೆಂಬುದನ್ನು ಬಲ್ಲನು. ಈ ಬಾಹ್ಕ ಸ್ಪರೂಪದ 
ಹಿಂದೆ ಒಂದು ಪರಮಾರ್ಥವು ಅಡಗಿರುತ್ತದೆ ಎಂಬುದನ್ನೂ ಅದರ ಪ್ರಕಾರ ಮುಖ್ಯ ಶಕ್ತಿ ಯಾವುದು ಮತ್ತು ಅದರ ಹಿನ್ನೆಲೆಯಲ್ಲಿ 
ತನ್ನ ಯತ್ನ; ಮತ್ತು ಕರ್ಮಗಳ ಮೇಲೆ ಮನುಷ್ಕನ ಭರವಸೆಯು ಎಷ್ಟರಮಟ್ಟಿಗೆ ನಿರಾಧಾರವೆಂದು ಅವನಿಗೆ ಶಿಳಿದಿರುತ್ತದೆ. ಅನೇಕರಿಗೆ 
ಈ ವಿಷಯ ತಿಳಿದಿರುವುದಿಲ್ಲ. ಯಾರ ಮನಮಸ್ತಿಷ್ಯಗಳ ಬಾಹ್ಮ ವಿಷಯಗಳ ಪ್ರಾಬಲ್ಯ ಹೆಚ್ಚುವುದೋ ಅವನು ಅಲ್ಲಾಹನ 
ಮೇಲಿರಿಸಬೇಕಾದ ಭರವಸೆಯನ್ನೂ ನಿರ್ಲಕ್ಸಿಸಿ ತನ್ನ ಯಶ್ನವೇ ಸರ್ವಸ್ಯವೆಂದು ತಿಳಿದುಕೊಳ್ಳುತ್ತಾನೆ. ಯಾರ ಹೃದಯದಲ್ಲಿ 
ಪರಮಾರ್ಥವು ಆವರಿಸಿರುವುದೋ ಅವನು ತನ್ನ ಯತ್ನಗಳ ಗೊಡವೆಗೆ ಹೋಗದೆ ಭರವಸೆಯ ಆಧಾರದಲ್ಲೇ ಜೀವನ ಬಂಡಿಯನ್ನು 
ನಡೆಸಲು ಪ್ರಯತ್ನಿಸುತ್ತಾನೆ. 

55. ಈ ನುಡಿಯಲ್ಲಿ 21 ವರ್ಷಗಳ ಬಳಿಕ ಆ ಇಬ್ಬರು ಏಕೋದರ ಸಹೋದರರ ಪುನರ್ಮಿಲನದ ವೇಳೆ 
ಸಂಭವಿಸಿರಬಹುಬಾದುದನ್ನೆಲ್ಲ ಸೇರಿಸಲಾಗಿದೆ. ತಾನು ಯಾವ ಯಾವ ಘಟ್ಟಗಳನ್ನೆಲ್ಲಾ ಹಾದುಕೊಂಡು ಈ ಸ್ಥಾನಕ್ಕೆ ತಲುಪಿದೆನೆಂದು 
ಹ. ಯೂಸುಫ್‌ರು(ಅ) ಆಗ ತಮ್ಮನಿಗೆ ಹೇಳಿರಬಹುದು. ಹ. ಯೂಸುಫ್‌ರ(ಅ) ಅನುಪಸ್ಥಿತಿಯಲ್ಲಿ ಮಲ ಸಹೋದರರು ತಮ್ಮ 
ಮೇಲೆ ಎಂತಹ ದುರ್ವರ್ತನೆ ಎಸಗಿದರೆಂದು ಬಿನ್‌ಯವೂನ್‌ ಹೇಳಿರಬಹುದು. ಅನಂತರ, ನೀನಿನ್ನು ನನ್ನ ಬಳಿಯಲ್ಲಿರುವಿ. ಆ 
ಅಕ್ರಮಿಗಳ ಕೈಗೆ ಪುನಃ ನೀನು ಸಿಗದಂತೆ ನಾನು ನೋಡಿಕೊಳ್ಳುವೆನೆಂದು ಹ. ಯೂಸುಫ್‌ರು(ಅ) ತಮ್ಮನಿಗೆ ಸಮಾಭಾನ 
ಹೇಳಿರಬಹುದು. ಬಿನ್‌ಯಮೂನ್‌ನನ್ನು ಈಜಿಪ್ಟಿನಲ್ಲೇ ತಡೆದಿರಿಸಿಕೊಳ್ಳುವಂತೆ ಮಾಡಲು ಯಾವ ಉಪಾಯ ಕೈಗೊಳ್ಳುವುದೆಂಬ 
ಬಗೆಗೂ ಅದೇ ವೇಳೆ ಸಂದರ್ಭಕ್ಕನುಸಾರ ಗುಟ್ಟು ರಟ್ಟಾಗದಂತೆಯೂ ನೋಡಿಕೊಳ್ಳುವ ವಿಷಯದ ಮಾತುಕತೆ ಅವರಿಬ್ಬರ ಮಧ್ಯೆ 
ನಡೆದಿರಬಹುದು. 

56. ಲೋಟೆಯನ್ನಿರಿಸುವ ಕಾರ್ಯವನ್ನು ಬಹುಶಃ ಹ. ಯೂಸುಫ್‌ರು(ಅ) ತಮ್ಮನ ಒಪ್ಪಿಗೆಯಿಂದಲೇ ಮಾಡಿರಬೇಕು. ಇದಕ್ಕೆ 
ಮುಂಚಿನ ಸೂಕ್ತದಲ್ಲಿ ಸೂಚಿಸಲಾಗಿರುವ ಹಾಗೆ ಅವನಿಗೆ ಅದು ಗೊತ್ತಿತ್ತು. ಬಹಳ ದೀರ್ಫ ಕಾಲದಿಂದಲೂ ತಮ್ಮಿಂದ ದೂರವಿದ್ದ 
ತಮ್ಮನನ್ನು ಅವರು ಕ್ರೂರಿ ಅಣ್ಣಂದಿರ ಬಂಧನದಿಂದ ಬಿಡುಗಡೆಗೊಳಿಸಲಿಚ್ಛಿಸಿದ್ದರು. ತಮ್ಮನು ಮರಳಿ ಹೋಗಲು 
ಇಷ್ಟಪಡುತ್ತಿರಲಿಲ್ಲವಾಗಿರಬಹುದು. ಆದರೆ ಬಹಿರಂಗವಾಗಿ ಅವನನ್ನು ತಡೆಯುವುದಾಗಲಿ ಅವನು ಸ್ವತಃ ನಿಲ್ಲುವುದಾಗಲಿ ತಮ್ಮ 
ನಿಜರೂಪವನ್ನು ಬಹಿರಂಗಗೊಳಿಸದೆ ಸಾಧ್ಯವಿರಲಿಲ್ಲ. ಆ ಸಂದರ್ಭದಲ್ಲಿ ಅದು ಸಮಯೋಚಿತವಾಗಿರಲಿಲ್ಲ. ಆದುದರಿಂದ ಆ 
ಇಬ್ಬರು ಸಹೋದರರು ಸೇರಿ ತಡೆಯುವ ಹಂಚಿಕೆಯ ಬಗ್ಗೆ ಸಮಾಲೋಚಿಸಿರಬಹುದು. ಇದರಲ್ಲಿ ಸ್ವಲ್ಪ ಕಾಲದ ಮಟ್ಟಿಗೆ ಕಳ್ಳತನದ 
ಆರೋಪದಿಂದ ತಮ್ಮನಿಗೆ ಅಪಮಾನವಾಗುತ್ತಿತ್ತೆಂಬುದು ನಿಜ. ಆದರೆ ಇಬ್ಬರೂ ವಸ್ತುಸ್ಥಿತಿಯನ್ನು ಜಗತ್ತಿಗೆ ಬಹಿರಂಗಗೊಳಿಸಿದಾಗ 
ಅದು ಸುಲಭವಾಗಿ ತೊಳೆದು ಹೋಗಬಹುದಾಗಿತ್ತು. 


ಕಾಂಡ -13 


12. ಯೂಸುಫ್‌ - 759 


تد 


و لقن سکم ما Buss LG‏ 


pa‏ ے7 


0 


CA 


3 رکدہ!‎ 8562” ೨೭ 2 ಯಿ (SACP Ta “2 
محلم‎ Ys EGON SN ETT ody 
TN SN پررےر پیر‎ ೭೨ 4 Na 57 ط٤ا‎ 9% 
male فی آبائعیہ‎ OGRA ITE 
2 


pl 

AS 3 ہر‎ 

کپ یہ رک سے سے ما مم ا 7 کے ط 22 21% ° 
CS NAG EEA EUS AEST Sa‏ 


mk ಮ . سے ہم‎ 7 


3 2 رھ سد 0ک ಮಿ 2S LEA‏ ٭ 
دن | لِپِ لآ ان SIS NES‏ من شا 7027 


ۓ 


ಕಳ್ಳರಾಗಿರುತ್ತೀರಿ” ಎಂದು ಕೂಗಿದನು. ಅವರು ತಿರುಗಿ, "ನಿಮ್ಮದೇನು ಕಳೆದುಹೋಗಿದೆ?" ಎಂದು ಕೇಳಿದರು. 
ಆಗ ಸರಕಾರಿ ನೌಕರರು, "ರಾಜನ ಲೋಟೆಯು ಕಳೆದುಹೋಗಿದೆ" ಎಂದರು. (ಅವರ ನಾಯಕನು) "ಅದನ್ನು 
ತಂದು ಕೊಟ್ಟವನಿಗೆ ಒಂದು ಒಂಟೆ ಹೊರುವಷ್ಟು ಧಾನ್ಯ ಬಹುಮಾನವಿದೆ. ಇದಕ್ಕೆ ನಾನು ಹೊಣೆಗಾರನಾಗಿದ್ದೇನೆ” 
ಎಂದನು. ಆ ಸಹೋದರರು, "ಅಲ್ಲಾಹನಾಣೆ! ನಾವು ಈ ದೇಶದಲ್ಲಿ ಗೊಂದಲವನ್ನುಂಟು ಮಾಡಲು 
ಬಂದವರಲ್ಲ ಮತ್ತು ನಾವು ಕಳ್ಳತನ ಮಾಡುವವರಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಿ” ಎಂದರು. "ಸರಿ ನೀವು 
ಸುಳ್ಳುಗಾರರಾದರೆ ಕಳ್ಳನಿಗೆ ಶಿಕ್ಷೆಯೇನು?" ಎ೦ದು ಅವರು ಕೇಳಿದರು. ಅದಕ್ಕೆ ಅವರು, "ಅವನಿಗೆ ಶಿಕ್ಷೆಯೇ? 
ಯಾರ ಸರಕಿನೊಳೆಗಿಂದ ಅದು ಸಿಗುವುಧೋ ಅವನೇ ಅದರ ಬದಲಿಗೆ ಇರಿಸಲ್ಪಡಬೇಕು. ನಮ್ಮಲ್ಲಿ ಇಂತಹ 
ಅಕ್ರಮಿಗಳಿಗೆ ಶಿಕ್ಷೆ ಕೊಡುವ ಕ್ರಮ ಇದುವೇ" ಎಂದು ಹೇಳಿದರು. ಆಗ ಯೂಸುಫ್‌ ತನ್ನ ಸಹೋದರನ 
ಚೀಲಕ್ಕಿಂತ ಮುಂಚೆ ಅವರ ಚೀಲಗಳ ತಪಾಸಣೆ ನಡೆಸಲಾರಂಭಿಸಿದರು. ಆ ಬಳಿಕ ತನ್ನ ತಮ್ಮನ ಚೀಲದಿಂದ, 
ಕಾಣೆಯಾಗಿದ್ದುದನ್ನು ಹೊರ ತೆಗೆದರು. ಹೀಗೆ ನಾವು ನಮ್ಮ ಯುಕ್ತಿಯಿಂದ ಯೂಸುಫರನ್ನು ಸಮರ್ಥಿಸಿದೆವು.5 
ಅಲ್ಲಾಹನೇ ಇಚ್ಛಿಸಿದ ವಿನಾ ರಾಜಧರ್ಮ (ಅರ್ಥಾತ್‌ ಈಜಿಪ್ಟಿನ ರಾಜ ಶಾಸನದ) ಪ್ರಕಾರ ತನ್ನ ತಮ್ಮನನ್ನು 


57. ಈ ಸೂಕ್ತದಲ್ಲಾಗಲಿ ಮುಂದಿನ ಸೂಕ್ತದಲ್ಲಾಗಲಿ ಈ ರಹಸ್ಯವನ್ನು ಹ. ಯೂಸುಫ್‌ರು(ಅ) ತಮ್ಮ ಸೇವಕರ 
ಮುಂದೆಯೂ ಬಯಲುಗೊಳಿಸಿದ್ದರೆಂದು ಯಾತ್ರಿಕ ತಂಡದವರ ಮೇಲೆ ಸುಳ್ಳಾರೋಪ ಹೊರಿಸಲು ಅವರೊಡನೆ ಹೇಳಿದ್ದರೆಂದು 
ಊಹಿಸಬಹುದಾದ ಯಾವ ಸೂಚನೆಯೂ ಇಲ್ಲ, ಲೋಟೆಯನ್ನು ಮೆಲ್ಲನೆ ಇರಿಸಿ ಬಿಡಲಾಗಿತ್ತು. ಅನೆಂತರ ಸರಕಾರಿ ಸೇವಕರಿಗೆ 
ಅದು ಸಿಗದಿದ್ದಾಗ ಇದು ಅಲ್ಲಿರುವ ಯಾತ್ರಿಕ ತಂಡದವರ ಪೈಕಿ ಒಬ್ಬನ ಕೆಲಸವೇ ಇರಬೇಕೆಂದು ಅವರು ಊಹಿಸಿರಬಹುದೆಂದಷ್ಟೆ 
ಈ ಘಟನೆಯಿಂದ ತಿಳಿದು ಬರುತ್ತದೆ. 

58. ಈ ಸಹೋದರರು ಇಬ್‌ರಾಹೀಮೊ ವಂಶದವರಾಗಿದ್ದರೆಂಬುದನ್ನು ಗಮನಿಸಬೇಕು. ಆದುದರಿಂದಲೇ ಅವರು ಕಳ್ಳತನದ 
ವಿಷಯದಲ್ಲಿ ಹೇಳಿದ ಕಾನೂನು ಇಬ್‌ರಾಹೀಮೊ ಧರ್ಮಶಾಸ್ತ್ರದ ಕಾನೂನಾಗಿತ್ತು. ಅರ್ಥಾತ್‌- ಕಳ್ಳನನ್ನು ಕಳವಾದ ವಸ್ತುವಿನ 
ಒಡೆಯನ ದಾಸ್ಯಕ್ಕೆ ಒಪ್ಪಿಸುವುದು. 

59. ಇಲ್ಲಿ "ಯೂಸುಫರ ಸಮರ್ಥನೆಯಲ್ಲಿ ಹೇಳಲಾಗಿರುವ ವಿಷಯವು ಸರಕಾರಿ ನೌಕರರು ತಾವಾಗಿಯೇ 
ಸಂಶಯಕ್ಕೊಳಗಾಗಿದ್ದವರೊಡನೆ ಕಳ್ಳನಿಗೆ, ಕೊಡಬೇಕಾದ ಶಿಕ್ಷೆಯ ಕುರಿತು ಕೇಳಿದುದೌಗಿತ್ತು, ಅವರು ಇಬ್‌ರಾಹೀಮೂ ಧರ್ಮ 
ಶಾಸ್ತ್ರಕ್ಕನುಸಾರ ಕಳ್ಳನಿಗೆ ಕೊಡುವ ಶಿಕ್ಷೆಯನ್ನು ಹೇಳಿದ್ದರು." ಇದುವೇ ದೇವ ಯುಕ್ತಿಯಾಗಿದ್ದು ಅನಂತರದ ಸೂಕ್ತವು ಅದನ್ನೇ 
ಸ್ಪಷ್ಟಪಡಿಸುತ್ತದೆ. 


ಕಾಂಡ -13 


3೨4 


299A TE د‎ 6p GE ںیئے دوہ ج‎ A> 1 
MEE SHS AES SDE op 


ಹಿಡಿಯುವುದು ಅವರಿಗೆ ಯೋಗ್ಯವಾಗಿರಲಿಲ್ಲ.6 ನಾವು ನಮಗಿಷ್ಟ ಬಂದವರ ಸ್ಥಾನವನ್ನು ಉನ್ನತಗೊಳಿಸುತ್ತೇವೆ. 
ಸಕಲ ಜ್ಞಾನಿಗಳಿಗಿಂತ ಮೇಲಾಗಿರುವ ರ್ವ ಸರ್ವಜ್ಞನಿದ್ದಾನೆ. 
(77) ಆ ಸಹೋದರರು ಹೇಳಿದರು, "ಈತನು ಕದ್ದರೆ ಆಶ್ಚರ್ಯವಿಲ್ಲ. ಇದಕ್ಕಿಂತ ಮುಂಚೆ ಇವನ 


60. ಅರ್ಥಾತ್‌- ತಮ್ಮ ಒಂದು ಖಾಸಗಿ ವಿಷಯದಲ್ಲಿ ಈಜಿಪ್ಟ್‌ನ ರಾಜಶಾಸನ ಪ್ರಕಾರ ನಡೆಯುವುದು ಹ, ಯೂಸುಫ್‌ರ(ಅ) 
ಪ್ರವಾದಿತ್ವ ಸ್ಥಾನಕ್ಕೆ ಭೂಷಣವಾಗಿರವಿಲ್ಲ. ತಮ್ಮ ಸಹೋದರನನ್ನು ತಡೆದು ನಿಲ್ಲಿಸಲು ಅವರು ಸ್ವತಃ ತಯಾರಿಸಿದ್ದ ಯೋಜನೆಯಿಂದಲೇ 
ಸಹೋದರನನ್ನು ತಡೆಯಲು ಸಾಧ್ಯವಿತ್ತಾದರೂ ಅದರಲ್ಲೊಂದು ತೊಡಕಿತ್ತು, ಅದಕ್ಕಾಗಿ ಅವರು ಈಜಿಪ್ಟ್‌ ದೊರೆಯ 
ದಂಡಸಂಹಿತೆಯನ್ನು ಪ್ರಯೋಗಿಸಬೇಕಾಗುತ್ತಿತ್ತು. ಇಸ್ಲಾಮೇತರ ಶಾಸನದ ಸ್ಥಾನದಲ್ಲಿ ಇಸ್ಲಾಮ ಶರೀಅತನ್ನು ಜಾರಿಗೊಳಿಸಲಿಕ್ಕಾಗಿ 
ರಾಜ್ಯಾಧಿಕಾರವನ್ನು ಕೈಗೆತ್ತಿಕೊಂಡಿರುತ್ತಾ ಹೀಗೆ ಮಾಡುವುದು ಅವರ ಪ್ರವಾದಿತ್ವ ಸ್ಥಾನಕ್ಕೆ ಅನುಗುಣವಾಗಿರಲಿಲ್ಲ, ಅಲ್ಲಾಹನು 
ಇಚ್ಛಿಸುತ್ತಿದ್ದರೆ, ತನ್ನ ಪ್ರವಾದಿಯನ್ನು ಈ ಅನುಚಿತ ತಪ್ಪಿಗೊಳಗಾಗಲು ಬಿಟ್ಟು ಬಿಡುತ್ತಿದ್ದನು. ಆದರೆ ಅವನು ಅವರ ಮೇಲೆ 
ಈ ಕಳಂಕವಿರಲು ಇಷ್ಟಪಡಲಿಲ್ಲ. ಆದುದರಿಂದ ಅವನು ತನ್ನ ಯುಕ್ತಿಯಿಂದ ಸಾಂದರ್ಭಿಕವಾಗಿ ಹ. ಯೂಸುಫ್‌ರ(ಅ) 
ಸಹೋದರರೊಡನೆಯೇ ಕಳ್ಳನಿಗೆ ವಿಧಿಸಬೇಕಾದ ಶಿಕ್ಷೆಯನ್ನು ಕೇಳುವಂತೆ ಮಾಡಿದನು. ಅವರು ಇಬ್‌ರಾಹೀಮೊ ಶರೀಅತ್‌ನ 
ನಿಯಮವನ್ನು ಹೇಳಿದರು. ಇದನ್ನೇ ಅನಂತರದ ಎರಡು ಸೂಕ್ತಗಳಲ್ಲಿ ಅಲ್ಲಾಹನು ತನ್ನ ಉಪಕಾರ ಹಾಗೂ ಸುಜ್ಞಾನದ ಹಿರಿಮೆ 
ಎಂದಿದ್ದಾನೆ. ಇಲ್ಲಿ ಕೆಲವು ವಿಷಯಗಳ ವಿವರಣೆಯ ಅಗತ್ಯವಿರುವುದರಿಂದ ಅವುಗಳ ಕುರಿತು ಇಲ್ಲಿ ಸಂಕ್ಷಿಪ್ತವಾಗಿ ಚರ್ಚಿಸಲಾಗಿದೆ: 

1) ಸಾಮಾನ್ಯವಾಗಿ ಈ ಸೂಕ್ತದ ಅನುವಾದ ಹೀಗೆ ಮಾಡಲಾಗುತ್ತದೆ: "ಯೂಸುಫ್‌ರು(ಅ) ಅರಸನ ಕಾನೂನಿನ ಪ್ರಕಾರ 
ಅವರ ತಮ್ಮನನ್ನು ತಡೆಹಿಡಿಯುವಂಶಿರಲಿಲ್ಲ." ಅರ್ಥಾತ್‌- 'ಮಾಕಾನ ಲಿಯಲ್‌ಖುದ' ಎಂಬ ಪದವನ್ನು ಅನುವಾದಕರೂ 
ವ್ಯಾಖ್ಯಾನಕಾರರೂ. ಶಕ್ತಿರಾಹಿತ್ಮದ ಅರ್ಥದಲ್ಲಿ ತೆಗೆದುಕೊಳ್ಳುತ್ತಾರೆಯೇ ವಿನಾ ಸ್ವಾಸ್ಕ್ಯರಾಹಿತ್ಯ ಮತ್ತು ಔಚಿತ್ಯರಾಹಿತ್ಮವೆಂಬ 
ಅರ್ಥದಲ್ಲಿ ತೆಗೆದುಕೊಳ್ಳುವುದಿಲ್ಲ. ಆದರೆ ಮೊದಲನೆಯದಾಗಿ ಈ ಅನುವಾದ ಮತ್ತು ವ್ಯಾಖ್ಯಾನ ಅರಬೀ ನುಡಿಗಟ್ಟಿನ ಹಾಗೂ 
ಕುರ್‌ಆನಿನ ಪ್ರಯೋಗದ ದೃಷ್ಟಿಯಿಂದ ಸರಿಯಲ್ಲ. ಏಕೆಂದರೆ ಅರಬೀ ಭಾಷೆಯಲ್ಲಿ ಸಾಮಾನ್ಯವಾಗಿ 'ಮಾಕಾನಲಹೂ' ಎಂಬುದು 
'ಮಾಯಂಬಗೀಲಹೂ' 'ಮಾಸಹ್ನಲಹೂ' 'ಮಸ್ತಕಾಮಲಹೂ' ಎಂಬಿತ್ಕಾದಿ ಅರ್ಥಗಳಲ್ಲಿ ಬರುತ್ತದೆ. ಕುರ್‌ಆನಿನಲ್ಲೂ ಇದು ಹೆಚ್ಚಾಗಿ 
ಇದೇ ಅರ್ಥದಲ್ಲಿ ಬಂದಿದೆ. ಉದಾ:- ಮಾಕಾನಲ್ಲಾಹು ಅಂಯ್ಯ್ಕತ್ತಖದ ಮಿಂವಲದಿನ್‌ - ಮಾಕಾನ ಲನಾಲನ್ನುಶ್ರಿಕ ಬಿಲ್ಲಾಹಿ 
ಮಿನ್‌ಶೈಇನ್‌ - ಮಾಕಾನಲ್ಲಾಹು ಲಿಯುತ್‌ಲಿಯಲಕುಮ್‌ ಅಲಲ್‌ ಗೈಬಿ - ಮಾಕಾನಲ್ಲಾಹು ಲಿಯುಲೀಲ ಈಮಾನಕುಮ್‌ - 
ಫಮಾಕಾನಲ್ಲಾಹು ಲಿಯರಖ್‌ಲಿಮಹುಮ್‌ - ಮಾಕಾನಲ್ಲಾಹು ಲಿಯದರಲ್‌ ಮೂಮಿನೀನ ಅಲಾಮಾ ಅನ್‌ತುಮ್‌ رات‎ - 
ಮಾಕಾನಲಿಮೂಮಿನಿನ್‌ ಅಂಯ್ಯಕ್ತುಲ ಮೂಮಿನಾ. ಎರಡನೆಯದಾಗಿ, ಇದಕ್ಕೆ ಇಂಥ ಅರ್ಥಕೊಟ್ಟರೆ ವಿಷಯವೂ ಸಂಪೂರ್ಣ 
ಅರ್ಥಹೀನವಾಗುತ್ತದೆ. ರಾಜನ ಕಾನೂನಿನಂತೆ ಕಳ್ಳನನ್ನು ಹಿಡಿಯಲಾಗದಿರುವುದಕ್ಕೆ ಕಾರಣವಾದರೂ وت‎ ಕಳ್ಳನನ್ನು ಸೆರೆಹಿಡಿಯಲು 
ಅನುಮತಿಸದ ಕಾನೂನಿರುವ ಸರಕಾರ ಜಗತ್ತಿನಲ್ಲಿ ಎಂದಾದರೂ ಎಲ್ಲಾದರೂ ಇದ್ದಿರಬಹುದೆ? 

2) ಅಲ್ಲಾಹನು ರಾಜಕಾನೂನಿಗೆ 'ದೀನುಲ್‌ ಮಲಿಕ್‌' ಎಂಬ ಪದಪ್ರಯೋಗ ಮಾಡಿ 'ಮಾಕಾನ ಲಿಯಲ್‌ಖುದ' ಎಂಬ 
ಪದದಿಂದ ಪಡೆಯಬೇಕಾದ ಅರ್ಥದ ಕಡೆಗೆ ತಾನೇ ಸೂಚನೆ ಕೊಟ್ಟಿದ್ದಾನೆ. ದೇವ ಪ್ರವಾದಿಯು ಈ ಭೂಮಿಯ ಮೇಲೆ. 
'ದೇವ ಧರ್ಮ'(ದೀನುಲ್ಲಾಃ ಹ್‌)ವನ್ನು ಜಾರಿಗೊಳಿಸಲಿಕ್ಕಾಗಿ ನಿಯೋಗಿಸಲ್ಪಟ್ಟಿರುತ್ತಾರೆಯೇ ಹೊರತು 'ರಾಜಧರ್ಮ'(ದೀನುಲ್‌ ಮಲಿಕ್‌)ವನ್ನು 
ಜಾರಿಗೊಳಿಸುವುದಕ್ಕಲ್ಲ ಎಂಬುದು ಖಚಿತ. ಪರಿಸ್ಥಿತಿಯ ಒತ್ತಡದಿಂದಾಗಿ ಅವನಿಗೆ ಅವನ ಸಾಮ್ರಾಜ್ಯದಲ್ಲಿ ಅಷ್ಟರವರೆಗೆ 
ದೀನುಲ್‌ಮಲಿಕ್‌ನ ಸ್ಥಾನದಲ್ಲಿ 'ದೀನುಲ್ಲಾಹ'ನ್ನು ಸಂಪೂರ್ಣವಾಗಿ ಜಾರಿಗೆ ತರಲು ಅಸಾಧ್ಯವಾಗಿ ಬಿಟ್ಟಿದ್ದರೂ, ತನ್ನ ಖಾಸಗಿ 
ವಿಷಯದಲ್ಲಿ 'ದೀನುಲ್‌ ಮಲಿಕ್‌'ನಂತೆ ನಡೆಯುವುದು ಕನಿಷ್ಠಪಕ್ಷ ಪ್ರವಾದಿಯ ಕೆಲಸವಾಗಿದ್ದಿಲ್ಲ. ಆದುದರಿಂದ 
ಹ. ಯೂಸುಫರು(ಅ) 'ದೀನುಲ್‌ ಮಲಿಕ್‌'ನ ಪ್ರಕಾರ ತನ್ನ ತಮ್ಮನನ್ನು ಹಿಡಿಯದಿದ್ದುದು 'ದೀನುಲ್‌ ಮಲಿಕ್‌'ನಲ್ಲಿ ಅದಕ್ಕೆ 


ಬ" 


ಅವಕಾಶವಿಲ್ಲದ ಕಾರಣದಿಂಬಾಗಿರಲಿಲ್ಲ. ಓರ್ವ ಪ್ರವಾದಿಯೆಂಬ ನೆಲೆಯಲ್ಲಿ ತಮ್ಮ ಖಾಸಗಿ ವಿಷಯದ ಮೇರೆಯೊಳಗಾದರೂ 


ಕಾಂಡ-13 


12. ಯೂಸುಫ್‌ 761 


£8 7 
aé pd 


>» رد 2ھ کی‎ ಜಟ 3 22ಸಿ ೭,54 1د 7د‎ ೨ 
W) gly اعلم‎ AA 64S قال اِئٹم‎ yr 0971 


ಅಣ್ಣನೂ (ಯೂಸುಫ್‌) ಕಳವು ಮಾಡಿದ್ದಾನೆ." ಯೂಸುಪ್‌, ಅವರ ಈ ಮಾತನ್ನು ನುಂಗಿಕೊಂಡರು. 


ದೇವಧರ್ಮವನ್ನು ಅನುಸರಿಸುವುದು ಅವರ ಮೇಲೆ ಕಡ್ಡಾಯವಾಗಿತ್ತು. 'ದೀನುಲ್‌ ಮಲಿಕ್‌'ನ ಅನುಸರಣೆ ಅವರಿಗೆ ಎಷ್ಟು 
ಮಾತ್ರಕ್ಕೂ ಭೂಷಣವಾಗಿರಲಿಲ್ಲ. 

3) ಇಲ್ಲಿ ರಾಷ್ಟ್ರೀಯ ಕಾನೂನು (೩೪ ಂ (he Land) ಎಂಬುದಕ್ಕೆ 'ದೀನ್‌' ಎಂಬ ಪದವನ್ನು ಪ್ರಯೋಗಿಸಿ ಅಲ್ಲಾಹನು 
'ದೀನ್‌' ಎಂಬುದರ ಅರ್ಥವೈಶಾಲ್ಕವನ್ನು ಸಂಪೂರ್ಣವಾಗಿ ವಿವರಿಸಿರುತ್ತಾನೆ. ಇದರಿಂದ ಪ್ರವಾದಿಗಳು ಸಾರಿದ ಧರ್ಮಾಹ್ವಾನದ 
ವ್ಯಾಪ್ತಿಯನ್ನು ಕೇವಲ ಸಾಮಾನ್ಯ ಮತೀಯ ಅರ್ಥದಲ್ಲಿ ಏಕದೇವಾರಾಧನೆ ಮೂಡಿಸುವ ಹಾಗೂ ಕೆಲವು ಮತೀಯ ನಂಬಿಕೆ ಮತ್ತು 
ಸಂಪ್ರದಾಯಗಳನ್ನು ಆಚರಿಸುವಂತೆ ಮಾಡುವುದಕ್ಕೆ ಪರಿಮಿತಗೊಳಿಸುವವರ ಕಲ್ಪನೆಯ ಮೂಲೋತ್ಪಾಟನೆಯಾಗುತ್ತದೆ. ಇಂತಹವರು 
ಮಾನವ ನಾಗರಿಕತೆ, ರಾಜಕೀಯ, ಜನಜೀವನ, ನ್ಯಾಯಾಂಗ ಶಾಸನ, ಹಾಗೂ ಇನ್ನಿತರ ಲೌಕಿಕ ವಿಷಯಗಳಿಗೆ ಧರ್ಮದೊಂದಿಗೆ 
ಸಂಬಂಧವೇ ಇಲ್ಲವೆಂದು ತಿಳಿಯುತ್ತಾರೆ. ಒಂದು ವೇಳೆ ಇದ್ದರೂ ಈ ವಿಷಯಗಳ ಬಗ್ಗೆ ಇರುವ ಮಾರ್ಗದರ್ಶನಗಳು ಕೇವಲ 
ಐಚ್ಛಕ ಸಲಹೆಗಳಾಗಿದ್ದು ಅವುಗಳಂತೆ ನಡೆದರೆ ಒಳ್ಳೆಯದು, ಆದರೆ ಅದನ್ನು ಬಿಟ್ಟು ತಾವೇ ಮಾಡಿಕೊಂಡ ಸಿದ್ಧಾಂತಗಳನ್ನು 
ಸ್ವೀಕರಿಸಿಕೊಳ್ಳುವುದರಿಂದೇನೂ ತೊಂದರೆಯಿಲ್ಲವೆಂದು ಭಾವಿಸುತ್ತಾರೆ. ಇಲ್ಲಿ ಅಲ್ಲಾಹನು ಸುಸ್ಪಷ್ಟವಾಗಿ ನಮಾರ್‌, ಉನಿವಾಸ್ಯತ 
ಹಜ್ಜ್‌ ಯಾತ್ರೆ ಇತ್ಯಾದಿ ದೀನ್‌(ಧರ್ಮ) ಆಗಿರುವಂತೆಯೇ ಸಾಮಾಜಿಕ ವ್ಯವಸ್ಥೆ ಮತ್ತು ರಾಜಕೀಯ ವ್ಯವಸ್ಥೆಯನ್ನು ನಡೆಸು 
ಬಗ್ಗೆ ಇರುವ ಕಾನೂನು ಕೂಡಾ ದೀನ್‌(ಧರ್ಮ) ಆಗಿರುತ್ತದೆಂದು ತೋರಿಸುತ್ತಿದ್ದಾನೆ. 

4) ಅಷ್ಟರವರೆಗೆ ಈಜಿಪ್ಟ್‌ ಸಾಮ್ರಾಜ್ಯದಲ್ಲಿ 'ದೀನುಲ್‌ ಮಲಿಕ್‌'(ರಾಜಧರ್ಮ) ಜಾರಿಯಲ್ಲಿತ್ತು; ಅದನ್ನು 
"| ಹ. ಯೂಸುಫ್‌ರು(ಅ) ಸ್ವತಃ ಜಾರಿಗೊಳಿಸುತ್ತಿದ್ದರು [ಹಾಗಿದ್ದರೂ ಅವರು ಅದನ್ನೇ ಜಾರಿಯಲ್ಲಿರಿಸಲಿಚ್ಛಿಸುತ್ತಿದ್ದರೆಂಬುದು 
ಸರಿಯಲ್ಲ.] ಹ. ಯೂಸುಫ್‌ರು(ಅ) ದೇವಧರ್ಮವನ್ನು ಜಾರಿಗೊಳಿಸಲಿಕ್ಕಾಗಿಯೇ ನಿಯುಕ್ತರಾದವರು. ಅವರ ಪ್ರವಾದಿತ್ವದ 
ಗುರಿಯೂ ಅವರ ಆಡಳಿತದ ಉದ್ದೇಶವೂ ಅದೇ ಆಗಿತ್ತು. ಆದರೆ ಒಂದು ದೇಶದ ವ್ಯವಸ್ಥೆಯನ್ನು ಕಾರ್ಯತಃ ದಿನಬೆಳಗಾದೊಡನೆ 
ಬದಲಾಯಿಸಿಬಿಡಲು ಸಾಧ್ಯವಿಲ್ಲ. ಸ್ವಯಂ ಮುಹಮ್ಮದ್‌ ಪೈಗಂಬರರಿಗೂ(ಸ) ಅರೇಬಿಯಾದ ಜೀವನ ವ್ಯವಸ್ಥೆಯಲ್ಲಿ ಸಂಪೂರ್ಣ 
ಇಸ್ಲಾಮೂ ಕ್ರಾಂತಿ ಸಾಧನೆಗೆ 9-10 ವರ್ಷಗಳು ತಗಲಿರುವುದಕ್ಕೆ ಇತಿಹಾಸವು ಸಾಕ್ಟಿಯಾಗಿಲ್ಲವೇ? ತನ್ಮಧ್ಯೆ ಅಂತಿಮ ಪ್ರವಾದಿಯವರ(ಸ) 
ಆಡಳಿತ ಕಾಲದಲ್ಲಿಯೇ ಕೆಲವು ವರ್ಷ ಮದ್ಯಪಾನ ಜಾರಿಯಲ್ಲಿತ್ತು. ಬಡ್ಡಿಯ ವ್ಯವಹಾರ, ನಡೆಯುತ್ತಲಿತ್ತು. ಅಜ್ಞಾನ ಕಾಲದ 
ವಾರೀಸು ಕಾನೂನು ಜಾರಿಯಲ್ಲಿತ್ತು. ವಿವಾಹ ಮತ್ತು ವಿಚ್ಛೇದನದ ಹಳೆಯ ನಿಯಮಗಳೇ ನಡೆಯುತ್ತಿದ್ದುವು, ಅಕ್ರಮ 
ಲೇವಾದೇವಿಯ ಅನೇಕ ರೂಪಗಳು ಚಾಲ್ತಿಯಲ್ಲಿದ್ದುವು. ನಾಗರಿಕ ಮತ್ತು ದಂಡನಾ ಕಾಯ್ದೆಗಳೆಲ್ಲಾ ಇಸ್ಲಾಮೊ ಕ್ರಮದಲ್ಲೇ 
ಪ್ರಾರಂಭದಿಂದಲೇ ಜಾರಿಗೆ ಬರಲಿಲ್ಲ. ಇದೇ ರೀಶಿಯಲ್ಲಿ ಹೆ. ಯೂಸುಫ್‌ರ(ಅ) ರಾಜ್ಯಾಡಳಿತ ಆರಂಭದ 8-9 ವರ್ಷಗಳ ತನಕ 
ಈಜಿಪ್ಟ್‌ ದೊರೆತನದ ಹಳೆಯ ಕಾನೂನುಗಳೇ ಜಾರಿಯಲ್ಲಿದ್ದರೆ ಅದರಲ್ಲಿ ಆಶ್ಮರ್ಯವೇನಿದೆ? ಇನ್ನು ದೇಶದಲ್ಲಿ ರಾಜಧರ್ಮವು 
ಜಾರಿಯಲ್ಲಿದ್ದ ಕಾಲದಲ್ಲಿ ಹ. ಯೂಸುಫರಿಗ(ಅ) ತಮ್ಮ ಖಾಸಗಿ ವಿಷಯದಲ್ಲಿ ಅದರಂತೆ ನಡೆಯುವುದು ಯೋಗ್ಯವಾಗಿರಲಿಲ್ಲವೇ? 
ಎಂಬ ಪ್ರಶ್ನೆ. ಈ ಪ್ರಶ್ನೆಗೂ ಹ. ಮುಹಮ್ಮದ್‌ರ(ಸ) ಪದ್ಧತಿಯ ಬಗ್ಗೆ ವಿವೇಚಿಸಿದಾಗ ಸುಲಭವಾಗಿ ಉತ್ತರ ಸಿಗುತ್ತದೆ. 
ಪ್ರವಾದಿವರ್ಯರ(ಸ) ಆಡಳಿತದ ಆರಂಭ ಕಾಲದಲ್ಲಿ ಇಸ್ಲಾಮೊ ಕಾನೂನುಗಳು ಜಾರಿಗೆ ಬರುವ ವರೆಗೆ ಜನರು ಹಳೆಯ ಪದ್ಧತಿಯಂತೆ 
ಮದ್ಯಪಾನ ಮಾಡುತ್ತಿದ್ದರು. ಆದರೆ, ಪ್ರವಾದಿವರ್ಯರು(ಸ) ಕುಡಿದರೇ? ಜನರು ಬಡ್ಡಿಯ ವ್ಯವಹಾರ ನಡೆಸುತ್ತಿದ್ದರು. ಆದರೆ 
ಪ್ರವಾದಿವರ್ಯರು(ಸೆ) ಈ ವ್ಯವಹಾರ ಮಾಡಿದ್ದರೇ? ಜನರು ಮುತ್‌ಅ (ನಿಶ್ಚಿತ ಅವಧಿಯವರೆಗೆ ನಿಕಾಹ್‌) ಮಾಡುತ್ತಿ ದ್ದರು. ಇಬ್ಬರು 
ಸಹೋದರಿಯರನ್ನು ಒಬ್ಬನೇ ಏಕಕಾಲದಲ್ಲಿ ತನ್ನ ವಿವಾಹಬಂಧನದಲ್ಲಿರಿಸುತ್ತಿದ್ದನು. ಆದರೆ ಪ್ರವಾದಿವರ್ಯರು(ಸ) ಹೀಗೆ 
ಮಾಡಿದ್ದರೇ? ಇದರಿಂದ ನಮಗೆ ತಿಳಿಯುವುದೇನೆಂದರೆ, ಇಸ್ಲಾಮೊ ಪ್ರಚಾರಕನು ವ್ಯಾವಹಾರಿಕ ಅನನುಕೂಲತೆಯ ಕಾರಣದಿಂದ 
ಇಸ್ಲಾಮೊ ಆದೇಶಗಳನ್ನು ಹಂತಹಂತವಾಗಿ ಜಾರಿಗೆ ತರುವ ವಿಷಯ ಬೇರೆ. ಈ ಹಂತಗಳ ಕಾಲಾವಧಿಯಲ್ಲಿ ಅಜ್ಞಾನ 
ಸಂಪ್ರದಾಯಗಳಂತೆ ಸ್ವತಃ ನಡೆಯುವ ವಿಷಯ ಬೇರೆ. ಈ ಹಂತಗಳಲ್ಲಿ ವಿನಾಯಿತಿಗಳಿರುವುದು ಬೇರೆಯವರಿಗಾಗಿ. ಇನ್ನು ಧರ್ಮ 
ಪ್ರಚಾರಕನು ಯಾವುದನ್ನು ಅಳಿಸಿ ಹಾಕಲಿಕ್ಕಾಗಿ ಬಂದಿರುತ್ತಾನೋ ಅದನ್ನು ಸ್ವತಃ ಅವನೇ ಆಚರಿಸುತ್ತ ಶ್ರಿರುವುದು ಅವನಿಗೆ 
ಭೂಷಣವಲ್ಲ. 

61. ಇದನ್ನು ಅವರು ತಮಗಾದ ಅವಮಾನವನ್ನು ಅಳಿಸಲಿಕ್ಕಾಗಿ ಹೇಳಿದರು. ಮೊದಲು ನಾವು ಕಳ್ಳರಲ್ಲವೆಂದಿದ್ದರು. ಈಗ 


ಕಾಂಡ-13 


762 ಕುರ್‌ಆನ್‌ ವ್ಯಾಖ್ಯಾನ 


2 


‫7 
2724 


LAS ENR ANGE الا‎ 
AL AY ಸ SEES Soe & 
ee 2 AONE Hi SIG کاب رای‎ ೨ cera] bi 


ನಿಜಸ್ಥಿತಿಯನ್ನೂ ಬಹಿರಂಗಗೊಳಿಸಲಿಲ್ಲ. 'ಮಹಾ ನೀಚರು ನೀವು! (ನನ್ನ ಸಮ್ಮುಖದಲ್ಲೇ) ನೀವು ಹೊರಿಸುತ್ತಿರುವ 
ಅಪವಾದದ ನಿಜಸ್ಥಿತಿಯನ್ನು ಅಲ್ಲಾಹನು ಚೆನ್ನಾಗಿ ಬಲ್ಲವನಾಗಿರುತ್ತಾನೆ" ಎಂದಿಷ್ಟೆ (ಸ್ವಗತ) ಹೇಳಿಕೊಂಡು 
ಸುಮ್ಮನಾದರು. 

(78-79) ಅವರು ಹೇಳಿದರು, "ಓ ಅಧಿಕಾರಿಯೇ, (ಅಮೀರ್‌! ಇವನ ತಂದೆ ತುಂಬಾ 
ವಯೋವೃದ್ಧರು. ನೀವು ಇವನ ಸ್ಥಾನದಲ್ಲಿ ನಮ್ಮ ಪೈಕಿ ಯಾರನ್ನಾದರೂ ತಡೆದಿರಿಸಿಕೊಳ್ಳಿರಿ. ನಾವು ನಿಮ್ಮನ್ನು 
ಮಹಾ ಸಜ್ಜನರನ್ನಾಗಿ ಕಾಣುತ್ತೇವೆ." ಆಗ ಯೂಸುಫ್‌ ಹೇಳಿದರು, "ಶಾಂತಂ ಪಾಪಂ. ಬೇರೊಬ್ಬನನ್ನು ನಾವು 
ಇರಿಸಿಕೊಳ್ಳುವುದಾದರೂ ಹೇಗೆ? ನಾವು ನಮ್ಮ ಸೊತ್ತನ್ನು ಯಾರಲ್ಲಿ ಕಂಡೆವೋಲ್‌? ಅವನನ್ನು ಬಿಟ್ಟು 
ಬೇರೊಬ್ಬನನ್ನು ಇರಿಸಿಕೊಂಡರೆ ನಾವು ಅಕ್ರಮಿಗಳಾಗುವೆವು." 


(80-82) ಹೀಗೆ ಯೂಸುಫರಿಂದ ನಿರಾಶರಾದ ಮೇಲೆ ಅವರು ಒತ್ತಟ್ಟಿಗೆ ಹೋಗಿ ಪರಸ್ಪರ ಸಮಾಲೋಚನೆ 


ವಸ್ತು ಅವರ ತಮ್ಮನ ಚೀಲದಿಂದಲೇ ಹೊರಗೆ ಬಂದು ಬಿಟ್ಟಿತೆಂದು ತಿಳಿದಾಗ ಒಂದು ಸುಳ್ಳು ಹೇಳಿ ತಾವೇ ಆ ಸಹೋದರನಿಂದ 
ಬೇರ್ಪಟ್ಟುಕೊಂಡರು ಮತ್ತು ಅವನೊಂದಿಗೆ ಅವನ ಮುಂಚಿನ ಸೋದರನನ್ನೂ ಸೇರಿಸಿಕೊಂಡರು. ಹ. ಯೂಸುಫ್‌ರ(ಅ) 
ಅನುಪಸ್ಥಿತಿಯಲ್ಲಿ ಬಿನ್‌ಯಮೂನ್‌ನೊಂದಿಗೆ ಆ ಅಣ್ಣಂದಿರ ವರ್ತನೆ ಹೇಗಿದ್ದಿರಬಹುದೆಂದು ಇದರಿಂದ ತಿಳಿಯುತ್ತದೆ. ಈ 
ಕಾರಣದಿಂದಾಗಿಯೇ ತಮ್ಮನು ಅವರೊಂದಿಗೆ ಹೋಗಬಾರದೆಂದು ಹ. ಯೂಸುಪಫರು(ಅ) ಬಯಸಿರಬಹುದು. 

62. ಇಲ್ಲಿ 'ಅಯೀರು್‌' ಎಂಬ ಪದವನ್ನು ಹ. ಯೂಸುಫ್‌ರಿಗೆ(ಅ) ಉಪಯೋಗಿಸಲಾಗಿದೆ. ಈ ಕಾರಣಕ್ಕಾಗಿ ಮಾತ್ರ 
ವ್ಯಾಖ್ಯಾನಕಾರರು ರುುಲೇಖಳ ಪತಿ ಮುಂಚೆ ಇದ್ದ ಸ್ಥಾನದಲ್ಲೇ ಈಗ ಹೆ. ಯೂಸುಫ್‌(ಅ) ಇದ್ದರೆಂದು ಊಹಿಸಿಕೊಂಡರು. 
ತರುವಾಯ ಇದರ ಮೇಲೆ ಇನ್ನಷ್ಟು ಊಹೆಗಳ ಕಟ್ಟಡಗಳನ್ನು ಕಟ್ಟುತ್ತಾ ಮುಂಚಿನ ಅದೀರುಖ್‌ ತೀರಿ ಹೋದನೆಂದೂ ಹ. 
ಯೂಸುಫರು(ಅ) ಅವನ ಸ್ಥಾನದಲ್ಲಿ ನೇಮಕಗೊಂಡರೆಂದೂ ರುಲೇಖಾ ಪವಾಡದಿಂದ ಪುನಃ ಯುವತಿಯಾದಳೆಂದೂ ಈಜಿಪ್ಟ್‌ನ 
ದೊರೆಯು ಅವಳ ವಿವಾಹವನ್ನು ಹೆ. ಯೂಸುಫರೊಂದಿಗೆ(ಅ) ಮಾಡಿಸಿದನೆಂದೂ ಹೇಳಿದರು. ಅಷ್ಟಕ್ಕೇ ಮುಗಿಸಲಿಲ್ಲ. ವಿವಾಹದ 
ಪ್ರಥಮರಾತ್ರಿ ಹ. ಯೂಸುಫ್‌(ಅ) ಮತ್ತು ರುುಲೇಖಾ ನಡುವೆ ನಡೆದಿದ್ದ ಮಾತುಕತೆ ಕೂಡಾ ಯಾವುದೋ ಮೂಲದಿಂದ ನಮ್ಮ 
ಕೆಲವು ವ್ಯಾಖ್ಯಾನಕಾರರಿಗೆ ಸಿಕ್ಕಿತು. ವಸ್ತುತಃ ಇವೆಲ್ಲ ಕೇವಲ ಕಪೋಲಕಲ್ಪನೆಯಾಗಿವೆ. 'ಅರೀರ್‌' ಎಂಬ ಪದವು ಕಜಿಪ್ಟ್‌ನಲ್ಲಿ 
ಯಾವುದಾದರೊಂದು ಹುದ್ದೆಯ ಹೆಸರಾಗಿರಲಿಲ್ಲ, 'ಉನ್ನತ ಅಧಿಕಾರ ಹೊಂದಿದವ ಎಂಬ ಅರ್ಥದಲ್ಲಿ ಅದು ಪ್ರಯೋಗವಾಗುತ್ತಿತ್ತೆಂದು 
ಹಿಂದೆ ಹೇಳಿದ್ದೇವೆ. ಬಹುಶಃ ನಮ್ಮಲ್ಲಿ 'ಸ್ವಾಮೊ' ಎಂದು ಹೇಳುವ ಹಾಗೆ ಈಜಿಪ್ಟ್‌ನಲ್ಲಿ ಉನ್ನತ ಸ್ಲಾನದವರಿಗೆ ಪ್ರಯೋಗಿಸಲಾಗುತ್ತಿದ್ದ 
ಪಾರಿಭಾಷಿಕ ಶಬ್ದಗಳಲ್ಲಿ ಅದು ಸೇರಿರಬಹುದು. ಅದರೆ ಅನುವಾದವನ್ನೇ ಕುರ್‌ಆನಿನಲ್ಲಿ 'ಅಯೀರು್‌' ಎಂದು ಮಾಡಿರಬಹುದು. 
ಇನ್ನು ರುಲೇಖಾಳೊಂದಿಗೆ ಆಗಿದೆಯೆನ್ನಲಾಗುವ ಹ. ಯೂಸುಫರ(ಲ) ವಿವಾಹದ ವಿಷಯ, ಈ ಕಟ್ಟುಕತೆಯ ಮೂಲವು ಬೈಬಲ್‌ 
ಮತ್ತು ತಲ್ಮೂದ್‌ನಲ್ಲಿ 'ಫೋತೀಫರಲ್‌'ನ ಪುತ್ರಿ 'ಆಸ್ನಾಥ್‌'ಳೊಂದಿಗೆ ಅವರ ವಿವಾಹದ ವರದಿಯಲ್ಲಿದೆ. ರುಲೇಖಾಳ ಗಂಡನ 
ಹೆಸರು 'ಫೋತೀಫಾರ್‌' ಆಗಿತ್ತು. ಇದು ಇಸ್ರಾಈಲೀ ವರದಿಗಳಿಂದ ಉಲ್ಲೇಖಗೊಂಡು ವ್ಯಾಖ್ಯಾನಕಾರರಿಗೆ ತಲುಪಿತು. ಬಾಯ್ದೆರೆ 
ಸುದ್ದಿಗಳ ನಿಯಮ ಪ್ರಕಾರ 'ಫೋತೀಫರಲ್‌' ಎಂಬುದು ಸುಲಭದಲ್ಲಿ 'ಪೂತೀಫಾರ್‌' ಆಯಿತು. ಮಗಳ ಸ್ಥಾನ ಪತ್ನಿಗೆ ಸಿಕ್ಕಿತು. 
ಪತ್ನಿಯಂತು 'ರುುಲೇಖಾ'ಳೇ : ಆಗಿದ್ದಳಷ್ಟೇ. ಆದುದರಿಂದ ಅವಳೊಂದಿಗೆ ಹ. ಯೂಸುಫ್‌ರ(ಅ) ವಿವಾಹ ಮಾಡಲಿಕ್ಕಾಗಿ 
ಫೂತೀಫಾರನನ್ನು ಕೊಲ್ಲಲಾಯಿತು. ಹೀಗೆ 'ಯೂಸುಫ್‌-ರುುಲೇಖಾ' ಕಥೆ ಪೂರ್ಣಗೊಳ್ಳುತ್ತದೆ! 

63. ಇಲ್ಲಿ ವಹಿಸಿರುವ ಎಚ್ಚರಿಕೆಯನ್ನು ಗಮನಿಸಿರಿ. 'ಕಳ್ಳೆ' ಎನ್ನುವುದಿಲ್ಲ. 'ನಾವು ಸೊತ್ತನ್ನು ಯಾರಲ್ಲಿ ಕಂಡೆವೋ ಅವನನ್ನು! 


ಕಾಂಡ -13 


12. ಯೂಸುಫ್‌ - ور‎ 


سے 


>۶ عد2ھو‎ 28 ೨% pT 071ب‎ 
SSE SIA SST 
دخ‎ Wi HG 24 رن‎ 
3 انج‎ ಅಯಿ 12 45 GAR do فی‎ 


5 یکا‎ 7 PA 1 [Aa ೨೨8% ےط‎ 
Fuses tas Ga EGE 


st 5) 5ಂದಿಹಿ ; 
ಇ پھر اس‎ px ನ್‌್‌ مہ ۱ڈ‎ 
EASE EE قال بل‎ oI) 5 


ನಡೆಸತೊಡಗಿದರು. ಅವರಲ್ಲಿ ಎಲ್ಲರಿಗೂ ಹಿರಿಯನಾಗಿದ್ದವನು ಹೇಳಿದನು, "ನಿಮ್ಮ ತಂದೆ ನಿಮ್ಮೊಡನೆ 
ಅಲ್ಲಾಹನ ಹೆಸರಲ್ಲಿ ಪ್ರಮಾಣ ವಚನ ಪಡೆದಿರುವುದು ನಿಮಗೆ ತಿಳಿದಿಲ್ಲವೇ? ಇದಕ್ಕೆ ಮುಂಚೆ ಯೂಸುಫನ 
ವಿಷಯದಲ್ಲಿ ನೀವು ಮಾಡಿರುವುದೆಲ್ಲವೂ ನಿಮಗೆ ತಿಳಿದಿದೆ. ಇನ್ನು ನನ್ನ ತಂದೆಯವರು ನನಗೆ ಅನುಮತಿ 
ಕೊಡುವವರೆಗೆ ಅಥವಾ ಅಲ್ಲಾಹನೇ ನನ್ನ ಬಗ್ಗೆ ತೀರ್ಮಾನ ಮಾಡುವವರೆಗೆ ನಾನು ಇಲ್ಲಿಂದ ಎಷ್ಟು ಮಾತ್ರಕ್ಕೂ 
ಹೋಗಲಾರೆ. ಅಲ್ಲಾಹ್‌ ಅತ್ಯುತ್ತಮ ತೀರ್ಪುಗಾರನು. ನೀವು ಮರಳಿ ಹೋಗಿ ತಂದೆಯವರೊಡನೆ, ಅಪ್ಪಾ, 
ನಿಮ್ಮ ಮಗನು ಕಳವು ಮಾಡಿದ್ದಾನೆ. ಅವನು ಕಳವು ಮಾಡುತ್ತಿರುವುದನ್ನು ನಾವು ನೋಡಲಿಲ್ಲ. ನಮಗೆ 
ತಿಳಿದುದನ್ನು ಮಾತ್ರ ನಾವು ಹೇಳುತ್ತೇವೆ. ಅದೃಶ್ಯವಾಗಿರುವುದರ ಬಗ್ಗೆ ಮೇಲ್ಲೋಟವಹಿಸಲು ನಮ್ಮಿಂದ 
ಸಾಧ್ಯವಿರಲಿಲ್ಲ. ತಾವು ನಾವಿದ್ಧ ನಾಡಿನ ಜನರೊಡನೆಯೂ ನಾವು ಯಾವ ಯಾತ್ರಾ ತಂಡದೊಂದಿಗೆ 
ಬಂದಿದ್ದೇವೋ ಅವರೊಡನೆಯೂ ಕೇಳಿಕೊಳ್ಳಿರಿ. ನಾವು ಸಂಪೂರ್ಣ ಸತ್ಯವಾದಿಗಳು ಎಂದು ಹೇಳಿರಿ" ಎಂದನು. 


Pa 


ಎಂದು ಮಾತ್ರ ಹೇಳಲಾಗಿದೆ. ಇದನ್ನೇ ಧಾರ್ಮಿಕ ಪಾರಿಬಾಷಿಕದಲ್ಲಿ 'ಕೌರಿಯಃ' ಎನ್ನುತ್ತಾರೆ. ಅರ್ಥಾತ್‌- 'ವಾಸ್ತವಿಕತೆಯನ್ನು 
ಮರೆಸುವುದು' ಅಥವಾ 'ಯಥಾರ್ಥವನ್ನು ಅಡಗಿಸುವುದು' ಅಂದರೆ ಒಬ್ಬ ಮರ್ದಿತನನ್ನು ಮರ್ದಕನಿಂದ ರಕ್ಷಿಸಲು ಅಥವಾ ದೊಡ್ಡ 
ಅಕ್ರಮವನ್ನು ತಡೆಗಟ್ಟಲು ಸಂಭವಿಸದಿದ್ದ ಏನಾದರೊಂದನ್ನು ಹೇಳುವುದು ಅಥವಾ ಯಥಾರ್ಥಕ್ಕೆ ವಿರುದ್ಧ ನೆಪ ಹೂಡುವುದು. 
ಇಂತಹ ಸಂದರ್ಭದಲ್ಲಿ ಒಬ್ಬ ಧರ್ಮನಿಷ್ಠನು ಸ್ಪಷ್ಟವಾಗಿ ಸುಳ್ಳಾಡುವುದನ್ನು ವರ್ಜಿಸುತ್ತ ವಸ್ತುಸ್ಥಿತಿಯನ್ನು ಅಡಗಿಸಿ ಕೆಡುಕನ್ನು 
ನಿವಾರಿಸಲಾಗುವಂತೆ ಮಾತಾಡುವನು ಅಥವಾ ಪ್ರಯತ್ನಿಸುವನು. ಹೀಗೆ ಮಾಡುವುದು ಧಾರ್ಮಿಕವಾಗಿಯೂ ನೈಶಿಕವಾಗಿಯೂ ಸರಿ. 
ಆದರೆ ಅದು ಸೀಮಿತ ಉದ್ದೇಶ ಸಾಧಿಸಲಿಕ್ಕಾಗಿ ಮಾತ್ರವಿರಬಾರದು, ಅದು ಯಾವುದಾದರೊಂದು ದೊಡ್ಡ ಕೆಡುಕನ್ನು | 
ನಿವಾರಿಸಲಿಕ್ಕಾಗಿರಬೇಕು. ಈಗ ಈ ಒಟ್ಟು ಪ್ರಕರಣದಲ್ಲಿ ಹ. ಯೂಸುಫ್‌ರು(ಅ) ಧರ್ಮಸಮ್ಮತವಾದ 'ತೌರಿಯ?ದ ಶರತ್ತುಗಳನ್ನು 
ಹೇಗೆ ಪೂರೈಸಿದರೆಂದು ನೋಡೋಣ. ತಮ್ಮನ ಒಪ್ಪಿಗೆ ಪಡೆದು ಲೋಟೆಯನ್ನು ಅವರು ಅವನ ಸರಕಿನಲ್ಲಿ ಇರಿಸಿದರು. ಆದರೆ 
ನೌಕರರೊಡನೆ ಅವನ ಮೇಲೆ ಕಳವಿನ ಆರೋಪ ಹೊರಿಸಬೇಕೆಂದು ಹೇಳಲಿಲ್ಲ. ಅನಂತರ ಸರಕಾರಿ ನೌಕರರು ಕಳವು-ಮಾಡಿದ 
ಆರೋಪದಲ್ಲಿ ಜನರನ್ನು ಹಿಡಿದು ತಂದಾಗ ಸದ್ದಿಲ್ಲದೆ ಅವರ ತಪಾಸಣೆ ನಡೆಸಿದರು. ಇನ್ನು ಆ ಸಹೋದರರು ಬಿನ್‌ ಯವೊನನ 
ಸ್ಥಾನದಲ್ಲಿ ನಮ್ಮ ಪೈಕಿ ಯಾರನ್ನಾದರೂ ತಡೆದಿರಿಸಿಕೊಳ್ಳಿರಿ ಎಂದಾಗ - ಯಾರ ಸರಕಿನಿಂದ ನಿಮ್ಮ ವಸ್ತು ಸಿಗುವುದೋ ಅವನನ್ನೇ 
ಇರಿಸಿಕೊಳ್ಳಿರೆಂದು ನೀವೇ ಹೇಳಿರುತ್ತೀರಿ. ಈಗ ಬಿನ್‌ ಯಮೂನ್‌ನ ಸರಕಿನಿಂದ ನಮ್ಮ ವಸ್ತು ಸಿಕ್ಕಿದೆ. ಆದುದರಿಂದ ಅವನನ್ನೇ 
ನಾವು ಇರಿಸಿಕೊಳ್ಳುತ್ತೇವೆ. ಅವನ ಸ್ಥಾನದಲ್ಲಿ ಬೇರೆಯವನನ್ನು ನಾವು ಇರಿಸಿಕೊಳ್ಳುವುದಾದರೂ ಹೇಗೆ? ಎಂದು ಹೇಳಿ ಅವರ 
ಮಾತನ್ನು ಅವರಿಗೇ ತಿರುಗಿಸಿ ಹೇಳಿದರು. ಇಂತಹ 'ತೌರಿಯ?ದ ಉದಾಹರಣೆಗಳು ಪ್ರವಾದಿವರ್ಯರು(ಸ) ಭಾಗವಹಿಸಿದ ಯುದ್ಧಗಳ 
ಸಂದರ್ಭದಲ್ಲಿ ಅವರಾಡಿದ ಮಾತುಗಳಲ್ಲೂ ಸಿಗುತ್ತವೆ. ಅವುಗಳನ್ನು ಯಾವ ಆಧಾರದಿಂದಲೂ ನೈತಿಕವಾಗಿ ದೋಷಪೂರ್ಣವೆನ್ನಲಾಗದು. 


ಕಾಂಡ -13 


764 ಕುರ್‌ಆನ್‌ ವ್ಯಾಖ್ಯಾನ 


1 ಫಿ 
اشکوای‎ 


اھ ا کا 


ا 


a) 


(83-87) ಈ ವೃತ್ತಾಂತವನ್ನು ಕೇಳಿ ತಂದೆಯು, "ವಾಸ್ತವದಲ್ಲಿ ನಿಮ್ಮ ಭ್ರಷ್ಟಚಿತ್ತವು ನಿಮಗೆ ಇನ್ನೊಂದು 
ದೊಡ್ಡ ವಿಷಯವನ್ನು ಸುಲಭಗೊಳಿಸಿಬಿಟ್ಟಿತು.” ಚಿಂತಿಲ್ಲ; ಇದನ್ನೂ ತಾಳಿಕೊಳ್ಳುವೆನು; ಚೆನ್ನಾಗಿ ತಾಳಿಕೊಳ್ಳುವೆನು. 
ಅಲ್ಲಾಹನು ಅವರೆಲ್ಲರನ್ನೂ ತಂದು ನನ್ನೊಂದಿಗೆ ಸೇರಿಸಿಬಿಡಲೂ ಬಹುದು. ನಿಶ್ಚಯವಾಗಿಯೂ ಅಲ್ಲಾಹನು 
ಸರ್ವಜ್ಞನಾಗಿದ್ದು ಅವನ ಎಲ್ಲಾ ಕಾರ್ಯಗಳೂ ಯುಕ್ತಿಪೂರ್ಣವಾಗಿರುತ್ತವೆ" ಎಂದು ಹೇಳಿದರು. ಅನಂತರ 
ಅವರು (ಯಲ್‌ಕೂಬರು) ಅವರಿಂದ ಮುಖ ತಿರುಗಿಸಿ ಕುಳಿತರು ಮತ್ತು 'ಹಾ! ಯೂಸುಫ್‌!' ಎಂದು 
ಪ್ರಲಾಪಿಸತೊಡಗಿದರು. ಅವರು ಒಳಗಿಂದೊಳಗೆ ಶೋಕಾತಿರೇಕದಿಂದ ಏದುಸಿರು ಬಿಡುತ್ತಿದ್ದರು ಮತ್ತು ಅವರ 
ಕಣ್ಣುಗಳು ಬಿಳುಪೇರಿ ಬಿಟ್ಟಿದ್ದುವು. ಪುತ್ರರು ಹೇಳಿದರು, "ಅಲ್ಲಾಹನಾಣೆ! ತಾವಂತು ಯೂಸುಫನನ್ನೇ ನೆನೆಸುತ್ತ 
ಅವನ ದುಃಖದಲ್ಲಿ ತಮ್ಮನ್ನು ತಾವೇ ಕರಗಿಸಿಬಿಡುವಿರಿ ಅಥವಾ ತಮ್ಮ ಜೀವವನ್ನೇ ನಾಶಗೊಳಿಸಿಕೊಳ್ಳುವಿರಿ." 
ಅವರು ಹೀಗೆ ಹೇಳಿದರು: "ನಾನು ನನ್ನ ತಲ್ಲಣ ಮತ್ತು ದುಃಖದ ಮೊರೆಯನ್ನು ಅಲ್ಲಾಹನ ಹೊರತು 
ಇನ್ನಾರೊಡನೆಯೂ ಇಡುವುದಿಲ್ಲ. ಅಲ್ಲಾಹನನ್ನು ನಾನು ತಿಳಿದುಕೊಂಡಂತೆ ನೀವು ತಿಳಿದಿಲ್ಲ. ಓ ನನ್ನ ಮಕ್ಕಳೇ, 
ನೀವು ಹೋಗಿ ಯೂಸುಫನನ್ನೂ ಅವನ ತಮ್ಮನನ್ನೂ ಪತ್ತೆಹಚ್ಚಿರಿ. ಅಲ್ಲಾಹನ ಅನುಗ್ರಹದಿಂದ ನಿರಾಶರಾಗಬೇಡಿರಿ. 
ಅವನ ಅನುಗ್ರಹದಿಂದ ಸತ್ಮನಿಷೇಧಿಗಳು ಮಾತ್ರ ನಿರಾಶರಾಗುತ್ತಾರೆ." 

(88-93) ಇವರು ಈಜಿಪ್ಪಿಗೆ ಹೋಗಿ ಯೂಸುಫರ ಮುಂದೆ ಹಾಜರಾಗಿ ಹೀಗೆ ಭಿನ್ನವಿಸಿದರು, 
"ಓ ಮಹಾನುಭಾವರೇ, ನಾವು ಮತ್ತು ನಮ್ಮ ಮಕ್ಕಳು ಮರಿಗಳು ಮಹಾ ಗಂಡಾಂತರದಲ್ಲಿ ಸಿಲುಕಿದ್ದೇವೆ. 


64. ಅರ್ಥಾತ್‌- ನಾನು ಚೆನ್ನಾಗಿ ಬಲ್ಲ ಸದ್ಗುಣ ಸಂಪನ್ನನಾದ ನನ್ನ ಮಗನು ಒಂದು ಲೋಟೆಯನ್ನು ಕದಿಯಬಹುದೆಂದು 
ತಿಳಿದುಕೊಳ್ಳುವುದು ನಿಮಗೆ ಬಹಳ ಸುಲಭ. ಇದಕ್ಕೆ ಮುಂಚೆ ಒಬ್ಬ ಸಹೋದರನನ್ನು ಕಾಣೆಯಾಗಿ ಮಾಡಿ ಅವನ ಅಂಗಿಗೆ ಕೃತಕ 
ರಕ್ತ ತಾಗಿಸಿ ತರುವುದೂ ನಿಮಗೆ ಸುಲಭವಾಗಿತ್ತು. ಈಗ ಇನ್ನೊಬ್ಬ ತಮ್ಮನ ಬಗ್ಗೆಯೂ, ಅವನು ನಿಜಕ್ಕೂ ಕಳ್ಳನೆಂದು ಒಪ್ಪಿ 
ಇಲ್ಲಿಗೆ ಬಂದು ಆ ಸುದ್ದಿಯನ್ನು ನನಗೆ ಶಿಳಿಸುವುದೂ ನಿಮಗೆ ಅದೇ ರೀತಿ ಸುಲಭವಾಗಿ ಬಿಟ್ಟಿದೆ. 


ಕಾಂಡ-13 


12. ಯೂಸುಫ್‌ 765 


3 


2مد 


Je SES ANS 
pH و‎ do! ss 


00 25 KT ben SS Oke) 
ನಾವು ಅತ್ಯಲ್ಪ ಬಂಡವಾಳ ತಂದಿದ್ದೇವೆ. ನೀವು ನಮಗೆ ಹೇರಳ ಧಾನ್ಯ ನೀಡಿರಿ ಮತ್ತು ನಮಗೆ ದಾನ ಮಾಡಿರಿ.$ 
ಅಲ್ಲಾಹ್‌ ದಾನ ಮಾಡುವವರಿಗೆ ಪ್ರತಿಫಲ ನೀಡುತ್ತಾನೆ." (ಇದನ್ನು ಕೇಳಿ ಯೂಸುಫರಿಗೆ ಸಹಿಸಲಾಗಲಿಲ್ಲ) 
ಅವರು (ಹೀಗೆ) ಹೇಳಿದರು: "ನೀವು ಅಜ್ಞಾನಿಗಳಾಗಿದ್ದಾಗ ಯೂಸುಫ್‌ ಮತ್ತು ಅವನ ತಮ್ಮನ ವಿಷಯದಲ್ಲಿ 
ಹೇಗೆ ವರ್ತಿಸಿದ್ದಿರೆಂದು ನಿಮಗೆ ತಿಳಿದಿದೆಯೇ?" (ಅವರು ಬೆರಗಾಗಿ ಕೇಳಿದರು) "ಏನು? ನೀವು ಯೂಸುಫರೇ?" 
(ಆಗ) ಅವರು, "ಹೌದು, ನಾನು ಯೂಸುಫ್‌ ಮತ್ತು ಇವನು ನನ್ನ ತಮ್ಮ. ಅಲ್ಲಾಹನು ನಮ್ಮ ಮೇಲೆ 
ಅನುಗ್ರಹ ತೋರಿದ್ದಾನೆ. ವಾಸ್ತವದಲ್ಲಿ ಭಯಭಕ್ಷಿ ಮತ್ತು ಸಹನೆಯಿಂದ ಕಾರ್ಯವೆಸಗಿದರೆ ಅಲ್ಲಾಹನ ಬಳಿ 
ಇಂತಹ ಸಜ್ಜನರ ಪ್ರತಿಫಲ ವೃರ್ಥಗೊಳ್ಳುವುದಿಲ್ಲ" ಎಂದರು. ಅವರು (ಹೀಗೆ) ಹೇಳಿದರು, "ಅಲ್ಲಾಹನಾಣೆ! 
ನಿಮಗೆ ಅಲ್ಲಾಹನು ನಮ್ಮ ಮೇಲೆ ಶ್ರೇಷ್ಠತೆ ದಯಪಾಲಿಸಿದ್ದಾನೆ. ನಿಜಕ್ಕೂ ನಾವು ಅಪರಾಧಿಗಳಾಗಿದ್ದೆವು." 
ಆಗ ಅವರು, "ಇಂದು ನಿಮ್ಮ ಮೇಲೆ ಯಾವ ದೋಪಾರೋಪಣೆಯೂ ಇಲ್ಲ. ಅಲ್ಲಾಹನು ನಿಮ್ಮನ್ನು ಕ್ಲೈಮಿಸಲಿ. 
ಅವನು ಎಲ್ಲರಿಗಿಂತಲೂ ಮಿಗಿಲಾದ ದಯಾಮಯನಾಗಿದ್ದಾನೆ. ಹೋಗಿರಿ, ನನ್ನ ಈ ಅಂಗಿಯನ್ನು ಕೊಂಡು 
ಹೋಗಿರಿ ಮತ್ತು ನನ್ನ ತಂದೆಯವರ ಮುಖದ ಮೇಲೆ ಹಾಕಿಬಿಡಿರಿ. ಅವರ ದೃಷ್ಟಿ وت‎ ಬರುವುದು ಮತ್ತು 
ನಿಮ್ಮ ಕುಟುಂಬದವರನ್ನೆಲ್ಲ ನನ್ನ ಬಳಿಗೆ ಕರೆತನ್ನಿರಿ" ಎಂದರು. 

(94-95) ಈ ಕಾರವಾನವು (ಈಜಿಪ್ಪಿನಿಂದ ಹೊರಟಾಗ) ಅವರ ತಂದೆಯು (ಕನ್‌ಆನ್‌ನಲ್ಲಿ ಹೀಗೆ) 
ಹೇಳಿದರು: "ನಾನು ಯೂಸುಫನ ಸುವಾಸನೆಯನ್ನು ಪಡೆಯುತ್ತಿದ್ದೇನೆ. ನೀವು ನನಗೆ ಮುದಿಭ್ರಾಂತಿ 


65. ಅರ್ಥಾತ್‌- ನಮ್ಮ ಮನವಿಯಂತೆ ತಾವೇನಾದರೂ ಕೊಟ್ಟರೆ ಅದು ನಿಮ್ಮ ದಾನವೋ ಎಂಬಂತಾಗುವುದು. ಈ ಧಾನ್ಯದ 
ಬೆಲೆಯ ರೂಪದಲ್ಲಿ ನಾವು ಕೊಡುತ್ತಿರುವ ಮೊತ್ತ ನಮಗೆ ಅಗತ್ಕವಿರುವಷ್ಟು ಧಾನ್ಯಕ್ಕೆ ಖಂಡಿತ ಸಮಾನವಾಗಿಲ್ಲ. 

66. ಇದರಿಂದ ಸನ್ಮಾನ್ಮ ಪ್ರವಾದಿಗಳ ಅಸಾಧಾರಣ ಶಕ್ತಿ ಸಾಮರ್ಥ್ಯಗಳನ್ನು ಅಂದಾಜಿಸಬಹುದು. ಯಾತ್ರಿಕ ತಂಡವು ಹ. 
ಯೂಸುಫ್‌ರ(ಅ) ಅಂಗಿಯನ್ನು ತೆಗೆದುಕೊಂಡು ಈಜಿಪ್ಪನಿಂದ ಹೊರಟಿದೆಯಷ್ಟೇ! ಅಲ್ಲಿ ನೂರಾರು ಮೈಲಿಗಳ ದೂರದಲ್ಲಿರುವ 
ಹ. ಯಲ್‌ಕೂಬ್‌ರು(ಅ) ಅದರ ಕಂಪನ್ನು ತಿಳಿಯುತ್ತಾರೆ. ಆದರೆ ಪ್ರವಾದಿಗಳಿಗೆ ಲಭಿಸಿರುವ ಈ ಶಕ್ತಿಗಳು ಅವರ ಸ್ವಂತದ್ದಲ್ಲ. 

| ಅವು ಅಲ್ಲಾಹನ ಕೊಡುಗೆಯಾಗಿವೆ. ಅಲ್ಲಾಹನು ಯಾವಾಗ ಮತ್ತು ಎಷ್ಟು ಇಚ್ಛಿಸುತ್ತಿದ್ದನೋ ಅಷ್ಟು ಕಾರ್ಯವೆಸಗಲು ಅವರಿಗೆ 
ಅವಕಾಶ ನೀಡುತ್ತಿದ್ದನೆಂಬುದು ಇದರಿಂದಲೇ ತಿಳಿದು ಬರುತ್ತದೆ. ಹ. ಯೂಸುಫ್‌(ಅ) ಎಷ್ಟೋ ವರ್ಷಗಳ ಕಾಲ ಈಜಿಪ್ಟ್‌ನಲ್ಲಿದ್ದರು. 
ಆದರೆ ಎಂದೂ ಹ. ಯಲ್‌ಕೂಬ್‌ರಿಗೆ(ಅ) ಅವರ ಕಂಪು ಬರಲಿಲ್ಲ. ಆದರೆ ಈಗ ಒಮ್ಮೆಲೇ ಅವರ ಗ್ರಹಣ ಶಕ್ತಿಯು ಎಷ್ಟು 


ಕಾಂಡ-13 


766 ಕುರ್‌ಆನ್‌ ವ್ಯಾಖ್ಯಾನ 


po 2 > £೨ 


2೬ ٣ر سر سے سے‎ 7 7 pT ೨೨೪44 
LACS omy Hd ಲಲ ಆ 
೨ 


೨ 


ے‫ 7 4 ما1 25 


0000 ಅಸತ ಬ) 
ಯುಂಟಾಗಿದೆ ಎಂದೇನೂ ಹೇಳಬೇಡಿರಿ.' ಆಗ ಮನೆಯವರು, "ಅಲ್ಲಾಹನಾಣೆ ನೀವಿನ್ನೂ ಅದೇ ಹಳೆಯ 
ಭ್ರಮೆಯಲ್ಲೇ ಬಿದ್ದಿರುವಿರಿ' ಎಂದರು. 

(96-98) ತರುವಾಯ ಸುವಾರ್ತೆ ತರುವವನು ಬಂದಾಗ ಅವನು ಯೂಸುಘಫರ ಅಂಗಿಯನ್ನು ಯಲ್‌ಕೂಬರ 
ಮುಖದ ಮೇಲೆ" ಹಾಕಿದನು ಮತ್ತು ಪಕ್ಕನೆ ಅವರ ದೃಷ್ಟಿ ಮರಳಿ ಬಂತು. ಆಗ ಅವರು ಹೇಳಿದರು, "ನಾನು 
ಮೊದಲೇ ಹೇಳುತ್ತಿರಲಿಲ್ಲವೇ? ನಾನು ಅಲ್ಲಾಹನ ಕಡೆಯಿಂದ ನಿಮಗೆ ಶಿಳಿಯದುದನ್ನು ತಿಳಿಯುತ್ತೇನೆ." ಆಗ 
ಎಲ್ಲರೂ ಒಕ್ಕೊರಳಿನಿಂದ, "ಅಪ್ಪಾ, ನೀವು ನಮ್ಮ ಅಪರಾಧಗಳಿಗಾಗಿ ಕ್ಷಮೆ ಯಾಚಿಸಿರಿ. ನಿಜಕ್ಕೂ ನಾವು 
ಅಪರಾಧಿಗಳಾಗಿದ್ದೆವು" ಎಂದರು. ಆಗ ಅವರು, "ನಾನು ನನ್ನ ಪ್ರಭುವಿನೊಡನೆ ನಿಮ್ಮನ್ನು ಕ್ಟಮಿಸ ಲಿಕ್ಕಾಗಿ 
ಪ್ರಾರ್ಥಿಸುವೆನು. ಅವನು ಮಹಾ ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿದ್ದಾನೆ" ಎಂದರು. 

(99) ಅನಂತರ ಇವರು ಯೂಸುಫರ ಬಳಿಗೆ. ತಲಪಿದಾಗ ಅವರು ತಮ್ಮ ಮಾತಾಪಿತರನ್ನು ತನ್ನೊಂದಿಗೆ 


ಪ್ರಬಲವಾಯಿತೆಂದರೆ ಇತ್ತ ಅಂಗಿಯು ಈಜಿಪ್ಟ್‌ನಿಂದ ಹೊರಟಿತು. ಅತ್ತ ಅವರಿಗೆ ಅದರ ಕಂಪು ಬರಲಾರಂಭಿಸಿತು. ಇಲ್ಲಿ 
ಇನ್ನೊಂದು ವಿಷಯದ ಪ್ರಸ್ತಾಪವೂ ಸ್ವಾರಸ್ಯಕರವಾಗಿದೆ. ಒಂದೆಡೆ ಕುರ್‌ಆನ್‌ ಹ. ಯಲ್‌ಕೂಬ್‌ರನ್ನು(ಅ) ಪ್ರವಾದಿಯ ಉನ್ನತ 
ಸ್ಥಾನದೊಂದಿಗೆ ಸ್ಮರಿಸುತ್ತದೆ. ಇನ್ನೊಂದು ಕಡೆ ಬನೀ ಇಸ್ರಾಈಲರು ಅವರನ್ನು ಅರಬ್‌ ದೇಶದ ಓರ್ವ ಸಾಮಾನ್ಯ ಶಿಳಿಗೇಡಿಯಂತೆ 
ಚಿತ್ರಿಸುತ್ತಾರೆ. (ಆದಿಕಾಂಡ 45:26-27) 

67. ٤ ಕುಟುಂಬದಲ್ಲಿ ಹ. ಯೂಸುಘಫರ(ಅ) ಹೊರತು ಬೇರಾರೂ ತನ್ನ ತಂದೆಯ ಮಹತ್ವವನ್ನು ಅರಿತವರಿರಲಿಲ್ಲ. 
ಹ. ಯಲ್‌ಕೂಬರು(ಅ) ಮಕ್ಕಳ ಮಾನಸಿಕ ಹಾಗೂ ನೈತಿಕ ಅಧಃಪತನದಿಂದಾಗಿ ನಿರಾಶೆಗೊಂಡಿದ್ದರು. ಮನೆಯ ದೀಪದ ಬೆಳಕು 
ಹೊರಗೆ ಹರಡುತ್ತಲಿತ್ತು. ಆದರೆ ಮನೆಯವರು ಅಂಧಕಾರದಲ್ಲಿದ್ದರು. ಅವರ ದೃಷ್ಟಿಯಲ್ಲಿ ಆ ಬೆಳಕಿಗೇನೂ ಬೆಲೆ ಇರಲಿಲ್ಲ. 
ವಿಧಿಯ ಈ ವಿಪಷರ್ಯಾಸಕ್ಕೆ ಐತಿಹಾಸಿಕ ಮಹಾಪುರುಷರನೇಕರು ಗುರಿಯಾಗಿದ್ದಾರೆ. 

68. ಬೈಬಲ್‌ನ ವಿವರಣೆಯ ಪ್ರಕಾರ ಈಜಿಪ್ಸ್‌ಗೆ ಹೋದ ಆ ಕುಟುಂಬದವರು 67 ಮಂದಿ ಇದ್ದರು. ಈ ಸಂಖ್ಯೆಯಲ್ಲಿ 
ಹ. ಯಲ್‌ಕೂಬರಲ್ಲಿಗೆ ವಿವಾಹವಾಗಿ ಬಂದಿದ್ದ ಇತರ ಮನೆತನದ ಹುಡುಗಿಯರು ಸೇರಿಲ್ಲ. ಆಗ ಹ. ಯಲ್‌ಕೂಬರಿಗೆ(ಲ) 130 
ವರ್ಷ ಪ್ರಾಯವಾಗಿತ್ತು. ತರುವಾಯ ಅವರು 'ಈಜಿಪ್ಟ್‌ನಲ್ಲಿ 17 ವರ್ಷ ಬದುಕಿದ್ದರು. 

ಈ ಸಂದರ್ಭದಲ್ಲಿ ಓರ್ವ ವಾಚಕನ ಮನದಲ್ಲಿ ಒಂದು ಪ್ರಶ್ನೆ ಮೂಡಬಹುದು. ಬನೀ ಇಸ್ರಾಈಲರು تر ھتاھ‎ ಹೋದಾಗ 
ಹ. ಯೂಸುಪ್‌(ಅ) ಸೇರಿ 68 ಮಂದಿ ಇದ್ದರು. 500 ವರ್ಷಗಳ ಬಳಿಕ ಅವರು ಈಜಿಪ್ಟ್‌ನಿಂದ ಹೊರಡುವಾಗ ಲಕ್ಷಾವಧಿ 
ಸಂಖ್ಯೆಯಲ್ಲಿದ್ದರು. ವಿಮೋಚನೆಯ ಬಳಿಕ ಮರುವರ್ಷ ಹ. ಮೂಸಾರು(ಅ) ಸೀನಾಯಿ ಮರುಭೂಮಿಯಲ್ಲಿ ಅವರ ಜನಗಣತಿ 
ಮಾಡಿಸಿದಾಗ ಯೋಧರ ಸಂಖ್ಯೆಯೇ 6,03,550 ಇತ್ತೆಂದು ಬೈಬಲ್‌ನಲ್ಲಿದೆ. ಸ್ತ್ರೀಯರೂ. ಪುರುಷರೂ ಮಕ್ಕಳೂ ಸೇರಿದರೆ 
ಕನಿಷ್ಠಪಕ್ಷ 20 ಲಕ್ಷವಿರಬಹುದೆಂದು ಇದರ ಅರ್ಥ. ಯಾವ ಲೆಕ್ಕದಲ್ಲೂ 500 ವರ್ಷಗಳಲ್ಲಿ 68 ಮಂದಿಯ ಸಂತತಿ ಅಷ್ಟೊಂದು 


ಕಾಂಡ -13 


ಖಿಲ pa PR 5‏ تدع 
لے امہ وم SANSA‏ 


7 


LS [eS FAT 4‏ سے مد ےک 
5G SELES os‏ 
ಇರಿಸಿಕೊಂಡರು” ಮತ್ತು (ತಮ್ಮ ಎಲ್ಲಾ ಕುಟುಂಬದವರೊಡನೆ) "ನೀವೆಲ್ಲರೂ ನಗರದೊಳಕ್ಕೆ ಪ್ರವೇಶಿಸಿರಿ.‏ 


ಅಲ್ಲಾಹನಿಚ್ಛಿಸಿದರೆ ಇಲ್ಲಿ ಶಾಂತಿ ಸಮಾಧಾನಗಳೊಂದಿಗೆ ವಾಸಿಸುವಿರಿ.” ಎಂದರು. 
(100-101) (ನಗರದೊಳಗೆ. ಪ್ರವೇಶಿಸಿದ ತರುವಾಯ) ಅವರು ತಮ್ಮ ಮಾತಾಪಿತರನ್ನು ٭‎ ಬಳಿ 


ವೃದ್ಧಿಸಲು ಸಾಭ್ಯವಿದೆಯೇ? ಈ ಪ್ರಶ್ನೆಯ ಕುರಿತು ವಿವೇಚಿಸುವುದೆರಿಂದ ಒಂದು ಮುಖ್ಯ ವಾಸ್ತವಿಕಾಂಶವು ಸ್ಪಷ್ಟವಾಗುತ್ತದೆ. 500 
ವರ್ಷಗಳಲ್ಲಿ ಒಂದು ಕುಟುಂಬವು ಇಷ್ಟು ವೃದ್ಧಿಯಾಗಲಾರದು. ಆದರೆ ಬನೀ ಇಸ್ರಾಈಲರು ಪ್ರವಾದಿಗಳ ಸಂತತಿಯಾಗಿದ್ದರು. 
ಅವರ ಮುಖಂಡ ಹ. ಯೂಸುಪ್‌(ಅ) ಆಗಿದ್ದರು. ಅವರಿಂದಾಗಿಯೇ ಈಜಿಪ್ಟ್‌ನಲ್ಲಿ ಅವರು ನೆಲೆಯೂರಿದರು. ಅವರು ಸ್ವಯಂ 
ಪ್ರವಾದಿಯಾಗಿದ್ದರು. ಅವರ ತರುವಾಯ ನಾಲ್ಕೈದು ಶತಮಾನಗಳವರೆಗೆ ದೇಲದ ಆಡಳಿತಾಧಿಕಾರ ಈ ಜನರ ಕೈಯಲ್ಲೇ ಇದ್ದಿತು. 
ಈ ಕಾಲಾವಧಿಯಲ್ಲಿ ಖಂಡಿತವಾಗಿಯೂ ಅವರು ಇಸ್ಲಾಮಿನ ಪ್ರಚಾರ ಕಾರ್ಯವನ್ನು ಭರದಿಂದ ನಡೆಸಿರಬಹುದು. ಇಸ್ಲಾಮ್‌ ಸ್ವೀಕಾರ 
ಮಾಡಿದ ಈಜಿಪ್ಟ್‌ನವರ ಮತ ಮಾತ್ರವಲ್ಲ, ಅವರ ಸಂಸ್ಕೃತಿ ಮತ್ತು ಸಂಪೂರ್ಣ ಜೀವನ ಪದ್ದಶಿಯೂ ಈಜಿಪ್ಟ್‌ನ 
ಮುಸ್ಲಿಮೇತರರಿಗಿಂತ ಭಿನ್ನವಾಗಿ ಹಾಗೂ ಬನೀ ಇಸ್ರಾಈಲರಂತೆ ಬದಲಾಗಿ ಬಿಟ್ಟಿರಬಹುದು. [ಇದರ ಪರಿಣಾಮವಾಗಿ] ಇದೇ 
ಕಾರಣದಿಂದ ಈಜಿಪ್ಟ್‌ನಲ್ಲಿ ಜನಾಂಗವಾದ ಬಿರುಗಾಳಿಯೆದ್ದಾಗ ಅಕ್ರಮ ಅತ್ಕಾಚಾರಗಳು ಬನೀ ಇಸ್ರಾಕಲರ ಮೇಲೆ ಮಾತ್ರವೇ 
ಅಲ್ಲ, ಈಜಿಪ್ಸ್‌ನವರೇ ಆಗಿದ್ದ ಮುಸ್ಲಿಮರ ಮೇಲೂ ನಡೆದುವು. ಬನೀ ಇಸ್ರಾಈಲರು ದೇಶತ್ಕಾಗ ಮಾಡಿದಾಗ ಈಜಿಪ್ಟ್‌ನ 
ಮುಸ್ಲಿಮರೂ ಅವರ ಸಂಗಡ ಹೊರಟರು. ಅವರೂ ಬನೀ ಇಸ್ರಾಈಲರರೆಂದು ಪರಿಗಣಿಸಲ್ಪಟ್ಟರು. 

ನಮ್ಮ ಈ ಊಹೆಯನ್ನು ಬೈಬಲ್‌ನ ಅನೇಕ ಸೂಚನೆಗಳು ಸಮರ್ಥಿಸುತ್ತವೆ. ಉದಾ:- ವಿಮೋಚನಾ ಕಾಂಡದಲ್ಲಿ ಬನೀ 
ಇಸ್ರಾಈಲರು ದೇಶತ್ಕಾಗ ಮಾಡಿದುದನ್ನು ವಿವರಿಸುತ್ತಾ ಬೈಬಲ್‌ನ 7وہ‎ "ಅವರೊಂದಿಗೆ ಒಂದು ಮಿಶ್ರ ತಂಡವೂ ಹೋಯ್ತು" 
(33:12) ಎಂದಿದ್ದಾನೆ. ಇದೇ ರೀತಿಯಲ್ಲಿ ಅರಣ್ಮಕಾಂಡದಲ್ಲಿ, "ಅವರಲ್ಲಿದ್ದ ಆ ಸಮ್ಮಿಶ್ರ ಗುಂಪು ತರತರದ ಅತ್ಮಾಸೆ 
ತೋರಲಾರಂಭಿಸಿತು" (4:11) ಎಂದೂ ಹೇಳಿದೆ. ಕ್ರಮೇಣ ಆ ಇಸ್ರಾಕಈಲೇತರ ಮುಸ್ಲಿಮರಿಗೆ 'ಅನ್ಕರು' ಮತ್ತು 'ವಿದೇಶಿಗಳು' 
ಎಂಬ ಪಾರಿಭಾಷಿಕಗಳ ಪ್ರಯೋಗವಾಗತೊಡಗಿತು. ತೌರಾಶ್‌ನಲ್ಲಿ ಹ. ಮೂಸಾರಿಗೆ(ಅ) ನೀಡಲಾದ ಆದೇಶಗಳಲ್ಲಿ ಇದು 
ವ್ಯಕ್ತವಾಗುತ್ತದೆ. 

"ನಿಮಗೆ ಮತ್ತು ನಿಮ್ಮಲ್ಲಿರುವ ವಿದೇಶಿಗೆ ಒಂದೇ ಶಾಸನವಿರುವುದು. ದೇವನ ಮುಂದೆ ವಿದೇಶಿಯೂ ನಿಮ್ಮಂತೆಯೇ 
ಇರುವನು. ನಿಮಗೂ ನಿಮ್ಮ ಸಂಗಡವಿರುವ ವಿದೇಶಿಯರಿಗೂ ಒಂದೇ ಶಾಸ್ತ್ರ ಮತ್ತು ಒಂದೇ ಕಾನೂನು ಇರಬೇಕು." (ಅರಣ್ಮಕಾಂಡ 
15:15-16) ۱ ” 

"ನಿರ್ಭೀತನಾಗಿ ಪಾಪವೆಸಗುವವನು ದೇಶೀಯನಾಗಿರಲಿ ವಿದೇಶಿಯನಾಗಿರಲಿ ಅವನು ದೇವನನ್ನು ಅವಮಾನಿಸುತ್ತಾನೆ. ಆ 
ವ್ಯಕ್ತಿ ತನ್ನ ಜನರಿಂದ ಬೇರ್ಪಡಿಸಲ್ಪಡುವನು." (ಅರಣ್ಯಕಾಂಡ 15:30) 

“ಸಹೋದರ ಸಹೋದರರ ವಿಷಯವಿರಲಿ, ಅಥವಾ ವಿದೇಶೀಯರ ವಿಷಯವಿರಲಿ, ನೀವು ಅವರ ತೀರ್ಮಾನವನ್ನು ನ್ಯಾಯ 
ಪೂರ್ವಕವಾಗಿ ಮಾಡಬೇಕು." (ಧರ್ಮೋಪದೇಶಕಾಂಡ 1:16) 

ಇಸ್ರಾಈಲೇತರರ ಕುರಿತು ಅನುವಾದಕರು 'ಏಿದೇಶಿ' ಎಂಬ ಪದವನ್ನು ಬಳಸಿದ್ದು, ಅವರ ಬಗ್ಗೆ ದೇವಗ್ರಂಥದಲ್ಲಿ 
ಬಳಕೆಯಾಗಿರುವ ಮೂಲಪದ ಯಾವುದೆಂದು ಈಗ ಶೋಧಿಸುವುದು ಕಪ್ಪವಾಗಿದೆ. 

69. ಹ. ಯಲ್‌ಕೂಬ್‌ರ(ಅ) ಆಗಮನದ ವಾರ್ತೆ ರಾಜಧಾನಿಗೆ ತಲಪಿದಾಗ ಹ. ಯೂಸುಫ್‌ರು(ಅ) ಸಾಮ್ರಾಜ್ಮದ ಹಿರಿಯ 
ಸರದಾರರು, ಅಧಿಕಾರಿಗಳು, ಸಚಿವರು ಮತ್ತು ಸೇನಾಪಡೆಯನ್ನು . ಕರೆದುಕೊಂಡು ಅವರನ್ನು ಸ್ವಾಗತಿಸಲಿಕ್ಕಾಗಿ ಹೊರಟರು. : ಅತಿ 
ಸಂಭ್ರಮ ಸಡಗರಗಳೊಂದಿಗೆ ಅವರನ್ನು ನಗರಕ್ಕೆ ಕರೆತಂದರು. ಅಂದು ಅಲ್ಲಿಯವರಿಗೆ ಅದು ಉತ್ಸವದ ದಿನವಾಗಿತ್ತು. ಪುರುಷರೂ 
ಸ್ತ್ರೀಯರೂ ಮಕ್ಕಳೂ ಆ ಮೆರವಣಿಗೆಯನ್ನು ನೋಡಲು ಒಟ್ಟುಗೂಡಿದ್ದರು. ಇಡೀ ನಗರದಲ್ಲಿ ಸಂತಸದ ಅಲೆಯುಂಟಾಗಿತ್ತು ಎಂದು 
ತಲ್ಮೂದಿನಲ್ಲಿ ಬರೆದಿದೆ. 


ಕಾಂಡ -13 


78 ಕುರ್‌ಆನ್‌ ವ್ಯಾಖ್ಯಾನ 


ے سم 


ا 


3 


ಆಸನದಲ್ಲಿ ಕುಳ್ಳಿರಿಸಿಕೊ೦ಡರು ಮತ್ತು ಎಲ್ಲರೂ ಅವರ ಮುಂದೆ ಸಜ್ನಃ ಮಾಡಿದರು. ಆಗ ಯೂಸುಫ್‌ 
ಹೀಗೆಂದರು: "ಅಪ್ಪಾ ನಾನು ಹಿಂದೆ ಕಂಡಿದ್ದ ಸ್ವಪ್ನದ ಫಲವಿದು. ನನ್ನ ಪ್ರಭು ಅದನ್ನು ಸತ್ಯಗೊಳಿಸಿದನು. 
ನನ್ನನ್ನು ಸೆರೆಮನೆಯಿಂದ ಬಿಡಿಸಿ ತಮ್ಮನ್ನೆಲ್ಲಾ ಮರುಭೂಮಿಯಿಂದ ತಂದು ನನ್ನೊಂದಿಗೆ ಸೇರಿಸಿದುದು ಅವನ 

ಹದುಪಕಾರವಾಗಿದೆ. ವಸ್ತುತಃ ಶೈತಾನನು ನನ್ನ ಮತ್ತು ನನ್ನ ಸಹೋದರರ ನಡುವೆ ಪಿತೂರಿಯನ್ನು 
ಮಾಡಿದ್ದನು. ವಾಸ್ತವದಲ್ಲಿ ನನ್ನ ಪ್ರಭು ಗ್ರಹಿಸಲಾಗದಂತಹ ಯುಕ್ತಿಗಳಿ೦ದ ತನ್ನ ವಿಧಿಯನ್ನು ಪೂರ್ತೀಕರಿಸುತ್ತಾನೆ. 


70. ಈ 'ಸಜ್ನಃ ಎಂಬ ಪದದಿಂದಾಗಿ -ಹಲವರಿಗೆ ತಪ್ಪುಭಾವನೆಯಾಗಿದೆ. ಎಷ್ಟೆಂದರೆ, ಒಂದು ವರ್ಗವು ಇದರಿಂದಲೇ 
ಆಧಾರ ಪಡೆದು ಅರಸರಿಗೂ ಧರ್ಮಗುರುಗಳಿಗೂ ವಂದನಾ بی‎ ಮತ್ತು ಗೌರವದ ಸಜ್ನಃ ಮಾಡುವುದು ಧರ್ಮಸಮ್ಮ ತವಾಗಿದೆಯೆಂದೂ 
ಹೇಳಿತು. ಇತರರು, ಈ ಕೆಡುಕಿನಿಂದ ರಕ್ಸಣೆ ಪಡೆಯಲಿಕ್ಕಾಗಿ, ಗತಧರ್ಮಶಾಸ್ತ್ರಗಳಲ್ಲಿ ದೇವೇತರರ ಮುಂದೆ ಇಬಾದಶಿನ ಸಜ್ಞಃ 
ಮಾಡುವುದು ಮಾತ್ರವೇ ಹರಾಮ್‌ ಆಗಿದ್ದು ಆರಾಧನಾ ಭಾವನಿಲ್ಲದ ಸಜ್ಜಃವನ್ನು ಅಲ್ಲಾಹನ ಹೊರತು ಇತರರಿಗೂ 
ಮಾಡಬಹುಬಾಗಿತ್ತು ಎಂದೂ, ಮುಹಮ್ಮದೀ ಧರ್ಮಶಾಸ್ತ್ರದಲ್ಲಿ ಮಾತ್ರ ಎಲ್ಲ ತರದ ಸಜ್ಜಃಗಳನ್ನೂ ಅಲ್ಲಾಹನ ಹೊರತು ಇತರರಿಗೆ 
ಹರಾಮ್‌ಗೊಳಿಸಲಾಯಿತೆಂದೂ ಹೇಳಬೇಕಾಗಿ ಬಂತು. ಆದರೆ ಇಲ್ಲಿ 'ಸಜ್ಜಃ' ಎಂಬ ಪದವನ್ನು ಪ್ರಚೆಲಿತ ಹಸ್ತಗಳನ್ನು ಮಂಡಿಗಳನ್ನು 
ಮತ್ತು ಹಣೆಯನ್ನು ನೆಲಕ್ಕೆ ತಾಗಿಸಿ ಮಾಡುವ ಇಸ್ಲಾಮೂ ಪಾರಿಭಾಷಿಕದಲ್ಲಿರುವ 'ಸಜ್ಜಳದ ಸಮಾನಾರ್ಥ ಪದವೆಂದು ಭಾವಿಸಿರುವುದೇ 
ಈ ತಪ್ಪು ತಿಳುವಳಿಕೆಗಳಿಗೆ ಕಾರಣವಾಯಿತು. ವಸ್ತುತಃ ಸಜ್ಜೀದ ಮೂಲಾರ್ಥ ಕೇವಲ ಬಾಗುವುದು ಎಂದಾಗಿದೆ. ಇಲ್ಲಿ ಈ ಪದವು 
ಅದೇ ಅರ್ಥದಲ್ಲಿ ಪ್ರಯೋಗವಾಗಿದೆ, ಪ್ರಾಚೀನ ಸಂಸ್ಕೃತಿಯಲ್ಲಿ ಕೃತಜ್ಞತೆ ಸಲ್ಲಿಸುವಾಗ ಅಥವಾ ಯಾರನ್ನಾದರೂ ಸ್ವಾಗಶಿಸುತ್ತಿರುವಾಗ 
ಅಥವಾ ಕೇವಲ ವಂದನೆ ಸಲ್ಲಿಸುತ್ತಿರುವಾಗ ಎದೆಯ ಮೇಲೆ ಕೈಯಿಟ್ಟು ಮುಂದಕ್ಕೆ ಬಾಗುವುದು ಸಾಮಾನ್ಯ ರೂಢಿಯಾಗಿತ್ತು. 
(ಕೆಲವು ದೇಶಗಳಲ್ಲಿ ಈಗಲೂ ಈ ಪದ್ಧತಿ ಇದೆ.) ಇದೇ ಬಾಗುವಿಕೆಗೆ ಅರಬಿಯಲ್ಲಿ 'ಸುಜೂದ್‌' ಮತ್ತು ಆಂಗ್ಲ ಭಾಷೆಯಲ್ಲಿ 
BOW ಎಂಬ ಪದವನ್ನು ಬಳಸಲಾಗುತ್ತದೆ. ಪ್ರಾಚೀನ ಕಾಲದಲ್ಲಿ ಈ ಪದ್ಧತಿಯು ಅಂದಿನ ಸಂಸ್ಕೃತಿಯ ಶಿಷ್ಟಾಚಾರದಲ್ಲಿ 
ಸೇರಿಕೊಂಡಿತ್ತೆಂಬುದರ ಬಗ್ಗೆ ಬೈಬಲ್‌ನಲ್ಲಿ ಅನೇಕ ಉದಾಹರಣೆಗಳು ಸಿಗುತ್ತವೆ. ಅದರಂತೆ ಹ. ಇಬ್‌ರಾಹೀಮ್‌ರ(ಅ) ಕುರಿತು 
ಒಂದು ಕಡೆ ಹೀಗೆ ಬರೆದಿದೆ: "ಅವರು ತನ್ನ ಡೇರೆಯ ಕಡೆಗೆ ಮೂವರು ಬರುತ್ತಿರುವುದನ್ನು ಕಂಡಾಗ ಅವರು ಅವರನ್ನು 
ಸ್ವಾಗತಿಸಲಿಕ್ಕಾಗಿ ಧಾವಿಸಿದರು ಮತ್ತು ನೆಲದ ಮೇಲೆ ಬಾಗಿದರು." ಈ ಸಂದರ್ಭದಲ್ಲಿ ಅರಬೀ ಬೈಬಲ್‌ನಲ್ಲಿ ಪ್ರಯೋಗವಾಗಿರುವ 
ಪದಗಳು ಹೀಗಿವೆ:- 

'ಫಲಮ್ಮಾ لجا‎ ರಕಳ ಲಿ ಇಸ್ಲಿಕ್ಟಾಲಿಹಿಮ್‌ ಮಿನ್‌ಬಾಬಿಲ್‌ ಖೀಮತಿ ವಸಜದ ಇಲಲ್‌ ಅರ್‌ಲಿ' (ತಕ್‌ವೀನ್‌:3-18) 
ಇದಲ್ಲದೆ ಇಂತಹ ಇನ್ನೂ ಅನೇಕ ಉದಾಹರಣೆಗಳು ಬೈಬಲ್‌ನಲ್ಲಿ ಸಿಗುತ್ತವೆ. ಇದರಿಂದ ಈ ಸಜ್ಞಃದ ಅರ್ಥವು ಇಸ್ಲಾಮೊ 
ಪಾರಿಭಾಷಿಕದಲ್ಲಿರುವ 'ಸಜ್ಜಳದ ಅರ್ಥ ಖಂಡಿತ ಅಲ್ಲವೆಂದು ಸ್ಪಷ್ಟವಾಗಿ ತಿಳಿದುಬರುತ್ತದೆ.. f 

ಈ ವಸ್ತುಸ್ಥಿತಿಯನ್ನು ತಿಳಿಯದೆ ಈ ವಾದದ ಬಗ್ಗೆ ಗತ ಧರ್ಮಶಾಸ್ತ್ರಗಳಲ್ಲಿ ದೇವೇತರರಿಗೆ ಗೌರವ ಸೂಚಕ ಸಜ್ಜಃವನ್ನು 
ಅಥವಾ ವಂದನಾ ಸಜ್ಜಃವನ್ನು ಮಾಡುವುದು ಧರ್ಮಸಮ್ಮತವಾಗಿತ್ತು ಎಂದು ಸ್ಥೂಲವಾಗಿ ಬರೆದು ಬಿಟ್ಟವರು ಕೇವಲ ಒಂದು 
ನಿರಾಧಾರ ಮಾತನ್ನು ಬರೆದರು. ಸಜ್ಜಃ ಎಂಬುದು ಇಸ್ಲಾಮೊ ಪಾರಿಭಾಷಿಕ ಸಜ್ಜಃವೇ ಆಗಿದ್ದರೆ ಅದು ಅಲ್ಲಾಹನಿಂದ ಕಳುಹಿಸಲ್ಪಟ್ಟ 
ಯಾವ ಧರ್ಮಶಾಸ್ತ್ರದಲ್ಲೂ ಎಂದೂ ಯಾವ ದೇವೇತರನಿಗೂ ಧರ್ಮಸಮ್ಮತವಾಗಿರಲಿಲ್ಲ. ಬೆಬಿಲೋನಿನ ಸೆರೆವಾಸದ ಕಾಲದಲ್ಲಿ 
'ಅಖ್‌ಸೂಯರಸ್‌' ರಾಜನು ಹಾಮಾನನನ್ನು ತನ್ನ ಸರದಾರರ ನಾಯಕನನ್ನಾಗಿ ಮಾಡಿ ಎಲ್ಲರೂ ಅವನಿಗೆ ವಂದನಾ 
ಸಜ್ನಃ ಮಾಡುತ್ತಿರಬೇಕೆಂದಾಗ ಬನೀ -ಇಸ್ರಾಕಲರ ಮಹಾಪುರುಷ 'ಮರ್ದ್‌ಕೀ' ಈ ಅಪ್ಪಣೆಯನ್ನು ನಿರಾಕರಿಸಿಬಿಟ್ಟರು 
(ಎಸ್ಟೇರಳು 3:12). ಇದನ್ನು ವ್ಯಾಖ್ಯಾನಿಸುತ್ತ ತಲ್ಮೂದ್‌ನಲ್ಲಿರುವ ವಿವರಣೆಯು ಗಮನಾರ್ಹವಾಗಿದೆ: 


ಕಾಂಡ -13 


12. ಯೂಸುಫ್‌ 769 


درد وی جک دے ےک 70 po‏ 

MASE SET دن اویل‎ SIM 
ي2٦‎ ٦ ٰ جو‎ Pals _ PAN 28 2ے ادج‎ 
ESN RANA امت ول الاو ار‎ 


۷ نے 3/442 ೨‏ ےو ےو ۶2ھ PT‏ 

Ue اَجبعوا اَمِرَهم وم‎ 5) ys اِليكَ‎ 
ನಿಶ್ಚಯವಾಗಿಯೂ ಅವನು ಸರ್ವಜ್ಜನೂ ಧೀಮಂತನೂ ಆಗಿರುತ್ತಾನೆ. ಓ ನನ್ನ ಪ್ರಭೂ, ನೀನು ನನಗೆ 
ಸಾಮ್ರಾಜ್ಕಾಧಿಕಾರವನ್ನು ದಯಪಾಲಿಸಿದೆ. ವಿಷಯಗಳ ಆಳವನ್ನರಿಯಲು ಕಲಿಸಿಕೊಟ್ಟೆ. ಓ ಆಕಾಶಗಳ ಮತ್ತು 
ಭೂಮಿಯ ನಿರ್ಮಾಪಕನೇ! ಇಹ ಮತ್ತು ಪರದಲ್ಲಿ ನೀನೇ ನನ್ನ ರಕ್ಸಕ ಮಿತ್ರನು. ನನ್ನನ್ನು ಮುಸ್ಲಿಮನನ್ನಾಗಿ 
ಅಂತ್ಕಗೊಳಿಸು ಮತ್ತು ಅಂತಿಮವಾಗಿ ಸಜ್ಜನರೊಂದಿಗೆ ಸೇರಿಸು." 


(102-104) ಓ ಪೈಗಂಬರರೇ, ನಿಮ್ಮ ಮೇಲೆ ಅವತೀರ್ಣಗೊಳಿಸುತ್ತಿರುವ ಈ ಚರಿತ್ರೆಯು ಅದೃಶ್ಯ 
ವೃತ್ತಾಂತಗಳಲ್ಲಾಗಿದೆ. ಅನ್ಯಥಾ ಯೂಸುಫರ ಸಹೋದರರು ಪರಸ್ಪರ ಒಮ್ಮತದೊಂದಿಗೆ ಕುತ್ತಂತ್ರ ಹೂಡಿದಾಗ 


"ಅರಸನ ನೌಕರರು - ನೀನು ಹಾಮಾನನಿಗೆ ಸಜ್ನಃ ಮಾಡಲು ನಿರಾಕರಿಸುತ್ತಿರುವುದೇಕೆ? ನಾವೂ ಮನುಷ್ಯರೇ. ಆದರೆ ಅರಸನ 
ಆಜ್ಞೆಯನ್ನು ಪಾಲಿಸುತ್ತೇವೆ" ಎಂದರು. ಅವನು "ನೀವು ತಿಳಿಗೇಡಿಗಳು. ನಾಳೆ ಮಣ್ಣು ಪಾಲಾಗುವ ಓರ್ವ ನಶ್ವರ ಮಾನವನು 
ಇಂತಹ ಮಹಾನತೆಗೆ ಅರ್ಹನೇ? ಅವನು ಓರ್ವ ಹೆಂಗಸಿನ ಹೊಟ್ಟೆಯಿಂದ ಹುಟ್ಟಿದವನು. ನಿನ್ನೆ ಮಗುವಾಗಿದ್ದನು. ಇಂದು 
ಯುವಕನಾಗಿದ್ದಾನೆ. ನಾಳೆ ಮುದುಕನಾಗುವನು. ನಾಡಿದು ಸತ್ತು ಹೋಗುವನು. ಅಂತಹವನಿಗೆ ನಾನು دہ‎ ಮಾಡಬೇಕೇ? ಇಲ್ಲ 


ಮುಂದೆ ಮಾತ್ರ ಬಾಗುವೆನು. ನಾನು ಅವನಿಗೆ ಮಾತ್ರ ಪ್ರಣಾಮಗೈಯುವೆನು. ಬೇರೆ ಯಾರಿಗೂ ಇಲ್ಲ" ಎಂದನು. 

7. ಹ. ಯೂಸುಫ್‌ರ(ಅ) ಬಾಯಿಯಿಂದ ಈ ಸಂದರ್ಭದಲ್ಲಿ ಹೊರಟ ಈ ಮಾತುಗಳು ನಮ್ಮ ಮುಂದೆ ಓರ್ವ ನೈಜ 
ಮುಸ್ಲಿಮನ ಚಾರಿತ್ರ್ಯದ ಒಂದು ವಿಚಿತ್ರ ಹಾಗೂ ಆಕರ್ಷಣೀಯ ಚಿತ್ರವನ್ನು ಇಡುತ್ತವೆ. [ಅವರು ಜೀವನದ ಅಸಾಧಾರಣವಾದ 
ಏರಿಳಿತಗಳಿಂದ ಸಾಗುತ್ತ] ಕಟ್ಟಕಡೆಗೆ ಲೌಕಿಕ ಉನ್ನತಿಯ ಶಿಖರಕ್ಕೆ ತಲಪಿದರು. ಅವರನ್ನು ಕೊಂದು ಹಾಕಿ ಬಿಡಬೇಕೆಂದು ಯತಶ್ನಿಸಿದ 
ಅವರ ಮತ್ಸರಿ ಸಹೋದರರೆಲ್ಲ ಇಂದು ಅವರ ರಾಜಸಿಂಹಾಸನದ ಮುಂದೆ ತಲೆ ತಗ್ಗಿಸಿ ನಿಂತಿದ್ದಾರೆ. ಈ ಸಂದರ್ಭವು ಲೋಕದ 
ಸಾಮಾನ್ಯ ರೂಢಿ ಪ್ರಕಾರ ಹೆಮ್ಮೆ ತೋರಿಸುವ, ಜಂಭ ಕೊಚ್ಚುವ, ದೋಪಾರೋಪಣೆ ಗೈಯುವ, ಚುಚ್ಚು ಮಾತೆಗಳನ್ನಾಡುವ 
ಮತ್ತು ಮೂದಲಿಸುವ ಸಂದರ್ಭವಾಗಿತ್ತು. ಆದರೆ" ಈ ನೈಜ ದೇವಭಕ್ತನು ಆ ಸಂದರ್ಭದಲ್ಲಿ ಬೇರೆಯೇ ಚಾರಿತ್ರ್ಯವನ್ನು 
ಪ್ರಕಟಿಸುತ್ತಾರೆ. ಅವರು ತಮ್ಮ ಈ ಉನ್ನತ ಸ್ಥಿತಿಯ ಬಗ್ಗೆ ಅಹಂಭಾವ ತೋರಿಸುವ ಬದಲಿಗೆ ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸುತ್ತಾರೆ. 
ಅವರು ಆ ಮತ್ಸರಿ ಅಣ್ಣಂದಿರನ್ನು ದೂರುವ ಒಂದು ಶಬ್ದವನ್ನು ತನ್ನ ಬಾಯಿಯಿಂದ ಹೊರಡಿಸುವುದಿಲ್ಲ. ಹೆಚ್ಚೇಕೆ, ಅವರು 
ನನಗೆ ಕೆಡುಕು ಬಗೆದಿದ್ದರೆಂದೂ ಹೇಳುವುದಿಲ್ಲ. ಅದರ ಬದಲಿಗೆ, ಶೈತಾನನು ನನ್ನ ಮತ್ತು ಅವರ ನಡುವೆ ಕೇಡುಂಟು ಮಾಡಿ 
ಬಿಟ್ಟಿದ್ದಾನೆಂದೂ ಸ್ವತಃ ಅವರ ಪರವಾಗಿ ಹೇಳುತ್ತಾರೆ. ಕೆಲವೇ ಮಾತುಗಳಲ್ಲಿ ಇದೆಲ್ಲವನ್ನೂ ಹೇಳಿದ ಬಳಿಕ ಅವರು ವಿವಶರಾಗಿ 
ತಮ್ಮ ಒಡೆಯನ ಮುಂದೆ ಬಾಗಿ ಬಿಡುತ್ತಾರೆ. [ಅವನ ಅಸಂಖ್ಯಾತ ಉಪಕಾರಗಳಿಗಾಗಿ] ಅವನಿಗೆ ಕೃತಜ್ಛತೆ ಸಲ್ಲಿಸುತ್ತಾರೆ. ಕೊನೆಗೆ 
ಅಲ್ಲಾಹನೊಡನೆ ಪ್ರಾರ್ಥಿಸುವಾಗಲೂ ಈ ಲೋಕದಲ್ಲಿ ನಾನು, ಬದುಕಿರುವವರೆಗೂ ನಿನ್ನ ಆರಾಧನೆ ಮತ್ತು ದಾಸ್ಕದಲ್ಲೇ 
ಸ್ಥಿರವಾಗಿರುವಂತೆ ಮಾಡು. ಈ ಲೋಕದಿಂದ ಅಗಲಿ ಹೋದ ಬಳಿಕ ನನ್ನನ್ನು ಸಜ್ಜನದಾಸರೊಂದಿಗೆ ಸೇರಿಸಿಕೋ ಎಂದೇ” 
ಪ್ರಾರ್ಥಿಸುತ್ತಾರೆ. ಇದು ಸಚ್ಚಾರಿತ್ಯ್ಯದ ಎಷ್ಟೊಂದು ಉನ್ನತ ಹಾಗೂ ಪರಿಶುದ್ಧ ಆದರ್ಶ! 


ಕಾಂಡ - 3ا‎ 


49 


770 ಕುರ್‌ಆನ್‌ ವ್ಯಾಖ್ಯಾನ 


ಹರಂ > ೨47 ೨935೨4 pS . 71 
BSL ibs SESS 0 EI 


! > 


> 
ಫಿ ಕ್ರಿ ے‎ ೨೯೨ 


Pa 1 ٦ ا و فا ىف‎ 2 
Og NSS mG HOSES OY 


ನೀವೂ ಅಲ್ಲಿರಲಿಲ್ಲ. ಆದರೆ ನೀವು ಎಷ್ಟೇ ಆಗ್ರಹಿಸಿದರೂ ಇವರಲ್ಲಿ ಹೆಚ್ಚಿನವರು ವಿಶ್ವಾಸ ಹೊಂದುವವರಲ್ಲ.” 
ವಸ್ತುತಃ ನೀವು ಅವರಿಂದ ಈ ಸೇವೆಗೆ ಯಾವ ಪ್ರತಿಫಲವನ್ನೂ ಬೇಡುವುದಿಲ್ಲ. ಇದು ಜಗತ್ತಿನವರಿಗೊಂದು 
ಸಾರ್ವತ್ರಿಕ ಉಪದೇಶ.” 

(105-108) ಆಕಾಶಗಳಲ್ಲೂ" ಭೂಮಿಯಲ್ಲೂ ಎಷ್ಟೋ ನಿದರ್ಶನಗಳಿವೆ. ಅವುಗಳನ್ನು ಇವರು ಹಾದು 
ಕೊಂಡು ಹೋಗುತ್ತಿರುತ್ತಾರೆ ಮತ್ತು ಅವುಗಳ ಕಡೆಗೆ ಕಿಂಚಿತ್‌ ಗಮನ ಹರಿಸುವುದಿಲ್ಲ. ಇವರಲ್ಲಿ ಹೆಚ್ಚಿನವರು 


72. ಅರ್ಥಾತ್‌- ಇವರ ಹಟಮಾರಿತನವೂ ಬಹಳ ವಿಚಿತ್ರವಾಗಿದೆ. ಇವರು ನಿಮ್ಮ ಪ್ರವಾದಿತ್ಯವನ್ನು ಪರೀಕ್ಷಿಸಲಿಕ್ಕಾಗಿ 
ತುಂಬಾ ಆಲೋಚನೆ ಮಾಡಿ, ಸಮಾಲೋಚನೆ ನಡೆಸಿ, ನಿಮ್ಮ ಮುಂದಿಟ್ಟ ಬೇಡಿಕೆಯನ್ನು ನೀವು ತುಂಬಿದ ಸಭೆಯಲ್ಲಿ ಸಮರ್ಪಕವಾಗಿ 
ಪೂರೈಸಿದಿರಿ. ಇನ್ನು ಈ ಕುರ್‌ಆನನ್ನು ನೀವೇ ರಚಿಸಿದುದಲ್ಲ, ನಿಜಕ್ಕೂ ನಿಮಗೆ ದಿವ್ಯವಾಣಿ ಬರುತ್ತಿದೆ ಎಂದು ಒಪ್ಪಿಕೊಳ್ಳಲು 
ಅವರಿಗೇನೂ ಸಂಕೋಚವಿರಲಾರದೆಂದು ನೀವು ನಿರೀಕ್ಷಿಸಿರಬಹುದು. ಆದರೆ ಇವರು ಇನ್ನೂ ಒಪ್ಪುವವರಲ್ಲವೆಂದೂ ತಮ್ಮ 
ನಿರಾಕರಣೆಯಲ್ಲೇ ಸ್ಥಿರವಾಗಿದ್ದು ಬೇರೆ ನೆಪವನ್ನು ಹುಡುಕುತ್ತಿರುವರೆಂದೂ ಖಾತರಿಯಾಗಿ ತಿಳಿದುಕೊಳ್ಳಿರಿ. ಇಲ್ಲಿ ಬಾಹ್ಮನೋಟಕ್ಕೆ 
ಪ್ರವಾದಿವರ್ಯರನ್ನೇ(ಸ) ಸಂಬೋಧಿಸಲಾಗಿದೆ. ಆದರೆ ಇದರ ಮುಖ್ಯ ಉದ್ದೇಶವು (ಅವರ ಪ್ರವಾದಿತ್ವವನ್ನು ನಿಷೇಧಿಸುತ್ತಿರುವವರ) 
ಹಟಮಾರಿಶನಕ್ಕಾಗಿ ಅವರಿಗೆ ಎಚ್ಚರಿಕೆ ಕೊಡುವುದಾಗಿದೆ. 

73. ಮೇಲಿನ ಎಚ್ಚರಿಕೆಯ ಬಳಿಕ ಇದು ಇನ್ನೊಂದು ಲಘು ಎಚ್ಚರಿಕೆಯಾಗಿದೆ. ಇದರಲ್ಲಿ ದೂಷಣೆ ಕಡಮೆ ಮತ್ತು ಬೋಧನೆ 
ಹೆಚ್ಚಿದೆ. ಇದನ್ನೂ ಹ. ಮುಹಮ್ಮದ್‌ರನ್ನುದ್ದೇಶಿಸಿಯೇ(ಸ) ಹೇಳಲಾಗಿದೆ. ಆದರೆ ಇಲ್ಲಿ ಸತ್ಯನಿಪೇಧಿಗಳ ಗುಂಪೇ ನಿಜವಾದ 
ಅಭಿಸಂಬೋಧಿತರು. ಅವರಿಗೆ "ಓ ಅಲ್ಲಾಹನ ದಾಸರೇ, ಸ್ವಲ್ಪ ವಿವೇಚಿಸಿರಿ ನಿಮ್ಮ ಈ ಹಟಮಾರಿತನವು ಎಷ್ಟು ಅಸಂಬದ್ಧ! 
ಪೈಗಂಬರರು ತನ್ನ ಸ್ವಂತ ಲಾಭಕ್ಕಾಗಿ ಧರ್ಮಾಹ್ವಾನ ಕಾರ್ಯವನ್ನು ಪ್ರಾರಂಭಿಸಿರುತ್ತಿದ್ದರೆ ಇಂತಹ ಸ್ವಾರ್ಥಿಯನ್ನು ನಾವೇಕೆ 
ನಂಬಬೇಕೆಂದು ಹೇಳಲು ನಿಜಕ್ಕೂ ನಿಮಗೆ ಅವಕಾಶವಿತ್ತು. ಆದರೆ, ಯಾವ ಸ್ವಾರ್ಥವೂ ಇದರಲ್ಲಿ ಅಡಗಿರುವುದಿಲ್ಲ. ಹೀಗಿರುತ್ತ, 
ನೀವು ಅವರನ್ನು ಈ ತರದ ಹಟಮಾರಿತನದೊಂದಿಗೆ ಎದುರಿಸುವುದರ ಔಚಿತ್ಯವೇನು?" 

74. ಮೇಲಿನ ಹನ್ನೊಂದು ರುಕೂಲ್‌ಗಳಲ್ಲಿ ಹ. ಯೂಸುಫ್‌ರ(ಅ) ಕಥೆ ಪೂರ್ಣಗೊಂಡಿತು. ದೇವವಾಣಿಯ ಉದ್ದೇಶವು 
ಕೇವಲ ಕಥೆ ಹೇಳುವುದಾಗಿರುತ್ತಿದ್ದರೆ ಈ ಉಪನ್ಯಾಸ ಇಲ್ಲಿಗೇ ಮುಗಿಯಬೇಕಿತ್ತು. ಆದರೆ ಪವಿತ್ರ ಕುರ್‌ಆನಿನಲ್ಲಿ ಕಥೆಗಳನ್ನು 
ಯಾವುದಾದರೂ ಉದ್ದೇಶದಿಂದಲೇ ಹೇಳಲಾಗುತ್ತದೆ. ಆದುದರಿಂದ ಇಲ್ಲಿ [ಜನರ ಬೇಡಿಕೆಯಂತೆ ಹ. ಯೂಸುಪರ(ಅ) ಕಥೆ 
ಹೇಳಿ ಮುಗಿಸಿದೊಡನೆ] ತಾನು ಉದ್ದೇಶಿಸಿದ ವಿಷಯವನ್ನೂ ಕೆಲವು ವಾಕ್ಯಗಳಲ್ಲಿ ಹೇಳಿ ಬಿಡಲಾಗಿದೆ. ಅದನ್ನು ಅತಿ ಚುಟುಕಾಗಿ 
ಕೆಲವೇ ವಾಕ್ಯಗಳಲ್ಲಿ ಬುದ್ದಿವಾದ ಮತ್ತು ಧರ್ಮಪ್ರಚಾರಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ಸೇರಿಸಿ ಹೇಳಿ ಬಿಡಲಾಗಿದೆ. 

75. ಇದರ ಉದ್ದೇಶವು ಜನರಿಗೆ ಅವರ ಅನಾಸ್ಲೆಯ ಕುರಿತು ಎಚ್ಚರಿಕೆ ಕೊಡುವುದಾಗಿದೆ. ಭೂಮಿ-ಆಕಾಶಗಳ ಪ್ರತಿಯೊಂದು 
ವಸ್ತುವೂ ಕೇವಲ ಒಂದು ವಸ್ತು ಮಾತ್ರವಾಗಿರದೆ ಪರಮಾರ್ಥದ دہ‎ ಸೂಚನೆ ಕೊಡುವ ಒಂದು ನಿದರ್ಶನವೂ ಆಗಿದೆ. 
ಅಲ್ಲಾಹನು ಮಾನವನಿಗೆ ಜ್ಞಾನೇಂದ್ರಿಯಗಳ ಸಹಿತ ವಿವೇಚಿಸತಕ್ಕ ಮಸ್ತಿಷ್ಕವನ್ನೂ ಕೊಟ್ಟಿರುವುದರ ಉದ್ದೇಶ, ಮಾನವನು ಆ 
ವಸ್ತುಗಳನ್ನು ಕಣ್ಣುಗಳಿಂದ ನೋಡಬೇಕು ಮತ್ತು ಅವುಗಳ, ಉಪಯೋಗವನ್ನು ತಿಳಿದಿರಬೇಕು ಎಂಬುದು ಮಾತ್ರ ಅಲ್ಲ. ಬದಲಾಗಿ 
ಮನುಷ್ಠನು ಪರಮಾರ್ಥದ ಅನ್ವೇಷಣೆ ನಡೆಸಬೇಕು ಮತ್ತು ಈ ನಿದರ್ಶನಗಳ ಮೂಲಕ ಅದರ ಪತ್ತೆ ಹಚ್ಚಬೇಕು ಎಂಬುದೇ 
ಅದರ ನೈಜ ಉದ್ದೇಶ. ಆದರೆ ಮಾನವರು ಅನಾಸ್ಥೆ ವಹಿಸುತ್ತಿರುವುದು ಈ ವಿಷಯದಲ್ಲೇ. ಅವರನ್ನು - ಪಥಬ್ರಷ್ಟತೆಗೆ 
ಸಿಲುಕಿಸಿರುವುದೂ ಈ ಅನಾಸ್ಲೆಯೇ. ಹೃದಯಗಳಿಗೆ ಬೀಗಜಡಿದಿಲ್ಲದಿರುತ್ತಿದ್ದರೆ ಪ್ರವಾದಿಗಳ ಮಾತನ್ನು ಅರಿತು ಅವರ 
ಮಾರ್ಗದರ್ಶನದಿಂದ ಪ್ರಯೋಜನ ಪಡೆಯುವುದು ಜನರಿಗೆ ಇಷ್ಟು ಕಷ್ಟವಾಗುತ್ತಿರಲಿಲ್ಲ. 


ಕಾಂಡ-13 


12. تجدکمددہ‎ ٠ 771 


ال بے .۰ EE SG‏ کان 4 


ಇ? 


ಅಲ್ಲಾಹನನ್ನು ನಂಬುತ್ತಾರೆ. ಆದರೆ ಅವನೊಂದಿಗೆ ಇತರರನ್ನು ಸಹಭಾಗಿಗಳನ್ನಾಗಿಸಿಕೊಂಡು (ನಂಬುತ್ತಾರೆ).* 
ಅಲ್ಲಾಹನ ಯಾತನೆಯ ಒಂದಂಶ ವಿಪತ್ತು ಥಟ್ಟನೆ ಇವರ ಮೇಲೆ ಬೀಳಲಾರದೆಂದು ಅಥವಾ ಲೋಕಾಂತ್ಯವಾಗುವ 
ಆ ಘಳಿಗೆಯು ಹಠಾತ್ತನೆ ಅವರ ಮೇಲೆ ಬಂದೆರಗಲಾರದೆಂದು ಇವರೇನು ನಿಶ್ಚಿಂತರಾಗಿರುವರೇ?'' ನೀವು 
ಇವರೊಡನೆ ಸ್ಪಷ್ಟವಾಗಿ ಹೇಳಿಬಿಡಿರಿ - "ಇದೇ ನನ್ನ ಮಾರ್ಗ. ನಾನು: ಅಲ್ಲಾಹನ ಕಡೆಗೆ ಕರೆ ನೀಡುತ್ತೇನೆ. 
ನಾನೂ ನನ್ನ ಸಂಗಾತಿಗಳೂ ಸಂಪೂರ್ಣ ಪ್ರಕಾಶದಲ್ಲಿ ದಾರಿಗಾಣುತ್ತಿದ್ದೇವೆ. ಅಲ್ಲಾಹನು ಅತ್ಯಂತ ಪಾವನನು.” 
ಸಹಭಾಗಿಗಳಾಗಿಸುವವರೊಂದಿಗೆ ನನಗೆ ಯಾವ ಸಂಬಂಧವೂ ಇಲ್ಲ." 

(109-110) ಓ ಪೈಗಂಬರರೇ, ನಿಮಗಿಂತ ಮುಂಚೆ ನಾವು ಕಳುಹಿಸಿದ್ದ ಪ್ರವಾದಿಗಳೆಲ್ಲರೂ ಪುರುಷರೇ 
ಆಗಿದ್ದರು. ಆಯಾ ನಾಡುಗಳೆಲ್ಲೇ ವಾಸಿಸುವವರಾಗಿದ್ದರು ಮತ್ತು ಅವರ ಕಡೆಗೇ ನಾವು "ದಿವೈವಾಣಿ'ಯನ್ನು 


76. ಇದು ಮೇಲಿನ ನುಡಿಯಲ್ಲಿ ಸೂಚಿಸಲಾಗಿರುವ ಅನಾಸ್ಲೆಯ ಸ್ವಾಭಾವಿಕ ಪರಿಣಾಮ. ಜನರು ಮಾರ್ಗದ ಚಿಹ್ನೆಗಳನ್ನು 
ನೋಡದೇ ಕಣ್ಣುಮುಚ್ಚಿಕೊಂಡಾಗ ನೇರ ಮಾರ್ಗದಿಂದ ಸರಿದು ಹೋದರು ಮತ್ತು ಸುತ್ತಮುತ್ತಲಿರುವ ಮುಳ್ಳುಗಂಟಿಗಳಲ್ಲಿ ಸಿಕ್ಕಿ 
ಹೋದರು. ಹಾಗಿದ್ದರೂ ತಮ್ಮ ಗುರಿಯನ್ನು ಸಂಪೂರ್ಣ ಮರೆತವರು ಹಾಗೂ ಅಲ್ಲಾಹನು ತಮ್ಮ ಸೃಷ್ಟಿಕರ್ತ ಮತ್ತು 
ಅನ್ನದಾತನೆಂಬುದನ್ನು ಪೂರ್ಣ ನಿರಾಕರಿಸುವವರು ತೀರಾ ವಿರಳ. ಹೆಚ್ಚಿನವರು ಯಾವ ಪಥಬ್ರಷ್ಟತೆಯಲ್ಲಿ ಬದ್ದಿರುವರೋ ಅದು 
ದೇವ ಧಿಕ್ಕಾರದ ಪಥಭ್ರಷ್ಟತೆಯಲ್ಲ. ಬದಲಾಗಿ "ಶಿರ್ಕ್‌"(ಬಹುದೇವ ವಿಶ್ವಾಸುನ ಪಥಭ್ರಷ್ಟತೆಯಾಗಿದೆ. ಜನರು ಪ್ರತಿಕ್ಷಣವೂ 
ಎಲ್ಲೆಡೆ ಅಲ್ಲಾಹನ ಏಕತ್ವದ ಸುಳಿವು ಕೊಡುತ್ತಿರುವಂತಹ ಭೂಮಿ ಮತ್ತು ಆಕಾಶಗಳ ನಿದರ್ಶನಗಳನ್ನು ಪ್ರಜ್ಞಾಪೂರ್ಣ ದೃಷ್ಟಿಯಿಂದ 
ನೋಡುತ್ತಿದ್ದರೆ ಈ ಪಥಭ್ರಷ್ಟತೆ ಉಂಟಾಗುತ್ತಿರಲಿಲ್ಲ. 

77. ಇದರ ಉದ್ದೇಶವು ಜೀವನ ಕಾಲಾವಧಿಯನ್ನು ದೀರ್ಫ್ಪವೆಂದೂ, ವರ್ತಮಾನದ ಶಾಂತಿಯನ್ನು ಶಾಶ್ವತವೆಂದೂ ತಿಳಿದು, 
ಪರಲೋಕ ಚಿಂತನೆಯನ್ನು ಮುಂದೆ ಹಾಕಬೇಡಿರಿ ಎಂದು ಜನರನ್ನು ಜಾಗೃತೆಗೊಳಿಸುವುದಾಗಿದೆ. ಈ ಜೀವನ ಕಾಲಾವಧಿಯು ನಿರ್ದಿಷ್ಟ 
ಗಳಿಗೆಯ ವರೆಗೆ ಉಳಿದಿರುವುದೆಂಬ ಭರವಸೆಯನ್ನು ಯಾರಿಂದಲೂ ಕೊಡಲು ಸಾಧ್ಯವಿಲ್ಲ. ಆದುದರಿಂದ ಆ ಚಿಂತೆಯನ್ನು ಈಗಲೇ 
ಮಾಡಿಕೊಳ್ಳಿ. 

78. ಅರ್ಥಾತ್‌- ಅವನಿಗೆ ಸಂಬಂಧಿಸಿ ಹೇಳಲಾಗುವ ವಿಷಯಗಳಿಂದ ಅವನು ಪರಿಶುದ್ಧನು. ಹಾಗೆಯೇ ಅವನಿಗೆ ಸಂಬಂಧಿಸಿ 
ಹೇಳಲಾಗುವ ಬಹುದೇವ ವಿಶ್ವಾಸವಾದ ಎಲ್ಲ ದೋಷ ಮತ್ತು ದೌರ್ಬಲ್ಯಗಳಿಂದ ಅವನು ಪರಿಶುದ್ಧನು. ಬಹುದೇವ ವಿಶ್ವಾಸದ 
ತರ್ಕಬದ್ಧ ಪರಿಣಾಮವಾಗಿ ಅವನ ಮುಂದೆ ಆರೋಪಿಸಲಾಗುವ ಎಲ್ಲ ನ್ಯೂನತೆ, ಪ್ರಮಾದ ಮತ್ತು ಕೆಡುಕುಗಳಿಂದಲೂ ಅವನು 
ಮುಕ್ತನು. 


ಕಾಂಡ-13 


772 ಕುರ್‌ಆನ್‌ ವ್ಯಾಖ್ಮಾನ 


00S‏ £ کا کے دای 
7" 


೨, wp PA 


ES ಯೊ‏ 435 6 ےر 


ಕಳುಹಿಸುತ್ತಲಿದ್ದೆವು. ಇವರಿಗಿಂತ ಮುಂಚಿನ ಜನಾಂಗಗಳ ಪರಿಣಾಮವು ಇವರಿಗೆ ಕಾಣದಿರಬೇಕಾದರೆ ಇವರು 
ಭೂಮಿಯ ಮೇಲೆ ಸಂಚರಿಸಲಿಲ್ಲವೇ? (ಪ್ರವಾದಿಗಳ ಬೋಧನೆಯನ್ನು ಸ್ವೀಕರಿಸಿ) ದೇವಭಯವಿರಿಸಿಕೊಂಡವರಿಗೆ 
ನಿಶ್ಚಯವಾಗಿಯೂ ಪರಲೋಕ ಗೇಹವು ಇನ್ನಷ್ಟು ಉತ್ತಮ. ಇನ್ನಾದರೂ ನೀವು ವಿವೇಚಿಸಲಾರಿರಾ?” (ಗತ 
ಪ್ರವಾದಿಗಳೂ ದೀರ್ಪುಕಾಲದ ವರೆಗೆ ಬೋಧನೆ ನೀಡುತ್ತಲೇ ಇದ್ದರೂ ಜನರು ಕಿವಿ ಕೊಡಲಿಲ್ಲ) ಕೊನೆಗೆ 
ಪ್ರವಾದಿಗಳು ಜನರ ಬಗ್ಗೆ ನಿರಾಶೆಗೊಂಡಾಗ ಹಾಗೂ ಅವರೊಡನೆ ಸುಳ್ಳೇ ಹೇಳಲಾಗಿತ್ತೆಂದು ಜನರೂ 
ತಿಳಿದುಕೊಂಡಾಗ ಹಠಾತ್ತನೆ ನಮ್ಮ ಸಹಾಯವು ಪ್ರವಾದಿಗಳಿಗೆ ತಲಪಿತು. ಇಂತಹ ಸಂದರ್ಭ ಬಂದಾಗ 
ನಮಗಿಷ್ಟ ಬಂದವರನ್ನು ರಕ್ಷಿಸಿಕೊಳ್ಳುವುದು ನಮ್ಮ ರೂಢಿ. ಅಪರಾಧಿಗಳ ಮೇಲಿಂದ ನಮ್ಮ ಯಾತನೆಯು 
ಎಷ್ಟಕ್ಕೂ ಸರಿಯಲಾರದು. 

(111) ಗತೆ ಸಮುದಾಯಗಳ ಈ ಕಥೆಗಳಲ್ಲಿ ಬುದ್ಧಿಜೀವಿಗಳಿಗೆ ಪಾಠವಿದೆ. ಕುರ್‌ಆನಿನಲ್ಲಿ 
ವಿವರಿಸಲ್ಪಡುತ್ತಿರುವುದೆಲ್ಲ ಕೃತಕ ವಿಷಯಗಳೆಲ್ಲ. ಬದಲಾಗಿ ಇದಕ್ಕಿಂತ ಮುಂಚೆ ಬಂದಿರುವ ಗ್ರಂಥಗಳ 


79. ಇಲ್ಲಿ ಒಂದು ಅತಿದೊಡ್ಡ ವಿಷಯವನ್ನು ಎರಡು ಮೂರು ವಾಕ್ಕಗಳಲ್ಲೇ ಹೇಳಿ ಬಿಡಲಾಗಿದೆ. ಇದನ್ನು ವಿಸ್ತರಿಸಿ 
ಹೇಳುವುದಿದ್ದರೆ ಹೀಗೆ ಹೇಳಬಹುದು: "ಯಾವ ವ್ಯಕ್ತಿ ನಿನ್ನೆ ಅವರ ಪಟ್ಟಣದಲ್ಲೇ ಹುಟ್ಟಿ, ಅವರ ನಡುವಿನಲ್ಲೇ ಬಾಲ್ಯದಿಂದ 
ಯೌವನಾವಸ್ಥೆಗೆ, ಯೌವನದಿಂದ ವೃದ್ಧಾಪ್ಯಕ್ಕೆ ತಲುಪಿದನೋ ಅವನ ಬಗ್ಗೆ ಒಂದು ದಿನ ಹಠಾತ್ತನೆ ದೇವನು ಅವನನ್ನು ತನ್ನೆ 
ಸಂದೇಶವಾಹಕನಾಗಿ ಮಾಡಿದ್ದಾನೆಂದು ಒಪ್ಪಿಕೊಳ್ಳುವುದಾದರೂ ಹೇಗೆ? ಎಂಬುದೇ ಅವರು ನಿಮ್ಮ ಮಾತಿನ ಕಡೆಗೆ ಗಮನ 
ಕೊಡದಿರಲು ಕಾರಣ. ಆದರೆ ಇದೇನೂ ಅಪೂರ್ವ ವಿಷಯವಾಗಿದ್ದು ಜಗತ್ತು ಇದನ್ನು ಪ್ರಥಮ ಬಾರಿಗೆ ಕಾಣುತ್ತಿರುವುದಲ್ಲ. 
ಅಲ್ಲಾಹನು ಇದಕ್ಕೆ ಮುಂಚೆ ಕಳುಹಿಸಿದ ಪ್ರವಾದಿಗಳೂ ಮಾನವರೇ ಆಗಿದ್ದರು. ಹಠಾತ್ತನೆ ಓರ್ವ ಅಹರಿಚಿತ ವ್ಯಕ್ತಿ ಬಂದು 
ಪಟ್ಟಣದಲ್ಲಿ ಕಾಣಿಸಿಕೊಂಡು ಅವನು, ನಾನು ಪ್ರವಾದಿಯಾಗಿ ಕಳುಹಿಸಲ್ಪಟ್ಟಿದ್ದೇನೆಂದು ಎಂದೂ ಹೇಳಿದ್ದಿಲ್ಲ. ಮಾನವರನ್ನು 
ಸಂಸ್ಕರಿಸಲು ಎಬ್ಬಿಸಲ್ಪಟ್ಟವರೆಲ್ಲರೂ ಆಯಾ ನಾಡಿನವರೇ ಆಗಿದ್ದರು. ಹ. ಮಸೀಹ್‌(ಈಸಾ), ಮೂಸಾ, ಇಬ್‌ರಾಹೀಮ್‌, 
ನೂಹ್‌(ಅ) ಇವರೆಲ್ಲ ಯಾರು? ಅವರ ಧರ್ಮಾಹ್ವಾನವನ್ನು ಸ್ವೀಕರಿಸದೆ ಕೇವಲ ತಮ್ಮ ನಿರಾಧಾರ ಕಲ್ಪನೆಗಳನ್ನು ಮತ್ತು ಲಂಗು 
ಲಗಾಮಿಲ್ಲದ ಆಸೆ ಆಕಾಂಕ್ಸೆಗಳನ್ನು ಹಿಂಬಾಲಿಸುತ್ತಿದ್ದ ಜನಾಂಗಗಳ ಅಂಶಿಮ ಗತಿ ಏನಾಯ್ತು? ನೀವು ಸ್ವತಃ ನಿಮ್ಮ ವ್ಯಾಪಾರ 
ಮಾರ್ಗದಲ್ಲಿ ಆದ್‌, ಸಮೂದ್‌, ಮದ್‌ಯನ್‌, ಲೂತ್‌ ಮುಂತಾದ ಜನಾಂಗಗಳ ನಾಶ ಹೊಂದಿದ ಪ್ರದೇಶಗಳನ್ನು ಹಾದು 
ಹೋಗುತ್ತೀರಿ. ಅದರಿಂದ ನಿಮಗೆ ಪಾಠ ಸಿಗಲಿಲ್ಲವೇ? ಅವರು ಈ ಲೋಕದಲ್ಲಿ ಯಾವ ಪರಿಣಾಮವನ್ನು ಕಂಡರೋ ಅದಕ್ಕಿಂತಲೂ 
ಘೋರ ಪರಿಣಾಮವನ್ನು ಪರಲೋಕದಲ್ಲಿ ಕಾಣಬೇಕಾದೀತೆಂಬ ವಾರ್ತೆಯನ್ನೇ ಅವನು ಕೊಡುತ್ತಿದ್ದಾನೆ. ಮಾತ್ರವಲ್ಲ, ಈ 
ಲೋಕದಲ್ಲಿ ತಮ್ಮನ್ನು ಸಂಸ್ಕರಿಸಿಕೊಂಡವರು ಈ ಲೋಕದಲ್ಲಿ ಮಾತ್ರ ಒಳ್ಳೆಯವರಾಗಿದ್ದುದಲ್ಲ. ا ا‎ ಅವರ 
ಫಲಿತಾಂಶವು ಅದಕ್ಕಿಂತಲೂ ಉತ್ತಮವಾಗಿರುವುದು." 


ಕಾಂಡ -13 


ದೃಢೀಕರಣವೂ ಪ್ರತಿಯೊಂದು ವಿಷಯದ ವಿವರಣೆಯೂ ಸತ್ಯವಿಶ್ವಾಸವನ್ನು ಸ್ವೀಕರಿಸಿಕೊಳ್ಳುವವರಿಗೆ 
ಸನ್ಮಾರ್ಗದರ್ಶನವೂ ಅನುಗ್ರಹವೂ ಆಗಿರುತ್ತದೆ. 


80. ಅರ್ಥಾತ್‌- ಮಾನವನ ಸನ್ಮಾರ್ಗದರ್ಶನಕ್ಕಾಗಿ ಅತ್ಯಗತ್ಯವಾಗಿರುವ ಪ್ರತಿಯೊಂದು ವಿಷಯದ ವಿವರಣೆ. "ಪ್ರತಿಯೊಂದು 
ವಿಷಯದ ವಿವರಣೆ" ಎಂದರೆ ಕೆಲವರು ಅಲ್ಲಸೆಲ್ಲದ ಎಲ್ಲ ವಿಷಯದ ವಿವರಣೆಯೆಂದು ತಿಳಿದುಕೊಳ್ಳುತ್ತಾರೆ. ಅನಂತರ 
ಕುರ್‌ಆನಿನಲ್ಲಿ ಅರಣ್ಯಗಳು, ವೈದ್ಯಶಾಸ್ತ್ರ, ರೇಖಾಗಣಿತ ಮತ್ತಿತರ ವಿದ್ಧೆ ಮತ್ತು ಕಲೆಗಳ ವಿವರಣೆಗಳು ಸಿಗದಿರುವಾಗ 
ಗಲಿಬಿಲಿಗೊಳಗಾಗುತ್ತಾರೆ. ಇನ್ನು ಕೆಲವರು ಪ್ರಶಿಯೊಂದು ಕಲೆಯ ವಿವರಣೆಗಳನ್ನೂ ಒತ್ತಾಯಪೂರ್ವಕವಾಗಿ ಕುರ್‌ಆನಿನಿಂದ 
ಹೊರಡಿಸಲು ಯತ್ನಿಸುತ್ತಾರೆ. 


ಕಾಂಡ-13 


774 ಕುರ್‌ಆನ್‌ ವ್ಯಾಖ್ಯಾನ 


13. ಅರ್ರಆ್‌ದ್‌ 


ಪರಿಚಯ 


13ನೆಯ ಸೂಕ್ತದಲ್ಲಿರುವ 'ಅರ್ರಲ್‌ದ್‌' ಎಂಬ ಪದದಿಂದ ಈ ಅಧ್ಯಾಯವನ್ನು ಹೆಸರಿಸಲಾಗಿದೆ. ಈ ಅಧ್ಯಾಯದಲ್ಲಿ 
ಮೇಘಗಳಲ್ಲಾಗುವ ಗುಡುಗಿನ ಕುರಿತು ಚರ್ಚಿಸಲಾಗಿದೆಯೆಂದು ಇದರ ಅರ್ಥವಲ್ಲ. ಇದು ಕೇವಲ ಒಂದು ಸಂಕೇತವಾಗಿದ್ದು 
'ಅರ್ರಲ್‌ದ್‌' ಎಂಬ ಪದ ಬಂದಿರುವ ಅಥವಾ ರಲ್‌ದ್‌(ಸಿಡಿಲು)ನ ಪ್ರಸ್ತಾಪವಿರುವಂತಹ ಅಧ್ಯಾಯವೆಂಬ ಸೂಚನೆಯಾಗಿದೆ. 


ಅವತೀರ್ಣಕಾಲ: 

ಈ ಅಧ್ಯಾಯದ ಅವತೀರ್ಣಕಾಲವು ಯೂನುಸ್‌, ಹೂಬ್‌ ಮತ್ತು ಅಲ್‌ರಾಫ್‌ ಅಧ್ಯಾಯಗಳು ಅವತೀರ್ಣಗೊಂಡ 
ಕಾಲವೇ ಆಗಿತ್ತೆಂದು 4 ಮತ್ತು 6ನೆಯ 'ರುಕೂಲ್‌ಗಳಲ್ಲಿರುವ ವಿವರಣೆಗಳು ಸಾಕ್ಸ್ಮ ನೀಡುತ್ತವೆ. ಅರ್ಥಾತ್‌- ಮಕ್ಕಾ 
| ಜೀವನದ ಕೊನೆಯ ಘಟ್ಟ, ಪ್ರವಾದಿವರ್ಯರು(ಸ) ಇಸ್ಲಾಮಿನ ಆಹ್ವಾನ ನೀಡುತ್ತ ಒಂದು ದೀರ್ಫಕಾಲ ಕಳೆದುಹೋಗಿದೆ. 

ವಿರೋಧಿಗಳು ಅವರನ್ನು ಸತಾಯಿಸಿ ಅವರ ಅಂದೋಲನವನ್ನು ವಿಫಲಗೊಳಿಸಲಿಕ್ಕಾಗಿ ನಾನಾ ವಿಧದ ಕುತಂತ್ರಗಳನ್ನು 
ಹೂಡುತ್ತಿದ್ದರು. ಯಾವುದಾದರೊಂದು ಪವಾಡವನ್ನು ತೋರಿಸಿಯೇ ಇವರನ್ನು ಸರಿದಾರಿಗೆ ತರಬೇಕೆಂದು ಸತ್ಯವಿಶ್ವಾಸಿಗಳು 
ಆಗಾಗ ಹಂಬಲಿಸುತ್ತಿದ್ದರು. ಆಗ್ರ ಈಮಾನಿನ(ಸತ್ಯವಿಶ್ವಾಸ) ಮಾರ್ಗವನ್ನು ತೋರಿಸಲಿಕ್ಕಾಗಿ ಈ ಪದ್ಧಶಿಯನ್ನು ಕೈಗೊಳ್ಳುವ 
ಕ್ರಮ ನಮ್ಮಲ್ಲಿಲ್ಲ. ಸತ್ಯವಿರೋಧಿಗಳ ದಾರವನ್ನು ನಾವು ಸಡಿಲು ಬಿಟ್ಟಿರುವುದರಿಂದ ನೀವೇನೂ ಭಯಪಡಬೇಕಾಗಿಲ್ಲವೆಂದು 
ಅವರನ್ನು ಅಲ್ಲಾಹ್‌ ಸಮಾಧಾನ ಪಡಿಸುತ್ತಿರುವನು. ಒಂದು ವೇಳೆ ಸಮಾಧಿಗಳೊಳೆಗಿಂದ ಮೃತರೇ ಎದ್ದು ಬರುತ್ತಿರುವುದನ್ನು 
ಕಂಡರೂ ಸತ್ಮನಿಷೇಧಿಗಳು ವಿಶ್ವಾಸ ತಾಳಲಾರರು. ಹಾಗೆ ಸಂಭವಿಸಿದಲ್ಲಿ ಅದಕ್ಕೂ ಅವರು ಏನಾದರೊಂದು ಕುತರ್ಕವನ್ನು 
ತಂದೊಡ್ಡುವರು ಎನ್ನಬಹುದಾದಷ್ಟು ಹಟಮಾರಿತನ ಅವರಿಂದ ಈಗಾಗಲೇ ಪ್ರಕಟವಾಗಿದೆ ಎಂದೂ 31ನೆಯ ಸೂಕ್ತದಿಂದ 
ತಿಳಿದುಬರುತ್ತದೆ. ಈ ಎಲ್ಲ ವಿಷಯಗಳಿಂದ ಈ ಅಧ್ಯಾಯವು ಮಕ್ಕಾ ಜೀವನದ ಕೊನೆಯ ಕಾಲದಲ್ಲಿ 
ಅವತೀರ್ಣಗೊಂಡಿದೆ ಎಂದು ಊಹಿಸಬಹುದು. 


ಕೇಂದ್ರೀಯ ವಿಷಯ: 

ಈ ಅಧ್ಯಾಯದ ಉದ್ದೇಶವನ್ನು ಆರಂಭದ ಸೂಕ್ತದಲ್ಲೇ ಮುಂದಿಡಲಾಗಿದೆ. ಪ್ರವಾದಿ ಮುಹಮ್ಮದ್‌(ಸ) 
ಮುಂದಿರಿಸುತ್ತಿರುವ ಸಂದೇಶವೇ ಸತ್ಯ. ಅದನ್ನು ಸ್ವೀಕರಿಸದಿರುವುದು ಜನತೆಯ ತಪ್ಪು. ಸಂಪೂರ್ಣ ಉಪನ್ಮಾಸವು ಈ 
ಕೇಂದ್ರೀಯ ವಿಷಯದ ಸುತ್ತಲೂ ತಿರುಗುತ್ತಿದೆ. ಈ ನಿಟ್ಟಿನಲ್ಲಿ ಪದೇ ಪದೇ ನಾನಾ ವಿಧಗಳಿಂದ ಏಕದೇವ ವಿಶ್ವಾಸ, 
ಪರಲೋಕ, ಪ್ರವಾದಿತ್ವ ಇವುಗಳು ಸತ್ಮವಾಗಿರುವುದನ್ನು ಸಾಬೀತು ಪಡಿಸಲಾಗಿದೆ. ಇವುಗಳನ್ನು ನಂಬುವುದರಿಂದಾಗುವ ನೈತಿಕ 
ಮತ್ತು ಆಧ್ಯಾಶ್ಮಿಕೆ ಲಾಭಗಳನ್ನೂ ನಂಬದಿರುವುದರಿಂದಾಗುವ ಹಾನಿಯನ್ನೂ ತೋರಿಸಲಾಗಿದೆ. ಕುಫ್ರ್‌ (ನಿಷೇಧ ನೀತಿ) 
ಮೂರ್ಪತನ ಮತ್ತು ತಿಳಿಗೇಡಿತನವೆಂದು ಖಚಿತ ಪಡಿಸಲಾಗಿದೆ.” ಇವೆಲ್ಲ ವಿವರಣೆಗಳನ್ನು ಕೇವಲ ಅವರಿಗೆ ಮಂದಟ್ಟು 
ಮಾಡಲಿಕ್ಕಾಗಿ ಮಾತ್ರವೇ ಅಲ್ಲ, ಅವರ ಹೃದಯಗಳನ್ನು ಈಮಾನಿನ ಕಡೆಗೆ ಎಳೆಯುವ ಉದ್ದೇಶದಿಂದಲೂ ಕೊಡಲಾಗಿದೆ. 
ಆದುದರಿಂದ ಕೇವಲ ತರ್ಕಬದ್ಧ ವಾದಗಳನ್ನು ಮಾತ್ರ ಮುಂದಿಡದೆ ಒಂದೊಂದೇ ಸಾಕ್ಸ್ಯಾಧಾರವನ್ನು ಕೊಟ್ಟು ಆ ಬಳಿಕ, 
ತಿಳಿಗೇಡಿಗಳು ತಮ್ಮ ಪಥಬ್ರಷ್ಟ ಹಟಮಾರಿತನವನ್ನು ತೊರೆಯುವಂತೆ ಮಾಡಲು ಅವರಿಗೆ ತರತರದ ಎಚ್ಚರಿಕೆ, ಗದರಿಕೆ, 
ಪ್ರೇರೇಪಣೆ ಮತ್ತು ವಾತ್ಸಲ್ಕಪೂರ್ಣ ಹಿತೋಪದೇಶಗಳನ್ನು ನೀಡಲಾಗಿದೆ. 

ಉಪನ್ಯಾಸದ ವೇಳೆ ಅಲ್ಲಲ್ಲಿ ವಿರೋಧಿಗಳ ಆಕ್ಷೇಪವನ್ನು ಪ್ರಸ್ತಾಪಿಸದೆಯೇ ಅವುಗಳನ್ನು ಉತ್ತರಿಸಲಾಗಿದೆ. ಪ್ರವಾದಿ 
ಮುಹಮ್ಮದ್‌ರ(ಸ) ಆಂದೋಲನದ ಬಗ್ಗೆ ಜನರ ಹೃದಯದಲ್ಲಿದ್ದ ಅಥವಾ ವಿರೋಧಿಗಳ ಕಡೆಯಿಂದ ಮುಂದಿರಿಸಲಾಗುತ್ತಿದ್ದ 
ಸಂದೇಹೆಗಳನ್ನು ನಿವಾರಿಸಲಾಗಿದೆ. ಇದರೊಂದಿಗೇ ಅನೇಕ ವರ್ಷಗಳ ಹೋರಾಟದಿಂದ ಬಳಲಿ ಬೆಂಡಾಗಿ ಅತ್ಯಂತ 
ಕೌತುಕದಿಂದ ಅಗೋಚರ ಸಹಾಯವನ್ನು ನಿರೀಕ್ಷಿಸುತ್ತಿದ್ದ ಸತ್ಯವಿಶ್ವಾಸಿಗಳಿಗೂ ಸಾಂತ್ವನ ನೀಡಲಾಗಿದೆ. 


ಕಾಂಡ-13 


13. ಅರ್ರಲ್‌ದ್‌ 775 


Ku رٹ‎ 
كٍ‎ Cry 
کچ‎ (A: ಸ 
TY) ا ود رد2909 ےو‎ A yy 


ಮ್ರು‏ ۸۷ہ کا pips‏ 2و 
Ns‏ 

[ACN dr‏ مم 2 KG‏ ھت 
BESS NEYO EN TOO‏ 


١نی‏ 
7 
پوت 
ھا 
٦‏ 
by‏ 
ہے 
۴ 
ರ‏ 
2 
ری 
ا 
تک 


13. ಅರ್ರಲ್‌ದ್‌ 


ಅವತೀರ್ಣ : ಮಕ್ಕಾದಲ್ಲಿ 
ಸೂಕ್ತಗಳು:43 ರುಕೂಲ್‌ಗಳು:6 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1) ಅಲಿಫ್‌ ಲಾಮ್ಮಿಮ್‌ ರಾ. ಇವು ದೇವಗ್ರಂಥದ ಸೂಕ್ತಗಳು. ನಿಮ್ಮ ಪ್ರಭುವಿನ ಕಡೆಯಿಂದ ನಿಮಗೆ 
ಅವತಶೀರ್ಣವಾದುದೆಲ್ಲವೂ ಪರಮ ಸತ್ಯ. ಆದರೆ, (ನಿಮ್ಮ ಜನಾಂಗದ) ಹೆಚ್ಚಿನವರು ವಿಶ್ವಾಸವಿರಿಸುತ್ತಿಲ್ಲ.' 
(2) ಆಕಾಶಗಳನ್ನೂ ನಿಮಗೆ ತೋರುವಂತಹ ಆಧಾರಗಳೇನೂ ಇಲ್ಲದೆಯೇ ನಿಲ್ಲಿಸಿದನು? ಅಲ್ಲಾಹನೇ 


1, ಇದು ಈ ಅಧ್ಯಾಯದ ಪ್ರಸ್ತಾವನೆ. ಇದರಲ್ಲಿ ಮಾತಿನ ಉದ್ದೇಶವನ್ನು ಕೆಲವೇ ನುಡಿಗಳಲ್ಲಿ ವಿವರಿಸಲಾಗಿದೆ. ಇಲ್ಲಿ 
ಪ್ರವಾದಿವರ್ಯರನ್ನು(ಸ) ಅಭಿಸಂಬೋಧಿಸಲಾಗಿದೆ. ಅಲ್ಲಾಹನು ಪ್ರವಾದಿವರ್ಯರನ್ನು(ಸ) ಕರೆದು, ಓ ಪೈಗಂಬರರೇ, ನಿಮ್ಮ 
ಜನಾಂಗದ ಅಧಿಕಾಂಶ, ಜನರು ಈ ಶಿಕ್ಷಣವನ್ನು ನಿರಾಕರಿಸುತ್ತಿದ್ದಾರೆ. ಆದರೆ ಇದನ್ನು ನಾವು ಅವಶೀರ್ಣಗೊಳಿಸಿರುವುದು ಸತ್ಯ. 
ಜನರು ಸ್ವೀಕರಿಸಲಿ ಅಥವಾ ಸ್ಟೀಕರಿಸದಿರಲಿ ಇದೇ ಪರಮಾರ್ಥ ಎಂದು ಹೇಳುತ್ತಾನೆ. ಈ ಸಂಕ್ಷಿಪ್ತ ಪ್ರಸ್ತಾವನೆಯ ಬಳಿಕ ಮುಖ್ಯ 
ಉಪನ್ಮಾಸ ಪ್ರಾರಂಭವಾಗುತ್ತದೆ. ಅದರಲ್ಲಿ ಈ ಶಿಕ್ಷಣವು ಹೇಗೆ ಸತ್ಯ ಮತ್ತು ಇದರ ಬಗ್ಗೆ ಅವರ ಈ ಧೋರಣೆ ಎಷ್ಟರ ಮಟ್ಟಿಗೆ 
ಅಸಂಬದ್ಧ ಎಂಬುದನ್ನು ತಿಳಿಯಪಡಿಸಲು ಪ್ರಯತ್ನಿಸಲಾಗಿದೆ. ಈ ಉಪನ್ಯಾಸವನ್ನು ಚೆನ್ನಾಗಿ ಗ್ರಹಿಸಿಕೊಳ್ಳಲು ಆರಂಭದಲ್ಲಿಯೇ 
ಒಂದು ವಿಷಯವನ್ನು ಗಮನಿಸುವ ಅಗತ್ಮವಿದೆ. ಅದೇನೆಂದರೆ ಆ ಕಾಲದಲ್ಲಿ ಪ್ರವಾದಿವರ್ಯರು(ಸ) ಜನರಿಗೆ ಕರೆ ನೀಡುತ್ತಿದ್ದ 
ಮುಖ್ಯ ವಿಷಯಗಳು ಮೂರು: 1) ದೇವತ್ವವು ಸರ್ವಸಂಪೂರ್ಣವಾಗಿ ಅಲ್ಲಾಹನಿಗೇ ಮೊಸಲು. ಅದ್ದರಿಂದ ಅವನ ಹೊರತು 
ಇತರ ಯಾರೂ ಅಥವಾ ಯಾವುದೂ ಪೂಜಾರ್ಹವಲ್ಲ. 2) ಈ ಜೀವನದ ಬಳಿಕ ಇನ್ನೊಂದು ಜೀವನವಿದೆ. ಅದರಲ್ಲಿ ನಿಮಗೆ 
ನಿಮ್ಮ ಕರ್ಮಗಳ ವಿಚಾರಣೆ ಎದುರಿಸಲಿದೆ. 3) ನಾನು ಅಲ್ಲಾಹನ ಸಂದೇಶವಾಹಕನಾಗಿರುತ್ತೇನೆ. ನಾನು ನಿಮ್ಮ ಮುಂದೆ 
ಸಾರುತ್ತಿರುವುದೊಂದೂ ನನ್ನ ಸ್ವಂತದ ಕಡೆಯಿಂದಲ್ಲ., ಇವೆಲ್ಲ ಅಲ್ಲಾಹನ ಕಡೆಯಿಂದಲೇ ಆಗಿವೆ. ಜನರು ಇವೇ ಮೂರು 
ವಿಷಯಗಳನ್ನು ನಿರಾಕರಿಸುತ್ತಿದ್ದುದು. ಇವುಗಳನ್ನೇ ಈ ಉಪನ್ಮಾಸದಲ್ಲಿ ಪದೇ ಪದೇ ವಿವಿಧ ರೀತಿಗಳಿಂದ ಜನರಿಗೆ ತಿಳಿಸುವ ಪ್ರಯತ್ನ 
ಮಾಡಲಾಗಿದೆ. ಜನರಲ್ಲಿ ಈ ಕುರಿತಾಗಿ ಇರುವ ಆಕ್ಲೇಪಗಳನ್ನೂ ನಿವಾರಿಸಲಾಗಿದೆ. 

2. ಬೇರೆ ಮಾತಿನಲ್ಲಿ ಹೇಳುವುದಾದರೆ ಅವನು ಆಕಾಶಗಳನ್ನು ಇಂದ್ರಿಯಾನುಭವಕ್ಕೆ ಅತೀತವಾದ ಹಾಗೂ ಅಗೋಚರ 
ಆಧಾರಗಳ ಮೇಲೆ ನಿಲ್ಲಿಸಿರುತ್ತಾನೆ. ಬಾಹ್ಮ ನೋಟಕ್ಕೆ ಈ ವಿಶಾಲವಾದ ಅಂತರಿಕ್ಷದಲ್ಲಿರುವ ಅಸಂಖ್ಯಾತ ಆಕಾಶಕಾಯಗಳಿಗೆ 
ಆಧಾರವೊದಗಿಸುವಂತಹ ವಸ್ತುವೇನೂ ಕಂಡು ಬರುವುದಿಲ್ಲ. ಆದರೆ ಪ್ರತಿಯೊಂದನ್ನೂ ಅದರ ಸ್ಥಾನ ಮತ್ತು ಕಕ್ಷೆಯಲ್ಲೇ 
ತಡೆದಿರಿಸಿಕೊಂಡಿದ್ದು ಅವುಗಳನ್ನು ಭೂಮಿಯ ಮೇಲಾಗಲೀ ಒಂದು ಇನ್ನೊಂದರ ಮೇಲಾಗಲಿ ಬೀಳದಂತೆ ತಡೆಯುವ ಅಗೋಚರ 
ಶಕ್ತಿಯೊಂದು ಇದ್ದೇ ಇದೆ. 


ಕಾಂಡ-13 


776 ಕುರ್‌ಆನ್‌ ವ್ಯಾಖ್ಯಾನ 


ESOS ET) 
ಆಗಿರುತ್ತಾನೆ. ಅನಂತರ ಅವನು ವಿಶ್ವಸಿಂಹಾಸನಾರೂಢನಾದನು' ಮತ್ತು ಅವನು ಸೂರ್ಯನನ್ನೂ ಚಂದ್ರನನ್ನೂ 
ಒಂದು ನಿಯಮಕ್ಕೊಳಪಡಿಸಿದನು.*" ಈ ಸಂಪೂರ್ಣ ವ್ಯವಸ್ಥೆಯ ಪ್ರತಿಯೊಂದು ವಸ್ತುವೂ ಒಂದು ನಿರ್ದಿಷ್ಟ 
ಕಾಲದವರೆಗೆ ನಡೆಯುತ್ತಿರುತ್ತದೆ.” ಇವೆಲ್ಲ ಕಾರ್ಯಗಳನ್ನು ಅವನೇ ನಿಯಂತ್ರಿಸುತ್ತಿದ್ದಾನೆ. ನೀವು ನಿಮ್ಮ 


3. ಇದರ ವಿವರಣೆಯನ್ನು ಅಲ್‌ರಾಫ್‌ ಅಧ್ಯಾಯದ 41ನೆಯ ' ಟಿಪ್ಪಣಿಯಲ್ಲಿ ನೋಡಬಹುದು. ಇಲ್ಲಿ ಸಂಕ್ಷಿಪ್ತವಾಗಿ 
ಹೇಳುವುದಾದರೆ 'ಅರ್ಶ್‌'(ಅರ್ಥಾತ್‌- ವಿಶ್ವ ಸಾಮ್ರಾಜ್ಯ ಕೇಂದ್ರ ಸ್ಥಾನುನ ಮೇಲೆ ಅಲ್ಲಾಹ್‌ ಆರೂಢನಾಗಿರುವ ವಿಷಯವನ್ನು 
ಕುರ್‌ಆನಿನಲ್ಲಿ ಅಲ್ಲಲ್ಲಿ ಹೇಳಿರುವುದರ ಉದ್ದೇಶವೇನೆಂದರೆ - ಅಲ್ಲಾಹನು ಈ ವಿಶ್ವವನ್ನು ಕೇವಲ ಸೃಷ್ಟಿಸಿರುವುದು ಮಾತ್ರವೇ 
ಅಲ್ಲ, ಅವನು ಸ್ವತಃ ಇದರ ಮೇಲೆ ಅಧಿಕಾರ ಮತ್ತು ಆಡಳಿತವನ್ನೂ ನಡೆಸುತ್ತಿದ್ದಾನೆ. ಅಸ್ತಿತ್ವದಲ್ಲಿರುವ ಈ ಜಗತ್ತು 
ಅಜ್ಞಾನಿಗಳನೇಕರು ಭಾವಿಸಿಕೊಂಡಿರುವಂತೆ ಸ್ವಯಂ ಚಾಲಿತ ಕಾರ್ಯಾನೆ ಅಲ್ಲ. ಇನ್ನಿತರ ಅನೇಕ ಮೂಢರು ತಿಳಿದುಕೊಂಡಿರುವಂತೆ 
ಇದು ಅನೇಕ_ದೇವೆರುಗಳ ಸಂಗಮಸ್ಥಳವೂ ಅಲ್ಲ. ಇದೊಂದು ಸುವ್ಮವಸ್ಥಿತ ಏರ್ಪಾಡಾಗಿದ್ದು ಇದನ್ನು ಸೃಷ್ಟಿಸಿದಾತನೇ ಸ್ವಯಂ 
ಇದನ್ನು ನಡೆಸುತ್ತಿದ್ದಾನೆ ಎಂದು ತಿಳಿಯ ಹೇಳುವುದಾಗಿದೆ. 

4. ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು. ಕರೆ ನೀಡಲ್ಪಡುತ್ತಿರುವ ಜನಾಂಗವು ಅಲ್ಲಾಹನ ಅಸ್ತಿತ್ವವನ್ನು ನಿರಾಕರಿಸುವ 
ಜನಾಂಗವಾಗಿರಲಿಲ್ಲ. ಅವನು ಸೃಷ್ಟಿಯ ಕರ್ತನೆಂಬುದನ್ನೂ ಅವರು ನಿರಾಕರಿಸುತ್ತಿರಲಿಲ್ಲ. ಇಲ್ಲಿ ವಿವರಿಸಲಾಗುತ್ತಿರುವ ಕಾರ್ಯಗಳೆಲ್ಲ 
ಅಲ್ಲಾಹನ ಹೊರತು ಇತರ ಯಾರಾದರೂ ಮಾಡುತ್ತಿರುವರೆಂಬ ಗುಮಾನಿಯನ್ನೂ ಇರಿಸಿಕೊಂಡಿರಲಿಲ್ಲ. ಆದುದರಿಂದ ನಿಜಕ್ಕೂ 

] ಅಲ್ಲಾಹನೇ ಆಕಾಶಗಳನ್ನು ನೆಲೆ ನಿಲ್ಲಿಸಿದನೆಂದೂ ಅವನೇ ಸೂರ್ಯ ಚಂದ್ರಾದಿಗಳನ್ನು ಒಂದು ನಿಯಮಕ್ಕೆ 'ಅಧೀನವನ್ನಾಗಿ 
ಮಾಡಿದನೆಂದೂ ತೋರಿಸಿಕೊಡುವ ಆಧಾರಪ್ರಮಾಣಗಳನ್ನು ಮುಂದಿಡುವ ಅಗತ್ಯ ಇದೆಯೆಂದು ಪರಿಗಣಿಸಲಾಗಿಲ್ಲ. ಅಭಿಸಂಬೋದಧಿತರು 
ಆಗಲೇ ಅರಿತಿದ್ದ ಈ ವಿಷಯಗಳನ್ನು ಬೇರೊಂದು ವಿಷಯಕ್ಕೆ ಆಧಾರ ಪ್ರಮಾಣಗಳಾಗಿ ಮಾಡಲಾಗಿದೆ. ಅದೇನೆಂದರೆ - ಈ 

-] ವಿಶ್ವದ ಆಡಳಿತ ವ್ಯವಸ್ಥೆಯಲ್ಲಿ ಅಲ್ಲಾಹನ ಹೊರತು ಆರಾಧ್ಯನೆನಿಸಲು ಹಕ್ಕುಳ್ಳಂತಹ ಪ್ರಭುತ್ವ ಹೊಂದಿದವನು ಬೇರಾರೂ ಇಲ್ಲ. 
ಇನ್ನು ಅಲ್ಲಾಹನ ಅಸ್ತಿತ್ತ್ವವನ್ನೂ ಅವನು ಸೃಷ್ಟಿಕರ್ತ ಮತ್ತು ವ್ಯವಸ್ಥಾಪಕ ಎಂಬುದನ್ನೂ ಒಪ್ಪಿಕೊಳ್ಳದಂತಹವರಿಗೆ ಈ ಆಧಾರ 
ಪ್ರಮಾಣದಿಂದ ಪ್ರಯೋಜನವಾಗುವುದು ಹೇಗೆ? ಎಂಬ ಪ್ರಶ್ನೆ. ಇದಕ್ಕೆ ಉತ್ತರವೇನೆಂದರೆ - ಅಲ್ಲಾಹನು ಮುಶ್ರಿಕರಿಗೆ (ಬಹುದೇವ 
ವಿಶ್ನಾ ಸಸಿಗಳು ಏಕದೇವತ್ವವನ್ನು ಸಾಬೀತು ಪಡಿಸಲಿಕ್ಕಾಗಿ ಕೊಡುವ ಆಧಾರ ಪ್ರಮಾಣಗಳೇ ನಾಸ್ತಿಕರಿಗೆ ದೇವಾಸ್ತಿತ್ವಃ ವನ್ನು ಸಾಬೀತು 
ಪಡಿಸೆಲಿಕ್ಕೂ ಸಾಕಾಗುತ್ತವೆ. ಭೂಮಿಯಿಂದ ಆಕಾಶಗಳವರೆಗಿನ ಈ ಇಡೀ ವಿಶ್ವವು ಒಂದು ಸಂಪೂರ್ಣ ವ್ಯವಸ್ಥೆಯಾಗಿದೆ. ಇವೆಲ್ಲ 
ಒಂದು ಪ್ರಬಲ ನಿಯಮಕ್ಕೆ ಅಧೀನವಾಗಿ ನಡೆಯುತ್ತಿವೆ. ಇದರಲ್ಲಿ ಎಲ್ಲೆಲ್ಲೂ ಒಂದು ಸಾರ್ವತ್ರಿಕ ಅಧಿಕಾರ, ಒಂದು ನಿಷ್ಕಳಂಕ 
ಯುಕ್ತಿ ಮತ್ತು ನಿರ್ದೋಷ ಜ್ಞಾನದ ಕುರುಹುಗಳು ಕಂಡು ಬರುತ್ತವೆ. ಏಕದೇವತ್ವದ ವಾದಗಳೆಲ್ಲ ಈ ವಸ್ತುಸ್ಥಿಶಿಯನ್ನೇ ಆಧರಿಸಿವೆ. 
ಈ ಕುರುಹುಗಳು ಈ ವ್ಯವಸ್ಥೆಯನ್ನು ನಡೆಸಲು ಹಲವಾರು ಅಜ್ಞಾಧಿಕಾರಿಗಳು ಇಲ್ಲವೆಂಬುದಕ್ಕೆ ಆಧಾರವಾಗಿರುವಂತೆಯೇ ಈ 
ವ್ಯವಸ್ಥೆಯನ್ನು ಇಷ್ಟು ಸುವ್ಯವಸ್ಥಿತವಾಗಿ ನಡೆಸಲು ಒಬ್ಬ ಆಜ್ಞಾಧಿಕಾರಿ ಇದ್ದಾನೆಂಬುದಕ್ಕೂ ಆಧಾರವಾಗಿರುತ್ತವೆ. ಓರ್ವ 
ವ್ಯವಸ್ಥಾಪಕನಿಲ್ಲದೆ ವ್ಯವಸ್ಥೆ ಇರಬಹುದೆಂದೂ ಆಜ್ಞಾಧಿಕಾರಿ ಇಲ್ಲದೆ ನಿಯಮ, ಯುಕ್ತಿಜ್ವನಿಲ್ಲದೆ ಯುಕ್ತಿ, ವಿದ್ವಾಂಸನಿಲ್ಲದೆ ವಿದ್ವತ್ತು 
ಇರಬಹುದು ಮತ್ತು ಇವೆಲ್ಲವುಗಳಿಗಿಂತಲೂ ಮಿಗಿಲಾಗಿ ಓರ್ವ ಸೃಷ್ಟಿಕರ್ತನಿಲ್ಲದೆ ಸೃಷ್ಟಿಯ ಅಸ್ತಿತ್ವವಿರಬಹುದೆಂಬುದನ್ನು ಒಬ್ಬ 
ಹಟಮಾರಿ ಅಥವಾ ತಿಳಿಗೇಡಿಯು ಮಾತ್ರ, ಭಾವಿಸಬಲ್ಲನು. 

5. ಅರ್ಥಾತ್‌- ಈ ವಿಶ್ವ ವೈನಸ್ಥೆಯು ಅದಕ್ಕೊಬ್ಬ ಸರ್ವಾಧಿಕಾರಿ ಸಾರ್ವಭೌಮನಿದ್ದಾನೆ ಮತ್ತು ಅದರಲ್ಲಿ ಒಂದು ಪ್ರಬಲ 
ಯುಕ್ತಿಯು ಕಾರ್ಯವೆಸಗುತ್ತಿದೆಯೆಂಬ ವಿಷಯದ ಬಗ್ಗೆ ಮಾತ್ರ ಸಾಕ ವಹಿಸುತ್ತಿರುವುದಲ್ಲ. ಅದರ ಸಕಲ ಅಂಗಭಾಗಗಳೂ 
ಅವುಗಳಲ್ಲಿ ಕಾರ್ಯವೆಸಗುತ್ತಿರುವ ಎಲ್ಲ ಶಕ್ತಿಗಳೂ ಈ ವ್ಯವಸ್ಥೆಯ ಯಾವ ವಸ್ತುವೂ ಶಾಶ್ವತವಲ್ಲವೆಂದು ಸಾಕ್ಸ್ಯವಹಿಸುತ್ತವೆ. 
ಪ್ರತಿಯೊಂದು ವಸ್ತುವಿಗೂ ಒಂದು ಕಾಲಾವಧಿ ನಿಶ್ಚಿತವಾಗಿದ್ದು ಅದು ಮುಗಿಯುವ ವರೆಗೆ ಚಲಿಸುತ್ತಿರುತ್ತದೆ. ಆ ಅವಧಿ' 
ಮುಗಿದೊಡನೆ ಅದು ಅಳಿದು ಹೋಗುತ್ತದೆ. ಈ ವಾಸ್ತವಿಕತೆಯು ಈ ವ್ಯವಸ್ಥೆಯ ಪ್ರತಿಯೊಂದು ಅಂಗಭಾಗದ ವಿಷಯದಲ್ಲೂ 
ಅನ್ವಯಿಸುವಂತೆಯೇ ಸಂಪೂರ್ಣ ವ್ಯವಸ್ಥೆಯ ಬಗೆಗೂ ಅನ್ವಯಿಸುತ್ತದೆ. ಈ ಭೌತಿಕ ಜಗತ್ತಿನ ಸಮಗ್ರ ರಚನೆಯೇ, ಇದು 
ಅನಂತವಲ್ಲವೆಂದೂ ಅದೆಕ್ಕೂ ಯಾವುದೋ ಒಂದು ಸಮಯ ನಿಶ್ಚಿತವಾಗಿದೆಯೆಂದೂ ಅದು ಮುಗಿದೊಡನೆ ಬೇರೊಂದು ಜಗತ್ತು 


ಕಾರಿಡ-13 


13. ಅರ್ರಲ್‌ದ್‌ ' 777 


2 020 PS) مویہ‎ le RCA 
3 ISIN SIS ANSTO ೨% Vy الايتِ لعَللمْ‎ 


pa 


Fd 7 


AN جن کین‎ Gos 


ಪ್ರಭುವನ್ನು ಭೇಟಿಯಾಗಲಿರುವ ಬಗ್ಗೆ ದೃಢ ನಂಬಿಕೆ ತಾಳಲಿಕ್ಕಾಗ್‌ ಅವನು ದೃಷ್ಟಾಂತಗಳನ್ನು ಸುಸ್ಪಷ್ಟವಾಗಿ 
ವಿವರಿಸುತ್ತಾನೆ. 1 

3) ಈ ಭೂಮಿಯನ್ನು ವಿಸ್ತರಿಸಿದದನೂ ಇದರಲ್ಲಿ ಪರ್ವತಗಳ ಗೂಟಗಳನ್ನು ನಾಟಿದವನೂ: ನದಿಗಳನ್ನು 
ಹರಿಸಿದವನೂ ಅವನೇ. ಅವನೇ ಪ್ರತಿಯೊಂದು ವಿಧದ ಫಲಗಳ ಜೋಡಿಗಳನ್ನು ಸೃಪ್ಪಿಸಿದನು ಮತ್ತು ಅವನೇ 


سا 
5 
\e\‏ 
x‏ 


ಉಂಟಾಗುವುದೆಂದೂ ಹೇಳುತ್ತಿದೆ. ಆದುದರಿಂದ ಯಾವ ಪುನರುತ್ಥಾನದಿನದ ಆಗಮನದ ವಾರ್ತೆ ತಿಳಿಸಲಾಗಿದೆಯೋ ಅದರ 
ಆಗಮನವು ಅಸಂಭವನೀಯವಲ್ಲ; ಅದು ಬಾರದಿರುವುದೇ ಅಸಂಭವನೀಯ. 

6. ಮೇಲೆ ಯಾವ ವಿಶ್ವ ಸಂಕೇತಗಳನ್ನು یچوم‎ ರೂಪದಲ್ಲಿ ಮುಂದಿರಿಸಲಾಗಿದೆಯೋ ಅವು.ಈ ಜಗತ್ತಿನ ಜನಕ ಮತ್ತು 
ವೈವಸ್ಥಾಪಕ ಒಬ್ಬನೇ ಎಂಬ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿವೆ. ಆದರೆ, ಮರಣಾನಂತರ ಜೀವನ, ದೇವ ನ್ಯಾಯಾಲಯದ ಮುಂದೆ 
ಮಾನವನು ವಿಚಾರಣೆಗೊಳಗಾಗಲು ಹಾಜರಾಗುವುದು ಮತ್ತು ಶಿಕ್ಲೆ-ರಕ್ಷೆಗಳ ಕುರಿತು ಪ್ರವಾದಿವರ್ಯರು(ಸ) ನೀಡಿರುವ ವಾರ್ತೆ 
ಇವೆಲ್ಲ ಸತ್ಯವೆಂಬ ಬಗೆಗೂ ಇದೇ ಸಂಕೇತಗಳು" ಸಾಕ್ಸ್ಯವಹಿಸುತ್ತವೆಂಬುದು' ಸ್ವಲ್ಪ ಮರೆಯಾಗಿದೆಯಾದರೂ ಹೆಚ್ಚು ವಿವೇಚಿಸಿದಾಗ 
ಅದು ಅರ್ಥವಾಗುತ್ತದೆ. ಆದುದರಿಂದ ಇಲ್ಲಿ ಮೊದಲಿನ ವಸ್ತುಸ್ಥಿತಿಯ ಬಗ್ಗೆ ಎಚ್ಚರಿಕೆ ಕೊಡುವ ಅಗತ್ಯವಿದೆಯೆಂದು 
ಪರಿಗಣಿಸಲಾಗಿಲ್ಲ. ಏಕೆಂದರೆ ಶ್ರೋತ್ಸ ಕೇವಲ ಆಧಾರ ಪ್ರಮಾಣಗಳನ್ನು ಕೇಳಿಯೇ ಅದರಿಂದ ಸಾಬೀತಾಗುವುದೇನೆಂದು 
ತಿಳಿದುಕೊಳ್ಳಬಲ್ಲನು. ಆದರೆ ಇವೇ ಸಂಕೇತಗಳನ್ನು ವಿವೇಚಿಸಿದಾಗ ನಿಮ್ಮ ಪ್ರಭುವಿನ ಮುಂದೆ ಹಾಜರಾಗಲಿರುವುದರ ಬಗೆಗೂ 
ಖಚಿತವಾದ ವಿಶ್ವಾಸವುಂಟಾಗುವುದೆಂದು ಎರಡನೆಯ ವಸ್ತುಸ್ಥಿತಿಯ ಕುರಿತು ವಿಶೇಷವಾಗಿ ಎಚ್ಚರಿಕೆ ನೀಡಲಾಗಿದೆ. ಮೇಲೆ 
ಪ್ರಸ್ತಾಪಿಸಿರುವ ಸಂಕೇತಗಳಿಂದ ಪರಲೋಕ ವಿಶ್ವಾಸಕ್ಕೆ ಬೇಕಾದ ಆಧಾರ ಎರಡು ರೀತಿಗಳಿಂದ ಅಜಿಸುವುದು:. 

1) ನಾವು ಆಕಾಶಗಳ ನಿರ್ಮಾಣ ಮತ್ತು ಸೂರ್ಯ ಚಂದ್ರರ ನಿಯಂತ್ರಣದ ಬಗ್ಗೆ ವಿವೇಚಿಸಿದಾಗ, ಯಾರು ಈ ಬೃಹತ್‌ 
ಗಾತ್ರದ ಆಕಾಶಕಾಯಗಳನ್ನು ಸೃಷ್ಟಿಸಿರುವನೋ ಯಾರ. ಮಹಿಮೆಯಿಂದ ಇಂತಹ ಮಹಾ ಮಹಾಗೋಲಗಳು ಅಂತರಿಕ ಕ್ಸದಲ್ಲಿ 
ತೇಲುತ್ತಿರುವುವೋ ಆ ದೇವನಿಗೆ ಮಾನವ ವರ್ಗವನ್ನು ಮರಣಾನಂತರ ಪುನಃ ಸೃಷ್ಟಿಸುವುದು ಎಷ್ಟು ಮಾತ್ರಕ್ಕೂ ಕಷ್ಟವಲ್ಲ ಎಂದು 
ನಮ್ಮ ಮನಸ್ಸೇ ಸಾಕ್ಸ್ಯ ವಹಿಸುತ್ತದೆ. 

2) ಅಂತರಿಕ್ಷ ವ್ಯೂಹವನ್ನು ಸೃಷ್ಟಿಸಿದವನು ಅಪ್ರತಿಮ ಯುಕ್ತಿಜ್ಜನೆಂದೂ ಅವನು ಮಾನವನನ್ನು ಬುದ್ದಿ ್ಲಿಶಕ್ತಿಯುಳ್ಳ ಹಾಗೂ 
ಇರಾದೆ ಮತ್ತು ಅಧಿಕಾರಗಳನ್ನು ಹೊಂದಿದ ಸೃಷ್ಟಿಯನ್ನಾಗಿ ಮಾಡಿ ತನ್ನ ಭೂಮಿಯ ಅಸಂಖ್ಯಾತ ವಸ್ತುಗಳನ್ನು ಅನುಭೋಗಿಸುವ 
ಸಾಮರ್ಥ್ಯವನ್ನು ದಯಪಾಲಿಸಿದ ಬಳಿಕ ಅವನ ಜೀವನ ವೃತ್ತಾಂತದ ಲೆಕ್ಕಾಚಾರ ಪೆಡೆಯಲಿಕ್ಕಿಲ್ಲ, » ಅಕ್ರಮಿಗಳ ವಿಚಾರಣೆ 
ನಡೆಸಲಿಕ್ಕಿಲ್ಲ ಮತ್ತು ಮರ್ದಿತರಿಗೆ ನ್ಯಾಯ ಕೊಡಲಿಕ್ಕಿಲ್ಲ, ಅವನು ಸಜ್ಜನರಿಗೆ موہ‎ ನೀಡಲಾರ, ಅವನು ದುಪ ರಿಗೆ ಶಿಕ್ಷೆ 
ಕೊಡಲಾರ, ನಿಮ್ಮ ವಶಕ್ಕೆ ಕೊಟ್ಟಿರುವ ಅತ್ಯಂತ ಬೆಲೆ ಬಾಳುವ ವಿಶ್ವಸ್ಥ ವಸ್ತುಗಳೊಂದಿಗೆ ಹೇಗೆ ವ್ಯವಹರಿಸಿದಿರಿ ಎಂದು 
ವಿಚಾರಿಸಲಾರ ಎಂಬ ವಿಷಯಗಳು ಅವನ ಯುಕ್ತಿಗೆ ಅತೀತವಾಗಿ ತೋರುತ್ತವೆ. ಒಬ್ಬ ಕುರುಡ ರಾಜನು ತನ್ನ ಸಾಮ್ರಾಜ್ಯದ 
ವ್ಯವಹಾರಗಳನ್ನು ಕಾರ್ಯ ನಿರ್ವಾಹಕ ಸಿಬ್ಬಂದಿಗಳ ವಶಕ್ಕೆ ಕೊಟ್ಟು ಅಲಕ್ಸ್ಯನಾಗಿರಬಹುದು. ಆದರೆ ಒಬ್ಬ ಯುಕ್ತಿಪೂರ್ಣನೂ 
ಧೀಮಂತನೂ ಆದವನು ಹೀಗೆ ಅಲಕ್ಸ್ಯನಾಗಿರಬಹುದೆಂದು ನಿರೀಕ್ಷಿಸಲಿಕ್ಕೆ ಸಾಧ ೈವಿಲ್ಲವೆಂಬುದಕ್ಕೂ ಈ ಅಂತರಿಕ್ಷ ವ್ಯವಸ್ಥೆಯಿಂದಲೇ 
ನಮಗೆ لیے‎ ದೊರೆಯುತ್ತದೆ. | 

ಹೀಗೆ ಅಂತರಿಕ್ಷಗಳ ವೀಕ್ಷಣೆಯು ನಮ್ಮನ್ನು ಪರಲೋಕದ ಸಂಭಾವ್ಯತೆಯನ್ನು ಒಪ್ಪುವವರಾಗಿ ಮಾತ್ರವಲ್ಲ ಅದು 
ಸಂಭವಿಸಲಿಕ್ಕಿದೆಯೆಂಬ ದೃಢವಿಶ್ವಾಸ ಉಳ್ಳವರಾಗಿಯೂ ಮಾಡುತ್ತದೆ. 
7. ಅರ್ಥಾತ್‌- ದೇವ ಸಂದೇಶವಾಹಕರು ಯಾವ ಪರಮಾರ್ಥಗಳ ಸುದ್ದಿ ಕೊಡುತ್ತಿರುವರೋ ' ಅವು ನಿಜಕ್ಕೂ 


ಕಾಂಡ -13 


778 ಕುರ್‌ಆನ್‌ ವ್ಯಾಖ್ಯಾನ 


2 


ef 


9 


1 41,12 ےتور و >> ” وم 
HERG NIG 3 OOK 8 ISG)‏ 


Med 


ಹಗಲಿನ ಮೇಲೆ ಇರುಳನ್ನು ಆಚ್ಛಾದಿಸುತ್ತಾನೆ." ನಿಶ್ಚಯವಾಗಿಯೂ ಪರ್ಯಾಲೋಚಿಸುವವರಿಗೆ ಇವುಗಳಲ್ಲೆಲ್ಲ 
ಅನೇಕ ದೃಷ್ಟಾಂತಗಳಿವೆ. 


ಪರಮಾರ್ಥಗಳೇ ಎಂಬುದರ ಬಗ್ಗೆ ದೃಷ್ಟಾಂತಗಳು. ವಿಶ್ವದಲ್ಲಿ ಎಲ್ಲಿ ನೋಡಿದರೂ ಅದಕ್ಕೆ ಸಾಕ್ಸ್ಯ ವಹಿಸುವ ಸಂಕೇತಗಳು 
ತುಂಬಿವೆ. ಜನರು ಕಣ್ಣುಗಳನ್ನು ಚೆನ್ನಾಗಿ ತೆರೆದು ನೋಡಿದರೆ ಕುರ್‌ಆನಿನಲ್ಲಿ ಯಾವ ಯಾವ ವಿಷಯಗಳ ಮೇಲೆ ವಿಶ್ವಾಸ ತರಲು 
ಕರೆಕೊಡಲಾಗುತ್ತದೋ ಅವುಗಳನ್ನೆಲ್ಲ ಭೂಮಿ-ಆಕಾಶಗಳಲ್ಲಿ ಹರಡಿಕೊಂಡಿರುವ ಅಸಂಖ್ಯಾತ ಸಂಕೇತಗಳು-ಸಮರ್ಥಿಸುತ್ತವೆ. 

8. ಇದೀಗ ಆಕಾಶಕಾಯಗಳ ಬಳಿಕ ಭೂಲೋಕದ ಕಡೆಗೆ ಗಮನ ಸೆಳೆಯಲಾಗುತ್ತಿದೆ. ಇಲ್ಲಿಯೂ ದೇವ ಮಹಿಮೆ ಹಾಗೂ 
ದೇವ ಯುಕ್ತಿಯ ಸಂಕೇತಗಳ ಮೂಲಕ ಅವೆರಡು ಪರಮಾರ್ಥಗಳ (ಏಕದೇವತ್ವ ಮತ್ತು ಪರಲೋಕ) ಬಗ್ಗೆ ಗತ ಸೂಕ್ತಗಳಲ್ಲಿ 
ಮಾನವ ಲೋಕದ ಸಂಕೇತಗಳೆ ಮೂಲಕ ಒದಗಿಸಲಾಗಿರುವಂತೆಯೇ ಸಾಕ್ಷ್ಯವನ್ನು ಒದಗಿಸಲಾಗಿರುತ್ತದೆ. ಆ ಆಧಾರ ಪ್ರಮಾಣಗಳ 
ಸಾರಾಂಶ ಹೀಗಿದೆ: ' 

1) ಅಕಾಶಕಾಯಗಳೊಂದಿಗೆ ಭೂಮಿಯ ಸಂಬಂಧ, ಸೂರ್ಯಚಂದ್ರರಿಗೆ ಭೂಮಿಯೊಂದಿಗಿರುವ ಸಂಬಂಧ, ಭೂಮಿಯಲ್ಲಿ 

ಸುತ್ತಿರುವ ಅಸಂಖ್ಯಾತ ಸೃಷ್ಟಿಗಳ ಅವಶ್ಯಕತೆಗಳಿಗೂ ನದಿ-ಪರ್ವತಗಳಿಗೂ ಇರುವ ಸಂಬಂಧ ಇವೆಲ್ಲವು ಅವುಗಳನ್ನು ಬೇರೆ 
ಬೇರೆ ದೇವರುಗಳು ಸೃಷ್ಟಿಸಿರುವುದು ಅಲ್ಲ, ಅಧಿಕಾರವಿರುವ ವಿವಿಧ ದೇವರುಗಳು ಈ ವವಸ್ಥೆ ಮಾಡುತ್ತಿರುವುದೂ ಅಲ್ಲವೆಂಬುದಕ್ಕೆ 
رود‎ ಹೇಳುತ್ತವೆ. ಒಂದು ವೇಳೆ ಹಾಗಾಗಿರುತ್ತಿದ್ದರೆ ಇವೆಲ್ಲವುಗಳ ನಡುವೆ ಇಷ್ಟು ಹೊಂದಿಕೆ, ಭಾವೈಕ್ಕ ಮತ್ತು ತಾದಾತ್ಮ್ಯಗಳು 
ಉಂಟಾಗಿರಲು ಮತ್ತು ನಿರಂತರವಾಗಿ ಹಾಗೆ ಉಳಿದಿರಲು ಸಾಧ್ಯವಿಲ್ಲ. ಬೇರೆ ಬೇರೆ ದೇವರುಗಳು ಒಟ್ಟು ಸೇರಿ ಇಡೀ ವಿಶ್ವಕ್ಕೆ ಬೇಕಾದ 
ಸೃಷ್ಟಿ ಮತ್ತು ಆಡಳಿತದ ಯೋಜನೆ ಮಾಡುವುದೂ ಅದರಿಂದಾಗಿ ಅದರ ಪ್ರತಿಘಟಕವೂ ಭೂಮಿಯಿಂದ ಆಕಾಶದ ವರೆಗೂ ಪರಸ್ಪರ 
ಹೊಂದಿಕೊಂಡಿರುವುದೂ ಅವುಗಳ ಕಾರ್ಯನೀತಿಯಲ್ಲಿ ಎಂದೂ ತಿಕ್ಕಾಟವಾಗದಿರುವುದೂ ಹೇಗೆ ಸಾಧ್ಯ? 

2) ಭೂಮಿಯ ಇಷ್ಟು ದೊಡ್ಡ ಗೋಲವು ಅತಿ ವಿಶಾಲವಾದ ವಾತಾವರಣದಲ್ಲಿ ತೂಗಾಡುತ್ತಿರುವುದು, ಅದರ ಮೇಲ್ಬಾಗದಲ್ಲಿ 
ದೊಡ್ಡ ದೊಡ್ಡ ಪರ್ವತಗಳು ಮೇಲೆದ್ದು ಬಂದಿರುವುದು, ಅದರ ಮೈಯಲ್ಲಿ ಮಹಾ ನದಿಗಳು ಹರಿಯುತ್ತಿರುವುದು, ಅದರ 
ಮಡಿಲಲ್ಲಿ ತರತರದ ಅಸಂಖ್ಯಾತ ಗಿಡಮರಗಳು ಫಲಿಸುವುದು, ನಿರಂತರ ನಿಯಮಬದ್ಧವಾಗಿ ಹಗಲು, ಇರುಳಾಗುವುದು ಇವೆಲ್ಲ 
ಅವುಗಳನ್ನು ಸೃಷ್ಟಿಸಿದ ದೇವನ ಮಹಿಮೆಗೆ ಸಾಕ್ಷಿಗಳಾಗಿವೆ. ಇಂತಹ ಅಪ್ರತಿಮ ಮಹಾಮಹಿಮನು ಮಾನವನನ್ನು ಮರಣಾನಂತರ 
ಪುನಃ ಜೀವಂತ ಗೊಳಿಸಲಾರನೆಂದು ಸಂದೇಹ ಪಡುವುದು ಬುದ್ದಿವಂತಿಕೆಯ ದ್ಕೋತಕವಲ್ಲ. ಅದು ಮಹಾ ಮೂರ್ಯಶನದ 
ಚಿಹ್ನೆಯಾಗಿರುತ್ತದೆ. 

3) ಭೂಮಿಯ ರಚನೆಯಲ್ಲಿ ಅದರ ಮೇಲೆ ಪರ್ವತಗಳ ಸೃಷ್ಟಿಯಲ್ಲಿ, ಪರ್ವತಗಳಿಂದ ನದಿಗಳ ಉಗಮದ ವ್ಯವಸ್ಥೆಯಲ್ಲಿ, 
ಪ್ರತಿಯೊಂದು ವಿಧದ ಫಲದಲ್ಲೂ ಎರಡೆರಡು ತರದ ಫಲಗಳನ್ನುಂಟು ಮಾಡುವುದರಲ್ಲಿ ಹಾಗೂ ಇರುಳಿನ ಬಳಿಕ ಹಗಲು ಮಸ್ತು 
ಹಗಲಿನ ಬಳಿಕ ಇರುಳನ್ನು ಕ್ರಮಬದ್ದವಾಗಿ ತರುವುದರಲ್ಲಿರುವ ಅಸಂಖ್ಯಾತ ಕಾರ್ಯ ಕುಶಲತೆಗಳು ಸೃಷ್ಟಿಯ ಇಂತಹ ನಕಾಶೆಯನ್ನು 
ತಯಾರಿಸಿದಂತಹ ದೇವನು ಅತ್ಯುನ್ನತ ಮಟ್ಟದ ಯುಕ್ತಿಪೂರ್ಣನು ಎಂದು ಕೂಗಿ ಹೇಳುತ್ತಿವೆ. ಇವೆಲ್ಲ ಸಂಕಲ್ಪ ರಹಿತವಾದಂತಹ 
ಒಂದು ಶಕ್ತಿಯ ಕಾರ್ಯವಾಗಲಿ ಒಬ್ಬ ಆಟಗಾರನ ಆಟಿಕೆಯಾಗಲಿ ಅಲ್ಲವೆಂದೂ ಇವುಗಳೇ ಸ್ವಯಂ ಸಾರುತ್ತಿವೆ. ಇವುಗಳಲ್ಲಿ 
ಪ್ರತಿಯೊಂದು ವಸ್ತುವಿನೊಳಗೆ ಒಬ್ಬ ಯುಕ್ತಿಪೂರ್ಣನ ಯುಕ್ತಿಯೂ ಮಹಾ ಧೀಮಂತಿಕೆಯೂ ಕಾರ್ಯವೆಸಗಿರುವಂತೆ ತೋರುತ್ತಿದೆ. 
ಇದನ್ನೆಲ್ಲ ನೋಡಿದ ಬಳಿಕ ಸೃಷ್ಟಿಕರ್ತನು ಭೂಮಿಯ ಮೇಲೆ ಮಾನವನನ್ನು ಸೃಷ್ಟಿಸಿ, ಅವನಿಗೆ ಇಲ್ಲಿ ಕೋಲಾಹಲಗಳನ್ನು 
ಎಬ್ಬಿಸುತ್ತಿರಬಹುದಾದ ಅವಕಾಶವನ್ನೂ ಕೊಟ್ಟು ಕೊನೆಗೆ ಹಾಗೆಯೇ ಮಣ್ಣುಗೂಡಿಸಿ ಬಿಡುವನೆಂದು ಒಬ್ಬ ಮೂರ್ಯ ಶಿಖಾಮಣಿ 
ಮಾತ್ರ ಊಹಿಸಿಕೊಳ್ಳಬಲ್ಲನಷ್ಟೆ. 


ಕಾಂಡ -13 


13. ಅರ್ರಲ್‌ದ್‌ 2 779 


مس ہہ و ೨%ಡ‏ او ین 2 

w‏ 2[ 2 ۰ ۰ ہے 
RSE HS RLS‏ 
74೨ 84%,‏ کل ae‏ 

و 2 ٠‏ ۰ بعوںی الا Me»)‏ 


(4) ಭೂಮಿಯಲ್ಲಿ ಒಂದಕ್ಕೊಂದು ತಾಗಿಕೊಂಡಿರುವ ಬೇರೆ ಬೇರೆ ಭೂಭಾಗಗಳಿವೆ? ದ್ರಾಕ್ಷಾ 
ತೋಟಗಳಿವೆ, ಹೊಲಗಳಿವೆ, ಖರ್ಜೂರದ ಮರಗಳೂ ಇವೆ. ಅವುಗಳಲ್ಲಿ ಕೆಲವು ಒಂದೇ ಕಾಂಡದಿಂದ 
ಮೇಲೆದ್ದು ಕವಲೊಡೆಯದವುಗಳೂ ಇನ್ನು ಕೆಲವು ಕವಲೊಡೆದವುಗಳೂ ಇವೆ." ಇವೆಲ್ಲವುಗಳೂ ಒಂದೇ 
ನೀರಿನಿಂದ ತೋಯಿಸಲ್ಪಡುತ್ತವೆ. ಆದರೆ ನಾವು ರುಚಿಯಲ್ಲಿ ಕೆಲವನ್ನು ಮೇಲ್ತರದ್ದಾಗಿಯೂ ಇನ್ನು ಕೆಲವನ್ನು 
ಕೀಳ್ತರದ್ದಾಗಿಯೂ ಮಾಡಿದ್ದೇವೆ. ಇವೆಲ್ಲವುಗಳಲ್ಲಿಯೂ ವಿವೇಕಮತಿಗಳಿಗೆ ಅನೇಕ ದೃಷ್ಟಾಂತಗಳಿವೆ."' 

(5) ನೀವು ಆಶ್ಚರ್ಯಪಡುವುದಾದರೆ, "ನಾವು ಸತ್ತು ಮಣ್ಣಾಗಿ ಹೋದ ಬಳಿಕ ಪುನರಪಿ ಸೃಪ್ಟಿಸಲ್ಪಡುವೆವೋ?" 


9. ಅರ್ಥಾತ್‌- ಇಡೀ ಭೂಮಿಯನ್ನು ಅವನು ಏಕ ರೀತಿಯಲ್ಲಿ ಮಾಡಿರುವುದಿಲ್ಲ. ಅಸಂಖ್ಯಾತ ಭೂಭಾಗಗಳನ್ನು ಮಾಡಿ 
ಅವು ಪರಸ್ಪರ ನಿಕಟವಾಗಿದ್ದರೂ ಆಕಾರದಲ್ಲಿ, ಬಣ್ಣದಲ್ಲಿ, ಭೌತಿಕ ಸಂಯೋಗದಲ್ಲಿ, ಗುಣ ಸ್ವಭಾವಗಳಲ್ಲಿ, ಶಕ್ತಿ ಸಾಮರ್ಥ್ಯಗಳಲ್ಲಿ, 
ಉತ್ಪನ್ನ, ರಾಸಾಯನಿಕ ಅಥವಾ ಖನಿಜ ಸಂಪತ್ತುಗಳ ಗಣಿಗಳ ವಿಷಯದಲ್ಲಿ ಪರಸ್ಪರ ಭಿನ್ನಭಿನ್ನವಾಗಿರುವಂತೆ ಮಾಡಿಬಿಟ್ಟಿರುವನು. 
ಈ ವಿವಿಧ ಭೂಭಾಗಗಳ ಸೃಷ್ಟಿ ಮತ್ತು ಅವುಗಳೊಳಗೆ ತರತರದ ಭಿನ್ನತೆಗಳ ಇರುವಿಕೆ, ಇವೆಲ್ಲ ತಮ್ಮೊಳಗೆ ಎಷ್ಟು 
ಕೌಶಲ್ಕಗಳನ್ನಿರಿಸಿಕೊಂಡಿವೆಯೆಂದರೆ ಅವನ್ನು ಎಣಿಸಲಿಕ್ಕೇ ಸಾಧ್ಯವಿಲ್ಲ. ಇತರ ಸೃಷ್ಟಿಗಳನ್ನು” ಬಿಟ್ಟು ಕೇವಲ ಮಾನವ ವರ್ಗವೊಂದರ 
ಹಿತಗಳನ್ನೇ ಮುಂದಿಟ್ಟು ನೋಡಿದರೂ ಮಾನವನ ವೈವಿಧ್ಯಪೂರ್ಣ ಉದ್ದೇಶಗಳ ಹಾಗೂ ಹಿತಾಸಕ್ತಿಗಳ ಮತ್ತು ಭೂಮಿಯ ಈ 
ಭಾಗಗಳ ನಡುವೆ ಇರುವ ವೈವಿಧ್ಯತೆಗಳ ನಡುವಿನ ಸಾದೃಶ್ಯ, ಸಮಾನತೆ ಮತ್ತು ಅವುಗಳ ಕಾರಣದಿಂದಾಗಿ ಮನುಷ್ಯ ನಾಗರಿಕತೆಯು 
ಬೆಳೆಯಲಿಕ್ಕೆ ದೊರೆತ ಅವಕಾಶಗಳು ಇವನ್ನೆಲ್ಲ ಗಮನಿಸಿದಾಗ ಇವೆಲ್ಲ ಒಬ್ಬ ಮಹಾ ಧೀಮಂತನ ಯೋಚನೆ, ಅವನ 
ಉದ್ದೇಶಪೂರ್ವಕ ಯೋಜನೆ ಮತ್ತು ಅವನ ವಿವೇಕಪೂರ್ಣ ಸಂಕಲ್ಪದ ಫಲವೆಂಬುದು ಖಚಿತವಾಗುತ್ತವೆ.' ಇದನ್ನೆಲ್ಲ ಕೇವಲ 
ಅನಿರೀಕ್ಷಿತ ಘಟನೆಯೆನ್ನಲು ಅತಿ ಹೀನ ಹಟಮಾರಿತನವೇ ಬೇಕು. 

10. ಕೆಲವು ಖರ್ಜೂರದ ಮರಗಳ ಬೇರುಗಳಿಂದ ಒಂದೇ ಕಾಂಡ ಹೊರಟು ಬರುತ್ತದೆ. ಇನ್ನು ಕೆಲವು ಬೇರುಗಳಿಂದ 
ಎರಡು ಅಥವಾ ಹೆಚ್ಚು ಕಾಂಡಗಳು ಹೊರಡುತ್ತವೆ. 

11. ಈ ಸೂಕ್ತದಲ್ಲಿ ಅಲ್ಲಾಹನ ಏಕತೆ ಮತ್ತು ಅವನ ಮಹಿಮೆ ಹಾಗೂ ಯುಕ್ತಿಯ ಸಂಕೇತಗಳನ್ನು ತೋರಿಸ 
ಕೊಡುವುದರೊಂದಿಗೆ ಇನ್ನೊಂದು ವಸ್ತುಸ್ಥಿತಿಯ ಕಡೆಗೆ ಸೂಚನೆ ನೀಡಲಾಗಿದೆ. ಅಲ್ಲಾಹನು ಈ ವಿಶ್ವದಲ್ಲೆಲ್ಲಿಯೂ 
ಏಕರೂಪತೆಯನ್ನಿರಿಸಲಿಲ್ಲ. ಭೂಮಿಯೊಂದೇ; ಆದರೆ ಭೂಭಾಗಗಳು ತಂತಮ್ಮ ಬಣ್ಣ, ಆಕಾರ, ಸ್ವಭಾವಗಳಲ್ಲಿ ಬೇರೆಯಾಗಿವೆ. 
ಒಂದೇ ಭೂಮಿ ಮತ್ತು ಒಂದೇ ನೀರು, ಆದರೆ ಅದರಿಂದ ತರತರದ ಧಾನ್ಯಗಳೂ ಫಲಗಳೂ ಉಂಟಾಗುತ್ತಿವೆ. ಒಂದೇ 
ಮರವಾದರೂ ಅದರ ಪ್ರತಿಯೊಂದು ಫಲವೂ ಸ್ವರೂಪದಲ್ಲಿ ಇನ್ನೊಂದು ಫಲಕ್ಕೆ ಸಮಾನವಾಗಿದ್ದರೂ ಆಕಾರ, ಗಾತ್ರ ಮತ್ತಿನ್ನಿತರ 
ವಿಷಯಗಳಲ್ಲಿ ಭಿನ್ನತೆಯನ್ನು ಹೊಂದಿದೆ. ಬೇರು ಒಂದೇ ಆದರೂ ಅದರಿಂದ ಬೇರೆ ಬೇರೆ ಎರಡು ಕಾಂಡಗಳು ಹೊರಡುತ್ತವೆ. 
ಅವುಗಳಲ್ಲಿ ಪ್ರತಿಯೊಂದೂ ತನ್ನದೇ ಆದ ವೈಯಕ್ತಿಕ ವೈಶಿಷ್ಟ್ಯಗಳನ್ನು ಹೊಂದಿರುತ್ತದೆ. ಈ ವಿಷಯಗಳನ್ನು ವಿವೇಚಿಸುವವನು 
ಮಾನವ ಮನೋವೃತ್ತಿ, ಅಭಿರುಚಿ, ಒಲವು, ಆಸಕ್ತಿ, ಪ್ರಕೃತಿ ಮತ್ತು ಸ್ವಭಾವಗಳಲ್ಲಿ ಇಷ್ಟೊಂದು ಭಿನ್ನತೆ ಇರುವುದನ್ನು ಕಂಡು 
ಗಾಬರಿಗೊಳ್ಳೆಲಾರ. ಮುಂದೆ ಇದೇ ಅಧ್ಯಾಯದಲ್ಲಿ ಹೇಳಿರುವಂತೆ, ಅಲ್ಲಾಹನು ಇಚ್ಛಿಸುತ್ತಿದ್ದರೆ ಮಾನವರನ್ನೆಲ್ಲ ಏಕರೂಪದಲ್ಲಿ 
ಮಾಡಲು ಶಕ್ತನಿದ್ದನು. ಆದರೆ, ಅಲ್ಲಾಹನು ಈ ವಿಶ್ವವನ್ನು ಯಾವ ಯುಕ್ತಿಯ ಆಧಾರದಲ್ಲಿ ಸೃಪ್ಪಿಸಿರುವನೋ ಅದು 
ಏಕರೂಪತೆಯನ್ನು ಬಯಸುವುದಿಲ್ಲ. ಅದು ವೈವಿಧ್ಯತೆಯನ್ನೂ ನಾನಾ ವರ್ಣಗಳನ್ನೂ ಬಯಸುತ್ತದೆ. ಎಲ್ಲರನ್ನೂ ಸರಿಸಮಾನರಾಗಿ 
ಮಾಡಿದ್ದರೆ ಬಳಿಕ ಈ ಕೋಲಾಹಲಗಳೆಲ್ಲವೂ ಅರ್ಥಹೀನವಾಗಿ ಬಿಡುತ್ತಿತ್ತು. 


ಕಾಂಡ -13 


70 ಕುರ್‌ಆನ್‌ ವ್ಯಾಖ್ಯಾನ 


یھ 


Wey 


ಎಂದು ಪ್ರಶ್ನಿಸುವವರ ಮಾತು ಆಶ್ಚರ್ಯಪಡತಕ್ಕದ್ದೇ ಆಗಿದೆ. ಇವರು ತಮ್ಮ ಪ್ರಭುವನ್ನು ನಿಷೇಧಿಸಿದವರು."” 
ಇವರು ಕೊರಳಲ್ಲಿ ಕೋಳ ಬಿದ್ದವರು. ಇವರೇ ನರಕದವರು ಮತ್ತು ನರಕದಲ್ಲಿ ಸದಾ ಉಳಿಯುವವರು. 
(6) ಇವರು ಒಳಿತಿಗಿಂತ ಮೊದಲು ಕೆಡುಕಿಗಾಗಿ ಆತುರ ಪಡುತ್ತಿದ್ದಾರೆ.!" ವಸ್ತುತಃ ಇವರಿಗಿಂತ ಮುಂಚೆ 
(ಈ ರೀತಿ ನಡೆದವರ ಮೇಲೆ ಅಲ್ಲಾಹನ ಯಾತನೆಯ) ಪಾಠಶಬೋಧಕ ದೃಷ್ಟಾಂತಗಳು ಗತಿಸಿ ಹೋಗಿವೆ. 
ವಾಸ್ತವದಲ್ಲಿ ನಿನ್ನ ಪ್ರಭು ಜನರ ಅತಿರೇಕಗಳನ್ನು ಲೆಕ್ಕಿಸದೆ ಕ್ಷಮಾದಾನ ಮಾಡುವವನು ಮತ್ತು ನಿನ್ನ ಪ್ರಭು 
ಘೋರ ಶಿಕ್ಷೆಗೆ ಗುರಿಪಡಿಸುವವನು ಎಂಬುದೂ ಪರಮಾರ್ಥ. 
(7) ನಿಮ್ಮನ್ನು ನಿಷೇಧಿಸಿದವರು- "ಈ ವ್ಯಕ್ತಿಯ ಮೇಲೆ ಇವನ ಪ್ರಭುವಿನ ಕಡೆಯಿಂದ ಯಾವುದಾದರೊಂದು 


> 
2 


12. ಅರ್ಥಾತ್‌- ಪರಲೋಕದ ಬಗ್ಗೆ ಅವರ ನಿರಾಕರಣೆಯು ವಾಸ್ತವದಲ್ಲಿ ದೇವಾಸ್ತಿತ್ವ ಮತ್ತು ಅವನ ಯುಕ್ತಿ, ಮಹಿಮೆಗಳ 
ನಿರಾಕರಣೆಯಾಗಿದೆ. ನಾವು ಮಣ್ಣುಪಾಲಾಗಿ ಹೋದ ಬಳಿಕ ಪುನಃ ಹುಟ್ಟುವುದು ಅಸಂಭವವೆಂದು ಮಾತ್ರ ಇವರು ಹೇಳುವುದಲ್ಲ. 
ಅವರ ಮಾತಿನಲ್ಲಿ ಅವರನ್ನು ಸೃಷ್ಟಿಸಿದ ದೇವನು ಅಶಕ್ತನೂ ಅಸಹಾಯಕನೂ ತಿಳಿಗೇಡಿಯೂ ಅಜ್ಞಾನಿಯೂ ಆಗಿರುತ್ತಾನೆಂದು 
ಅವರು ಶಿಳಿದುಕೊಂಡಿದ್ದಾರೆಂಬ ಅರ್ಥವೂ ಅಡಗಿದೆ - ಶಾಂತಂ ಪಾಪಂ. 

13. ಕೊರಳಲ್ಲಿ ಕೋಳ ಬಿದ್ದಿರುವುದು ಸೆರೆಯಾಳಾಗಿರುವ ಚಿಹ್ನೆ. ಅವರ ಕೊರಳುಗಳಲ್ಲಿ ಕೋಳ ಬಿದ್ದಿರುವುದರ 
ತಾತ್ಸರ್ಯವೇನೆಂದರೆ, ಅವರು ತಮ್ಮ ಅಜ್ಞಾನ, ಹಟಮಾರಿತನ, ಇಂದ್ರಿಯಾಸಕ್ತಿಗಳು ಮತ್ತು ತಮ್ಮ ಪೂರ್ವಜರ ಅಂಧಾನುಕರಣೆಯ 
ಸೆರೆಯಾಳುಗಳಾಗಿದ್ದಾರೆ. ಅವರು ಸ್ವತಂತ್ರವಾಗಿ ವಿವೇಚಿಸಲಾರರು. ಅವರು ಪರಲೋಕವನ್ನು ನಂಬಬೇಕಾದುದು ಸೂಕ್ತವಾಗಿದ್ದರೂ 
ಅವರು ಅದನ್ನು ನಂಬದ ರೀತಿಯಲ್ಲಿ ಅವರನ್ನು ಅವರ ಪಕ್ಷಪಾತಗಳು ಬಿಗಿದಿಟ್ಟಿವೆ. ಇದರಿಂದಾಗಿ ಪರಲೋಕದ ನಿರಾಕರಣೆಯು 
ಸಂಪೂರ್ಣ ಅನುಚಿತವಾಗಿದ್ದರೂ” ಅವರು ಅದರ ನಿರಾಕರಣೆಗೇ ಅಂಟಿಕೊಂಡಿದ್ದಾರೆ. 

14. ಸತ್ಯನಿಷೇಧಿಗಳು ಪ್ರವಾದಿವರ್ಯರೊಡನೆ(ಸ)- ನೀವು ನಿಜಕ್ಕೂ ಪ್ರವಾದಿಯಾಗಿದ್ದರೆ ನಾವು ನಿಮ್ಮನ್ನು ಸುಳ್ಳಾಗಿ 
ಸುತ್ತಿರುವುದನ್ನು ನೀವು ನೋಡುತ್ತಿದ್ದೀರಿ, ಹೀಗಿರುವಾಗ ನೀವು ನಮಗೆ ಬೆದರಿಕೆ ಹಾಕುತ್ತಿರುವ ಆ ಯಾತನೆ ನಮ್ಮ ಮೇಲೆ 
ಎರಗುವುದಿಲ್ಲವೇಕೆ? ಅದು ಬಂದೆರಗಲು ವೃಥಾ ಕಾಲಹರಣವಾಗುತ್ತಿರುವುದೇಕೆ? ಎಂದು ಕೇಳುತ್ತಿದ್ದರು. ಇನ್ನು ಕೆಲವೊಮ್ಮೆ 
ಪಂಥಾಹ್ವಾನ ರೂಪದಲ್ಲಿ 'ದೇವಾ, ನಮ್ಮ ಲೆಕ್ಕಾಚಾರಗಳನ್ನು ಈಗಲೇ ತೀರಿಸಿ ಬಿಡು. ಅದನ್ನು ಪುನರುತ್ಥಾನ ದಿನದವರೆಗೆ ಮುಂದಕ್ಕೆ 
ಹಾಕಬೇಡ" (ಅಧ್ಯಾಯ ಸ್ವಾದ್‌ - ಸೂಕ್ತ:16) ಎನ್ನುತ್ತಿದ್ದರು. ಮತ್ತೆ ಕೆಲವು ವೇಳೆ 'ದೇವಾ ಮುಹಮ್ಮದ್‌ರು(ಸ) ಮಂಡಿಸುತ್ತಿರುವ 
ಈ ಮಾತುಗಳೆಲ್ಲ ಸತ್ಯವಾಗಿದ್ದರೆ ಹಾಗೂ ಅವು ನಿನ್ನ ಕಡೆಯಿಂದಲೇ ಆಗಿದ್ದರೆ ನಮ್ಮ ಮೇಲೆ ಆಕಾಶದಿಂದ ಕಲ್ಲುಗಳನ್ನು ವರ್ಷಿಸು 
ಅಥವಾ ಇನ್ನಾವುದಾದರೂ ವೇದನಾಯುಕ್ತ ಯಾತನೆಯನ್ನು ಇಳಿಸು' (ಅಧಾಯ ಅನ್‌ಫಾಲ್‌ - ಸೂಕ್ತ:32) ಎಂದು, ಹೇಳುತ್ತಿದ್ದರು. 
ಈ ಸೂಕ್ತದಲ್ಲಿ ಸತ್ಯನಿಷೇಧಿಗಳ ಈ ಮಾತುಗಳಿಗೇ ಉತ್ತರ ಕೊಡಲಾಗುತ್ತಿದೆ. ಈ ಮೂರ್ಯರು ಒಳಿತಿಗಿಂತ ಮುಂದಾಗಿ ಕೆಡುಕನ್ನು 
ಬೇಡುತ್ತಿದ್ದಾರೆ. ಇವರಿಗೆ ತಮ್ಮನ್ನು ತಾವೇ ತಿದ್ದಿಕೊಳ್ಳಲಿಕ್ಕಾಗಿ ಅಲ್ಲಾಹನ ಕಡೆಯಿಂದ ಕೊಡಲಾಗುತ್ತಿರುವ ಈ ಕಾಲಾವಕಾಶದಿಂದ 
ಫಲ ಪಡೆಯುವುದನ್ನು ಬಿಟ್ಟು. ಈ ಅವಧಿಯನ್ನು ಬೇಗನೇ ಮುಗಿಸಿ ಬಿಡಲಿಕ್ಕಾಗಿಯೂ ಅವರ ಬಂಡಾಯ ನೀತಿಗೆ ಕೂಡಲೇ 
ಶಿಕ್ಷೆ ಕೊಟ್ಟು ಬಿಡಬೇಕಾಗಿಯೂ ಕೇಳಿಕೊಳ್ಳುತ್ತಿದ್ದಾರೆ. 


ಕಾಂಡ-13 


13. ಅರ್ರಆ್‌ಡ್‌ 781 


(ಫಿ 4 وھ‎ +4 


CST ಸಟ ks pT ಸ್ಟ 
ASS I IAAL رت‎ 


ನಿದರ್ಶನವೇಕೆ ಇಳಿದಿಲ್ಲ?” ಎಂದು ಕೇಳುತ್ತಾರೆ. ನೀವಂತು ಕೇವಲ ಎಚ್ಚರಿಕೆ ಕೊಡುವವರಾಗಿರುತ್ತಿ €ರಿ ಮತ್ತು 
ಪ್ರತಿಯೊಂದು ಜನಾಂಗಕ್ಕೂ ಓರ್ವ ಮಾರ್ಗದರ್ಶಕನಿದ್ದಾನೆ. 
(8-11) ಅಲ್ಲಾಹನು ಪ್ರತಿಯೋರ್ವ ಗರ್ಭಿಣಿಯ ಗರ್ಭವನ್ನು ಆರಿತಿರುತ್ತಾನೆ. ಅದರಲ್ಲಾಗುವ ವೃದ್ಧಿ- 
ಕ್ಷಯಗಳನ್ನೂ ಅರಿತಿರುತ್ತಾನೆ ಮತ್ತು ಪ್ರತಿಯೊಂದು ವಸ್ತುವಿಗೂ ಅವನಲ್ಲೊಂದು ಪ್ರಮಾಣ ನಿಶ್ಚಯವಾಗಿರುತ್ತದೆ. 
ಅವನು ಎಲ್ಲ ತಪ ತೃಕ್ಷಗಳ ಜ್ಞಾನಿ. ಅವನು ಅತಿ ಮಹಾನನು ಮತ್ತು ಮಹೋನ್ನತನು. ನಿಮ್ಮಲ್ಲಾರಾದರೂ 
ಸ್ವರವೆತ್ತಿ ಮಾತಾಡಲಿ ಅಥವಾ ಮೆಲುದನಿಯಿಂದ ಮಾತಾಡಲಿ, ನಿಶಾಂಧಕಾರದಲ್ಲಿ ಅಡಗಿರಲಿ ಅಥವಾ ಹಗಲಿನ 
ಬೆಳಕಿನಲ್ಲಿ ಚಲಿಸುತ್ತಿರಲಿ ಅವನ ಮಟ್ಟಿಗೆ ಎಲ್ಲವೂ ಸರಿಸಮಾನ. ಅವನಿಂದ ನೇಮಕಗೊಂಡ 


15. ನಿದರ್ಶನವೆಂದರೆ ಅದನ್ನು ಕಂಡೊಡನೆ ಮುಹಮ್ಮದ್‌ರು(ಸ) ನಿಜಕ್ಕೂ ದೇವಸಂದೇಶವಾಹಕರು ಎಂದು ಅವರಿಗೆ 
ಖಚಿತವಾಗುವಂತಹೆ ಯಾವುದಾದರೊಂದು ಕುರುಹು. ಅವರು ಪ್ರವಾದಿವರ್ಯರ(ಸ) ಮಾತುಗಳನ್ನೂ ಅದರ ಸತ್ಯತೆಯ ಬಗೆಗಿರುವ 
ಆಧಾರ ಪ್ರಮಾಣಗಳನ್ನೂ ತಿಳಿದುಕೊಳ್ಳಲು ತಯಾರಿರಲಿಲ್ಲ. ಅವರು ಪ್ರವಾದಿವರ್ಯರ(ಸ) ಸದ್ಗುಣಗಳನ್ನು ಕಂಡು ಪಾಠ 
ಕಲಿಯಲಿಕ್ಕೂ ಸಿದ್ಧರಿರಲಿಲ್ಲ. ಪ್ರವಾದಿವರ್ಯರ(ಸ) ಶಿಕ್ಷಣದ ಪ್ರಭಾವದಿಂದ ಅವರ ಸಹಾಬಿಗಳ(ರ) ಜೀವನಗಳಲ್ಲಿ ಉಂಟಾಗಿದ್ದ 
ಸತ್ವಾಂತಿಯನ್ನು ಕಂಡು ಅದರಿಂದ ಪಾಠ ಕಲಿಯಲಿಕ್ಕೂ ತಯಾರಿರಲಿಲ್ಲ. ಕುರ್‌ಆನ್‌ ಎತ್ತಿ ತೋರಿಸುತ್ತಿದ್ದ ಅವರ ಬಹುದೇವ 
ವಿಶ್ವಾಸಪರವಾದ ಮತ ಮತ್ತು ಅವರ ಅಜ್ಞಾನ ಕಾಲದ ಭ್ರಮೆಗಳಿಂದಾಗುವ ದೋಷಗಳ ಬಗ್ಗೆ ವಿವೇಚಿಸಲಿಕ್ಕೂ ಅವರಿಗೆ 
ಇಷ್ಟವಿರಲಿಲ್ಲ. ಇವುಗಳನ್ನೆಲ್ಲ ಬಿಟ್ಟು ನಮಗೆ ಯಾವುದಾದರೊಂದು ಪವಾಡವನ್ನು ತೋರಿಸಬೇಕೆಂದೂ ಅದರ ಆಧಾರದಲ್ಲಿ ಹ. 
ಮುಹಮ್ಮದ್‌ರ(ಸ) ಸಂದೇಶವಾಹಕತ್ವವನ್ನು ಪರೀಕ್ಲಿಸುವಂತಾಗಬೇಕೆಂದೂ ಅವರು ಇಚ್ಛಿಸುತ್ತಿದ್ದರು. 

16. ಇದು ಅವರ ಕೆಳಿಕೆಗೆ ಸಂಕ್ಲಿಪ್ಪ ಉತ್ತರ. ಇದನ್ನು ನೇರವಾಗಿ ಅವರಿಗೇ ಕೊಡುವ ಬದಲಿಗೆ ಅಲ್ಲಾಹನು 
ಪ್ರವಾದಿವರ್ಯರನ್ನು(ಸ) ಸಂಬೋಧಿಸಿ ಕೊಟ್ಟಿದ್ದಾನೆ. ಇದರ ತಾತ್ಸರ್ಯವೇನೆಂದರೆ, ಓ ಪೈಗಂಬರರೇ, ಇವರನ್ನು ತೃಪ್ತಿಪಡಿಸಲು 
ಯಾವ ಪವಾಡವನ್ನು ತಾನೇ ತೋರಿಸಲಿ ಎಂದು ಕೊರಗುತ್ತಿರಬೇಡಿರಿ. ನಿಮ್ಮ ಕೆಲಸ ಎಲ್ಲರನ್ನೂ ಸಂತೃಪ್ತಿ ಪಡಿಸುವುದಲ್ಲ, 
ನಿರ್ಲಕ್ಷ್ಯದಿಂದ ಇರುವವರನ್ನು ಬಡಿದೆಬ್ಬಿಸುವುದೂ ಅವರಿಗೆ ಪಥಭ್ರಷ್ಟತೆಯ ದುಷ್ಪರಿಣಾಮವನ್ನು ತಿಳಿಸುವುದೂ ಮಾತ್ರ ನಿಮ್ಮ 
ಕರ್ತವ್ಯ. ಈ ಕೆಲಸವನ್ನು ನಾವು ಎಲ್ಲ ಕಾಲ ಮತ್ತು ಜನಾಂಗಗಳಲ್ಲಿ ಒಬ್ಬೊಬ್ಬ ಮಾರ್ಗದರ್ಶಕನನ್ನು ನಿಯುಕ್ತ್ಕಗೊಳಿಸಿ 
ಮಾಡಿಸಿದ್ದೇವೆ. ಈಗ ನಿಮ್ಮಿಂದಲೂ ಇದೇ ಕೆಲಸವನ್ನು ಮಾಡಿಸುತ್ತಿದ್ದೇವೆ. ಅನಂತರ ಇಷ್ಟವಿದ್ದವರು ಕಣ್ಣೆರೆಯಲಿ. ಉಳಿದವರು 
ಅನಾಸ್ಲೆಯ ನಿದ್ದೆಯಲ್ಲಿ ಮಲಗಿರಲಿ. ಈ ಸಂಕ್ಷಿಪ್ತ ಉತ್ತರ ಕೊಟ್ಟು ಅಲ್ಲಾಹನು ಅವರ ಬೇಡಿಕೆಯ ಕಡೆಯಿಂದ ಗಮನಸರಿಸಿ 
ನೀವು ಒಂದು ಅರಾಜಕ ನಗರದಲ್ಲಿ ವಾಸಿಸುತ್ತಿರುವಿರೆಂದು ಭಾವಿಸಬೇಡಿರಿ,' ನೀವು ನಿಮ್ಮ ತಾಯಿಯ ಗರ್ಭದಲ್ಲಿ 
ಬೆಳೆಯುತ್ತಿರುವಾಗಿನಿಂದಲೇ ನಿಮ್ಮನ್ನು ತಿಳಿದಿರುವ ಹಾಗೂ ನಿಮ್ಮ ಜೀವನದ ಪ್ರತಿಯೊಂದು: ಚಲನವಲನವನ್ನು ವೀಕ್ಷಿಸುತ್ತಿರುವ 
ಅಲ್ಲಾಹನೊಂದಿಗೆ ನಿಮ್ಮ ಪೈಕಿ ಪ್ರತಿಯೊಬ್ಬರಿಗೂ ವ್ಯವಹರಿಸಲಿಕ್ಕಿದೆ. ಅವನ ಸನ್ನಿಧಿಯಲ್ಲಿ ನಿಮ್ಮ ಅದೃಷ್ಟದ ತೀರ್ಮಾನವು 
ಸಂಪೂರ್ಣ ನ್ಯಾಯಯುತ ಮತ್ತು ನಿಮ್ಮ ಗುಣಗಳಿಗನುಸಾರವೇ ಆಗುತ್ತದೆ. ಅವನ ತೀರ್ಮಾನಗಳ ಮೇಲೆ ಪ್ರಭಾವ ಬೀರುವ 
ಯಾವ ಶಕ್ತಿಯೂ" ಭೂಮಿ-ಆಕಾಶಗಳಲ್ಲಿಲ್ಲ. 

17. ತಾತ್ಸೆರ್ಯವೇನೆಂದರೆ, ತಾಯಿಯ ಗರ್ಭದೊಳಗೆ ಶಿಶುವಿನ ಅಂಗಗಳಲ್ಲಾಗಲಿ, ಶಕ್ತಿ ಸಾಮರ್ಥ್ಯಗಳಲ್ಲಾಗಲಿ, 
ಯೋಗೃತಾರ್ಹತೆಗಳಲ್ಲಾಗಲಿ ಆಗುವಂತಹ ಏರಿಳಿತಗಳು ಅಲ್ಲಾಹನ ನೇರವಾದ ಮೇಲ್ವಿಚಾರಣೆಯಲ್ಲೇ ಆಗುತ್ತವೆ. 


ಕಾಂಡ -13 


782 ಕುರ್‌ಆನ್‌ ವ್ಯಾಖ್ಮಾನ 


ME pe 2 ا‎ PBL 


LIE ە هو‎ MG EI LL NS 


ಕಾವಲುಗಾರರು ಪ್ರತಿಯೊಬ್ಬನ ಮುಂದೆಯೂ ಹಿಂದೆಯೂ ಇದ್ದಾರೆ. ಅವರು ಅಲ್ಲಾಹನ ಅಪ್ಪಣೆಯಿಂದ ಅವನ 
ಮೇಲ್ವಿಚಾರಣೆ ನಡೆಸುತ್ತಿರುತ್ತಾರೆ. ವಾಸ್ತವದಲ್ಲಿ ಒಂದು ಜನಾಂಗವು ಸ್ವತಃ ತಾನೇ ತನ್ನ ಸ್ಥಿತಿಯನ್ನು 
ಬದಲಾಯಿಸಿಕೊಳ್ಳುವ ವರೆಗೂ ಅಲ್ಲಾಹನು ಅದರ ಸ್ಥಿತಿಯನ್ನು ಬದಲಾಯಿಸುವುದಿಲ್ಲ. ಅಲ್ಲಾಹನ್ನು 
ಯಾವುದಾದರೊಂದು ಜನಾಂಗಕ್ಕೆ ಕೇಡುಂಟುಮಾಡುವ ನಿರ್ಧಾರ ಕೈಗೊಂಡರೆ ಅದನ್ನು ಯಾರಿಂದಲೂ 
ತಡೆಯಲಾಗದು ಮತ್ತು ಇಂತಹ ಜನಾಂಗಕ್ಕೆ ಅಲ್ಲಾಹನ ಎದುರಾಗಿ ಯಾವ ಸಹಾಯಕನೂ ಸಿಗಲಾರನು.' 

(12-13) ನಿಮ್ಮ ಮುಂದೆ ಮಿಂಚುಗಳನ್ನು ಮಿಂಚಿಸುವವನು ಅವನೇ. ಅವುಗಳನ್ನು ಕಂಡು ನಿಮಗೆ 
ಅಂಜಿಕೆಯೂ ಆಸೆಯೂ ಉಂಟಾಗುತ್ತವೆ. ಜಲಭರಿತವಾದ ಮೇಘಗಳನ್ನು ಮೇಲೇರಿಸುವವನೂ ಅವನೇ. 
ಮೋಡಗಳ ಘರ್ಜನೆಯು ಅವನ ಸ್ರೋತ್ರದೊಂದಿಗೆ ಅವನ ಕೀರ್ತನೆ ಮಾಡುತ್ತದೆ" ಮತ್ತು ದೇವಚರರು 


18. ಅರ್ಥಾತ್‌- ಅಲ್ಲಾಹನು ಪ್ರಶಿಯೊಬ್ಬನನ್ನು ಎಲ್ಲ ಅವಸ್ಥೆಗಳಲ್ಲೂ ನೇರವಾಗಿ ಸ್ವಯಂ ನೋಡುತ್ತಿರುವನೆಂದೂ ಅವನ 
ಚಲನವಲನಗಳನ್ನು ಬಲ್ಲವನೆಂದೂ ಮಾತ್ರವೇ ಅಲ್ಲ, ಇದರೊಂದಿಗೆ ಅಲ್ಲಾಹನಿಂದ ನೇಮಕಗೊಂಡ ನಿರೀಕ್ಷಕರು ಪ್ರಶಿಯೊಬ್ಬನ 
ಸಂಗಡವಿದ್ದು ಆತನ ಸಂಪೂರ್ಣ ಜೀವನ ವೃತ್ತಾಂತದ ದಾಖಲೆಯನ್ನಿಡುತ್ತಿರುತ್ತಾರೆ. ಈ ವಾಸ್ತವಿಕಾಂಶವನ್ನು ಹೇಳುವ ಉದ್ದೇಶವೇನೆಂದರೆ 
- ಇಂತಹ ದೇವನ ಸಾಮ್ರಾಜ್ಯದಲ್ಲಿ ನಮ್ಮನ್ನು ಲಗಾಮಿಲ್ಲದ ಕುದುರೆಯಂತೆ ಬಿಟ್ಟು ಬಿಡಲಾಗಿದೆಯೆಂದೂ ನಮ್ಮ ಕರ್ಮಗಳ 
ಲೆಕ್ಕಾಚಾರ ಯಾರಿಗೂ ಕೊಡಲಿಕ್ಕಿಲ್ಲವೆಂದೂ ತಿಳಿದುಕೊಂಡು ಬದುಕುವವರು ವಾಸ್ತವದಲ್ಲಿ ತಮ್ಮ ದುರದೃಷ್ಟವನ್ನು ತಾವೇ 
ಕರೆದುಕೊಳ್ಳುತ್ತಾರೆ. 

19. ಅರ್ಥಾತ್‌- ಅಲ್ಲಾಹನ ಬಳಿ, ಯಾವುದೇ ಸಾಧು ಸಂತರಾಗಲಿ, ಫಕೀರರಾಗಲಿ, ಗತಕಾಲದ ಅಥವಾ ಭವಿಷ್ಯತ್ಕಾಲದ 
ಮಹಾಪುರುಷರಾಗಲಿ, ಯಕ್ಸರಾಗಲಿ, ದೇವಚರರಾಗಲಿ, ನಿಮ್ಮ ಹರಕೆ ಕಾಣಿಕೆಗಳ ಲಂಚ ಪಡೆದು ನೀವು ಏನು ಮಾಡಿದರೂ ನಿಮ್ಮನ್ನು 
ನಿಮ್ಮ ದುಷ್ಯರ್ಮಗಳಿಂದ ರಕ್ಷಿಸಬಲ್ಲರು ಎಂಬ ತಪ್ಪು ಭಾವನೆ ಬೇಡ. 

20. ಅರ್ಥಾತ್‌- ಮಾರುತಗಳನ್ನು ನಡೆಸುವ, ಆವಿಯನ್ನು ಮೇಲೇರಿಸುವ, ಘನ ಮೇಘಗಳನ್ನು ಒಟ್ಟುಗೂಡಿಸುವ, ಮಿಂಚನ್ನು 
ಮಳೆಗೆ ಮಾಧ್ಯಮವನ್ನಾಗಿಸುವ, ಈ ರೀತಿಯಾಗಿ ಭೂವಾಸಿಗಳಾಗಿರುವ ಸೃಷ್ಟಿಗಳಿಗೆ ನೀರನ್ನು ಒದಗಿಸುವ ವ್ಯವಸ್ಥೆ ಮಾಡಿದಂತಹ 
ದೇವನು ಪರಮ ಪಾವನನು. ಅವನು ತನ್ನ ಮಹಿಮೆ ಹಾಗೂ ಯುಕ್ತಿಯಲ್ಲಿ ಪರಿಪೂರ್ಣನು; ತನ್ನ ಗುಣವಿಶೇಷಗಳಲ್ಲಿ ದೋಷ 
ರಹಿತನು; ತನ್ನ ದೇವತ್ವದಲ್ಲಿ ಭಾಗೀದಾರರಿಲ್ಲದವನು. ಪ್ರಾಣಿಗಳಂತೆ ಕೇಳುವವರು ಆ ಮೇಘಗಳಿಂದ ಗುಡುಗಿನ ಸದ್ದನ್ನು ಮಾತ್ರ 
ಕೇಳುತ್ತಾರೆ. ಆದರೆ ಪ್ರಜ್ಞೆಯುಳ್ಳವರು ಮೇಘಗಳಿಂದ ಏಕದೇವತ್ತದ ಘೋಷಣೆಯನ್ನು ಆಲಿಸುತ್ತಾರೆ. 


ಕಾಂಡ -13 


13. ಅರ್ರಆ್‌ದ್‌ 783 


ಅವನ ಭೀತಿಯಿಂದ ನಡುಗುತ್ತ ಅವನ ಕೀರ್ತನೆ ಮಾಡುತ್ತಾರೆ. ಅವನು ಸಿಡಿಲುಗಳನ್ನು ಕಳುಹಿಸುತ್ತಾನೆ 
ಮತ್ತು (ಅನೇಕ ವೇಳೆ) ಜನರು ಅಲ್ಲಾಹನ ವಿಷಯದಲ್ಲಿ ಜಗಳಾಡುತ್ತಿರುವಾಗಲೇ ಅವುಗಳನ್ನು ತನಗಿಷ್ಟ 
ಬಂದವರ ಮೇಲೆ ಎರಗಿಸಿ ಬಿಡುತ್ತಾನೆ. ವಾಸ್ತವದಲ್ಲಿ ಅವನು ಅತ್ಯಂತ ಪ್ರಬಲನು.* 

(14-15) ಅವನನ್ನು ಮಾತ್ರ ಪ್ರಾರ್ಥಿಸುವುದೇ ಸರಿ. ಅವನನ್ನು ಬಿಟ್ಟು ಇವರು ಮೊರೆಯಿಡುತ್ತಿರುವ 
ಇತರರು ಇವರ ಪ್ರಾರ್ಥನೆಗೆ ಯಾವ ಉತ್ತ ರವನ್ನೂ ಕೊಡಲಾರರು. ಅವರನ್ನು ಕೂಗಿ ಕರೆಯುವುದೆಂದರೆ- 
ಒಬ್ಬನು ನೀರಿದ್ದ ಕಡೆಗೆ ಕೈಗಳೆರಡನ್ನೂ ಚಾಚಿ, ನೀನು ನೆನ್ನ ಬಾಯಿಗೆ ಬಾ ಎಂದು ಅದರೊಡನೆ ಪ್ರಾರ್ಥಿಸಿ 
ಕೊಂಡಂತೆ. ವಸ್ತುತಃ ನೀರು (ತಾನಾಗಿ) ಅವನ ಬಳಿಗೆ ತಲಪಲಾರದು. ಇದೇ ರೀತಿಯಲ್ಲಿ ಸತ್ಕನಿಷೇಧಿಗಳ 
ಪ್ರಾರ್ಥನೆಗಳೂ ಗುರಿ ಮುಟ್ಟಲಾರವು. ಆಕಾಶಗಳಲ್ಲೂ ಭೂಮಿಯಲ್ಲೂ ಇರುವ ಪ್ರತಿಯೊಂದು ವಸ್ತುವೂ 
ಇಚ್ಛಾಪೂರ್ವಕವಾಗಿಯೋ ಅನಿಚ್ಛಾಪೂರ್ವಕವಾಗಿಯೋ 'ಸಾಪ್ಟಾಂಗ' ಮಾಡುತ್ತಿರುವುದು ಅಲ್ಲಾಹನಿಗೇ ಆಗಿರುತ್ತದೆ 
ಮತ್ತು: ಸಕಲ ವಸ್ತುಗಳ ನೆರಳುಗಳು ಬೆಳಗು ಬೈಗುಗಳಲ್ಲಿ ಅವನ ಮುಂದೆ ಬಾಗುತ್ತವೆ.* 


21. ದೇವಚರರು ದೇವ ಪ್ರತಾಪದಿಂದ ನಡುಗುವ ಮತ್ತು ಅವನ ಕೀರ್ತನೆ ಮಾಡುವ ವಿಷಯವನ್ನು ಇಲ್ಲಿ | 
ಕಾರಣವೇನೆಂದರೆ, ಎಲ್ಲ ಕಾಲಗಳಲ್ಲೂ ಬಹುದೇವ ವಿಶ್ವಾಸಿಗಳು ದೇವಚರರನ್ನೂ ದೇವತೆಗಳೆಂದೂ ಆರಾಧ್ಯರೆಂದೂ ತಿಳಿದಿದ್ದರು. 
ಅವರು ಅಲ್ಲಾಹನ ದೇವತ್ವದಲ್ಲಿ ಬಾಗೀದಾರರಾಗಿದ್ದಾರೆಂದೂ ಗುಮಾನಿಯನ್ನಿರಿಸಿಕೊಂಡಿದ್ದರು. ಈ ತಪ್ಪು ಭಾವನೆಯನ್ನು 
ರದ್ದುಗೊಳಿಸಲಿಕ್ಕಾಗಿ, ಅವರು ಸರ್ವೋನ್ನತಾಧಿಕಾರದಲ್ಲಿ ಅಲ್ಲಾಹನ ಭಾಗೀದಾರರಾಗಿರುವುದಿಲ್ಲ; ಅವರು ವಿಧೇಯ ಸೇವಕರಾಗಿದ್ದಾರೆ 
ಮತ್ತು ತಮ್ಮ ಮಾಲಕನ ಗಾಂಭೀರ್ಯದಿಂದಲೂ, ಭಯದಿಂದಲೂ ನಡುಗುತ್ತ ಅವನನ್ನು ಸ್ತುತಿಸುತ್ತಾರೆಂದು ಹೇಳಲಾಗಿದೆ. 

22. ಅರ್ಥಾತ್‌- ಅವನ ಬಳಿ ಅಸಂಖ್ಯಾತ ಅಸ್ತ್ರಗಳಿವೆ. ಅವನು ಯಾರ ವಿರುದ್ದ ಯಾವ ಅಸ್ತವನ್ನಾದರೂ ಅದರ ಹೊಡೆತ 
ಬೀಳುವುದಕ್ಕಿಂತ ಕ್ಷಣೌರ್ಧಕ್ಕೆ ಮುಂಚೆಯೂ ಅದು ಎಲ್ಲಿಂದ ಯಾವಾಗ ಜೀಳೆಲಿದೆಯೆಂದು ತಿಳಿಯದ ರೀತಿಯಲ್ಲಿ ಪ್ರಯೋಗಿಸಬಲ್ಲನು. 
ಇಂತಹ ಸರ್ವಶಕ್ತನ ವಿಷಯದಲ್ಲಿ ಸ್ವಲ್ಪವೂ ಯೋಚಿಸದೆ ಅಸಂಬದ್ದ ಮಾತುಗಳನ್ನಾಡುವವರನ್ನು ಬುದ್ಧಿವಂತರೆಂದು ಯಾರು ತಾನೇ 
ಹೇಳಬಲ್ಲರು? 

23. ಪ್ರಾರ್ಥಿಸುವುದೆಂದರೆ ತನ್ನ ಇಷ್ಟಾರ್ಥ ಸಿದ್ದಿಗಾಗಿ ಪ್ರಾರ್ಥಿಸುವುದು. ತಾತ್ಚರ್ಯವೇನೆಂದರೆ, ಇಷ್ಟಾರ್ಥಗಳನ್ನು ಸಾಧಿಸುವ 
| ಹಾಗೂ ಸಂಕಟ ಹರಣದ ಸಂಪೂರ್ಣ ಅಧಿಕಾರ ಅವನ ಕೈಯಲ್ಲೇ ಇದೆ. ಆದುದರಿಂದಲೇ ಅವನನ್ನು ಪ್ರಾರ್ಥಿಸುವುದೇ 
ಸರಿಯಾದುದು. 

24. 'ಸಜ್ಜ ಮಾಡುವುದು ಎಂದರೆ ಜಾಸ್ಕ-ಅನುಸರಣೆಯೊಂದಿಗೆ ಬಾಗುವುದು, ಆಜ್ಞಾಪಾಲನೆ ಮಾಡುವುದು, ಎಧೇಯತೆಯೊಂದಿಗೆ 
ಶಿರಬಾಗುವುದು. ಭೂಮಿ-ಆಕಾಶಗಳ ಪ್ರತಿಯೊಂದು ಸೃಷ್ಟಿಯೂ ತಾನು ಅಲ್ಲಾಹನ ಆಜ್ಞಾಪಾಲಕ ಮತ್ತು ಅವನ ವಿಧಿಗೆ 
ಕೂದಲೆಳೆಯಪ್ಪೂ ಅವಿಧೇಯತೆ ತೋರದವ ಎಂಬರ್ಥದಲ್ಲಿ ಸಜ್ಜಃ ಮಾಡುತ್ತದೆ. ಸತ್ಯವಿಶ್ವಾಸಿಯು ಅವನ ಮುಂದೆ ಆತ್ಮ ಸಂತೃಪ್ತಿ 
ಮತ್ತು ಒಲವಿನೊಂದಿಗೆ ಬಾಗಿದರೆ, ಸತ್ಯನಿಷೇಧಿಯು ನಿರಾಶನಾಗಿ ಬಾಗಬೇಕಾಗುತ್ತದೆ. ಏಕೆಂದರೆ ದೇವ ನಿರ್ಮಿತ ಪ್ರಕೃತಿ 
ನಿಯಮದಿಂದ ಸರಿಯುವುದು ಅವನ ಶಕ್ತಿಗೆ ಮೂರಿದ ವಿಷಯ. 

25. ನೆರಳುಗಳು ಬಾಗುವುದೆಂದರೆ, ವಸ್ತುಗಳ ನೆರಳುಗಳು ಬೆಳಗು ಮತ್ತು ಬೈಗುಗಳಲ್ಲಿ ಪಶ್ಚಿಮ ಮತ್ತು ಪೂರ್ವ ದಿಕ್ಕಿಗೆ ಬೀಳುವುದು. 
ಇವೆಲ್ಲ ವಸ್ತುಗಳೂ ಯಾರದೋ ಆಜ್ಞಾಪಾಲನೆ ಮಾಡುತ್ತಿವೆ ಮತ್ತು ಯಾವುದೋ ಕಾನೂನಿಗೆ ಬದ್ಧವಾಗಿವೆ ಎಂಬುದರ ದ್ಕೋತಕ. 


ಕಾಂಡ-13 


74 ಕುರ್‌ಆನ್‌ ವ್ಯಾಖ್ಯಾನ 


ورئںڑےء C2 ١٢‏ یو ردےد +٭ Sh‏ ,328 ےپ دس و 2 ಸಂ‏ 
US IGANG UO SSSIS‏ نز تم قِن دڈیَة ۴ 


ಸ 93 3 ೨೭೨ ಧಂ ENE ಮ ہے مہ‎ a 
SG ENS ES SE دم‎ YO ا ذليَاء لا‎ 


9 ೬5. 


ET تچ و رج رڈ و و‎ |g 2 
NAG ESE ESS ام‎ VST ABNEY) 


ہج دا2 404 سس ےو 7 pr 4. 0೭೨‏ 

LAS ONT SNL PIES dS 
(16) ಆಕಾಶಗಳ ಮತ್ತು ಭೂಮಿಯ ಪ್ರಭು ಯಾರೆಂದು ಇವರನ್ನು ಕೇಳಿರಿ- ಹೇಳಿರಿ, 'ಅಲ್ಲಾಹ್‌'್‌- 
ಹಾಗಿದ್ದರೆ دہ‎ "ವಸ್ತುಸ್ಥಿತಿ ಹೀಗಿರುವಾಗ ನೀವು ಅವನನ್ನು ಬಿಟ್ಟು ಸ್ವತಃ ತಮಗೇ ಏನಾದರೂ ಲಾಭ- 
ನಷ್ಟ ಮಾಡುವ ಅಧಿಕಾರವಿಲ್ಲದವರನ್ನು ನಿಮ್ಮ ರಕ್ಷಕ ಮಿತ್ರರನ್ನಾಗಿರಿಸಿಕೊಂಡಿರುತ್ತೀರಾ?” ಹೇಳಿರಿ- ಕುರುಡನೂ 
ದೃಷ್ಟಿಯುಳ್ಳವನೂ ಸರಿಸಮಾನರೇ?' ಪ್ರಕಾಶವೂ ಅಂಧಕಾರಗಳೂ ಸರಿಸಮಾನವೇ?* ಹಾಗಿಲ್ಲದಿದ್ದರೆ ಇವರು 
ಮಾಡಿಕೊಂಡಿರುವ ಸಹಬಾಗಿಗಳೂ ಅಲ್ಲಾಹನ ಹಾಗೆಯೇ ಏನನ್ನಾದರೂ ಸೃಷ್ಟಿಸಿದ್ದುಲಟೇ? ಆ ಕಾರಣದಿಂದ 
ಸೃಷ್ಟಿಯ ವಿಷಯವು ಅವರಿಗೆ ಅಸ್ಪಷ್ಟವಾಗಿಬಿಟ್ಟಿತೇ?” ಹೇಳಿರಿ- ಸಕಲ ವಸ್ತುಗಳ ಸೃಷ್ಟಿಕರ್ತನು ಅಲ್ಲಾಹ್‌ 
ಮಾತ್ರ ಮತ್ತು ಅವನು ಏಕ್ಕೈಕನೂ ಅಜೇಯಸೂ ಆಗಿರುತ್ತಾನೆ. 


26. ಭೂಮಿ-ಆಕಾಶಗಳ ಪಾಲಕ ಪ್ರಭು ಅಲ್ಲಾಹನೆಂಬ ನಂಬಿಕೆ ಅವರಿಗೆ ಇತ್ತೆಂಬುದನ್ನು ಇಲ್ಲಿ ತಿಳಿದಿರಬೇಕು. ಈ ಪ್ರಶ್ನೆಗೆ 
ನಕಾರಾತ್ಮಕವಾಗಿ ಉತ್ತರಿಸಲು ಅವರಿಗೆ ಸಾಧ್ಯವಿರಲಿಲ್ಲ, ಏಕೆಂದರೆ ಅಂತಹ ನಿರಾಕರಣೆಯು ಸ್ವತಃ ಅವರ ನಂಬಿಕೆಗೇ ವಿರುದ್ಧವಾಗಿತ್ತು. 
ಆದರೆ ಪ್ರವಾದಿವರ್ಯರು(ಸು) ಪ್ರಶ್ನಿಸಿದಾಗ ಸಕಾರಾತ್ಮಕವಾಗಿ ಉತ್ತರಿಸಲಿಕ್ಕೂ ಅವರು ಹಿಂಜರಿಯುತ್ತಿದ್ದರು. ಏಕೆಂದರೆ ಸಕಾರಾತ್ಮಕ 
ಉತ್ತರ ಕೊಟ್ಟ ಬಳಿಕ ಏಕದೇವ ವಿಶ್ವಾಸವನ್ನು ಒಪ್ಪಿಕೊಳ್ಳಲೇ ಬೇಕಾಗುತ್ತಿತ್ತು. ಆ ಬಳಿಕ ಅವರ ಬಹುದೇವ ವಿಶ್ವಾಸಕ್ಕೆ ಸರಿಯಾದ 
ಆಧಾರ ಉಳಿಯುತ್ತಿರಲಿಲ್ಲ. ಆದುದರಿಂದ ತಮ್ಮ ನಿಲುಮೆಯು ದುರ್ಬಲನೆಂದು ಅರಿತು ಅವರು ಈ ಪ್ರಶ್ನೆಗೆ ಮೌನ ತಾಳುತ್ತಿದ್ದರು. 
ಆದುದರಿಂದಲೇ ಅಲ್ಲಾಹನು ಕುರ್‌ಆನಿನಲ್ಲಿ ಪ್ರವಾದಿವರ್ಯರೊಡನೆ(ಸ) ಅಲ್ಲಲ್ಲಿ - ಭೂಮಿ-ಆಕಾಶಗಳ ಸೃಷ್ಟಿಕರ್ತನಾರು? ವಿಶ್ವದ 
ಪಾಲಕ ಪ್ರಭು ಯಾರು? ನಿಮಗೆ ಜೀವನಾಧಾರಗಳನ್ನು ನೀಡುವವನು ಯಾರು? ಎಂದು ಕೇಳಿರಿ ಎಂದು' ಹೇಳುತ್ತಾನೆ. ಅನಂತರ 
ನೀವು ಸ್ವತಃ 'ಅಲ್ಲಾಹನು' ಎಂದು ಹೇಳಿರಿ ಎಂದು ಅಪ್ಪಣೆ ಕೊಡುತ್ತಾನೆ. ಅನಂತರ ಇವೆಲ್ಲ ಕಾರ್ಯಗಳನ್ನು ಮಾಡುವವನು 
ಅಲ್ಲಾಹನೆಂದಾದರೆ ನೀವು ಆರಾಧಿಸುತ್ತಿರುವ ಇತರರೆಲ್ಲ ಯಾರು? ಎಂದು ತರ್ಕಿಸುತ್ತಾನೆ. 

27. ಕುರುಡನೆಂದರೆ, ವಿಶ್ವದಲ್ಲಿ ಎಲ್ಲೆಲ್ಲೂ ಅಲ್ಲಾಹನ ಏಕತೆಯ ಕುರುಹುಗಳೇ ಹರಡಿಕೊಂದಿದ್ದರೂ ಅವುಗಳನ್ನು 
ನೋಡದವನು. ದೃಷ್ಟಿಯುಳ್ಳವನೆಂದರೆ ವಿಶ್ವದ ಅಣುರೇಣು ತೃಣಕಾಷ್ಮಗಳಲ್ಲಿ ದೇವನ ಪರಿಚಯ ಮಾಡಿಕೊಡುವಂತಹ ಗ್ರಂಥಗಳೇ 
ತೆರೆದಿರುವುದನ್ನು ಕಾಣುವವನು. ಅಲ್ಲಾಹನ ಈ ಪ್ರಶ್ನೆಯ ತಾತ್ಸರ್ಯವೇನೆಂದರೆ, ಓ ಮತಿಹೀನರೇ, ನಿಮಗೆ ಏನೂ ಹೊಳೆಯುತ್ತಿಲ್ಲ 
ಎಂದ ಮಾತ್ರಕ್ಕೆ ಜ್ಞಾನಚಕ್ಸುವುಳ್ಳವನು ಕೊಡಾ ತನ್ನ ಕಣ್ಣುಗಳನ್ನು ಒಡೆದುಕೊಳ್ಳುವುದೇಕೆ? ಪರಮಾರ್ಥವನ್ನು ಸೂರ್ಯಪ್ರಕಾಶದಂತೆ 
ಕಾಣುತ್ತಿರುವವನಿಗೆ ನಿಮ್ಮಂತಹ ಜ್ಞಾನಚಕ್ಸು ವಿಹೀನರಂತೆ ಎಡವಿ ತಡವಿ ಅಲೆದಾಡಲು ಸಾಧ್ಯವಾಗುವುದು ಹೇಗೆ? 

28. ಪ್ರಕಾಶವೆಂದರೆ - ಪ್ರವಾದಿವರ್ಯರಿಗೂ(ಸ) ಅವರ ಅನುಯಾಯಿಗಳಿಗೂ ಲಭಿಸಿದ್ದಂತಹ ದಿವ್ಮಜ್ಞಾನದ ಪ್ರಕಾಶ. 
ಅಂಧಕಾರಗಳಿಂದರೆ ಸತ್ಯನಿಷೇಧಿಗಳು ತೊಳಲಾಡುತ್ತಿದ್ದ ಅಜ್ಞಾನದ ಅಂಧಕಾರಗಳು. ಪ್ರಶ್ನೆಯ ತಾತ್ಸರ್ಯವೇನೆಂದರೆ - ಪ್ರಕಾಶ 
ಹೊಂದಿದವನು ತನ್ನ ದೀಪವನ್ನು ನಂದಿಸಿ ಅಂಧಕಾರಗಳಲ್ಲಿ ಎಡವೃತ್ತಲಿರಲು ಸಿದ್ಧನಾಗುವನೇ? ನೀವು ಪ್ರಕಾಶಕ್ಕೆ ಬೆಲೆ 
ಕೊಡುವವರಲ್ಲವಾದರೆ ಬೇಡ. ಆದರೆ ಯಾರು ಬೆಳಕು ಮತ್ತು ಕತ್ತಲೆಯೊಳಗಿರುವ ಅಂತರವನ್ನು ತಿಳಿದಿರುತ್ತಾ ನೋ, ಯಾರು 
ಹಗಲಿನ ಬೆಳಕಿನಲ್ಲಿ ನೇರ ದಾರಿಯನ್ನು ಸ್ಪಷ್ಟವಾಗಿ ಕಾಣುತ್ತಿರುವನೋ ಅವನು ಬೆಳಕನ್ನು ಬಟ್ಟು ಕತ್ತಲೆಗಳಲ್ಲಿ ತೊಳಲಾಡಲು 
ಸಿದ್ಧನಾಗುವುದು ಹೇಗೆ? 

29. ಈ ಪ್ರಶ್ನೆಯ ತಾತ್ಸರ್ಯವೇನೆಂದರೆ ಈ ಜಗತ್ತಿನಲ್ಲಿರುವ ಕೆಲವು ವಸ್ತುಗಳು ಅಲ್ಲಾಹನಿಂದಲೂ ಇನ್ನು ಕೆಲವು 


ಕಾಂಡ -13 


13. ಅರ್ರಆ್‌ದ್‌ : 785 


» ےدعو‎ CL ss ಹ 249೪ Gy Ro 4 
ONE 0880 esi) 


(17) ಅಲ್ಲಾಹನು ಆಕಾಶದಿಂದ ಮಳೆ ಸುರಿಸಿದನು. ಪ್ರತಿಯೊಂದು ನದಿ-ನಾಲೆ ಅದನ್ನು ತನ್ನಲ್ಲಿ 
ತುಂಬುವಷ್ಟೆನ್ನು ಕೊಂಡೊಯ್ದಿತು. ತರುವಾಯ ಮಹಾಪೂರವೆದ್ದಾಗ ಮೇಲ್ತಳದಲ್ಲಿ ನೊರೆಯೂ ಬಂದಿತು. 
ಇದೇ ತರದ ನೊರೆಯು ಆಭರಣ ಹಾಗೂ ಪಾತ್ರೆಗಳನ್ನು ಮಾಡಲಿಕ್ಕಾಗಿ ಲೋಹಗಳನ್ನು ಬೆಂಕಿಯಲ್ಲಿ 
ಕರಗಿಸುವಾಗ ಅವುಗಳಿಂದಲೂ ಏಳುತ್ತದೆ. ಈ ಉಪಮೆಯ ಮೂಲಕವೇ ಅಲ್ಲಾಹನು ಸತ್ಯ ಮತ್ತು 


ಇತರರಿಂದಲೂ ಸೃಷ್ಟಿಸಲ್ಪಟ್ಟಿವುಗಳಾಗಿರುತ್ತಿದ್ದರೆ ಮತ್ತು ಇಲ್ಲಿ ಅಲ್ಲಾಹನ ಸೃಷ್ಟಿ ಯಾವುದು? ಇತರರ ಸೃಷ್ಟಿ ಯಾವುದು ಎಂದು 
ತಿಳಿಯಲು ಬಹಳ ಕಷ್ಟವಾಗುತ್ತಿದ್ದರೆ ಆಗ ಒಂದು ವೇಳೆ ದೇವ ಸಹಬಾಗಿತ್ವಃ ಕ್ಕ ತಕ್ಕ ಆಧಾರವಿರಬಹುದಿತ್ತು. ಆದರೆ ಆ ಆರಾಧ್ಯ 
ವಸ್ತುಗಳ ಪೈಕಿ ಒಂದೇ ಒಂದಾದರೂ ಒಂದು ಹುಲ್ಲುಕಡ್ಡಿಯನ್ನಾಗಲಿ, ಕೂದಲನ್ನಾಗಲಿ ಸೃಷ್ಟಿಸಲಿಲ್ಲವೆಂದು ಈ ಬಹುದೇವ 
ವಿಶ್ವಾಸಿಗಳು ಸ್ವತಃ ಒಪ್ಪಿಕೊಳ್ಳುತ್ತಾರೆ. ಸೃಷ್ಟಿ ಕಾರ್ಯದಲ್ಲಿ ಈ ಕೃತಕ ದೇವರುಗಳ ಪಾಲು ಸ್ವಲ್ಪವೂ ಇಲ್ಲವೆಂದು ಅವರೇ 
ಒಪ್ಪುತ್ತಿರುವಾಗ ಈ ನಕಲಿ ಆರಾಧ್ಯರು ಸೃಷ್ಟಿಕರ್ತನ ಅಧಿಕಾರಗಳಲ್ಲೂ ಹಕ್ಕುಗಳಲ್ಲೂ ಭಾಗೀದಾರರಾದುದು ಯಾವ ಆಧಾರದಲ್ಲಿ? 

30. ಮೂಲದಲ್ಲಿ 'ಕಹ್ಹಾರ್‌' ಎಂಬ ಪದ ಪ್ರಯೋಗವಾಗಿದೆ. ಇದರ ಅರ್ಥ 'ತನ್ನ ಸ್ವಂತ ಸಾಮರ್ಥ್ಯದಿಂದ ಎಲ್ಲರ ಮೇಲೆ 
ಆಜ್ಞಾಧಿಕಾರ ನಡೆಸುವವನು ಮತ್ತು ಎಲ್ಲರನ್ನೂ ಅಧೀನಗೊಳಿಸಿ ಬಿಡುವವನು.' 'ಅಲ್ಲಾಹನೇ ಸಕಲ ವಸ್ತುಗಳ ಸೃಷಪ್ಟಿಕರ್ತ' ಎಂಬುದು 
ಬಹುದೇವ ವಿಶ್ವಾಸಿಗಳು ಸ್ವತಃ ಒಪ್ಪಿಕೊಂಡ ವಸ್ತುಸ್ಥಿತಿ. ಇದನ್ನು ಯಾರೂ ನಿರಾಕರಿಸುತಿ ಶ್ರಿರಲಿಲ್ಲ. 'ಅವನು ಏಕೈಕನು ಮತ್ತು 
ಅಜೇಯನು' ಎಂಬುದು ಪ್ರಸ್ತುತ ವಸ್ತುಸ್ಥಿತಿಯನ್ನು ಅವರು ಒಪ್ಪಿಕೊಂಡಿರುವುದರ ಅನಿವಾರ್ಯ ಫಲಿತಾಂಶ. ಮೊದಲು ಹೇಳಿದ 
ವಸ್ತುಸ್ಲಿತಿಯನ್ನು ಒಪ್ಪಿಕೊಂಡ ಬಳಿಕ ಎರಡನೆಯದರ ನಿರಾಕರಣೆಯು ಬುದ್ದಿಯುಳ್ಳಿವನಿಂದ ಸಾಧ್ಯವಿಲ್ಲ. ಯಾರು ಸಕಲ ವಸ್ತುಗಳ 
ಸೃಷ್ಟಿಕರ್ತನೋ ಅವನು ಏಕೈಕನಾಗಿರಬೇಕು. ಏಕೆಂದರೆ ಉಳಿದೆಲ್ಲವೂ ಅವನದೇ ಸೃಷ್ಟಿ. ಹೀಗಿರುತ್ತಾ ಯಾವುದಾದರೊಂದು ಸೃಷ್ಟಿಯು 
ತನ್ನ ಸೃಷ್ಟಿಕರ್ತನ ವ್ಯಕ್ತಿತ್ವದಲ್ಲಿ ಅಥವಾ ಗುಣವಿಶೇಷಗಳಲ್ಲಿ ಅಥವಾ ಅಧಿಕಾರಗಳಲ್ಲಿ ಅಥವಾ ಹಕ್ಕು ಗಳಲ್ಲಿ ಅವನ ಸಹಭಾಗಿಯಾಗಿರುವುದು 


| ಹೇಗೆ ಸಾಧ್ಯ? ಇದೇ ರೀಶಿಯಲ್ಲಿ ಅವನು ಅಜೇಯನೂ ಆಗಿರುತ್ತಾನೆ. ಏಕೆಂದರೆ ಸೃಷ್ಟಿಯು ತನ್ನ ಸೃಷ್ಟಿಕರ್ತನಿಗೆ ಪರಾಜಿತವೂ, 


ಅಧೀನವೂ ಆಗಿರಬೇಕೆಂದು ಸೃಷ್ಟಿಗೆ ತಕ್ಕುದಾಗಿದೆ. ಎಲ್ಲದರ ಸಂಪೂರ್ಣ ನಿಯಂತ್ರಣವು ಸೃಷ್ಟಿಕರ್ತನಿಗೆ ಪ್ರಾಪ್ರವಾಗದೆ ಅವನು 
ಸೃಷ್ಟಿ ಕಾರ್ಯವನ್ನು ಮಾಡುವುದು ಹೇಗೆ ಸಾಧ್ಯ? ಆದುದರಿಂದ ಅಲ್ಲಾಹನನ್ನು 'ನಂಬುವವನಿಗೆ ಇವೆರಡು ಬೌದ್ಧಿಕ ಹಾಗೂ ತರ್ಕಬದ್ಧ 
ಫಲಿತಾಂಶವನ್ನು ನಿರಾಕರಿಸಲು ಸಾಧ್ಯವಿಲ್ಲ. ಅಂದ ಬಳಿಕ ಯಾರಾದರೂ ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿಯ ದಾಸ್ಕ ಆರಾಧನೆ 
ಮಾಡುವುದೂ ನಿಯಂತ್ರಕರನ್ನು ಬಿಟ್ಟು ಅಧೀನರನ್ನು ಸಂಕಟಹರಣಕ್ಕಾಗಿ ಪ್ರಾರ್ಥಿಸುವುದೂ ತೀರಾ ಅಸಂಬದ ಶ್ಸವೆನಿಸುತ್ತದೆ. 

31. ಪ್ರವಾದಿವರ್ಯರ(ಸ) ಮೇಲೆ ವಹ್ಮ್‌ ಮೂಲಕ ಅವತೀರ್ಣಗೊಂಡ ಜ್ಞಾನವನ್ನು ಈ ಉದಾಹರಣೆಯಲ್ಲಿ ಆಕಾಶದಿಂದ 
ವರ್ಷಿಸುವ ಮಳೆಗೆ ಹೋಲಿಸಲಾಗಿದೆ. ಸಹಜ ಪ್ರಕೃತಿಯ ಸತ್ಯವಿಶ್ವಾಸಿಗಳನ್ನು ತಮ್ಮಲ್ಲಿ ಹಿಡಿಯುವಷ್ಟು ಕೃಪಾವೃಪ್ಟಿಯನ್ನು 
ತುಂಬಿಕೊಂಡು. ಹರಿಯುತ್ತಿರುವ ನದಿ ನಾಲೆಗಳಿಗೆ ಹೋಲಿಸಲಾಗಿದೆ. ಇಸ್ಲಾವೊ ಆಂದೋಲನದ ವಿರುದ್ಧ ಸತ್ಮನಿಷೇಧಿಗಳೂ 
ವಿರೋಧಿಗಳೂ ಎಬ್ಬಿಸಿರುವ ಗೊಂದಲ ಮತ್ತು ಕೋಲಾಹಲಗಳನ್ನು ನೆರೆ ಬಂದಾಗ ಜಲಮಟ್ಟದಲ್ಲಿ ತಲೆಡೋರಲಾರಂಭಿಸುವ 
ನೊರೆ ಮತ್ತು ಕಸಕಡ್ಡಿಗಳಿಗೆ ಹೋಲಿಸಲಾಗಿದೆ. 

32. ಅರ್ಥಾತ್‌. 'ರೋಹಗಳನ್ನು ಕಾಯಿಸಿ ಉಪಯೋಗಕಾರಿ ವಸ್ತುಗಳನ್ನಾಗಿ ಮಾಡುವುದೇ ಭಟ್ಟಿ ಉರಿಸುವುದರ ಉದ್ದೇಶ. 
ಆದರೆ ಈ ಕಾರ್ಯ ಮಾಡಿದಾಗಲೆಲ್ಲ ಕೊಳೆ ಮತ್ತು ಕಿಟ್ಟಗಳು ಮೇಲೆದ್ದು ಬರುತ್ತವೆ. ಅದು ಹೇಗೆ ತಿರುಗುತ್ತಿರುವುದೆಂದರೆ ಸ್ವಲ್ಪ 
ಸಮಯದ ವರೆಗೆ ಅದು ಮಾತ್ರವೇ ಕಾಣುತ್ತಿರುತ್ತದೆ. 


ಕಾಂಡ -13 


50 


7 


vu 
وآ‎ 
\ 


AOS pS ONS EE 


ಅಸತ್ಯಗಳನ್ನು ವಿವರಿಸುತ್ತಾನೆ. ನೊರೆ ಆರಿ ಹೋಗುತ್ತದೆ ಮತ್ತು ಮಾನವನಿಗೆ ಉಪಯುಕ್ತವಾದುದು ಭೂಮಿ 
ಯಲ್ಲಿ ತಂಗಿಕೊಳ್ಳುತ್ತದೆ. ಹೀಗೆ ಅಲ್ಲಾಹನು ಉಪಮೆಗಳ ಮೂಲಕ ವಿಷಯವನ್ನು ವಿವರಿಸಿ ಹೇಳುತ್ತಾನೆ. 

(18) ತಮ್ಮ ಪ್ರಭುವಿನ ಕರೆಗೆ ಓಗೊಟ್ಟವರಿಗೆ ಉತ್ತಮ ಪ್ರತಿಫಲವಿದೆ. ಅದನ್ನು ಸ್ವೀಕರಿಸದಿದ್ದವರು 
ಭೂಮಿಯ ಸಕಲ ಸಂಪತ್ತಿನ ಒಡೆಯರಾಗಿದ್ದರೂ, ಅಷ್ಟೇ ಪುನಃ ಒದಗಿಸಿಕೊಂಡರೂ ಅದೆಲ್ಲವನ್ನೂ ಅಲ್ಲಾಹನ 
ಹಿಡಿತದಿಂದ ಪಾರಾಗಲಿಕ್ಕಾಗಿ ಪರಿಹಾರ ರೂಪದಲ್ಲಿ ಕೊಟ್ಟು ಬಿಡಲು ಸಿದ್ಧರಾಗುವರು.* ಇವರಿಂದ ಕೆಟ್ಟ 
ರೀತಿಯಲ್ಲಿ ಲೆಕ್ಕಾಚಾರ ಪಡೆಯಲಾಗುವುದು ಮತ್ತು ಅವರ ವಾಸಸ್ಥಾನವು 'ನರಕ' ಆಗಿರುವುದು. ಅದು ಅತ್ಯಂತ 


33. ಅರ್ಥಾತ್‌- ಆಗ ಅವರ ಮೇಲೆ ಎಂತಹ ಗೆಂಡಾಂತರವೆರಗುವುದೆಂದರೆ, ಅದರಿಂದ ಪಾರಾಗಲು ಅವರು, ಭೂಮಿ 
ಮತ್ತು ಅದರೊಳಗಿರುವ ಸಕಲ ಸಂಪತ್ತನ್ನು ಸುರಿಯಲಿಕ್ಕೂ ಹಿಂಜರಿಯಲಾರರು. 

34. ಕೆಟ್ಟ ರೀತಿಯಲ್ಲಿ ಲೆಕ್ಕಾಚಾರ ಪಡೆಯುವುದು ಅಥವಾ ಕಠಿಣ ರೀತಿಯಲ್ಲಿ ಲೆಕ್ಕಾಚಾರ ಪಡೆಯುವುದೆಂದರೆ ಒಬ್ಬನ 
ಯಾವುದೇ ಅಪರಾಧ ಮತ್ತು ಯಾವುದೇ ಪ್ರಮಾದವನ್ನು ಕ್ಷಮಿಸದಿರುವುದು ಹಾಗೂ ಅವನು ಮಾಡಿದ ಯಾವುದೇ ತಪ್ಪಿಗೆ وڈ‎ 
ಕೊಡದಿರುವುದು. 

ಅಲ್ಲಾಹನು ತನ್ನ ಬಂಡುಕೋರ ದಾಸರಿಂದ ಇದೇ ರೀತಿಯಲ್ಲಿ ಲೆಕ್ಕಾಚಾರ ಪಡೆಯುವನೆಂದು ಕುರ್‌ಆನ್‌ ನಮಗೆ ಹೇಳುತ್ತ: ದೆ. 
ಇದಕ್ಕೆ ವ್ಯತಿರಿಕ್ತವಾಗಿ ತನ್ನ ಪಾಲಕ ಪ್ರಭುವಾದ ಅಲ್ಲಾಹನಿಗೆ ಪ್ರಾಮಾಣಿಕರಾಗಿಯೂ ಆಜ್ಞಾಪಾಲಕರಾಗಿಯೂ ಇರುವವರಿಂದ 
'ಹಸಾಬನ್‌ಯಸೀರ್‌' ಅರ್ಥಾತ್‌- ಲಘುವಾದ ಲೆಕ್ಕಾಚಾರ ಪಡೆಯಲಾಗುವುದು. ಅವರ ಸೇವೆಗಳನ್ನು ಪರಿಗಣಿಸಿ ಅವರ ತಪ್ಪುಗಳನ್ನು 
ಕ್ಷಮಿಸಲಾಗುವುದು. ಅವರ ಕರ್ಮಗಳ ಮೊತ್ತದಲ್ಲಿರುವ ಒಳಿತುಗಳನ್ನು ಗಮನಿಸಿ ಅವರ ಅನೇಕ ಲೋಪದೋಷಗಳನ್ನು 
ಕಡೆಗಣಿಸಲಾಗುವುದು. ಅಬೂದಾವೂದ್‌ನಲ್ಲಿ ಹ. ಆಯಿಶಾರಿಂದ(ರ) ವರದಿಯಾದ ಒಂದು ಹದೀಸಿನಿಂದ ಇದು ಇನ್ನಷ್ಟು 
ಸ್ಪಷ್ಟವಾಗುತ್ತದೆ. ಅವರು ಹೀಗೆನ್ನುತ್ತಾರೆ: "ನಾನು ಪ್ರವಾದಿವರ್ಯರೊಡನೆ(ಸು, ಓ ಸಂದೇಶವಾಹಕರೇ, 'ದೋಷವೆಸೆಗಿದವನು ಅದರ 
ಶಿಕ್ಷೆ ಪಡೆಯುವನು' (ಅಧ್ಯಾಯ ಲನ್ನಿಸಾ, ಸೂಕ್ತ 123) ಎಂದಿರುವ ಈ ಸೂಕ್ತ ನನ್ನ ದೃಷ್ಟಿಯಲ್ಲಿ ದೇವ ಗ್ರಂಥದಲ್ಲಿರುವ ಅತ್ಯಂತ 
ಭಯಾನಕ ಸೂಕ್ತ ಎಂದು ಹೇಳಿದೆನು." ಆಗ ಪ್ರವಾದಿವರ್ಯರುಸ), 'ಓ ಆಯಿಶಾ! ಅಲ್ಲಾಹನ ಆಜ್ಞಾಪಾಲಕನಾದ ದಾಸನಿಗೆ ಈ 
ಲೋಕದಲ್ಲಿ ಯಾವ ಕಷ್ಟ ಬಂದಿದ್ದರೂ, ಹೆಚ್ಚೇಕೆ; ಅವನಿಗೆ ಒಂದು ಮುಳ್ಳು ಕಂತಿದರೂ ಅಲ್ಲಾಹನು ಅದನ್ನು ಅವನ 
ಯಾವುದಾದರೊಂದು ತಪ್ಪಿಗೆ ಶಿಕ್ಷೆಯೆಂದು ಪರಿಗಣಿಸಿ ಈ ಲೋಕದಲ್ಲೇ ಅವನ ಲೆಕ್ಕಾಚಾರ ತೀರಿಸಿ ಬಿಡುತ್ತಾನೆಂಬುದು ನಿನಗೆ 
ತಿಳಿದಿಲ್ಲವೆ? ಪರಲೋಕದಲ್ಲಿ ಯಾರಿಂದ ಲೆಕ್ಕಾಚಾರ ಪಡೆಯಲಾಗುವುದೋ ಅವನು ಶಿಕ್ಲೆ ಪಡೆದೇ ತೀರುವನು' ಎಂದು ಹೇಳಿದರು. 
ಆಗ ಹ. ಆಯಿಶಾ(ರ), ಹಾಗಾದರೆ "ಯಾರ ಕರ್ಮಪತ್ರವನ್ನು ಬಲಗೈಯಲ್ಲಿ ಕೊಡಲಾಗುವುದೋ ಅವನಿಂದ ಲಘುವಾದ ಲೆಕ್ಕಾಚಾರ 
ಪಡೆಯಲಾಗುವುದು" (ಅಲ್‌ ಇನ್‌ಶಿಕಾಕ್‌ ಅಧ್ಯಾಯದ ಸೂಕ್ತ 7-8) ಎಂಬ ಆದೇಶದ ತಾತ್ತರ್ಯವೇಮು? ಎಂದು ಕೇಳಿದರು. 
ಆಗ ಪ್ರವಾದಿವರ್ಯರು(ಸ) "ಅದರ ಅರ್ಥ 'ಸನ್ನಿಧಿಯಲ್ಲಿ ಹಾಜರು ಪಡಿಸುವಿಕೆ' (ಅರ್ಥಾತ್‌- ಒಳಿತುಗಳ ಜೊತೆ ಅವನ 
ಕೆಡುಕುಗಳನ್ನೂ ಅಲ್ಲಾಹನ ಮುಂದೆ ಖಂಡಿತವಾಗಿಯೂ ಹಾಜರು ಪಡಿಸಲಾಗುವುದು) ಆದರೆ ಯಾರೊಡನೆ ವಿಚಾರಣೆ ನಡೆಸಲಾಯಿತೋ 


ಅವನು ಕೆಟ್ಟು ಹೋದನು" ಎಂದರು. 
ಇದರ ಉಪಮೆ ಹೀಗಿದೆ - ಒಬ್ಬನು ತನ್ನ ನಂಬಿಗಸ್ತ ಹಾಗೂ ವಿಧೇಯ ಸೇವಕನ ಸಣ್ಣ ಪುಟ್ಟ ತಪ್ಪುಗಳ ಬಗ್ಗೆ ಹ) 


ಕಾಂಡ -13 


7 
ام 


೨ 


ہر ڈن] ا ETS FA‏ مو م7 Px‏ 
لم عقی الد اي ۵ جَنْتعَن ISSO LN STEN‏ 


(19-25) ನಿಮ್ಮ ಪ್ರಭು ನಿಮ್ಮ ಮೇಲೆ ಅವಶೀರ್ಣಗೊಳಿಸಿರುವ ಈ ಗ್ರಂಥವನ್ನು ಸತ್ಯವೆಂದು 
ತಿಳಿಯುವವನೂ ಈ ಪರಮಾರ್ಥದಿಂದ ಅಂಧನಾಗಿರುವವನೂ ಪರಸ್ಪರ ಸಮಾನರಾಗಿರುವುದೆಂತು? ವಾಸ್ತವದಲ್ಲಿ 
ಬುದ್ಧಿಜೀವಿಗಳೇ ಉಪದೇಶ ಸ್ವೀಕರಿಸುತ್ತಾರೆ. ಅವರು ಅಲ್ಲಾಹನೊಡನೆ ಮಾಡಿದ ಕರಾರನ್ನು ಪಾಲಿಸುತ್ತಾರೆ. 
ಅದನ್ನು (ಕರಾರನ್ನು) ಬಲಗೊಳಿಸಿಕೊಂಡ ಬಳಿಕ ಮುರಿದು ಬಿಡುವುದಿಲ್ಲ.” ಅಲ್ಲಾಹನು ಯಾವ ಯಾವ 
ಸಂಬಂಧಗಳನ್ನು ಕಾಪಾಡಲು ಆಜ್ಞೆ ಕೊಟ್ಟಿರುವನೋ ಅವುಗಳನ್ನು ಕಾಪಾಡಿಕೊಳ್ಳುತ್ತಾ: ರೆ. ತಮ್ಮ ಪ್ರಭುವನ್ನು 


ಭಯಪಡುತ್ತಾರೆ. ಎಲ್ಲಾದರೂ ತಮ್ಮೊಡನೆ ಕೆಟ್ಟ ರೀತಿಯ ವಿಚಾರಣೆ ನಡೆದುಬಿಟ್ಟೀತೋ ಎಂದು ಹೆದರುತ್ತಾರೆ. 


ಕಾಠಿಣ್ಯ ತೋರುವುದಿಲ್ಲ. ಮಾತ್ರವಲ್ಲ ಅವನ ಸೇವೆಗಳನ್ನು ಪರಿಗಣಿಸಿ ಅವನ ದೊಡ್ಡ ಅಪರಾಧಗಳನ್ನೂ ಕ್ಷಮಿಸಿ ಬಿಡುತ್ತಾನೆ. 
ಆದರೆ ಒಬ್ಬ ಸೇವಕನ ದ್ರೋಹ, ಅಪ್ರಾಮಾಣಿಕತೆ ಸಾಬೀತಾಗಿ ಬೆಟ್ಟರೆ ಅವನ ಯಾವ ಸೇವೆಯನ್ನೂ ಪರಿಗಣಿಸಲಾಗುವುದಿಲ್ಲ. 
ಅವನ ಸಣ್ಣ ದೊಡ್ಡ ಎಲ್ಲ ಅಪರಾಧಗಳೂ ಪರಿಗಣಿಸಲ್ಪಡುತ್ತವೆ. 

35. ಅರ್ಥಾತ್‌- ಭೂಲೋಕದಲ್ಲಿ ಅವರ ವರ್ತನೆ ಏಕಪ್ರಕಾರವಾಗಿರುವುದಿಲ್ಲ ಮತ್ತು ಪರಲೋಕದಲ್ಲಿ ಅವರ ಪರಿಣಾಮವೂ 
ಸಮಾನವಾಗಿರುವುದಿಲ್ಲ. 

36. ಅರ್ಥಾತ್‌- ಅಲ್ಲಾಹನಿಂದ ಕಳುಹಿಸಲಾಗಿರುವ ಈ ಶಿಕ್ಷಣ ಮತ್ತು ದೇವ ಸಂದೇಶವಾಹಕರ ಈ ಆಹ್ವಾನವನ್ನು ಯಾರು 
ಸ್ವೀಕರಿಸುತ್ತಾರೋ ಅವರು ಬುದ್ಧಿಹೀನರಲ್ಲ. ಅವರು ವಿವೇಕವುಳ್ಳ ಕುಶಾಗ್ರಮತಿಗಳು. ಭೂಲೋಕದಲ್ಲಿ ಅವರ ಶೀಲ, ಚಾರಿತ್ರ್ಯಗಳ 
ವರ್ಣನೆ ಮತ್ತು ಪರಲೋಕದಲ್ಲಿ ಅವರಿಗೆ ಸಿಗುವ ಪ್ರತಿಫಲ ಮುಂದಿನ ಸೂಕ್ತಗಳಲ್ಲಿ ವಿವರಿಸಲ್ಪಟ್ಟಿವೆ. 

37. ಇದರ ಅರ್ಥ- ಅಲ್ಲಾಹನು ವಿಶ್ವದ ಸೃಷ್ಟಿಯ ಆರಂಭದಲ್ಲಿ ಸಕಲ ಮಾನವರಿಂದ ಎಲ್ಲರೂ ತನ್ನನ್ನೇ ಆರಾಧಿಸಬೇಕು 
ಎಂಬುದಾಗಿ ಪಡೆದಿದ್ದ ಆ ಕರಾರು (ವಿವರಣೆಗಾಗಿ ಅಲ್‌ರಾಫ್‌ ಅಧ್ಯಾಯದ 134 ಮತ್ತು 135ನೆಯ ಟಿಪ್ಪಣಿಗಳನ್ನು ನೋಡಿರಿ.) 
ಈ ಕರಾರನ್ನು ಪ್ರತಿಯೊಬ್ಬ ಮನುಷ್ಕನಿಂದಲೂ ಪಡೆಯಲಾಗಿತ್ತು; ಪ್ರತಿಯೊಬ್ಬನ ಪ್ರಕೃತಿಯಲ್ಲಿಯೂ ಇದು ಸೇರಿಕೊಂಡಿದೆ ಮತ್ತು 
ಇದು ಮನುಷ್ಯನು ದೇವನಿಂದ ಸೃಷ್ಟಿಸಲ್ಪಟ್ಟು ಅಸ್ತಿತ್ವಕ್ಕೆ ಬಂದಾಗ ಮತ್ತು ಅವನ ಪಾಲಕತ್ವದಲ್ಲಿ ಪೋಷಿಸಲ್ಪಟ್ಟಾಗಲೇ ಈ ಕರಾರು 
“ಬಲಗೊಳ್ಳುತ್ತದೆ. ಅವನ ಜೀವನಾಧಾರಗಳಿಂದ ಪೋಪಿಸಲ್ಪಡುವುದೂ ಅವನು ಸೃಷ್ಟಿಸಿದ ವಸ್ತುಗಳನ್ನು ಬಳಸುತ್ತಿರುವುದೂ ಆವನು 
ದಯಪಾಲಿಸಿದ ಶಕ್ತಿ ಸಾಮರ್ಥ್ಯಗಳನ್ನು ಉಪಯೋಗಿಸುವುದೂ ಇವೆಲ್ಲಾ ಮನುಷ್ಯನನ್ನು ತನ್ನಿಂದ ತಾನೇ ಅಲ್ಲಾಹನೊಂದಿಗೆ ಒಂದು 
ದಾಸ್ಕದ ಕರಾರಿನಲ್ಲಿ ಬಿಗಿದು ಬಿಡುತ್ತದೆ. ಯಾವನೇ ಪ್ರಜ್ಞಾವಂತನು ಮತ್ತು ಪ್ರಾಮಾಣಿಕನು ಇದನ್ನು ಮುರಿಯುವ ಸಾಹಸ 
ಮಾಡಲಾರ. ಅರಿಯದೆ ಅಪರೂಪಕ್ಕೊಮ್ಮೆ ಏನಾದರೂ ಲೋಪದೋಷಗಳು ಸಂಭವಿಸಿ ಬಿಡುವ ವಿಷಯ ಬೇರೆ. 

38. ಅರ್ಥಾತ್‌- ಮಾನವನ ಸಾಮೂಹಿಕ ಜೀವನದ ವಿಜಯವು ಯಾವ ಸಾಮಾಜಿಕ ಮತ್ತು ನಾಗರಿಕ ಸಂಬಂಧಗಳ 
ಆರೋಗ್ಯವನ್ನು ಅವಲಂಬಿಸಿವೆಯೋ ಆ ಸಂಬಂಧಗಳು. 


ಕಾಂಡ -13 


لت اد ಕುರ್‌ಆನ್‌‏ 78 


0 
و یی کے 


ون ما 


[A ಳಿ ೨೨ 


ಮೆತಿ VG ಫೆ ALO‏ کپ ہے 


ಅವರು ತಮ್ಮ ಪ್ರಭುವಿನ ಸಂಪ್ರೀತಿಗಾಗಿ ಸಹನೆಯಿಂದ ವರ್ತಿಸುತ್ತಾರೆ.” ನಮಾರುನ್ನು ಸಂಸ್ಥಾಪಿಸುತ್ತಾರೆ. 
ನಾವು ನೀಡಿರುವ ಜೀವನ ಸಾಧನಗಳಿಂದ ಬಹಿರಂಗವಾಗಿಯೂ ರಹಸ್ಯ ವಾಗಿಯೂ ವ್ಯಯಿಸುತ್ತಾರೆ. ಕೆಡುಕುಗಳನ್ನು 
ಒಳಿತುಗಳಿಂದ ನಿವಾರಿಸುತ್ತಾರೆ. ಪರಲೋಕ ಗೃಹವು ಅವರಿಗೇ ಆಗಿರುತ್ತದೆ. ಅರ್ಥಾತ್‌ ಅವರ ಶಾಶ್ವತ 
ನಿವಾಸವಾಗಲಿರುವ ಸ್ವರ್ಗೋದ್ಯಾನಗಳು. ಸ್ವತಃ ಅವರೂ ಅವರ ಪೂರ್ವಜರ, ಅವರ ಪತ್ನಿಯರ ಹಾಗೂ ಅವರ 
ಸಂತತಿಗಳ ಪೈಕಿ ಸಜ್ಜನರಾಗಿರುವವರೂ ಅವುಗಳಲ್ಲಿ ಪ್ರವೇಶಿಸುವರು. ಎಲ್ಲಾ ದಿಕ್ಕುಗಳಿಂದಲೂ ದೇವಚರರು 


39. ಅರ್ಥಾತ್‌- ಅವರು ತಮ್ಮ ದೇಹೇಚ್ಛೈಗಳನ್ನು ನಿಯಂತ್ರಣದಲ್ಲಿಡುತ್ತಾರೆ. ತಮ್ಮ ಭಾವೋದ್ವೇಗಗಳನ್ನೂ ಒಲವು, 
ಆಸಕ್ತಿಗಳನ್ನೂ ಸ್ತಿಮಿತದಲ್ಲಿರಿಸುತ್ತಾರೆ. ದೇವಾಜ್ಞೋಲ್ಲಂಘನೆಯಲ್ಲಿ ತೋರುವ ಪ್ರಯೋಜನಗಳನ್ನೂ ಸವಿಗಳನ್ನೂ ಕಂಡು ಜಾರಿ 
ಬೀಳುವುದಿಲ್ಲ. ದೇವಾಜ್ಞೆಗಳನ್ನು ಪಾಲಿಸುವುದರಿಂದಾಗ ಬಹುದಾದ ಕಷ್ಟ ನಷ್ಟಗಳನ್ನೂ ಸಹಿಸಿಕೊಳ್ಳುತ್ತಾರೆ. ಈ ದೃಷ್ಟಿಯಿಂದ 
ಸತ್ಯವಿಶ್ವಾಸಿಯ ಇಡೀ ಜೀವನವೇ ಸಹನೆಯ ಜೀವನವಾಗಿದೆ. ಹೇಗೆಂದರೆ - ಅವನು ದೇವ ಸಂಪ್ರೀತಿಯ ಆಶೆಯಿಂದ ಮತ್ತು 
ಪರಲೋಕದ ಶಾಶ್ವತ ಹಾಗೂ ಭದ್ರ ಫಲಿತಾಂಶಗಳನ್ನು ನಿರೀಕ್ಷಿಸುತ್ತ ಈ ಲೋಕದಲ್ಲಿ ಪ್ರತಿಬಂಧಗಳನ್ನು ಪಾಲಿಸುತ್ತ ಪಾಪ 
ಕಾರ್ಯಗಳ ಕಡೆಗಿರುವ ಚಿತ್ತದ ಒಲವನ್ನು ಸಹನೆಯಿಂದ ಎದುರಿಸುತ್ತಾನೆ. 

40. ಅರ್ಥಾತ್‌- ಅವರು ದೌರ್ಜನ್ಯಕ್ಕೆ ಪ್ರತಿಯಾಗಿ ದೌರ್ಜನ್ಯವೆಸಗದೆ ಸೌಜನ್ಮ ತೋರುತ್ತಾರೆ. ಅವರು ಕೆಡುಕನ್ನು ಒಳಿತಿನ 
ಮೂಲಕವೇ ಎದುರಿಸುತ್ತಾರೆ. 

ಅವರ ಮೇಲೆ ಯಾರು ಎಷ್ಟೇ ಅಕ್ರಮವೆಸಗಿದರೂ ಅವರು ಪ್ರತಿಯಾಗಿ ಅಕ್ರಮವೆಸಗುವೈದಿಲ್ಲ. ಅವರು ನ್ಯಾಯ 
ರೀತಿಯಿಂದಲೇ ವರ್ತಿಸುತ್ತಾರೆ. ಯಾರಾದರೂ ಅವರ ವಿರುದ್ದ ಎಷ್ಟೇ ಸುಳ್ಳು ಮಾತುಗಳನ್ನಾಡಿದರೂ ಅವರು ನಿಜವನ್ನೇ ಆಡುತ್ತಾರೆ. 
ಇತರರು ಅವರೊಂದಿಗೆ ಎಷ್ಟೇ ಅಪ್ರಾಮಾಣಿಕತೆಯಿಂದ ವರ್ತಿಸಿದರೂ ಅವರು ಅದಕ್ಕೆದುರಾಗಿ ಪ್ರಾಮಾಣಿಕತೆಯನ್ನೇ ಕೋರುತ್ತಾರೆ. 
ಪ್ರವಾದಿವರ್ಯರು(ಸ) ಸಾರಿದ ಒಂದು ಹದೀಸ್‌ ಇದೇ ಅರ್ಥದಲ್ಲಿದೆ. ಅದು ಹೀಗಿದೆ: “ನೀವು ನಿಮ್ಮ ಕರ್ಮವಿಧಾನವನ್ನು ಇತರರ 
ಕರ್ಮವಿಧಾನಕ್ಕೆ ಅಧೀನವಾಗಿರಿಸಿಕೊಳ್ಳಬೇಡಿರಿ. ಜನರು ಒಳಿತಿನಿಂದ ವರ್ತಿಸಿದರೆ ನಾವೂ ಒಳಿತಿನಿಂದ ವರ್ಶಿಸುನೆವು. ಜನರು 
ಅಕ್ರಮವೆಸಗಿದರೆ ನಾವೂ ಅಕ್ರಮವೆಸಗುವೆವು ಎಂದು ಹೇಳುವುದು ತಪ್ಪು. ನೀವು ನಿಮ್ಮ ಚಿತ್ತವನ್ನು ಒಂದು ಕಾಯಿದೆಗೆ 
ಅಧೀನವಾಗಿರಿಸಿಕೊಳ್ಳಿರಿ. ಜನರು ಸೌಜನ್ಯದಿಂದ ವರ್ತಿಸಿದರೆ ನೀವೂ ಸೌಜನ್ಯದಿಂದ ವರ್ತಿಸಿರಿ. ಜನರು ನಿಮ್ಮೊಂದಿಗೆ ಕೆಟ್ಟ 
ರೀತಿಯಿಂದ ವರ್ತಿಸಿದರೆ ನೀವು ಅಕ್ರಮವೆಸಗಬೇಡಿರಿ." ‘ 

ಇದೇ ಅಭಿಪ್ರಾಯ ಹೊಂದಿರುವ ಇನ್ನೊಂದು ಹದೀಸಿನಲ್ಲಿ ಪ್ರವಾದಿವರ್ಯರು(ಸ) "ನನ್ನ ಪ್ರಭು ನನಗೆ ಒಂಭತ್ತು ವಿಷಯಗಳ 
ಆಚ್ಚೆಯಿತ್ತಿರುವನು" ಎಂದಿರುವರು. ಅವುಗಳಲ್ಲಿ ನಾಲ್ಕು ಹೀಗಿವೆ: "ನಾನು ಯಾರೊಂದಿಗಾದರೂ ಸಂತುಪ್ವನಾಗಿರಲಿ ಅಥವಾ 
ಬೇಸರಿಸಿರಲಿ, ಯಾವ ಸಂದರ್ಭದಲ್ಲೂ ನ್ಯಾಯವಾದ ಮಾತನ್ನೇ ಆಡಬೇಕು; ನನ್ನ ಹಕ್ಕನ್ನು ಕಬಳಿಸಿದವನಿಗೆ ಅವನ ಹಕ್ಕನ್ನು 
ನೀಡಬೇಕು; ನನಗೆ ನೀಡದೆ ನನ್ನನ್ನು ವಂಚಿತಗೊಳಿಸಿದವನಿಗೆ ನಾನು ನೀಡಬೇಕು, ನನ್ನ ಮೇಲೆ ಅಕ್ರಮವೆಸಗಿದವನನ್ನು ನಾನು 
ಕ್ಷಮಿಸಬೇಕು.” ಇದೇ ಅರ್ಥದಲ್ಲಿ ಇನ್ನೊಂದು ಹದೀಸ್‌ ಸಹ ಇದೆ. ಪ್ರವಾದಿವರ್ಯರು(ಸ) "ನಿನಗೆ ವಿಶ್ವಾಸಘಾತಕ ಮಾಡಿದವನಿಗೆ 
ನೀನು ವಿಶ್ವಾಸಘಾತಕ ಮಾಡಬೇಡ" ಎಂದಿರುವರು. ಇದೇ ಅರ್ಥದಲ್ಲಿ ಹ. ಉಮರ್‌ರು(ರ) ಹೀಗೆಂದಿರುವರು - ನಿನ್ನೊಂದಿಗೆ 
ವ್ಯವಹಾರ ಮಾಡುವಾಗ ದೇವನನ್ನು ಭಯಪಡದವನಿಗೆ ಶಿಕ್ಷೆ ಕೊಡುವ ಅತ್ಯುತ್ತಮ ವಿಧಾನ ಯಾವುದೆಂದರೆ ನೀನು ಅವನೊಂದಿಗೆ 
ದೇವನನ್ನು ಭಯಪಡುತ್ತಾ ವ್ಯವಹಾರ ಮಾಡಬೇಕು. 


ಕಾಂಡ -13 


13. ಅರ್ರಲ್‌ದ್‌ 789 


Mess 


ka 


SSA NSLS i ld dus ih 


38 آر ریف کہ بر کک La‏ ال »744 E‏ 
ERI Meee‏ من مُا SEU PCT‏ 


ಅವರನ್ನು ಸ್ವಾಗತಿಸಲು ಬರುವರು- ಮತ್ತು ಅವರೊಡನೆ, "ನಿಮಗೆ ರಕ್ಸಣೆ معہ‎ ٣ ನೀವು (ಭೂಲೋಕದಲ್ಲಿ) 
ಸಹನೆಯಿಂದ ವರ್ತಿಸಿದ್ದುದರ ಫಲವಾಗಿ ಇಂದು ಇದಕ್ಕೆ. ಅರ್ಹರಾಗಿರುತ್ತೀರಿ" ಎಂದು ಹೇಳುವರು. ಪರಲೋಕ 
ಗೃಹವು ಅದೆಷ್ಟು ಉತ್ತಮ! ಅಲ್ಲಾಹನೊಂದಿಗೆ ಬಲವಾದ ಕರಾರನ್ನು ಮಾಡಿಕೊಂಡ ಬಳಿಕ ಮುರಿದುಬಿಡುವವರು, 
ಅಲ್ಲಾಹನು ಜೋಡಿಸಲು ಆಜ್ಞೆ ಕೊಟ್ಟಂತಹ ಸಂಬಂಧಗಳನ್ನು ಮುರಿಯುವವರು ಮತ್ತು ಭೂಮಿಯ ಮೇಲೆ 
ಗೊಂದಲ ಹಬ್ಬಿಸುತ್ತಿರುವವರು ಶಾಪಕ್ಕೆ ಅರ್ಹರು. ಅವರಿಗೆ ಪರಲೋಕದಲ್ಲಿ ಅತ್ಯಂತ ಕೆಟ್ಟ ನಿವಾಸವಿದೆ. 
(26) ಅಲ್ಲಾಹನು ತನಗಿಷ್ಟವಿದ್ದವರಿಗೆ ಜೀವನಾಧಾರವನ್ನು ವಿಪುಲ ಗೊಳಿಸುತ್ತಾನೆ ಮತ್ತು ತನಗಿಪ್ಟವಿದ್ದವರಿಗೆ 
ಪೆರಿಮಿತಗೊಳಿಸಿ ಕೊಡುತ್ತಾನೆ." ಇವರು ಇಹಜೀವನದಲ್ಲಿ ಮಗ್ನರಾಗಿದ್ದಾರೆ. ವಸ್ತುತಃ ಇಹಜೀವನವು 
ಪರಲೋಕ ಜೀವನದ ಮುಂದೆ ಅತಿ ಅಲ್ಪ ಸಾಧನವೇ ವಿನಾ ಬೇರೇನೂ ಅಲ್ಲ. k 
(27-29) (ಮುಹಮ್ಮದ್‌ರ ಪ್ರವಾದಿತ್ವವನ್ನು) ನಿರಾಕರಿಸಿದವರು, "ಇವನ ಮೇಲೆ ಇವನ ಪ್ರಭುವಿನ 
ಕಡೆಯಿಂದ ಯಾವುದಾದರೊಂದು ನಿದರ್ಶನವೇಕೆ ಅವತೀರ್ಣಗೊಳ್ಳಲಿಲ್ಲ?' ಎಂದು ಕೇಳುತ್ತಾರೆ.9 ಹೇಳಿರಿ- 


41. ದೇವಚರರು ಎಲ್ಲ ಕಡೆಗಳಿಂದ ಬರುತ್ತಲೂ ಸಲಾಮ್‌ ಮಾಡುತ್ತಲೂ ಇರುವರೆಂದು ಮಾತ್ರ ಇದರ ಅರ್ಥವಲ್ಲ. 
ಈಗ ನಿಮಗಾಗಿ ರಕ್ಸಣೆಯೇ ರಕ್ಷಣೆ ಇರುವಂತಹ ಸ್ಥಳಕ್ಕೆ ಬಂದುಬಿಟ್ಟಿರಿ ಎಂದೂ ಇನ್ನು ನೀವು ಸಕಲ ವಿಪತ್ತುಗಳಿಂದಲೂ ಎಲ್ಲ 
ಕಷ್ಟ ಕಾರ್ಪಣ್ಯಗಳಿಂದಲೂ ಎಲ್ಲಾ ಭಯಗಳಿಂದಲೂ ಗಂಡಾಂತರಗಳಿಂದಲೂ ಸುರಕ್ಷಿತರಾಗಿರುವಿರೆಂದೂ ದೇವಚರರು ಅವರಿಗೆ 
ಸುವಾರ್ತೆ ನೀಡುವರು. (ಹೆಚ್ಚಿನ ವಿವರಗಳಿಗೆ ಅಲ್‌ ಹಿಜ್‌ ಅಧ್ಯಾಯದ 29ನೆಯ ಟಿಪ್ಪಣಿ ನೋಡಿರಿ) 

42. ಈ ಸೂಕ್ತದ ಹಿನ್ನೆಲೆ ಹೀಗಿದೆ: ಸಾಮಾನ್ಮ ಅಜ್ಞಾನಗಳ ಹಾಗೆಯೇ ಮಕ್ಕಾದ ಸತ್ಯನಿಷೇಧಿಗಳೂ ವಿಶ್ವಾಸ ಮತ್ತು ಕರ್ಮಗಳ 
ಹಿತಾಹಿತಗಳನ್ನು ನೋಡುವ ಬದಲಿಗೆ ಮಾನವರ ಬೆಲೆಯನ್ನು ಸಿರಿತನ-ಬಡತನಗಳ ಮಾನದಂಡದಿಂದ ಅಳೆಯುತ್ತಿದ್ದರು. ಈ 
ಲೋಕದಲ್ಲಿ ಸುಖಭೋಗಗಳನ್ನು ಹೆಚ್ಚು ಹೆಚ್ಚಾಗಿ ಪಡೆದವರು, ಅವರೆಷ್ಟೇ ಪಥಭ್ರಷ್ಟರೂ ದುರಾಚಾರಿಗಳೂ ಆಗಿದ್ದರೂ ದೇವನಿಗೆ 
ಪ್ರಿಯರೆಂದೂ ಬಡತನದಲ್ಲಿರುವವರು ಎಷ್ಟೇ ಸಜ್ಜನರಾಗಿದ್ದರೂ ದೇವ ಕ್ರೋಧಕ್ಕೊಳಗಾದವರೆಂದೂ ಅವರ ಗುಮಾನಿಯಾಗಿತ್ತು, 
ಇದೇ ಆಧಾರದಲ್ಲಿ ಅವರು ಕುರೈಶ್‌ ಸರದಾರರಿಗೆ ಪ್ರವಾದಿವರ್ಯರ(ಸ) ಬಡ ಸಂಗಾತಿಗಳಿಗಿಂತ ಹೆಚ್ಚು ಮಹತ್ವ ಕೊಡುತ್ತ, ಅಲ್ಲಾಹ್‌ 
ಯಾರ ಕಣೆಗಿದ್ದಾನೆಂದು ನೋಡಿಕೊಳ್ಳಿ ಎನ್ನುತ್ತಿದ್ದರು. ಇದಕ್ಕಾಗಿ ಹೀಗೆ ಎಚ್ಚರಿಕೆ ಕೊಡಲಾಗಿದೆ- ಜೀವನಾಧಾರಗಳು ಹೆಚ್ಚುವುದೂ, 
ಕಡಿಮೆಯಾಗುವುದೂ ಅಲ್ಲಾಹನ ಬೇರೆಯೇ ಒಂದು ನಿಯಮಕ್ಕೆ ಸಂಬಂಧಿಸಿದ ವಿಷಯವಾಗಿದ್ದು ಅದರಲ್ಲಿ ಇತರ ಅನೇಕ 
ಯುಕ್ತಿಗಳಿಗನುಸಾರ ಕೆಲವರಿಗೆ ಹೆಚ್ಚೂ ಇನ್ನು ಕೆಲವರಿಗೆ ಕಡಿಮೆಯೂ ಸಿಗುತ್ತದೆ. ಇದು ಮಾನವರ ನೈಶಿಕ ಹಾಗೂ ಆಂತರಿಕ 
ಮೇಲು ಕೀಳುಗಳನ್ನು ಅಳೆದು ನಿರ್ಧರಿಸುವ ಮಾನದಂಡವಲ್ಲ. ಮಾನವರೊಳಗೆ ಯಾರ ಆಚಾರ-ವಿಚಾರಗಳು ಸರಿದಾರಿಯಲ್ಲಿವೆ 
ಯಾರದ್ದು ತಪ್ಪು, ಯಾರು ಉತ್ತಮ ಗುಣವಿಶೇಷಗಳನ್ನು ಗಳಿಸಿದ್ದಾನೆ ಮತ್ತು ಯಾರು ದುರ್ಗುಣಗಳನ್ನು ಗಳಿಸಿದ್ದಾನೆ ಎಂಬುದೇ 
ಅವರ ಉಚ್ಚ ನೀಚತನ ಹಾಗೂ ಅವರ ಸ್ಥಾನಮಾನಗಳನ್ನಳೆಯುವ ನೈಜ ಮಾನದಂಡ. ಆದರೆ ಶಿಳಿಗೇಡಗಳು ಇವುಗಳನ್ನು ನೋಡುವ 
ಬದಲು ಯಾರಿಗೆ ಸಂಪತ್ತು ಹೆಚ್ಚು ಸಿಕ್ಕಿದೆ ಯಾರಿಗೆ ಕಡಮೆ ಸಿಕ್ಕಿದೆ ಎಂದು ನೋಡುತ್ತಾರೆ. 

4. ಇಲ್ಲಿ ಪ್ರಥಮ ರುಕೂಲ್‌ನ ಕೊನೆಯಲ್ಲಿ ಈ ಪ್ರಶ್ನೆಗೆ ಕೊಟ್ಟಿರುವ ಉತ್ತರವನ್ನೂ ಮುಂದಿರಿಸಿಕೊಳ್ಳಬೇಕು. ಈಗ 
ಪುನ: ಅವರ ಅದೇ ಆಕ್ಷೇಪವನ್ನು ಉಲ್ಲೇಖಿಸಿ ಬೇರೊಂದು ರೀತಿಯಲ್ಲಿ ಅದಕ್ಕೆ ಉತ್ತರ ಕೊಡಲಾಗುತ್ತಿದೆ. 


ಕಾಂಡ-13 


790 ಕುರ್‌ಆನ್‌ ವ್ಯಾಖ್ಯಾನ 


ہگ دے 2 کیہ 299 AE kd Ved Ve‏ ط 
لیب دم SLE SI 4 BS mu‏ 


> 


FU وَِحَيْتَا اِلِيْكَ‎ 0" 
MA S10 

"ಅಲ್ಲಾಹನು ನಿಶ್ಚಯವಾಗಿಯೂ ತನಗಿಷ್ಟ ಬಂದವರನ್ನು ಪಥಭ್ರಷ್ಟಗೊಳಿಸಿಬಿಡುತ್ತಾನೆ ಮತ್ತು ಅವನ ಕಡೆಗೆ 

ವಾಲುವವರಿಗೆ ತನ್ನ ಕಡೆಗೆ ಬರುವ ದಾರಿಯನ್ನು ತೋರಿಸುತ್ತಾನೆ." ಇಂತಹವರೇ (ಈ ಪ್ರವಾದಿಯ 

ಆಹ್ವಾನವನ್ನು) ಸ್ವೀಕರಿಸಿದ್ದಾರೆ ಮತ್ತು ಅವರ ಹೃದಯಗಳಿಗೆ ಅಲ್ಲಾಹನ ಸ್ಮರಣೆಯಿಂದ ಶಾಂತಿಯೊದಗುತ್ತದೆ. 

ಕೇಳಿರಿ ಮನಶ್ಯಾಂತಿಯೊದಗುವುದು ಅಲ್ಲಾಹನ ಸ್ಮರಣೆಯಿಂದಲೇ ಎಂಬುದು ಖಚಿತ. ಸತ್ಕಾಹ್ವಾನವನ್ನು 
ಸ್ವೀಕರಿಸಿ ಸತ್ಕರ್ಮವೆಸಗಿದವರು ಅದೃಷ್ಟಶಾಲಿಗಳು. ಅವರಿಗೆ ಅತ್ಯುತ್ತಮ ಅಂತಿಮ ನೆಲೆ ಇದೆ. 

(0) ಓ ಪೈಗಂಬರರೇ, ಅನೇಕ ಸಮುದಾಯಗಳು ಗತಿಸಿಹೋದ ಅನಂತರದ ಈ ಸಮುದಾಯಕ್ಕೆ ಈ 

ರೀತಿ ನಾವು ನಿಮ್ಮನ್ನು ರಸೂಲರಾಗಿ ಮಾಡಿ ಕಳುಹಿಸಿರುತ್ತೇವೆ, ನಾವು ನಿಮಗೆ 'ದಿವೃವಾಣಿ' ಮೂಲಕ 

ಅವತೀರ್ಣಗೊಳಿಸುತ್ತಿರುವ ಸಂದೇಶವನ್ನು ಇವರಿಗೆ ಓದಿ ಹೇಳಲಿಕ್ಕಾಗಿ. ಅವರು ಅತ್ಯಂತ ಕರುಣಾಮಯಿ 


ಯಾಗಿರುವಾತನನ್ನು ನಿಷೇಧಿಸುತ್ತಾರೆ. ಅವರೊಡನೆ ಹೇಳಿರಿ- "ಅವನೇ ನನ್ನ ಪಾಲಕ ಪ್ರಭು, ಅವನ ಹೊರತು 
ಆರಾಧ್ಯನಾರೂ ಇಲ್ಲ. ನಾನು ಅವನ ಮೇಲೆಯೇ ಭರವಸೆಯನ್ನಿರಿಸಿದೆ. ಅವನೇ ನನ್ನ ಆಶ್ರಯದಾತ." 


೨೪ 


44. ಅರ್ಥಾತ್‌- ಅಲ್ಲಾಹನ ಕಡೆಗೆ ವಾಲದೆ ಅವನಿಂದ ಮುಖ ತಿರುಗಿಸುವವನಿಗೆ ಬಲಾತ್ಕಾರದಿಂದ ನೇರಮಾರ್ಗ ತೋರುವ 
ರೂಢಿ ಅಲ್ಲಾಹನಲ್ಲಿ ಪ್ರಚಲಿತವಿಲ್ಲ. ಅವನು ಇಂತಹವನಿಗೆ, ಅವನು ಅಲೆದಾಡಲಿಚ್ಛಿಸುವ ದಾರಿಯಲ್ಲೇ ಪರದಾಡುತ್ತಿರಲು ಶಕ್ತಿ 
ಕೊಡುತ್ತಾನೆ. ಸನ್ಮಾರ್ಗವನ್ನು ಬಯಸುವ ಒಬ್ಬ ಮಾನವನಿಗೆ ಸನ್ಮಾರ್ಗದರ್ಶನದ ಸಾಧನವಾಗುವ ಸಕಲ ಸಾಧನಗಳೂ ಪಥಭ್ರಷ್ಟತೆಯನ್ನು 
ಬಯಸುವ ಓರ್ವ ವ್ಯಕ್ತಿಯ ಪಾಲಿಗೆ ಪಥಭ್ರಷ್ಟತೆಯ ಸಾಧನಗಳಾಗಿ ಬಿಡುತ್ತವೆ. ಪ್ರಕಾಶಮಯ ಜ್ಯೋತಿಯೇ ಅವನ ಮುಂದೆ 
ಬಂದಾಗಲೂ ಅದು ಅವನಿಗೆ ದಾರಿ ತೋರಿಸುವ ಬದಲು ಅವನ ಕಣ್ಣುಕೋರೈಸುವ ಕಾರ್ಯ ಮಾಡಿ ಬಿಡುತ್ತದೆ. ಅಲ್ಲಾಹನು 
ಯಾರನ್ನಾದರೂ ದಾರಿಗೆಡಿಸುವುದರ ಅರ್ಥ ಇದುವೇ ಆಗಿದೆ. 

ನಿದರ್ಶನ ಬೇಕೆಂಬ ಅವರ ಬೇಡಿಕೆಗೆ ನೀಡಲಾಗುತ್ತಿರುವ ಈ ಉತ್ತರವು ಮಾತಿನ ಶೈಲಿಯಲ್ಲಿ ಅನುಪಮವಾಗಿದೆ. 
ಯಾವುದಾದರೂ ನಿದರ್ಶನವನ್ನು ತೋರಿಸಿರಿ, ಆಗ ನಮಗೆ ನಿಮ್ಮ ಸತ್ಯತೆಯು ಖಚಿತವಾಗುವುದು ಎಂದು ಅವರು ಹೇಳುತ್ತಿದ್ದರು. 
ಉತ್ತರವಾಗಿ- "ಓ, ತಿಳಿಗೇಡಿಗಳೇ, ನಿಮಗೆ ಮಾರ್ಗದರ್ಶನವಾಗದಿರುವುದಕ್ಕೆ ನಿಜವಾದ ಕಾರಣವು ನಿದರ್ಶನಗಳ ಅಭಾವವಲ್ಲ. ನೀವು 
ಮಾರ್ಗದರ್ಶನವನ್ನು ಬಯಸದಿರುವುದೇ ಅದಕ್ಕೆ ಕಾರಣವಾಗಿದೆ. ನಿದರ್ಶನಗಳಂತು ಎಲ್ಲೆಲ್ಲೂ ಅಸಂಖ್ಯಾತವಾಗಿ ಹರಡಿಕೊಂಡಿವೆ. 
ಆದರೆ ಅವುಗಳ ಪೈಕಿ ಯಾವುದೊಂದೂ ನಿಮಗೆ ದಾರಿದೀಪವಾಗಿ ಪರಿಣಮಿಸುವುದಿಲ್ಲ. ಏಕೆಂದರೆ ನೀವು ದೇವಮಾರ್ಗದಲ್ಲಿ ಸಾಗುವ 
ಇಚ್ಛೆಯುಳ್ಳವರಲ್ಲ, ಹೀಗಿರುತ್ತ ಇನ್ನಾವುದಾದರೂ ನಿದರ್ಶನ ಬಂದರೂ ಅದು ನಿಮಗೆ ಪ್ರಯೋಜನಕಾರಿಯಾಗುವುದು ಹೇಗೆ? 
ನಿದರ್ಶನವೇನನ್ನೂ ತೋರಿಸಲಿಲ್ಲವೆಂದು ನೀವು ದೂರುತ್ರೀರಿ. ಆದರೆ ದೇವ ಮಾರ್ಗವನ್ನು ಬಯಸುವವರಿಗೆ ನಿದರ್ಶನಗಳು 
ತೋರುತ್ತಿವೆ. ಅವರು ಅವುಗಳನ್ನು ಕಂಡು ಸನ್ಮಾರ್ಗ ಹೊಂದುತ್ತಿದ್ದಾರೆ.” 

45. ಅರ್ಥಾತ್‌- ಇವರು ಅಪೇಕ್ಷಿಸುತ್ತಿರುವಂತಹ ಯಾವುದೇ ನಿದರ್ಶನಗಳಿಲ್ಲದೆಯೇ. 

46. ಅರ್ಥಾತ್‌- ಅವನ ದಾಸ್ಯ-ಆರಾಧನೆಯಿಂದ ವಿಮುಖರಾಗಿರುತ್ತಾರೆ. ಅವನ ಗುಣವಿಶೇಷಗಳಲ್ಲೂ ಅಧಿಕಾರಗಳೆಲ್ಲೂ 
ಹಕ್ಕುಗಳೆಲ್ಲೂ ಇತರರನ್ನು ಅವನ ಭಾಗೀದಾರರನ್ನಾಗಿಸುತ್ತಾರೆ. ಅವನು ನೀಡಿರುವ ಅನುಗ್ರಹಗಳಿಗಾಗಿ ಇತರರಿಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದಾರೆ. 


ಕಾಂಡ -13 


13. ಅರ್ರಲ್‌ದ್‌. 791 


GS 
مھ‎ ೨೪ 39 5 ೨೨ i 732 RRS اعرص‎ 7۶ 
ES GRD OSE SAS 
(31-32) ಪರ್ವತಗಳನ್ನು ಚಲಿಸುವಂತೆ ಅಥವಾ ಭೂಮಿಯನ್ನು ಸೀಳಿಬಿಡುವಂತೆ ಅಥವಾ ಮೃತರು 
ಸಮಾಧಿಯಿಂದ ಎದ್ದು ಮಾತಾಡುವಂತೆ ಮಾಡಿಬಿಡುವ ಒಂದು ಕುರ್‌ಆನ್‌ ಅವತೀರ್ಣಗೊಳಿಸಲ್ಪಡುತ್ತಿದ್ದರೂ 
ಅವರು ನಂಬುತ್ತಿರಲಿಲ್ಲ*' (ಇಂತಹ ದೃಷ್ಟಾಂತಗಳನ್ನು ತೋರಿಸುವುದೇನೂ ಕಷ್ಟ ಸಾಧ್ಯವಲ್ಲ.) ನಿಜವಾಗಿ ಸಕಲ 
ಕಾರ್ಯಗಳ ಪರಮಾಧಿಕಾರ ಅಲ್ಲಾಹನ ಕೈಯಲ್ಲೇ ಇದೆ.* ಅಲ್ಲಾಹನು ಇಚ್ಛಿಸುತ್ತಿದ್ದರೆ ಸಕಲ ಮಾನವರಿಗೂ 
ಸನ್ಮಾರ್ಗದರ್ಶನ ನೀಡುತ್ತಿದ್ದನೆಂದು ತಿಳಿದು (ಸತ್ಮನಿಷೇಧಿಗಳ ಬೇಡಿಕೆಯ ಉತ್ತರವಾಗಿ ಯಾವುದಾದರೊಂದು 
ಕುರುಹು ತೋರಿ ಬರಬಹುದೆಂಬುದರ ಬಗ್ಗೆ ಇನ್ನೂ ಆಶೆ ಇಟ್ಟುಕೊಂಡಿರುವ) ಸತ್ಯವಿಶ್ವಾಸಿಗಳು 


47. ಈ ಸೂಕ್ತೆದ ತಾತ್ಸರ್ಯವನ್ನು ತಿಳಿದುಕೊಳ್ಳಬೇಕಾದರೆ ಇದು ಸತ್ಯನಿಷೇಧಿಗಳ ಬದಲು ಸತ್ಯವಿಶ್ವಾಸಿಗಳನ್ನೇ ಉದ್ದೇಶಿಸಿ 
ಹೇಳಲಾಗಿರುವುದೆಂಬುದನ್ನು ತಿಳಿದಿರಬೇಕು. ಸತ್ಯನಿಷೇಧಿಗಳ ಕಡೆಯಿಂದ ಆಗಾಗ ನಿದರ್ಶನಗಳ ಬೇಡಿಕೆ ಬರುತ್ತಿರುವುದನ್ನು ಕೇಳಿದ 
ಸತ್ಯವಿಶ್ವಾಸಿಗಳ ಹೃದಯದಲ್ಲೂ ಇವರಿಗೆ ಯಾವುದಾದರೊಂದು ನಿದರ್ಶನವನ್ನು ತೋರಿಸಲಾಗುತ್ತಿದ್ದರೆ ಈ ಜನರು 
ಒಪ್ಪಿಕೊಳ್ಳುತ್ತಿದ್ದರಲ್ಲಾ! ಎಂಬುದಾಗಿ ತಳಮಳವುಂಟಾಗುತ್ತಿತ್ತ. ಇಂತಹ ಯಾವುದೇ ನಿದರ್ಶನ ಬಾರದಿರುವ ಕಾರಣವಾಗಿ 
ಸತ್ಮನಿಷೇಧಿಗಳಿಗೆ ಪ್ರವಾದಿವರ್ಯರ(ಸ) ಸಂದೇಶವಾಹಕತ್ವದ ಕುರಿತು ಜನಸಾಮಾನ್ಯರಲ್ಲಿ ಸಂಶಯಗಳನ್ನು ಹಬ್ಬಿಸಲು ಅವಕಾಶ 
ಸಿಗುತ್ತಿರುವುದನ್ನು ಕಂಡಾಗ ಅವರ ಈ ತಳಮಳವು ಇನ್ನಷ್ಟು ಹೆಚ್ಚುತ್ತಿತ್ತು. ಇದಕ್ಕಾಗಿ ಮುಸ್ಲಿಮರೊಡನೆ ಕುರ್‌ಆನಿನ 
ಯಾವುದಾದರೊಂದು ಅಧ್ಯಾಯದ ಜತೆಯಲ್ಲಿ ಇಂತಿಂಶಹ ನಿದರ್ಶನಗಳನ್ನು ಹಠಾತ್ತನೆ ತೋರಿಸುತ್ತಿದ್ದೆ ಇವರು ಸತ್ಯವಿಶ್ವಾಸ 
ಸ್ವೀಕಾರ ಮಾಡುತ್ತಿದ್ದರೆಂದು ನೀವು ಭಾವಿಸುತ್ತೀರಾ? ಇವರು ಸತ್ಯಸ್ವೀಕಾರಕ್ಕೆ ಸಂಪೂರ್ಣ ಅಣಿಯಾಗಿ ಕುಳಿತಿದ್ದಾರೆ, ಇನ್ನು 
ನಿದರ್ಶನವೊಂದನ್ನು ತೋರಿಸುವುದು ಮಾತ್ರ ಉಳಿದಿದೆ ಎಂಬ ಸದ್ಭಾವನೆ ಅವರ ಬಗ್ಗೆ ನಿಮಗಿದೆಯೆ? ಕುರ್‌ಆನಿನ ಶಿಕ್ಷಣದಲ್ಲಿ, 
ವಿಶ್ವದ ಸಂಕೇತಗಳಲ್ಲಿ, ಪ್ರವಾದಿವರ್ಯರ(ಸ) ನಿಷ್ಕಳಂಕ ಜೀವನದಲ್ಲಿ ಮತ್ತು ಸಹಾಬಿಗಳ ಜೀವನಗಳಲ್ಲಾಗಿರುವ ಸತ್ಯಾಂತಿಯಲ್ಲಿ 
ಸತ್ಯಜ್ಯೋತಿ ಕಾಣದವರು ಪರ್ವತಗಳು ಸರಿಸುವಾಗ, ಭೂಮಿ ಬಿರಿಯುವಾಗ ಮತ್ತು ಸತ್ತವರು ಸಮಾಧಿಗಳಿಂದ ಹೊರಟು ಬರುವಾಗ 
ಪ್ರಕಾಶವನ್ನು ಕಂಡುಕೊಳ್ಳುವರೆಂದು ನಿರೀಕ್ಲಿಸುತ್ತೀರಾ? 

48. ಅರ್ಥಾತ್‌- ನಿದರ್ಶನಗಳನ್ನು ತೋರಿಸದಿರಲು ಮುಖ್ಯ ಕಾರಣವು ಅಲ್ಲಾಹನು ಅವುಗಳನ್ನು ತೋರಲು 
ಅಶಕ್ತನಾಗಿರುವನೆಂಬುದಲ್ಲ. ಈ ವಿಧಾನಗಳೆ ಮೂಲಕ ಕಾರ್ಯವೆಸಗುವುದು ಅಲ್ಲಾಹನ ಯುಕ್ತಿಗೆ ವಿರುದ್ಧವಾಗಿರುವುದೇ ಮುಖ್ಯ 
ಕಾರಣ. ಏಕೆಂದರೆ ಅವನ ಮುಖ್ಯ ಉದ್ದೇಶವು ಜನರಿಗೆ ಸನ್ಮಾರ್ಗದರ್ಶನ ಮಾಡಿಸಬೇಕೆಂಬುದೇ ವಿನಾ ಒಬ್ಬ ಪ್ರವಾದಿಯ 
ಪ್ರವಾದಿತ್ವವನ್ನು ಒಪ್ಪುವಂತೆ ಮಾಡುವುದು ಮಾತ್ರ ಅಲ್ಲ, ಸನ್ಮಾರ್ಗದರ್ಶನವು ಜನರ ವಿಚಾರ ಹಾಗೂ ಅಂತರ್ದೃಷ್ಟಿಯ ಸಂಸ್ಕಾರದ 
ಹೊರತು ಅಸಾಧ್ಯ. 


ಕಾಂಡ-13 


792 ಕುರ್‌ಆನ್‌ ವ್ಯಾಖ್ಯಾನ 


4೨0% 3೨ a 


لی ین یں 
py 5‏ 4 الات ہت NPN‏ 


1 -: 


ASAE ok IG SLES Ss 
ದ ಎ3 14 ۱ہ ٭٭ بے پت رے 41ط و نے ال دک‎ RR 
HAE oS SIN 5 

“29 کہ ھا‎ 7 [A * ನ 700 
EGS AEE SNE ಹೆ 


ನಿರಾಶರಾಗಲಿಲ್ಲವೇ?* ಸತ್ಯನಿಷೇಧಿಗಳ ದುಷ್ಕರ್ಮಗಳ ಕಾರಣದಿಂದ ಅವರ ಮೇಲೆ ಅಥವಾ ಅವರ ಮನೆಯ 
ಸಮಿೂಪವೆಲ್ಲಾದರೂ ಒಂದಲ್ಲೊಂದು ವಿಪತ್ತು ಎರಗುತ್ತಲೇ ಇರುತ್ತದೆ. ಇದು ಅಲ್ಲಾಹನ ವಾಗ್ದಾನ 
ಪೂರ್ತಿಗೊಳ್ಳುವವರೆಗೂ ನಿರಂತರವಾಗಿ ಮುಂದುವರಿಯುತ್ತಲೇ ಇರುವುದು. ನಿಶ್ಚಯವಾಗಿಯೂ ಅಲ್ಲಾಹನು 
ತನ್ನ ವಾಗ್ಗಾನವನ್ನು ಉಲ್ಲಂಘಸುವುದಿಲ್ಲ. ನಿಮಗಿಂತ ಮೊದಲೂ ಅನೇಕ ರಸೂಲರು ಅಪಹಾಸ್ಕಗೊಳಿಸಲ್ಪಟ್ಟಿದ್ದಾರೆ. 
ಆದರೆ ನಾನು ಸತ್ಕನಿಷೇಧಿಗಳನ್ನು ಯಾವಾಗಲೂ ಸಡಿಲು ಬಿಟ್ಟಿದ್ದೇನೆ ಮತ್ತು ಕೊನೆಗೆ ಅವರನ್ನು ಬಿಗಿ ಹಿಡಿದೆನು. 
ಅನಂತರ ನನ್ನ ಶಿಕ್ಲೆ ಎಷ್ಟು ಕಠಿಣವಿತ್ತಂದು ನೋಡಿಕೊಳ್ಳಿರಿ. 

(33-35) ಪ್ರತಿಯೊಬ್ಬನ ಗಳಿಕೆಯ ಮೇಲೆ ದೃಷ್ಟಿ ಇರಿಸಿರುವ್‌ ಅಲ್ಲಾಹನಿಗೆ ಜನರು ಕೆಲವು 
ಭಾಗೀದಾರರನ್ನು ನಿಶ್ಚಯಿಸಿಕೊಂಡಿರುವರೇ? ಅವನ ಬಗ್ಗೆ ಈ ಸಾಹಸವೇ?' ಓ ಪೈಗಂಬರರೇ, ಅವರೊಡನೆ 
ಹೇಳಿರಿ- 'ಅವುಗಳು ನಿಜಕ್ಕೂ ಅಲ್ಲಾಹನೇ ನಿಶ್ಚಯಿಸಿಕೊಂಡಿರುವ ಸಹಭಾಗಿಗಳಾಗಿದ್ದರೆ ಅವರು ಯಾರು 
ಯಾರೆಂದು ಅವರ ಹೆಸರೆತ್ತಿ ಹೇಳಿ ನೋಡೋಣ. ಅಲ್ಲಾಹನು ತನ್ನ ಭೂಮಿಯಲ್ಲಿ ತಿಳಿದಿರದಂತಹ ಒಂದು 
ಹೊಸ ವಿಷಯವನ್ನು ನೀವು ಅವನಿಗೆ ತಿಳಿಸುತ್ತೀರಾ? ಅಥವಾ ನೀವು ಸುಮ್ಮನೆ ಬಾಯಿಗೆ ಬಂದುದನ್ನು 


49. ಅರ್ಥಾಶ್‌- ಕೇವಲ ಜ್ಞಾನರಹಿತ ಹಾಗೂ ವಿವೇಚನಾರಹಿತ ಸತ್ಯವಿಶ್ವಾಸ ಮಾತ್ರ ಪರ್ಯಾಪ್ತವಾಗಿದ್ದರೆ ಅದಕ್ಕಾಗಿ 
ನಿದರ್ಶನಗಳನ್ನು ತೋರುವ ತೊಂದರೆ ಏಕೆ ವಹಿಸಬೇಕು? ಈ ಕಾರ್ಯವನ್ನಂತು ಅಲ್ಲಾಹನು ಸಕಲ ಮಾನವರನ್ನು ಸತ್ಕವಿಶ್ವಾಸಿಗಳನ್ನಾಗಿಯೇ 
ಸೃಷ್ಟಿಸುವ ಮೂಲಕವೂ ಸಾಧಿಸಬಹುದಾಗಿತ್ತು.' 

50. ಅರ್ಥಾತ್‌- ಪ್ರತಿಯೊಬ್ಬ ವ್ಯಕ್ತಿಯ ಎಲ್ಲ ಸ್ಥಿತಿಗಳನ್ನೂ ಸ್ವಯಂ ತಿಳಿದಿರುವವನು ಮತ್ತು ಯಾವ ಸಜ್ಜನನ ಸಜ್ಜನಿಕೆಯೂ 
ಯಾವ ಪಾಪಿಯ ಪಾಪಕಾರ್ಯವೂ ಯಾರ ದೃಷ್ಟಿಯಿಂದ ಅಡಗಿಲ್ಲವೋ ಅವನು. 

51. ಅವನಿಗೆ ಸರಿಸಮಾನರೂ ಎದುರಾಳಿಗಳೂ ಇದ್ದಾರೆ, ಅವನ ವ್ಯಕ್ತಿತ್ವ, ಗುಣವಿಶೇಷ, ಹಕ್ಕು ಮತ್ತು ಅವನ ಸೃಷ್ಟಿಗಳನ್ನು 
ಸಹಭಾಗಿಗಳನ್ನಾಗಿಸುವ ಮತ್ತು ದೇವ ಸಾಮ್ರಾಜ್ಕದಲ್ಲಿದ್ದುಕೊಂಡು ನಾವೇನು ಮಾಡಿದರೂ ನಮ್ಮನ್ನು ಯಾರೂ ಕೇಳುವವರಿಲ್ಲವೆಂದು 
ತಿಳಿಯುವ ದಿಟ್ಟತನ. 


ಕಂಡ -13 


13. ಅರ್ರಲ್‌ದ್‌ ۱ 793 


: 


ATs og GE ٤ الَْفَ اتَتَزاۃ‎ 


ಹೇಳಿಬಿಡುತ್ತೀರಾ? ವಾಸ್ತವದಲ್ಲಿ ಸತ್ಕಾಹ್ವಾನವನ್ನು ನಿರಾಕರಿಸಿದವರಿಗೆ ಅವರ ಕುತಂತ್ರಗಳು ಮನೋಹರ 
ವಾಗಿಸಲ್ಪಟ್ಟಿವೆ ಮತ್ತು ಅವರು ಸನ್ಮಾರ್ಗದಿಂದ ತಡೆಯಲ್ಪಟ್ಟಿರುತ್ತಾರೆ. ಯಾರನ್ನು ಅಲ್ಲಾಹನು ಪಥಬ್ರಷ್ಟತೆಯಲ್ಲಿ 
ಹಾಕಿಬಿಡುತ್ತಾ. ನೋ ಅವನಿಗಾರೂ' ಮಾರ್ಗದರ್ಶಕನಿಲ್ಲ. ಇಂತಹವರಿಗೆ ಇಹಜೀವನದಲ್ಲೇ ಶಿಕ್ಲೆ ಇದೆ ಮತ್ತು 
ಪರಲೋಕದ و‎ ಇದಕ್ಕೆ ೦ತಲೂ ಕಠಿಣವಾಗಿದೆ. ಅವರನ್ನು ಅಲ್ಲಾಹನಿಂದ ರಕ್ಷಿಸುವವರು ಯಾರೂ ಇಲ್ಲ. 
ದೇವಭಯವಿರಿಸಿಕೊಂ೦ಡವರಿಗೆ ವಾಗ್ದಾನ ಮಾಡಲಾಗಿರುವ ಸ್ವರ್ಗದ ತಳಭಾಗದಲ್ಲಿ: ಕಾಲುವೆಗಳು ಹರಿಯುತ್ತಿವೆ. 
ಅದರ ಫಲಗಳಿಗೂ ನೆರಳಿಗೂ ಅಳಿವಿಲ್ಲ. ಇದು ದೇವಭಯವುಳ್ಳವರ ಅಂತಿಮ ಪರಿಣಾಮ ಮತ್ತು 
ಸತ್ಮನಿಷೇಧಿಗಳ ಅಂತಿಮ ಪರಿಣಾಮವು ನರಕಾಗ್ನಿಯೇ ಆಗಿದೆ. 


(36-37) ಓ ಪೈಗಂಬರರೇ, ನಾವು ಹಿಂದೆ ಯಾರಿಗೆ ಗ್ರಂಥ ದಯಪಾಲಿಸಿದ್ದೆ ವೋ ಖಿ) ನಿಮಗೆ ನಾವು 


52. ಅರ್ಥಾತ್‌- ನೀವು ನಿಶ್ಚಯಿಸಿಕೊಂಡಿರುವ ಸಹಭಾಗಿಗಳ ವಿಷಯದಲ್ಲಿ ಮೂರು ಸನ್ನಿವೇಶಗಳು ಮಾತ್ರ ಸಾಧ್ಯ: 

1) ಅಲ್ಲಾಹನು ಇಂತಿಂಥವರನ್ನೆಲ್ಲ ತನ್ನ ಗುಣವಿಶೇಷಗಳಲ್ಲಿ ಅಥವಾ ಅಧಿಕಾರಗಳಲ್ಲಿ ಅಥವಾ ಹಕ್ಕುಗಳಲ್ಲಿ ಸಹಭಾಗಿಗಳನ್ನಾಗಿ 
ನಿಶ್ಚಯಿಸಿಕೊಂಡಿದ್ದಾನೆಂಬ ಬಗ್ಗೆ ನಿಮ್ಮ ಬಳಿಗೆ ಅಧಿಕೃತ ಸುದ್ದಿಯೇನಾದರೂ ಬಂದಿರಬೇಕು. ಹಾಗಿದ್ದರೆ ಅವರು ಯಾರ್ಮಾರು ಮತ್ತು 
ಅವರು ಸಹಭಾಗಿಗಳಾಗಿ ನೇಮಕಗೊಂಡ ಸುದ್ದಿ ನಿಮಗೆ ಯಾರ ಮೂಲಕ ಸಿಕ್ಕಿತೆಂದು ದಯವಿಟ್ಟು ನಮಗೂ ತಿಳಿಸಿಬಿಡಿ. 

2) ಭೂಲೋಕದಲ್ಲಿ ಕೆಲವರು ಅಲ್ಲಾಹನ ಸಹಭಾಗಿಗಳಾಗಿದ್ದಾರೆಂದು ಸ್ವತಃ ಅಲ್ಲಾಹನಿಗೇ ತಿಳಿದಿರುವುದಿಲ್ಲ. ಈಗ ನೀವು 
ಅವನಿಗೆ ಈ ಸುದ್ದಿ ಮುಟ್ಟಿಸಲು ಬಯಸುತ್ತೀರಿ. ಹೀಗಿದ್ದರೆ ಸ್ಪಷ್ಟವಾಗಿ ನಿಮ್ಮ ಈ ಸ್ವಾನವನ್ನು ಒಪ್ಪಿಕೊಳ್ಳಿರಿ. ಅನಂತರ ನಿಮ್ಮಂತೆ 
ಇಂತಹ ಅಸಂಬದ್ಧ ನೀತಿಯಲ್ಲಿ ನೆಲೆ ನಿಂತಿರುವವರು ಭೂಮಿಯಲ್ಲಿ ಇನ್ನೆಷ್ಟು ಮಂದಿ ಮೂರ್ಬಿರಿದ್ದಾಃ ರೆಂದು ನಾವು ನೋಡುವೆವು. 

3 ಮೇಲಿನ ಎರಡೊ ವಿಷಯಗಳಲ್ಲವೆಂದಾದರೆ, ಇನ್ನುಳಿಯುವುದು ಮೂರನೆಯ ರೂಪ ಮಾತ್ರ. ಅದಾವುದೆಂದರೆ, ನೀವು 
ಯಾವುದೇ ಸನದು ಹಾಗೂ ಯಾವ ಆಧಾರ ಪ್ರಮಾಣವೂ ಇಲ್ಲದೆ ಇಷ್ಟಬಂದವರನ್ನು ದೇವನ ಸಂಬಂಧಿಕನೆಂದು ನಿಶ್ಚಯಿಸಿಕೊಳ್ಳುತ್ತೀರಿ, 
ಖುಶಿ ಬಂದವರನ್ನು ಅನ್ನದಾತ, ಸಂಕಟಹರ ಅನ್ನುತ್ತೀರಿ. ನಿಮಗಿಷ್ಟ ಬಂದವರ ಬಗ್ಗೆ ಇವರು ಈ ಕ್ಲೇತ್ರದ ಒಡೆಯರು ಇಂತಿಂತಹ 
ಕಾರ್ಯ ಇವರ ಶಿಫಾರಸಿನಿಂದ ನೆರವೇರುತ್ತದೆ ಎಂದು ಹೇಳುತ್ತಿರುವಿರಿ. 

53. ಈ ಶಿರ್ಕ(ದೇವಸಹಬಾಗಿತ್ವ)ನ್ನು ಕುತಂತ್ರ ಎನ್ನಲು ಒಂದು ಕಾರಣವೇನೆಂದರೆ, ವಾಸ್ತವದಲ್ಲಿ ಯಾವ ಆಕಾಶ ಕಾಯಗಳು, 
ದೇವಚರರು, ಆತ್ಮಗಳು ಮತ್ತು ಮಹಾಪುರುಷರನ್ನು ದೇವಗುಣ ವಿಶೇಷ ಹಾಗೂ ಅಧಿಕಾರಗಳನ್ನು ಹೊಂದಿದವರೆಂದು 
ನಿರ್ಧರಿಸಿಕೊಳ್ಳಲಾಗಿದೆಯೋ ಮತ್ತು ಯಾರನ್ನೆಲ್ಲ ದೇವನ ನಿರ್ದಿಷ್ಟ ಹಕ್ಕುಗಳಲ್ಲಿ ಭಾಗೀದಾರರೆಂದು ಮಾಡಿಕೊಳ್ಳಲೂಗಿದೆಯೋ 
ಅವುಗಳ ಪೈಕಿ ಯಾರೂ ತಾನು ಆ ಗುಣವಿಶೇಷಗಳನ್ನೂ ಅಧಿಕಾರಗಳನ್ನೂ ಹೊಂದಿದವನೆಂದು ಹೇಳಿಕೊಂಡಿಲ್ಲ. ಆ ಹಕ್ಕುಗಳನ್ನು 
ಅವರು ಅಪೇಕ್ತಿಸಿದ್ದೂ ಇಲ್ಲ. ನಮ್ಮ ಮುಂದೆ ಆರಾಧನಾ ವಿಧಿಯನ್ನೆಲ್ಲ ನೆರವೇರಿಸಿರೆಂದೂ ನಾವು ನಿಮ್ಮ ಇಷ್ಟಾರ್ಥಗಳೆಲ್ಲವನ್ನು 
ಸಿದ್ಧಿಸಿ ಕೊಡುವೆವೆಂದೂ ಅವರು ಕಲಿಸಿಲ್ಲ. ಇವೆಲ್ಲ ಕೆಲವು ಮಂದಿ ಕುಹಕಿಗಳ ಕಾರುಬಾರುಗಳಾಗಿವೆ. ಅವರು ಜನಸಾಮಾನ್ಯರ 
ಮೇಲೆ ತಮ್ಮ ದುಪ್ಪಭಾವವನ್ನು ಬೀರಲಿಕ್ಕಾಗಿ ಹಾಗೂ ಅವನ ಸಂಪಾದನೆಯಲ್ಲಿ ಪಾಲು ಪಡೆಯಲಿಕ್ಕಾಗಿ ಕೆಲವು ಕೃತಕ ದೇವರನ್ನು 
ಸೃಷ್ಟಿಸಿಕೊಂಡರು; ಜನರಲ್ಲಿ ಅವರ ಬಗ್ಗೆ ಪ್ರದ್ದೆಯುಂಟಾಗುವಂತೆ ಮಾಡಿದರು ಮತ್ತು ಒಂದಲ್ಲೊಂದು ರೀತಿಯಲ್ಲಿ ತಮ್ಮನ್ನು 

“| ತಾವೇ ಅವುಗಳ ಪ್ರತಿನಿಧಿಗಳೆಂದು ಸಾರಿ ತಮ್ಮ ಬೇಳೆ ಬೇಯಿಸಿಕೊಂಡರು. 

'ಶಿರ್ಕ'ನ್ನು ಕುತಂತ್ರವೆಂದು ಕರೆಯಲು ಇನ್ನೊಂದು ಕಾರಣವೇನೆಂದರೆ, ವಾಸ್ತವದಲ್ಲಿ ಇದೊಂದು ಆತ್ಮವಂಚನೆ ಮತ್ತು ಒಂದು 
ಕಳ್ಳೆಕಿಂಡಿ. ಇದರ ಮುಖಾಂತರ ಮಾನವನು ಲೋಕಾರಾಧನೆಗಾಗಿ ನೈತಿಕ ನಿರ್ಬಂಧಗಳಿಂದ ತಪ್ಪಿಸಿಕೊಳ್ಳಲಿಕ್ಕಾಗಿಯೂ ಹೊಣೆರಓಿತ 
ಜೀವನ ನಡೆಸಲಿಕ್ಕಾಗಿಯೂ ಪಲಾಯನ ಮಾರ್ಗವನ್ನು ಹುಡುಕಿಕೊಳ್ಳುತ್ತಾನೆ. ಬಹುದೇವವಿಶ್ವಾ ಸಿಗಳ ಕಮ ವಿಭವವನ್ನು ಕುತಂತ್ರವೆಂದು 
ಕರೆದುದಕ್ಕೆ ಮೂರನೆಯ ಕಾರಣವು ಮುಂದೆ ಬರಲಿದೆ. 

54. ಮಾನವನು ಒಂದು ವಿಷಯವನ್ನು ಬಿಟ್ಟು ಬೇರೊಂದು ವಿಷಯವನ್ನು ಸ್ವೀಕರಿಸಿಕೊಂಡಾಗ ಅವನು ತನ್ನ ಭ್ರಷ್ಟ ಚಿತ್ತವನ್ನು 


1 


ಕಾಂಡ-13 


794 ಕುರ್‌ಆನ್‌ ವ್ಯಾಖ್ಯಾನ 


PT 


DORN ETN 
ودین‎ BUEN TE SES TOE 

بک 1ف SELLS‏ ایل 6s‏ 
کان سنا لان oes Ls‏ 


اك 
2 ھ)۔ 


0 


ಅವತೀರ್ಣಗೊಳಿಸಿರುವ ಈ ಗ್ರಂಥದಿಂದ ಸಂತುಷ್ಪರಾಗಿದ್ದಾ ರೆ. ವಿವಿಧ ಪಂಗಡಗಳಲ್ಲಿ ಕೆಲವರು ಇದರ ಕೆಲವು 
ವಿಷಯಗಳನ್ನು ಒಪ್ಪದವರೂ ಇದ್ದಾರೆ. ನೀವು ಸ್ಪಷ್ಟವಾಗಿ (ಹೀಗೆ) ಹೇಳಿಬಿಡಿರಿ- "ನನಗೆ ಕೇವಲ ಅಲ್ಲಾಹನ 
ದಾಸ್ಕ-ಆರಾಧನೆಯ ಆಜ್ಞೆ ನೀಡಲಾಗಿದೆ. ಅವನೊಂದಿಗೆ ಇತರರನ್ನು ಸಹಭಾಗಿಗಳನ್ನಾಗಿಸುವುದನ್ನು ನಿಷೇಧಿಸಲಾಗಿದೆ. 
ಆದುದರಿಂದ ನಾನು ಅವನ ಕಡೆಗೆ ಕರೆ ನೀಡುತ್ತೇನೆ ಮತ್ತು ನನ್ನ ಮರಳುವಿಕೆಯೂ ಆತನ ಕಡೆಗೇ ಇದೆ." 
ನಾವು ಈ ಅರಬೀ (ಭಾಷೆಯ) ಆದೇಶವನ್ನು ಈ ನಿರ್ದೇಶನದೊಂದಿಗೆ ನಿಮಗೆ ಅವತೀರ್ಣಗೊಳಿಸಿರುತ್ತೇವೆ. 
ನಿಮಗೆ ಬಂದಿರುವ ಈ ಜ್ಞಾನದ ಬಳಿಕವೂ ನೀವು ಜನರ ಅಭಿಲಾಷೆಗಳನ್ನನುಸರಿಸಿದರೆ, ಅಲ್ಲಾಹನ ಎದುರು 
ನಿಮಗೆ ಚೆಂಬಲಿಗರಾಗಲಿ ನಿಮ್ಮನ್ನು ಅವನ ಹಿಡಿತದಿಂದ ರಕ್ಷಿಸುವವರಾಗಲಿ ಯಾರೂ ಇರಲಾರರು. 
(38-39) ನಾವು ನಿಮಗಿಂತ ಮುಂಚೆಯೂ ಅನೇಕ ಸಂದೇಶವಾಹಕರನ್ನು ಕಳುಹಿಸಿದ್ದೆವು ಮತ್ತು ನಾವು 
ಅವರಿಗೆ ಪತ್ನಿಯರನ್ನೂ ಮಕ್ಕಳನ್ನೂ ನೀಡಿದ್ದೆವು. ಯಾವ ಸಂದೇಶವಾಹಕನಿಗೂ ಅಲ್ಲಾಹನ ಅನುಮತಿಯಿಲ್ಲದೆ 


ತೃಪ್ತಿಪಡಸಲಿಕ್ಕಾಗಿ ಮತ್ತು ಜನರಿಗೆ ತಾನು ಸತ್ಯಮಾರ್ಗದಲ್ಲೇ ಇದ್ದೇನೆಂದು ಖಚಿತಪಡಿಸಲಿಕ್ಕಾಗಿ ಅಲ್ಲದೆ ತಾನು ಸ್ವೀಕರಿಸಿಕೊಂಡ 
ಆ ವಿಷಯವನ್ನು ಸರಿಯೆಂದು ಸಾಬೀತುಪಡಿಸಲಿಕ್ಕಾಗಿ ಎಲ್ಲ ರೀತಿಯ ಆಧಾರ ಪ್ರಮಾಣಗಳನ್ನು ಮುಂದೆ ತಂದು ಅದು ಸರಿಯೆಂದು 
ಸಾಬೀತುಪಡಿಸಲು ಪ್ರಯತ್ನಿಸುತ್ತಾನೆ ಮತ್ತು ತಾನು ರದ್ದುಗೊಳಿಸಿದ ವಿಷಯದ ವಿರುದ್ಧ ಚುಚ್ಚು ಮಾತುಗಳನ್ನಾಡುತ್ತಾನೆ. ಇದು 
ಅವನ ಸ್ವಭಾವ. ಆದ ಕಾರಣವೇ - ಅವರು ಸತ್ಯಾಹ್ವಾನವನ್ನು ನಿರಾಕರಿಸಿದಾಗ ಪ್ರಕೃತಿ ನಿಯಮದನುಸಾರ ಅವರಿಗೆ ಅವರ 
ಪಥಭ್ರಷ್ಟತೆಯನ್ನೂ ಆ ಪಥಭ್ರಪ್ಪತೆಯಲ್ಲಿ ಸ್ಲಿರವಾಗಿರಲಿಕ್ಕಾಗಿ ಅವರ ಕುತಂತ್ರಗಳನ್ನೂ ಮನೋಹರಗೊಳಿಸಲಾಯಿತು ಮತ್ತು ಇದೇ 
ಸಹಜ ನಿಯಮ ಪ್ರಕಾರ ಇವರು ಸನ್ಮಾರ್ಗಕ್ಕೆ ಬರುವುದರಿಂದ ತಡೆಯಲ್ಪಟ್ಟರು ಎಂದು ಹೇಳಲಾಯಿತು. 

55. ಇದು ಆ ಕಾಲದಲ್ಲಿ ವಿರೋಧಿಗಳ ಕಡೆಯಿಂದ ಹೇಳಲಾಗುತ್ತಿದ್ದ ಒಂದು ನಿರ್ದಿಷ್ಟ ಮಾತಿನ ಉತ್ತರ. ಈ ಜನ 
ಸ್ವತಃ ಹೇಳಿಕೊಳ್ಳುವಂತೆ ನಿಜಕ್ಕೂ ಗತ ಪ್ರವಾದಿಗಳು ತಂದ ಶಿಕ್ಷಣವನ್ನೇ ತಂದಿರುವುದಾದರೆ ಗತ ಪ್ರವಾದಿಗಳ ಅನುಯಾಯಿಗಳಾಗಿರುವ 
ಯಹೂದಿಯರೂ ಕ್ರೈಸ್ತರೂ ಮುಂದೆ ಬಂದು ಇವರನ್ನು ಸ್ವಾಗತಿಸುವುದಿಲ್ಲವೇಕೆ? ಎಂದು ಅವರು ಹೇಳುತ್ತಿದ್ದರು. ಇದಕ್ಕಾಗಿ 
ಇವರಲ್ಲಿ ಕೆಲವರು ಸಂತುಪ್ಪರಾಗಿದ್ದರೆ ಮತ್ತೆ ಕೆಲವರು ಬೇಸರಗೊಂಡಿದ್ದಾರೆ. ಆದರೆ ಓ ಪೈಗಂಬರರೇ, ಯಾರಾದರೂ 
ಸಂತೋಷಪಡಲಿ ಅಥವಾ ಬೇಸರಿಸಲಿ, ನೀವು ಸ್ಪಷ್ಟವಾಗಿ, 'ನನಗಂತು ದೇವವತಿಯಿಂದ ಈ ಶಿಕ್ಷಣ ನೀಡಲಾಗಿದೆ. ನಾನು 
ಹೇಗಿದ್ದರೂ ಇದರ ಅನುಸರಣೆಯನ್ನೇ ಮಾಡುವೆನು' ಎಂದು ಹೇಳಿ ಬಿಡಿರಿ ಎನ್ನಲಾಗಿದೆ. 

56. ಇದು ಪ್ರವಾದಿವರ್ಯರ(ಸ) ಕುರಿತು ಎತ್ತಲಾಗುತ್ತಿದ್ದ ಇನ್ನೊಂದು ಆಕ್ಷೇಪಕ್ಕೆ ಉತ್ತರ. 'ಅವರು, ಹೆಂಡತಿ 
ಮಕ್ಕಳನ್ನಿರಿಸಿಕೊಂಡಿರುವ ಈ ಪ್ರವಾದಿ ಎಂಥ ಪ್ರವಾದಿ! ಪ್ರವಾದಿಗೂ ಇಂದ್ರಿಯಾಸಕ್ತಿಯೊಂದಿಗೆ ಸಂಬಂಧವಿರುತ್ತದೆಯೇ' ಎಂದು 
ಹೇಳುತ್ತಿದ್ದರು. 


ಕಾಂಡ -13 


13. ಅರ್ರಲ್‌ದ್‌ ا‎ 795 


عیشت 


32 


ور کت 
مان ಸಲಿ‏ 
إِنْمَائریٹں 


2 


es LE 3‏ 5 کٹا کت 


ಯಾವ ನಿದರ್ಶನವನ್ನೂ ತಾನೇ ತಂದು ತೋರಿಸುವ ಸಾಮರ್ಥ್ಯವಿರಲಿಲ್ಲ.5' ಪ್ರತಿಯೊಂದು ಯುಗಕ್ಕೂ ಒಂದು 
ಗ್ರಂಥವಿದೆ. ಅಲ್ಲಾಹನು 'ತನಗಿಷ್ಟ ಬರಿದುದನ್ನು ಅಳಿಸುತ್ತಾನೆ ಮತ್ತು ತನಗಿಷ್ಟವಿದ್ದುದನ್ನು ಉಳಿಸುತ್ತಾನೆ. 
'ಉಮ್ಮುಲ್‌ ಕಿತಾಬ್‌' (ಮಾತೃ ಗ್ರಂಥ್‌ ಅವನ ಬಳಿಯಲ್ಲೇ ಇದೆ. 

(40-42) ಓ ಪೈಗಂಬರರೇ, ನಾವು ಇವರಿಗೆ ಕೊಡುತ್ತಿರುವ ದುಷ್ಪರಿಣಾಮದ ಬೆದರಿಕೆಯ ಒಂದಂಶವನ್ನು 
ನಾವು ನಿಮ್ಮ ಜೀವಮಾನದಲ್ಲೇ ತೋರಿಸಿದರೂ ಅಥವಾ ಅದು ಪ್ರಕಟವಾಗುವುದಕ್ಕೆ ಮುಂಚೆ ನಿಮ್ಮನ್ನು 
ಎತ್ತಿಕೊಂಡರೂ ಹೇಗಿದ್ದರೂ ಸಂದೇಶ ಮುಟ್ಟಿಸುವುದು ನಿಮ್ಮ ಕೆಲಸ ಮತ್ತು ಲೆಕ್ಕಾಚಾರ ಪಡೆಯುವುದು ನಮ್ಮ 
ಕೆಲಸ ನಾವು ಈ ಭೂಭಾಗದಲ್ಲಿ ಮುಂದೊತ್ತಿ ಬರುತ್ತಿರುವುದನ್ನೂ ಇದರ ಪರಿಧಿಯನ್ನು ಎಲ್ಲ 


57. ಇದು ಸಹ ಒಂದು ಆಕ್ಷೇಪಕ್ಕೆ ಉತ್ತರವಾಗಿದೆ. ವಿರೋಧಿಗಳು, "ಮೂಸಾ(ಅ) ಹೊಳೆಯುವ ಹಸ್ತವನ್ನೂ ಲಾಠಿಯನ್ನೂ 
ತಂದಿದ್ದರು. ಮಸೀಹರು(ಅ) ಕುರುಡರಿಗೆ ದೃಷ್ಟಿಯನ್ನೂ ಕುಷ್ಕರೋಗಿಗಳಿಗೆ ಆರೋಗ್ಯವನ್ನು ಕೊಡುತ್ತಿದ್ದರು. ಸಾಲಿಹ್‌ರು(ಅ) 
ಒಂಟೆಯ ನಿದರ್ಶನ ತಂದಿದ್ದರು. ನೀವೇನು ತಂದಿರುತ್ತೀರಿ?" ಎಂದು ವಿರೋಧಿಗಳು ಕೇಳುತ್ತಿದ್ದರು. ಇದಕ್ಕೆ ಉತ್ತರವಾಗಿ ಯಾವ 
ಪ್ರವಾದಿಯೇ ಆಗಲಿ ಏನನ್ನು ತೋರಿಸಿದ್ದರೂ ಅದು ಅವರ ಅಧಿಕಾರ ಬಲದಿಂದ ತೋರಿಸಿದುದಾಗಿರಲಿಲ್ಲ. ಅಲ್ಲಾಹನು ಯಾಬಾಗ 
ಯಾರ ಮೂಲಕ ಏನೆಲ್ಲ ತೋರಿಸಲಿಚ್ಛಿಸಿದನೋ ಅದಷ್ಟೇ ಪ್ರಕಟವಾಯಿತು. ಇನ್ನು ಅಲ್ಲಾಹನಿಗೆ ಸೂಕ್ತವೆನಿಸಿದರೆ ತಾನಿಚ್ಛಿಸಿದುದನ್ನು 
ತೋರಿಸುವನು. ಪೈಗಂಬರರೊಡನೆ ನೀವು ನಿದರ್ಶನದ ತಗಾದೆ ಮಾಡಬೇಕಾದರೆ, ಅವರೇನೂ ತನ್ನಲ್ಲಿ ದೈವೀಕಶಕ್ತಿಯುಂಟೆಂದು 
ಎಂದೂ ಹೇಳಿಲ್ಲವಲ್ಲ? ಎಂದು ಕೇಳಲಾಯಿತು. 

58. ಇದು ಕೂಡಾ ವಿರೋಧಿಗಳ ಆಕ್ಸೇಪಕ್ಕೆ ಉತ್ತರವಾಗಿದೆ. ಅವರು "ಮುಂಚೆ ಬಂದಿದ್ದ ಗ್ರಂಥಗಳಿದ್ದಾಗ ಈ ಹೊಸ 
ಗ್ರಂಥದ ಅಗತ್ಯವೇನಿತ್ತು? ಅವುಗಳಲ್ಲಿ ಪರಿವರ್ತನೆಗಳಾಗಿವೆ, ಈಗ ಅವು ಅನೂರ್ಜಿತಗೊಂಡಿವೆ ಮತ್ತು ಈ ಹೊಸ ಗ್ರಂಥನ 
ಅನುಸರಣೆಯ ಆಜ್ಞೆ ಕೊಡಲಾಗಿದೆ ಎಂದು ನೀವು ಹೇಳುತ್ತೀರಿ. ಆದರೆ ದೇವ ಗ್ರಂಥದಲ್ಲಿ ಪರಿವರ್ತನೆ ಆಗುವುದು ಹೇಗೆ? ದೇವನು 
ಅವುಗಳ ರಕ್ಷಣೆ ಏಕೆ ಮಾಡಲಿಲ್ಲ? ಯಾವುದೇ ದೇವಗ್ರಂಥವೂ ಅನೂರ್ಜಿತಗೊಳ್ಳುವುದಾದರೂ ಹೇಗೆ? ಇದು ತೌರಾತ್‌ ಮತ್ತು 
ಇಂಜೀಲನ್ನು ಅವಶೀರ್ಣಗೊಳಿಸಿದ್ದ ಅದೇ ದೇವನ ಗ್ರಂಥವೆಂದು ನೀವು ಹೇಳುತ್ತೀರಿ. ಆದರೆ ನಿಮ್ಮ ಕ್ರಮವು ತೌರಾಶಿನ ಕೆಲವು 
ವಿಧಿಗಳಿಗೆ ವಿರುದ್ಧವಾಗಿದೆಯಲ್ಲ? ಉದಾ: ಕೆಲವು ವಸ್ತುಗಳನ್ನು ತೌರಾತಿನವರು ಹರಾಮ್‌ ಎನ್ನುತ್ತಾರೆ. ನೀವು ಅವುಗಳನ್ನು ಹಲಾಲ್‌ 
ಎಂದು ತಿಳಿದು ತಿನ್ನುತ್ತೀರಿ" ಎಂದು ಆಕ್ಸೇಪಿಸುತ್ತಿದ್ದರು. ಈ ಆಕ್ಲೇಪಗಳಿಗೆ ಉತ್ತರವನ್ನು ಮುಂದಿನ ಅಧ್ಯಾಯಗಳಲ್ಲಿ ಹೆಚ್ಚು 
ವಿವರವಾಗಿ ಕೊಡಲಾಗಿದೆ. ಇಲ್ಲಿ ಅದಕ್ಕೆ ಚುಟುಕಾಗಿಯೂ ಸಮಗ್ರವಾಗಿಯೂ ಉತ್ತರ ಕೊಡಲಾಗಿದೆ. 

'ಉಮ್ಮುಲ್‌ ಕಿತಾಬ್‌' ಎಂಬುದರ ಅರ್ಥ 'ಮೂಲಗ್ರಂಥ' ಅರ್ಥಾತ್‌- ಎಲ್ಲಾ ದಿವ್ಯಗ್ರಂಥಗಳು ಹೊರಟಿರುವ ಉಗಮಸ್ಥಾನ. 

59. ತಾತ್ಸರ್ಯವೇನೆಂದರೆ, ಸತ್ಯಹ್ವಾನವನ್ನು ಸುಳ್ಳಾಗಿಸಿದವರ ಪರಿಣಾಮವೇನಾದೀತು ಮತ್ತು ಅದು ಯಾವಾಗ ಪ್ರ ಸ್ರಕಟಗೊಳ್ಳುವುದು 
ಎಂಬ ಚಿಂತೆ ನಿಮಗೆ ಬೇಡ. ನಿಮಗೆ ವಹಿಸಿಕೊಡಲಾಗಿರುವ ಕೆಲಸವನ್ನು ನೀವು ನಿಷ್ಠೆಯೊಂದಿಗೆ ಮಾಡಿರಿ ಮತ್ತು ತೀರ್ಮಾನವನ್ನು 
ನಮಗೆ ಬಿಡಿರಿ. ಇಲ್ಲಿ ತೋರಿಕೆಗೆ ಪ್ರವಾದಿವರ್ಯರನ್ನುದ್ದೇಶಿಸಿ(ಸ) ಹೇಳಿದೆ. ಆದರೆ ವಾಸ್ತವದಲ್ಲಿ - ನಮ್ಮ ದುಷ್ಕರ್ಮಗಳಿಗಾಗಿ 
ಎರಗಲಿದೆಯೆಂದು ನೀವು ನಮ್ಮನ್ನು ಎಚ್ಚರಿಸುತ್ತಿರುವ ಯಾತನೆ ಬರುವುದಿಲ್ಲವೇಕೆ? ಎಂದು ಪಂಥಾಹ್ವಾನದ ರೂಪದಲ್ಲಿ ಹೇಳುತ್ತಿದ್ದ 
ವಿರೋಧಿಗಳಿಗೆ ಇದನ್ನು ಹೇಳಲಾಗಿದೆ. 


ಕಾಂಡ -13 


76 ಕುರ್‌ಆನ್‌ ವ್ಯಾಖ್ಯಾನ 


ಛು وت‎ is Ges 
ಅ ನಹ ಟನ ಮಯ ite 


4 


೨ ಫಲವ % مود ہے‎ 42 pa ھ١‎ 5 
gdb We J HEN TON Es 
ESE NET AGT 3 


ದಿಕ್ಕುಗಳಿಂದಲೂ ಮುದುಡಿಸುತ್ತ ಬರುತ್ತಿರುವುದನ್ನೂ ಇವರು ನೋಡುತ್ತಿಲ್ಲವೇ?" ಅಲ್ಲಾಹ್‌ ಅಧಿಕಾರ 
ನಡೆಸುತ್ತಾನೆ. ಅವನ ತೀರ್ಮಾನವನ್ನು ಪುನರ್ವಿಮರ್ಶಿಸುವವನು ಯಾರೂ ಇಲ್ಲ ಮತ್ತು ಅವನಿಗೆ ಲೆಕ್ಕಾಚಾರ 
ಪಡೆಯುವುದರಲ್ಲಿ ಸ್ವಲ್ಪವೂ ವಿಳೆಂಬವಾಗುವುದಿಲ್ಲ. ಇವರಿಗಿಂತ ಮುಂಚೆ ಗತಿಸಿದದರೂ ಮಹಾ ಮಹಾ 
ಕುತಂತ್ರಗಳನ್ನು ಹೂಡಿದ್ದರು. ಆದರೆ ನಿರ್ಣಾಯಕವಾದ ತಂತ್ರವು ಸರ್ವಸಂಪೂರ್ಣವಾಗಿ ಅಲ್ಲಾಹನ 
ಕೈಯಲ್ಲೇ ಇದೆ. ಯಾರು ಏನನ್ನು ಸಂಪಾದಿಸುತ್ತಿರುವನೆಂದು ಅವನಿಗೆ ಗೊತ್ತಿದೆ. ಯಾರ ಪರ್ಯಾವಸಾನವು 
ಶುಭಕರವಾಗುವುದೆಂದು ಈ ಸತ್ಕನಿಷೇಧಿಗಳು ಶೀಘ್ರುವೇ ತಿಳಿಯುವರು. 
(43) ನೀವು ದೇವಸಂದೇಶವಾಹಕರಲ್ಲವೆಂದು ಈ ಸತ್ಮನಿಷೇಧಿಗಳು ಹೇಳುತ್ತಾರೆ. ಹೇಳಿರಿ- "ನನ್ನ ಮತ್ತು 
ನಿಮ್ಮ ನಡುವೆ ಅಲ್ಲಾಹನ ಸಾಕ್ಸೈವೇ ಸಾಕು ಮತ್ತು ದಿವ್ಯ ಗ್ರಂಥದ ಜ್ಞಾನವುಳ್ಳವನ ہہ‎ ಸಾಕು." 


60. ಅರ್ಥಾತ್‌- ಇಸ್ಲಾಮಿನ ಪ್ರಭಾವವು ಅರೇಬಿಯಾದ ಮೂಲೆಮೂಲೆಗಳಲ್ಲಿ ವ್ಯಾಪಿಸುತ್ತಿರುವುದೂ ಇವರ ಸ್ಥಾನವು ನಾಲ್ಕೂ 
ದಿಕ್ಕುಗಳಿಂದಲೂ ಸಂಕೀರ್ಣಗೊಳ್ಳುತ್ತ ಸಾಗುತ್ತಿರುವುದೂ ನಿಮ್ಮ ವಿರೋಧಿಗಳಿಗೆ ತೋರುವುದಿಲ್ಲವೇ? ಇದು ಅವರ ದುರ್ಗಿಯ 
ಲಕ್ಷೆಣಗಳಲ್ಲವೇ? 

'ನಾವು ಈ ಭೂಭಾಗದಲ್ಲಿ ಮುಂದೊತ್ತಿ ಬರುತ್ತಿದ್ದೇವೆ' ಎಂದು ಹೇಳುವ ಅಲ್ಲಾಹನ ಮಾತು ಒಂದು ಸೂಕ್ಷ್ಮವಾದ ಮಾತಿನ 
ಧಾಟಿಯಾಗಿದೆ. ಸತ್ಯ ೈಹ್ವಾನವು ಅಲ್ಲಾಹನ ಕಡೆಯಿಂದಲೇ ಬಂದಿರುವುದರಿಂದ ಅಲ್ಲಾಹ್‌ ಅದನ್ನು ಜನತೆಯ ಮುಂದಿಡುವವರ 
ಸಂಗಡವಿರುತ್ತಾನೆ. ಆದ ಕಾರಣ ಯಾವುದಾದರೊಂದು ಭೂಭಾಗದಲ್ಲಿ ಈ ಸಂದೇಶದ ಹರಡುವಿಕೆಯನ್ನು ಅಲ್ಲಾಹನು تہ‎ 
ನಾವು ಮುಂದೊತ್ತಿ ಬರುವುದು" ಎಂದು ವರ್ಣಿಸಿರುತ್ತಾನೆ. 

61. ಅರ್ಥಾತ್‌- ಸತ್ಯದ ಸದ್ದನ್ನು ಅಣಗಿಸಲಿಕ್ಕಾಗಿ ಸುಳ್ಳು, ಮೋಸ, ಅಕ್ರಮಗಳ ಅಸ್ತ್ರಗಳನ್ನು ಬಳಸುವುದು ಇಂದೇನೂ 
ಹೊಸತಲ್ಲ; ಗತ ಇತಿಹಾಸದಲ್ಲಿ ಇಂತಹ ಕುತಂತ್ರಗಳ ಮೂಲಕ ಸತ್ಯವನ್ನು ಸೋಲಿಸುವ ಯತ್ನವನ್ನು ಎಷ್ಟೋ ಸಲ ಮಾಡಲಾಗಿದೆ. 

62. ಅರ್ಥಾತ್‌- ನಿಜಕ್ಕೂ ದಿವ್ಯಗ್ರಂಥಗಳಿಂದ ಫಲ ಹೊಂದಿರುವ -ಪ್ರತಿಯೊಬ್ಬನೂ ನಾನು ಮುಂದಿಡುತ್ತಿರುವ ಶಿಕ್ಷಣವು 
ಗತ ಪ್ರವಾದಿಗಳು ತಂದ ಶಿಕ್ಸಣವೇ ಆಗಿದೆ ಎಂದು ಸಾಕ್ಸ್ಯ ಹೇಳುವನು. 


ಕಾಂಡ-13 


14, ಇಬ್‌ರಾಹೀಮ್‌ : 797 


14. ಇಬ್‌ರಾಹೀಮ್‌ 


ಪರಿಚಯ 


35ನೆಯ ಸೂಕ್ತದಲ್ಲಿರುವ 'ವ ಇದ್‌ ಕಾಲ ಇಬ್‌ರಾಹೀಮು ರಬ್ಬಿಜ್‌ಅಲ್‌ ಹಾದಲ್‌ ಬಲದ ಆಅಮಿನಾ' ಎಂಬ 
ವಾಕ್ಕದಿಂದ ಆಯ್ದುಕೊಳ್ಳಲಾಗಿದೆ. ಇದರ ಅರ್ಥ ಈ ಅಧ್ಯಾಯದಲ್ಲಿ ಹ. ಇಬ್‌ರಾಹೀಮ್‌ರ(ಅ) ಜೀವನ ಚರಿತ್ರೆಯ 
ವಿವರಣೆ ಇದೆಯೆಂದಲ್ಲ; ಇದೂ ಹೆಚ್ಚಿನ ಅಧ್ಯಾಯಗಳ ಹೆಸರುಗಳಂತೆ ಕೇವಲ ಗುರುಪಿನ ರೂಪದಲ್ಲಿದೆ. ಅರ್ಥಾತ್‌- 
ಇಬ್‌ರಾಹೀಮ್‌ರ(ಅ) ಪ್ರಸ್ತಾಪ ಬಂದಿರುವ ಅಧ್ಯಾಯ. 


ಅವತೀರ್ಣ ಕಾಲ: 
ಸಾಮಾನ್ಯ ವಿವರಣಾ ಶೈಲಿಯು ಮಕ್ಕಾ ಜೀವನದ ಕೊನೆಯ ಕಾಲಘಟ್ಟದ ಅಧ್ಯಾಯಗಳಂತೆಯೇ ಇದೆ. ಇದು 
ಅರ್ರಲ್‌ದ್‌ ಅಧ್ಯಾಯದ ಸಮೂಪ ಕಾಲದಲ್ಲಿ ಅವಶೀರ್ಣಗೊಂಡಂತೆ ತೋರುತ್ತದೆ. ಮುಖ್ಯವಾಗಿ 13ನೆಯ ಸೂಕ ಕ್ಷದಲ್ಲಿರುವ, 
'ಸತ್ಯನಿಷೇಧಿಗಳು ತಮ್ಮ ರಸೂಲರೊಡನೆ ನೀವು ನಮ್ಮ ಜಾತಿಗೆ ಮರಳಿ ಬರಬೇಕು ಅನ್ಯಥಾ ನಾವು ನಿಮ್ಮ ನ್ನು ನಮ್ಮ 
ನಾಡಿನಿಂದ ಹೊರಕ್ಕಟ್ಟಿ ಬಿಡುವೆವು ಎಂದು ಹೇಳಿದರು' ಎಂಬ ಈ ಮಾಠಿನಲ್ಲಿ ಆ ಕಾಲದಲ್ಲಿ ಮಕ್ಕಾ ಪಟ್ಟಿಣದೊಳಗಿದ್ದ 
ಮುಸ್ಲಿಮರ ಮೇಲಿನ ದೌರ್ಜನ್ಯವು ಚರಮಸೀಮೆಗೆ ತಲಪಿತ್ತು. ಮಕ್ಕಾ ವಾಸಿಗಳು ಗತ ಸತ ನಿಷೇಧಿ ಜನಾಂಗಗಳಂತೆಯೇ 
ತಮ್ಮಲ್ಲಿದ್ದ ಸತ್ಯವಿಶ್ವಾಸಿಗಳನ್ನು ದೇಶಭ್ರಷ್ಟಗೊಳಿಸಲುದ, ೈಕ್ತರಾಗಿದ್ದರು ಎಂಬ ಸೂಚನೆ ಇದೆ. ಈ ಕಾರಣದಿಂದಲೇ ಅವರಿಗೆ, 
ಅವರ ಮಾರ್ಗದಲ್ಲಿ ನಡೆದ ಗಕ ಜನಾಂಗಗಳಿಗೆ ಕೊಟ್ಟ ಸ್ಪಿಂತಹ 'ನಾವು ಅಕ್ರಮಿಗಳನ್ನು ನಾಶಮಾಡಿಯೇ ತೀರುವೆವು' ಎಂಬ 
ಎಚ್ಚರಿಕೆಯನ್ನು ಕೊಡಲಾಗಿದೆ. ಹಾಗೆಯ ಸತ್ಕವಿಶ್ವಾಸಿಗಳಿಗೆ ಅವರ ಪೂರ್ವಜರಿಗೆ ಕೊಡಲಾಗಿದ್ದ 'ನಾವು ಆ ಅಕ್ರಮಿಗಳನ್ನು 
ನಾಶಗೊಳಿಸಿದ ಬಳಿಕ ನಿಮ್ಮನ್ನೇ ಈ ಭೂಭಾಗದಲ್ಲಿ ನೆಟೆಗೊಳಿಸುವೆವು' ಎಂಬ ಆಶ್ವಾಸನೆ ಕೊಡಲಾಗಿದೆ. 
ಹೀಗೆಯೇ ಕೊನೆಯ ರುಕೂಲ್‌ನಲ್ಲಿಯೂ ಈ ಅಧ್ಯಾಯ ಮಕ್ಕಾದ ಕೊನೆಯ ಕಾಲ ಘಟ್ಟಕ್ಕೆ ಸಂಬಂಧಿಸಿದೆಯೆಂಬ 
ಕೆಲವು ಸೂಚನೆಗಳಿವೆ. 


ಕೇಂದ್ರೀಯ ವಿಷಯ ಮತ್ತು ಉದ್ದೇಶಃ 

ಇದರಲ್ಲಿ, ಪ್ರವಾದಿವರ್ಯರ(ಸ) ಸಂದೇಶವಾಹಕತ ಕ್ಕೆ ಮಾನ್ಯತೆ ನೀಡಲು ನಿರಾಕರಿಸುವವರಿಗೆ ಹಾಗೂ ಅವರ 
ಆಹ್ವಾನವನ್ನು ವಿಫಲಗೊಳಿಸಲು ಎಲ್ಲ ತರದ ಕಿಡಿಗೇಡಿತನದ ಕುತಂತ್ರಗಳನ್ನು ನಡೆಸುತ್ತಿದ್ದವರಿಗೆ ಉಪದೇಶ ಮತ್ತು 
ಎಚ್ಚೆರಿಕೆಯಿದೆ. ಆದರೆ ಉಪದೇಶಕ್ಕಿಂತ ಎಚ್ಚರಿಕೆ, ಜರೆಯುವ ಮತ್ತು ಹೆದರಿಸುವ ಶೈಲಿ ಈ ಅಧ್ಯಾಯದಲ್ಲಿ و‎ ವಾಗಿವೆ. 
ಇದಕ್ಕಿಂತ ಮುಂಚಿನ ಅಧ್ಯಾಯಗಳಲ್ಲಿ (ಸಾಕಷ್ಟು ಉಪದೇಶಗಳನ್ನು) ಮಾಡಲಾಗಿದ್ದರೂ ಮಕ್ಕಾದ ಕುರೈಶರ ಹಟಮಾರಿತನ, 
ದ್ವೇಷ, ಪ್ರತಿಭಟನೆ, ಅಕ್ರಮ, ಅತ್ಕಾಚಾರಗಳು ದಿನೇ ದಿನೇ ಹೆಚ್ಚುತ್ತಿದ್ದುದೇ ಇದಕ್ಕೆ ಕಾರಣ. 


ಕಾಂಡ -13 


78 ಕುರ್‌ಆನ್‌ ವ್ಯಾಖ್ಯಾನ 


9 70ھ Fo‏ 2 8ے H‏ ۷ 3% » 
1ی ಹ‏ 0ء7۳ 


طر ر4 
ಇಬ್‌ರಾಹೀಮ್‌‏ .14 


ಜ೨೨ ಲೌ 
ಅವತೀರ್ಣ : ಮಕ್ಕಾದಲ್ಲಿ 
ಸೂಕ್ತಗಳು:52 ರುಕೂಲ್‌ಗಳು:7 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 

(1-2) ಅಲಿಫ್‌ ಲಾಮ್‌ ರಾ. ಓ ಮುಹಮ್ಮದರೇ, ಇದೊಂದು ಗ್ರಂಥ. ನೀವು ಜನರನ್ನು ಅವರ 
ಪ್ರಭುವಿನ ಅನುಜ್ಞೆಯಂತೆ ಅಂಧಕಾರಗಳಿಂದ ಹೊರತೆಗೆದು ಪ್ರಕಾಶದ ಕಡೆಗೆ ತರಲಿಕ್ಕಾಗಿ' ನಾವು ಇದನ್ನು 
ನಿಮಗೆ ಅವತೀರ್ಣಗೊಳಿಸಿರುತ್ತೇವೆ. ಅವನು ಮಹಾ ಪ್ರತಾಪಿಯೂ ಸ್ವಯಂ ಸ್ತುತೃರ್ಹನೂ ಆಗಿರುತ್ತಾನೆ? 
ಮತ್ತು ಆಕಾಶಗಳ ಹಾಗೂ ಭೂಮಿಯ ಸಕಲ ಸೃಷ್ಟಿಗಳ ಮಾಲಕನಾಗಿರುತ್ತಾನೆ. 


1. ಅರ್ಥಾತ್‌- ಅಂಧಕಾರಗಳಿಂದ ಹೊರತೆಗೆದು ಪ್ರಕಾಶದ ಕಡೆಗೆ ತರುವುದೆಂದರೆ ಪೈಶಾಚಿಕ ಮಾರ್ಗಗಳಿಂದ ತಪ್ಪಿಸಿ ದೇವ 
ಮಾರ್ಗಕ್ಕೆ ತರುವುದು. ಬೇರೆ ಮಾತಿನಲ್ಲಿ ಹೇಳುವುದಾದರೆ - ದೇವ ಮಾರ್ಗದಲ್ಲಿಲ್ಲದ ಪ್ರತಿಯೊಬ್ಬನೂ ತಾನೆಷ್ಟೇ ಮಹಾ 
ಬುದ್ಧಿವಂತನೆಂದು ಭಾವಿಸುತ್ತಿದ್ದರೂ ತಾನು ಎಷ್ಟೇ ದೊಡ್ಡ ಏದ್ವಾಂಸನೆಂದು ಭ್ರಮಿಸಿಕೊಂಡಿದ್ದರೂ ನಿಜವಾಗಿ ಅವನು ಅಜ್ಞಾನದ 
ಅಂಧಕಾರಗಳಲ್ಲಿ ತೊಳಲಾಡುತ್ತಿದ್ದಾನೆ. ಇದಕ್ಕೆ ವ್ಯತಿರಿಕ್ತವಾಗಿ ಯಾರು ದೇವಮಾರ್ಗವನ್ನು ಹೊಂದಿದನೋ ಅವನು ಪ್ರಕಾಶದೊಳಕ್ಕೆ 
ಬಂದನು. ಅವನೊಬ್ಬ ಓದು-ಬರಹ ಬಾರದ ಹಳ್ಳಿಗನಾಗಿದ್ದರೂ ಸರಿಯೇ. 

ಅನಂತರ- ನೀವು ಇವರನ್ನು ನಿಮ್ಮ ಪ್ರಭುವಿನ ಅನುಜ್ಞೆ ಅಥವಾ ಅನುಗ್ರಹದಿಂದ ದೇವಮಾರ್ಗಕ್ಕೆ ತನ್ನಿರಿ ಎಂಬ 
ಮಾತಿನಲ್ಲಿರುವ ವಾಸ್ತವಿಕತೆ ಏನೆಂದರೆ - ಒಬ್ಬ ಧರ್ಮ ಪ್ರಚಾರಕನು ಪ್ರವಾದಿಯೇ ಆಗಿದ್ದರೂ ಅವನು ನೇರಮಾರ್ಗವನ್ನು 
ಮುಂದಿರಿಸುವುದಕ್ಕಿಂತ ಹೆಚ್ಚಿನದೇನನ್ನೂ ಮಾಡಲಾರ. ಯಾರನ್ನೂ ಸನ್ಮಾರ್ಗಕ್ಕೆ ತರುವ ಸಾಮರ್ಥ್ಯ ಅವನಿಗಿರುವುದಿಲ್ಲ. ಇದು 
ಸಂಪೂರ್ಣವಾಗಿ ಅಲ್ಲಾಹನ ಅನುಗ್ರಹ ಮತ್ತು ಅವನ ಅನುಜ್ಞೆಯನ್ನೇ ಅವಲಂಬಿಸಿದೆ. ಅಲ್ಲಾಹನು ಯಾರಿಗಾದರೂ ಅನುಗ್ರಹ 
ದಯಶಾಲಿಸಿದರೆ ಮಾತ್ರ ಅವನು ಸನ್ಮಾರ್ಗ ಹೊಂದಬಲ್ಲನು. ಅನ್ಮಥಾ ಪ್ರವಾದಿಯಂತಹ ಪ್ರಚಾರಕನೂ ತನ್ನ ಸರ್ವ ಪ್ರಯತ್ನಗಳನ್ನು 
| ಹೂಡಿಯೂ ಅವನಿಗೆ ಸನ್ಮಾರ್ಗ ದಯಪಾಲಿಸಲಾರ. ಇನ್ನು ಅಲ್ಲಾಹನ ಅನುಗ್ರಹದ ಕುರಿತು ಹೇಳುವುದಾದರೆ - ಅದರ ನಿಯಮವು 
ಸಂಪೂರ್ಣ ಬೇರೆಯೇ ಆಗಿದ್ದು ಅದನ್ನು ಕುರ್‌ಆನ್‌ ವಿವಿಧ ಕಡೆಗಳಲ್ಲಿ ವಿಸ್ತಾರವಾಗಿ ವಿವರಿಸಿವೆ. ಇದರಿಂದ ಸ್ಪಷ್ಟವಾಗಿ 
ತಿಳಿಯುವುದೇನೆಂದರೆ ಯಾರು ಸನ್ಮಾರ್ಗ ಪ್ರಾಪ್ತಿಯನ್ನು ಇಚ್ಛಿಸುತ್ತಾನೋ ಅವನಿಗೆ ಮಾತ್ರ ಅದು ಲಭಿಸುತ್ತದೆ. ಹಟಮಾರಿತನ, 
ಭಲ, ಪಕ್ನಪಾತಗಳಿಂದ ಶುದ್ಧವಾಗಿದ್ದು ತನ್ನ ಸ್ವಂತ ಚಿತ್ತದ ದಾಸನೂ ಇಂದ್ರಿಯಾಸಕ್ತಿಗಳ ಗುಲಾಮನೂ ಆಗಿರಬಾರದು. ಕಣ್ತೆರೆದು 
ನೋಡಬೇಕು, ಕಿವಿಗಳನ್ನು ತೆರೆದಿಟ್ಟು ಅಲಿಸಬೇಕು. ತೆರೆದ ಮನಮಸ್ತಿಷ್ಯಗಳಿಂದ ಚಿಂತಿಸಬೇಕು ಮತ್ತು ಒಪ್ಪ ಬೇಕಾದುದನ್ನು 
ನಿರ್ಭೀತಿಯಿಂದ ಒಪ್ಪಿಕೊಳ್ಳಬೇಕು. 

2. 'ಹಮೊದ್‌' ಎಂಬ ಪದದ ಅರ್ಥವು 'ಮಹ್ಮೊದ್‌' ಎಂಬುದಕ್ಕೆ ಸಮಾನಾರ್ಥವನ್ನೇ ಹೊಂದಿದೆ. ಆದರೆ ಇವೆರಡು 
ಪದಗಳ ಮಧ್ಯೆ ಸೂಕ್ಕ್ಮವಾದ ಒಂದು ವ್ಯತ್ಕಾಸವಿದೆ. ಯಾರನ್ನಾದರೂ ಸ್ರುಶಿಸುತ್ತಿರುವಾಗ ಅಥವಾ ಸ್ತುತಿಸುವಾಗ ಮಾತ್ರ 
ಮಹ್ಮೂದ್‌ ಎನ್ನಲಾಗುತ್ತದೆ. ಆದರೆ ಹವೊದ್‌ ಎಂದರೆ ಯಾರಾದರೂ ಸ್ತುಶಿಸಲಿ ಅಥವಾ ಸ್ತುತಿಸದಿರಲಿ ಸ್ವಯಂ 


ಕಾಂಡ-13 


14. ಇಬ್‌ರಾಹೀಮ್‌ 799 


4 21 وہسے طو وط یہو ba‏ 
> 7 ک7 و 
ین سو FN)‏ ود لت ۰ بی 

pa po‏ لیف یں 


> 


(-2-3) ہے‎ ಅತ್ಮಂತ ವಿನಾಶಕಾರಿ ಶಿಕ್ಷೆಯಿದೆ. ಅವರು ಐಹಿಕ ಜೀವನಕ್ಕೆ ಪರಲೋಕ 
ಜೀವನಕ್ಕಿಂತ ಹೆಚ್ಚು ಮಹತ್ವ ನೀಡುತ್ತಾರೆ. ಅವರು ಜನರನ್ನು ಅಲ್ಲಾಹನ ಮಾರ್ಗದಿಂದ ತಡೆಯುತ್ತಾರೆ 
ಮತ್ತು ಈ ಮಾರ್ಗವು (ಅವರ ಇಚ್ಛೆಗಳ ಪ್ರಕಾರ) ವಕ್ರವಾಗಬೇಕೆಂದು ಬಯಸುತ್ತಾರೆ." ಇವರು ಪಥ 
ಭ್ರಷ್ಟತೆಯಲ್ಲಿ ಬಹುದೂರ ಸಾಗಿದ್ದಾರೆ. 

(4) ನಾವು ನಮ್ಮ ಸಂದೇಶವನ್ನು ಸಾರಲಿಕ್ಕಾಗಿ ರವಾನಿಸಿದ ಪ್ರವಾದಿಗಳ ಪೈಕಿ ಪ್ರತಿಯೊಬ್ಬನೂ ತನ್ನ 
ಜನಾಂಗದವರಿಗೆ ಚೆನ್ನಾಗಿ ವಿವರಿಸಿ ಕೊಡಲಿಕ್ಕಾಗಿ ಅವರ ಭಾಷೆಯಲ್ಲೇ ಸಂದೇಶ ನೀಡಿರುತ್ತಾನೆ. ಮುಂದೆ 


ಸ್ವುತೃರ್ಹನಾಗಿರುವವನು. ಪ್ರಶಂಸಿಸಲ್ಪಟ್ಟವ, ಸ್ತುತೃರ್ಹ, ಹೊಗಳಿಕೆಗೆ ಯೋಗ್ಯ ಎಂಬಂತಹ ಪದಗಳಿಂದ ಈ ಪದದ ಸಂಪೂರ್ಣ 
ಅರ್ಥ ಪ್ರಕಟವಾಗುವುದಿಲ್ಲ. ಆದುದರಿಂದ ಇದರ ಅನುವಾದವನ್ನು 'ಸ್ವಯಂ ಸ್ತುತೃರ್ಹ' ಎಂದು ಮಾಡಲಾಗಿದೆ. 

3. ಅಥವಾ ಬೇರೆ ಮಾಶಿನಲ್ಲಿ ಹೇಳುವುದಾದರೆ - ಅವರಿಗೆ ಯೋಚನೆ ಇರುವುದೇ ಈ ಲೋಕದ್ದು, ಪರಲೋಕದ ಪರಿವೆಯೇ 
ಇಲ್ಲ. ಅವರು ಈ ಲೋಕದ ಲಾಭ, ರುಚಿ ಮತ್ತು ಸುಖಗಳಿಗಾಗಿ ಪರಲೋಕದ ನಪ್ಪವನ್ನು ಖರೀದಿಸಬಲ್ಲರು. ಆದರೆ ಪರಲೋಕದ 
ಯಶಸ್ಸು ಮತ್ತು ಅಲ್ಲಿಯ ಸುಖಭೋಗಗಳಿಗಾಗಿ ಈ ಲೋಕದ ಯಾವುದೇ ಕಷ್ಟನಷ್ಟವನ್ನಾಗಲಿ ಅಪಾಯಗಳನ್ನಾಗಲೀ, ಹೆಚ್ಚೇಕೆ 
ಲೌಕಿಕ ಸವಿಯಿಂದ ವಂಚಿತರಾಗಲಿಕ್ಕೂ ಅವರು ತಯಾರಿಲ್ಲ. ಅವರು ಇಹ ಪರಗಳೆರಡನ್ನೂ ತೂಗಿ ನೋಡಿ ಎಲ್ಲೆಲ್ಲ ಐಹಿಕ 
ಲಾಭಕ್ಕಾಗಿ ಪಾರತ್ರಿಕ ಲಾಭವನ್ನು ತ್ಯಾಗ ಮಾಡಬೇಕಾಗುವುದೋ ಅಲ್ಲೆಲ್ಲ ಅದನ್ನು ತ್ಕಾಗ ಮಾಡುವೆವೆಂದು ದೃಢನಿರ್ಧಾರ 
ಮಾಡಿಕೊಂಡವರು. : 

4. ಅರ್ಥಾತ್‌- ಅವರು ಅಲ್ಲಾಹನ ಇಚ್ಛೆಗೆ ಅಧೀನರಾಗಿರಲು ಇಷ್ಟಪಡುವುದಿಲ್ಲ. ದೇವ ಧರ್ಮವು ಅವರ ಇಚ್ಛೆಗೆ 

ಅಧೀನವಾಗಿರಬೇಕೆಂದು ಅವರು ಬಯಸುತ್ತಾರೆ. ಅವರು ಚಿಂತನೆ, ವಿಚಾರ ಮತ್ತು ಗುಮಾನಿಗಳನ್ನು ತಮ್ಮ ಮತ ವಿಶ್ವಾಸಗಳಲ್ಲಿ 
ಸೇರಿಸಿಕೊಳ್ಳುತ್ತಾರೆ. ತಮ್ಮ ಮನಸ್ಸಿಗೆ ಹಿಡಿಸದಂತಹ ಯಾವ ವಿಶ್ವಾಸವನ್ನೂ ತಮ್ಮ ವಿಚಾರ ಕ್ಲೇತ್ರದಲ್ಲಿರಿಸಿಕೊಳ್ಳಲು ಅವರು 
ಸಿದ್ದರಿಲ್ಲ. ಅವರ ಸಕಲ ಕಂದಾಚಾರ, ಅಭ್ಯಾಸ ಮತ್ತು ನಡತೆಗಳಿಗೂ ಅನುಮತಿಯ ಸನದು ಸಿಗಲೇ ಬೇಕು ಅವರು 
ಮೆಚ್ಚದಿರುವಂತಹ ಯಾವ ಪದ್ಧಶಿಯನ್ನೂ ಆಚರಿಸಲು ಅವರಿಗೆ ಹೇಳಬಾರದು. ಅಲ್ಲಾಹನ ಧರ್ಮವು ಅವರ ಮುಂದೆ ಕೈ ಕಟ್ಟಿದ 
ದಾಸನಂತಿದ್ದು ಅವರ ಚಿತ್ರವೆಂಬ ಪಿಶಾಚಿಯನ್ನು ಅನುಸರಿಸುತ್ತಾ ಅವರು ತಿರುಗುಔ ದಿಕ್ಕಿಗೆ ತಿರುಗುತ್ತಿರಬೇಕು. ಅದು ಎಲ್ಲೂ 
ಅವರನ್ನು ಆಕ್ಲೇಪಿಸಬಾರದು, ಅವರನ್ನು ತನ್ನ ಮಾರ್ಗಕ್ಕೆ ತಿರುಗಿಸಲು ಎಲ್ಲಿಯೂ ಪ್ರಯತ್ನಿಸಬಾರದು. ಈ ತರದ ಧರ್ಮವನ್ನು 
ಅವರಿಗೆ ಕಳುಹಿಸಿದರೆ ಮಾತ್ರ ಅವರು ಅಲ್ಲಾಹನ ಮಾತನ್ನು ಕೇಳುವರು, ಅನ್ಮಥಾ ಇಲ್ಲ. 
’ 5. ಇದಕ್ಕೆ ಎರಡರ್ಥಗಳಿವೆ: 1) ಅಲ್ಲಾಹನು ಪ್ರವಾದಿಯನ್ನು ಯಾವ ಜನಾಂಗಕ್ಕೆ ರವಾನಿಸಿದನೋ ಆ ಜನಾಂಗದವರು ನೀನು 
ಕಳುಹಿಸಿದ ಶಿಕ್ಷಣವು ನಮಗೆ ಅರ್ಥವಾಗಲೇ ಇಲ್ಲ; ಹೀಗಿರುತ್ತ ನಾವು ಅದನ್ನು ನಂಬುವುದಾದರೂ ಹೇಗೆಂದು ಆಕ್ಸೇಪವೆತ್ತದಂತಾಗಲು 
ಅವನು ಆಯಾ ಜನಾಂಗದ ಭಾಷೆಯಲ್ಲಿಯೇ ತನ್ನ ವಾಣಿಯನ್ನು ಅವತೀರ್ಣಗೊಳಿಸಿದನು. 2) ಅಲ್ಲಾಹನು ಕೇವಲ ಪವಾಡವನ್ನು 
ತೋರಿಸಲಿಕ್ಕಾಗಿ ತನ್ನ ಪ್ರವಾದಿಯನ್ನು ಭಾರತಕ್ಕೆ ಕಳಿಸಿ ತನ್ನ ವಾಣಿಯನ್ನು ಅವನು ಜನರಿಗೆ ಚೀನೀ ಭಾಷೆ ಅಥವಾ ಜಪಾನಿ ಭಾಷೆಯಲ್ಲಿ 
ಕೇಳಿಸುವಂತೆ ಮಾಡಲಿಲ್ಲ. ಅಲ್ಲಾಹನ ದೃಷ್ಟಿಯಲ್ಲಿ ಇಂತಹ ಪವಾಡಗಳನ್ನು ತೋರಿಸಿ ಜನರನ್ನು ದಂಗು ಬಡಿಸಿ ಅವರ ಪವಾಡ 
ಪ್ರಿಯ ಮನೋಭಾವವನ್ನು ತೃಪ್ತಿಪಡಿಸುವುದಕ್ಕಿಂತ ಜನ್ನರ್ಲಿಗೆ ಸದ್ಫೋಧನೆ, ಶಿಕ್ಷಣ ಮತ್ತು ವಿವರಣೆಗಳೆನ್ನೀಯುವುದಕ್ಕೆ ಹೆಚ್ಚಿನ 
ಮಹತ್ವವಿತ್ತು. ಅದಕ್ಕಾಗಿ ಒಂದು ಜನಾಂಗಕ್ಕೆ ಆ ಜನಾರಿಗದವರು ಚೆನ್ನಾಗಿ ಅರಿಯುವಂತಹ ಭಾಷೆಯಲ್ಲೇ ತನ್ನ ವಾಣಿಯನ್ನು 
ಕಳುಹಿಸುವುದು ಅವಶ್ಯಕವಾಗಿತ್ತು. 


ಕಾಂಡ-13 


800 : ಕುರ್‌ಆನ್‌ ವ್ಯಾಖ್ಕಾನ 


Ca 
AL2 سے‎ Crouse 
30S لات‎ 


2 2 


ಅಲ್ಲಾಹ್‌ ತನಗಿಷ್ಟ ಬಂದವರನ್ನು ಪಥಭ್ರಷ್ಟಗೊಳಿಸುತ್ತಾನೆ ಮತ್ತು ತನಗಿಷ್ಟ ಬಂದವರಿಗೆ ಸನ್ಮಾರ್ಗದರ್ಶನ 
ನೀಡುತ್ತಾನೆ." ಅವನು ಮಹಾ ಪ್ರತಾಪಶಾಲಿಯೂ ಧೀಮಂತನೂ ಆಗಿದ್ದಾನೆ. 

(5) ನಾವು ಇದಕ್ಕಿಂತ ಮುಂಚೆ ಮೂಸಾರನ್ನು ನಮ್ಮ ನಿದರ್ಶನಗಳೊಂದಿಗೆ ರವಾನಿಸಿದ್ದೆವು. ನಿಮ್ಮ 
ಜನಾಂಗವನ್ನು ಅಂಧಕಾರಗಳಿಂದ ಹೊರತೆಗೆದು ಪ್ರಕಾಶಕ್ಕೆ ತರಬೇಕೆಂದೂ ಅವರಿಗೆ 'ಅಯ್ಕಾಮಿಲ್ಲಾಹ್‌” 
(ದಿವ್ಮದಿನ)ುಗಳ ಪಾಠಪ್ರದ ಘಟನೆಗಳನ್ನು ಹೇಳಿ ತಿಳಿಸಿ ಉಪದೇಶಿಸಬೇಕೆಂದೂ ನಾವು. ಅವರಿಗೂ ಅಪ್ಪಣೆ 
ಕೊಟ್ಟಿದ್ದೆವು. ಈ ಘಟನೆಗಳಲ್ಲಿ ನಿಶ್ಚಯವಾಗಿಯೂ ہت‎ ಸಹನಶೀಲನಿಗೂ ಕೃತಜ್ಞನಿಗೂ' ದೊಡ್ಡ 
ನಿದರ್ಶನಗಳಿವೆ." 


6. ಅರ್ಥಾತ್‌- ಪ್ರವಾದಿಯು ತಾನು ನೀಡುವ ಶಿಕ್ಷಣವನ್ನೂ ಬೋಧನೆಯನ್ನೂ ಇಡೀ ಜನಾಂಗವು ತಿಳಿಯುವಂತಹ 
ಭಾಷೆಯಲ್ಲೇ ನೀಡಿದರೂ ಅದರಿಂದ ಎಲ್ಲರಿಗೂ ಸನ್ಮಾರ್ಗದರ್ಶನವಾಗುವುದಿಲ್ಲ. ಒಂದು ಸಂದೇಶವು ಎಲ್ಲರಿಗೂ ಅರ್ಥವಾಗುವಂತಿದ್ದ 
ಮಾತ್ರಕ್ಕೆ ಕೇಳಿದವರೆಲ್ಲರೂ ಅದನ್ನು ಸ್ವೀಕರಿಸಿಕೊಳ್ಳಲೇ ಬೇಕೆಂದೇನೂ ಇಲ್ಲ. ಸನ್ಮಾರ್ಗದರ್ಶನ ಮತ್ತು ಪಥಭ್ರಷ್ಟತೆಗಳ ದಾರದ 
ತುದಿ ಅಲ್ಲಾಹನ ಕೈಯಲ್ಲಿದೆ. ತನಗಿಷ್ಟ ಬಂದವರಿಗೆ ಅವನೇ ತನ್ನ ವಾಣಿಯ ಮೂಲಕ ಸನ್ಮಾರ್ಗ ನೀಡುತ್ತಾನೆ ಮತ್ತು ತನಗೆ 
ಇಷ್ಟ ಬಂದವರಿಗೆ ಅದೇ ವಾಣಿಯನ್ನು ಅವರ ಪಥಭ್ರಷ್ಟತೆಗೆ ಕಾರಣವನ್ನಾಗಿ ಮಾಡುತ್ತಾನೆ. 

7. ಅರ್ಥಾತ್‌- ಜನರು ಸ್ವಯಂ ಸಂಪೂರ್ಣ ಸ್ವತಂತ್ರರಲ್ಲವಾದುದರಿಂದ ಅವರು ತಾವೇ ಸನ್ಮಾರ್ಗ ಪಡೆದುಕೊಳ್ಳುವುದಾಗಲೀ, 
ಸ್ವಯಂ ಪಥಭ್ರಷ್ಟಗೊಳ್ಳುವುದಾಗಲೀ ಸಾಧ್ಯವಿಲ್ಲ. ಅವರ ಮೇಲೆ ಅಲ್ಲಾಹನ ಮೇಲುಗೈ ಇದೆ. ಆದರೆ ಅಲ್ಲಾಹನು ತನ್ನ ಈ 
ಮೇಲುಗೈಯನ್ನು ಯಾವುದೇ ಸೂಕ್ತ ಕಾರಣ ಇಲ್ಲದೆ, ಸಿಕ್ಕಾಪಟ್ಟೆ ಉಪಯೋಗಿಸುತ್ತ, ತನಗಿಷ್ಟ ಬಂದವರಿಗೆ ಸನ್ಮಾರ್ಗ ನೀಡಿ ತನಗಿಷ್ಟ 
ಬಂದವರನ್ನು ವೃಥಾ ಪಥಭ್ರಷ್ಟಗೊಳಿಸುವುದಿಲ್ಲ. ಅವನು ಮೇಲುಗೈಯುಳ್ಳವನಾಗಿರುವುದರೊಂದಿಗೆ ಯುಕ್ತಿಪೂರ್ಣನೂ ಧೀಮಂತನೂ 
ಆಗಿದ್ದಾನೆ. ಅವನಿಂದ ಯಾರಿಗಾದರೂ ಸನ್ಮಾರ್ಗವು ಸಿಗುವುದಿದ್ದರೆ ಅದು ಸರಿಯಾದ ಕಾರಣದಿಂದಾಗಿಯೇ ಸಿಗುತ್ತದೆ. ಇನ್ನು ಅವನು 
ಒಬ್ಬಾತನನ್ನು ಸನ್ಮಾರ್ಗದಿಂದ ವಂಚಿತಗೊಳಿಸಿ ಅಲೆದಾಡಲು ಬಿಡುವುದಿದ್ದರೆ ಅದು, ಆ ವ್ಯಕ್ತಿ ಪಥಭ್ರಪ್ಟತೆಯನ್ನೇ ಮೆಚ್ಚುವವನಾಗಿದ್ದು 
ಅದರಲ್ಲೇ ಇರಲು ಅರ್ಹನಾಗಿದ್ದಾನೆ ಎಂಬ ಕಾರಣದಿಂದಾಗಿರುತ್ತದೆ. 

8. ಅರಬೀ ಭಾಷೆಯಲ್ಲಿ ಸ್ಮರಣೀಯವಾದ ಐತಿಹಾಸಿಕ ಘಟನೆಗಳನ್ನು ಪಾರಿಭಾಷಿಕವಾಗಿ "ಅಯ್ಯಾಮ್‌” ಎಂಬ ಪದ ಬಳಸಿ 
ಹೇಳಿಲಾಗುತ್ತದೆ. "'ಅಯ್ಯಾಮಿಲ್ಲಾಹ್‌" ಅಂದರೆ ಅಲ್ಲಾಹನು ಗತಕಾಲದ ಜನಾಂಗಗಳಿಗೆ ಮತ್ತು ಘನ ವ್ಯಕ್ತಿತ್ವ ಹೊಂದಿದವರಿಗೆ ಅವರ 
ಕರ್ಮಗಳಿಗನುಸೂರವಾಗಿ ಕೊಟ್ಟಿದ್ದ ಪುರಸ್ಕಾರ ಅಥವಾ ಶಿಕ್ಷೆ ಕೊಟ್ಟಂತಹ ಮಾನವ ಇತಿಹಾಸದ ಪ್ರಮುಖ ಅಧ್ಯಾಯಗಳು: 

9. ಅರ್ಥಾತ್‌- ಈ ನಿದರ್ಶನಗಳು ತಮ್ಮ ಸ್ಥಾ ನದಲ್ಲಿ ಇದ್ದೇ ಇವೆ. ಆದರೆ ಅವುಗಳಿಂದ ಫಲಹೊಂದಲು ಅಲ್ಲಾಹನ 
ಪರೀಕ್ಸೆಗಳಲ್ಲಿ ಸಹನೆ ಮತ್ತು ಸ್ಟೈರ್ಯಗಳಿಂದ ಮುಂದುವರಿಯುವವರಿಗೆ ಮತ್ತು ಅಲ್ಲಾಹನ ಅನುಗ್ರಹಗಳನ್ನು ಸರಿಯಾಗಿ ಗುರುತಿಸಿ 
ಅವುಗಳಿಗಾಗಿ ಕೃತಜ್ಞತೆ ಅರ್ಪಿಸುವವರಿಗೆ ಮಾತ್ರ ಸಾಧ್ಯವಾಗುತ್ತದೆ. ಡಾಂಭಿಕರೂ ಅಲ್ಬತನದವರೂ ಕೃತಪ್ನರೂ ಈ ನಿದರ್ಶನಗಳನ್ನು 
ಗ್ರಹಿಸಿದರೂ ಅವರ ಈ ನೈಶಿಕ ದೌರ್ಬಲ್ಮಗಳು ಅವರನ್ನು ಈ ಗ್ರಹಿಕೆಯಿಂದ ಫಲ ಹೊಂದಲು ಬಿಡಲಾರವು. 

10. ಅರ್ಥಾತ್‌- ಈ ಐತಿಹಾಸಿಕ ಘಟನೆಗಳಲ್ಲಿ ಮನುಷ್ಯನು ಅಲ್ಲಾಹನ ಏಕತೆಯ ಸತ್ಕತೆಗೆ ಆಧಾರವಾಗುವ ನಿದರ್ಶನಗಳಿವೆ; 
ಹಾಗೆಯೇ ಅವುಗಳಲ್ಲಿ ಪ್ರತೀಕಾರದ ಕಾನೂನು ಒಂದು ವಿಶ್ವವ್ಯಾಪೀ ಕಾನೂನು, ಅದು ಸಂಪೂರ್ಣವಾಗಿ ಸತ ಮಿಥ್ಯ ಗಳ ವೈಜ್ಞಾನಿಕ 
ಹಾಗೂ ನೈತಿಕ ಭಿನ್ನತೆಯ ಆಧಾರದಲ್ಲಿ ನಿಂತಿದೆ ಮತ್ತು ಇದರ ಬೇಡಿಕೆಯನ್ನು ಪೊರೈಸಲು ಇನ್ನೊಂದು ಲೋಕ, 
ಅರ್ಥಾತ್‌- ಪರಲೋಕ ಅನಿವಾರ್ಯವಾಗಿದೆಯೆಂಬ ವಾಸ್ತವಿಕತೆಗೆ ಅಸಂಖ್ಯಾತ ಸಾಕ್ಸೈಗಳೂ ಒದಗಬಲ್ಲುವು. ಮಾತ್ರವಲ್ಲ, ಒಬ್ಬನು 


ಕಾಂಡ-13 


14. ಇಬ್‌ರಾಹೀಮ್‌ 801 


[C 4 عوےق‎ ೨೪೨ 
RT Ne ٠ 


(6-8) ಮೂಸಾ ತನ್ನ ಜನಾಂಗದೊಡನೆ ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ, "ಅಲ್ಲಾಹನು ನಿಮ್ಮ ಮೇಲೆ 
ಮಾಡಿದ ಉಪಕಾರವನ್ನು ಜ್ಞಾಪಿಸಿರಿ ಅವನು ನಿಮ್ಮನ್ನು ಫಿರ್‌ಔನನ ಜನಾಂಗದಿಂದ ಬಿಡಿಸಿದನು. ಅವರು 
ನಿಮಗೆ ಅತ್ಯಧಿಕ ಹಿಂಸೆ ಕೊಡುತ್ತಿದ್ದರು. ನಿಮ್ಮ ಗಂಡು ಮಕ್ಕಳನ್ನು ವಧಿಸಿ ಬಿಡುತ್ತಿದ್ದರು ಮತ್ತು ನಿಮ್ಮ 
ಹೆಣ್ಣು ಮಕ್ಕಳನ್ನು ಜೀವಂತ ಬಿಡುತ್ತಿದ್ದರು. ಇದರಲ್ಲಿ ನಿಮ್ಮ ಪ್ರಭುವಿನ ಕಡೆಯಿಂದ ನಿಮ್ಮ ಪಾಲಿಗೆ ಮಹಾ- 
ಪರೀಕ್ಷೆಯಿತ್ತು. ನೀವು ಕೃತಜ್ಞರಾಗಿದ್ದರೆ'' ನಾನು ನಿಮಗೆ ಇನ್ನೂ ಹೆಚ್ಚು ನೀಡುವೆನೆಂದೂ ನೀವು عو‎ 
ತೋರಿದರೆ ನನ್ನ ಶಿಕ್ಷೆಯು ಅತ್ಯಂತ ಕಠಿಣವಾಗಿದೆಯೆಂದೂ ನಿಮ್ಮ ಪ್ರಭು ಎಚ್ಚರಿಕೆ ಕೊಟ್ಟದ್ದನ್ನೂ 7۷ 


ತಾನು ಮಿಥ್ಮ ನಂಬಿಕೆ ಮತ್ತು ವಿಚಾರಗಳ ಪ್ರಕಾರ ಜೀವನದ ಕಟ್ಟಡ ನಿರ್ಮಿಸುವುದರ ದುಷ್ಪರಿಣಾಮಗಳನ್ನು ತಿಳಿಯುವ ಮತ್ತು 
ಅವುಗಳಿಂದ ಪಾಠ ಕಲಿಯುವಂತಹ ನಿದರ್ಶನಗಳೂ ಈ ಘಟನೆಗಳಲ್ಲಿವೆ. 

11. ಅರ್ಥಾತ್‌- ನಮ್ಮ ಅನುಗ್ರಹಗಳ ಹಕ್ಕನ್ನರಿತು ಅವುಗಳನ್ನು ಸದುಪಯೋಗ ಪಡಿಸಿಕೊಂಡರೆ, ನಮ್ಮ ಆಜ್ಞೆಗಳಿಗೆ ವಿರುದ್ಧ 
ಉದ್ದಟತನ ಹಾಗೂ ಅಹಂಭಾವ ತೋರದಿದ್ದರೆ ಮತ್ತು ನಮ್ಮ ಉಪಕಾರ ಸ್ಮರಿಸಿ ನಮ್ಮ ಆಜ್ಞಾಪಾಲಕರಾಗಿದ್ದರೆ. 

12. ಈ ವಿಷಯದ ಉಪನ್ಯಾಸವು ಬೈಬಲ್‌ನ ಧರ್ಮೋಪದೇಶ ಕಾಂಡದಲ್ಲಿ ಬಹಳ ವಿವರವಾಗಿ ಉಲ್ಲೇಖಗೊಂಡಿದೆ. ಈ 
ಉಪನ್ಯಾಸದಲ್ಲಿ ಹ. ಮೂಸಾರು(ಅ) ತಮ್ಮ ನಿಧನಕ್ಕಿಂತ ಕೆಲವು ದಿನಗಳ ಮುಂಚೆ ಬನೀ ಇಸ್ರಾಈಲರಿಗೆ ಅವರ ಇತಿಹಾಸದ ಎಲ್ಲ 
ಘಟನೆಗಳನ್ನೂ ನೆನಪಿಗೆ ತಂದು ಕೊಡುತ್ತಾರೆ. ತರುವಾಯ ಅಲ್ಲಾಹನು ತಮ್ಮ ಮುಖಾಂತರ ಬನೀ ಇಸ್ರಾಈಲರಿಗೆ ಕಳುಹಿಸಿದ್ದ 
ಎಲ್ಲ ಆಜ್ಞೆಗಳನ್ನು ಪುನರಾವರ್ತಿಸುತ್ತಾರೆ. ಅನಂತರ ಒಂದು ದೀರ್ಪುವಾದ ಭಾಷಣ ಕೊಡುತ್ತಾರೆ. ಅದರಲ್ಲಿ ಅವರು ಜನರು ತಮ್ಮ 
ಪ್ರಭುವಿನ ಆಜ್ಞಾಪಾಲನೆ ಮಾಡಿದರೆ, ಎಂತಹ ಪುರಸ್ಕಾರಗಳನ್ನು ಪಡೆಯುವರು ಮತ್ತು ಆಚ್ಚೋಲ್ಲಂಘನಾ ನೀತಿಯನ್ನು ಕೈಗೊಂಡರೆ 
ಅದಕ್ಕೆ ಎಂತಹ ಕಠಿಣ ಶಿಕ್ಷೆ ಕೊಡಲಾಗುವುದು ಎಂದು ವಿವರಿಸುತ್ತಾರೆ. ಈ ಉಪನ್ಯಾಸವು ಧರ್ಮೋಪದೇಶ ಕಾಂಡದ ಬಾಗ 
4-6-8-10-11 ಮತ್ತು 28ರಿಂದ 30ರಲ್ಲಿ ಹರಡಿಕೊಂಡಿದೆ. ಅದರ ಕೆಲವು ಭಾಗಗಳು ಅತ್ಯಂತ ಪ್ರಭಾವಶಾಲಿ ಮತ್ತು 
ಬೋಧನಾತ್ಮಕವಾಗಿವೆ. ಕೇವಲ ಉದಾಹರಣಾರ್ಥವಾಗಿ ಕೆಲವೇ ಮಾತುಗಳನ್ನು ಇಲ್ಲಿ ಕೊಡಲಾಗಿದೆ. ಇದರಿಂದ ಸಂಪೂರ್ಣ 
ಉಪನ್ಯಾಸವನ್ನು ಅಂದಾಜಿಸಬಹುದು. 

"ಕೇಳು, ಓ ಇಸ್ಮಾಈಲ್‌, ಮಹಾಸ್ವಾಮಿಯಾದ ನಮ್ಮ ದೇವನು ಏಕ್ಕೆಕ ದೇವನು. ನೀನು ನಿನ್ನ ಸಂಪೂರ್ಣ ಹೈದಯ, 
ಸಂಪೂರ್ಣ ಜೀವ ಮತ್ತು ಸಂಪೂರ್ಣ ಶಕ್ತಿಯಿಂದ ಮಹಾಸ್ವಾಮಿಯಾದ ನಿನ್ನ ದೇವನನ್ನು ಪ್ರೀತಿಸು ಮತ್ತು ಇಂದು ನಾನು ನಿನಗೆ 
ನೀಡುತ್ತಿರುವ ಆಜ್ಞೆಯನ್ನು ನಿನ್ನ ಹೃದಯದಲ್ಲಿ ಚಿತ್ರಿಸಿಕೋ. ಇದನ್ನು ನೀನು ನಿನ್ನ ಸಂತತಿಗೆ ಬೋಧಿಸಬೇಕು. ಮನೆಯಲ್ಲಿ 
ಕುಳಿತಾಗಲೂ, ದಾರಿಯಲ್ಲಿ ನಡೆಯುತ್ತಿರುವಾಗಲೂ, ಮಲಗುತ್ತಿರುವಾಗಲೂ, ಏಳುವಾಗಲೂ ಇದನ್ನು ಸ್ಮರಿಸಬೇಕು” (ಭಾಗ 6, 
ಸೂಕ್ತಗಳು 4-7) 

"ನೀನು ಮಹಾಸ್ಟಾಮಿಯಾದ ನಿನ್ನ ದೇವನ ಮಾತನ್ನು ಮನಃಪೂರ್ವಕವಾಗಿ "ಅಂಗೀಕರಿಸಿ ಇಂದು ನಾನು ನಿನಗೆ ನೀಡುತ್ತಿರುವ 
ಅವನ ಎಲ್ಲ ಆದೇಶಗಳನ್ನು ಎಚ್ಚರಿಕೆಯಿಂದ ಪಾಲಿಸಿದರೆ ದೇವನು ನಿನ್ನನ್ನು ಜಗತ್ತಿನ ಇತರೆಲ್ಲ.ಜನಾಂಗದವರಿಗಿಂತ ಉನ್ನತಗೊಳಿಸುವನು. 
ನೀನು ನಿನ್ನ ಪ್ರಭುವಿನ ಮಾತನ್ನು ಕೇಳಿದರೆ ಈ ಎಲ್ಲ ಸಮೃದ್ಧಿಗಳು ನಿನಗಾಗಿ ಅವಶೀರ್ಣಗೊಂಡು ನಿನಗೆ ಸಿಗುವುವು. ನೀನು 
ನಗರದಲ್ಲೂ ಅನುಗ್ರಹಶಾಲಿಯಾಗುವೆ. ಹೊಲದಲ್ಲೂ ಅನುಗ್ರಹಶಾಲಿ ಎನಿಸುವೆ. ...... ದೇವನು ನಿನ್ನ ಮೇಲೆ ಆಕ್ರಮಣ 
ಮಾಡುವ ನಿಮ್ಮ ಶತ್ರುಗಳನ್ನು ನಿನ್ನ ಮುಂದೆಯೇ ಸೋಲಿಸಿ ಬಿಡುವನು ...... ” (ಬಾಗ-28, ಸೂಕ್ತಗಳು 1-13) 


ಕಾಂಡ-13 


51 


802 ಕುರ್‌ಆನ್‌ ವ್ಯಾಖ್ಯಾನ 


Uh Coe 
( 


೪ 


٠ 


2 020 
ಮತ್ತು ಮೂಸಾ ಹೇಳಿದರು: "ನೀವೂ ಭೂಮಿಯ ಮೇಲೆ ವಾಸಿಸುವವರೆಲ್ಲರೂ ಸತ್ಯನಿಷೇಧಿಗಳಾಗಿ ಬಿಟ್ಟರೂ 
ಅಲ್ಲಾಹನು ನಿರಪೇಕ್ಷನೂ ಸ್ವಯಂ ಸ್ಲುತೃರ್ಹನೂ ಆಗಿದ್ದಾನೆ." ' 


(9-12) ನಿಮಗಿಂತ ಮುಂಚೆ ಗತಿಸಿ ಹೋದ ನೂಹರ ಜನಾಂಗ, ಆದ್‌, ಸಮೂದ್‌ ಮತ್ತು ಅಲ್ಲಾಹನ 
ಹೊರತು ಇನ್ನಾರ ಲೆಕ್ಕಕ್ಕೂ ಸಿಗದ ಅವರ ಬಳಿಕ ಹಲವಾರು ಜನಾಂಗಗಳ ಸಮಾಚಾರಗಳು ನಿಮಗೆ 


Ke 
Vs 
a3 


"ಆದರೆ ನೀನು ಮಹಾ ಸ್ವಾಮಿಯಾದ ನಿನ್ನ ದೇವನ ಮಾತನ್ನು ಕೇಳಿ, ಇಂದಿನ ದಿನ ನಾನು ನಿನಗೆ ಕೊಡುತ್ತಿರುವ ಆಜ್ಞೆಗಳನ್ನೂ 
ಶಾಸನಗಳನ್ನೂ ಜಾಗರೂಕತೆಯಿಂದ ಪಾಲಿಸದೆ ಹೋದರೆ, ಎಲ್ಲ ಪಾಪಗಳು ನಿನ್ನ ಮೇಲಿರುವುವು ಮತ್ತು ನಿನಗೆ ತಗಲುವುವು. 
ನಗರದಲ್ಲೂ ನೀನು ಶಪಿಸಲ್ಪಟ್ಟವನಾಗುವಿ ಹೊಲದಲ್ಲೂ ಶಪಿಸಲ್ಪಟ್ಟವನಾಗುವಿ ನೀನು ಮುಟ್ಟಿದ ಸಕಲ ಕಾರ್ಯಗಳಲ್ಲಿ 
ಧಿಕ್ಕಾರ, ಅಭಿಶಪನ ಮತ್ತು ಅಶಾಂತಿಗಳು ಇಳಿದು ಬರುವುವು ಸಾಂಕ್ರಾಮಿಕ ರೋಗಗಳು ನಿನ್ನನ್ನು ಅಪ್ಪಿಕೊಳ್ಳುವುವು. 
ನಿನ್ನ ತಲೆಯ ಮೇಲ್ಬಾಗದಲ್ಲಿರುವ ಆಕಾಶವು ಹಿತ್ತಾಳೆಯಾಗಿಯೂ ನಿನ್ನ ಪಾದದಡಿಯಲ್ಲಿರುವ ನೆಲ ಕಬ್ಬಿಣವಾಗಿಯೂ ಮಾರ್ಪಡುವುವು 
- ದೇವನು ನಿನಗೆ ನಿನ್ನ ಶತ್ರುಗಳ ಮುಂದೆ ಸೋಲನ್ನು ಕೊಡಿಸುವನು. ನೀನು ಅವರನ್ನು ಎದುರಿಸಲಿಕ್ಕಾಗಿ ಒಂದೇ ದಾರಿಯಿಂದ 
ಹೋಗುವಿ, ಆದರೆ ಅವರ ಮುಂದೆ ಏಳು ದಾರಿಗಳಿಂದ ಪಲಾಯನ ಮಾಡುವಿ ಸ್ತ್ರೀಯೊಂದಿಗೆ ನಿಶ್ಚಿತಾರ್ಥವನ್ನಂತೂ ನೀನು 
ಮಾಡುವಿ. ಆದರೆ ಬೇರೊಬ್ಬನು ಅವಳೊಡನೆ ಸಂಭೋಗ ನಡೆಸುವನು. ನೀನು ಮನೆಕಟ್ಟುವಿ ಆದರೆ ಅದರಲ್ಲಿ ವಾಸಿಸಲಾರೆ. 
ನೀನು ದ್ರಾಕ್ಷಾ ತೋಟಗಳನ್ನು ಬೆಳೆಸುವಿ ಆದರೆ ಅದರ ಫಲಗಳನ್ನು ತಿನ್ನಲಾರೆ. ನಿನ್ನ ಹೋರಿಯು ನಿನ್ನ ಕಣ್ಣ ಮುಂದೆಯೇ 
ಕೊಯ್ಯಲ್ಪಡುವುದು ಹಸಿದವನಾಗಿ, ಬಾಯಾರಿದವನಾಗಿ, ನಗ್ನನಾಗಿ ಮತ್ತು ಎಲ್ಲ ವಸ್ತುಗಳ ಬೇಡಿಕೆಯುಳ್ಳವನಾಗಿ ನೀನು 
ಮಹಾ ಸ್ವಾಮಿಯು ನಿನ್ನ ವಿರುದ್ಧ ಕಳುಹಿಸಿದ ಶತ್ರುಗಳ ಸೇವೆ ಮಾಡುವಿ. ಶತ್ರುವು ನಿನ್ನ ಕೊರಳ ಮೇಲೆ ನೊಗವನ್ನಿಡುವನು. 
ಅದು ನೀನು ನಾಶವಾಗುವವರೆಗೂ ಇರುವುದು .... ಮಹಾ ಸ್ವಾಮಿಯು ನಿನ್ನನ್ನು ಭೂಮಿಯ ಈ ತುದಿಯಿಂದ ಆ ತುದಿಯವರೆಗೂ 
ಸಕಲ ಜನಾಂಗಗಳಲ್ಲಿ ಚದುರಿಸಿ ಬಿಡುವನು." (ಭಾಗ-28, ಸೂಕ್ತಗಳು 15-64) 

13, ಇಲ್ಲಿ ಹ. ಮೂಸಾ(ಅ) ಮತ್ತು ಅವರ ಜನಾಂಗದ ವ್ಯವಹಾರದ ಕಡೆಗೆ ಮಾಡಿರುವ ಈ ಸಂಕ್ಸಿಪ್ತ ಸೂಚನೆಯ |' 
ಉದ್ದೇಶವು, ಅಲ್ಲಾಹನು ಯಾವುದಾದರೂ ಒಂದು ಜನಾಂಗಕ್ಕೆ ಉಪಕಾರ ಮಾಡಿದಾಗ ಅದಕ್ಕೆ ಉತ್ತರವಾಗಿ ಆ ಜನಾಂಗವು ಕೃತಮ್ಲುತೆ 
ತೋರಿಸಿದರೆ ನಿಮ್ಮ ಕಣ್ಣ ಮುಂದೆಯೇ ಬನೀ ಇಸ್ರಾಈಲರು ಅನುಭವಿಸುತ್ತಿರುವಂತಹ ಘೋರ ದುಷ್ಪರಿಣಾಮಗಳನ್ನು 
ಕಾಣಬೇಕಾಗುತ್ತದೆ, ಇನ್ನೇನು ನೀವು ಅಲ್ಲಾಹನ ಅನುಗ್ರಹ ಮತ್ತು ಅವನ ಉಪಕಾರಕ್ಕೆ ಕೃತಪ್ಲುತೆಯ ಉತ್ತರ ಕೊಟ್ಟು ಇದೇ 
ಪರಿಣಾಮವನ್ನು ಕಾಣ ಬಯಸುತ್ತಿರುವಿರೋ ಎಂದು ಮಕ್ಕಾ ವಾಸಿಗಳಿಗೆ ತೋರಿಸುವುದಾಗಿದೆ. 

ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು. ಇಲ್ಲಿ ಅಲ್ಲಾಹನು ತನ್ನ ಅನುಗ್ರಹಗಳನ್ನು ಗೌರವಿಸಬೇಕೆಂದು ಕುರೈಶರೊಡನೆ 
ಅಪೇಕ್ಲಿಸುತ್ತಿರುವುದು ಮುಖ್ಯವಾಗಿ, ತಾನು ಹ. ಮುಹಮ್ಮದ್‌ರನ್ನು(ಸ) ಅವರ ನಡುವೆಯೇ ಜನಿಸುವಂತೆ ಮಾಡಿ, ಅವರ 
ಮುಖಾಂತರ ಭವ್ಯವಾದ ಶಿಕ್ಷಣವೊಂದನ್ನು ಕಳುಹಿಸಿ ತೋರಿದ ಅನುಗ್ರಹವನ್ನು ದೃಷ್ಟಿಯಲ್ಲಿಟ್ಟುಕೊಂಡು "ನನ್ನ ಮಾತನ್ನು 
ಒಪ್ಪಿಕೊಳ್ಳಿರಿ, ಅರಬ್‌ ದೇಶವೂ, ಅರಬೇತರ ಪ್ರದೇಶಗಳೂ ನಿಮಗೆ ಅಧೀನವಾಗುವುವು" ಎಂದು ಪ್ರವಾದಿ(ಸ) ಕುರೈಶರೊಡನೆ 
ಆಗಾಗ ಹೇಳುತ್ತಿದ್ದುದು ಇದೇ ಶಿಕ್ಷಣದ ಕುರಿತಾಗಿತ್ತು. 

14. ಮೂಸಾರ(ಅ) ಉಪನ್ಮಾಸವು ಮೇಲೆ ಮುಗಿಯಿತು. ಈಗ ನೇರವಾಗಿ ಮಕ್ಕಾದ ಸತ್ಕನಿಷೇಧಿಗಳನ್ನುದ್ದೇಶಿಸಿ ಹೇಳಲಾಗುತ್ತಿದೆ. 


ಕಾಂಡ -13 


14. ಇಬ್‌ರಾಹೀಮ್‌ ಃ 803 


7 ط وو 5 2% ے 1 $ 
ನನೆನು ಹುಟು ws‏ 5% 72 2۳2 
,ید کی سجن AL‏ د -£ ےہ ೨3155‏ 
از تو بس AAMT AU Ve‏ اشن 


ے‫ 


PMG SEO 


Ws ಅವರ ' ಸಂದೇಶವಾಹಕರು ಅವರ ಬಳಿಗೆ ಸುಸ್ಪಷ್ಟ ವಿಷಯಗಳನ್ನು ಮತ್ತು ಸುವ್ಯಕ್ತ 
ನಿದರ್ಶನಗಳನ್ನು ತಂದಾಗ ಅವರು ತಮ್ಮ ಕೈಯನ್ನು ಬಾಯೊಳಿಗೆ ಒತ್ತಿಕೊಂಡು" (ಹೀಗೆ) ಹೇಳಿದರು- "ಯಾವ 
ಸಂದೇಶ ಸಹಿತ ನೀವು ಕಳುಹಿಸಲ್ಪಟ್ಟಿರುವಿರೋ ಅದನ್ನು ನಾವು ನಿರಾಕರಿಸುತ್ತೇವೆ ಮತ್ತು ನೀವು ನಮಗೆ 
ಯಾವುದರ ಕರೆ ನೀಡುತ್ತೀರೋ ಅದರ ಬಗ್ಗೆ ನಾವು ತೀವ್ರ ಗೊಂದಲಮಯ ಸಂಶಯಕ್ಕೊಳಗಾಗಿದ್ದೆ. ,جم‎ 
ಅವರ ರಸೂಲರು ಹೇಳಿದರು- "ಆಕಾಶಗಳ ಮತ್ತು ಭೂಮಿಯ ಸೃಷ್ಟಿಕರ್ತನಾದ ಅಲ್ಲಾಹನ ಬಗ್ಗೆ ನಿಮಗೆ 
ಸೆಂಶಯವಿದೆಯೇ?'' ಅವನು ನಿಮ್ಮ ಅಪರಾಧಗಳನ್ನು ಕ್ಷಮಿಸಲಿಕ್ಕಾಗಿ" ಮತ್ತು ನಿಮಗೆ ಒಂದು ನಿಶ್ಚಿತ 
ಅವಧಿಯ ,ತನಕ ಕಾಲಾವಕಾಶ ನೀಡಲಿಕ್ಕಾಗಿ ನಿಮ್ಮನ್ನು ಕರೆಯುತ್ತಿದ್ದಾನೆ."'* ಅವರು (ಹೀಗೆ) ಉತ್ತ: ರಕೊಟ್ಟರು, 


15. ಈ ಪದಗಳನ್ನು ಅರ್ಥೈಸುವುದರಲ್ಲಿ ವ್ಯಾಖ್ಯಾನಕಾರರ ನಡುವೆ ತುಂಬಾ ಭಿನ್ನಾಭಿಪ್ರಾಯಗಳುಂಟಾಗಿವೆ! ಹಲವರು ಹಲವು 
ಅರ್ಥಗಳನ್ನು ಹೇಳಿರುತ್ತಾರೆ. ನಮ್ಮ ದೃಷ್ಟಿಯಲ್ಲಿ ಇದರಿಂದ ಹೊರಡುವ ಅರ್ಥವೂ "ಕಿವಿಗೆ ಕೈ ಇಟ್ಟು ಕೊಂಡರು' ಅಥವಾ 'ಬೆರಳು 
ಕಚ್ಚಿಕೊಂಡರು' ಎಂಬ ನುಡಿಗಳಂತೆಯೇ ಆಗಿದೆ. ಏಕೆಂದರೆ ಅನಂತರದ ನುಡಿಯು ಸ್ಪಷ್ಟವಾಗಿ ನಿರಾಕರಣೆ ಮತ್ತು ಆಶ್ಚರ್ಯದ 
ವಿಷಯಗಳನ್ನು ಒಳಗೊಂಡಿದ್ದು, ಅದರಲ್ಲಿ ಸ್ವಲ್ಪ ಕೋಪ ಭಾವವೂ ಇದೆ. 

16. ಅರ್ಥಾತ್‌- ಮನಸ್ಸಿನ ನೆಮ್ಮದಿಯನ್ನೇ ಕೆಡಿಸಿದಂತಹ ಸಂಶಯ. ಈ ಧರ್ಮಾಹ್ವಾನ ಮೋಳಗಿತೆಂದರೆ ಒಂದು 
ಕೋಲಾಹಲವೇ "ಆಗಿ ಬಿಡುತ್ತದೆ. ಧಿಕ್ಕರಿಸುವವರು ಮತ್ತು ವಿರೋಧಿಸುವವರು ಕೂಡಾ ಸಂಪೂರ್ಣ ಸಂತೃಪ್ತಿಯೊಂದಿಗೆ ಅದನ್ನು 
'ಧಿಕ್ಕರಿಸಲಾಗದ ಹಾಗೂ ವಿರೋಧಿಸಲಾಗದಂತಹ ಪೇಚಾಟದಲ್ಲಿ ಸಿಕ್ಕಿ ಬಿಡುತ್ತಾರೆ. ಅವರು ಎಷ್ಟು ಶಕ್ತಿಯುತವಾಗಿ ಅದನ್ನು 
ನಿರಾಕರಿಸಿದರೂ ಎಷ್ಟು ಬಲವಾಗಿ ವಿರೋಧಿಸಿದರೂ ಆಹ್ವಾನದ ಸತ್ಯತೆ, ಅದರ ಮನಮುಟ್ಟುವ ಆಧಾರ ಪ್ರಮಾಣಗಳು, ಅದರ 
ನಿಖರವಾದ ಮತ್ತು ನಿಷ್ಠಪಟ ಮಾತುಗಳು, ಅದರ ಹೃದಯಸ್ಪರ್ಶಿ ಭಾಷೆ, ಆದರ ಆಹ್ವಾನಕನ ನಿಷ್ಕಳಂಕ ಚಾರಿತ್ರ್ಯ, ಅದರ ಮೇಲೆ 
ವಿಶ್ವಾಸವಿಟ್ಟಿವರ ಜೀವನಗಳಲ್ಲಾದ ಸತ್ಯಾಂತಿ, ಅವರ ಸನ್ನುಡಿಯಂತೆ ಪರಿಶುದ್ಧವಾಗಿರುವ ಅವರ ನಡೆ, ಇವೆಲ್ಲ ಒಟ್ಟು ಸೇರಿ 
ಎಂತಹ ಕಠಿಣ ವಿರೋಧಿಯ ಹೃದಯದಲ್ಲೂ ಒಂದು ತಳಮಳವನ್ನುಂಟು ಮಾಡಿ ಬಿಡುತ್ತವೆ. ಇದು ಸಂದೇಶ ಪ್ರಚಾರದ 
.ಗುಣವಿಶೇಷ. ಸಂದೇಶ ಪ್ರಚಾರಕರಿಗೆ ಕಾಟ ಕೊಡುವವನು ಸ್ವಯಂ ತಾನೂ ಮನಶ್ಯಾಂತಿಯನ್ನು ಕಳೆದುಕೊಳ್ಳುತ್ತಾನೆ. : 

17. ರಸೂಲರು ಹೀಗೆ ಹೇಳಿರುವುದೇಕೆಂದರೆ" - ಎಲ್ಲಾ ಕಾಲಗಳ ಬಹುದೇವ ವಿಶ್ವಾಸಿಗಳೂ ಅಲ್ಲಾಹನ ಅಸ್ತಿತ್ವವನ್ನು 
ನಂಬುತ್ತಿದ್ದರು. ಭೂಮಿ-ಆಕಾಶಗಳ ಒಡೆಯನು 'ಅವನೇ ಎಂಬುದನ್ನೂ ಅವರು ಒಪ್ಪುತ್ತಿದ್ದರು. ಇದೇ ಆಧಾರದಲ್ಲಿ ರಸೂಲರು 'ನಿಮಗೆ 
*ಸಂಶಯವಿರುವುದಾದರೂ ಯಾವ ಬಗ್ಗೆ? ನಾವು ಭೂಮಿ-ಅಕಾಶಗಳ ಸೃಷ್ಟಿಕರ್ತನಾದ ಅಲ್ಲಾಹನೇ ನಿಜವಾಗಿಯೂ ಪೂಜಾರ್ಹನೆಂಬುದರ' 

:ಕಡೆಗಲ್ಲದೆ ನಿಮ್ಮನ್ನು ಬೇರೆ ಯಾವ ಕಡೆಗೆ ಕರೆಯುತ್ತೇವೆ? ಅಲ್ಲಾಹನ ಬಗೆಗೂ ನಿಮಗೆ ಸಂಶಯವಿದೆಯೇ?' ಎಂದಿ. 

18. ನಿಶ್ಚಿತ ಅವಧಿಯೆಂದರೆ ಮರಣ ಕಾಲ ಅಥವಾ ಪುನರುತ್ನಾನ ದಿನವೂ ಆಗಿರಬಹುದು. ಅಲ್ಲಾಹನ ಬಳೆ ಜನಾಂಗಗಳ 
,ಉತ್ಸಾನ ಪತನಗಳ ಕಾಲಾವಧಿಯು ಅವುಗಳ ಸ್ವಭಾವಗಳನ್ನು ಅವಲಂಬಿಸಿ ನಿರ್ಧರಿತವಾಗುತ್ತದೆ. ಒಂದು ಉತ್ತಮ ಜನಾಂಗವು 
"ತನ್ನಲ್ಲಿ ಕೇಡನ್ನುಂಟು ಮಾಡಿಕೊಂಡರೆ ಅದರ ಅವಧಿಯನ್ನು ಕಡಿತಗೊಳಿಸಲಾಗುತ್ತದೆ ಮತ್ತು ಅದನ್ನು ನಾಶಗೊಳಿಸಲಾಗುತ್ತದೆ. 
ಒಂದು ಕೆಟ್ಟು ಹೋದ ಜನಾಂಗವು ಉತ್ತಮ . ಗುಣಗಳೊಂದಿಗೆ ಬದಲಾದರೆ ಅದರ ಅವಧಿಯನ್ನು ಹೆಚ್ಚಿಸಲಾಗುತ್ತದೆ. ' ಇದು 
ಪ್ರಳಯಕಾಲದ ವರೆಗೂ ದೀರ್ಪವಾಗುವ ಸಾಧ್ಯತೆಯಿದೆ. ಅರ್ರಆ್‌ದ್‌ ಅಧ್ಯಾಯದ 11ನೆಯ ಸೂಕ್ತದಲ್ಲಿ "ಕಂದು ಜನಾಂಗವು 
ಸ್ಪತಃ ತಾನೇ ತನ್ನ ಸ್ವಭಾವವನ್ನು: ಬದಲಾಯಿಸಿಕೊಳ್ಳುವ ವರೆಗೂ ಅಲ್ಲಾಹನು ಅದರ ಸ್ವಭಾವವನ್ನು ಬದಲಾಯಿಸುವುಡಿಲ್ಲ.'. "ಎಂದು | 
ಹೇಳಿದ ಮಾತು ಇದೇ ವಿಷಯದ ಕಡೆಗೆ ಸೂಚನೆಯಾಗಿದೆ. 


ಕಾಂಡ-13 


804 ಕುರ್‌ಆನ್‌ ವ್ಯಾಖ್ಯಾನ 


TUused sd 
ہے ٣۳ل مود ہے مہ سر سو او سے‎ 
مَااِذَيْتمُوْنَا'وَعَی)| ما زسم‎ & 


SGC |‏ دے لا 
OLA pd‏ 


ಸ 


"ನೀವು ನಮ್ಮ ಹಾಗಿರುವ ಮನುಷ್ಯರಲ್ಲದೆ ಇನ್ನೇನೂ ಅಲ್ಲ.” ನಮ್ಮ ಪೂರ್ವಜರಿಂದಲೇ ಆರಾಧಿಸುತ್ತಾ 
ಬಂದಿರುವವುಗಳ ದಾಸ್ಕ-ಆರಾಧನೆಯಿಂದ ನೀವು ನಮ್ಮನ್ನು ತಡೆಯಲಿಚ್ಛಿಸುತ್ತೀರಿ. ಹಾಗಿದ್ದರೆ ಸುವ್ಯಕ್ತ ಆಧಾರ 
ಪ್ರಮಾಣ ತನ್ನಿರಿ." ಅವರ ರಸೂಲರು ಅವರೊಡನೆ ಹೇಳಿದರು; "ನಿಜಕ್ಕೂ ನಾವು ನಿಮ್ಮಂತಹ ಮನುಷ್ಯರೇ 
ವಿನಾ ಇನ್ನೇನೂ ಅಲ್ಲ. ಆದರೆ ಅಲ್ಲಾಹನು ತನ್ನ ದಾಸರ ಪೈಕಿ ತನಗಿಷ್ಟ ಬಂದವರನ್ನು ಅನುಗ್ರಹಿಸುತ್ತಾನೆ" 
ಮತ್ತು ನಿಮಗೇನಾದರೂ ಆಧಾರ ಪ್ರಮಾಣ ತರುವುದು ನಮ್ಮ ಅಧಿಕಾರದಲ್ಲಿಲ್ಲ. ಆಧಾರ ಪ್ರಮಾಣ ಅಲ್ಲಾಹನ 
ಅನುಜ್ಞೆಯಿಂದಲೇ ಬರಬಲ್ಲುದು ಮತ್ತು ಸತ್ಯವಿಶ್ವಾಸಿಗಳು ಅಲ್ಲಾಹನ ಮೇಲೆಯೇ ಭರವಸೆ ಇಡಬೇಕು. ನಮ್ಮ 


ಜೀವನ ಮಾರ್ಗಗಳಲ್ಲಿ ಅಲ್ಲಾಹ್‌ ನಮಗೆ ಮಾರ್ಗದರ್ಶನ ಮಾಡಿರುವಾಗ ನಾವು ಅವನ ಮೇಲೆ ಏಕೆ ಭರವಸೆ 
ಇಡಬಾರದು. ನೀವು ನಮಗೆ ಕೊಡುವಂತಹ ಹಿಂಸೆಗಳನ್ನು ನಾವು ಸಹಿಸಿಕೊಳ್ಳುವೆವು. ಭರವಸೆಯಿಡುವವರ 
ಭರವಸೆಯು ಅಲ್ಲಾಹನ ಮೇಲೆಯೇ ಇರಬೇಕು. 

(13-17) ಕೊನೆಗೆ ಸತ್ಯನಿಷೇಧಿಗಳು ತಮ್ಮ ಸಂದೇಶವಾಹಕರೊಡನೆ, "ನೀವು ನಮ್ಮ ಜಾತಿಗೆ ಮರಳಿ 


19. ಅವರ ಮಾತಿನ ತಾತ್ಸರ್ಯನೇನಾಗಿತ್ತೆಂದರೆ- ನೀವು ಎಲ್ಲ ವಿಧಗಳಿಂದಲೂ ನಮ್ಮ ಹಾಗಿರುವ ಮನುಷ್ಯರಾಗಿಯೇ 
ತೋರುತ್ತಿರುವಿರಿ. ತಿನ್ನುತ್ತೀರಿ, ಕುಡಿಯುತ್ತೀರಿ, ಮಲಗುತ್ತೀರಿ, ಹೆಂಡತಿ ಮಕ್ಕಳಿರುವವರಾಗಿದ್ದೀರಿ, ಹಸಿವೆ, ಬಾಯಾರಿಕೆ, ರೋಗ, 
ಸಂಕಷ್ಟ, ಶೀತ, ಉಷ್ಣ ಮೊದಲಾದ ಸಕಲ ಮಾನವ ದೌರ್ಬಲ್ಕಗಳೆಲ್ಲೂ ನಮ್ಮನ್ನು ಹೋಲುತ್ತೀರಿ. ನೀವು ದೇವ ಸಾಮೂೊಪ್ಕ 
ಹೊಂದಿದವರೆಂದೂ ಅಲ್ಲಾಹನು ನಿಮ್ಮೊಡನೆ ಮಾತಾಡುತ್ತಾನೆ ಮತ್ತು ದೇವಚರರು ನಿಮ್ಮ ಬಳಿಗೆ ಬರುತ್ತಾರೆಂದೂ ನಾವು 
ತಿಳಿಯಬೇಕೆಂದಾದರೆ ನಿಮ್ಮಲ್ಲೇನೂ ಅಂಥ ಅಸಾಮಾನ್ಯ ವಿಷಯ ನಮಗೆ ತೋರುಬ್ರದಿಲ್ಲವಲ್ಲ! 

20. ಅರ್ಥಾತ್‌- ನಿಜಕ್ಕೂ ಅಲ್ಲಾಹನು ನಿಮ್ಮನ್ನು ಕಳುಹಿಸಿದ್ದಾನೆ ಮತ್ತು ನೀವು ತಂದಿರುವ ವಾಣಿಯು ದೇವವಾಣಿಯೇ 
ಆಗಿದೆ ಎಂದು ನಮಗೆ ಖಚಿತವಾಗಲು ನಮ್ಮ ಕಣ್ಣಿಗೆ ಕಾಣಿಸುವ ಮತ್ತು ಮುಟ್ಟಿ ತಿಳಿಯುವಂತಹ ಯಾವುದಾದರೊಂದು ಪುರಾವೆ. 

21. ಅರ್ಥಾತ್‌- ನಾವಂತು ಮನುಷ್ಯರೇ ಆಗಿದ್ದೇವೆ. ಆದರೆ ಸತ್ಯಜ್ಞಾನ ಮತ್ತು ಪೂರ್ಣ ದಿವ್ಯದೃಪ್ಟಿಯನ್ನು ದಯಪಾಲಿಸಲಿಕ್ಕಾಗಿ 
ಅಲ್ಲಾಹನು ನಿಮ್ಮೊಳಗಿಂದ ನಮ್ಮನ್ನೇ ಆಯ್ಕೆ ಮಾಡಿದ್ದಾನೆ. ಇದರಲ್ಲಿ ಸಾಧನೆಯೇನೂ ಇಲ್ಲ. ಇದು ಅಲ್ಲಾಹನ ಅಧಿಕಾರದ 
ವಷಯ. ಅವನು ತನ್ನ ದಾಸರ ಪೈಕಿ ಯಾರಿಗೂ ಏನನ್ನೂ ಕೊಡಬಲ್ಲನು. ನಮ್ಮ ಬಳಿಗೆ ಬಂದಿರುವುದನ್ನು ನಿಮಗೆ 
ಕಳುಹಿಸಿಕೊಡಬೇಕೆಂದು ಹೇಳಲು ನಾವು ಶಕ್ತರಲ್ಲ. ನಮಗೆ ಆವಿಷ್ಕಾರಗೊಂಡ ಪರಮಾರ್ಥಗಳ ಬಗ್ಗೆ ಕಣ್ಣು ಮುಚ್ಛಿಕೊಳ್ಳಲಿಕ್ಕೂ 
ನಮ್ಮಿಂದಾಗದು. 


ಕಾಂಡ-13 


14. ಇಬ್‌ರಾಹೀಮ್‌ - 805 


ارت 


7 ಸಲ 3 1 uf LA ےء ےتید‎ 1 
یت وَوِن‎ NHS 


43 MS MCI SNES oS ایہم‎ 


ಬರಬೇಕು? ಇಲ್ಲವೇ ನಾವು ನಿಮ್ಮನ್ನು ನಮ್ಮ ನಾಡಿನಿಂದ ಹೊರಕ್ಕಟ್ಟಿ ಬಿಡುವೆವು” ಎಂದರು. ಆಗ ಅವರ 
ಪ್ರಭು ಅವರ ಮೇಲೆ, 'ದಿವ್ಮವಾಣಿ' ಕಳುಹಿಸಿದನು -"ನಾವು ಈ ಬಸನ ನಾಶಗೊಳಿಸುವೆವು- ಮತ್ತು 
ಆ ಬಳಿಕ ನಿಮ್ಮನ್ನು ಭೂಮಿಯಲ್ಲಿ ನೆಲೆಗೊಳಿಸುವೆವು.೫ ಇದು ನನ್ನ ಸನ್ನಿಧಿಯಲ್ಲಿ ನಡೆಯಲಿರುವ 
ವಿಚಾರಣೆಯ ಭಯವಿರಿಸಿಕೊಂಡವನಿಗೆ ಹಾಗೂ ನನ್ನ ಎಚ್ಚರಿಕೆಗೆ ಹೆದರುವವನಿಗೆ ಇರುವ ಬಹುಮಾನ," 
ಅವರು ತೀರ್ಮಾನ ಬಯಸಿದ್ದರು. (ಅವರ ತೀರ್ಮಾನ ಹೀಗಾಯಿತು). ಪ್ರತಿಯೊಬ್ಬ ಮದೋನ್ಮತ್ತ 
ಸತ್ಕನಿಷೇಧಿಯು ಶಿಕ್ಸಿಸಲ್ಪಟ್ಟನು.? ಆ ನಂತರ ಮುಂದೆ ಅವನಿಗೆ 'ನರಕ' ಇದೆ. ಅಲ್ಲಿ ಅವನಿಗೆ ಕೀವು ಮಿಶ್ರಿತ 
ರಕ್ತದಂತಹ ನೀರನ್ನು ಕುಡಿಯಲು ಕೊಡಲಾಗುವುದು. ಅದನ್ನು ಅವನು ಬಹಳ ಪ್ರಯಾಸ ಪೂರ್ವಕ 
ಗಂಟಲಿನಿಂದ ಇಳಿಸಲು ಪ್ರಯತಶ್ನಿಸುವನು ಮತ್ತು ಅತ್ಯಂತ ಕಷ್ಪದಿಂದಲೇ ಇಳಿಸಬಲ್ಲನು. ಮೃತ್ಯು ಎಲ್ಲ 
ಕಡೆಗಳಿಂದಲೂ ಅವನನ್ನು ಆವರಿಸಿರುವುದು. ಆದರೆ ಅವನು ಸಾಯಲಾರ. ಮುಂದೆ ಒಂದು ಘೋರ 
ಯಾತನೆಯು ಅವನಿಗೆ ಪ್ರಾಣಕಂಟಕವಾಗಿರುವುದು. 


22. ಪ್ರವಾದಿಗಳಿಗೆ ಪ್ರವಾದಿತ್ವ ಪ್ರಾಪ್ರವಾಗುವುದಕ್ಕೆ ಮುಂಚೆ ಅವರು ತಮ್ಮ ಪಥಬ್ರಷ್ಟ ಜನಾಂಗದ ಜಾಶಿಗೆ ಸೇರಿರುತ್ತಿದ್ದರೆಂದು 
ಇದರ ಅರ್ಥವಲ್ಲ. ಪ್ರವಾದಿತ್ವಕ್ಕೆ ಮುಂಚೆ ಅವರು ಒಂದು ತರದ ಮೌನಾವಸ್ಥೆಯ ಜೀವನ ನಡೆಸುತ್ತಿದ್ದರು. ಯಾವುದೇ ಧರ್ಮದ 
ಪ್ರಚಾರವನ್ನೂ ಮಾಡುತ್ತಿರಲಿಲ್ಲ ಮತ್ತು ಪ್ರಚಲಿತ ಮತಗಳನ್ನು ಖಂಡಿಸುತ್ತಿರಲಿಲ್ಲ. ಆದುದರಿಂದ ಅವರ ಜನಾಂಗವು ಅವರನ್ನು 
ತಮ್ಮ ಮತದವರು ಎಂದೇ ತಿಳಿದುಕೊಳ್ಳುತ್ತಿತ್ತು. ಆದ್ದರಿಂದಲೇ ಪ್ರವಾದಿತ್ವದ ಕಾರ್ಯ ಆರಂಭವಾದ ಬಳಿಕ ಅವರು ತಮ್ಮ 
ಪೂರ್ವಜರ ಮತದಿಂದ ಭ್ರಷ್ಟರಾಗಿದ್ದಾರೆಂದು ಅವರ ಮೇಲೆ ಅಪವಾದ ಹೊರಿಸಲಾಗುತ್ತಿತ್ತು. ವಸ್ತುತಃ ಅವರು ಮತಭ್ರಪ್ಪರೆಂಬ 
ಅಪಾದನೆ ಅವರಿಗೆ ಅನ್ವಯವಾಗುವುದು ಅವರು ಪ್ರವಾದಿತ್ವಕ್ಕೆ ಮುಂಚೆ ಬಹುದೇವ ವಿಶ್ವಾಸಿಗಳ ಯಾವುದಾದರೂ ಮತದಲ್ಲಿ 
ಸೇರಿಕೊಂಡಿದ್ದರೆ ತಾನೇ? 

23. ಅರ್ಥಾತ್‌- ಹೆದರಬೇಡಿರಿ, ನೀವು ದೇಶದಲ್ಲಿ! ಸಾನ ಇವರು ಹೇಳುತ್ತಾರೆ. ಆದರೆ ಇವರು ಈ 
ಭೂಭಾಗದಲ್ಲಿರಲಾರರೆಂದು ನಾವು ಹೇಳುತ್ತೇವೆ. ಇನ್ನು, ಯಾರು ನಿಮ್ಮ ಮೇಲೆ ವಿಶ್ವಾಸವಿಡುವನೋ ಅವನು ಮಾತ್ರ ಇಲ್ಲಿರುವನು. 

24. ಇಲ್ಲಿ ಐತಿಹಾಸಿಕ ವಿವರಣೆಯ ಮರೆಯಲ್ಲಿ ಸತ್ಯ 000 ಪ್ರವಾದಿವರ್ಯರೊಂದಿಗೆ(ಸ) ಆಡುತ್ತಿದ್ದ ಮಾತುಗಳಿಗೆ 
ಉತ್ತರ ಕೊಡಲಾಗುತ್ತಿದೆ ಎಂಬುದನ್ನು ಗಮನಿಸಬೇಕು. ಇಲ್ಲಿ ಮೇಲ್ನೋಟಕ್ಕೆ ಗತ ಪ್ರವಾದಿಗಳ ಮತ್ತು ಅವರ ಜನಾಂಗಗಳ 
ವೃತ್ತಾಂತವನ್ನು ಪ್ರಸ್ತಾಪಿಸಲಾಗಿದ್ದರೂ ಇದರಲ್ಲಿರುವ ವಿಷಯಗಳೆಲ್ಲಾ ಈ ಅಧ್ಯಾಯ ಅವತೀರ್ಣಗೊಳ್ಳುತ್ತಿದ್ದಾಗ ಇದ್ದ ಪರಿಸ್ಥಿತಿಗೆ 
ಸರಿಯಾಗಿ ಅನ್ವಯಿಸುತ್ತವೆ. ಇಲ್ಲಿ ಮಕ್ಕಾದ ಮುಶ್ರಿಕರಿಗೆ ಮಾತ್ರವಲ್ಲ; ಅಖಿಲ ಅರಬ್‌ ದೇಶದ ಸಮಸ್ತ ಮುಶ್ರಿಕರಿಗೆ ನಿಮ್ಮ 
ಭವಿಷ್ಕವು ಹ. ಮುಹಮ್ಮದ್‌ರ(ಸ) ಆಹ್ವಾನದ ಬಗ್ಗೆ ನೀವಿರಿಸಿಕೊಳ್ಳುವ ಧೋರಣೆಯನ್ನು ಅವಲಂಬಿಸಿದೆ. ಅವರ ಆಹ್ವಾನವನ್ನು 
ಸ್ವೀಕರಿಸಿದರೆ ನೀವು ಅರಬ್‌ ದೇಶದಲ್ಲಿ ಉಳಿಯುವಿರಿ. ಅದನ್ನು ನೀವು ನಿರಾಕರಿಸಿದರೆ, ಹೇಳೆ ಹೆಸರಿಲ್ಲದಂತೆ, ಅಳಿದು ಹೋಗುವಿರಿ. 
ಐತಿಹಾಸಿಕ ಘಟನೆಗಳು ಇದನ್ನೇ ಸಾಬೀತು ಪಡಿಸಿವೆ ಎಂದು ಸುಸ್ಪಷ್ಟವಾಗಿ ಎಚ್ಚರಿಕೆ ನೀಡಲಾಗಿದೆ. ಈ ಭವಿಷ್ಯೋಕ್ತಿಯ ಅನಂತರ 
15 ವರ್ಷಗಳು ಕಳೆಯುವುದಕ್ಕೆ ಮುಂಚೆ ಅರಬ್‌ ಭೂಭಾಗದಲ್ಲಿ ಒಬ್ಬನೇ ಒಬ್ಬ ಮುಶ್ರಿಕನೂ ಉಳಿಯದಂತಾಯಿತು. 


ಕಾಂಡ-13 


kL Wa 


7 
سر 
, 


¢ £ 000 
CASS 7 ِعَرِيْزْہ‎ A 

(18-20) ತಮ್ಮ ಪ್ರಭುವನ್ನು ನಿಷೇಧಿಸಿದವರ ಕರ್ಮಗಳ ಉದಾಹರಣೆಯು ಒಂದು ಬಿರುಗಾಳಿಯ ದಿನದ 
ಚಂಡಮಾರುತವು ಹಾರಿಸಿದ ಬೂದಿಯಂತಿದೆ. ಅವರು ತಮ್ಮ ಸಂಪಾದನೆಗೆ ಯಾವ ಪ್ರತಿಫಲವನ್ನೂ 
ಪಡೆಯಲಾರರು. ಇದೇ ಪ್ರಥಮ ದರ್ಜೆಯ ಪಥಬ್ರಷ್ಟತೆ. ಅಲ್ಲಾಹನು ಭೂಮಿ-ಆಕಾಶಗಳ ಸೃಷ್ಟಿಯನ್ನು 
ಸತ್ಯಪೂರ್ಣವಾಗಿ ನೆಲೆ ನಿಲ್ಲಿಸಿರುವುದನ್ನು ನೀವು ಕಾಣುವುದಿಲ್ಲವೇ? ಅವನು ಇಚ್ಛಿಸಿದರೆ ನಿಮ್ಮನ್ನು ಅಳಿಸಿ 
ಒಂದು ಹೊಸ ಸೃಷ್ಟಿಯನ್ನು ನಿಮ್ಮ ಸ್ಥಾನದಲ್ಲಿ ತರಬಲ್ಲನು. ಹೀಗೆ ಮಾಡಲು ಅವನಿಗೇನೂ ಪ್ರಯಾಸವಿಲ್ಲ."' 


25. ಅರ್ಥಾತ್‌- ತಮ್ಮ ಪ್ರಭುವಿನೊಡನೆ ದ್ರೋಹ, ಅಪ್ರಾಮಾಣಿಕತೆ, ಸ್ವಚ್ಛಂದತೆ, ಅವಿಧೇಯತೆ, ಉದ್ದಟತನಗಳಂತಹ 
ನಿಲುಮೆಯನ್ನಿರಿಸಿಕೊಂಡು ಪ್ರವಾದಿಗಳು ತಂದ ಸಂದೇಶದ ಅನುಸರಣೆಯನ್ನೂ ಉಪಾಸನಾ ಮಾರ್ಗವನ್ನೂ ನಿರಾಕರಿಸಿದವರ 
ಜೀವನದ ಸಂಪೂರ್ಣ ಸಾಢನೆಗಳೆಲ್ಲಾ ಬೂದಿಯ ರಾಶಿಯಂತೆ ವ್ಯರ್ಥ ಹಾಗೂ ಅರ್ಥಹೀನವಾಗಿ ಬಿಡುವುವು. ಒಂದು ರಾಶಿಯಲ್ಲಿ 
ದೀರ್ಫುಕಾಲದಿಂದ ಬೂದಿಯು ಜಮೆ ಆಗುತ್ತಾ ಕೊನೆಗೊಂದು ದೊಡ್ಡ ದಿನ್ನೆಯಾಗಿ ಬೆಳೆದಿದ್ದರೂ ಒಂದೇ ಬಿರುಗಾಳಿಯಿಂದ ಅದರ 
ಪ್ರತಿಯೊಂದು ಕಣವೂ ಚದುರಿ ಹೋಗುವುದು. ಅವರ ಕಣ್ಣು ಕಟ್ಟುವಂತಶಹ ಸಂಸ್ಕೃತಿ, ಅವರ ಶ್ರೇಷ್ಠ ನಾಗರಿಕತೆ, ಅವರ 
ವಿಸ್ಮಯಕಾರಿ ಕೈಗಾರಿಕೆಗಳು, ಅವರ ಪ್ರಬಲ ಸಾಮ್ರಾಜ್ಯಗಳು, ಅವರ ಭವ್ಯ ವಿಶ್ವವಿದ್ಯಾನಿಲಯಗಳು, ಅವರ ಶಿಕ್ಷಣ ಕಲೆಗಳು 
ಮತ್ತು ಸಾಹಿತ್ಯ ಭಂಡಾರಗಳು ಹೆಚ್ಚೆ 8ء‎ ಅವರು ಅಭಿಮಾನ ಪಡುತ್ತಿದ್ದ ಅವರ ಆರಾಧನೆಗಳೂ ಆಡಂಬರದ ಪುಣ್ಮ ಕಾರ್ಯಗಳೂ 
ದಾಸ-ಧರ್ಮಗಳು ಎಲ್ಲವೂ ಬೂದಿಯ ಈ ರಾಶಿಯಂತೆಯೇ ಆಗುವುದು." "ಅದನ್ನು ಪ್ರಳಯದ ಚಂಡಮಾರುತವು ಹಾರಿಸಿ ಬಿಡುವುದು. 
ಪರಲೋಕದಲ್ಲಿ ಅಲ್ಲಾಹನ ತ್ರಾಸಿನಲ್ಲಿಟ್ಟು ಭಾರ ನೋಡಲು ಯೋಗ್ಯವಾದುದೇನೂ ಅದರಲ್ಲಿ ಉಳಿದಿರಲಾರದು. 

26, ಇದು ಮೇಲಿನ ವಾದಕ್ಕಿರುವ ಆಧಾರ ಪ್ರಮಾಣ. ತಾತ್ಸರ್ಯವೇನೆಂದರೆ - ಇದನ್ನು ಕೇಳಿದಾಗ ನಿಮಗೆ ಆಶ್ಚರ್ಯವಾಗುವುದೇಕೆ? 
ಭೂಮಿ-ಅಕಾಶಗಳಲ್ಲಿ ಸಂಸ್ಥಾಪಿಸಲ್ಪಟ್ಟಿರುವ ಈ ಅಗಾಧವಾದ ಸೃಷ್ಟಿ ಕಾರ್ಯಾಗಾರವು ಸತ್ಯದ ಮೇಲೆ ನೆಲೆ ನಿಂತಿದೆಯೇ ಹೊರತು 
ಮಿಥ್ಯದ ಮೇಲಲ್ಲ ಎಂಬುದನ್ನು ನೀವು ನೋಡುವುದಿಲ್ಲವೇ? ಇಲ್ಲಿ ವಾಸ್ತವಿಕತೆಯನ್ನು ಆಧರಿಸಿರದ ಹಾಗೂ ಕೇವಲ ನಿರಾಧಾರ 
ಕಲ್ಪನೆ ಮತ್ತು ಊಹೆಗಳನ್ನಾಧರಿಸಿರುವ ವಿಷಯಕ್ಕೆ ಭದ್ರತೆ ಇರುವುದಿಲ್ಲ. ಅದಕ್ಕೆ ಸ್ಲಿರವಾಗಿ ನೆಲೆ ನಿಲ್ಲುವುದಕ್ಕೆ ಅವಕಾಶವಿಲ್ಲ. 
ಅದರ ಭರವಸೆಯಲ್ಲಿ ಕಾರ್ಯವೆಸಗುವವನು ತನ್ನ ಭರವಸೆಯಲ್ಲಿ ವಿಜಯ ಹೊಂದಲಾರ. ನೀರಿನ ಮೇಲೆ ಚಿತ್ರ ಬರೆದು ಅದು 
ಉಳಿದಿರುವುದೆಂದೂ, ಮರಳ ಮೇಲೆ ಮಹಲನ್ನು ನಿರ್ಮಿಸಿ ಅದು ಶಾಶ್ವತವಾಗಿ ನಿಲ್ಲುವುದೆಂದೂ ಭಾವಿಸುವವನ .ಆಶೆ 
ನೆರವೇರಲಾರದು. ಏಕೆಂದರೆ ನೀರು ಚಿತ್ರವನ್ನು ಸ್ವೀಕರಿಸುವ ಸ್ಥಿತಿಯಲ್ಲಿಲ್ಲ. ಮರಳು ಬಲವಾದ ಕಟ್ಟಡಗಳಿಗೆ ಆಧಾರವಾಗತಕ್ಕ 
ಸಿತಿ ಹೊಂದಿಲ್ಲ. ಆದುದರಿಂದ ಸತ್ಯ ಹಾಗೂ ಪರಮಾರ್ಥವನ್ನು ಕಡೆಗಣಿಸಿ ಮಿಥ್ಮದ ಭರವಸೆಯ ಆಧಾರದ ಮೇಲೆ ತನ್ನ ಕರ್ಮಗಳ 
ಅಸ್ತಿವಾರವಿರಿಸುವವನು 01ھ‎ ಇದು ನಿಮಗೆ ಅರ್ಥವಾಗುವುದೆಂದಾದರೆ ಅಲ್ಲಾಹನ ಈ ಜಗತ್ತಿನಲ್ಲಿ ಅವನ 
ದಾಸ್ಯ-ಆರಾಧನೆ ಹಾಗೂ ದಾಸ್ಕ-ಅನುಸರಣೆಯಿಂದ ಮುಕ್ತನಾಗಿ ಕಾರ್ಯವೆಸಗುವವನ ಅಥವಾ ಅಲ್ಲಾಹನ ಹೊರತು ವಾಸ್ತವದಲ್ಲಿ 
ದೇವತ್ವವೇನೂ ಇಲ್ಲದ ಇನ್ನಿತರರ ದೇವತ್ವವನ್ನು ಒಪ್ಪಕೊಂಡು ಜೀವನ ಸಾಗಿಸುವವನ ಸಂಪೂರ್ಣ ಕರ್ಮಗಳು ನಶಿಸಿ ಹೋಗುವುವು 
ಎಂಬ ವಿಷಯದಲ್ಲಿ ನಿಮಗೆ ಅಶ್ಚರ್ಯವಾಗುವುದು ಹೇಗೆ? ಮಾನವನು ಇಲ್ಲಿ ಸ್ವತಂತ್ರ ಜೀವಿ ಎಂಬುದಾಗಲಿ ಅಲ್ಲಾಹನ ಹೊರತು 
ಇತ್ತರರ ದಾಸನೆಂಬುದಾಗಲಿ ವಾಸ್ತ್ರವಿಕತೆಯಲ್ಲ. ಹೀಗಿರುವಾಗ ಈ ಅಸತ್ಯ ಹಾಗೂ ಅವಾಸ್ತವಿಕತೆಯ ಮೇಲೆ ತನ್ನ ಆಚಾರ ವಿಚಾರಗಳ 
ಅಸ್ಲಿವಾರವಿರಿಸುವ ಮನುಷ್ಯನು ನಿಮ್ಮ ಅಭಿಪ್ರಾಯದಲ್ಲಿ ನೀರ ಮೇಲೆ ಚತ್ರ ಬರೆಯುವ ಮೂರನ ಫಲಿತಾಂಶದ ಹೊರತು 
ಇನ್ನಾವ ಫಲಿತಾಂಶವನ್ನು ಕಾಣಬೇಕೆಂದು ತಾನೇ ನೀವು ನಿರೀಕ್ಷಿಸುತ್ತೀರಿ? ' 

27. ವಾದಕ್ಕೆ ಆಧಾರವನ್ನು ಮುಂದಿಟ್ಟ ಬಳಿಕ ತಕ್ಷಣವೇ ಈ ಮಾತನ್ನು ಉಪದೇಶದ ರೂಪದಲ್ಲಿ ಹೇಳಲಾಗಿದೆ. 


ಕಾಂಡ -13 


6 ೫ ہد‎ ಸಿಂ ب26‎ 5% HUA 7 
اٹم‎ pa " 


ಸಂಧಿ‏ و متا 
PN 2 0‏ ک1 ام »೨%‏ 1 2 ,3 
دو وہ 3 Sas ELS IG‏ بت ےئ 
CDESC OES‏ 


(21) ಇವರೆಲ್ಲರೂ ಒಟ್ಟಾಗಿ ಅಲ್ಲಾಹನ ಮುಂದೆ ಪ್ರತ್ಯಕ್ಟರಾಗುವಾಗ್‌್‌ ಈ ಲೋಕದಲ್ಲಿ ಅಶಕ್ತ 
ರಾಗಿದ್ದವರು ಅಹಂಭಾವಿಗಳಾಗಿದ್ದವರೊಡನೆ, "ಭೂಲೋಕದಲ್ಲಿ ನಾವು ನಿಮಗೆ ಅಧೀನರಾಗಿದ್ದೆವು. ಈಗ ನೀವು 
ನಮ್ಮನ್ನು ಅಲ್ಲಾಹನ ಶಿಕ್ಷೆಯಿಂದ ರಕ್ಷಿಸಲಿಕ್ಕಾಗಿಯೂ ಏನಾದರೂ ಮಾಡಬಲ್ಲಿರಾ?" ಎಂದು ಕೇಳುವರು. 
(ಅದಕ್ಕೆ) ಅವರು (ಹೀಗೆ) ಉತ್ತರ ಕೊಡುವರು: "ಅಲ್ಲಾಹನು ನಮಗೆ ಮೋಕ್ಸದ ದಾರಿಯನ್ನು ತೋರಿಸಿ 
ಕೊಡುತ್ತಿದ್ದರೆ ನಾವು ನಿಮಗೂ ಅದನ್ನು ಖಂಡಿತ ತೋರಿಸಿ ಕೊಡುತ್ತಿದ್ದೆವು. ಈಗ ನಾವು ಪ್ರಲಾಪಿಸಿದರೂ 


ಸಹಿಸಿಕೊಂಡರೂ (ಪರಿಣಾಮ) ಒಂದೇ. ಹೇಗಿದ್ದರೂ ನಮಗೆ ರಕ್ಷಣೆಯ ಯಾವ ದಾರಿಯೂ ಇಲ್ಲ." 


ಅದರೊಂದಿಗೇ ಮೇಲೆ ಹೇಳಿದ ಖಂಡತುಂಡ ಮಾತುಗಳನ್ನು ಕೇಳಿದಾಗ ಮನುಷ್ಯನ ಮನಸ್ಸಿನಲ್ಲಿ ಉದ್ಭವಿಸಬಹುದಾದ ಒಂದು 
ಸಂಶಯದ ನಿವಾರಣೆಯೂ ಇದರಲ್ಲಿದೆ. ಈ ಸೂಕ್ತಗಳಲ್ಲಿ ಹೇಳಿರುವ ಮಾತು ನಿಜವೆಂದಾದರೆ ಪ್ರತಿಯೊಬ್ಬ ಮಿಥ್ಯಾರಾಧಕನೂ 
ದುಷ್ಕರ್ಮಿಯೂ ನಾಶವಾಗುವುದಿಲ್ಲವೇಕೆ? ಎಂದು ಒಬ್ಬನು ಕೇಳೆಬಹುದು. ಇದಕ್ಕೆ ಉತ್ತರವೇನೆಂದರೆ - ಓ ತಿಳಿಗೇಡಿಯೇ, 
ಅವನನ್ನು ನಾಶ ಮಾಡಿಬಿಡುವುದು ಅಲ್ಲಾಹನಿಗೇನೂ ಅಸಾಧ್ಯವಾದುದೆಂದು ಭಾವಿಸಿರುವೆಯಾ? ಅಥವಾ ಅಲ್ಲಾಹನಿಗೆ ಅವನೊಂದಿಗೆ 
ಸಂಬಂಧವೇನಾದರೂ ಇದ್ದ ಕಾರಣದಿಂದ ಬೇರೆ ದಾರಿಗಾಣದೆ ಸ್ವಜನ ಪಕ್ಸಪಾತದಿಂದಾಗಿ ಅವನ ದುಷ್ಕರ್ಮಗಳ ಹೊರತಾಗಿಯೂ 
ಅವನನ್ನು ಬಿಟ್ಟಿರುವನೆಂದು ಭಾವಿಸಿದೆಯಾ? ಹಾಗಲ್ಲವೆಂಬುದು ನಿನಗೆ ಸ್ವತಃ ತಿಳಿದಿದೆ. ಒಂದು ಮಿಥ್ಯಾರಾಧಕ ಮತ್ತು ದುಷ್ಕರ್ಮಿ 
ಜನಾಂಗವು ಸದಾ ಉಚ್ಛಾಟಿಸಲ್ಪಡುವ ಅಪಾಯದಲ್ಲಿರುತ್ತದೆ. ಅದನ್ನು ಯಾವ ಕ್ಷಣದಲ್ಲೂ ಉಚ್ಚಾಟಿಸಿ ಅದರ ಸ್ವಾನದಲ್ಲಿ 
ಬೇರೊಂದು ಜನಾಂಗಕ್ಕೆ ಅವಕಾಶ ನೀಡಬಹುದಾಗಿದೆ ಎಂಬುದನ್ನು ನೀನು ಸ್ವಯರಿ ತಿಳಿದಿರಬೇಕು. ಈ ಅಪಾಯವು ಕಾರ್ಯತಃ 
ಪ್ರಕಟವಾಗಲು ತಡವಾಗುತ್ತಿರುವುದನ್ನು ಕಂಡು ಅಪಾಯವೇ ಇಲ್ಲವೆಂಬ ಗುಂಗಿನಲ್ಲಿರಬಾರದು. ಸಿಕ್ಕಿದ ಕಾಲಾವಕಾಶದ ಪ್ರಶಿಯೊಂದು 
ಕ್ಷಣವನ್ನು ವರಪ್ರಸಾದವೆಂದು ತಿಳಿದುಕೊಂಡು ತನ್ನ ಆಚಾರ ವಿಚಾರಗಳನ್ನೂ ಆದಷ್ಟು ಬೇಗನೇ ತಿದ್ದಿಕೋ. 

28. ವಸ್ತುತಃ ದಾಸರು ಪ್ರತಿಕ್ಷಣಕ್ಕೂ ತನ್ನ ಪ್ರಭುವಿನ ಮುಂದೆ ಪ್ರತ್ಯಕ್ಷವಾಗಿಯೇ ಇದ್ದಾರೆ. ಆದರೆ ಪರಲೋಕದಲ್ಲಿ 
ಹಾಜರಿಯ ದಿನ ಅವರೆಲ್ಲರೂ ಅಲ್ಲಾಹನ ನ್ಯಾಯಾಲಯದಲ್ಲಿ ಹಾಜರಾಗುವಾಗ ಸರ್ವೋನ್ನತ ಪರಮಾಧಿಕಾರಿಯೂ ನಿರ್ಣಾಯಕ 
ದಿನದ ಅಧಿಪತಿಯೂ ಆಗಿರುವವನ ಮುಂದೆ ನಾವು ಸರ್ವಸಂಪೂರ್ಣವಾಗಿ ಬಹಿರಂಗಗೊಂಡಿದ್ದೇವೆ, ನಮ್ಮ ಯಾವ ಕರ್ಮವಾಗಲಿ, 
ವಿಚಾರವಾಗಲಿ, ಹೃದಯಾಂತರಾಳದಲ್ಲಿ ಅವಿತುಕೊಂಡಿರುವಂತಹ ಆಗ್ರಹವಾಗಲಿ ಅವನಿಂದ ಮರೆಯಾಗಿಲ್ಲವೆಂಬುದು ಅವರಿಗೆ 
ಚೆನ್ನಾಗಿ ತಿಳಿದು ಹೋಗುವುದು. 

29. ಭೂಲೋಕದಲ್ಲಿ ಕಣ್ಣು ಮುಚ್ಚಿಕೊಂಡು ಇತರರ ಹಿಂದೆ ನಡೆಯುತ್ತಿರುವ ಅಥವಾ ತಮ್ಮ ದೌರ್ಬಲ್ಯವನ್ನು 
ನೆಪವಾಗಿರಿಸಿಕೊಂಡು ಬಲಶಾಲಿಗಳಾದ ಅಕ್ರಮಿಗಳನ್ನು ಅನುಸರಿಸುವವರೆಲ್ಲರಿಗೂ ಇದು ಎಚ್ಚರಿಕೆಯ ಮಾತು. ಇಂದು ಮುಖಂಡರೂ 
ನಾಯಕರೂ ಮೇಲಾಧಿಕಾರಿಗಳೂ ಆಗಿರುವವರ ಪೈಕಿ ಯಾವೊಬ್ಬನೂ ನಾಳೆ ನಿಮ್ಮನ್ನು ದೇವಯಾತನೆಯಿಂದ ಖಂಡಿತ ರಕ್ಷಿಸಲಾರ. 
ಆದುದರಿಂದ ನೀವಿಂದು ಯಾರನ್ನು ಅನುಸರಿಸುತ್ತಿರುವಿರೋ ಹಾಗೂ ಯಾರ ಆಜ್ಞಾಪಾಲನೆ ಮಾಡುತ್ತಿರುವಿರೋ ಅವನು ಸ್ವತಃ 
ಯಾವೆಡೆಗೆ ಹೋಗುತ್ತಿದ್ದಾನೆ ಮತ್ತು ನಿಮ್ಮನ್ನು ಎಲ್ಲಿಗೆ ಒಯ್ಯುತ್ತಿದ್ದಾನೆ ಎಂಬ ಕುರಿತು ಇಂದೇ ಆಲೋಚಿಸಿರಿ ಎಂದು ಇಲ್ಲಿ 
ಅವರಿಗೆ ತಿಳಿಸಲಾಗಿದೆ. 


ಕಾಂಡ -13 


808 ಕುರ್‌ಆನ್‌ ವ್ಯಾಖ್ಯಾನ 


bes ll ohne. Me 


(22) ತೀರ್ಮಾನ ಆಗಿ ಬಿಟ್ಟಾಗ ಶೈತಾನ್‌(ಹೀಗೆ) ಹೇಳುವನು: "ವಾಸ್ತವದಲ್ಲಿ ಅಲ್ಲಾಹನು ನಿಮಗೆ ನೀಡಿದ್ದ 
ವಾಗ್ದಾನಗಳೆಲ್ಲ ಸತ್ಯ್ಮವಾಗಿದ್ದುವು ಮತ್ತು ನಾನು ನಿಮಗೆ ಮಾಡಿದ್ದ ವಾಗ್ದಾನಗಳ ಪೈಕಿ ಒಂದನ್ನೂ 
ನೆರವೇರಿಸಲಿಲ್ಲ. ನಿಮ್ಮ ಮೇಲೆ ನನ್ನ ಬಲ ಪ್ರಯೋಗವೇನೂ ಇರಲಿಲ್ಲ. ನಾನು ನಿಮ್ಮನ್ನು ನನ್ನ ಮಾರ್ಗದ 
ಕಡೆಗೆ ಕರೆದುದೇ ನಿನಾ ಇನ್ನೇನೂ ಮಾಡಲಿಲ್ಲ. ನೀವು ನನ್ನ ಕರೆಗೆ ಓಗೊಟ್ಟಿರಿ.'' ಈಗ ನನ್ನನ್ನು ಹಳಿಯಬೇಡಿರಿ; 
ನಿಮ್ಮನ್ನೇ ನೀವು ಹಳಿದುಕೊಳ್ಳಿರಿ. ಇಲ್ಲಿ ನಿಮ್ಮ ದುಃಖವನ್ನು ನಾನು ನಿವಾರಿಸಲಾರೆ ಮತ್ತು ನನ್ನ ದುಃಖವನ್ನು 
ನೀವೂ ನಿವಾರಿಸಲಾರಿರಿ. ಈ ಮೊದಲು.. ನೀವು ನನ್ನನ್ನು ದೇವತ್ವದಲ್ಲಿ ಭಾಗೀದಾರನನ್ನಾಗಿ ಮಾಡಿದ್ದರೆ" 
ನಾನು ಅದರಿಂದ ಹೊಣೆ ವಿಮುಕ್ತನಾಗಿದ್ದೇನೆ. ಇಂತಹ ಅಕ್ರಮಿಗಳಿಗೆ ವೇದನಾಯುಕ್ತ ಶಿಕ್ಲೆಯಿರುವುದು 
"| ಖಂಡಿತ." 


30. ಅರ್ಥಾತ್‌- ಅಲ್ಲಾಹ್‌ ಸತ್ಯವಾದಿಯಾಗಿದ್ದನು ಮತ್ತು ನಾನು ಸುಳ್ಳುಗಾರನಾಗಿದ್ದೆ ಎನ್ನುವಷ್ಟರ ಮಟ್ಟಿಗೆ ನಿಮ್ಮ ದೂರು 
ಸರಿಯಾದುದೇ. ಅದನ್ನು ನಾನು ಖಂಡಿತ ನಿರಾಕರಿಸುವುದಿಲ್ಲ. ಅಲ್ಲಾಹನ ವಾಗ್ದಾನಗಳೂ ಅವನ ಎಚ್ಚರಿಕೆಗಳೂ ಸಂಪೂರ್ಣ 
ಸತವಾಗಿಯೇ ಪರಿಣಮಿಸಿರುವುದನ್ನು ನೀವು ಕಾಣುತ್ತಲೇ ಇದ್ದೀರಿ. ನಾನು ನಿಮಗೆ ಕೊಟ್ಟಿದ್ದ ಭರವಸೆಗಳೂ ಲಾಭದ ಆಸೆಗಳೂ 
ನಿಮ್ಮನ್ನು ಸಿಲುಕಿಸಿದ ಆಶೆ ಆಕಾಂಕ್ಷೆಗಳ ಜಾಲಗಳೂ, ಇವೆಲ್ಲಕ್ಕಿಂತ ಮಿಗಿಲಾಗಿ - ಪರಲೋಕ ಎಂಬುದೇನೂ ಇಲ್ಲ; ಎಲ್ಲವೂ 
ಪೊಳ್ಳು ಮಾತು, ಒಂದು ವೇಳೆ ಅಂತಹದ್ದೇನಾದರೂ ಸಂಭವಿಸಿದರೂ ಇಂತಿಂತಹ ಮಹಾತ್ಮರ ಕೃಪೆಯಿಂದ ನೀವು ತಪ್ಪಿಸಿಕೊಳ್ಳ 
ಬಲ್ಲಿರಿ. ಅವರ ಸನ್ನಿಧಿಗೆ ಹರಕೆ ಕಾಣಿಕೆಗಳ ಲಂಚವನ್ನು ಮಾತ್ರ ಕೊಡುತ್ತಲೇ ಇರಿ, ಅನಂತರ ನಿಮ್ಮಿಷ್ಟ ಬಂದ ಹಾಗೆ ನಡೆಯಿರಿ. 
ನಿಮ್ಮ ಮೋಕ್ಷದ ಹೊಣೆ ಅವರ ಮೇಲಿದೆ - ಎಂಬಿತ್ಕಾದಿಯಾಗಿ ನಾನು ನಿಮ್ಮೊಡನೆ ಹೇಳುತ್ತಿದ್ದುದೂ ನನ್ನ ಏಜಂಟರ ಮೂಲಕ 
'ಹೇಳಿಸುತ್ತಿದ್ದುದೂ ಹೌದು ಹಾಗಿದ್ದರೂ ಇವೆಲ್ಲ ನಿಮಗೆ ನಾನು ಮಾಡಿದ ಮೋಸಗಳೆಂಬುದನ್ನೂ ನಾನು ಒಪ್ಪಕೊಳ್ಳುತ್ತೇನೆ. 

31. ಅರ್ಥಾತ್‌- ನೀವೆಲ್ಲರೂ ಸ್ವತಃ ಸನ್ಮಾರ್ಗದಲ್ಲಿ ನಡೆಯಲು ಇಷ್ಟಪಡುತ್ತಿದ್ದಿರಿ. ಆದರೂ ನಾನು ನಿಮ್ಮ ಕೈ ಹಿಡಿದು [ 
ಬಲಾತ್ಕಾರದಿಂದ ತಪ್ಪು ದಾರಿಗೆ ಎಳೆದು ತಂದೆನೆಂಬುದನ್ನು ಸಾಬೀತು ಪಡಿಸಲು ಸಾಧ್ಯವಿದ್ದರೆ ಹಾಗೆ ಮಾಡಿರಿ. ಕಳ್ಳನಿಗೆ ಯಾವ 
ಶಿಕ್ಷೆಯೋ ಅದೇ ಶಿಕ್ಷೆ ನನಗಿರಲಿ. ಆದರೆ ನಿಜಸ್ಥಿತಿ ಹಾಗಿರಲಿಲ್ಲವೆಂದು' ನೀವೇ ಒಪ್ಪಕೊಳ್ಳುವಿರಿ. ನಾನು ಮಾಡಿದುದು ಇಷ್ಟೆ; 
ಸತ್ಕಾಹ್ವಾನದ ವಿರುದ್ಧ ನನ್ನ ಮಿಥ್ಮಾಹ್ವಾನವನ್ನು ನಿಮ್ಮ ಮುಂದಿಟ್ಟೆನು. ಸತ್ಯದ ವಿರುದ್ಧ: ಮಿಥ್ಯದ ಕಡೆಗೆ ನಿಮ್ಮನ್ನು ಕರೆದೆನು. 
ಪುಣ್ಯ ಕಾರ್ಯಗಳ ವಿರುದ್ಧ ಪಾಪ ಕಾರ್ಯಗಳ ಕಡೆಗೆ ಕರೆಕೊಟ್ಟನು. ಆದರೆ ಇವುಗಳನ್ನು ಸ್ವೀಕರಿಸುವ ಮತ್ತು ಸ್ವೀಕರಿಸದಿರುವ 
| ಅಧಿಕಾರ ನಿಮಗೇ ಇತ್ತು. ನಿಮ್ಮನ್ನು ಒತ್ತಾಯ ಪಡಿಸುವ ಯಾವ ಶಕ್ತಿಯೂ ನನ್ನಲ್ಲಿರಲಿಲ್ಲ. ಈಗ ನನ್ನ ಆ ಆಹ್ವಾನದ ಹೊಣೆಗಾರನು 
ಖಂಡಿತವಾಗಿಯೂ ನಾನೇ ಮತ್ತು ಅದಕ್ಕೆ ಶಿಕ್ಸೆಯನ್ನು ನಾನು' ಅನುಭವಿಸುತ್ತಲೂ ಇದ್ದೇನೆ. ಆದರೆ ನೀವು ನನ್ನ ಕರೆಗೆ ಓಗೊಟ್ಟ 
ಹೊಣೆಯನ್ನು ನನ್ನ ಮೇಲೆ ಏಕೆ ಹೊರಿಸುತ್ತೀರಿ. ನಿಮ್ಮ ಮಿಥ್ಮ ಆಯ್ಕೆ ಮತ್ತು ಅಧಿಕಾರ ದುರುಪಯೋಗದ ಹೊಣೆಯನ್ನು ನೀವೇ 
ವಹಿಸಿಕೊಳ್ಳಬೇಕು. 

32. ಇಲ್ಲಿ ಮತ್ತೆ ವೈಚಾರಿಕ ಶಿರ್ಕ್‌ (ಬಹು ದೇವತ್ವ)ನ ವಿರುದ್ಧ ಶಿರ್ಕ್‌ನ ಒಂದು ಸ್ಟಾಯೀ ವರ್ಗ ಅರ್ಥಾತ್‌- ಆಚಾರಪರ 
ಶಿರ್ಕ್‌ನ ಅಸ್ತಿತ್ವಕ್ಕೆ ಒಂಡು ಆಧಾರ ಸಿಗುತ್ತದೆ. ವಿಶ್ವಾಸ ಪರವಾಗಿ ಶೈತಾನನನ್ನು ಯಾರೂ ಅಲ್ಲಾಹನ ಸಹಭಾಗಿಯೆನ್ನುವುದಿಲ್ಲ. 
ಯಾರೂ ಅವನನ್ನು ಆರಾಧಿಸುವುದೂ ಇಲ್ಲ, ಎಲ್ಲರೂ ಅವನನ್ನು ಶಪಿಸುತ್ತಾರೆ. ಆದರೆ ಅವನ ಅನುಸರಣೆ, ದಾಸ್ಮ ಮತ್ತು ಅವನ 
ಅಂಧಾನುಕರಣೆ ಅಥವಾ ಕಣ್ಣಾರೆ ಕಂಡೂ ಅವನನ್ನು ಅನುಗಮಿಸುವುದು ಇವೆಲ್ಲ ಮಾಡಲಾಗುತ್ತದೆ. ಅದನ್ನೇ ಇಲ್ಲಿ 'ಶಿರ್ಕ್‌' ಎಂದು 


ಕಾಂಡ -13 


14, ಇಬ್‌ರಾಹೀಮ್‌ 809 


೨4 Ch ہت من ہدے رۓ ےس‎ ಊರಿ 
MR oes ا‎ ಹ್ರಹೆ ಲಯ ಲ್ಯ! 
73 Ie نم‎ RS SS الہ‎ % Eg ೨ لم‎ MS 
(SO 2 TES ನಬ ಖಿ 


(23-27) ಇದಕ್ಕೆ ವೃತಿರಿಕ್ಷವಾಗಿ ಸತ್ಯವಿಶ್ವಾಸ ಸ್ವೀಕರಿಸಿದವರು ಮತ್ತು ಸತ್ಯರ್ಮವೆಸಗಿದವರು ತಳಭಾಗದಲ್ಲಿ 
ಕಾಲುವೆಗಳು ಹರಿಯುತ್ತಿರುವ ಸ್ವರ್ಗೋದ್ಮಾನಗಳಲ್ಲಿ ಪ್ರವೇಶಗೊಳಿಸಲ್ಪಡುವರು. ಅಲ್ಲಿ ಅವರು ತಮ್ಮ 
ಪ್ರಭುವಿನ ಅನುಜ್ಞೆಯಿಂದ ಸದಾ ವಾಸಿಸುತ್ತಿರುವರು. ಅಲ್ಲಿ ಅವರನ್ನು ಶಾಂತಿಯ ಶುಭಾಶಯಗಳೊಂದಿಗೆ 
ಸ್ವಾಗತಿಸಲಾಗುವುದು. ಅಲ್ಲಾಹನು 'ಕಲಿಮಃತಯ್ಕಿಬಳ (ಪವಿತ್ರ ವಚನ)ವನ್ನು3* ಯಾವುದಕ್ಕೆ ಹೋಲಿಸಿರುತ್ತಾನೆಂದು 
ನೀವು ನೋಡುತ್ತಿಲ್ಲವೇ? ಅದರ ಉಪಮೆ ಹೀಗಿದೆ: - ಒಂದು ಉತ್ತಮ ಜಾತಿಯ ಮರ. ಅದರ ಬೇರುಗಳು 


ಹೆಸರಿಸಲಾಗಿದೆ. ಇದಕ್ಕೆ ಉತ್ತರವಾಗಿ, ಇದು ಕೇವಲ ಅಲ್ಲಾಹನು ಉಲ್ಲೇಖಿಸಿರುವ ಶೈತಾನನ ಮಾತು ಎಂದು ಯಾರಾದರೂ 
ಹೇಳಬಹುದು. ಆದರೆ ನನ್ನ ಬಿನ್ನಹವೇನೆಂದರೆ ಅವನ ಮಾತು ತಪ್ಪಾಗಿರುತ್ತಿದ್ದರೆ ಅಲ್ಲಾಹನು ಸ್ವತಃ ಅದನ್ನು ನಿರಾಕರಿಸುತ್ತಿದ್ದನು. 
ಎರಡನೆಯದಾಗಿ ಕುರ್‌ಆನಿನಲ್ಲಿ ಕರ್ಮಪರವಾದ ಶಿರ್ಕ್‌ಗೆ ಇದೊಂದೇ ಉದಾಹರಣೆ ಇರುವುದಲ್ಲ. ಗತ ಅಧ್ಯಾಯಗಳಲ್ಲಿ ಅನೇಕ 
ಉದಾಹರಣೆಗಳು ಸಂದಿವೆ ಮತ್ತು ಮುಂದೆಯೂ ಅಂಥ ಉದಾಹರಣೆಗಳು ಬರಲಿವೆ. ಉದಾ: ಯಹೂದಿಯರು ಮತ್ತು ಕ್ರೈಸ್ತರು 
ತಮ್ಮ ಧಾರ್ಮಿಕ ಮುಖಂಡರನ್ನೂ ಪಾದ್ರಿಗಳನ್ನೂ ಅಲ್ಲಾಹನ ಹೊರತು ತಮ್ಮ ಪ್ರಭುಗಳನ್ನಾಗಿ ಮಾಡಿಕೊಂಡಿದ್ದಾರೆ ಎಂಬ ಆರೋಪ 
(ಅತ್ತೌಬಃದ 31ನೆಯ ಸೂಕ್ತ). ಅಜ್ಞಾನದ ಕಂದಾಚಾರಗಳನ್ನು ಆವಿಷ್ಯರಿಸುವವರ ಬಗ್ಗೆ, ಅವರ ಅನುಯಾಯಿಗಳು ಅವರನ್ನು ದೇವ 
ಸಹಭಾಗಿಗಳನ್ನಾಗಿ ಮಾಡಿಕೊಂಡಿದ್ದಾರೆಂಬ ಮಾತು (ಅಲ್‌ ಅನ್‌ಆಮ್‌; ಸೂಕ್ತ:131) ಚಿತ್ತಾಕಾಂಕ್ಸೆಗಳನ್ನಾಧರಿಸುವವರ ಕುರಿತು- 
ಅವರು ತಮ್ಮ ಚಿತ್ತಾಕಾಂಕ್ಷೆಗಳನ್ನು ದೇವನಾಗಿಸಿದರೆಂದುದು (ಅಲ್‌ ಪುರ್ಕಾನ್‌, ಸೂಕ್ತ :43). ಆಜ್ಞೋಲ್ಲಂಘಕ ದಾಸರ ಕುರಿತು- 
ಅವರು ಶೈತಾನನನ್ನು ಆರಾಧಿಸುತ್ತಾರೆಂದುದು (ಯಾಸೀನ್‌, ಸೂಕ್ತ :60) ಮಾನವ ನಿರ್ಮಿತ ಕಾನೂನುಗಳ ಪ್ರಕಾರ ನಡೆಯುವವರನ್ನು 
ದೇವಾನುಮತಿಯ ವಿನಾ ಧರ್ಮಶಾಸ್ತ್ರವನ್ನು ರಚಿಸಿದವರು ನಿಮ್ಮ "ಸಹಭಾಗಿ"ಗಳಾಗಿದ್ದಾರೆಂದು ಹಳಿದಿರುವುದು (ಅಶ್ಯೂರಾ; 
ಸೂಕ್ತ :21) ಇವೆಲ್ಲ ಇಲ್ಲಿ ಪ್ರಸ್ತಾಪಿಸಲಾಗಿರುವ ಕರ್ಮಪರ ಶಿರ್ಕ್‌ನ ಬಗ್ಗೆ ಉದಾಹರಣೆಗಳಲ್ಲವೇ? ಈ ಉದಾಹರಣೆಗಳಿಂದ: 
ವ್ಯಕ್ತವಾಗುವುದೇನೆಂದರೆ ಶ್ರದ್ಧಾಪೂರ್ವಕ ಯಾರನ್ನಾದರೂ ದೇವತ್ವೆದಲ್ಲಿ ಸಹಭಾಗಿಯಾಗಿಸುವುದು ಮಾತ್ರ 'ಶಿರ್ಕ್‌' ಅಲ್ಲ. ಅದರ 
ಇನ್ನೊಂದು ರೂಪವೂ ಇದೆ. ದೇವನ ಅಧಿಕೃತ ಸಮ್ಮತಿ ಇಲ್ಲದೆ ಅಥವಾ ದೇವಾಜ್ಞೆಗಳಿಗೆ ವಿರುದ್ಧವಾಗಿ ದೇವೇತರನ ಅನುಸರಣೆ 
ಮಾಡುತ್ತಿರುವುದು. ಇಂತಹ ಅನುಯಾಯಿಯು ತನ್ನ ನಾಯಕ ಮತ್ತು 'ಅನುಸರಣಾರ್ಹ'ನನ್ನು ಶಪಿಸುತ್ತಲೇ ಕಾರ್ಯತಃ ಈ ರೀತಿ 
ವರ್ತಿಸುತ್ತಿದ್ದರೆ, ಶರೀಅತ್‌ನ ಪ್ರಕಾರ, ಶ್ರದ್ಧಾವಂತ ಮುಶ್ರಿಕನಿಗೆ ಅನ್ವಯವಾಗುವ ವಿಧಿಯನ್ನೇ ಯಥಾ ಪ್ರಕಾರ ಅವನ ಮೇಲೆ 
ವಿಧಿಸದಿದ್ದೆರೂ ಅವನು ಕುರ್‌ಆನಿನ ಪ್ರಕಾರ ಅವನನ್ನು ದೇವತ್ವದಲ್ಲಿ ಸಹಭಾಗಿಯನ್ನಾಗಿಸಿದಂತಾಗುತ್ತದೆ. (ಇನ್ನಷ್ಟು ವಿವರಗಳಿಗೆ 
ಅನ್‌ಆಮ್‌ ಅಧ್ಯಾಯದ 87 ಮತ್ತು 107ನೆಯ ಟಿಪ್ಪಣಿಗಳನ್ನು ನೋಡಿರಿ). 

33. 'ತಹಿಯ್ಯ'ದ ಶಬ್ದಾರ್ಥವು ದೀರ್ಫಾಯುಸ್ಸಿಗಾಗಿ ಮಾಡುವ ಪ್ರಾರ್ಥನೆ ಎಂದಾಗಿದೆ. ಆದರೆ ಅರಬೀ ಭಾಷೆಯಲ್ಲಿ 
ಪಾರಿಭಾಷಿಕವಾಗಿ, ಜನರು ಪರಸ್ಪರ ಭೇಟಿಯಾದಾಗ ಪ್ರಥಮತಃ ಶುಭಾಕಾಂಕ್ಲೆ ಅಥವಾ ಸ್ವಾಗತ 'ಸೂಚಕವಾಗಿ ಬಳಸುವ ಪದಕ್ಕೆ 
'ತಹಿಯ್ಮ' ಎಂದು ಹೇಳುತ್ತಾರೆ - 

"ತಹಿಯ್ಯತುಹುಮ್‌” ಎಂಬುದರ ಅರ್ಥ ಇದು ಅವರು ಪರಸ್ಪರ ಎದುರುಗೊಳ್ಳುವ ಕ್ರಮವೆಂದೂ ಆಗಬಹುದು. 
'ಸೆಲಾಮುನ್‌' ಎಂಬ ಪದದಲ್ಲಿ ರಕ್ಷಣೆ ಎಂಬ ಭಾವಾರ್ಥವೂ, ರಕ್ಷಣೆಯ ಶುಭಾಕಾಂಕ್ಲೆ ಎಂಬರ್ಥವೂ ಇದೆ. ನಾವು ಅನುವಾದದಲ್ಲಿ 
ಸಾಂದರ್ಭಿಕವಾಗಿ 'ಶಾಂತಿಯ ಶುಭಾಶಯಗಳೊಂದಿಗೆ' ಎಂಬ ಪದವನ್ನು ಬಳಸಿದ್ದೇವೆ. 

34. 'ಕಲಿಮತನ್‌ ತಯ್ಕಿಬ'ದ ಶಬ್ದಾರ್ಥ 'ಪರಿಶುದ್ಧ ವಚನ್‌ ಎಂದಾಗಿದೆ. ಆದರೆ ಇಲ್ಲಿ ಅದರ ಅರ್ಥವು ಪರಮಾರ್ಥ 
ಹಾಗೂ ಸಂಪೂರ್ಣವಾಗಿ ಸತ್ಯಾಧಾರಿತವಾದ ಸತ್ಸ ವಚನ ಮತ್ತು ಸದ್ವಿಶ್ವಾಸ ಎಂದಾಗಿದೆ. "ಕುರ್‌ಆನಿನ ದೃಷ್ಟಿಯಿಂದ ಏಕದೇವತ್ವ, 
ಪ್ರಬಾದಿಗಳು ಮತ್ತು ದಿಷೆಗ್ರಂಥಗಳ ಅಂಗೀಕಾರ ಹಾಗೂ ಪರಲೋಕ ವಿಶ್ವಾಸದ ಅಂಗೀಕಾರಗಳನ್ನೊಳಗೊಂಡ ವಚನ ಮಾತ್ರವೇ 
ಸತ್ಯವಚನ ಮತ್ತು ಸತ್ಯವಿಶ್ವಾಸಗಳೆಂದು ಪರಿಗಣಿಸಲ್ಪಡುತ್ತವೆ. ಏಕೆಂದರೆ ಕುರ್‌ಆನ್‌ ಈ ವಿಷಯಗಳನ್ನೇ ಮೂಲ ಪರಮಾರ್ಥಗಳ 
ರೂಪದಲ್ಲಿ ಮುಂದಿಡುತ್ತದೆ. 


ಕಾಂಡ -13 


810 - ೫ ಕುರ್‌ಆನ್‌ ವ್ಯಾಖ್ಯಾನ 


7 


£೨ EO ک‎ 215 ¢ 294 1% 
PUT SS $4 ಅ IHS ۰ 
JL ಸ ಘು Sop LA TIES ಸ 

ನೆಲದೊಳಗೆ ಆಳಕ್ಕೆ ಸ್ಥಿರವಾಗಿ ನಾಟಿವೆ. -۰ ಗಳು ಆಕಾಶಕ್ಕೆ ಮುಟ್ಟಿವೆ. ಅದು ಸದಾಕಾಲವೂ ತನ್ನ مس‎ 
ಅನುಜ್ಞೆಯಿಂದ ತನ್ನ ಫಲಗಳನ್ನು ಕೊಡುತ್ತಿದೆ. ಜನರು ಇವುಗಳಿಂದ ಪಾಠ ಕಲಿಯಲೆಂದು ಅಲ್ಲಾಹನು 
ಈ ಉದಾಹರಣೆಗಳನ್ನು ಕೊಡುತ್ತಾನೆ. 'ಕಲಿಮಃ ಖಬೀಸ'(ಪೈಶಾಚಿಕ ವಚನ)ದ್‌' ಉಪಮೆ - ಒಂದು ಕೆಟ್ಟ 
ಜಾತಿಯ ಮರದಂತಿದೆ. ಅದು ಭೂಮಿಯ ಮೇಲ್ಭಾಗದಿಂದ ಕಿತೆಸೆಯಲ್ಪಡುತ್ತದೆ. ಅದಕ್ಕೆ ಸ್ಥಿರತೆಯೆಂಬುದೇ 
ಇಲ್ಲ. ಅಲ್ಲಾಹ್‌ ಸತ್ಯವಿಶ್ವಾಸಿಗಳಿಗೆ ಒಂದು ಸ್ಥಿರ ವಚನದ ಆಧಾರದಲ್ಲಿ ಇಹ-ಪರಗಳೆರಡರಲ್ಲೂ ಭದ್ರತೆ 


8 


ಫಿ೨ 


35. ಬೇರೆ ಮಾತಿನಲ್ಲಿ ಇದರ ತಾತ್ತರ್ಯವೇನೆಂದರೆ ಭೂಮಿಯಿಂದ ಆಕಾಶದವರೆಗೂ ಇರುವ ಸಂಪೂರ್ಣ ವಿಶ್ವ ವ್ಯವಸ್ಥೆಯು 
ಒಬ್ಬ ಸತ್ಯವಿಶ್ವಾಸಿಯು ಕಲಿಮಃ ತಯ್ಕಿಬಃ(ಪವಿತ್ರ ವಚನುದಲ್ಲಿ ಸಾರುವ ಪರಮಾರ್ಥದ ಮೇಲೆಯೇ ಆಧರಿಸಿರುವುದರಿಂದ ಯಾವ 
ಮೂಲೆಯಲ್ಲೂ ಪ್ರಕೃತಿಯ ನಿಯಮವು ಇದರೊಂದಿಗೆ ಸಂಘರ್ಷಿಸುವುದಿಲ್ಲ. ಯಾವುದೇ ವಸ್ತುವಿನ ಮೂಲ ಮತ್ತು ನೈಜ 
ಸ್ಫಭಾವವು ಇದನ್ನು ನಿರಾಕರಿಸುವುದಿಲ್ಲ. ಯಾವ ವಸ್ತುಸ್ಥಿತಿಯೂ ಸಹಜತೆಯೂ ಇದರೊಂದಿಗೆ ತಾಕಲಾಡುವುದಿಲ್ಲ. ಇದೇ 
ಕಾರಣದಿಂದಾಗಿ ಭೂಮಿ ಮತ್ತು ಸಂಪೂರ್ಣ ವ್ಯವಸ್ಥೆಯು ಇದರೊಂದಿಗೆ ಸಹಕರಿಸುತ್ತದೆ. ಹಾಗೆಯೇ ಆಕಾಶ ಮತ್ತು ಅದಕ್ಕೆ ಸೇರಿದ 
ಸಂಪೂರ್ಣ ವಿಶ್ವವು ಇದನ್ನು ಸ್ವಾಗತಿಸುತ್ತದೆ. 

36. ಅರ್ಥಾತ್‌- ಅದು ಎಂತಹ ಫಲಪ್ರದ ಹಾಗೂ ಪರಿಣಾಮಕಾರೀ ವಚನವೆಂದರೆ - ಅದನ್ನು ಆಧಾರವಾಗಿಟ್ಟು ತನ್ನ 
ಜೀವನದ ವ್ಯವಸ್ಥೆಯನ್ನು ನಿರ್ಮಿಸಿಕೊಂಡ ಯಾವನೇ ವ್ಯಕ್ತಿ ಅಥವಾ ಯಾವುದೇ ಜನಾಂಗಕ್ಕೆ ಪ್ರತಿಕ್ಷೆಣಕ್ಕೂ ಫಲಕಾರಿಯಾದ 
ಪರಿಣಾಮಗಳೇ ಸಿಗುತ್ತಲಿರುವುವು. ಅದು ವಿಚಾರದಲ್ಲಿ ಸಮರ್ಪಕತೆ, ಗುಣದಲ್ಲಿ ಸೌಮ್ಮತೆ, ಸ್ವಭಾವದಲ್ಲಿ ಸಮತೋಲನ, 
ಚಾರಿತ್ಯ್ಯದಲ್ಲಿ ದೃಢತೆ, ನಡವಳಿಕೆಯಲ್ಲಿ ಪಾವಿತ್ರ್ಯ, ಆತ್ಮದಲ್ಲಿ ಪಾವನತೆ, ಶರೀರದಲ್ಲಿ ಪರಿಶುದ್ಧತೆ, ವರ್ತನೆಯಲ್ಲಿ ಸೌಹಾರ್ದತೆ, 
ವ್ಯವಹಾರದಲ್ಲಿ ನಂಬಿಕೆ, ಮಾತಿನಲ್ಲಿ ಸತ್ಯತೆ, ವಚನ ಪಾಲನೆಯಲ್ಲಿ ಭದ್ರತೆ, ಸಮಾಜದಲ್ಲಿ ಬಾಂಧವ್ಯ, ಸಂಸ್ಕೃತಿಯಲ್ಲಿ ಶ್ರೇಷ್ಠತೆ, 
ನಾಗರಿಕತೆಯಲ್ಲಿ ಸಮತ್ವ, ಆರ್ಥಿಕತೆಯಲ್ಲಿ ನ್ಯಾಯ ಮತ್ತು ಸಮಾನತೆ ರಾಜಕೀಯದಲ್ಲಿ ಪ್ರಾಮಾಣಿಕತೆ, ಯುದ್ಧದಲ್ಲಿ ಸೌಜನ್ಯ, 
ಸಂಧಾನದಲ್ಲಿ ನಿಪ್ಕಾಪಟ್ಕ, ಕರಾರುಗಳಲ್ಲಿ ದೃಢತೆ ಮೂಡಿಸುವಂತಹದ್ದಾಗಿರುತ್ತದೆ. ಯಾರಾದರೂ ಅದನ್ನು ಸರಿಯಾಗಿ ಸ್ವೀಕರಿಸಿಕೊಂಡದ್ದೇ 
ಆದರೆ ಅದರ ಪ್ರಭಾವದಿಂದ ಅವನ ಜೀವನ ಪರಿಶುದ್ಧವಾಗುವುದು. 

37. ಇದು ಕಲಿಮಃ ತಯ್ಕಿಬಃದ ವಿರುದ್ಧ ಪದ. ಇದು ವಸ್ತುಸ್ಥಿತಿಗೆ ವಿರುದ್ಧವಾದ ಮತ್ತು ದೋಷಯುಕ್ತವಾದ ಎಲ್ಲ 
ವಚನಗಳಿಗೆ ಅನ್ವಯವಾಗುತ್ತದೆ. ಅದರೂ ಇಲ್ಲಿ ಅದರ ಅರ್ಥ ಮಾನವ ತನ್ನ ಜೀವನ ವ್ಯವಸ್ಥೆಗೆ ಬುನಾದಿಯಾಗಿ ಸ್ಟೀಕರಿಸಿದ 
ಎಲ್ಲ ಮಿಥ್ಮ ವಿಶ್ವಾಸಗಳು ಎಂದಾಗಿದೆ. ಸಾಮಾನ್ಯವಾಗಿ ನಾಸ್ತಿಕತೆ, ಧರ್ಮ ನಿಂದೆ, ದೇವ ಸಹಭಾಗಿತ್ವ, ಮೂರ್ತಿಪೂಜೆ ಅಥವಾ 
ಪ್ರವಾದಿಗಳ ಮೂಲಕ ಬರದಂತಹ ಇತರ ಕಲ್ಪನೆಗಳು ಇದರಲ್ಲಿ ಸೇರುತ್ತವೆ. 

38. ಬೇರೆ ಮಾತಿನಲ್ಲಿ ಹೇಳುವುದಾದರೆ ಮಿಥ್ಮ ವಿಶ್ವಾಸವು ವಾಸ್ತವಿಕತೆಗೆ ವಿರುದ್ಧವಾದುದು. ಆದುದರಿಂದ ನೈಸರ್ಗಿಕ 
ನ ಎಲ್ಲೂ ಅದರ ಜೊತೆ ಹೊಂದಿಕೊಳ್ಳುವುದಿಲ್ಲ. ವಿಶ್ವದ ಪ್ರತಿಯೊಂದು ಕಣವೂ ಅದನ್ನು ಸುಳ್ಳಾಗಿಸುತ್ತದೆ. ಭೂಮಿ- 
ಆಕಾಶಗಳ ಪ್ರತಿಯೊಂದು ವಸ್ತುವೂ ಅದನ್ನು ಧಿಕ್ಕರಿಸುತ್ತದೆ. ನೆಲದಲ್ಲಿ ಅದರ ಬೀಜವನ್ನು ಬಿತ್ತಲು ಯತ್ನಿಸಿದಾಗ ಅದು ಸದಾ 
ಅದನ್ನು 009 ಬಿಡಲು ಸಿದ್ದೆವಿರುತ್ತದೆ. ಅದರ ಗೆಲ್ಲುಗಳು ಆಕಾಶದ ಕಡೆಗೆ ಏರಲು ಯತ್ನಿಸಿದೆ ಆಕಾಶವು ಅದನ್ನು ಕೆಳಕ್ಕೆ 
ತಳ್ಳುತ್ತದೆ. ಮನುಷ್ಯನಿಗೆ ಪರೀಕ್ಷಾರ್ಥವಾಗಿ ಆಯ್ಕೆಯ ಸ್ವಾತಂತ್ರ್ಯ ಮತ್ತು ಕರ್ಮಕ್ಕೆ ಕಾಲಾವಕಾಶ ಕೊಡಲಾಗದಿರುತ್ತಿದ್ದರೆ, ಈ 
ನೀಚ ವರ್ಗದ ವೃಕ್ಷ ಎಲ್ಲೂ ಮೊಳೆಯುತ್ತಲೇ ಇರಲಿಲ್ಲ. ಆದರೆ ಅಲ್ಲಾಹನು ಮಾನವನಿಗೆ ತನ್ನ ಒಲವಿನಂತೆ ಕಾರ್ಯವೆಸಗಲು 
ಕಾಲಾವಕಾಶವನ್ನು ನೀಡಿದ್ದಾನೆ. ಆದ್ದರಿಂದ ಪ್ರಕೃತಿಯೊಡನೆ ಜಗಳಾಡಿ ಈ ವೃಕ್ಷವನ್ನು ನೆಡಲು ಪ್ರಯತ್ನ ಮಾಡುವ ತಿಳಿಗೇಡಿಗಳ 
ಪ್ರಯಾಸದಿಂದಾಗಿ ನೆಲವು ಅದಕ್ಕೆ ಒಂದಿಷ್ಟು ಜಾಗ ಕೊಡುತ್ತದೆ. ವಾಯು ಮತ್ತು ನೀರಿನಿಂದಲೂ ಅಲ್ಪಸ್ವಲ್ಪ ಪೋಷಣೆಯು 


ಕಾಂಡ -13 


14. ಇಬ್‌ರಾಹೀಮ್‌ | . : 811 


“172i 1‏ 128 { کا ہے 5 ان ہے بے 28 07 

NET “ELI 53) EAS Co]‏ ُا 

2B LS! ئ۶ يك بلوازۂ‎ 22 Kv 
BAAN ESTES MEDIAS SHOPS & 
ದಯಪಾಲಿಸುತ್ತಾನೆ ಮತ್ತು ಅಕ್ರಮಿಗಳನ್ನು ಅಲ್ಲಾಹನು ದಾರಿಗೆಡಿಸುತ್ತಾನೆ.*' ತನಗಿಷ್ಟ ಬಂದಂತೆ ಮಾಡುವ 


ಅಧಿಕಾರ ಅಲ್ಲಾ; ) ಹನಿಗಿದೆ. 


ಅದಕ್ಕೆ ಸಿಗುತ್ತದೆ. ವಾತಾವರಣವೂ ಅದರ ಗೆಲ್ಲುಗಳನ್ನು ಹರಡಿಸಲು ಒಲ್ಲದ ಮನಸ್ಸಿನಿಂದ ಕಿಂಚಿತ್‌ ಅವಕಾಶ ಕೊಡುತ್ತದೆ. 
ಆದರೆ ಈ ವೃಕ್ಷವು ಇರುವಲ್ಲಿ: ಯವರೆಗೂ ಕಹಿ ಹಾಗೂ ವಿಷವುಳ್ಳ ಫಲಗಳನ್ನೇ ಕೊಡುತ್ತದೆ. ಪಂಸ್ಥಿತಿ ಬದಲಾದೊಡನೆ ವಿಪತ್ತುಗಳ 
ಒಂದು ಅಲೆಯು ಅದನ್ನು ಬುಡದಿಂದ ಕಿತ್ತು ಬಿಸಾಡುತ್ತದೆ. ۱ 

ಜಗತ್ತಿನ ಧಾರ್ಮಿಕ, ನೈತಿಕ, ವೈಚಾರಿಕ "ಮತ್ತು ನಾಗರಿಕ ಇತಿಹಾಸದ ಅಧ್ಯಯನ ಮಾಡುವ ಪ್ರತಿಯೊಬ್ಬನೂ 'ಕಲಿಮಃ 
ತಯ್ಕಿಬ ಮತ್ತು ಕಲಿಮಾತೆ ಖಬೀಸಃ(ಪವಿತ್ರ ವಚನ ಮತ್ತು ಪೈಶಾಚಿಕ ವಚನಗಳು)ಗಳ ನಡುವಿನ ಈ ಅಂತರವನ್ನು ಸುಲಭವಾಗಿ 
ಗ್ರಹಿಸಿಕೊಳ್ಳಬಲ್ಲನು. ಇತಿಹಾಸದ ಆರಂಭದಿಂದ ಇಂದಿನವರೆಗೂ ಕಲಿಮಃ ತಯ್ಕಿಬಃ ಒಂದೇ ಆಗಿರುವುದನ್ನು ಅವನು ಕಾಣುವನು. 
ಆದರೆ ಖಬೀಸಃ ಕಲಿಮಾಗಳು ಅಸಂಖ್ಯಾತವಾಗಿ ಹುಟ್ಟಿವೆ. 'ಕಲಿಮಃ ತಯ್ಕಿಬಳ'ವನ್ನು ಎಂದೂ ಸಮೂಲವಾಗಿ ಕಿತ್ತೊಗೆಯಲಾಗಿಲ್ಲ. 
ಆದರೆ ಕಲಿಮಾತೆ ಖಬೀಸುದ ಪಟ್ಟಿಯು ಸಾವಿರಾರು ಮೃತ ವಚನಗಳ ಹೆಸರುಗಳಿಂದ ತುಂಬಿವೆ. ಅವುಗಳಲ್ಲಿ ಹಲವು ಇಂದು 
ಇತಿಹಾಸದ ಪುಟಗಳ ಹೊರತು ಬೇರೆಲ್ಲಿಯೂ ಕಾಣ ಸಿಗುವುದಿಲ್ಲ. ಇಂದು ಯಾರಾದರೂ ತಮ್ಮ ಕಾಲದಲ್ಲಿ ಪ್ರಬಲವಾಗಿದ್ದ ಆ 
ವಚನಗಳ ಪ್ರಸ್ತಾಪವೆತ್ತಿದಾಗ ಮಾನವನು ಇಷ್ಟು ಅವಿವೇಕಿಯಾಗಿದ್ದನೇ ಎಂದು ಜನರು ಅಶ್ಚರ್ಯಪಡುವರು. ಕಲಿಮಃ ತಯ್ಕಿಬಃ 
ವನ್ನು ಎಲ್ಲಿ ಯಾವ ಕಾಲದಲ್ಲಿ ಯಾವ ವೃಕ್ತಿ ಅಥವಾ ಜನಾಂಗವು ನಿಜಾರ್ಥದಲ್ಲಿ ಸ್ವೀಕರಿಸಿಕೊಂಡಿತ್ರೋ ಅದರ ಸುವಾಸನೆಯಿಂದ 
ವಾತಾವರಣವು ಸುಗಂಧಮಯವಾಯಿತು. ಅದರ ಅನುಗ್ರಹದಿಂದ ಆ ವ್ಯಕ್ತಿ ಅಥವಾ ಆ ಜನಾಂಗ ಮಾತ್ರ ಪ್ರಯೋಜನ ಪಡೆದುದಲ್ಲ 
ಅದರ ಸುತ್ತಮುತ್ತಲಿನ ಜಗತ್ತು ಕೂಡಾ ಅದರಿಂದ ಸಂಪನ್ನವಾಯಿತು. ಆದರೆ ಎಲ್ಲೆಲ್ಲಿ ಮತ್ತು ಯಾವಾಗಲೆಲ್ಲಾ ವೈಯಕ್ತಿಕ ಅಥವಾ 
ಸಾಮೂಹಿಕ ಜೀವನದಲ್ಲಿ ಯಾವುದೇ ಕಲಿಮಃ ಖಬೀಸಃ ಬೇರೂರಿತೋ ಅಲ್ಲೆಲ್ಲಾ ಇಡೀ ವಾತಾವರಣವು ದುರ್ಗಂಧಮಯವಾಯಿತು. 
ಅದರ ಮುಳ್ಳುಗಳ ಚುಚ್ಚುವಿಕೆಯಿಂದ ಅದನ್ನು ನಂಬಿದವನಾಗಲಿ, ಆದರ ಜೊತೆ ವೃವಹರಿಸಿದವನಾಗಲೀ ಯಾರೂ ಪಾರಾಗಲಿಲ್ಲ. 

ಇಲ್ಲಿ ಉದಾಹರಣೆಯ ರೂಪದಲ್ಲಿ ಮೇಲಿನ 18ನೆಯ ಸೂಕ್ತದಲ್ಲಿರುವ 'ತಮ್ಮ ಪ್ರಭುವನ್ನು ನಿಷೇಧಿಸಿದವರ ಕರ್ಮಗಳೆ 
ಉದಾಹರಣೆಯು ಒಂದು ಬಿರುಗಾಳಿಯ ದಿನದ ಚೆಂಡಮಾರುತವು ಹಾರಿಸಿದ ಬೂದಿಯಂತಿದೆ' ಎಂಬ ವಿಷಯವನ್ನೇ ಮಂದಟ್ಟು 
ಮಾಡಲಾಗಿದೆ. ಇದೇ 'ವಿಷಯವು ಈ ಮುಂಚೆ ಅರ್ರಆ್‌ದ್‌ ಅಧ್ಯಾಯದ 17ನೆಯ ಸೂಕ್ತ; ದಲ್ಲಿ ಮಹಾಪೂರದ ಮತ್ತು ಕರಗಿದ 
ಲೋಹಗಳ ಉದಾಹರಣೆಯ ಮೂಲಕ ವಿವರಿಸಲ್ಪಟ್ಟಿದೆ. 

39. ಅರ್ಥಾತ್‌- ಅವರಿಗೆ ಈ ಲೋಕದಲ್ಲಿ ಈ ಕಲಿಮಃದ ಕಾರಣದಿಂದ ಸಕಲ ಸಮಸ್ಯೆಗಳನ್ನು ಬಗೆಹರಿಸುವ, ಎಲ್ಲ 
ಗಂಟುಗಳನ್ನು ಬಿಡಿಸುವ ಮತ್ತು ಎಲ್ಲ ಬೀಗಗಳನ್ನೂ ತೆರೆಯುವ ಕೀಲಿಗೈ(Master Key)ಯಂತಹ ಒಂದು ಸ್ನಿರವಾದ ದೃಷ್ಟಿಕೋನ, 
ಸುದೃಢ ವೈಚಾರಿಕ ವ್ಯವಸ್ಥೆ ಮತ್ತು ಸಮಗ್ರ ಜೀವನ ದೃಷ್ಟಿ ಲಭಿಸುತ್ತದೆ. ಚಾರಿತ್ರ್ಯ ಬಲ ಮತ್ತು ಶೀಲ ಸಂವರ್ಧನೆ ಉಂಟಾಗುತ್ತದೆ. 
ಇದನ್ನು ಕಾಲ ಚಕ್ರದ ಉರುಳಾಟಿಗಳು ಅಲುಗಾಡಿಸಲಾರವು. ಒಂದು ಕಡೆ ಇದರಿಂದ ಅವರ ಮನಸ್ಸಿಗೆ ಶಾಂತಿ ಮತ್ತು ಮಸ್ತಿಷ್ಯಕ್ಕೆ 
ನೆಮ್ಮದಿ ನೀಡುವ ಮತ್ತು ಇನ್ನೊಂದು ಕಡೆ ಅವರನ್ನು ಕರ್ಮ ಸಾಧನೆಗಳ ಮಾರ್ಗಗಳಲ್ಲಿ ಅಲೆದಾಡುವುದರಿಂದ, ಎಡವುದರಿಂದ 
ಮತ್ತು ಚಂಚಲರಾಗುವುದರಿಂದ ರಕ್ಷಿಸುವಂತಹ ದೃಢವಾದ ಸಿದ್ಧಾಂತಗಳು ಲಭಿಸುತ್ತವೆ. ಅವರು ಮರಣದ ಮೇರೆಯನ್ನು ದಾಟಿ 
ಫರಲೋಕದ ಗಡಿಯೊಳಗೆ ಕಾಲಿಟ್ಟಾಗ ಅಲ್ಲಿ ಅವರಿಗೆ ಯಾವುದೇ ವಿಸ್ಮಯ, ತಳಮಳ ಅಥವಾ ವ್ಯಾಕುಲವಾಗಲಾರದು. ಏಕೆಂದರೆ 
ಅಲ್ಲಿ, ಎಲ್ಲವೂ ಅವರು ನಿರೀಕ್ಷಿಸಿದ್ದ ರೀತಿಯಲ್ಲೇ ಸಂಭವಿಸುತ್ತದೆ. ಆ ಲೋಕದ ಶಿಪ್ಟಾಚಾರಗಳನ್ನೆಲ್ಲಾ ಬಲ್ಲವರೋ ಎಂಬಂತೆ 
ಅವರು ಅದರೊಳಗೆ ಪ್ರವೇಶಿಸುತ್ತಾರೆ. ಅವರಿಗೆ ಮುಂದಾಗಿ ತಿಳಿಸದಿದ್ದ ಹಾಗೂ ಅವರು ಎದುರಿಸಲು ಸಿದ್ಧತೆ ಮಾಡಿಕೊಂಡಿರದಂತಹ 
ಯಾವ ಘಟ್ಟವೂ ಅವರಿಗೆ ಎದುರಾಗುವುದಿಲ್ಲ. ಆದುದರಿಂದ ಅಲ್ಲಿ ಅವರು ಎಲ್ಲ ಘಟ್ಟಗಳಿಂದಲೂ ಸ್ಟೈರ್ಯದಿಂದ ಪಾರಾಗುತ್ತಾರೆ. 
ಅವರ ಸ್ಥಿತಿಯು ಮರಣ ಹೊಂದಿದೊಡನೆ ತನ್ನೆಲ್ಲಾ ನಿರಕ್ಸೆಗಳಿಗೆ ವಿರುದ್ಧವಾಗಿರುವ ಬೇರೆಯೇ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿ 
ಬರುವಂತಹ ಸತ್ಮನಿಷೇಧಿಯ ಸ್ಥಿತಿಗಿಂತ ತೀರಾ ಭಿನ್ನವಾಗಿರುತ್ತದೆ. 

ಬ 40. ಅರ್ಥಾತ್‌- ಕಲಿಮಃ ತಯ್ಕಿಬಃವನ್ನು ಬಿಟ್ಟು ಕಲಿಮಃ ಖಬೀಸಃವನ್ನು ಅನುಸರಿಸುವ ಅಕ್ರಮಿಗಳ ہووورسہ‎ 


ہے 


ಕಾಂಡ -13 


812 ಕುರ್‌ಆನ್‌ ವ್ಯಾಖ್ಮಾನ 


>» ಕ್ಷಿ ۶ 


سا چ سو پے اط 25 42 ES vo‏ شدرے 3 

٠ ديس الما کس‎ EES 
۱ُ 

A ers مکڑا شی‎ 


MG MESSY 55 
OIL Gs IGN ONE gas 


OG $3 90 دج ہے ہے‎ “i 
ನು ಎನಿ ನೆ ಕ್ಯ ಲಿ 


- 


SANS sh Bs ADEE 5S 
(28-30) ಅಲ್ಲಾಹನಿಂದ 'ಕೊಡುಗೆ'ಯನ್ನು ಪಡೆದು ಅದನ್ನು ಕೃತಪ್ನಾತೆಯನ್ನಾಗಿ ಬದಲಾಯಿಸಿ, 
(ತಮ್ಮೊಂದಿಗೆ) ತಮ್ಮ ಜನಾಂಗವನ್ನೂ ವಿನಾಶಕೂಪಕ್ಕೆ ತಳ್ಳಿ ಿಬಿಟ್ಟವರನ್ನು ನೀವು ಕಂಡಿರಾ? ಅರ್ಥಾತ್‌ 
ಜಹನ್ನಮ್‌(ನರಕ)ನೊಳಗೆ, ಅದರಲ್ಲಿ ಅವರು ಕರಟಿ ಹೋಗುವರು. ಅದು ಅತ 3م‎ ನಿಕೃಷ್ಟ ತಾಣ. ಅಲ್ಲಾಹನ 
ಮಾರ್ಗದಿಂದ ತಮ್ಮನ್ನು ತಪ್ಪಿಸಲಿಕ್ಕಾಗಿ ಅವರು ಅಲ್ಲಾಹನಿಗೆ ಕೆಲವು ಭಾಗೀದಾರರನ್ನು ಮಾಡಿಕೊಂಡರು. 
ಅವರೊಡನೆ, "ಈಗ ನೀವು ಸುಖಪಟ್ಟು ಕೊಳ್ಳಿರಿ. ಕೊನೆಗೆ ನಿಮಗೆ ನರಕಕ್ಕೆ ಮರಳಿ ಹೋಗಬೇಕಾಗಿದೆ" ಎಂದು 
ಹೇಳಿರಿ. 

(31) ಓ ಪೈಗಂಬರರೇ, ಸತ್ಯ ವಿಶ್ವಾಸವನ್ನು ಸ್ವೀಕರಿಸಿದ ನನ್ನ ದಾಸರೊಡನೆ ನಮಾರುನ್ನು ಸಂಸ್ಥಾಪಿಸಲಿಕ್ಕೂ 
ಲೇವಾದೇವಿಗಳೂ ಸ್ನೇಹಾಚಾರಗಳೂ ಇರಲಾರದ"! ಆ ದಿನ ಬರುವುದಕ್ಕೆ ಮುಂಚೆಯೇ KR ಅವರಿಗೆ 
ದಯಪಾಲಿಸಿರುವ ಎಲ್ಲವುಗಳಿಂದ ರಹಸ್ಯವಾಗಿಯೂ ಬಹಿರಂಗವಾಗಿಯೂ (ಸತ್ಕಾರ್ಯಗಳಲ್ಲಿ) ಖರ್ಚು 
ಮಾಡಲು ಹೇಳಿರಿ.": 

(32-34) ಭೂಮಿ- -ಆಕಾಶಗಳನ್ನು ಸೃಷ್ಟಿಸಿದವನೂ ಆಕಾಶದಿಂದ ಮಳೆ ಸುರಿಸಿದದನೂ ಅದರ ಮೂಲಕ 
ನಿಮಗೆ ಆಹಾರಕ್ಕಾಗಿ ತರತರದ ಫಲಗಳನ್ನು ಉತ್ಪಾದಿಸಿದದನೂ ಅಲ್ಲಾಹನೇ. ಅವನು ತನ್ನ ಆಜ್ಞೆ ಪ್ರಕಾರ 


ಅಲ್ಲಾಹನು ಅಶಾಂತಗೊಳಿಸುತ್ತಾನೆ ಮತ್ತು ಅವರ ಪ್ರಯತ್ನಗಳನ್ನು ನಿರರ್ಥಕಗೊಳಿಸುತ್ತಾನೆ. ಅವರು ಯಾವ ಕಡೆಯಿಂದಲೂ ಆಚಾರ 
ವಿಚಾರಗಳ ಸರಿಯಾದ, ಮಾರ್ಗ ಹೊಂದಲಾರರು. ಅವರ ಯಾವ ಕಾರ್ಯವೂ ಗುರಿ ಮುಟ್ಟಲಾರದು. 

41. ಅರ್ಥಾತ್‌- ಅಲ್ಲೇನಾದರೂ ಕೊಟ್ಟು ಮೋಕ್ಷವನ್ನು ಖರೀದಿಸಲಿಕ್ಕೂ ಆಗದು ಮತ್ತು ' ಅಲ್ಲಾಹನ ಹಿಡಿತದಿಂದ 
ರಕ್ಷಿಸುವಲ್ಲಿ ಯಾವ ಸ್ನೇಹಾಚಾರವೂ ಘಲಕಾರಿಯಾಗದು. 

42. ತಾತ್ಸರ್ಯವೇನೆಂದರೆ- ಸತ್ಯವಿಶ್ವಾಸಿಗಳ ನಿಲುಮೆಯು ಸತ್ಯನಿಷೇಧಿಗಳ ನಿಲುಮೆಗಿಂತ ಶೀರಾ ಭಿನ್ನವಾಗಿರಬೇಕು. 
ಅವರಂತೂ ದೇವಾನುಗ್ರಹಗಳಿಗೆ ಕೃತಜ್ಞತೆ ಸಲ್ಲಿಸದವರು. ಆದರೆ ಇವರು ಕೃತಜ್ಞರಾಗಿರಬೇಕು. ನಮಾರುನ್ನು ಸ ಸಂಸ್ಥಾ. ಪಿಸುವುದೂ 
ದೇವ ಮಾರ್ಗದಲ್ಲಿ ಸಂಪತ್ತನ್ನು ವ್ಯಯಿಸುವುದೂ ಕೃತಜ್ಞತಾರ್ಪಣೆಯ ಕಾರ್ಯರೂಪ. ‌ 

43. ಯಾವ ಅಲ್ಲಾಹನ ಅನುಗ್ರಹಗಳಿಗೆ ಕೃತಘ್ಣುತೆಯನ್ನು ತೋರಲಾಗುತ್ತದೋ, ಯಾರ ದಾಸ್ಯ ಸ-ಅನುಸರಣೆಯಿಂದ ವಿಮುಖತೆ 
ತೋರಲಾಗುತ್ತದೋ ಮತ್ತು ಯಾರ ಸಂಗಡ ಒತ್ತಾಯದ ಸಹಭಾಗಿಗಳನ್ನಿರಿಸಲಾಗುತ್ತದೋ ಆ ಅಲ್ಲಾಹನೇ ಈ ಎಲ್ಲ 
ಉಪಕಾರಗಳನ್ನು ಮಾಡಿದ್ದಾನಷ್ಟೆ! 


ಕಾಂಡ -13 


14. ಇಬ್‌ರಾಹೀಮ್‌ 813 


1 ہد‎ ೨೭ PT TN 

[go RENNES 28)3 ALPHA‏ اِن 
೨3೨ 3 0162 [4 F‏ ”سی ೨೨೫2೨೨ PAN‏ 
IS ML Je VC) J 5} ud £‏ 


ಇ 
c 
دو دہ مہ‎ 1 ug و عئے‎ 
9 \& 29 صللن‎ 
ಗ್‌ ಈ ೫ ದು 


دو" 


جیم ۷ ا ا زع کن OS ASL‏ 


ಸಮುದ್ರದಲ್ಲಿ ಸಂಚರಿಸುವಂತೆ ಹಡಗನ್ನು ನಿಮ್ಮ ನಿಯಂತ್ರಣಕ್ಕೆ ಕೊಟ್ಟನು ಮತ್ತು ನಿಮಗಾಗಿ ನದಿಗಳನ್ನೂ 
ನಿಯಂತ್ರಿಸಿದನು." ಅವನು ನಿರಂತರವಾಗಿ ಚಲಿಸುತ್ತಿರುವ ಸೂರ್ಯ ಚಂದ್ರರನ್ನು ನಿಮಗಾಗಿ ನಿಯಂತ್ರಿಸಿದನು 
ಮತ್ತು ರಾತ್ರೆ ಹಗಲುಗಳನ್ನು ನಿಮಗಾಗಿ ನಿಯಂತ್ರಿಸಿದನು. ಅವನು ನೀವು' ಬೇಡಿದುದನ್ನೆಲ್ಲ ನಿಮಗೆ ಕೊಟ್ಟನು. 
ನೀವು ಅಲ್ಲಾಹನ 'ಕೊಡುಗೆ'ಗಳನ್ನು ಎಣಿಕೆ ಮಾಡಲಿಚ್ಛಿಸಿದರೆ ಮಾಡಲಾರಿರಿ. ವಾಸ್ತವದಲ್ಲಿ ಮಾನವನು ಮಹಾ 
ಅಕ್ರಮಿಯೂ ಕೃತಪ್ನಾನೂ ಆಗಿರುತ್ತಾನೆ. 

(35-41) ಇಬ್‌ರಾಹೀಮರು ಪ್ರಾರ್ಥಿಸಿದ ಸಂದರ್ಭವನ್ನು ಸ್ಮರಿಸಿರಿ." "ಓ ನನ್ನ ಪ್ರಭೂ, ಈ ಪಟ್ಟಣ” 
(ಅರ್ಥಾತ್‌ ಮಕ್ಕಾ)ವನ್ನು ಶಾಂತಿ ನಗರವನ್ನಾಗಿ ಮಾಡು ಮತ್ತು ನನ್ನನ್ನೂ ನನ್ನ ಸಂತತಿಯನ್ನೂ 


44. 'ನಿಮಗಾಗಿ ನಿಯಂತ್ರಿಸಿದನು' ಎಂಬುದನ್ನು ಸಾಮಾನ್ಯವಾಗಿ ಜನರು 'ನಿಮಗೆ ಅಧೀನಗೊಳಿಸಿದನು' ಎಂಬರ್ಥದಲ್ಲಿ 
ತೆಗೆದುಕೊಳ್ಳುತ್ತಾರೆ. ಅನಂತರ ಈ ಸೂಕ್ತದಿಂದ ವಿಚಿತ್ರ ಅರ್ಥಗಳನ್ನು ಸೃಷ್ಟಿಸಿಕೊಳ್ಳುತ್ತಾರೆ. ಕೆಲವರಂತೂ ಈ ಸೂಕ್ತದ ಆಧಾರದಲ್ಲಿ 
ಮನುಷ್ಠ ಜೀವನದ ಉದ್ದೇಶವೇ ಭೂಮಿ-ಆಕಾಶಗಳನ್ನು ನಿಯಂತ್ರಿಸುವುದು ಎಂದು ಹೇಳುವಷ್ಟು ವಿಪರೀತಕ್ಕೆ ಹೋಗಿದ್ದಾರೆ. 
ವಸ್ತುತಃ ಮಾನವನಿಗಾಗಿ ವಸ್ತುಗಳನ್ನು ನಿಯಂತ್ರಿಸುವುದೆಂದರೆ' ಅಲ್ಲಾಹನು ವಸ್ತುಗಳನ್ನು ಅವು ಮಾನವನಿಗೆ ಪ್ರಯೋಜನಕಾರಿಯಾಗುವಂತೆ 

ಲವು ನಿಯಮಗಳಿಗೆ ಅಧೀನವನ್ನಾಗಿ ಮಾಡಿರುವುದಲ್ಲದೆ, ಬೇರೇನೂ ಅಲ್ಲ. ನಾವೆಯು ಪ್ರಕೃತಿಯ ಕೆಲವು ವಿಶಿಷ್ಟ ನಿಯಮಗಳಿಗೆ 
MEE ರೆ ಮಾನವ. ಎಂದೂ ಸಮುದ್ರಯಾನ ಮಾಡಲು ಶಕ್ತನಾಗುತ್ತಿರಲಿಲ್ಲ. ನದಿಗಳನ್ನು ಕೆಲವು ವಿಶಿಷ್ಟ ನಿಯಮಗಳ 
ಬಂಧನದಲ್ಲಿ ಬಿಗಿದಿರದಿದ್ದರೆ, ಅಪುಗಳಿಂದ ಕಾಲುವೆಗಳನ್ನು ಹೊರಡಿಸಲು ಸಾಧ್ಯವೇ ಇರಲಿಲ್ಲ. ಸೂರ್ಯ ಚಂದ್ರ ಮತ್ತು | 
ಹಗಲಿರುಳುಗಳು ನಿಯಮಬದ್ಧವಾಗಿಲ್ಲ. ದಿರುತ್ತಿದ್ದರೆ ಭೂಮಿಯಲ್ಲಿ ಒಂದು ಸುಸಂಸ್ಕೃತ ನಾಗರಿಕತೆಯುಂಟಾಗುವುದಂಶಿರಲಿ, ಇಲ್ಲಿ 
ಜೀವನವೇ ಅಸಾಧ್ಯವಾಗಿ ಬಿಡುತ್ತಿತ್ತು. 

45. ಅರ್ಥಾತ್‌-: ನಿಮ್ಮ ಸಕಲ ನೈಸರ್ಗಿಕ ಬೇಡಿಕೆಗಳನ್ನು ಪೂರೈಸಿದನು. ನಿಮ್ಮ ಜೀವನಕ್ಕೆ ಬೇಕಾಗಿದ್ದ ಎಲ್ಲವನ್ನೂ 
ಒದಗಿಸಿದನು. ನಿಮ್ಮ ಉಳಿವು ಮತ್ತು ಪ್ರಗತಿಗೆ ಬೇಕಾಗಿದ್ದೆ ಎಲ್ಲ ಸಾಧನಗಳನ್ನು ಒದಗಿಸಿದನು: 

46. ಸಾಮಾನ್ಯ ಉಪಕಾರಗಳನ್ನು ಪ್ರಸ್ತಾಪಿಸಿದ ಬಳಿಕ, ಅಲ್ಲಾಹನು ಕುರೈಶರಿಗೆ ಮಾಡಿದ್ದ ವಿಶಿಷ್ಟ ಉಪಕಾರಗಳನ್ನೂ 
ಪ್ರಸ್ತಾಪಿಸಲಾಗುತ್ತಿದೆ. ಅದರೊಂದಿಗೆ - ನಿಮ್ಮ ಪಿತಾಮಹ ಹ. ಇಬ್‌ರಾಹೀಮ್‌ರು(ಅ) ಯಾವ ಮಹತ್ವಾಕಾಂಕ್ಲೆಗಳೊಂದಿಗೆ ನಿಮ್ಮನ್ನು 
ಇಲ್ಲಿ ನೆಲೆಗೊಳಿಸಿದರು, ಅವರ ಪ್ರಾರ್ಥನೆಗಳಿಗೆ ಉತ್ತರವಾಗಿ ಅದೆಂತಹ ಉಪಕಾರಗಳನ್ನು ನಾವು' ನಿಮಗೆ ಮಾಡಿದೆವು, ಈಗ 
ನೀವು ನಿಮ್ಮ ಪಿತಾಮಹರ ಮಹತ್ವಾಕಾಂಕ್ಷೆಗಳಿಗೂ ನಿಮ್ಮ ಪ್ರಭುವಿನ ಉಪಕಾರಗಳಿಗೂ ಎಂತಹ ಪಥಭ್ರಪ್ಪತೆ ಮತ್ತು ದುಷ್ಕರ್ಮಗಳ 
ಮೂಲಕ ಉತ್ತರ ಕೊಡುತ್ತಿರುವಿರಿ' ಎಂದು ಹೇಳಲಾಗುತ್ತಿದೆ. 

47. ಅರ್ಥಾತ್‌- ಮಕ್ಕಾ 


ಕಾಂಡ -13 


814 ಕುರ್‌ಆನ್‌ ವ್ಯಾಖ್ಯಾನ 


CY) SESS LEAN TIE NE لت‎ 


ME 54 22% 9 ATG ے‎ 250 298 ly ہےر‎ 22೨ 
bs ENG 06S IS BS ا زُقُْمْ‎ 
Anse, UDA Woh tar دید ے‎ ٤ ے4 پر دک ے‎ ا٤‎ 

SIE DNA ONS SS ISSN SERS 


ಶನ ನಿಗಿ 
ಇ 


en wu کے مھ سے وو رب‎ PASE CE 
WO SEEN انت سید‎ TESS 


ವಿಗ್ರಹಾರಾಧನೆಯಿಂದ ರಕ್ಷಿಸು. ಓ ನನ್ನ ಪ್ರಭೂ, ಈ ವಿಗ್ರಹಗಳು ಅನೇಕರನ್ನು ದಾರಿಗೆಡಿಸಿವೆ.* (ಇವು 
ನನ್ನ ಸಂತತಿಯನ್ನೂ ಪಥಭ್ರಷ್ಟಗೊಳಿಸಿಬಿಡ ಬಹುದು. ಆದುದರಿಂದ ಅವರ ಪೈಕಿ) ನನ್ನ ಪದ್ಧತಿಯಲ್ಲಿ 
ನಡೆಯುವವನು ನನ್ನವನು ಮತ್ತು ಯಾರಾದರೂ ನನ್ನದಕ್ಕೆ ವಿರುದ್ಧವಾದ ರೀತಿಯಲ್ಲಿ ನಡೆದರೆ, ನಿಶ್ಚಯವಾಗಿಯೂ 
ನೀನು ಕ್ಲಮಾಶೀಲನೂ .ಕರುಣಾನಿಧಿಯೂ ಆಗಿರುತ್ತಿ.* دا‎ ನನ್ನ ಪ್ರಭೂ, ನಾನು ನನ್ನ ಸಂತತಿಯ ಒಂದು 
ಭಾಗವನ್ನು ಒಂದು ಬಂಜರು ಕಣಿವೆಯಲ್ಲಿ ನಿನ್ನ ಸನ್ಮಾನ್ಯ ಗೃಹದ ಬಳಿ ತಂದು ನೆಲೆಗೊಳಿಸಿದ್ದೇನೆ. ಓ 
ನನ್ನ ಪ್ರಭೂ, ಇವರು ನಮಾರುನ್ನು ಸಂಸ್ಥಾಪಿಸಲೆಂದು ಹೀಗೆ ಮಾಡಿದ್ದೇನೆ. ಆದುದರಿಂದ ನೀನು ಜನಮನಗಳು 
ಇವರ ಕಡೆಗೆ ಒಲಿಯುವಂತೆ ಮಾಡು ಮತ್ತು ಇವರಿಗೆ ತಿನ್ನಲು ಫಲಗಳನ್ನು ನೀಡು.” ಇವರು ಕೃತಜ್ವರಾಗಲೂ 


48. ಅರ್ಥಾತ್‌- ಅನೇಕರನ್ನು ಅಲ್ಲಾಹನಿಂದ ವಿಮುಖಗೊಳಿಸಿ ತಮ್ಮ ಕಡೆಗೆ ಆಕರ್ಷಿಸಿಕೊಂಡಿವೆ. ಇದೊಂದು ಅಲಂಕಾರಿಕ 
ಮಾತು. ವಿಗ್ರಹಗಳು ಅನೇಕರ ಪಥಭ್ರಷ್ಟತೆಗೆ ಕಾರಣವಾಗಿವೆ. ಆದುದರಿಂದ ಪಥಭ್ರಷ್ಟಗೊಳಿಸುವ ಕ್ರಿಯೆಯನ್ನು ಅವುಗಳಿಗೆ ಜೋಡಿಸಿ 
ಬಿಡಲಾಗಿದೆ. 

49. ಹರ್ರುತ್‌ ಇಬ್‌ರಾಹೀಮ್‌ರು(ಅ) ಮಾನವರು ದೇವ ಯಾತನೆಯಲ್ಲಿ ಸಿಕ್ಕಿ ಬೀಳುವುದನ್ನು ಕಂಡು ಸಹಿಸಲಾಗದೆ, 
ಕೊನೆಯ ಗಳಿಗೆಯವರೆಗೂ ಕ್ಷಮೆಗಾಗಿ ಯಾಚಿಸುತ್ತಿರುತ್ತಾರೆ. ಇದು ಅವರ ಅತ್ಯುತ್ತಮ ಮಟ್ಟದ ಕೋಮಲ ಹೃದಯ ಮತ್ತು 
ಅವರಿಗಿದ್ದ ಮಾನವೀಯ ಅನುಕಂಪದ ದ್ಕೋತಕವಾಗಿತ್ತು. ಜೀವನಾಧಾರದ ವಿಷಯದಲ್ಲಿ ಅವರು - 'ಇಲ್ಲಿ ಯ ನಿವಾಸಿಗಳ ಪೈಕಿ 
ಅಲ್ಲಾಹ್‌ ಮತ್ತು ಅಂಶಿಮ ದಿನದಲ್ಲಿ ವಿಶ್ವಾಸವಿಡುವವರಿಗೆ ನಾನಾ ಫಲಗಳ ಆಹಾರವನ್ನು ನೀಡು' (ಅಲ್‌ ಬಕರಃದ 126ನೆಯ 
ಸೂಕ್ತ) ಎಂದು ಹೇಳಲಿಕ್ಕೂ ಹಿಂಜರಿಯಲಿಲ್ಲ. ಆದರೆ ಪರಲೋಕದ ಹಿಡಿತದ ಪ್ರಶ್ನೆ ಬಂದಾಗ ನನ್ನ ಪದ್ಧತಿಗೆ ವಿರುದ್ಧ 
ನಡೆಯುವವರನ್ನು ಶಿಕ್ಟಿಸಿ ಬಿಡು ಎಂದು ಅವರ ಬಾಯಿಯಿಂದ ಬರಲಿಲ್ಲ." ಆ ಬಗ್ಗೆ - ಅವರ ಕುರಿತು ನಾನೇನು ಹೇಳಲಿ? ನೀನು 
ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಿ - ಎಂದಿಷ್ಟೇ ಹೇಳಿದರು. ಇದು ಈ ಕರುಣೆ ಮತ್ತು ವಾತ್ಸಲ್ಕಗಳ ಸಾಕಾರಮೂರ್ತಿಯು 
ಕೇವಲ ತನ್ನ ಸಂತತಿಯ ಬಗ್ಗೆ ಮಾತ್ರ ತಳೆದ ನೀತಿಯಾಗಿರಲಿಲ್ಲ. ದೇವಚರರು ಲೂತ್‌ ಜನಾಂಗದ ದುಷ್ಕರ್ಮಿಗಳನ್ನು ನಾಶಗೊಳಿಸಲು 
ಹೋಗುತ್ತಿದ್ದಾಗಲೂ 'ಇಬ್‌ರಾಹೀಮ್‌ ನಮ್ಮೊಡನೆ ಜಗಳಾಡತೊಡಗಿದನು.' (ಹೂದ್‌ ಅಧ್ಯಾಯದ 74ನೆಯ ಸೂಕ್ತ) ಎಂದು 
ಅಲ್ಲಾಹನು ಅತ್ಯಂತ ಪ್ರೀತಿಯಿಂದ ಹೇಳುತ್ತಾನೆ. ಹ. ಈಸಾರ(ಅ) ಸಂಗತಿಯೂ ಇದೇ. ಅಲ್ಲಾಹನು ಅವರ ಕಣ್ಣಮುಂಬೆಯೇ 
ಕ್ರೈಸ್ತರ ಪಥಭ್ರಷ್ಟತೆಯನ್ನು ಸಾಬೀತು ಪಡಿಸಿದಾಗ ನೀನು ಅವರಿಗೆ ಶಿಕ್ಲೆ ಕೊಟ್ಟರೆ, ಅವರು ನಿನ್ನ ದಾಸರಾಗಿರುತ್ತಾರೆ ಮತ್ತು ಅವರನ್ನು 
ಕ್ಷಮಿಸಿದರೆ ನೀನು ಅಜೇಯನೂ ಯುಕ್ತಿಪೂರ್ಣನೂ ಆಗಿರುತ್ತಿ' ಎಂದು ಬಿನ್ನವಿಸುತ್ತಾರೆ. (ಅಲ್‌' ಮಾಣದಃದ 118ನೆಯ ಸೂಕ್ತ). 

- 50. ಹಿಂದೆ ಅಖಿಲ ಅರಬ್‌ ದೇಶದ ಜನರು ಹಜ್ಜ್‌ ಮತ್ತು ಉಮ್ರಾ ಯಾತ್ರೆಗಳಿಗಾಗಿ ಮಕ್ಕಚೆಡೆಗೆ' ಆಕರ್ಷಿಸಲ್ಪಟ್ಟು 
ಬರುತ್ತಿದ್ದುದೂ ಈಗ ಇಡೀ ಜಗತ್ತಿನ ಜನರು ಅಲ್ಲಿಗೆ ಬರುತ್ತಿರುವುದೂ ಅದೇ ಪ್ರಾರ್ಥನೆಯ ಸತ್ಸಲವಾಗಿದೆ. ಎಲ್ಲಾ ಕಾಲಗಳಲ್ಲೂ 
ಎಲ್ಲ ಬಗೆಯ ಫಲಗಳೂ ಧಾನ್ಯಗಳೂ ಜೀವನಾಧಾರಗಳ ಇತರ ಸಾಮಗ್ರಿಗಳೂ ಅಲ್ಲಿ ಒದಗುತ್ತೆಲಿರುವುದೂ ಅದೇ ಪ್ರಾರ್ಥನೆಯ 
ಫಲ. ವಾಸ್ತವದಲ್ಲಿ ಆ ಬಂಜರು ಕಣಿವೆಯಲ್ಲಿ ಪ್ರಾಣಿಗಳಿಗೆ ಮೇವೂ ಬೆಳೆಯುವುದಿಲ್ಲ. 


ಕಾಂಡ-13 


14. ಇಬ್‌ರಾಹೀಮ್‌ 815 


4%” 


en 


2 5 LN گم دے‎ 
CAAT ATMS 


ಬಹುದು. ಓ ನನ್ನ ಪ್ರಭೂ, ನಾವು ಅಡಗಿಸುವುದನ್ನೂ ಬಹಿರಂಗ ಪಡಿಸುವುದನ್ನೂ ನೀನು ಬಲ್ಲವನಾಗಿರುತ್ತಿ' 
ಮತ್ತು ನಿಜಕ್ಕೂ? ಆಕಾಶಗಳಲ್ಲಾಗಲಿ ಭೂಮಿಯಲ್ಲಾಗಲಿ ಅಲ್ಲಾಹನಿಂದ ಏನೊಂದೂ ಅಡಗಿರುವುದಿಲ್ಲ. ಈ 
ವೃದ್ಧಾಪ್ಯದಲ್ಲಿ ನನಗೆ ಇಸ್ಮಾಈಲ್‌ ಮತ್ತು ಇಸ್‌ಹಾಕರಂತಹ ಪುತ್ರರನ್ನು ದಯಪಾಲಿಸಿದ ಅಲ್ಲಾಹನಿಗೆ ಕೃತಜ್ಞತೆ. 
ನಿಶ್ಚಯವಾಗಿಯೂ ನನ್ನ ಪ್ರಭು ಪ್ರಾರ್ಥನೆಯನ್ನು ಆಲಿಸುತ್ತಾನೆ. ಓ ನನ್ನ ಪ್ರಭೂ ನೀನು ನನ್ನನ್ನು ನಮಾರು್‌ 
ಸಂಸ್ಥಾಪಿಸುವವನನ್ನಾಗಿ ಮಾಡು. ನನ್ನ ಸಂತತಿಯಿಂದಲೂ (ಈ ಕಾರ್ಯವೆಸಗುವವರನ್ನು ಎಬ್ಬಿಸು) ಓ ನನ್ನ 
ಪ್ರಭೂ, ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸು. ಓ ನನ್ನ ಪ್ರಭೂ, ನನ್ನನ್ನೂ ನನ್ನ ಮಾತಾಪಿತರನ್ನೂ ಸಕಲ 
ಸತ್ಮವಿಶ್ವಾಸಿಗಳನ್ನೂ ವಿಚಾರಣೆ ನಡೆಸಲ್ಪಡುವ ಆ ದಿನ ಕ್ಷಮಿಸಿ ಬಿಡು 

(42-46). ಈ ಅಕ್ರಮಿಗಳು ಮಾಡುತ್ತಿರುವುದರ ಬಗ್ಗೆ ಅಲ್ಲಾಹ್‌ ಅಶ್ರದ್ಧನಾಗಿರುವನೆಂದು ನೀವು 
ಭಾವಿಸಬೇಡಿರಿ. ಅಲ್ಲಾಹ್‌ ಅವರಿಗೆ - ಕಣ್ಣುಗಳು ತೆರೆದೇ ಇರುವ ಆ ದಿನದ ವರೆಗೆ- ಕಾಲಾವಕಾಶ 
ನೀಡುತ್ತಿದ್ದಾನೆ. ಅಂದು. ಅವರು ತಲೆಯೆತ್ತಿಕೊಂಡು ಓಡುತ್ತಿರುವರು, ಅವರ ದೃಷ್ಟಿಗಳು ಮೇಲಕ್ಕೇ 
ನಾಟಿರುವುವು*" ಹೃದಯಗಳು ಗಾಬರಿ ಗೊಂಡಿರುವುವು. ಓ ಪೈಗಂಬರರೇ, ಶಿಕ್ಷೆಯು ಬಂದೆರಗುವ ಆ ದಿವಸದ 
ಬಗ್ಗೆ ನೀವು ಜನರಿಗೆ ಎಚ್ಚರಿಕೆ ಕೊಡಿರಿ. ಆಗ ಈ ಅಕ್ರಮಿಗಳು, "ಓ ನಮ್ಮ 'ಪ್ರಭೂ, ನಮಗೆ ಇನ್ನೂ 
ಕೊಂಚ ಕಾಲಾವಕಾಶವನ್ನು ಕೊಟ್ಟು ಬಿಡು. ನಾವು ನಿನ್ನ ಕರೆಗೆ ಓಗೊಡುವೆವು ಮತ್ತು ಸಂದೇಶವಾಹಕರನ್ನು 


51. ಅರ್ಥಾತ್‌- ದೇವಾ! ನಾನು ನನ್ನ ಬಾಯಿಯಿಂದ ಏನೆಲ್ಲ ಹೇಳುತ್ತಿರುವೆನೋ ಅದನ್ನು ನೀನು ಕೇಳುತ್ತಿರುವೆ. ನನ್ನ 
ಹೃದಯದೊಳಗೆ ಯಾವ ಭಾವನೆಗಳು ಅಡಗಿವೆಯೋ ಅವುಗಳನ್ನು ನೀನು ಚೆನ್ನಾಗಿ ಬಲ್ಲೆ. 

52. ಇದು ಅಲ್ಲಾಹನು ಹ. ಇಬ್‌ರಾಹೀಮ್‌ರ(ಅ) ಮಾತನ್ನು ಸಮರ್ಥಿಸಿ ಹೇಳಿದಂತಹ ಒಂದು ಉಪಮಾತು. 

53. 'ಹ. ಇಬ್‌ರಾಹೀಮ್‌ರು(ಅ) ತಮ್ಮ ಸ್ವದೇಶವನ್ನು ಬಿಟ್ಟು ಹೋಗುತ್ತಿದ್ದಾಗ ತಮ್ಮ ತಂದೆಯೊಡನೆ, “ನಿಮಗೆ ಕ್ಷಮೆ 
ನೀಡಬೇಕೆಂದು ನಾನು ನನ್ನ ಪ್ರಭುವಿನೊಡನೆ ಪ್ರಾರ್ಥಿಸುವೆನು” (ಮರ್ಯಮ್‌ ಅಧ್ಯಾಯದ 47ನೆಯ ಸೂಕ್ತ) ಎಂದು ಕೊಟ್ಟದ್ದ 
ವಾಗ್ದಾನ ಪ್ರಕಾರ ತಂದೆಯನ್ನೂ ತಮ್ಮ ಪ್ರಾರ್ಥನೆಯಲ್ಲಿ ಸೇರಿಸಿಕೊಂಡಿದ್ದರು. ಆದರೆ: ಅನಂತರ ಅವನು ಅಲ್ಲಾಹನ ಶತ್ರುವೆಂದು 
ಮನಗಂಡ ಬಳಿಕ ಅವರು ಅವನನ್ನು ತಿರಸ್ಕರಿಸಿದರು. (ಅತ್ತೌಬಃ ಅಧ್ಯಾಯದ 114ನೆಯ ಸೂಕ್ತಿ) 

54. ಅರ್ಥಾತ್‌- ನಿರ್ಣಾಯಕ ದಿನದ ಭಯಾನಕ ದೃಶ್ಯ ಅವರ ಮುಂದೆ ಬಂದಾಗ ಅವರ ದೃಷ್ಟಿಗಳು ಮರಗಟ್ಟಿದಂತಾಗಿ 
ಅವರು ನೆಟ್ಟಿ ನೋಟದಿಂದ ನೋಡುತ್ತಲಿರುವರು. ಅವರಿಗೆ ರೆಪ್ಪೆ ಬಡಿಯಲಾಗದು ಮತ್ತು. ದೃಷ್ಟಿಯನ್ನು ಕೆದಲಿಸಲಾಗದು. 


ಕಾಂಡ -13 


815 ಕುರ್‌ಆನ್‌ ವ್ಯಾಖ್ಯಾನ 


I ہیں‎ 43 A FX 007 SLE 

SA 1‏ >29 یم سم رہ py ೬ ೨೭೨‏ 
5 لت 6 SUE‏ 
[A 2 ಪಿ‏ رے 233 7 7 »4 جج 
رو الا چں OYE‏ 653 المجَرِمِين یو ಹಿ ಹೂ‏ & 3 2625© 


ಅನುಸರಿಸುವೆವು”" ಎನ್ನುವರು. (ಆದರೆ ಅವರಿಗೆ ಹೀಗೆ ಉತ್ತರ ಕೊಡಲಾಗುವುದು:) "ನಮಗೆಂದೂ ಅವನತಿ 
ಬರಲಿಕ್ಕೇ ಇಲ್ಲವೆಂದು ಇದಕ್ಕೆ ಮುಂಚೆ ಆಣೆ ಹಾಕುತ್ತ ಹೇಳುತ್ತಿದ್ದವರು ನೀವೇ ಅಲ್ಲವೇ? ವಸ್ತುತಃ ನೀವು 
ತಮ್ಮ ಮೇಲೆ ತಾವೇ ಅಕ್ರಮವೆಸಗಿದ್ದ ಆ ಜನಾಂಗಗಳ ನಾಡುಗಳಲ್ಲಿ ವಾಸಿಸಿದ್ದಿರಿ ಮತ್ತು ನಾವು ಅವರೊಂದಿಗೆ 
ಹೇಗೆ ವರ್ತಿಸಿದ್ದೆ ವೆಂಬುದನ್ನು ನೋಡಿರುತ್ತೀರಿ ಮತ್ತು ನಾವು ಅದರ ಉದಾಹರಣೆಗಳನ್ನು ಕೊಡುತ್ತ ನಿಮಗೆ 
ಬೋಧಿಸಿಯೂ ಇದ್ದೆವು. ಅವರು ತಮ್ಮ ಎಲ್ಲಾ ಕುತಂತ್ರಗಳನ್ನು ನಡೆಸಿ ನೋಡಿದರು. ಅವರ ಕುತಂತ್ರಗಳು 
ಪರ್ವತಗಳನ್ನೇ ಸರಿಸುವಷ್ಟು ಘೋರವಾಗಿದ್ದುವಾದರೂ ಅವರ ಪ್ರತಿಯೊಂದು ಕುತಂತ್ರದ 
ಪ್ರತಿಕ್ರಿಯೆ ಅಲ್ಲಾಹನ ಬಳಿಯಲ್ಲಿತ್ತು." 

(47-51) ಆದುದರಿಂದ ಓ ಷೈಗಂಬರರೇ ಎಂದಾದರೂ ಅಲ್ಲಾಹನು, ' ತನ್ನ ಸಂದೇಶವಾಹಕರೊಡನೆ 
ಮಾಡಿದ ವಾಗ್ದಾನಗಳಿಗೆ ವಿರುದ್ಧವಾಗಿ ವರ್ತಿಸುವನೆಂದು ಭಾವಿಸಬೇಡಿರಿ. ವಾಸ್ತವದಲ್ಲಿ ಅಲ್ಲಾಹ್‌ ಮಹಾ 
ಪ್ರತಾಪಿಯೂ ಪ್ರತೀಕಾರ ಪಡೆಯುವವನೂ ಆಗಿರುತ್ತಾನೆ. ಭೂಮಿ ಮತ್ತು ಆಕಾಶಗಳು ಬದಲಾಯಿಸಲ್ಪಟ್ಟು 
ಏನೇನೋ ಮಾಡಲ್ಪಡುವ ہہ‎ ದಿನದ ಬಗ್ಗೆ ಹಾಗೂ ಏಕನೂ ಪ್ರಚಂಡನೂ ಆದ ಅಲ್ಲಾಹನ ಮುಂದೆ ಸರ್ವರೂ 
ಪ್ರತ್ಯಕ್ಷ ಹಾಜರಾಗಲಿರುವ ದಿನದ ಬಗ್ಗೆ ಅವರಿಗೆ ಎಚ್ಚರಿಕೆ ನೀಡಿರಿ. ಅಂದು ಅಪರಾಧಿಗಳು ಸಂಕೋಲೆಗಳಿಂದ 


55. ಅರ್ಥಾಶ್‌- ನಿಮ್ಮ ಪೂರ್ವಜರ ಜನಾಂಗಗಳು ಅಲ್ಲಾಹನ ಕಾನೂನುಗಳ ಉಲ್ಲಂಘನೆಯ ಪರಿಣಾಮಗಳಿಂದ 
ತಪ್ಪಿಸಿಕೊಳ್ಳಲಿಕ್ಕಾಗಿ ಮತ್ತು ಧರ್ಮಾಹ್ವಾನವನ್ನು ನಿರರ್ಥಕಗೊಳಿಸಲಿಕ್ಕಾಗಿ ಎಂತಹ ಪ್ರಬಲ ಕುತಂತ್ರಗಳನ್ನು ನಡೆಸಿದ್ದರೆಂಬುದನ್ನು 
ನೀವು ಕಂಡಿದ್ದೀರಿ. ಅಲ್ಲಾಹನ ಒಂದೇ ತಂತ್ರದಿಂದ ಅವರು ಹೇಗೆ ಪರಾಜಿತರಾದರೆಂಬುದನ್ನೂ ಕಂಡಿದ್ದೀರಿ. ಇಷ್ಟಾದರೂ ನೀವು 
ಸತ್ಯಕ್ಕೆ ವಿರುದ್ಧ ಕುತಂತ್ರಗಳನ್ನೆಸಗುವುದನ್ನು ಬಿಡಲಿಲ್ಲ. ನಿಮ್ಮ ಕುತಂತ್ರಗಳು ಖಂಡಿತವಾಗಿಯೂ ಫಲಿಸುವುವೆಂದೇ ತಿಳಿದುಕೊಂಡಿರಿ. 

56. ಈ ವಾಕ್ಕದಲ್ಲಿರುವ ಮಾತನ್ನು ಪ್ರವಾದಿವರ್ಯರನ್ನುದ್ದೇಶಿಸಿ ಹೇಳಲಾಗಿದೆಯೆಂದು ಬಾಹ್ಮದ್ಯಷ್ಟಿಗೆ ತೋರುತ್ತದೆ. ಆದರೆ 
ಇದರ ಉದ್ದೇಶವು ವಿರೋಧಿಗಳಿಗೆ ತಿಳಿಯಪಡಿಸುವುದಾಗಿದೆ. ಅವರಿಗೆ ತಿಳಿಯ ಹೇಳುವುದೇನೆಂದರೆ ಅಲ್ಲಾಹನು ಈ ಮುಂಚೆಯೂ 
ತನ್ನ ಸಂದೇಶವಾಹಕರಿಗೆ ಕೊಟ್ಟಿದ್ದ ವಾಗ್ದಾನವನ್ನು ಪೂರೈಸಿದ್ದಾನೆ. ಅವರ ವಿರೋಧಿಗಳನ್ನು ಕೀಳಾಗಿಸಿದ್ದಾನೆ. ಈಗಲೂ ಅವನು 
ತನ್ನ ಸಂದೇಶವಾಹಕರಾ। !ರುವ ಹ. ಮುಹಮ್ಮದ್‌ರಿಗೆ(ಸ) ಕೊಡುತ್ತಿರುವ ವಾಗ್ಗಾನಗಳನ್ನು ಪೂರ್ತಿಗೊಳಿಸಿಯೇ ತೀರುವನು. ಅವರನ್ನು 
ವಿರೋಧಿಸುವವರನ್ನು ಅಳಿಸಿ ಬಿಡುವನು. 

57. ಪುನರುತ್ಥಾನ ದಿನ ಭೂಮಿ- ಆಕಾಶಗಳನ್ನು 7ح صطہہ<‎ ನಾಶಗೊಳಿಸಲಾಗಲಿಕ್ಕಿಲ್ಲವೆಂದೂ ಪ್ರಸಕ್ತ ಭೌತಿಕ 
ವ್ಯವಸ್ಥೆಯನ್ನು ಮಾತ್ರ ಅಸ್ತವ್ಯಸ್ತಗೊಳಿಸಲಾಗುವುದೆಂದು ಈ ಸೂಕ್ತದಿಂದಲೂ ಕುರ್‌ಆನಿನ ಇತರ ಸೂಚೆನೆಗಳಿಂದಲೂ ತಿಳಿದು 


ಕಾಂಡ-13 


127 
7 


7 مد رو6 ”ارم ک A‏ 7272 دم 
ESS YS OS pel‏ 


NSS 2) 3 
ಬಿಗಿಯಲ್ಪಟ್ಟಿರುವುದನ್ನು ನೀವು ನೋಡುವಿರಿ. ಅವರು ಟಾರಿನ್‌ ಉಡುಪು ಧರಿಸಿರುವರು ಮತ್ತು ಅಗ್ನಿ 
ಜ್ವಾಲೆಗಳು ಅವರ ಮುಖಗಳೆ ಮೇಲೆ ಆವರಿಸುತ್ತಿರುವುವು. ಅಲ್ಲಾಹ್‌ ಪ್ರತಿಯೊಂದು ಜೀವಿಗೂ ಅದರ 
ಕರ್ಮಫಲವನ್ನು ಕೊಡಲಿಕ್ಕಾಗಿ ಹೀಗಾಗುವುದು. ನಿಶ್ಚಯವಾಗಿಯೂ ಅಲ್ಲಾಹ್‌ ವಿಚಾರಣೆ ನಡೆಸುವುದರಲ್ಲಿ ಅತಿ 
ಶೀಘ್ರನು. 

(52) ಇದು ಸಕಲ ಮಾನವರಿಗೆ ಒಂದು ಸಂದೇಶ, ಆವರಿಗೆ ಇದರೆ ಮೂಲಕ ಎಚ್ಚರಿಕೆ ಕೊಡಲಿಕ್ಕಾಗಿ 


| ಮತ್ತು رہ‎ ವದಲ್ಲಿ ದೇವನೊಬ್ಬನೇ ಎಂದು ಅವರು ತಿಳಿದುಕೊಳ್ಳಲಿಕ್ಕಾಗಿ ಹಾಗೂ ಬುದ್ಧಿಜೀವಿಗಳು 


ಎಚ್ಚರಗೊಳ್ಳಲೆಂದು ಇದು ಕಳುಹಿಸಲ್ಪಟ್ಟಿರುತ್ತದೆ. 

ಬರುತ್ತದೆ. ಅನಂತರ ಪ್ರಥಮ ಸೂರ್‌(ಕಹಳೆ) ಮತ್ತು ಕೊನೆಯ ಸೂರ್‌ನ ಮಧ್ಯೆ ಅಲ್ಲಾಹನು ಮಾತ್ರ ತಿಳಿದಿರುವಷ್ಟು ಕಾಲದಲ್ಲಿ 
ಭೂಮಿ-ಆಕಾಶಗಳ ಪ್ರಸಕ್ತ ಸ್ವರೂಪವನ್ನು ಬದಲಿಸಲಾಗುವುದು ಮತ್ತು ಇನ್ನೊಂದು ಪ್ರಕೃತಿ ಸ್ವಭಾವದ ವ್ಯವಸ್ಥೆಯನ್ನು ಬೇರೆಯೇ إ‎ 
ನೈಸರ್ಗಿಕ ನಿಯಮಗಳೊಂದಿಗೆ ರೂಪಿಸಲಾಗುವುದು. ಅದೇ ಪರಲೋಕ. ತರುವಾಯ ಅಂಶಿಮ ಸೂರ್‌(ಕಹಳೆ)ನೊಂದಿಗೆ 


ಹ. ಆದಮ್‌ರ(೮) ಸೃಷ್ಟಿಯಿಂದ ಪ್ರಳಯಕಾಲದವರೆಗೆ ಹುಟ್ಟಿದ್ದ ಸಮಸ್ತ ಮಾನವರು ಪುನಃ ಜೀವಂತಗೊಳಿಸಲ್ಪಡುವರು ಮತ್ತು 


ಅಲ್ಲಾಹನ ಮುಂದೆ ಹಾಜರುಗೊಳಿಸಲ್ಪಡುವರು. ಇದೇ ಕುರ್‌ಆನಿನ ಭಾಷೆಯಲ್ಲಿ 'ಹಷ್ರ್‌' ಆಗಿರುತ್ತದೆ. ಇದರ ಶಬ್ದಾರ್ಥ 
ಬಾಚುವುದು ಮತ್ತು ಒಟ್ಟು ಗೂಡಿಸುವುದು ಎಂದಾಗಿದೆ. ಕುರ್‌ಆನಿನ ಸೂಚನೆಗಳಿಂದಲೂ ಹದೀಸ್‌ನ ವಿವರಣೆಗಳಿಂದಲೂ - ಹಹ್ರ್‌ 
ددرت‎ ನು ಇದೇ ಭೂಮಿಯ ಮೇಲೆ ಸಂಭವಿಸುವುದು. ನ್ಯಾಯಾಲಯವು ಇಲ್ಲೇ ಸ್ಥಾಪನೆಯಾಗುವುದು. ಇಲ್ಲೇ ನ್ಯಾಯ 
ತಕ್ಕಡಿಯನ್ನಿರಿಸಲಾಗುವುದು. ಭೂಮಿಯ ಮೇಲಿನ ವ್ಯಾಜ್ಯಗಳನ್ನೆಲ್ಲ ಭೂಮಿಯ ಮೇಲೆಯೇ ಇತೃರ್ಥಗೊಳಿಸಲಾಗುವುದು. ಕುರ್‌ಆನ್‌ 
ಮತ್ತು ಹದೀಸ್‌ಗಳಿಂದ ಸಾಬೀತಾಗುವ ಇನ್ನೊಂದು ವಿಷಯವೇನೆಂದರೆ - ಈ ವ್ಯವಹಾರಗಳು ನಡೆಯುವಂತಹ ಆ ಜೀವನವು 
ಕೇವಲ ಆತ್ಮಕ್ಕೆ ಸಂಬಂಧಿಸಿದುದಾಗಿರಲಾರದು. ಇಂದು ನಾವಿರುವಂತೆಯೇ ಆತ್ಮ ಮತ್ತು ದೇಹಗಳ ಸಹಿತ ಜೀವಂತಗೊಳಿಸಲ್ಪಡುನೆವು. 
ಪ್ರಶಿಯೊಬ್ಬನೂ ಈ ಲೋಕದಿಂದ" ಅಗಲುವಾಗ ಯಾವ ವ್ಯಕ್ತಿತ್ವವನ್ನು ಹೊಂದಿದ್ದನೋ ಅದೇ ವ್ಯಕ್ತಿತ್ವದೊಂದಿಗೆ ಅಲ್ಲಿ ಇರುವನು. 

58. ಕೆಲವು ಭಾಷಾಂತರಕಾರರೂ ವ್ಯಾಖ್ಯಾನಕಾರರೂ 'ಕತಿರಾನ್‌'ನ ಅರ್ಥ ಗಂಧಕವೆಂದೂ ಇನ್ನು ಕೆಲವರು ಕರಗಿದ 


ತಾಮ್ರವೆಂದೂ ವಿವರಿಸಿರುವರು. ಆದರೆ ವಾಸ್ತವದಲ್ಲಿ ಅರಬೀ ಭಾಷೆಯಲ್ಲಿ ಪೀತದಾರು ಮರದ ಗೋಂದಿಗೆ, ಶಿಲಾಧಾತುವಿಗೆ 


ರಾಳ ಮತ್ತು ಟಾರಿಗೆ 'ಕತಿರಾನ್‌' ಎನ್ನುತ್ತಾರೆ. 


ಕಾಂಡ-13 


52 


818 ಕುರ್‌ಆನ್‌ ವ್ಯಾಖ್ಯಾನ 


15. ಅಲ್‌ ಹಿಜ್ಸ್‌ 
ಪರಿಚಯ 


80ನೆಯ ಸೂಕ್ತದ 'ಕದ್ದಬ ಅಸ್‌ಹಾಬುಲ್‌ ಹಿಜ್ರಿಲ್‌ ಮುರ್‌ಸಲೀನ್‌' ಎಂಬುದರಿಂದ ತೆಗೆದುಕೊಳ್ಳಲಾಗಿದೆ. 


ಅವತೀರ್ಣ ಕಾಲ: 

ವಿಷಯಗಳು ಮತ್ತು ವಿವರಣಾ ಶೈಲಿಯಿಂದ ಈ ಅಧ್ಯಾಯ ಅವತೀರ್ಣಗೊಂಡ ಕಾಲವು ಇಬ್‌ರಾಹೀಮ್‌ ಅಧ್ಯಾಯದ 
ಸಮೂೊಪ ಕಾಲವೆಂದು ಭಾಸವಾಗುತ್ತದೆ. ಇದರ ಹಿನ್ನೆಲೆಯಲ್ಲಿ ಎರಡು ವಿಷಯಗಳು ಸ್ಪಷ್ಟವಾಗಿ ತೋರಿ ಬರುತ್ತವೆ. 
ಒಂದನೆಯದಾಗಿ, ಪ್ರವಾದಿವರ್ಯರು(ಸ) ಸಂದೇಶ ಪ್ರಚಾರದ ಕಾರ್ಯದಲ್ಲಿ ಒಂದು ದೀರ್ಫು ಕಾಲ ಕಳೆದಿದ್ದಾರೆ. ಶ್ರೋತ್ಯ 
ಜನಾಂಗದ ನಿರಂತರ ಹಟಮಾರಿತನ, ಅಪಹಾಸ್ಯ, ಪ್ರತಿಭಟನೆ ಮತ್ತು ಅತ್ಕಾಚಾರಗಳು ಮೇರೆ ಮೊರಿವೆ. ಆದ್ದರಿಂದ ಈಗ 
ಉಪದೇಶಕ್ಕೆ ಅವಕಾಶ ಕಡಿಮೆಯಾಗಿದೆ ಮತ್ತು ಎಚ್ಚರಿಕೆ ಹಾಗೂ ಬೆದರಿಕೆಗೆ ಅವಕಾಶ ಹೆಚ್ಚಾಗಿದೆ. ಎರಡನೆಯದಾಗಿ 
ಪ್ರವಾದಿವರ್ಯರು(ಸ) ತಮ್ಮ ಜನಾಂಗದ ಸತ್ಕನಿಷೇಧ ನೀತಿ, ಮೊಂಡುತನ ಮತ್ತು ಪ್ರತಿಭಟನೆಗಳ ಬಂಡೆಗಳನ್ನು ಒಡೆದು 
ಒಡೆದು ದಣಿದು ಹೋಗುತ್ತಿದ್ದಾರೆ. ಅವರಲ್ಲಿ ನಿರಾಶೆಯಂತಹ ಸ್ಥಿತಿ ಆಗಾಗ ತಲೆದೋರುತ್ತಿದೆ. ಇದನ್ನು ಕಂಡು ಅಲ್ಲಾಹ್‌ 
ಅವರಿಗೆ ಸಾಂತ್ವನ ನೀಡುತ್ತಿದ್ದಾನೆ ಮತ್ತು ಅವರಿಗೆ ಉತ್ತೇಜನ ಕೊಡುತ್ತಿದ್ದಾನೆ. 


ಮುಖ್ಯ ಹಾಗೂ ಕೇಂದ್ರೀಯ ಏಷಯಃ 

ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ಇವೇ ಎರಡು ವಿಷಯಗಳು ಬಂದಿವೆ. ಅರ್ಥಾತ್‌ ಪ್ರವಾದಿವರ್ಯರ(ಸ) 
ಧರ್ಮಾಹ್ವಾನವನ್ನು ನಿರಾಕರಿಸುತ್ತಿದ್ದವರಿಗೆ, ಅವರನ್ನು ಅಪಹಾಸ್ಕ ಮಾಡುತ್ತಿದ್ದವರಿಗೆ ಮತ್ತು ಅವರ ಕಾರ್ಯಗಳಿಗೆ ವಿವಿಧ 
ರೀತಿಯಲ್ಲಿ ಅಡಚಣೆ ಮಾಡುತ್ತಿದ್ದವರಿಗೆ ಎಚ್ಚರಿಕೆ ನೀಡುವುದು ಮತ್ತು ಪ್ರವಾದಿವರ್ಯರಿಗೆ(ಸ) ಸಾಂತ್ವನ ಹಾಗೂ'ಉತ್ತೇಜನ 
ಕೊಡುವುದು. ಆದರೆ, ಈ ಅಧ್ಯಾಯದಲ್ಲಿ ಉಪದೇಶ ಮತ್ತು ಬೋಧನೆಗಳಿಲ್ಲವೆಂದಲ್ಲ. ಅಲ್ಲಾಹನು ಕುರ್‌ಆನಿನಲ್ಲಿ ಎಲ್ಲೂ 
ಕೇವಲ ಎಚ್ಚರಿಕೆ ಮತ್ತು ಬೆದರಿಕೆಗಳನ್ನು ಮಾತ್ರ ಬಳಸಿಲ್ಲ. ಅತ್ಯಂತ ಕಠಿಣ ಬೆದರಿಕೆ ಮತ್ತು ಖಂಡನೆಗಳ ನಡುವೆಯೂ 
ಅವನು ಬೋಧನೆ ಹಾಗೂ ಉಪದೇಶ ನೀಡುವುದರಲ್ಲಿ ಕೊರತೆ ಮಾಡುವುದಿಲ್ಲ. ಅದೇ ಪ್ರಕಾರ ಈ ಅಧ್ಯಾಯದಲ್ಲಿಯೂ 
ಒಂದೆಡೆ ತೌಹೀದ್‌(ಏಕದೇವ ವಿಶ್ವಾಸ) ದೃಷ್ಟಾಂತಗಳ ಕಡೆಗೆ ಸಂಕ್ಷಿಪ್ತವಾಗಿ ಸೂಚನೆ ನೀಡಿದ್ದರೆ ಇನ್ನೊಂದೆಡೆ ಆದಮ್‌(ಲ) 
ಮತ್ತು ಇಬ್‌ಲೀಸನ ಇತಿಹಾಸವನ್ನು ಹೇಳಿ ಉಪದೇಶವನ್ನು ಮಾಡಲಾಗಿದೆ. 


ಕಾಂಡ-13 


15. ಅಲ್‌ ಹಿಜ್ಸ್‌ 819 


کے کی 


ಇ 


0 1 


5 ف يعَلَثزْنن وَمَا 
i 027 ಯಂ‏ وک تل 


15. ಅಲ್‌ ಹಿಜ್ಸ್‌ 


ಅವತೀರ್ಣ : ಮಕ್ಕಾದಲ್ಲಿ 
ಸೂಕ್ತಗಳು:99 ರುಕೂಲ್‌ಗಳು:6 
ಫರಮ ದಯಾಮಯನೂ ಕರುಣಾನಿಧಿಯೊ ಆದ ಅಲ್ಲಾಹನ ನಾಮದಿಂದ 

(1) ಅಲಿಫ್‌ ಲಾಮ್‌ ರಾ. ದೇವಗ್ರಂಥ ಹಾಗೂ ಸುವ್ಯಕ್ತ ಕುರ್‌ಆನಿನ ಸೂಕ್ತಗಳಿವು.' 

(2-5) *ಇಂದು (ಇಸ್ಲಾಮ್‌ ಧರ್ಮದ ' ಆಹ್ವಾನವನ್ನು ಸ್ವೀಕರಿಸುವುದರ ಬದಲು) ನಿಷೇಧಿಸಿದವರು 
ಪಶ್ಚಾತ್ತಾಪದ ಮೇಲೆ ಪಶ್ಚಾತ್ತಾಪ ಪಡುತ್ತ, "ಅಯ್ಯೋ! ಸಾವು ಮುಸ್ಲಿಮ(ಶರಣಾಗತುರಾಗುತ್ತಿದ್ದರೆ!" ಎನ್ನಲಿರುವ 
ಆ ಕಾಲ ದೂರವಿಲ್ಲ. ಅವರನ್ನು (ಅವರ ಪಾಡಿಗೆ) ಬಿಟ್ಟು ಬಿಡಿರಿ. ತಿಂದುಂಡು ಸುಖೋಪಭೋಗಗಳನ್ನು 
ಅನುಭವಿಸುತ್ತಲಿರಲಿ. ಹುಸಿ ಭರವಸೆಯು ಇವರನ್ನು ಮರನೆಗೆ ಒಳಪಡಿಸಿರಲಿ- ಸದ್ಯದಲ್ಲೇ ಇವರಿಗೆ 
ಮನವರಿಕೆಯಾಗುವುದು. ನಾವು ಈ ಮುಂಚೆ ನಾಶಗೊಳಿಸಿದ ಪ್ರಶಿಯೊಂದು ನಾಡಿಗೂ ಒಂದು ನಿರ್ದಿಷ್ಟ 
ಕರ್ಮಾವಧಿಯನ್ನು ಲಿಖಿತಗೊಳಿಸಲಾಗಿತ್ತು, ಯಾವ ಜನಾಂಗವೂ ತನಗೆ ನಿಶ್ಚಯಿಸಲ್ಪಟ್ಟ ಕಾಲಕ್ಕಿಂತ ಮುಂಚೆ 
ವಾಶಗೊಳ್ಳುವುದೂ ಇಲ್ಲ, ಅನಂತರ ಅದು ಉಳಿಯುವುದೂ ಇಲ್ಲ. 

1. ಇದು ಈ ಅಧ್ಯಾಯದ ಸಂಕ್ಷಿಪ್ತ ಪರಿಚಯದ ಪೀಠಿಕೆ. ಅನಂತರ ತಕ್ಷಣವೇ ಮುಖ್ಯ ವಿಷಯದ ಉಪನ್ಯಾಸ 
ಪ್ರಾರಂಭವಾಗುತ್ತಿದೆ. 

"ಮುಬೀನ್‌” (ಸುವ್ಯಕ್ತ) ಎಂಬ ಪದವು ಕುರ್‌ಅನಿಗೆ ಗುಣವಿಶೇಷಣದ ರೂಪದಲ್ಲಿ ಪ್ರಯೋಗವಾಗಿದೆ. ಇದರರ್ಥವೇನೆಂದರೆ 
ಈ ಸೂಕ್ತಗಳು ತಮ್ಮ ಅಭಿಪ್ರಾಯವನ್ನು ಮುಚ್ಚುಮರೆಯಿಲ್ಲದೆ ಸುಸ್ಪಷ್ಟವಾಗಿ ಪ್ರಕಟಿಸುವಂತಹ ಕುರ್‌ಅನಿನದ್ದಾಗಿವೆ. 

. 2. ತಾತ್ಸರ್ಯವೇನೆಂದರೆ ಸತ್ಮವನ್ನು ನಿಷೇಧಿಸಿದ ತಕ್ನೆಣವೇ ನಾವು ಎಂದೂ ಯಾವ ಜನಾಂಗವನ್ನೂ ಹಿಡಿಯಲಿಲ್ಲ. 
ಹೀಗಿರುವಾಗ ಈ ತಿಳಿಗೇಡಿಗಳು, ತಾವು ಪ್ರವಾದಿಯನ್ನು ಸುಳ್ಳಾಗಿಸಿ, ಅಪಹಾಸ್ಮ ಮಾಡಿದುದಕ್ಕಾಗಿ ಇಷ್ಟರವರೆಗೆ ತಮಗೆ ಶಿಕ್ಷೆ 
ಸಿಗದಿದ್ದುದರಿಂದ ಅವರು ಪ್ರವಾದಿಯೇ ಅಲ್ಲ. ವೆಂಬ ತಪ್ಪುಗ್ರಹಿಕೆಯಲ್ಲೇಕೆ ಸಿಲುಕಿದ್ದಾರೆ? ಪ್ರತಿಯೊಂದು ಜನಾಂಗಕ್ಕೂ ಆಲಿಸಲಿಕ್ಕೂ, 
ತಿಳಿಯುವುದಕ್ಕೂ, ತಮ್ಮನ್ನು ತಿದ್ದಿಕೊಳ್ಳುವುದಕ್ಕೂ ಒಂದು ನಿರ್ದಿಷ್ಟ ಕಾಲಾವಕಾಶ ನೀಡಲಾಗುವುದು ಮತ್ತು ಆ ಅವಧಿಯವರೆಗೆ 
ಅವರ ಕೀಟಲೆ. ಕಿಡಿಗೇಡಿತನಗಳೇನಿದ್ದರೂ ಸಂಪೂರ್ಣ ಸೆಹನೆಯೊಂದಿಗೆ ಅವರಿಗೆ ಇಷ್ಟ ಬಂದಂತೆ ವರ್ತಿಸಲು ಸಮಯ 
ಕೊಡಲಾಗುವುದು ಎಂಬುದು ನಮ್ಮ ನಿಯಮವಾಗಿದೆ. ಆ ನಿಶ್ಚಿತ ಅವಧಿಯು ಮುಗಿಯುವ ತನಕ ನಾವು ಸಡಿಲು ಬಿಡುತ್ತೇವೆ. 
(ಕರ್ಮಾವಧಿಯ ವಿವರಣೆಯನ್ನು ಇಬ್‌ರಾಹೀಮ್‌' ಅಧ್ಯಾ ಯದ 18ನೆಯ ಟಿಪ್ಪಣಿಯಲ್ಲಿ ನೋಡಿರಿ) 


ಕಾಂಡ -14 


820 ಕುರ್‌ಆನ್‌ ವ್ಯಾಖ್ಯಾನ 


سر رم 


OSE 5 TNE: ೫8) ಎಲ EU Es بالش‎ ) 
۳ yA کے نوا 2 ےر رحن‎ > 


Xe Aes 3 1 نھ ور ور ٣ب۶ ہے‎ } 6d 
SAIL L oy To) ML TELS 66 


(6-9) ಇವರು ಹೇಳುತ್ತಾರೆ, 'ಈ ದಿಕ್ರ್‌” (ಉಪದೇಶ) ಅವತೀರ್ಣ ಗೊಂಡವನೇ!" ಖಂಡಿತವಾಗಿಯೂ 
ನೀನೊಬ್ಬ ಹುಚ್ಚ. ನೀನು ಸ ವಾದಿಯಾಗಿದ್ದರೆ ನಮ್ಮ ಮುಂದೆ ದೇವಚರರನ್ನೇಕೆ ತರುವುದಿಲ್ಲ? ನಾವು 
ದೇವಚರರನ್ನು ವಿನಾ ಕಾರಣ ಇಳಿಸುವುದಿಲ್ಲ, ಅವರು ಇಳಿಯುವಾಗ ಸತ್ಯ ಸಹಿತವಾಗಿಯೇ ಇಳಿಯುತ್ತಾರೆ 
ಮತ್ತು ಆ ಬಳಿಕ ಜನರಿಗೆ ಕಾಲಾವಕಾಶ ನೀಡಲಾಗುವುದಿಲ್ಲ.5 ಈ 'ಉಪದೇಶ'ವನ್ನು ನಿಶ್ಚಯವಾಗಿಯೂ ನಾವು 
ಅವತೀರ್ಣ ಗೊಳಿಸಿರುತ್ತೇವೆ ಮತ್ತು ಸ್ವತಃ ನಾವೇ ಅದರ ರಕ್ಸಕರೂ ಆಗಿರುತ್ತೇವೆ. 


3. 'ದಿಕ್ರ್‌' ಎಂಬ ಪದ ಪಾರಿಭಾಷಿಕವಾಗಿ ಸಾದ್ಯಂತ ಉಪದೇಶವಾಗಿ ಬರುವ ದೇವವಾಣಿಯ ಬಗ್ಗೆ ಪ್ರಯೋಗವಾಗಿದೆ. 
"1 ಹಿಂದೆ ಎಷ್ಟೆಲ್ಲಾ ಗ್ರಂಥಗಳು ಪ್ರವಾದಿಗಳಿಗೆ ಅವತೀರ್ಣಗೊಂಡಿದ್ದುವೋ ಅವೆಲ್ಲ 'ದಿಕ್ರ್‌' ಆಗಿದ್ದುವು, ಈ ಪವಿತ್ರ ಕುರ್‌ಆನ್‌ 
ಕೂಡಾ 'ದಿಕ್ರ್‌' ಆಗಿದೆ. 'ದಿಕ್ರ'ನ ಮೂಲ ಅರ್ಥವು 'ನೆನಪು ಮಾಡಿಕೊಡುವುದು. 'ಎಚ್ಚರಿಕೆ ನೀಡುವುದು' ಮತ್ತು 'ಉಪದೇಶಿಸುವುದು.' 

4. ಈ ಮಾತನ್ನು ಅವರು ವ್ಯಂಗ್ಯವಾಗಿ ಹೇಳುತ್ತಿದ್ದರು. ಈ 'ದಿಕ್ರ್‌' ಪ್ರವಾದಿವರ್ಯರ(ಸ) ಮೇಲೆ ಅವಶೀರ್ಣಗೊಂಡಿದೆಯೆಂಬ 
ಬಗ್ಗೆ ಅವರಿಗೆ ನಿಶ್ಚಾಸವಿರಲಿಲ್ಲ. ಇದನ್ನು ಒಪ್ಪ್ಬಕೊಂಡ ಬಳಿಕ ಪ್ರವಾದಿವರ್ಯರನ್ನು(ಸ) ಹುಚ್ಚನೆನ್ನಲು ಅವರಿಗೆ ಸಾಧ್ಯವಿರಲಿಲ್ಲ. 
ವಾಸ್ತವದಲ್ಲಿ ಅವರು ಹೇಳುತ್ತಿದ್ದುದರ ಅರ್ಥವು - ہہ‎ ತನ್ನ ಮೇಲೆ" ದಿಕ್ರ್‌ ಅವಶೀರ್ಣಗೊಂಡಿದೆಯೆಂದು ಹೇಳಿಕೊಳ್ಳುವ 
ವ್ಯಕ್ತಿಯೇ!' ಎಂದಾಗಿದೆ. ಇದು ಫಿರ್‌ಔನನು ಹ. ಮೂಸಾರ(ಅ) ಧರ್ಮಾಹ್ವಾನವನ್ನು ಕೇಳಿದ ಬಳಿಕ ತನ್ನ ಆಸ್ಥಾನಿಗರೊಡನೆ 'ನಿಮ್ಮ 
ಕಡೆಗೆ ಕಳುಹಿಸಲ್ಪಟ್ಟಿರುವ ಈ ಪ್ರವಾದಿ ಮಹಾಶಯರಿಗೆ ತಲೆ ಸರಿಯಿಲ್ಲ' ಎಂದು ಹೇಳಿದಂತಹ ಮಾತೇ ಆಗಿದೆ. 

5. ಅರ್ಥಾತ್‌- ಯಾವುದಾದರೊಂದು ಜನಾಂಗವು, ದೇವಚಿರರನ್ನು ಇತ್ತ ಕರೆಯಿರಿ ಎಂದ ಕೂಡಲೇ ಅವರನ್ನು ಕಳುಹಿಸಿ 
ಬಿಡಲು, ಅವರನ್ನೇನೂ ಕೇವಲ ಆಟ ತೋರಿಸಲಿಕ್ಕಾಗಿ ಕಳುಹಿಸುವುದಲ್ಲ. ಅವರನ್ನು ಕಳುಹಿಸುವುದು, ಅವರು ಬಂದು ಜನರ 
ಮುಂದೆ ಪರವ ಸತ್ಯವನ್ನು ಅನಾವರಣಗೊಳಿಸಿ ಅಗೋಚರದ ತೆರೆಯನ್ನು ಹರಿದು ಪ್ರವಾದಿಗಳು ವಿಶ್ವಾಸವಿರಿಸಬೇಕೆಂದು 
ಹೇಳುವುದನ್ನೆಲ್ಲಾ ತೋರಿಸಲಿಕ್ಕಾಗಿಯೂ ಅಲ್ಲ. ಒಂದು ಜನಾಂಗದ ಅಂಶಿಮ ತೀರ್ಮಾನವನ್ನು ಮಾಡಿ ಮುಗಿಸುವಂತಹ ಕೊನೆಯ 
ಕಾಲಘಟ್ಟವೇ ಬೇವಚರರನ್ನು ಕಳುಹಿಸುವ ಸಮಯವಾಗಿರುತ್ತದೆ. ಆಗ ತೀರ್ಮಾನಿಸಲಾಗುವುದೇ ವಿನಾ ಈಗ ನೀವು ವಿಶ್ವಾಸ ಸ್ವೀಕಾರ 
ಮಾಡಿದರೆ ನಿಮ್ಮನ್ನು ಬಿಟ್ಟು ಬಿಲಾಗುವುದೆಂದು ಹೇಳುವುದಿಲ್ಲ. ಸತ್ಯವಿಶ್ವಾಸ ಸ್ವೀಕಾರಕ್ಕಿರುವ ಕಾಲಾವಧಿಯು, ಪರಮ ಸತ್ಯವು 
ಗೋಚರವಾಗುವ. ವರೆಗೆ ಮಾತ್ರ ಇರುತ್ತದೆ. ಅದು ಗೋಚರಿಸಿದ ಬಳಿಕ ಸತ್ಯವಿಶ್ವಾಸ ಸ್ವೀಕಾರದ ಪ್ರಶ್ನೆಯೇ ಎಲ್ಲಿದೆ? 

'ಸತೆ ಸಹಿತವಾಗಿಯೇ ಇಳಿಯುತ್ತಾರೆ' ಎಂದರೆ ಸತ್ಕವನ್ನು ತೆಗೆದುಕೊಂಡು ಇಳಿಯುವುದು. ಅರ್ಥಾತ್‌. ಅವರು ಮಿಥ್ಯವನ್ನು 
ಅಳಿಸಿ ಸತ್ಯವನ್ನು ಸಂಸ್ಥಾಪಿಸುವುದಕ್ಕಾಗಿ " ಬರುತ್ತಾರೆ. ಬೇರೆ ಮಾತಿನಲ್ಲಿ ಹೇಳುವುದಾದರೆ ಅವರು ಅಲ್ಲಾಹನ ತೀರ್ಪನ್ನು 
ತೆಗೆದುಕೊಂಡು ಬರುತ್ತಾರೆ ಮತ್ತು ಅದನ್ನು ಜಾರಿಗೊಳಿಸಿಯೇ ಬಿಡುತ್ತಾರೆ. 

6. ಅರ್ಥಾತ್‌- ಯಾವ 'ದಿಕ್ರ'ನ್ನು ತಂದವರನ್ನು ನೀವು ಹುಚ್ಚನೆನ್ನುತ್ತೀರೋ ಅದನ್ನು ಅವಕೀರ್ಣಗೊಳಿಸಿದವರು ನಾವು. 


3 
ಅವರು ಅದನ್ನು ಸ್ವಯಂ ಸೃಷ್ಟಿಸಿಕೊಂಡದ್ದಲ್ಲ. ಆದುದರಿಂದ ನಿಮ್ಮ ಈ ಬಯ್ಗಳು ಅವರಿಗಲ್ಲ. ಅವು ನಮಗೆ ಕೊಟ್ಟಿ ಬಯ್ಗಳು. 
ಈ 'ದಿಕ್ರ್‌'ಗೆ ನೀವು ಏನಾದರೂ ನಷ್ಟ ಮಾಡಬಲ್ಲಿರೆಂಬ ಯೋಚನೆ ಮನಸ್ಸಿನಿಂದ ತೆಗೆದು ಬಿಡಿರಿ ಇದು ನೇರವಾಗಿ ನಮ್ಮ 
ರಕ್ಸಣೆಯಲ್ಲಿದೆ. ಅದು ನಿಮ್ಮ ಅಳಿಸುವಿಕೆಯಿಂದ ಅಳಿಯದು. ನಿಮ್ಮ ಒತ್ತಡದಿಂದ ಜಗ್ಗದು. ನಿಮ್ಮ ಮೂದಲಿಕೆ ಮತ್ತು 
ಆಕ್ಷೇಷಗಳಿಂದ ಅದರ ಬೆಲೆ ಕುಗ್ಗದು. ನಿಮ್ಮ ತಡೆಯುವಿಕೆಯಿಂದ ಅದರ ಆಹ್ವಾನ ನಿಲ್ಲದು. ಅದರಲ್ಲಿ ವ್ಯತ್ಯಾಸ ಮತ್ತು ಬದಲಾವಣೆ 


ಮಾಡುವ ಸಂದರ್ಭವೂ ಯಾರಿಗೂ ಎಂದಿಗೂ ಸಿಗಲಾರದು. 


ಕಾಂಡ -14 


15. ಅಲ್‌ `ಹಿಜ್ಸ್‌ 821 


کو 


> Ty? GAL % 
SALAS EES O AEP 


Cu LP یٹ6 ہے ے کید‎ 22% Yenc ds ہر‎ 
js O63 بی‎ GA SFL 8 


ے‫ 


(10-15) ಓ ಪೈಗಂಬರರೇ, ನಾವು ನಿಮಗಿಂತ ಮುಂಚೆ ಗತಿಸಿಹೋದ ಅನೇಕ ಜನಾಂಗಗಳಲ್ಲಿ 
ಸಂದೇಶವಾಹಕರನ್ನು ಕಳುಹಿಸಿದ್ದೇವೆ. ಅವರ ಬಳಿಗೆ ಬಂದಿದ್ದ ಸಂದೇಶವಾಹಕ್ತರಸ್ನು ಅವರು ಎಂದೂ 
جدھلات‎ ಮಾಡದೆ ಇರಲಿಲ್ಲ. ನಾವು ಈ ಉಪದೇಶವನ್ನು ಅಪರಾಧಿಗಳ ಹೃದಯೆದೊಳಗೆ ಇದೇ ರೀತಿಯಲ್ಲಿ 
(ಸಲಾಕೆಯಂತೆ) ಹಾಯಿಸುತ್ತೇವೆ. ಅವರು ಇದರ ಮೇಲೆ ವಿಶ್ವಾಸವಿರಿಸುವುದಿಲ್ಲ.' ಇಂತಹವರ ವರ್ತನೆಯು 
ಪೂರ್ವಕಾಲದಿಂದಲೂ ಹೀಗೆಯೇ ನಡೆದು ಬರುತ್ತಿದೆ. ನಾವು ಅವರಿಗೆ ಆಕಾಶದ ದ್ವಾರವೊಂದನ್ನು ತೆರೆದು, 
ಅವರು ಹಾಡುಹಗಲಲ್ಲೇ ಅದರ ಮೇಲೆ ಏರಲು ತೊಡಗುತ್ತಿದ್ದರೂ- ಅವರು ನಮಗೆ ಮೋಡಿ ಮಾಡಲಾಗಿದೆ 
ಎಂದಷ್ಟೆ ಅಲ್ಲದೆ ನಮಗೆ ಮಾಟಮಾಡಲಾಗಿದೆಯೆಂದೂ ಹೇಳುತ್ತಿದ್ದರು. ۱ 

(16-18) ಆಕಾಶಗಳಲ್ಲಿ ಅನೇಕ ಬುರುಜುಗಳನ್ನೂ ಮಾಡಿರುವುದು ನಾವೇ." ಅವುಗಳನ್ನು ನಾವು 


7. ಸಾಮಾನವಾಗಿ ಭಾಷಾಂತರಕಾರರೂ - ವ್ಯಾಖ್ಯಾನಕಾರರೂ 'ನಸ್‌ಲುಕುಹೂ' ಎಂಬುದರ ಸರ್ವನಾಮವನ್ನು 
'ಇಸ್ಪಿಹ್ನಾ'(ಅಪಹಾಸ್ಯ)ದ ಕಡೆಗೂ "ಲಾ ಯೂಮಿನೂನ ಬಿಹೀಯ ಸರ್ವನಾಮವನ್ನು 'ದಿಕ್ರ್‌'ನ ಕಡೆಗೂ ತಿರುಗಿಸಿ ಈ ವಾಕ್ಕವನ್ನು 
'ನಾವು ಇದೇ ರೀತಿಯಲ್ಲಿ 'ಇಸ್ತಿಹ್ನಾ'(ಅಪಹಾಸ್ಕ)ವನ್ನು ಅಪರಾಧಿಗಳ ಹೃದಯಗಳಲ್ಲಿ ದಾಖಲು ಮಾಡಿ ಬಿಡುತ್ತೇವೆ ಮತ್ತು ಅವರು 
ಈ 'ದಿಕ್ರ'ನ ಮೇಲೆ ವಿಶ್ವಾಸವಿರಿಸುವುದಿಲ್ಲ' ಎಂದು ಅರ್ಥೈಸುತ್ತಾರೆ. ವಾಕ್ಕ ರಚನಾ ಶಾಸ್ತ್ರದ ದೃಷ್ಟಿಯಿಂದ ಇದರಲ್ಲೇನೂ 
ದೋಷವಿಲ್ಲ. ಆದರೆ ನಮ್ಮ' ಅಭಿಪ್ರಾಯದಂತೆ ಎರಡು ಸರ್ವನಾಮಗಳನ್ನು 'ದಿಕ್ರ್‌'ನ ಕಡೆಗೆ ತಿರುಗಿಸುವುದೇ ವಾಕ್ಯ ರಚನಾ ಶಾಸ್ತ್ರದ 
ಪ್ರಕಾರವೂ ಹೆಚ್ಚು ಸೂಕ್ತವಾಗಿದೆ. ಅರಬೀ ಭಾಷೆಯಲ್ಲಿ 'ಸಲಕ್‌' ಎಂಬುದರ ಅರ್ಥ ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿನೊಡನೆ 
ಸಾಗೆಸುವುದು, ದಂಡಿಸುವುದು ಅಥವಾ ಪೋಣಿಸುವುದು ಎಂದಾಗುತ್ತದೆ. ಉದಾ: ನೂಲನ್ನು ಸೂಜಿಯ ರಂದ್ರದೊಳಗೆ ದಾಟಿಸುವುದು. 
ಆದುದರಿಂದ ಇಲ್ಲಿ ಈ ಸೂಕ್ತದ ಅರ್ಥವೇನೆಂದರೆ ಸತ್ಯವಿಶ್ವಾಸಿಗಳಿಗೆ ಈ ದಿಕ್ರ್‌ ಹೃದಯಕ್ಕೆ ತಂಪಾಗಿ ಮತ್ತು ಆತ್ಮಕ್ಕೆ ಆಹಾರವಾಗಿ 
ಇಳಿಯುತ್ತದೆ. ಆದರೆ ಅಪರಾಧಿಗಳ ಹೃದಯಕ್ಕೆ ಇದು ಸಿಡಿಮದ್ದಿನಂತೆ ಎರಗುತ್ತದೆ. ಅದನ್ನು ಕೇಳಿದಾಗ'ಅವರ ಎದೆಯೊಳಗೆ 
ಕಾದ ಸರಳಿನಿಂದ ಶಿವಿದಂತೆ ಉರಿಯೇಳುತ್ತದೆ: 

8. ಅರಬೀ ಭಾಷೆಯಲ್ಲಿ ಕೋಟೆ, ಅರಮನೆ ಮತ್ತು ಭದ್ರವಾದ ಕಟ್ಟಡಕ್ಕೆ 'ಬುರ್ಜ್‌' ಎಂದು ಹೇಳುತ್ತಾರೆ. ಪ್ರಾಚೀನ 
ಖಗೋಳ ಶಾಸ್ತ್ರದಲ್ಲಿ 'ಬುರ್ಜ್‌' ಎಂಬ ಪದವನ್ನು ಪಾರಿಭಾಷಿಕವಾಗಿ, ಸೂರ್ಯನ ಕಕ್ಷೆಯನ್ನು ವಿಭಾಗಿಸುವ ಹನ್ನೆರಡು 
ನಕ್ಷತ್ರರಾಶಿಗಳಿಗೆ ಪ್ರಯೋಗಿಸುತ್ತಾರೆ. ಆದುದರಿಂದ ಕೆಲವು ವ್ಯಾಖ್ಯಾನಕಾರರು ಈ ಸೂಚನೆ ಆ ಬುರುಜುಗಳ ಕಡೆಗೇ ಎಂದು 
ಭಾವಿಸಿಕೊಂಡರು. ಬೇರೆ ಕೆಲವು ವ್ಯಾಖ್ಯಾನಕಾರರು ಇದರ ಅರ್ಥ ಗ್ರಹಗಳೆಂದು ಶಿಳಿದುಕೊಂಡಿರುತ್ತಾರೆ. ಆದರೆ ಅನಂತರದ 
ವಿಷಯದ ಬಗ್ಗೆ ವಿವೇಚಿಸುವಾಗ ಪ್ರಾಯಶ?ಔದರ ಅರ್ಥ ಭದ್ರವಾದ ಸರಹದ್ದುಗಳ ಮೂಲಕ ಪರಸ್ಪರರಿಂದ ಬೇರ್ಪಡಿಸಲಾಗಿರುವ 
ಬಾನಲೋಕದ ವಲಯಗಳಾಗಿದ್ದು ಈ 'ಸರಹದ್ದುಗಳು ವಿಶಾಲ ಅಂತರಿಕ್ಷದಲ್ಲಿ ಅಗೋಚರವಾಗಿ ಬಿಗಿಯಲ್ಪಟ್ಟಿವೆಯಾದರೂ 
ಅವುಗಳನ್ನು ದಾಟಿ ಯಾವೈದೇ ವಸ್ತು ಒಂದು ವಲಯದಿರೆದ ಇನ್ನೊಂದು ವಲಯಕ್ಕೆ ಹೋಗುವುದು ಬಹಳ ಕಪ್ಪ ಸಾಧ್ಯ. ಈ 
ಅರ್ಥದ ದೃಷ್ಟಿಯಿಂದ ನಾವು ಬುರುಜುಗಳನ್ನು ಭದ್ರವಾದ ವಲಯಗಳು (್ವonified spheres) ಎಂದು ತೆಗೆದುಕೊಳ್ಳುವುದು ಹೆಚ್ಚು 
ಉತ್ತಮವೆಂದು ಭಾವಿಸುತ್ತೇವೆ. | 


ಕಾಂಡ-14 


822 ಕುರ್‌ಆನ್‌ ವ್ಯಾಖ್ಕಾ 


Pa ,ا وھ 7 سر لو و ے‫‎ 02. ಟಿ46 27 
GEL من‎ Jo BoE OE SUSE 
KSEE STEEL SSIES 


ے ۳0 


ನೋಡುವವರಿಗಾಗಿ (ನಕ್ಷತ್ರಗಳಿಂದ) ಅಲಂಕರಿಸಿರುತ್ತೇವೆ ಮತ್ತು ಪ್ರತಿಯೊಬ್ಬ ಧಿಕ್ಕರಿಸಲ್ಪಟ್ಟ ಶೈತಾನನಿಂದ 
ಅವುಗಳನ್ನು ಕಾಪಾಡಿರುತ್ತೇವೆ.!'! ಯಾವ ಶೈತಾನನೂ ಒಂದಿಷ್ಟು ಕದ್ದು ಕೇಳುವ ಹೊರತು'' ಅವುಗಳಲ್ಲಿ 
ವಾರಿಗಾಣಲಾರ ಮತ್ತು ಅವನು ಕದ್ದಾಲಿಸಲು ಪ್ರಯತ್ನಿಸುವಾಗ ಒಂದು ಪ್ರಕಾಶಮಯ ಜ್ವಾಲೆಯು ಅವನನ್ನು 
ಬೆನ್ನಟ್ಟುತ್ತದೆ.'* 


9. ಅರ್ಥಾತ್‌- ಪ್ರತಿಯೊಂದು ವಲಯದಲ್ಲಿ ಒಂದಲ್ಲೊಂದು ಪ್ರಕಾಶಮಯ ಗ್ರಹ ಅಥವಾ ತಾರೆಯನ್ನು ಇರಿಸಿದನು. 
ಹೀಗೆಯೇ ಇದೀ ವಿಶ್ವವು ರುಗರುಗಿಸಿತು. ಬೇರೆ ಮಾತಿನಲ್ಲಿ ಹೇಳುವುದಾದರೆ ನಾವು ದಡ ಕಾಣದ ಈ ವಿಶ್ವವನ್ನು ಅತಿ ವಿಶಾಲವಾದ 
ಒಂದು ಭಯಾನಕ ಪಾಳುಬಿದ್ದ ಮನೆಯನ್ನಾಗಿ ಮಾಡಿ ಬಿಡಲಿಲ್ಲ. ಎಲ್ಲೆಲ್ಲೂ ಕಣ್ಮನಗಳನ್ನು ಸೂರೆಗೊಳಿಸುವ ದೃಶ್ಯಗಳು 
ಹಬ್ಬಿಕೊಂಡಿರುವಂತಹ ಸುಂದರವಾದ ಲೋಕವನ್ನು ಮಾಡಿದೆವು. ಇದರ ಕಾರ್ಯಕುಶಲತೆಯಲ್ಲಿ ಒಬ್ಬನೇ ಶಿಲ್ಪಿಯ ಕೌಶಲ್ಕ ಮತ್ತು 
ಓರ್ವ ಮಹಾಧೀಮಂತನ ಯುಕ್ತಿಯೇ ಗೋಚರಿಸುವುದು ಮಾತ್ರವಲ್ಲ, ಓರ್ವ ಅತ್ಕುನ್ನತ ಮಟ್ಟದ ಪ್ರತಿಭಾವಂತ ಕಲಾವಿದನ 
ನೈಪುಣ್ಮವು ಸ್ಪಷ್ಟವಾಗಿ ತೋರಿಬರುತ್ತದೆ. ಇದೇ ವಿಷಯವನ್ನು ಇನ್ನೊಂದು ಕಡೆಯಲ್ಲಿ "ಪ್ರತಿಯೊಂದು ವಸ್ತುವನ್ನು ಅತ್ಕುತ್ತಮವಾಗಿ 
ಮಾಡಿದಂತಹ ದೇವ" ಎಂದು ಹೇಳಲಾಗಿದೆ. (ಅಸ್ಸಜ್ಞಃದ ಅಧ್ಯಾಯದ 7ನೆಯ ಸೂಕ್ತ) 

10. ಅರ್ಥಾತ್‌- ಭೂಮಿಯಲ್ಲಿರುವ ಇತರ ಸೃಷ್ಟಿಗಳು ಭೂಭಾಗದಲ್ಲಿ ಬಂಧಿತರಾಗಿರುವಂತೆ 'ಜಿನ್ನ್‌' (ಯಕ್ಷ) ವರ್ಗದ 
ಶೈತಾನರೂ ಇದೇ ಭಾಗದಲ್ಲಿ ಬಂಧಿತರಾಗಿದ್ದಾರೆ. ಬಾನಲೋಕಕ್ಕೆ ಅವರು ತಲುಪುವಂತಿಲ್ಲ. ಹಿಂದಿನಿಂದಲೇ ಜನಸಾಮಾನ್ಯರು 
ತಾಳಿರುವ ಒಂದು ಸಾರ್ವತ್ರಿಕ ತಪ್ಪುಭಾವನೆಯನ್ನು ಹೋಗಲಾಡಿಸಲು ಇದರಿಂದ ಉದ್ದೇಶಿಸಲಾಗಿದೆ. ಶೈತಾನ್‌ ಮತ್ತು ಅವನ 
ಪೀಳಿಗೆಗೆ ಇದೀ ವಿಶ್ವವು ಮುಕ್ತವಾಗಿದೆ ಮತ್ತು ಅವರು ಇಷ್ಟ ಬಂದಲ್ಲೆಲ್ಲಾ ಹಾರಾಡಬಲ್ಲರೆಂದೂ ಅವರು ಭಾವಿಸುತ್ತಾರೆ. ಇದಕ್ಕೆ 
ಉತ್ತರವಾಗಿ ಶೈತಾನರು ಒಂದು ನಿರ್ದಿಷ್ಟ ಗಡಿಗಿಂತ ಮುಂದೆ ಹೋಗಲಾರರೆಂದೂ ಅವರಿಗೆ ಹಾರಾಟದ ಅಪರಿಮಿತ ಶಕ್ತಿಯನ್ನು 
ಕೊಟ್ಟಿಲ್ಲವೆಂದೂ ಕುರ್‌ಆನ್‌ ಹೇಳುತ್ತದೆ. - : 

11. ಅರ್ಥಾತ್‌- ತಮ್ಮ ಸಂಗಾತಿಗಳಿಗೆ ಅಗೋಚರ ವಾರ್ತೆಗಳನ್ನು ತಂದು ಕೊಡಲು ಪ್ರಯತ್ನಿಸುವ ಶೈತಾನರು. ಅವರ 
ಸಹಾಯದಿಂದ ಅದೃಶ್ಯ ವಾರ್ತೆಗಳನ್ನು ತಿಳಿಯುತ್ತೇವೆನ್ನುವ ಅನೇಕ ಶಕುನಿಗರ, ಜೋಗಿಗಳ, ಮಂತ್ರವಾದಿಗಳ ಮತ್ತು ಕಪಟ 
ಸನ್ಮಾಸಿಗಳ ಬಳಿ ನಿಜವಾಗಿ ಅದೃಶ್ಮವನ್ನು ತಿಳಿಯುವಂತಹ ಯಾವ ಮೂಲವೂ ಇಲ್ಲ. ಆ ಶೈತಾನರು ಒಂದಿಷ್ಟು ಕದ್ದಾಲಿಸಲು 
ಖಂಡಿತವಾಗಿ ಪ್ರಯತ್ನಿಸುತ್ತಾರೆ. ಹೇಗೆಂದರೆ, ಅವರ ರಚನೆಯು ದೇವಚರರ ರಚನೆಗೆ ಸಮೂಪದ್ದಾಗಿದೆ ಮತ್ತು ಮನುಷ್ಯನ ರಚನೆಗಿಂತ 
ಭಿನ್ನವಾಗಿದೆ. ಆದರೂ ಅವರಿಗೇನೂ ಆಲಿಸಲು ಸಿಗುವುದಿಲ್ಲ.” 

12. 'ಶಿಹಾಬ್‌ ಮುಬೀನ್‌'ನ ಶಬ್ದಾರ್ಥ ಪ್ರಕಾಶಮಯ ಜ್ವಾಲೆ ಎಂದಾಗಿದೆ. ಬೇರೆ ಕಡೆ ಕುರ್‌ಆನಿನಲ್ಲಿ ಇದಕ್ಕೆ 'ಶಿಹಾಬ್‌ 
ಸಾಕಿಬ್‌' ಎಂಬ ಪದ ಪ್ರಯೋಗವಾಗಿದೆ. ಅರ್ಥಾತ್‌ 'ಕತ್ತಲೆಯನ್ನು ತೂತು ಮಾಡುವ ಜ್ವಾಲೆ' ಎಂದರೆ ಅದು ಉರ್ದು ಭಾಷೆಯಲ್ಲಿ 
ಪಾರಿಭಾಷಿಕವಾಗಿ 'ಶಿಹಾಬ್‌ ಸಾಕಿಬ್‌' ಎನ್ನಲಾಗುವ ಉಲ್ಕಾಪಾತವೇ ಆಗಿರಬೇಕಾಗಿಲ್ಲ. ಇವು ಬೇರೆ ರೀತಿಯ ಕಿರಣಗಳಾಗಿರಲೂ 
ಬಹುದು. ಉದಾ: ವಿಶ್ವ ರಶ್ಮಿಗಳು (00smic r೩ys) ಅಥವಾ ಅವುಗಳಿಗಿಂತಲೂ ತೀಕ್ಸ್ಮವಾದ, ಇನ್ನೂ ಅಜ್ಞಾತವಾಗಿರುವ 
ವಸ್ತುಗಳಾಗಿರಲೂ ಬಹುದು. 'ಶಿಹಾಬ್‌ ಸಾಕಿಬ್‌' ಎಂದರೆ ಕೆಲವೊಮ್ಮೆ ಭೂಮಿಯ ಕಡೆಗೆ ಬೀಳುತ್ತಿರುವಂತೆ ನಮ್ಮ ಕಣ್ಣಿಗೆ ತೋರುವ 
ವಸ್ತುಗಳೂ ಆಗಿರಬಹುದು. ಇತ್ತೀಚೆಗಿನ ವೀಕ್ಷಣೆಗಳಿಂದ ತಿಳಿದಂತೆ, ಅಂತರಿಕ್ಟದಿಂದ ಭೂಮಿಯ ಕಡೆಗೆ ಬರುತ್ತಿರುವಂತೆ 
ದೂರದರ್ಶಕದಲ್ಲಿ ತೋರುವ 'ಶಿಹಾಬ್‌ ಸಾಕಿಬ್‌'ಗಳ ಸರಾಸರಿ ಸಂಖ್ಯೆ ದಿನವೊಂದಕ್ಕೆ ಹತ್ತು ಅಬ್ದ. ಅವುಗಳಲ್ಲಿ ಸುಮಾರು 2 
ಕೋಟಿಯಷ್ಟು ದಿನಂಪ್ರತಿ ಭೂಮಿಯ ಮೇಲ್ಭಾಗದ ವಲಯವನ್ನು ಪ್ರವೇಶಿಸುತ್ತದೆ. ಆದರೆ ಬಹಳ ಪ್ರಯಾಸದಿಂದ ಅವುಗಳಲ್ಲಿ 
ಒಂದು ಮಾತ್ರ ಭೂಮಿಯ ಮಟ್ಟದವರೆಗೆ ತಲಪುತ್ತದೆ. ಅಂತರಿಕ್ಟದಲ್ಲಿ ಅವುಗಳ ವೇಗವು ಹೆಚ್ಚು ಕಡಿಮೆ ಒಂದು ಸೆಕೆಂಡಿಗೆ 
26 ಮೈಲಿ ಮತ್ತು ಅನೇಕ ವೇಳೆ ಸೆಕೆಂಡಿಗೆ 50 ಮೈಲಿನ ವೇಗವನ್ನೂ ವೀಕ್ಲಿಸಲಾಗಿದೆ. ಎಷ್ಟೋ ವೇಳೆ ಬರಿಗಣ್ಣಿನಿಂದಲೂ 


ಕಾಂಡ-14 


15. ಅಲ್‌ راتائ‎ 823 


ہے 
ಹ‏ دے 6 وہ 


pS عو عو سے‎ $v? 7 
ان ٹن‎ ٤ 0S SSIES oD 
ٰ ۱ 


pA EA 
AE ೪೬% کا‎ 


\eu 


(19-25) ನಾವು ಭೂಮಿಯನ್ನು ಹರಡಿದೆವು. ಅದರಲ್ಲಿ ಪರ್ವತಗಳನ್ನು ನಾಟಿದೆವು. ಅದರಲ್ಲಿ ಎಲ್ಲ 
ಜಾತಿಯ ಸಸ್ಯಗಳನ್ನು ಸರಿಯಾಗಿ ನಿಶ್ಚಿತ ಪ್ರಮಾಣದಲ್ಲಿ ಬೆಳೆಸಿದೆವು" ಮತ್ತು ಅದರಲ್ಲಿ ನಿಮಗಾಗಿಯೂ ನೀವು 
ಅನ್ನದಾತರಲ್ಲದಂತಹ ಅನೇಕ ಸೃಪ್ಟಿಗಳಿಗೂ ಜೀವನ ಸಾಧನಗಳನ್ನು ಒದಗಿಸಿದೆವು. ಯಾವುದೇ ವಸ್ತುವಿನ 


ಉಲ್ಯಾಹಾತಗಳ ಅಸಾಮಾನ್ಯ ವೃಷ್ಟಿಯನ್ನೂ ಕಾಣಲಾಗಿದೆ. ಕ್ರಿ. ಶ. 1833ರ ನವಂಬರ್‌ 13ರಂದು ಉತ್ತರ ಅಮೇರಿಕಾದ ಪೂರ್ವ 
ಭಾಗದಲ್ಲಿ ಒಂದೇ ಸ್ಥಳದಲ್ಲಿ ಮಧ್ಯರಾತ್ರಿಯಿಂದ ಬೆಳೆಗ್ಗಿನ ವರೆಗೆ 2ಲಕ್ಷ ಶಿಹಾಬ್‌ ಸಾಕಿಬ್‌ಗಳು ಬೀಳುತ್ತಿರುವುದನ್ನು ಕಾಣಲಾಯಿತು. 
(ಎನ್‌ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಕ್ರಿ. ಶ. 1946 ಬಾಗ-15, ಪುಟ:39 ಮತ್ತು 337. ಇದೇ ವೃಪ್ಟಿಯು ಶೈತಾನರನ್ನು 
ಬಾನಲೋಕಕ್ಕೆ ಹೋಗದಂತೆ ತಡೆಯೊಡ್ಡುತ್ತಿರಬಹುದು. ಏಕೆಂದರೆ ಭೂಮಿಯ ಮೇಲ್ಸಾಗದ ಮೇರೆಗಳನ್ನು ದಾಟಿ ವಿಶಾಲ 
ಅಂತರಿಕ್ಟದಲ್ಲಿ ಸರಾಸರಿ 10 ಅಬ್ದದಷ್ಟು ಮುರಿದು ಬೀಳುವ ತಾರೆಗಳ یہ‎ ಅವರಿಗೆ ಅಂತರಿಕ್ಷವನ್ನು ದಾಟಲು ಅಸಾಧ್ಯವಾಗಿಸಿ 
ಬಿಡುತ್ತಿರಬಹುದು. 

ಇದರಿಂದ ಮೇಲೆ ಪ್ರಸ್ತಾಪಿಸಿದ "ಸುರಕ್ಷಿತ ಕೋಟಿ'ಗಳ ಸ್ವರೂಪ ಹೇಗಿರಬಹುದೆಂದೂ ಅಂಬಾಜಿಸಬಹುದು. ಬಾಹ್ಮನೋಟಕ್ಕೆ 
ಅಂತರಿಕ್ಸವು ಶುಭ್ರವಾಗಿಯೂ ಪಾರದರ್ಶಕವಾಗಿಯೂ ತೋರುವುದಲ್ಲದೆ ಅದರಲ್ಲಿ ಎಲ್ಲೂ ಗೋಡೆಯಾಗಲಿ, ಛಾವಣಿಯಾಗಲಿ, 
ರಚಿಸಿರುವುದು ಗೋಚರಿಸುವುದಿಲ್ಲ. ಆದರೆ, ಅಲ್ಲಾಹನು ಇದೇ ಅಂತರಿಕ್ಷದಲ್ಲಿ ಬೇರೆ ಬೇರೆ ವಲಯಗಳನ್ನೂ ಪರಸ್ಪರರನ್ನು 
ಆಷತ್ತುಗಳಿಂದ ರಕ್ಷಿಸುವಂತಹ ಅಗೋಚರ ತಡೆಗಳಿಂದ ಆವರಿಸಿರುವನು. ಇಂಥ ತಡೆಗಳ ಕಾರಣದಿಂದಲೇ ದಿನಂಪ್ರತಿ ಭೂಮಿಯ 
| ಕಡೆಗೆ ಬೀಳುವ ಸರಾಸರಿ ಹತ್ತು ಅಬ್ದ 'ಶಿಹಾಬ್‌ ಸಾಕಿಬ್‌'ಗಳು ಭೂಮಿಗೆ ತಲುಪುವ ಮುಂಚೆಯೇ ಸುಟ್ಟು ಭಸ್ಮವಾಗಿ ಒಂದು ಮಾತ್ರ 
ಭೂಮಿಯನ್ನು ಮುಟ್ಟುತ್ತದೆ. ವಸ್ತು ಪ್ರದರ್ಶನಾಲಯಗಳಲ್ಲಿರುವ دہ‎ ಶಿಲೆ(ಊೀಂಗis)ಗಳಲ್ಲಿ ಅತಿ ದೊಡ್ಡದಾದ 645 ಪೌಂಡು 
ಭಾರದ ಕಲ್ಲು ಭೂಮಿಯಲ್ಲಿ ಬಿದ್ದು 11 ಅಡಿಗಳ ಕೆಳಗೆ ನೆಲದಲ್ಲಿ ಹೂತುಹೋಗಿತ್ತು. ಇದಲ್ಲದೆ ಒಂದು ಕಡೆ 36.5 ಟನ್‌ ಭಾರದ 
ಒಂದು ಕಬ್ಬಿಣದ ದಿನ್ನೆ ಕಂಡು ಬಂತು. ಇದೂ ಆಕಾಶದಿಂದ ಬಿದ್ದುದೆಂದು ವಿಜ್ಞಾನಿಗಳು ಹೇಳುತ್ತಾರೆ. ಭೂಮಿಯ ಮೇಲ್ಸಾಗದ 
ಸರಹದ್ದುಗಳನ್ನು ಭದ್ರವಾದ ತಡೆಗಳಿಂದ. ರಕ್ಷಿಸದಿರುತ್ತಿದ್ದರೆ, ಈ ತಾರೆಗಳ ವೃಷ್ಟಿಯು ಭೂಮಿಯನ್ನು ಏನು ಮಾಡಿ ಬಿಡುತ್ತಿತ್ತೆಂದು 
ಊಹಿಸಿರಿ. ಈ ತಡೆಗಳನ್ನೇ ಬುರೂಜ್‌ (ಸುರಕ್ಸಿತ ಕೋಟೆಗಳು) ಎಂಬ ಪದದಿಂದ ಕರೆಯಲಾಗಿದೆ. 

13. ಇದರಿಂದ ಅಲ್ಲಾಹನ ಮಹಿಮೆ ಹಾಗೂ ಯುಕ್ತಿಯ ಇನ್ನೊಂದು ಕುರುಹಿನ ಕಡೆಗೆ ಗಮನ ಸೆಳೆಯಲಾಗಿದೆ. ವನಸ್ಪತಿಗಳೆ 
ಪ್ರತಿಯೊಂದು ವರ್ಗದಲ್ಲಿ ಸಂತಾನಾಭಿವೃದ್ಧಿಯ ಎಂತಹ ಮಹಾಶಕ್ತಿ ಇದೆಯೆಂದರೆ ಅದರ ಕೇವಲ ಒಂದು ಸಸಿಯ ತಳಿಗೆ ನೆಲದಲ್ಲಿ 
ಬೆಳೆಯುವ ಸಂಪೂರ್ಣ ಅವಕಾಶ ಸಿಗುತ್ತಿದ್ದರೆ ಕೆಲವೇ ವರ್ಷಗಳಲ್ಲಿ ಭೂಮಿಯುದ್ದಕ್ಕೂ ಅದು ಮಾತ್ರ ಕಂಡು ಬರುತ್ತಿತ್ತು. ಬೇರೆ 
ತರದ ವನಸ್ಪತಿಗೆ ಸ್ಥಳವೇ ಇರುತ್ತಿರಲಿಲ್ಲ. ಆದರೆ ಓರ್ವ ಯುಕ್ತಿಪೂರ್ಣನೂ ಸರ್ವಶಕ್ತನೂ ಆದವನ ಉದ್ದೇಶಿತ ಯೋಜನೆಯಿಂದ 
ಅಸಂಖ್ಯಾತ ವರ್ಗಗಳ ವನಸ್ಪತಿಗಳು ಈ ಭೂಮಿಯಲ್ಲಿ ಬೆಳೆಯುತ್ತವೆ. ಪ್ರತಿಯೊಂದು ಜಾತಿಯ ಬೆಳೆಯು ತನ್ನ ನಿರ್ದಿಷ್ಟ ಮೇರೆಗೆ 
ಮುಟ್ಟಿದ ಕೂಡಲೇ ನಿಂತು ಹೋಗುತ್ತದೆ. ಇದೇ ದೃಶ್ಯದ ಇನ್ನೊಂದು ಮುಖ ಯಾವುದೆಂದರೆ, ಪ್ರತಿಯೊಂದು ವರ್ಗದ ಗಾತ್ರ, 
ಹರಡುವಿಕೆ, ಬೆಳವಣಿಗೆಗಳಿಗೆ ಒಂದು ಮಿತಿ ಇದೆ. ಯಾವ ಸಸ ವರ್ಗವೂ ಆ ಮಿತಿಯನ್ನು ಮೊರಲಾರದು. ಇದರಿಂದ ಯಾವನೋ 
ಒಬ್ಬನು ಪ್ರತಿಯೊಂದು ಮರಕ್ಕೂ ಪ್ರಶಿಯೊಂದು ಗಿಡಕ್ಕೂ ಪ್ರತಿಯೊಂದು ಬಳ್ಳಿಗೂ ಗಾತ್ರ, ಎತ್ತರ, ರೂಪ, ಎಲೆಗಳೆ ಮತ್ತು 
ಫಲಗಳ ಒಂದು ಪರಿಮಾಣವನ್ನು ಸಂಪೂರ್ಣ ಎಣಿಕೆ, ಅಳತೆ, ತೂಕಗಳೊಂದಿಗೆ ನಿರ್ಣಯಿಸಿರುತ್ತಾನೆಂದು ಸ್ಪಷ್ಟವಾಗುತ್ತದೆ. 


ಕಾಂಡ-14 


824 ps ವ್ಯಾಖ್ಮಾನ' 


ಭಂಡಾರ ನಮ್ಮ ಬಳಿ ಇಲ್ಲದಿಲ್ಲ ಮತ್ತು ಯಾವ ವಸ್ತು ವನ್ನಾದರೂ ನಾವು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ 
ಮಾತ್ರ ಇಳಿಸುತ್ತೇವೆ.'" ಫಲಪ್ರದವಾದ : ಮಾರುತಗಳನ್ನು ನಾವೇ ಕಳುಹಿಸುತ್ತೇವೆ. ಅನಂತರ ಆಕಾಶದಿಂದ 
ನೀರನ್ನು ಸುರಿಸುತ್ತೇವೆ ಮತ್ತು ನಿಮ್ಮ ದಾಹವನ್ನು ತಣಿಸುತ್ತೇವೆ. ಈ ಸಂಪತ್ತಿನ ಸಂಗ್ರಾಹಕರು ನೀವಲ್ಲ. 
ಜೀವ ನೀಡುವವರೂ ಮರಣ ನೀಡುವವರೂ ನಾವೇ. ನಾವೇ ಎಲ್ಲರ ವಾರೀಸುದಾರರಾಗುತ್ತೇವೆ.' ನಿಮ್ಮ ಪೈಕಿ 
ಈ ಮುಂಚೆ ಗತಿಸಿ ಹೋದವರನ್ನೂ ನಾವು ಬಲ್ಲೆವು ಆ ಬಳಿಕ ಬರುವವರೂ ನಮ್ಮ ಕಣ್ಣ ಮುಂದಿದ್ದಾರೆ. 
ನಿಶ್ಚಯವಾಗಿಯೂ ನಿಮ್ಮ ಪ್ರಭು ಅವರೆಲ್ಲರನ್ನೂ ಒಟ್ಟುಗೂಡಿಸುವನು. ಅವನು ಮಹಾ ಧೀಮಂತನೂ 
ಸರ್ವಜ್ಜನೂ ಆಗಿರುತ್ತಾನೆ." : 
(26-43) ಸಾವು ಮಾನವನನ್ನು ಹಳಸಿದ ಮಣ್ಣಿನ ಒಣ ಗಾರೆಯಿಂದ ಸೃಷ್ಟಿಸಿದೆವು'” ಮತ್ತು 


14. ಈ ವ್ಯವಹಾರ ಕೇವಲ ಸಸ್ಮವರ್ಗದೊಂದಿಗೆ ಮಾತ್ರವೇ ಅಲ್ಲ ಸಾಮಾನ್ಯವಾಗಿ ಅಸ್ತಿತ್ವದಲ್ಲಿರುವ ಪ್ರತಿಯೊಂದು 
ವಸ್ತುವಿನ ವಿಷಯದಲ್ಲೂ ಇದೆಯೆಂಬ ವಾಸ್ತವಿಕತೆಯನ್ನು ವ್ಯಕ್ತಪಡಿಸಲಾಗಿದೆ. 'ವಾಯು, ನೀರು, ಬೆಳಕು, ಶಾಖ, ಶೈತ್ಯ, 
ಜಡವಸ್ತುಗಳು, ಪ್ರಾಣಿವರ್ಗ ಹೀಗೆ ಪ್ರತಿಯೊಂದು ವಸ್ತುವಿಗೂ ವರ್ಗಕ್ಕೂ ಪದಾರ್ಥ ಶಕ್ತಿಗೂ ಬಲಕ್ಕೂ ಒಂದು ನಿರ್ದಿಷ್ಟ 
ಮಿತಿಯಿದೆ. ಅದಕ್ಕೊಂದು ಪ್ರಮಾಣವು ನಿಶ್ಚಿತವಾಗಿದ್ದು, ಅದಕ್ಕಿಂತ ಕೆಳಗೆ ಇಳಿಯುವುದೂ ಇಲ್ಲ. ಹೆಚ್ಚು ಬೆಳೆಯುವುದೂ ಇಲ್ಲ. 
ಈ ವಿಧಿ ಹಾಗೂ ಉನ್ನತ ಮಟ್ಟದ ಯುಕ್ತಿಪೂರ್ಣ ವಿಧಿಯ ಪವಾಡದಿಂದಾಗಿ ಭೂಮಿಯಿಂದ ಆಕಾಶದವರೆಗಿರುವ ಸಂಪೂರ್ಣ: 
ವಿಶ್ವ ವ್ಯವಸ್ಥೆಯಲ್ಲಿ ಇಂತಹ ಸಮತೋಲನ ಕಂಡು ಬರುತ್ತಿದೆ. ಈ ವಿಶ್ವವು ಒಂದು ಆಕಸ್ಮಿಕ ಘಟನೆ ಅಥವಾ ಅನೇಕ و8030‎ 
ಕರಕೌಶಲ್ಕದ ಫಲವಾಗಿರುತ್ತಿದ್ದರೆ ಅಸಂಖ್ಯಾತವಾದ ವಿವಿಧ ವಸ್ತುಗಳ ಮತ್ತು ಶಕ್ತಿಗಳ ನಡುವೆ ಇಂತಹ ಪೂರ್ಣ ಸಮತೋಲನವು 
ನಿರಂತರವಾಗಿ ಉಳಿದಿರಲು ಹೇಗೆ ಸಾಧ್ಯ? i 

15. ಅರ್ಥಾತ್‌- ನಿಮ್ಮ ಅನಂತರ ನಾವೇ ಬಾಕಿ ಉಳಿದಿರುವವರು. ನಿಮಗೆ ಏನೆಲ್ಲಾ ದೊರೆಯುತ್ತಿರುವುದೋ ಅದೆಲ್ಲ 
ಕೇವಲ ತಾತ್ಕಾಲಿಕ ಉಪಯೋಗಕ್ಕಾಗಿ ಮಾತ್ರ, ಕೊನೆಗೆ ನಾವು ಕೊಟ್ಟಿರುವ ಪ್ರತಿಯೊಂದು ವಸ್ತುವನ್ನು ಹಾಗೆಯೇ ಬಿಟ್ಟು 
ಬರಿಗೈಯಿಂದ ನೀವು ಹೊರಟು ಬರುವಿರಿ. ಆ ವಸ್ತುಗಳೆಲ್ಲವೂ ಯಥಾವತ್ತಾಗಿ ನಮ್ಮ ಭಂಡಾರದಲ್ಲಿ ಉಳಿಯುವುದು. 

16. ಅರ್ಥಾತ್‌- ಎಲ್ಲರನ್ನೂ ಒಟ್ಟುಗೂಡಿಸಬೇಕೆಂಬುದು ಅವನ ಯುಕ್ತಿಯ ಬೇಡಿಕೆಯಾಗಿದೆ. ಅವನ ಜ್ಞಾನವು ಯಾವ 
ಜೀವಿಯನ್ನೂ ಬಿಡದೆ ಎಲ್ಲರನ್ನೂ ಆವರಿಸಿಕೊಂಡಿದೆ. ಹಿಂದಿನ ಮತ್ತು ಮುಂದೆ ಬರಲಿರುವ ಮಾನವರ ಮಣ್ಣಿನ ಒಂದು ಕಣವೂ 
ಅವನಿಂದ ಅಡಗಿಕೊಂಡಿರಲು ಸಾಧ್ಯವಿಲ್ಲ. ಆದುದರಿಂದ ಯಾರು ಪರಲೋಕ ಜೀವನವು ಅಸಂಭವವೆಂದು ತಿಳಿಯುತ್ತಾನೋ ಅವನು 
ಅಲ್ಲಾಹನ ಗುಣವಿಶೇಷಗಳಲ್ಲೊಂದಾದ ಯುಕ್ತಿಯನ್ನು ಅರಿಯದವನಾಗಿರುತ್ತಾನೆ. ನಾವು ಸತ್ತು ಹೋಗಿ ನಮ್ಮ ಮಣ್ಣಿನ ಕಣಕಣಗಳು 

١ ಚದುರಿಹೋದ ಬಳಿಕ ನಾವು ಪುನಃ ಸೃಷ್ಟಿಸಲ್ಪಡುವುದಾದರೂ ಹೇಗೆ? ಎಂದು ಆಶ್ಚರ್ಯದಿಂದ ಕೇಳುವವರು ಅಲ್ಲಾಹನ ಗುಣ 
ವಿಶೇಷಗಳಲ್ಲೊಂದಾಗಿರುವ ಸರ್ವಜ್ಞತೆಯನ್ನು ಅರಿತಿರುವುದಿಲ್ಲ, * 

17. ಮಾನವನು ಪ್ರಾಣಿಗಳ ಮಟ್ಟದಿಂದ ವಿಕಾಸಗೊಳ್ಳುತ್ತ ಮನುಷ್ಠ ಮಟ್ಟಕ್ಕೆ ಬಂದವನಲ್ಲ ಎಂಬುದನ್ನು ಇಲ್ಲಿ ಕುರ್‌ಲದ್‌ 
ಸ್ಪಷ್ಟವಾಗಿ ಸಾರಿದೆ. ಡಾರ್ನಿನನ ಸಿದ್ಧಾಂತದಿಂದ ಪ್ರಭಾವಿತರಾದ ಅಧುನಿಕ ಕಾಲದ ಕೆಲವು ಕುರ್‌ಆನ್‌ ವ್ಯಾಖ್ಯಾನಕಾರರು ಹಾಗೆಂದು 
ಸಾಬೀತು ಪಡಿಸಲು ಪ್ರಯತ್ನಿ; ಸುತ್ತಾರೆ. ಮಾನವನ ಸೃಷ್ಟಿಯ ಆರಂಭವೇ ನೇರವಾಗಿ ಭೂಮಿಯ ಮೂಲವಸ್ತುಗಳಿಂದಾಗಿದೆ ಮತ್ತು 
ಅವುಗಳನ್ನು 'ಸಲ್‌ಸಾಲಿಮ್ಮಿನ್‌ ಹಮಇಮ್ಮಸ್ನೂನ್‌'(ಮಣ್ಣಿನ ಒಣಗಾರೆಯಿಂದ) ಎಂದು ವರ್ಣಿಸಿದೆ. ಹಮ್‌ ಎಂದು ಅರಬೀ |' 
ಭಾಷೆಯಲ್ಲಿ, ವಾಸನೆ ಇರುವ ಕರಿಕೆಸರಿಗೆ ಹೇಳುತ್ತಾರೆ. ಇನ್ನೊಂದು ರೀತಿಯಲ್ಲಿ ಹುಳಿಯಾದ, ನಾದಿದ ಎನ್ನಬಹುದು. 'ಮಸ್ಸೂನ್‌'ಗೆ 
ಎರಡರ್ಥಗಳಿವೆ: 1) ಎಣ್ಣೆ ಪಸೆಯಂತಾಗುವಷ್ಟು ಕೊಳೆತ. 2) ಅಚ್ಚಿನಲ್ಲಿ ರೂಪುಗೊಂಡು ಒಂದು ನಿರ್ದಿಷ್ಟ ಆಕಾರವಿರುವ 'ಸಲ್ಸಾಲ್‌' 
ಎನ್ನುವುದು ಒಣಗಿದ ಮೇಲೆ ಶಬ್ದವುಂಟಾಗುವಂತಹ ಗಾರೆಗೆ. ನಾದಿದ ಮಣ್ಣಿನ ಒಂದು ಪ್ರತಿಮೆ ತಯಾರಿಸಿ ಅದು ಒಣಗಿದೆ ತರುವಾಯ 
ಅದಕ್ಕೆ 'ಅತ್ಮವನ್ನು ಊದಲಾಯಿತೆಂದು ಈ ಮಾತುಗಳಿಂದ ಅರ್ಥವಾಗುತ್ತದೆ. 


ಕಾಂಡ-14 


15. ಅಲ್‌ رکلاما‎ - - 825 


ಅದಕ್ಕಿಂತ ಮುಂಚೆ 'ಜಿನ್ನ್‌'(ಯಕ್ಸ)ಗಳನ್ನು ಅಗ್ನಿಯ ಜ್ವಾಲೆಯಿಂದ, ಸೃಷ್ಟಿಸಿದ್ದೆವು.'*' ನಿಮ್ಮ ಪ್ರಭು 
ದೇವಚರರೊಡನೆ, "ನಾನು ಹಳಸಿದ ಮಣ್ಣಿನ ಒಣ ಗಾರೆಯಿಂದ ಒಬ್ಬ ಮಾನವನನ್ನು ಸೃಷ್ಟಿಸುವವನಿದ್ದೇನೆ. 
ನಾನು ಅವನನ್ನು ಸಂಪೂರ್ಣಗೊಳಿಸಿ ಅವನೊಳಗೆ ನನ್ನ ಆತ್ಮದಿಂದ ಕೊಂಚ ಊದಿದಾಗ" ನೀವೆಲ್ಲರೂ 
ಅವನ ಮುಂದೆ, ಸಾಷ್ಟಾಂಗವೆರಗಬೇಕು" ಎಂದು ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ ಆ ಪ್ರಕಾರ ಎಲ್ಲ 
ದೇವಚರರೂ ಸಾಷ್ಟಾಂಗವೆರಗಿದರು- 'ಇಬ್‌ಲೀಸ್‌'ನ ಹೊರತು. ಅವನು ಸಾಪ್ಟಾಂಗಬೆರಗುವವರೊಂದಿಗೆ 
ಸೇರಲು ನಿರಾಕರಿಸಿಬಿಟ್ಟನು.* ಪ್ರಭು ಕೇಳಿನನು, "ಓ ಇಬ್‌ಲೀಸ್‌, ನೀನು ಸಾಷ್ಟಾಂಗವೆರಗುವವರೊಂದಿಗೆ 


18. ಬಿಸಿಗಾಳಿಗೆ ಸಮೂಮ್‌ ಎನ್ನುತ್ತಾರೆ. 'ಅಗ್ಗಿ(ನಾರ್‌)ಯನ್ನು ಸಮೂಮ್‌ಗೆ' ಜೋಡಿಸಿದಾಗ ಅಗ್ನಿಯ ಬದಲಿಗೆ 
ಕಠಿಣ ಉಪಷ್ಣತೆಯೆಂಬ ಅರ್ಥ ಬರುತ್ತದೆ. ಇದರಿಂದ ಕುರ್‌ಆನಿನಲ್ಲಿ ಜಿನ್ನ್‌ಗಳನ್ನು ಅಗ್ನಿಯಿಂದ ಸೃಷ್ಟಿಸಲಾಗಿದೆಯೆಂಬುದು 
ಸ್ಪಷ್ಟವಾಗುತ್ತದೆ. | 

19. ಮಾನವನೊಳಗೆ ಊದಲಾಗಿರುವ ಆತ್ಮವು ವಾಸ್ತವದಲ್ಲಿ ದೇವಗುಣ ವಿಶೇಷಗಳ ಓಂದು ಪ್ರತಿಬಿಂಬ ಅಥವಾ 
ಪ್ರಭೆಯಾಗಿದೆ. ಚೇತನ, ಜ್ಞಾನ, ಸಾಮರ್ಥ್ಯ, ಇರಾದೆ, ಅಧಿಕಾರ ಇತ್ಕಾದಿ ಮಾನವನಲ್ಲಿ ಕಂಡು ಬರುತ್ತಿರುವ ಗುಣವಿಶೇಷಗಳ 
ಮೊತ್ತವನ್ನೇ 'ರೂಹ್‌'(ಆತ್ಮ) ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಇದು ವಸ್ತುತಃ ಅಲ್ಲಾಹನ ಗುಣವಿಶೇಷಗಳ ಕಿಂಚಿತ್‌ 
ಪ್ರಭೆಯಾಗಿದ್ದು ಅದನ್ನು ಈ ಮಣ್ಣಿನ ಶರೀರದ ಮೇಲೆ ಬೀರಲಾಗಿದೆ. ಈ ಪ್ರಭೆಯ ಕಾರಣದಿಂದಾಗಿಯೇ ಮಾ ನವನನ್ನು 
ಭೂಮಿಯಲ್ಲಿ ದೇವ ಪ್ರತಿನಿಧಿಯಾಗಿಯೂ ದೇವಚರರ ಸಹಿತ ಭೂಮಿ ುಯಲ್ಲಿ ಅಸ್ತಿತ್ವದಲ್ಲಿರುವ ಸಕಲ ವಸ್ತುಗಳಿಗೆ 
ಆದರಣೀಯನಾಗಿಯೂ ಮಾಡಲಾಗಿದೆ. 

ಸೃಷ್ಟಿಯಲ್ಲಿ ಕಂಡು ಬರುವ ಪ್ರತಿಯೊಂದು ಗುಣವಿಶೇಷದ ಮೂಲ ಮತ್ತು ಉಗಮ ಸ್ಥಾನವು ಅಲ್ಲಾಹನ ಯಾವುದಾದರೊಂದು 
ಗುಣವಿಶೇಷವೇ ಆಗಿದೆ. ಈ ಕುರಿತು ಬುಖಾರಿ ಮತ್ತು ಮುಸ್ಲಿಮ್‌ ಹದೀಸ್‌ಗಳಲ್ಲಿ ಹೀಗಿದೆ:- 'ಅಲ್ಲಾಹನು ರಹ್ಮತ(ಕರುಣೆ)ನ್ನು 
ನೂರು ಪಾಲುಗಳನ್ನಾಗಿ ಮಾಡಿದನು. ಅನಂತರ ಅವುಗಳಲ್ಲಿ وو‎ ಅಂಶವನ್ನು ತನ್ನಲ್ಲಿರಿಸಿಕೊಂಡನು. ಒಂದಂಶವನ್ನು ಮಾತ್ರ 
ಧರೆಗಿಳಿಸಿದನು. ಸೃಷ್ಟಿಗಳು ಪರಸ್ಪರ -ಕರುಣೆ ತೋರಿಕೊಳ್ಳುವುದು ಅದೇ ಒಂದಂಶದ ಅನುಗ್ರಹವಾಗಿದೆ. ಒಂದು ಪ್ರಾಣಿಯು ತನ್ನ 
ಮರಿಗೆ ನೋವಾಗದಂತೆ ಅದರ ಮೇಲಿನಿಂದ ತನ್ನ ಗೊರಸನ್ನು ಮೇಲಕ್ಕೆತ್ತಿ ಶ್ರಿಕೊಳ್ಳುವುದೂ ವಸ್ತುತಃ ಅದೇ ಒಂದಂಶ ಕರುಣೆಯ 
ಪ್ರಭಾವವಾಗಿದೆ. ಆದರೆ, ಮಾನವನನ್ನು ಇತರ ಸೃಷ್ಟಿಗಳಿಗಿಂತ ಶ್ರೇಷ್ಠನೆನಿಸಲು ಕಾರಣ ಯಾವುದೆಂದರೆ ಇಷ್ಟು ಸಮಗ್ರ ಗ್ರತೆಯೊಂದಿಗೆ 
ಅಲ್ಲಾಹನ ಗುಣವಿಶೇಷಗಳ ಪ್ರಭೆಯನ್ನು ' `ಅವನ ಮೇಲೆ ಬೀರಲಾಗಿರುವಂತೆ '`ಇತರ ಯಾವ ಸೃಷ್ಟಿಯ ಮೇಲೂ 
ಬೀರಲಾಗಿಲ್ಲ." 

ಇದೊಂದು ಸಂಕೀರ್ಣ ವಿಷಯ. ಇದನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಸ್ವಲ್ಪ ತಪ್ಪಿ ೭ ಬಿದ್ದರೆ ಮನುಷ್ಕನು ದೇವಗುಣಗಳ 
-ಒಂದಂಶವನ್ನು ಹೊಂದುವುದೆಂದರೆ ಅದು ದೇವತ್ವದ ಅಂಶ ಹೊಂದುವುದಕ್ಕೆ ಸಮಾನವೆಂಬ ತಪ್ಪು ತಿಳುವಳಿಕೆಯಲ್ಲಿ ಸಿಲುಕುವ 
ಸಾಧ್ಯತೆಯಿದೆ. ಯಾವುದೇ ಸೃಷ್ಟಿಯು ದೇವತ್ವದ ಕಿಂಚಿತ್ತಾದರೂ ಅಂಶವನ್ನು ಹೊಂದುವುದು ಅಸಾಧ್ಯದ ಮಾತು. 

20. ಹೋಲಿಸಿ ನೋಡಲು 'ಅಲ್‌ ಬಕರಃ 30-39, ಅನ್ನಿಸಾ 116-126 ಹಾಗೂ ಅಲ್‌ ಅಲ್‌ರಾಫ್‌ ಅಧ್ಯಾಯದ 
11-25ನೆಯ ಸೂಕ್ತಗಳನ್ನೂ ಮುಂದಿಟ್ಟುಕೊಳ್ಳಬೇಕು. ಅಲ್ಲಿ ನಾವು ಕೊಟ್ಟಿರುವ ಟಿಪ್ಪಣಿಗಳನ್ನೂ ಗಮನಿಸಬೇಕು. 


- 14 


826 ಕುರ್‌ಆನ್‌ ವ್ಯಾಖ್ಯಾನ 


8-0 BoE LEE 


ಸೇರದಿರಲು ಕಾರಣವೇನು?" ಅವನು (ಹೀಗೆ) ಹೇಳಿದನು: "ನೀನು ಹಳಸಿದ ಮಣ್ಣಿನ ಗಾರೆಯಿಂದ ಸೃಷ್ಟಿಸಿದ 
ಈ ಮಾನವನಿಗೆ ಸಾಷ್ಟಾಂಗವೆರಗುವುದು ನನ್ನ ಕೆಲಸವಲ್ಲ." (ಆಗ) ಪ್ರಭು, "ಇಲ್ಲಿಂದ ಹೊರಗೆ ನಡೆ. ಏಕೆಂದರೆ 
ನೀನು ಶಪಿಸಲ್ಪಟ್ಟವನು- ಮತ್ತು ಮುಂದೆ ನಿರ್ಣಾಯಕ ದಿನದ ವರೆಗೂ ನಿನ್ನ ಮೇಲೆ ಶಾಪವಿದೆ" ಎಂದನು." 


(ಆಗ) ಅವನು, "ಓ ನನ್ನ ಪ್ರಭೂ, ಹಾಗಿದ್ದರೆ ಸಕಲ ಮಾನವರೂ ಪುನಃ ಎಬ್ಬಿಸಲ್ಪಡುವ ದಿನದವರೆಗೆ 
ಕಾಲಾವಕಾಶ ನೀಡು" ಎಂದು ಬಿನ್ನವಿಸಿದನು. ಆಗ, ಅಲ್ಲಾಹನು ಹೇಳಿದನು- "ಇದೋ ನಿನಗೆ ಕಾಲಾವಕಾಶವಿದೆ- 
ನಮಗೆ ತಿಳಿದಿರುವ ಆ ನಿಶ್ಚಿತ ಸಮಯದವರೆಗೆ." ಅವನೆಂದನು, "ಓ ನನ್ನ ಪ್ರಭೂ, ನೀನು ನನ್ನನ್ನು ದಾರಿ 
ಗೆಡಿಸಿದಂತೆಯೇ ನಾನು ಭೂಮಿಯಲ್ಲಿ ಮನಮೋಹಕಗಳಿಂದ ಎಲ್ಲ ಜನರನ್ನು ದಾರಿಗೆಡಿಸಿ ಬಿಡುವೆನು”: ನೀನು 
ಆಯ್ದುಕೊಂಡ ದಾಸರನ್ನು ಹೊರತು." (ಆಗ ಅಲ್ಲಾಹನು ಹೀಗೆ) ಹೇಳಿದನು: "ಇದು ನೇರವಾಗಿ ನನ್ನನ್ನು 
ತಲಪುವ ಮಾರ್ಗ.೫ ನಿಶ್ಚಯವಾಗಿಯೂ ನನ್ನ ನಿಷ್ಠಾ ವಂತ ದಾಸರ ಮೇಲೆ ನಿನ್ನ ಅಧಿಕಾರ ನಡೆಯದು. ನಿನ್ನ 


, ಪ್ರಳೆಯಕಾಲದ ವರೆಗೂ ಶಪಿತನಾಗಿರುವಿ. ತರುವಾಯ ಕರ್ಮಫಲ ಪ್ರಕಟಗೊಳ್ಳುವ ದಿನ ಬಂದಾಗ ನಿನಗೆ ನಿನ್ನ 

ಆಜ್ಞೋಲ್ಲ NAT ಶಿಕ್ಷೆ ಕೊಡಲಾಗುವುದು. 

22. ಅರ್ಥಾತ್‌- ನೀನು ಈ ಅಲ್ಪ ಹಾಗೂ ತುಚ್ಛ ಸೃಷ್ಟಿಗೆ ಸಾಪ್ಟಾ ಂಗವೆರಗುವ ಅಪ್ಪಣೆ ಕೊಟ್ಟು ಯಾವ ರೀತಿಯಲ್ಲಿ ನನ್ನನ್ನು 
ನಿನ್ನ ಆಜ್ಞೋಲ್ಲಂಘನೆ ಮಾಡುವಂತೆ ಮಾಡಿದೆಯೋ ಅದೇ ರೀತಿಯಲ್ಲಿ ಆ ಮನುಷ್ಯರಿಗೆ ನಾನು ಈ ಭೂಲೋಕವನ್ನು ಎಷ್ಟು 
ಮನಮೋಹಕವನ್ನಾಗಿ ಮಾಡಿ ಬಿಡುವೆನೆಂದರೆ - ಅವರೆಲ್ಲರೂ ಅದರಿಂದ ಮೋಸ ಹೋಗಿ ನಿನ್ನ ಆಚ್ಛೋಲ್ಲಂಘುಕರಾಗಿ ಬಿಡುವರು. 
ಬೇರೆ ಮಾಠಿನಲ್ಲಿ ಹೇಳುವುದಾದರೆ - ಇಬ್‌ಲೀಸನು ಹೇಳುವುದರ ತಾಶ್ಚರ್ಯವು ಹೀಗಿದೆ. ಭೂಲೋಕದ ಜೀವನವನ್ನೂ ಅದರ 
ಸುಖಚೋಗಗಳನ್ನೂ ಅದರ ಕ್ಹಣಿಕ ಲಾಭಗಳನ್ನೂ ಪ್ರಯೋಜನಗಳನ್ನೂ ಮಾನವನಿಗೆ ಎಷ್ಟರ ಮಟ್ಟಿಗೆ ಮನೋಹರವಾಗಿ ಮಾಡಿ 
ಬಿಡುವೆನೆಂದರೆ ಅವನು ತನ್ನ ಪ್ರತಿನಿಧಿತ್ವ ಮತ್ತು ಅದರ ಹೊಣೆಗಾರಿಕೆಗಳನ್ನೂ ಪರಲೋಕದ ವಿಚಾರಣೆಯನ್ನೂ ಮರೆತು ಬಿಡುವನು. 
ಅವರು ನಿನ್ನನ್ನೂ ಮರೆತು ಬಿಡುವರು ಅಥವಾ ನೆನಪಿದ್ದರೂ ನಿನ್ನ ಆಜ್ಞೆಗಳನ್ನು ಉಲ್ಲಂಘಿಸುತ್ತಲೇ ಇರುವರು. 

23. ಇದಕ್ಕೆ ಎರಡು ಅರ್ಥಗಳಿರಲು ಸಾಧ್ಯವಿದೆ. ಒಂದು ನಾವು ಅನುವಾದದಲ್ಲಿ ಕೊಟ್ಟಿರುವ ಅರ್ಥ. ಇನ್ನೊಂದು "ಇದು 
ಸರಿ, ನಾನೂ ಅದನ್ನು ಪಾಲಿಸುವೆನು” ಎಂಬರ್ಥ. 


ಕಾಂಡ -14 


15. ಅಲ್‌ ಹಿಜ್‌ 827 


0 


A ٹب رود دے دے‎ ಠ -7 کی‎ 13, , pW کے‎ $42೨ 
ON isos چھلم‎ O)3 OMS ES ASL 
ಅಧಿಕಾರವು ನಿನ್ನನ್ನು ಅನುಸರಿಸುವ ಪಥಭ್ರಷ್ಟರ ಮೇಲೆ ಮಾತ್ರ ನಡೆಯುವುದಷ್ಟೆ.* ನಿಶ್ಚಯವಾಗಿಯೂ 

ಅವರೆಲ್ಲರಿಗೂ ನರಕದ ವಾಗ್ದಾನವಿದೆ.'"” 


24. ಈ ಮಾತಿಗೂ ಎರಡು ಅರ್ಥಗಳಿರಲು ಸಾಧ್ಯವಿದೆ. ನಾವು ಅನುವಾದದಲ್ಲಿ ಕೊಟ್ಟಿರುವುದು ಒಂದು. ಇನ್ನೊಂದರ್ಥವು, 
ನನ್ನ ದಾಸರ (ಅರ್ಥಾತ್‌ ಜನಸಾಮಾನ್ಯರ) ಮೇಲೆ, ಅವರನ್ನು ಬಲಾತ್ಕಾರದಿಂದ ಆಜ್ಞೋಲ್ಲಂಘಕರನ್ನಾಗಿ ಮಾಡಿಬಿಡುವಂತಹ ಅಧಿಕಾರ 
ನಿನಗಿರಲಾರದು. ಆದರೆ, ಅವರು ಸ್ವತಃ ದಾರಿಗೆಟ್ಟವರಾಗಿದ್ದರೆ ಹಾಗೂ ತಾವಾಗಿಯೇ, ನಿನ್ನನ್ನು ಅಸುಸರಿಸಲಿಚ್ಛಿಸಿದರೆ ಅವರನ್ನು ನಿನ್ನ 
ದಾರಿಯಲ್ಲಿ ನಡೆಯಲು ಬಿಟ್ಟು ಬಿಡಲಾಗುವುದು. ಅವರನ್ನು ನಾವು ಬಲಾತ್ಕರಿಸಿ ಅದರಿಂದ ತಡೆಯಲು ಪ್ರಯತ್ನಿಸಲಾರೆವು. 

ಒಂದನೆಯ ಅರ್ಥ ಪ್ರಕಾರ ಇದರ ಸಾರಾಂಶವೇನೆಂದರೆ ದಾಸ್ಕ-ಆರಾಧನಾ ಮಾರ್ಗ ಅಲ್ಲಾಹನನ್ನು ತಲಪುವ ನೇರ ಮಾರ್ಗವಾಗಿದೆ. 
ಈ ಮಾರ್ಗವನ್ನು ಅನುಸರಿಸುವವರನ್ನು ಶೈತಾನನೇನೂ ಮಾಡಲಾರ, ಅವರನ್ನು ಅಲ್ಲಾಹನು ತನ್ನವರನ್ನಾಗಿ ಮಾಡಿಕೊಳ್ಳುವನು. ಅವರು 
ಶೈತಾನನ ಜಾಲದಲ್ಲಿ ಸಿಕ್ಕಿ ಬೀಳಲಾರರೆಂದು ಸ್ವತಃ ಶೈತಾನನೇ ಹೇಳುತ್ತಾನೆ. ಸ್ವತಃ ದಾಸ್ಮ-ಆರಾಧನಾ ಮಾರ್ಗದಿಂದ ವಿಮುಖರಾಗಿ ತಮ್ಮ 
ಯಶಸ್ಸಿನ ಹಾಗೂ ಮೋಕ್ಷದ ಮಾರ್ಗವನ್ನು ಕಳೆದು ಕೊಳ್ಳುವವರು ಇಬ್‌ಲೀಸ್‌ನ ಕೈವಶವಾಗುವರು. ಅನಂತರ ಅವನು ಅವರನ್ನು 
ಮೋಸದಿಂದ ಎತ್ತ ಒಯ್ಕಲಿಚ್ಛಿಸುವನೋ ಅಲ್ಲಿಗೆಲ್ಲಾ ಅವರು ಅವನ ಹಿಂದೆಯೇ ಅಲೆದಾಡುತ್ತಾ ಬಹುದೂರ ಸಾಗಿ ಬಿಡುವರು. 

ಎರಡನೆಯ "ಅರ್ಥದ ಪ್ರಕಾರ ಇದರ ಸಾರಾಂಶವೇನೆಂದರೆ - ಶೈತಾನನು ಮಾನವರನ್ನು ದಾರಿಗೆಡಿಸಲಿಕ್ಕಾಗಿ ಭೂಲೋಕದ 
ಜೀವನವನ್ನು ಅವರಿಗೆ ಮನೋಹರವನ್ನಾಗಿ ಮಾಡಿ ಅವರನ್ನು ಅಲ್ಲಾಹನಿಂದ ಪ್ರಜ್ಞಾಹೀನರನ್ನಾಗಿಯೂ ದಾಸ್ಕ-ಆರಾಧನಾ ಮಾರ್ಗದಿಂದ 
ವಿಮುಖರನ್ನಾಗಿಯೂ ಮಾಡುವೆನೆಂದನು. ಅಲ್ಲಾಹನು ಅದನ್ನು ಅನುಮೋದಿಸುತ್ತ ನಾನು ಈ ಶರತ್ತನ್ನು ಒಪ್ಪಿದೆನೆಂದನು. ಇದನ್ನು 
ಇನ್ನಷ್ಟು ವಿವರಿಸುತ್ತ ನಿನಗೆ ಮೋಸಗೊಳಿಸುವ ಅಧಿಕಾರ ಮಾತ್ರ ಕೊಡಲಾಗುವುದು, ಅವರ ಕೈ ಹಿಡಿದು ಬಲಾತ್ಕಾರದಿಂದ ನಿನ್ನ 
ಮಾರ್ಗಕ್ಕೆ ಎಳೆಯುವ ಅಧಿಕಾರ ಕೊಡುತ್ತಿಲ್ಲವೆಂದು ಸ್ಪಷ್ಟವಾಗಿ ಹೇಳಿದನು. ಅಲ್ಲಾಹನು ತನಗಾಗಿ ಕಾಯ್ದಿರಿಸಿಕೊಂಡ ದಾಸರನ್ನು 
ಶೈತಾನನು ಹೊರತುಪಡಿಸಿದನು. ಇದರಿಂದ ಪ್ರಾಯಶಃ ಅಲ್ಲಾಹನು ಯಾವ ಸೂಕ್ತ ಕಾರಣವೂ ಇಲ್ಲದೆ, ತನಗೆ ಇಷ್ಟ ಬಂದವರನ್ನು 
ಆರಿಸುವನು ಮತ್ತು ಅಂಥವರು ಶೈತಾನನ ಹಿಡಿತದಿಂದ ತಪ್ಪಿಹೋಗುವರು ಎಂಬ ತಪ್ಪುಕಲ್ಪನೆಯು ದೂರವಾಗುತ್ತದೆ. ಯಾರು 
ಸ್ವತಃ ದಾರಿಗೆಡುವನೋ ಅವನು ನಿನ್ನನ್ನು ಅನುಸರಿಸುವನು ಎಂದು ಹೇಳಿ ಅಲ್ಲಾಹನು ವಿಷಯವನ್ನು ವಿವರಿಸಿದನು. ಇನ್ನೊಂದು 
ಮಾತಿನಲ್ಲಿ ಹೇಳುವುದಾದರೆ - ತಾನಾಗಿ ದಾರಿಗೆಡದವನು ನಿನ್ನನ್ನು ಅನುಸರಿಸಲಾರನು. ಅವನು ನಮ್ಮ ವಿಶಿಷ್ಟ ದಾಸನು ಮತ್ತು 
ಅವನನ್ನು ನಾವು ನಮ್ಮ ಆಪ್ತ ಬಾಸನನ್ನಾಗಿ ಮಾಡಿಕೊಳ್ಳುವೆವು. 

25. ಇಲ್ಲಿ ಈ ವೃತ್ತಾಂತವನ್ನು ಯಾವ ಕಾರಣಕ್ಕಾಗಿ ವಿವರಿಸಲಾಗಿದೆಯೆಂದು ತಿಳಿಯಲು ವಿಷಯಾನುಬಂಧವನ್ನು ಚೆನ್ನಾಗಿ 
ಗಮನಿಸಬೇಕು. ಒಂದು ಮತ್ತು ಎರಡನೆಯ ರುಕೂಲ್‌ಗಳಲ್ಲಿರುವ ವಿಷಯದ ಬಗ್ಗೆ ವಿವೇಚಿಸುವಾಗ ನಮಗೆ ತಿಳಿಯುವುದೇನೆಂದರೆ 
ಸತ್ಕನಿಷೇಧಿಗಳ ಕುರಿತು ಓ ಸತ್ಮನಿಷೇಧಿಗಳೇ ನೀವು ನಿಮ್ಮ ಆದಿ ಶತ್ರುವಾಗಿರುವ ಶೈತಾನನ ಜಾಲದಲ್ಲಿ ಸಿಕ್ಕಿ ಬಿದ್ದು, ಅವನು 
ತನ್ನ ಮತ್ನರದಿಂದಾಗಿ ನಿಮ್ಮನ್ನು ಯಾವ ಪಾತಾಳಕ್ಕೆ ತಳ್ಳಲಿಚ್ಛಿಸುತ್ತಿರುವನೋ ಅದರಲ್ಲಿ ಬೀಳುತ್ತಿರುವಿರಿ. ಪೈಗಂಬರರು ನಿಮ್ಮನ್ನು 
ಆ ಜಾಲದಿಂದ ರಕ್ಷಿಸಿ ಮಾನವರೆಂಬ ನೆಲೆಯಲ್ಲಿ ವಸ್ತುತಃ ನಿಮ್ಮ ಸ್ಥಾನ ಯಾವುದೋ ಆ ಸಹಜ ಸ್ವಾನವಾಗಿರುವ ಉನ್ನತಿಗೆ 
ಒಯ್ಯಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ನೀವು ನಿಮ್ಮ ಶತ್ರುವನ್ನು ಮಿತ್ರನೆಂದೂ ನಿಮ್ಮ ಹಿತಚಿಂತಕನನ್ನು ಶತ್ರುವೆಂದೂ 
ತಿಳಿಯುವಂತಹ ಮೂರ್ಬರಾಗಿದ್ದೀರಿ ಎಂಬ ವಾಸ್ತವಿಕತೆಯ ಬಗ್ಗೆ ಅವರಿಗೆ ಎಚ್ಚರಿಕೆ ಕೊಡುವುದೇ ಈ ವಿಷಯ ಪರಂಪರೆಯಲ್ಲಿ 
ಆದಮ್‌(ಅ) ಮತ್ತು ಇಬ್‌ಲೀಸ್‌ನ ಈ ಕಥೆಯನ್ನು ವಿವರಿಸಿರುವ ಉದ್ದೇಶ. 

ಇದರೊಂದಿಗೆ - ನಿಮಗಾಗಿರುವ و:مند‎ ಮಾರ್ಗವು ಒಂದೇ ಎಂದೂ ಅದು ಅಲ್ಲಾಹನ ದಾಸ್ಯ-ಆರಾಭನಾ ಮಾರ್ಗವಾಗಿದೆ 
ಅದನ್ನು ಬಿಟ್ಟು ನೀವು ಬೇರಾವ . ಮಾರ್ಗಕ್ಕೆ ಕಾಲಿಟ್ಟರೂ ಅದು ಶೈತಾನನ ಮಾರ್ಗವಾಗಿದ್ದು ಅದು ನೇರವಾಗಿ ನರಕಕ್ಕೆ 
ಹೋಗುವುದೆಂದೂ ಈ ಕಥೆಯ ಮೂಲಕ ಅವರಿಗೆ ಸ್ಪಷ್ಟಪಡಿಸಲಾಗಿದೆ. 

ಈ ಕಥೆಯ ಮೂಲಕ ಅವರಿಗೆ ಹೇಳಿರುವ ಮೂರನೆಯ ವಿಷಯವಾವುದೆಂದರೆ- ನಿಮ್ಮ ತಪ್ಪಿಗೆ ನೀವೇ ,ಹೊಣೆ. ಶೈತಾನನ 
ಕಾರ್ಯವು ಕೇವಲ ನಿಮ್ಮನ್ನು ಈ ಮಾಯಾ ಜಗತ್ತಿನ ಮೂಲಕ ಮೋಸಗೊಳಿಸಿ, ದೇವದಾಸ್ಕ-ಆರಾಧನಾ ಮಾರ್ಗದಿಂದ 
ವಿಮುಖರನ್ನಾಗಿ ಮಾಡಲು ಪ್ರಯತ್ನಿಸುವುದೇ ವಿನಾ ಬೇರೇನೂ ಅಲ್ಲ. ಅವನಿಂದ ಮೋಸಹೋಗುವ ಕಾರ್ಯವು ಸ್ವತಃ ನಿಮ್ಮದೇ 

| ಆಗಿದ್ದು, ಅದರ ಹೊಣೆ ನಿಮ್ಮ ಹೊರತು ಬೇರಾರ ಮೇಲೂ ಇಲ್ಲ. (ಇನ್ನಷ್ಟು ಹೆಚ್ಚಿನ ವಿವರಣೆಗಾಗಿ ಇಬ್‌ರಾಹೀಮ್‌ ಅಧ್ಯಾಯದ 
22ನೆಯ ಸೂಕ್ತವನ್ನೂ 31ನೆಯ ಟಿಪ್ಪಣಿಯನ್ನೂ ನೋಡಿರಿ.) 


ಕಾಂಡ-14 


828 - ಕುರ್‌ಆನ್‌ ವ್ಯಾಖ್ಯಾನ 


سَة سڈ از ناپ } ub,‏ یف وھ 
B® ಗಾ.‏ 
pa "9 ಇ! ನ‏ % چرع مقسو 


೨8 


LIES 50S AL 
ಹ ಎಮ ಪುಲಿ ಸಯ 


7 


HESS 3 ONT NTS EET OSMAN 


(44-48) ಈ ನರಕಕ್ಕೆ ಏಳು ದ್ವಾರಗಳಿವೆ. ಪ್ರತಿಯೊಂದು ದ್ವಾರಕ್ಕೆ ಅವರಲ್ಲೊಂದು ವಿಭಾಗವನ್ನು 
ನಿಗದಿಗೊಳಿಸಲಾಗಿದೆ.* ಇದಕ್ಕೆ ವ್ಯತಿರಿಕ್ತವಾಗಿ ಕರ್ಮನಿಷ್ಮರು' ಉದ್ಯಾನಗಳಲ್ಲಿಯೂ ಚಿಲುಮೆಗಳಲ್ಲಿಯೂ 
ಇರುವರು. ಶಾಂತರಾಗಿಯೂ ನಿರ್ಭಯರಾಗಿಯೂ ಅವುಗಳೊಳಗೆ ಪ್ರವೇಶಿಸಿರೆಂದು ಅವರೊಡನೆ ಹೇಳಲಾಗುವುದು. 
ಅವರ ಹೃದಯಗಳಲ್ಲಿರಬಹುದಾದ ಅಲ್ಪಸ್ವಲ್ಪ ಕೆಡುಕನ್ನು ನಾವು ತೆಗೆದು ಬಿಡುವೆವು.* ಅವರು ಪರಸ್ಪರ 
ಸಹೋದರರಾಗಿ ಅಭಿಮುಖರಾಗಿ ಆಸನಗಳಲ್ಲಿ ಕುಳಿತುಕೊಳ್ಳುವರು. ಅಲ್ಲಿ ಅವರಿಗೆ ಯಾವತ್ತೂ ಪರಿಶ್ರಮ 
ಪಡಬೇಕಾಗಿ ಬರದು ಮತ್ತು ಅವರು ಅಲ್ಲಿಂದ .ಹೊರಹಾಕಲ್ಪಡುವುದೂ ಇಲ್ಲ.೫ 

(49-50) تب‎ ಪೈಗಂಬರರೇ, ನಾನು ಮಹಾ ಕೃಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತೇನೆಂದು ನನ್ನ 
ದಾಸರಿಗೆ ತಿಳಿಸಿರಿ. ಇದರೊಂದಿಗೇ ನನ್ನ 'ಯಾತನೆಯೂ ಅತ್ಯಂತ ವೇದನಾಯುಕ್ತವಾಗಿದೆ(ಎಂದೂ ತಿಳಿಸಿಬಿಡಿರಿ.) 


(51-60) ಇವರಿಗೆ ಇಬ್‌ರಾಹೀಮರ ಅತಿಥಿಗಳ ವೃತ್ತಾಂತವನ್ನೂ ತಿಳಿಸಿರಿ ಅವರು ಇವರಲ್ಲಿಗೆ ಬಂದು, 


26. ಮಾನವನು ಯಾವ ಪಥಭ್ರಷ್ಟತೆ ಹಾಗೂ ಪಾಪಕಾರ್ಯಗಳ ಮಾರ್ಗಗಳಲ್ಲಿ ನಡೆದು ತನಗಾಗಿ ನರಕದ್ರ-ದಾರಿ ತೆರೆದು 
ಕೊಳ್ಳುವನೋ ಆವುಗಳಿಗನುಸಾರ ನರಕದ ಈ ದ್ವಾರಗಳಿರುವುವು. ಉದಾ: ಒಬ್ಬನು ನಾಸ್ತಿಕತೆಯ 'ಮಾರ್ಥೆದಿಂದ ನರಕಕ್ಕೆ 
ಹೋಗುತ್ತಾನೆ. ಹಾಗೆಯೇ ಇತರರು ಬಹುದೇವತ್ವದ ಮಾರ್ಗದಿಂದ, ಕಪಟವಿಶ್ವಾಸದ ಮಾರ್ಗದಿಂದ, ಇಂದ್ರಿಯಾಸಕ್ತಿ ಮತ್ತು 
ಧರ್ಮಬ್ರಷ್ಟತೆಯ ಮಾರ್ಗದಿಂದ, ಮಿಥ್ಯದ ಪ್ರಚಾರ ಮತ್ತು ಸತ್ಮನಿಷೇಧದೆ ಸಂಸ್ಥಾ. ಪನೆಯ ಕಾರ್ಯದ ಮಾರ್ಗದಿಂದ, ಅಶ್ಲೀಲ 
ಮತ್ತು ಧರ್ಮಬಾಹಿರ ಕಾರ್ಯಗಳ ಮಾರ್ಗದಿಂದ ಅಥವಾ ಅಕ್ರಮ ಅತ್ಕಾಚಾರ ಮತ್ತು ಪರಪೀಡನೆಯ ಮಾರ್ಗದಿಂದ ನರಕದ 
ಕಡೆಗೆ ಹೋಗುತ್ತಾರೆ. 

27. ಅರ್ಥಾತ್‌- ಶೈತಾನನ ಅನುಸರಣೆಯಿಂದ ದೂರವಿದ್ದವರು ಮತ್ತು ನಲ್ಲಾಹನನ್ನು ಭಯಪಟ್ಟು ದಾಸ್ಕ-ಆರಾಧನಾ ಜೀವನ 
ನಡೆಸಿದವರು. | 

28. ಅರ್ಥಾತ್‌- ಸಜ್ಜನರೊಳಗೆ ಪರಸ್ಪರ ತಪ್ಪುಗ್ರಹಿಕೆಯಿಂದಾಗಿ ಈ ಲೋಕದಲ್ಲಿ مود‎ 'ಅಸಂತ್ಯಪ್ತಿ ಉಂಟಾಗಿದ್ದರೆ, 
ಸ್ವರ್ಗ ಪ್ರವೇಶಿಸುವಾಗ ಅದು ನಿವಾರಣೆಯಾಗುವುದು. ಅವರ ಮನಸ್ಸುಗಳು ಪರಸ್ಪರರ ಬಗ್ಗೆ ಸಂಪೂರ್ಣ ಶಿಳಿಯಾಗುವುವು. (ಹೆಚ್ಚಿನ' 
ವಿವರಣೆಗಳಿಗಾಗಿ ಅಲ್‌ರಾಫ್‌ ಅಧ್ಯಾಯದ 32ನೆಯ ಟಿಪ್ಪಣಿ ನೋಡಿರಿ) 

29, ಇದರ ವಿವರಣೆಯನ್ನು ಪ್ರವಾದಿವರ್ಯರ(ಸು ಈ ಹದೀಸ್‌ನಿಂದ ತಿಳಿಯಬಹುದು - "ಇನ್ನು ನೀವು ಸದಾ 
ಆರೋಗ್ಯಶಾಲಿಗಳಾಗಿರುವಿರಿ. ಎಂದೆಂದಿಗೂ ನಿಮಗೆ ರೋಗಬಾಧೆಯಾಗದು. ಇನ್ನು ನೀವು ಸದಾ ಜೀವಂತವಾಗಿರುವಿರಿ, ನಿಮಗೆಂದೂ 
ಮರಣ ಬರಲಾರದು. ನೀವಿನ್ನು ಸದಾ ತರುಣರಾಗಿಯೇ ಇರುವಿರಿ, ನಿಮಗೆಂದೂ ವೃದ್ಧಾಪ್ಯ ಬರಲಾರದು. ನೀವಿನ್ನು ಸದಾ 
ಸ್ಲಿರರಾಗಿರುವಿರಿ, ನಿಮಗೆಂದೂ ಪ್ರಯಾಣ ಬೆಳೆಸುವ ಅಗತ್ಯ ಬರಲಾರದೆಂದೂ ಸ್ವರ್ಗವಾಸಿಗಳೊಡನೆ ಹೇಳಲಾಗುವುದು." ಇದೇ 
ರೀತಿ, "ಸ್ವರ್ಗದಲ್ಲಿ ಮನುಷ್ಯನಿಗೆ ತನ್ನ ಉಪಜೀವನ ಹಾಗೂ ತನ್ನ ಅವಶ್ಯಕತೆಗಳಿಗಾಗಿ ಪರಿಶ್ರಮ ಪಡುವ ಅಗತ್ಯವಿರಲಾರದು. 
ಎಲ್ಲವೂ ಶ್ರಮವಿಲ್ಲದೇ ಸಿಗುವುದು” ಎಂದು ಹೇಳಿರುವ ಸೂಕ್ತ ಮತ್ತು ಹದೀಸ್‌ಗಳಿಂದಲೂ ಇದಕ್ಕೆ ಇನ್ನಷ್ಟು ವಿವರಣೆ ಸಿಗುತ್ತದೆ. 

30. ಇಲ್ಲಿ ಹ. ಇಬ್‌ರಾಹೀಮ್‌ರ(ಅ) ಮತ್ತು ಅದರ ಬೆನ್ನಲ್ಲೇ ಲೂತ್‌ರ(ಅ) ಜನಾಂಗದ ವೃತ್ತಾಂತವನ್ನೂ ಯಾವ 


ಕಾಂಡ -14 


15. ಅಲ್‌ ಹಿಜ್‌ 829 


CE) 


"ನಿಮಗೆ ಶಾಂತಿ ಇರಲಿ" ಎಂದರು. ಆಗ ಇವರು, "ನಮಗೆ ನಿಮ್ಮ ಬಗ್ಗೆ ಹೆದರಿಕೆಯಾಗುತ್ತಿದೆ" ಎಂದರು! 
ಆಗ ಅವರು, "ಹೆದರಬೇಡಿರಿ, ನಾವು ನಿಮಗೆ ಓರ್ವ ಮೇಧಾವಿಯಾದ ಪುತ್ರನ ಸುವಾರ್ತೆ ನೀಡುತ್ತೇವೆ" 
ಎಂದರು. ಇಬ್‌ರಾಹೀಮರು, "ಈ ವೃದ್ಧಾಪ್ಯದಲ್ಲಿ ನೀವು ನನಗೆ (ಮಗನ) ಸುವಾರ್ತೆ ನೀಡುತ್ತೀರಾ? 
ನೀವೆಂತಹ" 'ಸುವಾರ್ತೆ ನೀಡುತಿ ಶ್ತಿರುವಿರೆಂದು ಕೊಂಚ ಯೋಚಸಿರಿ” ಎಂದರು. ಆಗ ಅವರು, "ನಾವು ನಿಮಗೆ 
ಪರಮ ಸತ್ಯವಾಗಿರುವ ಸುವಾರ್ತೆ ನೀಡುತ್ತಿದ್ದೇವೆ- ನೀವು ನಿರಾಶರಾಗಬೇಡಿರಿ" ಎಂದು ಉತ್ತರ ಕೊಟ್ಟರು. 
ಇಬ್‌ರಾಹೀಮರು, "ತಮ್ಮ ಪ್ರಭುವಿನ ಅನುಗ್ರಹದ ಬಗ್ಗೆ ಪಥಭ್ರಷ್ಟರು ಮಾತ್ರ ನಿರಾಶರಾಗುತ್ತಾರೆ" ಎಂದು 
ಹೇಳಿ- "ಓ ದೇವದೂತರೇ, ನೀವು ಯಾವ ಕಾರ್ಯಾಚರಣೆಗಾಗಿ ಬಂದಿರುವಿರಿ?" ಎಂದು ಕೇಳಿದರು.3 (ಆಗ) 
ಅವರು, "ನಾವು ಒಂದು ಅಪರಾಧಿ ಜನಾಂಗದ ಕಡೆಗೆ ಕಳುಹಿಸಲ್ಪಟ್ಟಿದ್ದೇವೆ- ಆದರೆ 'ಲೂತ್‌'ರ ಮನೆಯವರು 


ಉದ್ದೇಶಕ್ಕಾಗಿ ಹೇಳಲಾಗಿದೆಯೆಂಬುದನ್ನು ತಿಳಿಯಲು ಈ ಅಧಾ ಯದ ಆರಂಭದ ಸೂಕ್ತಗಳನ್ನು ನೋಡಬೇಕಾಗಿದೆ. 7 ಮತ್ತು 
8ನೆಯ ಸೂಕ್ತಗಳಲ್ಲಿ ಸತ್ಯನಿಷೇಧಿಗಳು ಪ್ರವಾದಿವರ್ಯರೊಡನೆ(ಸು- "ನೀವು ಸತ್ಯ ಪ್ರವಾದಿಯಾಗಿದ್ದರೆ ನಮ್ಮ ಮುಂದೆ ದೇವಚರರನ್ನು 
ಏಕೆ ತರುವುದಿಲ್ಲ?" ಎಂದು ಕೇಳಿದ ಮಾಠನ್ನು ಉಲ್ಲೇಖಿಸಿದೆ. ಅಲ್ಲಿ "ನಾವು ದೇವಚರರನ್ನು ವಿನಾಕಾರಣ ಇಳಿಸುವುದಿಲ್ಲ. ಅವರನ್ನು 
ನಾವು ಕಳುಹಿಸುವುದಿದ್ದರೆ ಸತ್ಯ ಸಹಿತವಾಗಿಯೇ ಕಳುಹಿಸುತ್ತೇವೆ" ಎಂದಿಷ್ಟೇ ಹೇಳಿ ಬಿಡಲಾಗಿತ್ತು. ಈಗ ಅದರ ಕೂಲಂಕಷ 
ಉತ್ತರವನ್ನು ಕೊಡಲಾಗುತ್ತಿದೆ. ಇಲ್ಲಿ ಹೇಳಿರುವುದೇನೆಂದರೆ ಒಂದು ಸತ ವನ್ನು ದೇವಚರರು ಇಬ್‌ರಾಹೀಮರ(ಸ) ಬಳಿಗೆ 
ತೆಗೆದುಕೊಂಡು ಬಂದಿದ್ದರು. ಇನ್ನೊಂದು ಬಗೆಯ ಸತ್ತ ವನ್ನು ಅವರು ಲೂತ್‌ ಜನಾಂಗದ ಬಳಿಗೆ ಕೊಂಡೊಯ್ದರು. ಇನ್ನು ಅವುಗಳ 
ಪೈಕಿ ಯಾವುದನ್ನು ತೆಗೆದುಕೊಂಡು ದೇವಚರರು ನಿಮ್ಮ ಬಳಿಗೆ ಬರಬೇಕೆಂದು ನೀವೇ ಶೀರ್ಮಾನಿಸಿರಿ, ಇಬ್‌ರಾಹೀಮರ ಬಳಿಗೆ 
ತಂದಂತಹ ಸತ್ಮವನ್ನು ನಿಮ್ಮ ಬಳಿಗೆ ತರಲು ನೀವು ಅರ್ಹರಲ್ಲವೆಂಬುದು ವ್ಯಕ್ತ. ಇನ್ನು ಅವರು ಯಾವ ಸತ್ಯವನ್ನು ತೆಗೆದುಕೊಂಡು 
| ಊತ್‌ ಜನಾಂಗದೆದುರು ಇಳಿದಿದ್ದರೋ ಅದರೊಂದಿಗೇ ನಿಮ್ಮ ಬಳಿಗೂ ಅವರನ್ನು ಕರೆಯಲಿಚ್ಛಸುತ್ತೀರಾ? 
31. ಹೋಲಿಕೆಗಾಗಿ ಹೂದ್‌ ಅಧ್ಯಾಯದ 69ರಿಂದ 83ರ ವರೆಗಿನ ಸೂಕ್ತಗಳನ್ನು ಟಿಪ್ಪಣಿಗಳ ಸಹಿತ ನೋಡಿರಿ. 
32. ಅರ್ಥಾತ್‌- ಹ. ಇಸ್‌ಹಾಕ್‌(ಅ) ಜನಿಸಲಿರುವ ಸುವಾರ್ತೆ. ಹೂದ್‌ ಅಧ್ಯಾಯದಲ್ಲಿ ಇದು ವಿವರವಾಗಿ ಬಂದಿದೆ. 
33. ಮಾನವ ರೂಪದಲ್ಲಿ ದೇವಚರರ ಆಗಮನವು ಅಸಾಧಾರಣ ಸ್ಥಿತಿಯಲ್ಲೇ ಆಗುತ್ತದೆ ಮತ್ತು ಯಾವುದಾದರೂ 
ಮಹತ್ಕಾರ್ಯಕ್ಕಾಗಿ ಮಾತ್ರ ಅವರನ್ನು ರವಾನಿಸಲಾಗುತ್ತ ತ್ರದೆಂದು ಹ. ಇಬ್‌ರಾಹೀಮ್‌ರ(ಅ) ಈ ಪ್ರಶ್ನೆಯಿಂದ ಮನವರಿಕೆಯಾಗುತ್ತದೆ. 
34. ಅಂದು ಲೂತರ ಜನಾಂಗದ ದುಷ್ಪುತ್ಕಗಳು ಯಾವ ಮಟ್ಟಕ್ಕೆ ತಲಪಿತ್ಲೆಂದರೆ ಹ. ಇಬ್‌ರಾಹೀಮ್‌ರಂತಹ(ಅ) ಜ್ಞಾನಿಯ 
ಮುಂದೆ ಅದರ' ಹೆಸರೆತ್ತುವ ಅಗತ್ಯವೇ ಇರಲಿಲ್ಲ. 'ಒಂದು ಅಪರಾಧಿ ಜನಾಂಗ' ಎಂದು ಮಾತ್ರ ಹೇಳಿಬಿಟ್ಟರೆ ಸಾಕಾಗಿತ್ತು. 
ಈ ಸೂಚನೆಯ ಸಂಕ್ಷಿಪ್ತತೆಯು ಇದನ್ನೇ ವಿವರಿಸುತ್ತದೆ." 


ಕಾಂಡ-14 


830 ಕುರ್‌ಆನ್‌ ವ್ಯಾಖ್ಯಾನ 


ಇದಕ್ಕೆ ಹೊರತಾಗಿದ್ದಾರೆ. 'ಲೂತ್‌'ರ ಪತ್ನಿಯ ಹೊರತು ಅವರ ಮನೆಯವರೆಲ್ಲರನ್ನೂ ನಾವು ರಕ್ಸಿಸುವೆವು- ಆಕೆ 
ಹಿಂದೆ ಉಳಿಯುವವರಲ್ಲಿ ಸೇರಿದವಳೆಂದು ನಾವು ವಿಧಿಸಿದ್ದೇವೆ (ಎಂದು ಅಲ್ಲಾಹ್‌ ಹೇಳುತ್ತಾನೆ" ಎಂದರು. 

(61-66) ಅನಂತರ ಆ ದೂತರು ಲೂತರಲ್ಲಿಗೆ ತಲಪಿದಾಗ ಅವರು, "ನೀವು ನನಗೆ ಅಪರಿಚಿತರಾಗಿ 
ತೋರುತ್ತೀರಿ' ಎಂದರು. ಆಗ ಅವರು, "ಅಲ್ಲ; ಯಾವುದರ ಆಗಮನದ ಬಗ್ಗೆ ಇವರು ಸಂದೇಹ 
ಪಡುತ್ತಿದ್ದರೋ ಅದನ್ನು ತೆಗೆದುಕೊಂಡು ನಾವು ಬಂದಿದ್ದೇವೆ. ನಾವು ಸತ್ಯ ಸಹಿತ ನಿಮ್ಮ ಬಳಿಗೆ 
ಬಂದಿರುತ್ತೇವೆಂದು ನಾವು ನಿಮ್ಮೊಡನೆ ಖಾತ್ರಿಯಾಗಿ ಹೇಳುತ್ತೇವೆ. ಆದುದರಿಂದ ಇನ್ನು ನೀವು ಸ್ವಲ್ಪ 
ರಾತ್ರಿ ಉಳಿದಿರುವಾಗಲೇ ನಿಮ್ಮ ಮನೆಯವರನ್ನು ಕರಕೊಂಡು ಹೊರಟು ಹೋಗಿಬಿಡಿರಿ ಮತ್ತು ನೀವು ಸ್ವತಃ 
ಅವರ ಹಿಂದೆ ಹಿಂದೆಯೇ ನಡೆಯಿರಿ5' ನಿಮ್ಮ ಪೈಕಿ ಯಾರೂ ಹಿಂತಿರುಗಿ ನೋಡಬಾರದು.” ನಿಮಗೆ ಎತ್ತ 
ಹೋಗಲು ಆಜ್ಞಾಪಿಸಲಾಗುತ್ತದೋ ಅತ್ತ ನೇರವಾಗಿ ಸಾಗಿರಿ" ಎಂದು ಹೇಳಿದರು. ಬೆಳಗಾಗುವುದರೊಳಗಾಗಿ 
ಅವರೆಲ್ಲರ ಮೂಲೋತ್ಸಾಟಿನಗೊಳಿಸಲಾಗುವುದೆಂಬ ನಮ್ಮ ಈ ತೀರ್ಮಾನವನ್ನು ನಾವು ಅವರಿಗೆ 
ಮುಟ್ಟಿಸಿಬಿಟ್ಟೆವು. 


35. ಹೋಲಿಸಿ ನೋಡಲಿಕ್ಕಾಗಿ ಅಲ್‌ ಅಲ್‌ರಾಫ್‌ನ 75ರಿಂದ 84ರ ವರೆಗಿನ ಸೂಕ್ತೆಗಳನ್ನೂ ಹೊದ್‌ನ 69ರಿಂದ 83ರ 
ವರೆಗಿನ ಸೂಕ್ತಗಳನ್ನೂ ಓದಿರಿ. 

36. ಇಲ್ಲಿ ವಿಷಯವನ್ನು ಬಹಳ ಸಂಕ್ಲಿಪ್ತವಾಗಿ ಹೇಳಲಾಗಿದೆ. ಈ ಕುರಿತು ಹೂದ್‌ ಅಧ್ಯಾಯದಲ್ಲಿ ಕೊಟ್ಟಿರುವ ಏವರಗಳ 
ಪ್ರಕಾರ ಅವರ ಆಗಮನದಿಂದ ಹ. ಲೂತ್‌ರು(ಲ) ಹೆದರಿಬಿಟ್ಟಿರು. ಮನಸ್ಸಿಗೆ ತೀವ್ರ ಬೇಸರವಾಯಿತು. ಅವರನ್ನು ಕಂಡೊಡನೆ 
ಇಂದು ಬಹಳ ಜಟಿಲ ಪರಿಸ್ಥಿತಿ ಎದುರಾಗಿದೆಯೆಂದು ಸ್ವಗತ ಹೇಳಿಕೊಂಡರು. ಕುರ್‌ಆನಿನ ವಿವರಣೆಯ ಮೂಲಕ ಸೂಚ್ಮವಾಗಿಯೂ 
ಹದೀಸ್‌ ವರದಿಗಳ ಮೂಲಕ ವಿವರವಾಗಿಯೂ ತಿಳಿಯುವಂತೆ ಈ ಭಯಕ್ಕೆ ಕಾರಣವೇನೆಂದರೆ - ಈ ದೇವಚರರು ಸುಂದರ 
ಬಾಲಕರ ರೂಪದಲ್ಲಿ ಹ. ಲೂತ್‌ರ(ಅ) ಬಳಿಗೆ ಬಂದಿದ್ದರು. ಹ. ಲೂತ್‌ರಿಗೆ(ಅ) ತಮ್ಮ ಜನಾಂಗದ ದುಷ್ಯತ್ಯೃದ 
ಅರಿವಿತ್ತು. ಈಗ, ಬಂದ ಅತಿಥಿಗಳನ್ನು ಹಿಂದಿರುಗಿಸಲಾಗುವುದಿಲ್ಲ. ಇತ್ತ ಈ ದುಷ್ಕರ್ಮಿಗಳಿಂದ ಅವರನ್ನು ರಕ್ಷಿಸುವುದೂ ಕಪ್ಪ 
ಸಾಧ್ಯವಾಗಿತ್ತು. 

37. ಅರ್ಥಾತ್‌- ಅವರ ಪೈಕಿ ಯಾಗೂ ನಿಲ್ಲದಂತೆ ನೋಡಿಕೊಳ್ಳಲು ನೀವು ಅವರ ಹಿಂದೆಯೇ ನಡೆಯಿರಿ. 

38. ಬೈಬಲ್‌ನಲ್ಲಿ ಹೇಳಿರುವಂತೆ ಹಿಂದಿರುಗಿ ನೋಡಿದೊಡನೆ ನೀವು ಕಲ್ಲಾಗಿ ಬಿಡುವಿರಿ ಎಂದರ್ಥವಲ್ಲ. ಇದರ 
ತಾತ್ಸರ್ಯವೇನೆಂದರೆ ಹಿಂದಿನಿಂದ ಶಬ್ದಗಳೂ ಗುಲ್ಲು ಗಲಾಟೆಗಳೂ ಕೇಳಿ ಅದನ್ನು ನೋಡಲಿಕ್ಕೆಂದು ನಿಂತು ಬಿಡಬಾರದು. ಇದು 
ಆಟ ನೋಡುವ ಕಾಲವಲ್ಲ. ಅಪರಾಧೀ ಜನಾಂಗದ ಬಗ್ಗೆ ಕಣ್ಣೀರು ಸುರಿಸುವ ಕಾಲವೂ ಅಲ್ಲ. ನೀವು ಕ್ಷಣ ಮಾತ್ರಕ್ಕೂ ಯಾತನೆ 
ಎರಗಲಿರುವ ಜನಾಂಗದ ಕ್ಷೇತ್ರದಲ್ಲಿ ಉಳಿದು ಬಿಟ್ಟಿರೆ ಅವರಿಗೆರಗುವ ವಿನಾಶಗಳಿಂದ ನಿಮಗೂ ಅಪಾಯ ತಟ್ಟಬಹುದು. 


ಕಾಂಡ -14 


15. ಅಲ್‌ ಹಿಜ್‌ 831 


٦ 44% 


7೨ سومو ے >۶ عدے مو‎ ಶಿ 7 > دے ط 299 او‎ \ 
OLLIE LOL PAL I Os 


ے2 


: (67-74) ಇಷ್ಟರಲ್ಲಿ ನಗರದವರು ಸಂತೋಷದಿಂದ ಮೈ ಮರೆತು ಲೂತರ ಮನೆಗೆ ಧಾವಿಸಿ ಬಂದರು.” 
ಲೂತರು ಹೇಳಿದರು, "ಬಂಧುಗಳೇ ಇವರು ನನ್ನ ಅತಿಥಿಗಳು- ನನ್ನನ್ನು ಅವಮಾನಿಸಬೇಡಿರಿ. ಅಲ್ಲಾಹನನ್ನು 
ಭಯಪಡಿರಿ- ನನ್ನನ್ನು ಅಪಮಾನಕ್ಕೀಡು ಮಾಡಬೇಡಿರಿ.” ಆಗ ಅವರು, "ಇಡೀ ಲೋಕದ ಗುತ್ತಿಗೆ 
ಪಡೆಯುವುದು ಬೇಡವೆಂದು ನಾವು ಪದೇ ಪದೇ ನಿಮ್ಮನ್ನು ತಡೆಯಲಿಲ್ಲವೇ?” ಎಂದು ಕೇಳಿದರು. ಲೂತರು 
(ವಿನಮ್ರತೆಯಿಂದ), "ನಿಮಗೇನಾದರೂ ಮಾಡಲೇ ಬೇಕೆಂದಿದ್ದರೆ ಇದೋ ಈ ನನ್ನ ಪುತ್ರಿಯರಿದ್ದಾರೆ" ಎಂದು 
ಹೇಳಿದರು. ನಿಮ್ಮ ಜೀವದಾಣೆ! (ಓ ಪೈಗಂಬರರ) ಆಗ ಆ ಜನರು ಮದೋನ್ಮತ್ತರಾಗಿದ್ದರು. ಅದರಿಂದ 


39. ಆ ಜನಾಂಗದ ದುಷ್ಛ್ಪತ್ಯಗಳು ಯಾವ ಮಟ್ಟಕ್ಕೆ ತಲುಪಿ ಬಿಟ್ಟಿದ್ದುವೆಂದು ಇದರಿಂದ ಅಂದಾಜಿಸಬಹುದು. ಕೇವಲ 
ಊರಲ್ಲೊಬ್ಬನ ಮನೆಗೆ ಕೆಲವು ಮಂದಿ ಸುಂದರ ಬಾಲಕರ ಆಗಮನವು ಪುಂಡರ ಒಂದು ದೊಡ್ಡ ತಂಡವೇ ಅಲ್ಲಿಗೆ ಏರಿಬರಲಿಕ್ಕೂ 
ನಿನ್ನ ಅತಿಥಿಗಳನ್ನು ದುಷ್ಕರ್ಮವೆಸಗಲಿಕ್ಕಾಗಿ ನಮಗೆ ಒಪ್ಪಸೆಂದು ಬಹಿರಂಗವಾಗಿ ಹೇಳಲಿಕ್ಕೂ ಸಾಕಿತ್ತು. ಆ ಇಡೀ ನಾಡಿನಲ್ಲಿ ಈ 
ದುಷ್ಕೃತ್ಯಗಳ ವಿರುದ್ಧ ಸ್ವರವೆತ್ತುವಂತಹ ಯಾವೊಬ್ಬನೂ ಉಳಿದಿರಲಿಲ್ಲ. ಆ ಜನಾಂಗದಲ್ಲಿ ಇಂತಹ ಅಶಿರೇಕಗಳನ್ನೆಸಗುವುದರ 
ಬಗ್ಗೆ ನಾಚಿಕೆ ಪಡುವಂತಹ ನೈತಿಕ ಪ್ರಜ್ಞೆಯೂ ಉಳಿದಿರಲಿಲ್ಲ. ಹ. ಲೂತ್‌ರಂತಹ(ಅ) ಪುನೀತ ವ್ಯಕ್ತಿ ಹಾಗೂ ನೀತಿ ಬೋಧಕನ 
ಮನೆಯೊಳಕ್ಕೂ ಪುಂಡರ ದಾಳಿ ನಡೆಯಬಹುದೆಂದಾದರೆ ಆ ನಾಡುಗಳಲ್ಲಿರುವ ಸಾಮಾನ್ಯ ಜನರೊಂದಿಗೆ ಹೇಗೆ 
ವೃವಹರಿಸಲಾಗುತ್ತಿರಬಹುದೆಂದು ಇದರಿಂದ ಅಂದಾಜಿಸಬಹುದು. 

40. ಇದರ ವಿವರಣೆಯು ಹೂದ್‌ ಅಧ್ಯಾಯದ 87ನೆಯ ಟಿಪ್ಪಣಿಯಲ್ಲಿ ಬಂದಿದೆ. ಇಲ್ಲಿ ಈ ಮಾತುಗಳು, ಓರ್ವ ಸಜ್ಞನ 
ಮನುಷ್ಕನ ಬಾಯಿಯಿಂದ, ಅವನು ಅತ್ಯಂತ ವಿಷಣ್ಣನಾಗಿದ್ದಾಗ ಮತ್ತು ಆ ದುಷ್ಕರ್ಮಿಗಳು ಅವನ ಯಾವ ಮೊರೆಗೂ ಕಿವಿಗೊಡದೆ 
ಅತಿಥಿಗಳ ಮೇಲೆ ಮುಗಿ ಬಿದ್ದಾಗ ಹೊರಟಿದ್ದುವು ಎಂಬ ಸೂಚನೆ ಮಾತ್ರ ಸಾಕು. ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು 
ವಿವರಿಸುವುದು ಅತೀ ಅಗತ್ಯ. ಹೂದ್‌ |ಅಧ್ಯಾಯದಲ್ಲಿ ಈ ಘಟನೆಯನ್ನು ಸೂಚಿಸಿರುವ ಅನುಕ್ರಮದಲ್ಲಿ ಹೀಗೆ ವಿವರಿಸಲಾಗಿದೆ: 
ಹ. ಲೂತ್‌ರಿಗೆ(ಅ) ಬಂದ ಅತಿಥಿಗಳು ಪಾಸ್ತವದಲ್ಲಿ ದೇವಚರರೆಂಬುದು ಪುಂಡರ ದಾಳಿಯವರೆಗೂ ಗೊತ್ತಿರಲಿಲ್ಲ. ಅಷ್ಟರವರೆಗೂ 
ಅವರು ತಮ್ಮಲ್ಲಿ ಉಳಕೊಂಡಿರುವ ಅತಿಥಿಗಳು ಬಾಲಕರೆಂದೇ ತಿಳಿದುಕೊಂಡಿದ್ದರು. ಪುಂಡರ ತಂಡವು ಅತಿಥಿಗಳು ತಂಗಿದ್ದಲ್ಲಿಗೆ 
ಬಾಳಿ ಮಾಡಿದಾಗ ಅವರು ತಾವು ದೇವಚರರೆಂಬ ವಾಸ್ತವಿಕತೆಯನ್ನು ಬಯಲ್ಲುಗೊಳಿಸಿದರು. ಆಗ ಹ. ಲೂತ್‌ರು(ಅ) "ಅಕಟ! 
ನಿಮ್ಮನ್ನು ತಡೆಯುವ ಶಕ್ತಿ ನನಗಿರುತ್ತಿದ್ದರೆ ಅಥವಾ ನನಗೆ ಅಭಯ ಪಡೆಯಲು ಬಲವಾದ ಆಶ್ರಯವೇನಾದರೂ ಇರುತ್ತಿದ್ದರೆ!” 
(ಸೂಕ್ತ 80). ಎಂದು ಸಂಕಟಿ ಪಟ್ಟು ಹೇಳಿದರು. ಅನಂತರ ದೇವಚರರು ಅವರೊಡನೆ "ಇನ್ನು ನೀವು ನಿಮ್ಮ ಕುಟುಂಬದವರನ್ನು 
ಕರೆದುಕೊಂಡು ಹೋಗಿ ಬಿಡಿರಿ. ಇವರೊಡನೆ ವ್ಯವಹರಿಸಲು ನಮ್ಮನ್ನು ಬಿಡಿರಿ” ಎಂದು ಹೇಳಿದರು. ಘಟನೆಯ ಈ ಅನುಕ್ರಮವನ್ನು 
ಗಮನಿಸುವಾಗ ಹ. ಲೂತ್‌ರು(ಅ) ಎಂತಹ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ವಿಷಣ್ಣರಾಗಿ ಹೀಗೆ ಹೇಳಿರಬಹುದೆಂದು ಚೆನ್ನಾಗಿ ತಿಳಿಯುತ್ತದೆ. 
ಈ ಅಧ್ಯಾಯದಲ್ಲಿ ಘಟನೆಗಳನ್ನು ಅವುಗಳು ಸಂಭವಿಸಿದ ಕ್ರಮದಲ್ಲಿ ಹೇಳಲಾಗಿಲ್ಲ. ಯಾವ ವಿಶಿಷ್ಟ ಪಾರ್ಶ್ವವನ್ನು ಬೋಧಿಸಲಿಕ್ಕಾಗಿ 
ಈ ಕತೆಯನ್ನು ಇಲ್ಲಿ ಉಲ್ಲೇಖಿಸಲಾಗಿರುವುದೋ ಅದನ್ನು ಮಾತ್ರ ಎತ್ತಿ ತೋರಿಸಲು ಉದ್ದೇಶಿಸಲಾಗಿದೆ. ಆದುದರಿಂದ ಸಾಮಾನ್ಯ 
ಓದುಗರಿಗೆ - ದೇವಚರರು ಅರಂಭದಲ್ಲೇ ಹ. ಲೂತ್‌ರಿಗೆ(ಅ) ತಮ್ಮ ಪರಿಚಯವನ್ನು ಮಾಡಿಸಿದ್ದಾರೆಂಬ ಮತ್ತು ಈಗ 
ತಮ್ಮ ಅತಿಥಿಗಳ ಮಾನ ಕಾಪಾಡಲಿಕ್ಕಾಗಿರುವ ಈ ಗೋಳಾಟವೆಲ್ಲವೂ ಕೇವಲ ನಾಟಕೀಯವಾಗಿದ್ದವು' ಎಂಬ 
ತಪ್ಪುಕಲ್ಪನೆಯುಂಟಾಗುತ್ತದೆ. 


ಕಾಂಡ-14 


٦ ಕುರ್‌ಆನ್‌ ವ್ಯಾಖ್ಯಾನ‏ یت 


ಕಿ 
- 
NSE Pee ۳07 
Cj i Ud 


3% 2 


(3 


ಮ‏ ریز ۃ داز ای ضر اف برق خ ئن 
ಅವರು ಮೈ ಮರೆತಿದ್ದರು. ಕಟ್ಟಕಡೆಗೆ ಉಷಾಕಾಲವಾದೊಡನೆ ಅವರ ಮೇಲೆ ಒಂದು ಭಯಾನಕ ಸ್ಫೋಟವೆರಗಿತು.‏ 
ನಾವು ಆ ನಾಡನ್ನು ಬುಡಮೇಲು ಮಾಡಿಬಿಟ್ಟೆವು ಮತ್ತು ಅವರ ಮೇಲೆ ಸುಡುಮಣ್ಣಿನ ಕಲ್ಲುಗಳ ಮಳೆಗರೆದೆವು.*"‏ 

(75-77) .ಈ ಘಟನೆಯಲ್ಲಿ ವಿಚಾರಶೀಲರಿಗೆ ಬಹುದೊಡ್ಡ ನಿದರ್ಶನಗಳಿವೆ. (ಈ ದುರ್ಫುಟನೆ 
ಸಂಭವಿಸಿದ) ಆ ಪ್ರದೇಶವು ಸಾರ್ವಜನಿಕ ಸಂಚಾರ ಮಾರ್ಗದಲ್ಲೇ ಇದೆ. ಇದರಲ್ಲಿ ನಿಶ್ಚಯವಾಗಿಯೂ 
ಸತ್ಮವಿಶ್ವಾಸಿಗಳಿಗೆ ಎಚ್ಚರಿಕೆಯ, ಸಾಧನಗಳಿವೆ. 

(78-79) 'ಐಕಳ'ದವರು* ಅಕ್ರಮಿಗಳಾಗಿದ್ದರು. ನಾವು ಅವರ ಮೇಲೂ ಪ್ರಶರವೆಸದವ. ಈ ಎರಡೂ 
ಜನಾಂಗಗಳ ಅವಶೇಷಗಳು ರಾಜ ಮಾರ್ಗದಲ್ಲೇ ಇವೆ. 

(80- -84) 'ಹಜ್ಸ್‌'*ನವರೂ ಸಂದೇಶವಾಹಕರನ್ನು ಸುಳ್ಳಾಗಿಸಿದ್ದರು. ನಾವು ನಮ್ಮ ನಿದರ್ಶನಗಳನ್ನು 

41. ಈ ಸುಟ್ಟಿಮಣ್ಣಿನ ಶಿಲೆಗಳು ಉಲ್ಕಾಪಾತಗಳ ವರ್ಗಕ್ಕೆ ಸೇರಿದವುಗಳಾಗಿರ ಬಹುದು. ಅಥವಾ ಜ್ವಾಲಾಮುಖಿಯ 


ಸ್ಫೋಟನ(Volcanic Euption)ದಿಂದಾಗಿ ಭೂಗರ್ಭದಿಂದ ಅವರ ಮೇಲೆ ಮಳೆಗರೆದಿರ. ಬಹುದು ಅಥವಾ ಒಂದು 'ಪ್ರಬಲ |" 
ಚಂಡಮಾರುತವು ಕಲ್ಲ ಮಳೆಗರೆದಿರಬಹುದು. 

42. ಅರ್ಥಾತ್‌- ಹಿಜಾರು್‌ನಿಂದ ಸಿರಿಯಾಕ್ಕೆ ಮತ್ತು ಇರಾಕ್‌ನಿಂದ ಈಜಿಪ್ಪ್‌ಗೆ ಹೋಗುವಾಗ ಈ ವಿನಾಶಗೊಂಡ 
ಭೂಭಾಗವು. ದಾರಿಯಲ್ಲಿ ಸಿಗುತ್ತದೆ. ಸರ್ವಸಾಮಾನ್ಯವಾಗಿ ವ್ಯಾಪಾರೀ ತಂಡಗಳು ಸ್ಪಷ್ಟವಾಗಿ 'ತೋರುತ್ತಿರುವ ಈ ವಿನಾಶದ 
ಕುರುಹುಗಳನ್ನು: ನೋಡುತ್ತವೆ. ಈ ಪ್ರದೇಶವು ಲೂತ್‌ ಸಮುದ್ರ(ರ೩ಕೆ لد‎ ಪೂರ್ವ ಮತ್ತು ದಕ್ಸಿಣಗಳಲ್ಲಿದೆ. ಮುಖ್ಯವಾಗಿ 
ದಕ್ಷಿಣ ಭಾಗದಲ್ಲಿರುವಂತಹ ಸ್ಮಶಾನ ಮೌನವು ಜಗತ್ತಿನ ಇನ್ನಾವ ಭಾಗದಲ್ಲೂ ಕಂಡು ಬರುವುದಿಲ್ಲ; ವೆಂದು ಭೂಗೋಳ ಶಾಸ್ತ್ರಜ್ಞರು 
ಹೇಳುತ್ತಾರೆ. 


43. ಅರ್ಥಾತ್‌- ಹ. ಶುಐಬ್‌ರ(ಅ) ಜನಾರಿಗದವರು. ಈ ಜನಾಂಗದ ಹೆಸರು ಬನೀ ಮದ್‌ಯಾನ್‌ ಆಗಿತ್ತು. ಮೆದ್‌ಯಾನ್‌ 
, ಅವರ ಕೇಂದ್ರ ಸ್ಥಾನಕ್ಕೂ ಹೇಳುತ್ತಾರೆ. ಸಂಪೂರ್ಣ ಪ್ರದೇಶಕ್ಕೂ ಹೇಳುತ್ತಾರೆ; ಇನ್ನು 'ಐಕ? ಎಂಬುದು 'ತಬೂಕ್‌'ನ ಪ್ರಾಚೀನ 
ಹೆಸರಾಗಿತ್ತು. ಈ ಪದದ ಶಬ್ದ ನಿಕೋಶಾರ್ಥವು 'ದಟ್ಟವಾದ ಅರಣ್ಯ" ಎಂದಾಗಿದೆ. ಈಗ 'ಹಬಲುಲ್ಲೌರು್‌'ನಿಂದ 'ಅಫಲ್‌' ಕಣಿವೆಗೆ 
ಧುಮುಕುವ ಒಂದು ಪರ್ವತ ಪ್ರದೇಶದ ಜಲಪಾತಕ್ಕೆ 'ಐಕಃ ಎನ್ನುತ್ತಾರೆ. 
44. ಮದ್‌ಯನ್‌ ಮತ್ತು ಐಕಃದವರ ಪ್ರದೇಶಗಳೂ ಹಿಜಾರ್‌ನಿಂದ ಫೆಲೆಸ್ತೀನ್‌ ಹಾಗೂ ಸಿರಿಯಾಕ್ಕೆ ಹೋಗುವ ದಾರಿಯಲ್ಲಿವೆ. ' 
45. ಇದು. ಸಮೂದ್‌ ಜನಾಂಗದ ಕೇಂದ್ರ ಸ್ಥಾನವಾಗಿತ್ತು. ಅದರ ಅವಶೇಷಗಳು ಮದೀನಾದ-ವಾಯುವ್ಯಕ್ಕೆ ಈಗಿನ 'ಅಲ್‌ಉಲಾ' | 
ನಗರದಿಂದ ಸ್ವಲ್ಪ ದೂರದಲ್ಲಿದೆ. ಮದೀನಾದಿಂದ ತಬೂಕ್‌ಗೆ ಹೋಗುವ ಹೆದ್ದಾರಿಯಲ್ಲೇ ಈ ಸ್ಥಳ ಸಿಗುತ್ತದೆ. ವ್ಯಾಪಾರೀ ತಂಡಗಳು | 
ಈ EN ಹಾದು ಹೋಗುತ್ತವೆ. ಆದರೆ ಪ್ರವಾದಿವರ್ಯರ(ಸ) ಆಡೇಶ ಪ್ರಕಾರ ಯಾರೂ ಇಲ್ಲಿ ತಂಗುವುದಿಲ್ಲ. ಹಿಜರಿ 
:| ಶಕೆಯ ಎಂಟನೆಯ ಶತಮಾನದಲ್ಲಿ ಇಬ್ನ್‌ ಬತೂತ, ಹಜ್ಜ್‌ಯಾತ್ರೆಗೆ ಹೋಗುವವನು ಇಲ್ಲಿಗೆ ಬಂದನು, ಅವನು 'ಇಲ್ಲಿ ಕೆಂಪು ಬಣ್ಣದ 
, ಪರ್ವತಗಳಲ್ಲಿ ಸಮೂದ್‌ ಜನಾಂಗದ ಕಟ್ಟಡಗಳಿವೆ. ಶಿಲೆಗಳನ್ನು ಕೊರೆದು ಅವುಗಳನ್ನು ನಿರ್ಮಿಸಲಾಗಿದ್ದು ಇಂದಿಗೂ ಅವರ ಕೆತ್ತನೆ 
ಕೆಲಸಗಳು ಇದೀಗ ತಯಾರಿಸಿದಂತಿವೆ. ಆ: ಕಟ್ಟಡಗಳಲ್ಲಿ ಈಗಲೂ ಕೊಳೆತ ಮಾನವ ಅಸ್ತಿ ಸ್ತಿಪಂಜಠಗಳನ್ನು ಕಾಣಬಹುದು ಎಂದು 
ಬರೆದಿದ್ದಾನೆ.' (ಇನ್ನಷ್ಟು ವಿವರಣೆಗಾಗಿ ಅಲ್‌ರಾಫ್‌ ಅಧ್ಯಾಯದ 57ನೆಯ ಟಿಪ್ಪಣಿ ನೋಡಿರಿ.) ۱ 


ಕಾಂಡ-14 


15. ಅಲ್‌ ر؟قامۂ‎ 833 


pA ಕಿ 


29೬7೧೨ 2 23೨ >‏ دے لا ہ ہکےہ 
be gO‏ امِیْنَہ CT TPE ATO)‏ ت فا GS!‏ 
ತ‏ تا 5 HS [ANE‏ کپ ہے CT‏ 
a. PRAT L350 NIE ps‏ 


ات اما کا Ld‏ وی لح الع ಖೆ; OIG‏ 


1 


ud) SE 65 5 oA OIL 
BS 0S MK SSIS 


ML OLE IIS 8 A کا‎ 


ಅವರಿಗೆ ತೋರಿಸಿದೆವು. ಆದರೆ ಅವರು ಅವೆಲ್ಲವನ್ನೂ ಅಲಕ್ಷಿಸುತ್ತಲೇ ಇದ್ದರು. ಅವರು ಪರ್ವತಗಳನ್ನು 
ಕೊರೆದು ಮನೆಗಳನ್ನು ಮಾಡುತ್ತಿದ್ದರು ಮತ್ತು ತಮ್ಮಷ್ಟಕ್ಕೆ ನಿರ್ಭಯರಾಗಿ ನಿಶ್ಚಿಂತರಾಗಿದ್ದರು. ಕಟ್ಟಕಡೆಗೆ 
ಬೆಳಗಾಗುತ್ತಲೇ ಒಂದು ಪ್ರಚಂಡ ಸ್ಫೋಟವು ಬಂದೆರಗಿತು ಮತ್ತು ಅವರ ಸಂಪಾದನೆಯು ಅವರ ಯಾಪ 
ಉಪಯೋಗಕ್ಕೂ ಬರಲಿಲ್ಲ. 

(85-93) ನಾವು ಭೂಮಿ-ಆಕಾಶಗಳನ್ನೂ ಅವುಗಳಲ್ಲಿ ಇರುವುದೆಲ್ಲ: ವನ್ನೂ ಪರಮ ಸತ್ಯವಾಗಿಯೇ ವಿನಾ 
ಸೃಷ್ಟಿಸಲಿಲ್ಲ' ಮತ್ತು ತೀರ್ಮಾನದ ಗಳಿಗೆಯು ಖಂಡಿತವಾಗಿಯೂ ಬರಲಿದೆ. ಆದುದರಿಂದ ಓ ಪೈಗಂಬರರೇ, 
ನೀವು (ಇವರ ಅಸಭ್ಯ ವರ್ತನೆಗೆ ಪ್ರತಿಯಾಗಿ) ಸೌಜನ್ಮಪೂರ್ಣ ಕ್ಲಮೆಯೊಂದಿಗೆ ವರ್ತಿಸಿರಿ. ನಿಶ್ಚಯವಾಗಿಯೂ 
ನಿಮ್ಮ ಪ್ರಭು ಎಲ್ಲರ ಸೃಷ್ಟಿಕರ್ತನೂ ಸರ್ವಜ್ಞನೂ ಆಗಿರುತ್ತಾನೆ. ನಾವು ನಿಮಗೆ ಪದೇ ಪದೇ ಪುನರಾವರ್ತಿಸುವ 


46. ಅರ್ಥಾತ್‌- ಅವರು ಶಿಲಾಪರ್ವತಗಳನ್ನು ಕೊರೆದು ಅದರೊಳಗೆ ಮಾಡಿರುವ ಶಿಲಾವಸ್ತುಗಳು ಅವರನ್ನು 
ರಕ್ಷಿಸಲಿಲ್ಲ. ' 

47. ಈ ಮಾತನ್ನು ಹ. ಮುಹಮ್ಮದ್‌ರ(ಸ) ಸಾಂತ್ಸನಕ್ಕಾಗಿ ಹೇಳಲಾಗಿದೆ. ತಾತ್ಸರ್ಯವೇನೆಂದರೆ, ಈಗ ಮಿಥ್ಯವು 
ಮರೆಯುತ್ತಿರುವುದನ್ನೂ ಸತ್ಯ ಮಾರ್ಗದಲ್ಲಿ ನಿಮಗೆ ಕಪ್ಟಪರಂಪರೆಗಳು ಬರುವುದನ್ನು ನೀವು ನೋಡುತ್ತಿರುವಿರಷ್ಟೇ. ಇದಕ್ಕಾಗಿ 
ಹೆದರಬೇಡಿರಿ. ಇದೊಂದು ತಾತ್ಕಾಲಿಕ ಪರಿಸ್ಥಿತಿ. ಇದೇನೂ ಶಾಶ್ವತ ಪರಿಸ್ಥಿಶಿಯಲ್ಲ. ಏಕೆಂದರೆ ಭೂಮಿ-ಆಕಾಶಗಳ ಸಮಸ್ತ ವವಸ್ಥೆ 
ಸತ್ಯದ ಮೇಲೆ ನಿಂತಿದೆ. ಮಿಥೈದ ಮೇಲಲ್ಲ. ವಿಶ್ವದ ಸಹಜ ಸ್ವಭಾವವು ಸತ್ಯದೊಂದಿಗೆ ಜೋಡಿಸಿರುತ್ತದೆ. ಮಿಥ್ಮದೊಂದಿಗಲ್ಲ. 
ಆದುದರಿಂದ ಇಲ್ಲಿ ಸ್ಥಿರತೆಯೂ ಬಾಳಿಕೆಯೂ ಇರುವುದು ಸತ್ಯಕ್ಕೆ ವಿನಾ ಮಿಥ್ಯಕ್ಕಲ್ಲ. (ಹೆಚ್ಚಿನ ವಿವರಣೆಗಾಗಿ 
ಇಬ್‌ರಾಹೀಮ್‌ 25, 26 ಮತ್ತು 35ರಿಂದ 39ರ ವರೆಗಿನ ಟಿಪ್ಪಣಿಗಳನ್ನು ಓದಿರಿ.) 

48. ಅರ್ಥಾತ್‌- ಸೃಷ್ಟಿಕರ್ತನಾಗಿರುವ ನೆಲೆಯಲ್ಲಿ ಅವನು ತನ್ನ ಸೃಷ್ಟಿಯ ಮೇಲೆ ಸಂಪೂರ್ಣ ಪ್ರಾಬಲ್ಕ ಮತ್ತು ಅಧಿಕಾರ 
ಹೊಂದಿರುತ್ತಾನೆ. ಅವನ ಹಿಡಿತದಿಂದ ತಪ್ಪಿಸಿಕೊಳ್ಳುವ ಶಕ್ತಿ ಯಾವ ಸೃಷ್ಟಿಗೂ ಇಲ್ಲ. ಇದರೊಂದಿಗೇ ಅವನು ಚೆನ್ನಾಗಿ 
ಅರಿವುಳ್ಳವನೂ ಆಗಿರುತ್ತಾನೆ. ಇವರ ಸುಧಾರಣೆಗಾಗಿ ನೀವು ಮಾಡುತ್ತಿರುವ ಎಲ್ಲವನ್ನೂ ಅವನು ಬಲ್ಲನು. ಯಾವ ಕುಯುಕ್ತಿಗಳ 
ಮೂಲಕ ನಿಮ್ಮ ಸುಧಾರಣಾ ಕಾರ್ಯವನ್ನು ಕೆಡಿಸಬೇಕೆಂದು ಇವರು ಪ್ರಯತ್ನಿಸುತ್ತಿರುವರೋ ಅವುಗಳ ಅರಿವೂ ಅವನಿಗೆ ಇದೆ. 
ಆದುದರಿಂದ ನೀವು ಹೆದರಬೇಕಾಗಿಲ್ಲ. ತಾಳ್ಮೆಗೆಡಬೇಕಾಗಿಯೂ ಇಲ್ಲ. ನಿಶ್ಚಿಂತರಾಗಿರಿ. ಸಮಯ ಬರುವಾಗ ಎಲ್ಲವನ್ನೂ ಸಂಪೂರ್ಣ 
ನ್ಯಾಯಜೊಂದಿಗೆ ಶೀರ್ಮಾನಿಸಲಾಗುವುದು. 


ಕಾಂಡ-14 


53 


834 ಕುರ್‌ಆನ್‌ ವ್ಯಾಖ್ಯಾನ 


2 77% ب)> ET‏ 22498 دے لا ಕ್ಲಿ 272A EL‏ 
© عضینوئوں لس اخ ۵ bpd OOS‏ مو 


ಸಪ್ತ ಸೂಕ್ತಗಳನ್ನೂ* ದಿವ್ಮ ಕುರ್‌ಆನನ್ನೂ ದಯಪಾಲಿಸಿದ್ದೇವೆ.5 ನಾವು ಅವರಲ್ಲಿರುವ ನಾನಾ ವಿಧದ ಜನರಿಗೆ 
ಕೊಟ್ಟಿರುವ ಲೌಕಿಕ ಸುಖೋಪಭೋಗಗಳ ಕಡೆಗೆ ನೀವು ಕಣ್ಣೆತ್ತಿಯೂ ನೋಡಬೇಡಿರಿ ಮತ್ತು ಅವರಿಗಾಗಿ ಮರುಗ 
ಬೇಡಿರಿ! (ಅವರನ್ನು ಅವರ ಪಾಡಿಗೆ ಬಿಟ್ಟು) ಸತ್ಮವಿಶ್ವಾಸವನ್ನು ಸ್ವೀಕರಿಸುವವರ ಕಡೆಗೆ ಬಾಗಿರಿ. 
(ನಿರಾಕರಿಸುವವರೊಡನೆ) "ನಾನು ಸುಸ್ಪಷ್ಟವಾಗಿ ಎಚ್ಚರಿಕೆ ನೀಡುವವನು" ಎಂದು ಹೇಳಿರಿ. ಇದು ತಮ್ಮ 
ಕುರ್‌ಆನನ್ನು ಛಿನ್ನಭಿನ್ನಗೊಳಿಸಿರುವ ಒಡಕುಗಾರರ ಕಡೆಗೆ ನಾವು ಕಳುಹಿಸಿದ್ದಂತಹ ಎಚ್ಚರಿಕೆಯೇ ಆಗಿರುತ್ತದೆ. 
ನಿಮ್ಮ ಪ್ರಭುವಿನಾಣೆ! ಅವರೇನು ಮಾಡುತ್ತಲಿದ್ದರೆಂದು ನಾವು ಅವರೆಲ್ಲರೊಡನೆ  ವಿಚಾರಿಸಿಯೇ 
ತೀರುವೆವು. 7 - 


49. ಅರ್ಥಾತ್‌- ಫಾತಿಹಾ ಅಧ್ಯಾಯದ ಸೂಕ್ತಗಳು. ಕೆಲವರು ಇದಕ್ಕೆ ಇನ್ನೂರು ಸೂಕ್ತಗಳಿರುವ ಬೃಹತ್‌ ಅಧ್ಯಾಯಗಳು 
ಅರ್ಥಾತ್‌- ಅಲ್‌ ಬಕರ, ಆಲಿ ಇಮ್ರಾನ್‌, ಅನ್ನಿಸಾ, ಅಲ್‌ ಮಾಇದಃ, ಅಲ್‌ ಅನ್‌ಆಮ್‌, ಅಲ್‌ ಅಲ್‌ರಾಫ್‌ ಮತ್ತು ಯೂನುಸ್‌ 
ಅಥವಾ ಅನ್‌ಫಾಲ್‌ ಮತ್ತು ತೌಬಃ ಅಧ್ಯಾಯವೆಂದೂ ಅರ್ಥ ಕೊಟ್ಟಿದ್ದಾರೆ. ಆದರೂ ಪ್ರಾಚೀನರಲ್ಲಿ ಬಹುಪಕ್ಷವು ಇದು ಫಾತಿಹಾ 
ಅಧ್ಯಾಯವೆಂದೇ ಅರ್ಥೈಸಿದ್ದಾರೆ. ಹೆಚ್ಚೇಕೆ ಇಮಾಮ್‌ ಬುಖಾರೀ(ರ), ಪ್ರವಾದಿವರ್ಯರು(ಸ) "ಪದೇ ಪದೇ ಪುನರಾವರ್ತಿಸುವ 
ಸಪ್ತ ಸೂಕ್ತಗಳು ಎಂದರೆ ಸೂರಃ ಫಾತಿಹಾ" ಎಂದು ಹೇಳಿರುವರೆಂಬ ವಿಷಯದ ಬಗ್ಗೆ ಸಮರ್ಥನೆ ನೀಡುತ್ತ ಇದಕ್ಕೆ ಆಧಾರವಾಗಿ 
ಎರಡು ಮರ್ಪೂಲ್‌ ವರದಿಗಳನ್ನೂ ಮುಂದಿಟ್ಟಿದ್ದಾರೆ. 

50. ಈ ಮಾತನ್ನು ಪ್ರವಾದಿವರ್ಯರ(ಸ) ಮತ್ತು ಅವರ ಸಂಗಾತಿಗಳ ಸಾಂತ್ಯನ, ಸಮಾಧಾನಗಳಿಗಾಗಿ ಹೇಳಲಾಗಿದೆ. ಅದು 
ಪ್ರವಾದಿವರ್ಯರೂ(ಸ) ಮತ್ತು ಅವರ ಸಂಗಾಶಿಗಳು ಅತ್ಯಂತ ದೀನಾವಸ್ಥೆಯಲ್ಲಿದ್ದ ಕಾಲವಾಗಿತ್ತು. ಪ್ರವಾದಿತ್ವದ ಹೊಣೆವಹಿಸಿದೊಡನೆ 
ಪ್ರವಾದಿವರ್ಯರ(ಸ) ವ್ಯಾಪಾರವು ಹೆಚ್ಚಿನಂಶ ನಿಂತು ಹೋಗಿತ್ತು. ಹ. ಖದೀಜಾರ(ರ) ಬಂಡವಾಳವು ಹತ್ತು ಹನ್ನೆರಡು ವರ್ಷಗಳಲ್ಲಿ 
ಖರ್ಚಾಗಿ ಹೋಗಿತ್ತು. ಮುಸ್ಲಿಮರಲ್ಲಿ ಕೆಲವರು ಅವನ ಸ್ವಂತ ಮನೆಗಳಿಂದ ಹೊರಗಟ್ಟಲ್ಪಟ್ಟಿದ್ದ ತರುಣರಾಗಿದ್ದರು. ಕೆಲವರು 
ಕಾರ್ಮಿಕರು ಅಥವಾ ವರ್ತಕರಾಗಿದ್ದರೂ ಆರ್ಥಿಕ ಬಹಿಷ್ಕಾರದ ನಿರಂತರ ಹೊಡೆತಗಳಿಂದ ಮುಗ್ಗರಿಸಿದ್ದರು. ಇನ್ನು ಕೆಲವರು 
ಮೊದಲೇ ಗುಲಾಮರೂ ಸೇವಕರೂ ಆಗಿದ್ದರು. ಎಲ್ಲಕ್ಕಿಂತ ಮಿಗಿಲಾಗಿ ಪ್ರವಾದಿವರ್ಯರ(ಸ) ಸಹಿತ ಎಲ್ಲ ಮುಸ್ಲಿಮರು ಮಕ್ಕಾ 
ಮತ್ತು ಸುತ್ತಮುತ್ತಲಿನ ಊರುಗಳಲ್ಲಿ ಅತ್ಯಂತ ದಾರುಣ ಜೀವನ ನಡೆಸುತ್ತಿದ್ದರು. ಎಲ್ಲೆಲ್ಲೂ ನಿಂದಿತರಾಗಿದ್ದರು. ಪ್ರತಿಯೊಂದು 
ಕೆಡೆಯಲ್ಲೂ ಅಪಹಾಸ್ಯ, ವ್ಯಂಗ್ಕೋಕ್ತಿ ಮತ್ತು ಅಪಮಾನಗಳಿಗೆ ಗುರಿಯಾಗಿದ್ದರು. ಮಾನಸಿಕ ಹಿಂಸೆಗಳೊಂದಿಗೆ ಶಾರೀರಿಕ 
ಹಿಂಸೆಗಳಿಂದಲೂ ಯಾರೂ ಮುಕ್ತರಾಗಿರಲಿಲ್ಲ ಅರ್ಥಾತ್‌ ಕುರೈಶ್‌ ಸರದಾರರು ಲೌಕಿಕ ಸುಖ ಸೌಕರ್ಯಗಳೊಂದಿಗೆ ಮೆರೆದಾಡುತ್ತಿದ್ದರು 
ಹಾಗೂ ಸಕಲ ಸುಖ ಭೋಗಗಳಲ್ಲಿ ಮಗ್ನರಾಗಿದ್ದರು. ಇಂತಹ ಪರಿಸ್ಥಿತಿಯಲ್ಲಿ ನೀವೇಕೆ ವೃಢೆ ಪಡುತ್ತೀರಿ? ನಾವು ನಿಮಗೆ ಜಗತ್ತಿನ 
ಸಕಲೈಶ್ವರ್ಯಕ್ಕಿಂತಲೂ ಮಿಗಿಲಾಗಿರುವ ಸಂಪತ್ತನ್ನು ನೀಡಿರುತ್ತೇವೆ. ಅಭಿಮಾನ ಪಡಲರ್ಹವಾದುದು ನಿಮ್ಮ ಜ್ಞಾನ ಮತ್ತು ನೈತಿಕ 
ಸೆಂಪತ್ತೇ ವಿನಾ ಅವರಿಗೆ ದೊರೆತಿರುವ ಭೌತಿಕ ಸಂಪತ್ತು ಹಾಗೂ ನಿಷಿದ್ದ ಮಾರ್ಗಗಳ ಸಂಪಾದನೆ ಮತ್ತು ನಿಷೇಧಿತ 
ಮಾರ್ಗದಲ್ಲಿ ವ್ಯಯವಾಗುತ್ತಿರುವ ಸಂಪತ್ತಲ್ಲ. ಅವರೆಲ್ಲರೂ ಕಟ್ಟ ಕಡೆಗೆ ದಟ್ಟ ದರಿದ್ರರಾಗಿ ತಮ್ಮ ಪ್ರಭುವಿನ ಮುಂದೆ 
ಹಾಜರಾಗಲಿರುವರು. 

51. ಅರ್ಥಾತ್‌- ಅವರು ತಮ್ಮ ಹಿತಚಿಂತಕನನ್ನೇ ತಮ್ಮ ಶತ್ರುವೆಂದು ತಿಳಿದು ಕೊಂಡಿದ್ದಾರೆ, 'ತಮ್ಮ ಪಥಭ್ರಷ್ಟತೆಗಳನ್ನೂ 
ಅನೈತಿಕತೆಗಳನ್ನೂ ತಮ್ಮ ಗುಣವಿಶೇಷತೆಗಳೆಂದು ತಿಳಿದು ಕೊಂಡಿದ್ದಾರೆ. ಯಾವ ಮಾರ್ಗದಲ್ಲಿ ನಡೆಯುವುದರಿಂದ ಸರ್ವನಾಶವು 
ಖಚಿತವೋ ಆ ಮಾರ್ಗದಲ್ಲೇ ತಾವೂ ಸಾಗುತ್ತಿದ್ದು ಇಡೀ ಜನಾಂಗವನ್ನೂ' ಒಯ್ಯುತ್ತಿರುವರು. ಯಾರು ಅವರಿಗೆ ರಕ್ಟಣಾ 
ಮಾರ್ಗವನ್ನು ತೋರಿಸಿ ಕೊಡುತ್ತಿದ್ದಾನೋ ಅವನು ತನ್ನ ಪ್ರಯತ್ನದಲ್ಲಿ ಸಫಲನಾಗದಂತೆ ಮಾಡಲಿಕ್ಕಾಗಿ ತಮ್ಮ ಸಂಪೂರ್ಣ ಶಕ್ತಿ 
ಸಾಮರ್ಥ್ಯಗಳನ್ನು ವ್ಯಯಿಸುತ್ತಿರುವರು, ಎಂದು ಮುಂತಾಗಿ ನೀವು ಮರುಗಬೇಡಿರಿ.' 

52. ಅವರು ಎಂದರೆ ಯಹೂದಿಯರು. ಅವರನ್ನು 'ಮುಕ್ತಸಿಮೊನ್‌' (ಒಡಕುಗಾರರು) ಎಂದುದು ಅವರು ಧರ್ಮವನ್ನು 


ಕಾಂಡ-14 


15. ಅಲ್‌ رتلامڈ‎ 835 


(94-96) ಅದುದರಿಂದ ಓ ಪೈಗಂಬರರ ನಿಮಗೆ ಕೊಡಲಾಗುತ್ತಿರುವ ಆದೇಶಗಳನ್ನು ಘಂಟಾ 
ಘೋಷವಾಗಿ ಸಾರಿರಿ ಮತ್ತು ಬಹುದೇವವಿಶ್ವಾಸಿಗಳನ್ನು ಕೊಂಚವೂ ಗಣನೆಗೆ ತೆಗೆದು ಕೊಳ್ಳಬೇಡಿರಿ. ಆ 
ಅಪಹಾಸ್ಕ ಮಾಡುವವರನ್ನು ನಿಮ್ಮ ಪರವಾಗಿ ಶಿಕ್ಷಿಸಲು ನಾವು ಸಾಕು. ಅವರು ಅಲ್ಲಾಹೆನೊಂದಿಗೆ ಇತರರನ್ನು 
ದೇವನೆನ್ನುತ್ತಾರೆ. ಸದ್ಯವೇ ಅವರಿಗೆ ಗೊತ್ತಾಗಲಿದೆ. 

(97-99) ಅವರಾಡುತ್ತಿರುವ ಅಪವಾದದ ಮಾತುಗಳಿಂದ ನಿಮಗೆ ತುಂಬಾ ಖೇದವಾಗುತ್ತಿದೆಯೆಂಬುದನ್ನು 
ನಾವು ಬಲ್ಲೆವು- (ಇದಕ್ಕೆ ಪರಿಹಾರವೇನೆಂದರೆ) ನಿಮ್ಮ ಪ್ರಭುವಿನ ಕೀರ್ತನೆಯೊಂದಿಗೆ ಅವನನ್ನು ಸ್ತುತಿಸಿರಿ. 
ಅವನ ಸನ್ನಿಧಿಯಲ್ಲಿ ಸಾಷ್ಟಾಂಗವೆರಗಿರಿ- ಖಂಡಿತವಾಗಿಯೂ ಬಂದೇ ತೀರುವ ಆ ಕೊನೆಯ ಘಳಿಗೆಯ ವರೆಗೂ 
ನಿಮ್ಮ ಪ್ರಭುವಿನ ದಾಸ್ಕ-ಆರಾಧನೆ ಮಾಡುತ್ತಲಿರಿ.9 I 


ಹರಿ ಹಂಚಿದರು, ಅದರ ಕೆಲವು ಮಾತುಗಳನ್ನು ಸ್ಟೀಕರಿಸಿಕೊಂಡರು ಮತ್ತು ಕೆಲವನ್ನು ನಿರಾಕರಿಸಿದರು ಮತ್ತು ಅದರಲ್ಲಿ ತರತರದ 
ವೃದ್ಧಿ ಕ್ಷಯಗಳನ್ನು ಮಾಡಿ ಅನೇಕ ಪಂಗಡಗಳನ್ನಾಗಿ ಒಡೆದರು ಎಂಬರ್ಥದಲ್ಲಿ. ಅವರ ಕುರ್‌ಆನ್‌ ಎಂದರೆ ತೌರಾತ್‌ ಆಗಿದ್ದು 
ಹ. 'ಮುಹಮ್ಮದ್‌ರಿಗೆ(ಸ) ಕುರ್‌ಆನ್‌ ಕೊಡಲಾಗಿದ್ದಂತೆಯೇ ಅವರಿಗೆ ಅದನ್ನು ಕೊಡಲಾಗಿತ್ತು. ಈ ಕುರ್‌ಆನನ್ನು 
ಛಿನ್ನಭಿನ್ನಗೊಳಿಸುವುದೆಂದರೆ ಅಲ್‌ ಬಕರಃ ಅಧ್ಯಾಯದ 85ನೆಯ ಸೂಕ್ತದಲ್ಲಿ ಹೇಳಿರುವಂತಹ ಕಾರ್ಯ. ಅದರಲ್ಲಿ, ನೀವು ದೇವ 
ಗ್ರಂಥದ ಕೆಲವು ವಿಷಯಗಳ ಮೇಲೆ ವಿಶ್ವಾ ಸವಿರಿಸಿ ಬೇರೆ ಕೆಲವನ್ನು ನಿರಾಕರಿಸುತ್ತೀರಾ? ಎಂದು ಕೇಳಲಾಗಿದೆ. ಅನಂತರ ಇಂದು 
ನಿಮಗೆ ಕೊಡಲಾಗುತ್ತಿರುವ ಎಚ್ಚರಿಕೆಯು ನಿಮಗಿಂತ ಮುಂಚೆ ಯಹೂದಿಯರಿಗೆ ಕೊಡಲಾಗಿದ್ದಂತಹ ಎಚ್ಚರಿಕೆಯೇ ಆಗಿದೆ ಎಂದು 
ಹೇಳಲಾಗಿದ್ದು ವಾಸ್ತವದಲ್ಲಿ ಯಹೂದಿಯರ ಸ್ಥಿತಿಯನ್ನು ಹೇಳಿ ಪಾಠ ಕಲಿಸುವುದೇ ಇದರ ಉದ್ದೇಶವಾಗಿದೆ. ಅಂದರೆ 
ಯಹೂದಿಯರು ಅಲ್ಲಾಹನು ರವಾನಿಸಿದ ಎಚ್ಚರಿಕೆಗಳಿಗೆ ಅನಾದರ ತೋರಿ ಯಾವ ಪರಿಣಾಮವನ್ನು ಹೊಂದಿರುವರೋ ಅದು 
ನಿಮ್ಮ ಕಣ್ಣ ಮುಂದಿದೆ. ಈಗ ನೀವು ಅದೇ ಪರಿಣಾಮವನ್ನು ಹೊಂದಲಿಚ್ಛಿಸುತ್ತೀರಾ? 

53. ಅರ್ಥಾತ್‌- ಸತೃಪ್ರಚಾರ, ಸತ್ಕಾಹ್ವಾನ ಮತ್ತು ಸುಧಾರಣೆಯ ಪ್ರಯತ್ನಗಳಲ್ಲಿ ಬರುವ ಕಷ್ಟಕಾರ್ಪಣ್ಯಗಳನ್ನು ಎದುರಿಸುವ 
ಶಕ್ತಿಯು ನಿಮಗೆ ಸಿಗುವುದಿದ್ದರೆ ಅದು ನಮಾರು್‌ ಮತ್ತು ದೇವ ದಾಸ್ಯ-ಆರಾಧನೆಯಲ್ಲಿ ತೋರುವ ಸ್ಟೈರ್ಯದಿಂದ ಮಾತ್ರ. 
ಇದು ನಿಮಗೆ ಸಮಾಧಾನವನ್ನು ಕೊಡುವುದು; ನಿಮ್ಮಲ್ಲಿ ಸಹನೆಯನ್ನು ಉಂಟುಮಾಡಬಲ್ಲುದು; ನಿಮಗೆ ಮನೋಬಲವನ್ನು 
ನೀಡುವುದು; ನಿಮ್ಮ ಮೇಲೆ ದೂಷಣೆ, ನಿಂದೆ ಮತ್ತು ಖಂಡನೆಗಳ ಹಾಗೂ ಪ್ರತಿಭಟನೆಗಳ ಪ್ರವಾಹವೇ ಉಕ್ಕಿ ಬಂದರೂ ಅದನ್ನು 
ಲೆಕ್ಕಿಸದೆ ಅಂತ್ಕದಲ್ಲಿ ಅಲ್ಲಾಹನ ಸಂಪ್ರೀತಿಯಿರುವಂತಹ ಈ ಸೇವೆಯಲ್ಲೇ ಅಚಲರಾಗಿ ನಿಲ್ಲಲು ಅರ್ಹರನ್ನಾಗಿ ನಿಮ್ಮನ್ನು 
ಮಾಡಿಬಿಡುವುದು. 


ಕಾಂಡ -14 


836 ಕುರ್‌ಆನ್‌ ವ್ಯಾಖ್ಯಾನ 


ಪರಿಚಯ 
ಹೆಸರು: 


ಇದನ್ನು 68ನೆಯ ಸೂಕ್ತದಲ್ಲಿರುವ "ವ ಔಹಾ ರಬ್ಬುಕ ಇಲನ್ನಹ್ಲಿ" ಎಂಬ ನುಡಿಯಿಂದ ಆರಿಸಲಾಗಿದೆ. ಇದೂ 
ಕೇವಲ ಸಂಕೇತವಾಗಿರುವುದೇ ವಿನಾ ಚರ್ಚಾ ವಿಷಯದ ಶಿರೋನಾಮೆಯಲ್ಲ. 


ಅವತೀರ್ಣ ಕಾಲ: 

ಇದರ ಅವತೀರ್ಣ ಕಾಲದ ಮೇಲೆ ಅನೇಕ ಆಂತರಿಕ ಸಾಕ್ಸ್ಯಗಳು ಬೆಳಕು ಬೀರುತ್ತವೆ. ಉದಾ:- 41ನೆಯ | 
ಸೂಕ್ತದಲ್ಲಿರುವ- 'ಮರ್ದನ ಸಹಿಸಿದ ತರುವಾಯ ಅಲ್ಲಾಹನಿಗಾಗಿ ಹಿಜ್ರತ್‌ ಮಾಡಿ ಹೋದವರು' ಎಂಬ ಮಾತಿನಿಂದ ಆಗ 
ಅಬಿಸೀನಿಯಾಕ್ಕೆ ಹಿಜ್ರತ್‌ (ವಲಸೆ) ಹೋಗಲಾಗಿತ್ತೆಂದು ವ್ಯಕ್ತವಾಗುತ್ತದೆ. 

106ನೆಯ ಸೂಕ್ತದಲ್ಲಿರುವ 'ಸತ್ಯವಿಶ್ವಾಸವನ್ನು ಸ್ವೀಕರಿಸಿದ ಬಳಿಕ ನಿಷೇಧಿಸುವವನು ನಿರ್ಬಂಧಿಸಲ್ಪಟ್ಟಿದ್ದು ...... ٠ 
ಎಂಬ ಮಾತಿನಿಂದ ಆ ಕಾಲದಲ್ಲಿ ಹಿಂಸೆ ಅತ್ಯಾಚಾರಗಳು ಚರಮಸೀಮೆಯನ್ನು ತಲಪಿತ್ತು. ಯಾರಾದರೂ ಅಸಹನೀಯ 
ಹಿಂಸೆಯಿಂದ ವಿವಶರಾಗಿ ನಿಷೇಧ ವಾಕ್ಕವನ್ನು ಹೇಳಿಬಿಟ್ಟರೆ ಅದರ ವಿಧಿಯೇನಿದೆ ಎಂಬ ಪ್ರಶ್ನೆ ಉದ್ಭವಿಸಿತ್ತೆಂದೂ ತಿಳಿದು 
ಬರುತ್ತದೆ. 

112ರಿಂದ 114ರ ವರೆಗಿನ ಸೂಕ್ತಗಳಲ್ಲಿರುವ 'ಅಲ್ಲಾಹನು ಒಂದು ನಾಡಿನ ಉಪಮೆ ಕೊಡುತ್ತಾನೆ ..... ಅಲ್ಲಾಹನ 
ಕೊಡುಗೆಗೆ ಕೃತಜ್ಞತೆ ಸಲ್ಲಿಸಿರಿ' ಎಂಬ ಮಾತಿನಿಂದ, ಹ. ಮುಹಮ್ಮದ್‌ರು(ಸ) ಪ್ರವಾದಿಯಾದ ಬಳಿಕ ಮಕ್ಕಾದಲ್ಲಿ ತಲೆದೋರಿದ 
ಬರಗಾಲವು ಈ ಅಧ್ಯಾಯವು ಅವತೀರ್ಣಗೊಂಡ ಕಾಲದಲ್ಲಿ ಕೊನೆಗೊಂಡಿತ್ತೆಂದು ತಿಳಿಯುತ್ತದೆ. 

ಈ ಅಧ್ಯಾಯದ 115ನೆಯ ಸೂಕ್ತವು 'ಅನ್‌ಆಮ್‌'ನ 119ನೆಯ ಸೂಕ್ತದಲ್ಲಿ ಉಲ್ಲೇಖಿಸಲ್ಪಟ್ಟ ಸೂಕ್ತವೇ ಆಗಿದೆ. 
ಇನ್ನೊಂದು ಸೂಕ್ತ(1 18ನೆಯ)ದಲ್ಲಿ ಅನ್‌ಆಮ್‌ ಅಧ್ಯಾಯದ 146ನೆಯ ಸೂಕ್ತದ ಉದ್ದರಣೆ ಕೊಡಲಾಗಿದೆ. ಇವೆರಡೂ 
ಅಧ್ಯಾಯಗಳು لامھد‎ ಕಾಲಗಳಲ್ಲೇ ಅವತೀರ್ಣಗೊಂಡವೆಂಬುದಕ್ಕೆ ಇದು ಆಧಾರವಾಗಿರುತ್ತದೆ. 

ಈ ಅಧ್ಯಾಯದ ಅವತೀರ್ಣ ಕಾಲವು ಮಕ್ಕಾ ಜೀವನದ ಕೊನೆಯ ಕಾಲಘುಟ್ಟವೆಂದು ಈ ಸಾಕ್ಸ್ಯಾಧಾರಗಳಿಂದ 
ತಿಳಿಯುತ್ತದೆ. ಈ ಅಧ್ಯಾಯದ ವಿವರಣಾ ಶೈಲಿಯೂ ಇದನ್ನೇ ಅನುಮೋದಿಸುತ್ತದೆ. 


ಮುಖ್ಯ ಮತ್ತು ಕೇಂದ್ರೀಯ ವಿಷಯ: 

ಶಿರ್ಕ್‌(ಬಹುದೇವತ್ವ)ನ ಖಂಡನೆ, ತೌಹೀದ್‌(ಏಕದೇವತ್ವ)ನ ಮಾನೃತ್ತೆ ಪ್ರವಾದಿವರ್ಯರ(ಸು) ಕರೆಯನ್ನು ಮನ್ನಿಸದಿದ್ದುದರ 
ದುಷ್ಪರಿಣಾಮಗಳ ಬಗ್ಗೆ ಎಚ್ಚರಿಕೆ ಹಾಗೂ ಉಪದೇಶ ಮತ್ತು ಸತ್ಯವನ್ನು ಪ್ರತಿಭಟಿಸುವ ಹಾಗೂ ವಿರೋಧಿಸುವ ಕಾರ್ಯದ 
ಉಗ್ರ ಖಂಡನೆ. 


ಚರ್ಚಾ ವಿಷಯಗಳು: 
ಅಧ್ಯಾಯದ ಆರಂಭವು ಯಾವುದೇ ಪೀಠಿಕೆ ಇಲ್ಲದೆ ಹಠಾತ್ತನೆ ಒಂದು ಎಚ್ಚರಿಕೆಯ ಪಾಕ್ಕದಿಂದ ಆಗುತ್ತದೆ. 'ನಾವು 


ಕಾಂಡ -14 


16. ಅನ್ನಹ್ನ್‌ 837 


ನಿಮ್ಮನ್ನು ನಿರಾಕರಿಸಿಬಿಟ್ಟಿದ್ದೇವೆ ಮತ್ತು ಬಹಿರಂಗವಾಗಿ ನಿಮ್ಮನ್ನು ಎದುರಿಸುತ್ತಿದ್ದೇವೆ. ಹೀಗಿರುವಾಗ ನೀವು ನಮಗೆ 
ಬೆದರಿಕೆಯೊಡ್ಡುತ್ತಿರುವ ಆ ದೇವಯಾತನೆ ನಮ್ಮ ಮೇಲೆ ಎರಗುವುದಿಲ್ಲವೇಕೆ?' ಎಂದು ಮಕ್ಕಾದ ಸತ್ಮನಿಷೇಧಿಗಳು: 
ಕೇಳುತ್ತಿದ್ದರು. ಇದಕ್ಕೆ ಉತ್ತರವಾಗಿ - 'ಮೂರ್ಬರೇ, ಅಲ್ಲಾಹನ ಯಾತನೆಯಂತು ನಿಮ್ಮ ತಲೆಯ ಮೇಲೆಯೇ ಎರಗಲು 
ಸಿದ್ಧವಾಗಿ ನಿಂತಿದೆ. ಅದು ಎರಗಿ ಬೀಳಲಿಕ್ಕಾಗಿ ಅವಸರಪಡಬೇಡಿರಿ. ಇನ್ನು ಉಳಿದಿರುವ ಕಿಂಚಿತ್‌ ಕಾಲಾವಕಾಶದಿಂದ 
ಪ್ರಯೋಜನ ಪಡೆದುಕೊಂಡು ವಸ್ತುಸ್ಥಿತಿಯನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿರಿ' ಎಂದು ಹೇಳಲಾಗಿದೆ. ಅನಂತರ ಕೂಡಲೇ 
ಪಾಠಬೋಧಕ ಉಪನ್ಮಾಸ ಆರಂಭವಾಗುತ್ತದಲ್ಲದೆ ಈ ಕೆಳಗಿನ ವಿಷಯಗಳು ಪದೇ ಪದೇ ಸರದಿಯಲ್ಲಿ ಮುಂದೆ 
ಬರಲಾರಂಭಿಸುತ್ತವೆ: 

1) ಮನಮುಟ್ಟುವಂತಹ ಆಧಾರ ಪ್ರಮಾಣಗಳು ಮತ್ತು ಸ್ವತಃ ಮಾನವನ ಹಾಗೂ ಜಗತ್ತಿನ ಸಂಕೇತಗಳ ಪ್ರತ್ಯಕ್ಷ 
ನಿದರ್ಶನಗಳ ಮೂಲಕ ಶಿರ್ಕ್‌ ಖಂಡನಾರ್ಹವೆಂದೂ ತೌಹೀಬ್‌ ಸತ್ಯವೆಂದೂ ವಿವರಿಸಲಾಗುತ್ತದೆ. 

2) ಧಿಕ್ಕರಿಸುವವರ ಆಕ್ಲೇಪ, ಸಂದೇಹ, . ಕುತರ್ಕ ಮತ್ತು ನೆಪಗಳಿಗೆ ಪ್ರತ್ಯಪ್ರತ್ಯೇಕವಾಗಿ ಉತ್ತರಿಸಲಾಗುತ್ತಿದೆ. 

3) ಮಿಥ್ಯದ ಬಗ್ಗೆ ದುರಾಗ್ರಹ ಮತ್ತು ಸತ್ಕಕ್ಕೆ ವಿರುದ್ಧ ಅಹಂಕಾರದ ದುಷ್ಪರಿಣಾಮಗಳ ಬಗ್ಗೆ ಎಚ್ಚರಿಸಲಾಗಿದೆ. 

4) ಪ್ರವಾದಿ ಮುಹಮ್ಮದ್‌ರು(ಸ) ತಂದಿರುವ ಧರ್ಮವು ಮಾನವ ಜೀವನದಲ್ಲಿ ತರಬಯಸುತ್ತಿರುವ ನೈತಿಕ ಹಾಗೂ 
ವ್ಯಾವಹಾರಿಕ ಮಾರ್ಪಾಟುಗಳನ್ನು ಸ್ಥೂಲ ಹಾಗೂ ಹೃದಯಂಗಮವಾಗಿ ವಿವರಿಸಲಾಗುತ್ತದೆ. 

5) ಪ್ರವಾದಿವರ್ಯರಿಗೂ(ಸ) ಅವರ ಸಂಗಾತಿಗಳಿಗೂ ಸಾಂತ್ವನ ನೀಡುವುದರೊಂದಿಗೆ ಸತ್ಯನಿಷೇಧಿಗಳ ಪ್ರತಿರೋಧ 
ಹಾಗೂ ಅತ್ಕಾಚಾರಗಳ ವಿರುದ್ಧ ಅವರ ನಿಲುಮೆ ಹೇಗಿರಬೇಕೆಂಬುದನ್ನೂ ತೋರಿಸಿ ಕೊಡಲಾಗಿದೆ. 


ಕಾಂಡ-14 


838 ಕುರ್‌ಆನ್‌ ವಾಖ್ಯಾನ 


£%}೨29 


سہخدة 


ಅವತೀರ್ಣ : ಮಕ್ಕಾದಲ್ಲಿ 

ಸೂಕ್ತಗಳು:128 ರುಕೂಲ್‌ಗಳು:16 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 

41-3) ಅಲ್ಲಾಹನ ವಿಧಿ ಬಂದು ಬಿಟ್ಟಿತು! ಇನ್ನು ಅದಕ್ಕಾಗಿ ಅವಸರ ಪಡಬೇಡಿರಿ. ಅವನು ಪರಮ 

ಪಾವನನು ಮತ್ತು ಇವರು ಮಾಡುತ್ತಿರುವ 'ಬಹುದೇವತ್ವಕ್ಕಿಂತ' ಮಹೋನ್ನತನು.: ಅವನು ಈ 'ರೂಹನ್ನು” 

ತನಗೆ ಇಷ್ಟ ಬಂದ ದಾಸನ ಮೇಲೆ ತನ್ನ ಅನುಜ್ಞೆಯಿಂದ ದೇವಚರರ ಮುಖಾಂತರ ಅವಶೀರ್ಣ 


1. ಅರ್ಥಾತ್‌- ಅದು ಪ್ರಕಟವಾಗುವ ಮತ್ತು ಜಾರಿಗೊಳ್ಳುವ ಸಮಯ ಸಮೂಪಿಸಿತು. ಇಲ್ಲಿ ಭೂತಕಾಲವನ್ನು 
ಪ್ರಯೋಗಿಸಿರುವುದು ಅದು ಅತ್ಯಂತ ಖಚಿತ ಹಾಗೂ ಅತಿ ಸಮೂಪದಲ್ಲಿದೆಯೆಂಬ ಭಾವನೆ ಮೂಡಿಸಲಿಕ್ಕಾಗಿತ್ತು ಅಥವಾ ಕುರೈಶ್‌ 
ಸತ್ಯನಿಷೇಧಿಗಳ ಅಕ್ರಮ ಮತ್ತು ಅತ್ಮಾಚಾರಗಳು ಮಿತಿ ಮೊರಿ ಹೋಗಿದ್ದುದರಿಂದ ಅಂತಿಮ ಹಾಗೂ ನಿರ್ಣಾಯಕ ಹೆಜ್ಜೆಯನ್ನೆತ್ತುವ 
ಸಮಯ ಬಂದುದರಿಂದಾಗಿತ್ತು. 

ಇಲ್ಲಿ, ಈ 'ವಿಧಿ' ಏನು ಮತ್ತು ಯಾವ ರೂಪದಲ್ಲಿ ಬಂತು? ಎಂಬ ಪ್ರಶ್ನೆ ಉದ್ಭವವಾಗುತ್ತದೆ. ಪ್ರವಾದಿವರ್ಯರು(ಸ) 
ಮಕ್ಕಾದಿಂದ ಹಿಜ್ರತ್‌(ವಲಸೆ) ಹೋಗಬೇಕೆಂಬುದೇ ಈ ವಿಧಿಯೆಂದು ನಮ್ಮ ಅಭಿಪ್ರಾಯ. (ವಸ್ತುಸ್ಥಿತಿಯನ್ನು ಅಲ್ಲಾಹನೇ ಬಲ್ಲ.) 
ಇದರ ಆಜ್ಞೆಯನ್ನು ಸ್ವಲ್ಪ ಕಾಲದಲ್ಲೇ ಕೊಡಲಾಯಿತು. ಒಬ್ಬ ಪ್ರವಾದಿಯು ಯಾರ ನಡುವೆ ನಿಯೋಗಿಸಲ್ಪಡುತ್ತಾನೋ ಅವರ 
ನಿರಾಕರಣೆಯು ಚರಮಸೀಮೆಗೆ ತಲಪಿದಾಗ ಪ್ರವಾದಿಗೆ ಹಿಜ್ರತ್‌(ಪಲಸೆ) ಹೋಗಲು ಅಪ್ಪಣೆಯಾಗುತ್ತದೆ ಮತ್ತು ಈ ಅಪ್ಪಣೆಯೇ 
ಆ ಜನಾಂಗದವರ ವಿಧಿಯನ್ನೂ ತೀರ್ಮಾನಿಸಿ ಬಿಡುತ್ತದೆ ಎಂದು ಕುರ್‌ಆನಿನ ಅಧ್ಯಯನದಿಂದ ತಿಳಿದುಬರುತ್ತದೆ. ಅನಂತರ ಒಂದೋ 
ಅವರ ಮೇಲೆ ವಿನಾಶಕಾರೀ ಯಾತನೆ ಎರಗುತ್ತದೆ ಅಥವಾ ಪ್ರವಾದಿ ಮತ್ತು ಅವರ .ಅನುಯಾಯಿಗಳ ಕೈಯಿಂದ ಅವರ 
ಮೂಲೋತ್ಸಾಟನಗೊಳಿಸಿ ಬಿಡಲಾಗುತ್ತದೆ. ಇತಿಹಾಸದಿಂದಲೂ ನಮಗೆ ತಿಳಿದು ಬರುವುದು ಇದೇ ವಿಷಯ. ಹಿಜ್ರತ್‌ ಸಂಭವಿಸಿದಾಗ 
ತೀರ್ಮಾನವು ತಮ್ಮ ಪರವಾಗಿ ಬಿಟ್ಟಿತೆಂದು ಮಕ್ಕಾದ ಸತ್ಯನಿಷೇಧಿಗಳು ಭಾವಿಸಿದರು. ಆದರೆ 8-10 ವರ್ಷಗಳೊಳಗೆ ಮಕ್ಕಾ 
ಪಟ್ಟಣದಿಂದ ಮಾತ್ರವಲ್ಲ ಅಖಿಲ ಅರಬ್‌ ದೇಶದಿಂದಲೇ ಸತ್ಯನಿಷೇಧ ಮತ್ತು ಬಹುದೇವತ್ವಗಳ ಬೇರನ್ನೇ ಕಿತ್ತೆಸೆಯಲಾದುದನ್ನು 
ಜಗತ್ತು ಕಂಡುಕೊಂಡಿತು, 

2. [ನೀವು ಪದೇ ಪದೇ ಪಂಥಾಹ್ವಾನ ಕೊಡುತ್ತಿದ್ದರೂ ಅಲ್ಲಾಹನ ತೀರ್ಪು ಜಾರಿಗೊಳ್ಳಲು ವಿಳಂಬವಾಗುತ್ತಿರುವುದಕ್ಕೆ 
ಕಾರಣವು] ನೀವು ತಿಳಿದು ಕೊಂಡಿರುವಂತಹದ್ದಲ್ಲ. [ಅರ್ಥಾತ್‌- ನಮ್ಮ ಪ್ರವಾದಿ ಹೇಳುವುದು ಸುಳ್ಳೆಂದೂ. ಬಹುದೇವತ್ವವಾದಿ 
ನಿಮ್ಮ ಮತವು ಸರಿಯೆಂಬುದಲ್ಲ] ಅಲ್ಲಾಹನು ತನಗೆ ಸಹಭಾಗಿಗಳನ್ನಿರಿಸುವುದಕ್ಕಿಂತ ಎಷ್ಟೋ ಉನ್ನತ" ಮಟ್ಟದವನು. _ 

3. ಇಲ್ಲಿ 'ರೂಹ್‌' ಎಂದರೆ ಪ್ರವಾದಿತ್ವದ ಚೈತನ್ಯ ಅಥವಾ ದಿವ್ಯವಾಣಿ. ಪ್ರವಾದಿತ್ವದ ಈ ಚೈತನ್ಯವನ್ನು ತುಂಬಿಕೊಂಡೇ 


ಕಾಂಡ-14 


839 لات .16 


HAE SLE SN SISA 


و 4[ 86೨‏ دو 


ಲೌ Be Go کی ہےر تج‎ AG ے ردڑے ےط‎ 2 
OT Gs SS LSS EEG 0 اٰذًا‎ 


و یم 


ಗೊಳಿಸಿಬಿಡುತ್ತಾನೆ.* (ಇದು) "ನನ್ನ ಹೊರತು ಯಾರೂ ನಿಮ್ಮ ಆರಾಧ್ಯನಿಲ್ಲ. ಆದುದರಿಂದ ನೀವು ನನ್ನನ್ನೇ 
ಭಯಪಡಿರಿನ ಎಂದು ಜನರನ್ನು ಎಚ್ಚರಿಸಿರಿ" (ಎಂಬ ಆದೇಶ ಸಹಿತವಾಗಿರುತ್ತದೆ). ಅವನು ಆಕಾಶಗಳನ್ನೂ 
ಭೂಮಿಯನ್ನೂ ಸತ್ಯಪೂರ್ಣವಾಗಿ ಸೃಷ್ಟಿಸಿರುತ್ತಾನೆ. ಇವರು ಮಾಡುವ 'ದೇವಸಹಭಾಗಿತ್ವಕ್ಕಿಂತ' ಅವನು 
ಮಹೋನ್ನತನು." 

(4-9) ಅವನು ಮಾನವನನ್ನು ಕೇವಲ ಒಂದು ವೀರ್ಯಾಣುವಿನಿಂದ ಸೃಷ್ಟಿಸಿದನು ಮತ್ತು ನೋಡುತ್ತಿದ್ದ 


ಓರ್ವ ಪ್ರವಾದಿ ಕಾರ್ಯವೆಸಗುತ್ತಾನೆ ಮತ್ತು ಮಾತಾಡುತ್ತಾನೆ. انا‎ ಜೀವನದಲ್ಲಿ ದೇವವಾಣಿ ಮತ್ತು ಪ್ರವಾದಿತ್ವ ಚೈತನ್ಯಕ್ಕೆ 
ಬೌತಿಕ ಜೀವನದಲ್ಲಿ ಆತ್ಮಕ್ಕಿರುವಂತಹದೇ ಸ್ಥಾನ ಇರುವುದರಿಂದ ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಇದಕ್ಕೆ 'ರೂಹ್‌'(ಆತ್ಮ) ಎಂಬ 
ಪದ ಪ್ರಯೋಗಿಸಲ್ಪಟ್ಟಿದೆ. ಈ ವಸ್ತುಸ್ತಿಶಿಯನ್ನು ಅರ್ಥಮಾಡಿಕೊಳ್ಳದ ಕಾರಣದಿಂದಾಗಿ ಕ್ರೈಸ್ತರು ಪವಿತ್ರಾತ್ಮನನ್ನು (Holy Ghost) 
ಮೂರು ದೇವರುಗಳ ಪೈಕಿ ಒಂದನ್ನಾಗಿ ಮಾಡಿಬಿಟ್ಟರು. 

4. ತೀರ್ಮಾನ ಜಾರಿಗೆ ಬರಲಿ ಎಂದು ಸತ್ಕನಿಷೇಧಿಗಳು ಒಡ್ಡುತ್ತಿದ್ದ ಪಂಥಾಹ್ವಾನದ ಹಿಂದೆ ಹ ಮುಹಮ್ಮದ್‌ರ(ಸ) 
ಪ್ರವಾದಿತ್ವದ ನಿರಾಕರಣೆಗೂ ಪಾತ್ರವಿತ್ತು, ಆದುದರಿಂದಲೇ ಇಲ್ಲಿ "ಶರ್ಕ್‌'(ಬಹುದೇವ ವಿಶ್ವಾಸುನ್ನು ಖಂಡಿಸಿದ ಬೆನ್ನಿಗೇ ಅವರ 
ಪ್ರವಾದಿತ್ವದ ದೃಢೀಕರಣವನ್ನೂ ಮಾಡಲಾಗಿದೆ. ಈ ವ್ಯಕ್ತಿ ಹೇಳುವುದೆಲ್ಲ ಕೃತಕ ಮಾತುಗಳು ಎಂದು ಅವರು ಹೇಳುತ್ತಿದ್ದರು. 
ಅದಕ್ಕೆ ಉತ್ತರವಾಗಿ ಅಲ್ಲಾಹನು- 'ಅಲ್ಲ, ಇದು ನಾವು ಕಳುಹಿಸಿದ ರೂಹ್‌ ಆಗಿದ್ದು ಅದನ್ನು ತುಂಬಿಕೊಂಡು ಈ ವ್ಯಕ್ತಿ ಪ್ರವಾದಿತ್ವ 
ನಡೆಸುತ್ತಿದ್ದಾರೆ' ಎಂದು ಹೇಳುತ್ತಾನೆ. 

'ತನಗೆ ಇಷ್ಟ ಬಂದ ದಾಸನ ಮೇಲೆ ಈ ರೂಹನ್ನು ಅವಶೀರ್ಣಗೊಳಿಸುತ್ತಾನೆ' ಎಂಬುದು 'ಪ್ರವಾದಿಯನ್ನು ಕಳುಹಿಸಲೇಬೇಕೆಂದು 
ಅಲ್ಲಾಹನಿಗೆ ಇಚ್ಛೆ ಇರುತ್ತಿದ್ದರೆ ಅದಕ್ಕೆ ಅಬ್ದುಲ್ಲಾರ ಮಗ ಮುಹಮ್ಮದ್‌(ಸ) ಮಾತ್ರವೇ ಇದ್ದುದೇ?' ಎಂದು ಸತ್ಯನಿಷೇಧಿಗಳು 
ಪ್ರವಾದಿವರ್ಯರ(ಸ) ವಿಷಯದಲ್ಲಿ .ಹೇಳುತ್ತಿದ್ದ ಆಕ್ಷೇಪಗಳಿಗೆ ಉತ್ತರವಾಗಿದೆ. ಇದಕ್ಕೆ ಉತ್ತರವಾಗಿ, "ತನ್ನ ಕೆಲಸ ಹೇಗೆ 
ಮಾಡಬೇಕೆಂದು ಅಲ್ಲಾಹನಿಗೇ ಗೊತ್ತಿದೆ. ನಿಮ್ಮೊಡನೆ ಸಲಹೆ ಕೇಳುವ ಅಗತ್ಯ ಅವನಿಗಿಲ್ಲ. ತನ್ನ ದಾಸರಲ್ಲಿ ಯಾರು ಯೋಗ್ಯನೆಂದು 
ಅವನು ತಿಳಿಯುತ್ತಾನೋ ಅವನನ್ನು ತನ್ನ ಕಾರ್ಯಕ್ಕಾಗಿ ಆಯ್ದುಕೊಳ್ಳುತ್ತಾನೆ' ಎಂದು ಹೇಳಲಾಗಿದೆ. 

5. ಪ್ರವಾದಿತ್ವದ ಚೇತನವು ಯಾವ ಸ್ಥಳದಲ್ಲಿ ಯಾವ ವ್ಯಕ್ತಿಯ ಮೇಲೆ ಅವಶೀರ್ಣಗೊಂಡಿದ್ದರೂ ಅದು, ದೇವತ್ವವು 
ಕೇವಲ ಒಬ್ಬನದೇ, ಭಯಪಡಲು ಅರ್ಹನಾದವನು ಅವನೊಬ್ಬನೇ ಮತ್ತು ಅಸಂತುಪ್ಪನಾಗಬಹುದೆಂದು ಹೆದರಬೇಕಾದುದೂ ಶಿಕ್ಷೆ 
ಕೊಡುವನೆಂದು ಭಯ ಪಡಬೇಕಾದುದೂ ಅವನೊಬ್ಬನನ್ನು ಮಾತ್ರ ಎಂಬ ಒಂದೇ ಸಂದೇಶವನ್ನು ಜಗತ್ತಿನ ಮುಂದಿಟ್ಟಿತು ಎಂಬುದು 
ಇದರಿಂದ ವ್ಯಕ್ತವಾಗುತ್ತದೆ. j 

6. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ - ದೇವ ಸಂದೇಶವಾಹಕರು ಮಾಡುತ್ತಿರುವ "ಶಿರ್ಕ್‌ (ಬಹುದೇವತ್ವ)ನ ಖಂಡನೆ 
ಮತ್ತು ತೌಹೀದ್‌(ಏಕದೇವತ್ವ)ನ ಆಹ್ವಾನಕ್ಕೆ ಪೂರಕವಾಗಿ ಭೂಮಿ-ಆಕಾಶಗಳೂ ಸಾಕ್ಸ್ಯವಹಿಸುತ್ತವೆ. -ವಿಶ್ವವೆಂಬ 'ಈ ಕಾರಾನೆಯು 
ಕೇವಲ ಒಂದು ಭ್ರಮೆಯನ್ನು ಆಧರಿಸಿರುವ ಡೊಂಬರಾಟವಲ್ಲ. ಇದೊಂದು ಅಮೂಲಾಗ್ರ ಪರಮಾರ್ಥವನ್ನಾಭರಿತ ವ್ಯವಸ್ಥೆಯಾಗಿದೆ. 
ಇದರಲ್ಲಿ ನೀವು ಎತ್ತ ಕಣ್ಣೆತ್ತಿ ನೋಡಿದರೂ ಬಹುದೇವತ್ವಕ್ಕೆ ಎಲ್ಲೂ ಸಾಕ್ಷ ಸಿಗಲಾರದು. ಅನಂತರ ವಿಶ್ವ ಸಂಕೇತಗಳಿಂದಲೂ 
ಸ್ವತಃ ಮಾನವನ ಅಸ್ತಿತ್ವದಿಂದಲೂ ಒಂದೆಡೆ ಏಕದೇವತ್ವವನ್ನೂ ಇನ್ನೊಂದೆಡೆ ಪ್ರವಾದಿತ್ಯವನ್ನೂ ಪುಷ್ಟೀಕರಿಸುವ ಸಾಕ್ಸ್ಯಾಧಾರಗಳನ್ನು 
ಕೊಡಲಾಗುತ್ತದೆ. 


ಕಾಂಡ-14 


va‏ ہے پیدء 2و 


دورد ہہ 
ಲಾ‏ تریحون و چین‌سی 


2 
೬೩ರ 


- با ے۔ 27 س٭د> ے‫ کے 
OSES LL 3 LIA 3 Is‏ 
۶ 


9 2 224೨7 MVEA G2 pC - 
SOMATA SEs 


ಹಾಗೆ ಅವನೊಬ್ಬ ಪ್ರತ್ಯಕ್ಷ ಜಗಳಗಂಟನಾಗಿ ಮಾರ್ಪಟ್ಟನು. ಅವನು (ಅರ್ಥಾತ್‌ ಅಲ್ಲಾಹನು) ಪ್ರಾಣಿಗಳನ್ನು 
ಸೃಷ್ಟಿಸಿದನು. ಅವುಗಳಲ್ಲಿ ನಿಮಗೆ ಉಡುಪೂ ಆಹಾರವೂ ಇನ್ನೂ ನಾನಾ ವಿಧದ ಇತರ ಪ್ರಯೋಜನಗಳೂ 
ಇವೆ. ನೀವು ಮುಂಜಾನೆ ಅವುಗಳನ್ನು ಮೇವಿಗೆ ಬಿಡುವಾಗಲೂ ಸಂಜೆ ಅವುಗಳನ್ನು ಮರಳಿ ತರುವಾಗಲೂ 
ನಿಮಗೆ ಅವುಗಳಲ್ಲಿ ಸೊಬಗಿದೆ. ಅವು ನಿಮಗಾಗಿ ಹೊರೆಯನ್ನು ಹೊತ್ತುಕೊಂಡು, ನೀವು ಅತ್ಯಂತ ಪರಿಶ್ರಮ 
ಪಡದೆ ತಲುಪಲಾಗದಂತಹ ಸ್ಥಳಗಳಿಗೆ ಸಾಗಿಸುತ್ತವೆ. ವಾಸ್ತವದಲ್ಲಿ ನಿಮ್ಮ ಪ್ರಭು ಮಹಾ ವತ್ಸಲನೂ 
ಕರುಣಾನಿಧಿಯೂ ಆಗಿರುತ್ತಾನೆ. ಅವನು ಕುದುರೆಗಳನ್ನೂ ಹೇಸರಕತ್ತೆಗಳನ್ನೂ ಕತ್ತೆಗಳನ್ನೂ ನಿಮ್ಮ ಸವಾರಿಗಾಗಿಯೂ 
ಅವು ನಿಮ್ಮ ಜೀವನದ ಶೋಭೆಯಾಗುವಂತೆಯೂ ಸೃಷ್ಟಿಸಿದನು. ನಿಮಗೆ ಗೊತ್ತೇ ಇಲ್ಲದ ಇನ್ನೂ ಅನೇಕ 
ವಸ್ತುಗಳನ್ನು ಅವನು (ನಿಮ್ಮ ಪ್ರಯೋಜನಕ್ಕಾಗಿ) ಸೃಷ್ಟಿಸುತ್ತಾನೆ? ಅಡ್ಡ ಮಾರ್ಗಗಳೂ ಇರುವಾಗ ನೇರ 
ಮಾರ್ಗವನ್ನು ತೋರಿಸುವ ಹೊಣೆ ಅಲ್ಲಾಹನ ಮೇಲೆಯೇ ಇದೆ.” ಅವನು ಇಚ್ಛಿಸುತ್ತಿದ್ದರೆ ನಿಮಗೆಲ್ಲರಿಗೂ 
ಸನ್ಮಾರ್ಗದರ್ಶನ ಮಾಡುತ್ತಿದ್ದನು." 


7. ಇದಕ್ಕೆ ಎರಡರ್ಥಗಳಿರಲು ಸಾಧ್ಯವಿದೆ. ಅವೆರಡೂ ಸರಿಯಾಗಿವೆ. ಒಂದನೆಯದು - ವಾದ ಪ್ರತಿವಾದ ನಡೆಸಬಲ್ಲ ಹಾಗೂ 
ತನ್ನ ಇಂಗಿತಕ್ಕೆ ಆಧಾರ ಪ್ರಮಾಣಗಳನ್ನು ಕೊಡಲು ಸಮರ್ಥನಾದ ಮಾನವನನ್ನು ಅಲ್ಲಾಹನು ತುಚ್ಛವಾದ ವೀರ್ಯ ಬಿಂದುವಿನಿಂದ 
ಸೃಷ್ಟಿಸಿದನು. ಎರಡನೆಯದು - ಯಾವ ಮಾನವನನ್ನು ಅಲ್ಲಾಹನು ವೀರ್ಯದಂತಹ ತುಚ್ಛ ವಸ್ತುವಿನಿಂದ ಸೃಷ್ಟಿಸಿದನೋ ಅವನ 
ಆತ್ಮ ಪ್ರತಿಷ್ಠೆಯ ಅತಿರೇಕವನ್ನು ನೋಡಿರಿ. ಅವನು ಸಾಕ್ಷಾತ್‌ ಅಲ್ಲಾಹನೆದುರಿಗೇ ಹೋರಾಟಕ್ಕಿಳಿದಿದ್ದಾನೆ. 

8. ಅರ್ಥಾತ್‌- ಮಾನವನ ಹಿತಕ್ಕಾಗಿ ಕೆಲಸ ಮಾಡುತ್ತಿರುವ ಅಸಂಖ್ಯಾತ ವಸ್ತುಗಳಿವೆ. ಎಲ್ಲೆಲ್ಲಿ ಎಷ್ಟು ಮಂದಿ ಸೇವಕರು 
ಅವನ ಸೇವೆ ಮಾಡುತ್ತಿದ್ದಾರೆ ಮತ್ತು ಯಾವ ರೀತಿಯ ಸೇವೆ ನಡೆಸುತ್ತಿದ್ದಾರೆಂಬುದೇ ಅವನಿಗೆ ತಿಳಿದಿರುವುದಿಲ್ಲ. 

9. ತೌಹೀದ್‌ (ಏಕದೇವತ್ವ), ರಹ್ಮತ್‌(ಕೈಪೆ) ಮತ್ತು ಪಾಲಕತ್ವಗಳಿಗೆ ಆಧಾರ ಪ್ರಮಾಣಗಳನ್ನು ಕೊಡುತ್ತ ಇಲ್ಲಿ ಸೂಚ್ಯವಾಗಿ 
ಪ್ರವಾದಿತ್ವಕ್ಕೂ ಒಂದು ಆಧಾರ ಪ್ರಮಾಣವನ್ನು ಕೊಡಲಾಗಿದೆ. ಈ. ಆಧಾರ ಪ್ರಮಾಣದ ಸಂಕ್ಷಿಪ್ತ ವಿವರಣೆ ಹೀಗಿದೆ: 

ಈ ಲೋಕದಲ್ಲಿ ಮಾನವನಿಗೆ ಆಚಾರ-ವಿಚಾರಗಳ ಅನೇಕ ವಿಭಿನ್ನ ಮಾರ್ಗಗಳಿರಲು ಸಾಧ್ಯವಿದೆ ಮತ್ತು ಅವು ಅಸ್ತಿತ್ವದಲ್ಲೂ 
ಇವೆ. ಇವುಗಳ ಪೈಕಿ ಸರಿಯಾದ ತತ್ವ ಮತ್ತು ಸರಿಯಾದ ಕರ್ಮ ಮಾರ್ಗವನ್ನು ತಿಳಿದಿರಬೇಕಾದುದು ಮಾನವನ ಅವಶ್ಯಕತೆಗಳಲ್ಲಿ 
ಅತಿ ಮಹತ್ವವುಳ್ಳನ್ದು. ಇಥೊಂದು ಮೂಲ ಹಾಗೂ ಮುಖ್ಯ ಅವಶ್ಯಕತೆ. ಏಕೆಂದರೆ ಈ ಅವಶ್ಯಕತೆಯು ಪೂರೈಸದಿದ್ದರೆ ಮಾನವನ 
ಇಡೀ ಜೀವನವೇ ವೃರ್ಥಬಾಯಿತೆಂದರ್ಥ. ಈಗ ಸ್ವಲ್ಪ ಯೋಚಿಸಿ ನೋಡಿ. ನಿಮ್ಮ ಭೌತಿಕ ಜೀವನಕ್ಕಾಗಿ ಇಷ್ಟು ಸೂಕ್ಷ್ಮವಾದ 
ಹಾಗೂ ಇಷ್ಟು ಬೃಹತ್‌ ಪ್ರಮಾಣದಲ್ಲಿ ವ್ಯವಸ್ಥೆ ಮಾಡಿದ ದೇವನು, ನಿಮ್ಮ ಮಾನವ ಜೀವನದ ನೈಜ ಹಾಗೂ ಅತಿ ಮಹತ್ವದ 
ಈ ಅವಶ್ಯಕತೆಯನ್ನು ಪೂರೈಸಿಕೊಡುವ ವ್ಯವಸ್ಥೆ ಮಾಡದಿರಬಹುದೇ? 

ಪ್ರವಾದಿತ್ತದ ಮೂಲಕ ಮಾಡಲಾಗಿರುವ ವ್ಯವಸ್ಥೆ ಇದೇ ತಾನೇ? ನೀವು ಪ್ರವಾದಿತ್ವವನ್ನು ನಂಬದಿದ್ದರೆ ನಿಮ್ಮ ದೃಷ್ಟಿಯಲ್ಲಿ 
ಅಲ್ಲಾಹನು ಮಾನವನ ಸನ್ಮಾರ್ಗದರ್ಶನಕ್ಕಾಗಿ ಮಾಡಿರುವ ಬೇರೆ ವ್ಯವಸ್ಥೆಯಾದರೂ ಯಾವುದೆಂದು ಹೇಳಿರಿ. ಇದಕ್ಕೆ ಉತ್ತರವಾಗಿ 
ನೀವು, ಅಲ್ಲಾಹನು ನಮಗೆ ಸನ್ಮಾರ್ಗವನ್ನು ಹುಡುಕಲಿಕ್ಕಾಗಿ ಬುದ್ಧಿಶಕ್ತಿಯನ್ನೂ ವಿವೇಚನಾಶಕ್ತಿಯನ್ನೂ ಕೊಟ್ಟಿರುತ್ತಾನೆಂದು 
ಹೇಳಲಾರಿರಿ. ಏಕೆಂದರೆ ಮಾನವ ಬುದ್ಧಿ. ಮತ್ತು ವಿಚಾರ ಶಕ್ತಿಯು ಈಗಾಗಲೇ ಅನೇಕ ವಿಭಿನ್ನ ಮಾರ್ಗಗಳನ್ನು ಶೋಧಿಸಿಕೊಂಡಿದೆ. 


ಕುಂಡ -14 


16. ಅನ್ನಹ್ನ್‌ 841 


سر 
241 اہ و ہو وو ೨3೨ ಹ‏ 


AN ದ‏ و ایکون 


۱ 2 ۴020 
7 


WISE 


Pad 


PABA ESTO STN 


(10-11) ಅವನೇ ನಿಮಗಾಗಿ ಆಕಾಶದಿಂದ ನೀರನ್ನು ಸುರಿಸಿದನು. ಅದನ್ನು ನೀವು ಸ್ವತಃ ಕುಡಿಯುತ್ತೀರಿ 
ಮತ್ತು ಅದರಿಂದ ನಿಮ್ಮ ಪ್ರಾಣಿಗಳಿಗೆ ಮೇವೂ ದೊರೆಯುತ್ತದೆ. ಅವನು ಈ ನೀರಿನ ಮೂಲಕ ಬೆಳೆ 
ಬೆಳೆಸುತ್ತಾನೆ. ರುತೂನ್‌(ಜೀತ رو‎ ಖರ್ಜೂರ, ےوہ‎ ಮತ್ತು ಇತರ ನಾನಾ ವಿಧದ ಫಲಗಳನ್ನು 
ಉತ್ಪಾದಿಸುತ್ತಾನೆ. ವಿವೇಚಿಸುವವರಿಗೆ ನಿಶ್ಚಯವಾಗಿಯೂ ಇದರಲ್ಲಿ ಒಂದು ದೊಡ್ಡೆ ನಿದರ್ಶನವಿದೆ. 
(12-13) ಅವನು ನಿಮಗಾಗಿ ಇರುಳು ಹಗಲುಗಳನ್ನೂ ಸೂರ್ಯ ಚಂದ್ರರನ್ನೂ ನಿಯಂತ್ರಿಸಿರುತ್ತಾನೆ. 
ಎಲ್ಲಾ ನಕ್ಷತ್ರಗಳೂ ಅವನ ಅಪ್ಪಣೆಯಿಂದ ನಿಯಂತ್ರಿತವಾಗಿವೆ. ಬುದ್ದಿಜೀವಿಗಳಿಗೆ ಇದರಲ್ಲಿ ಅನೇಕ 
ನಿದರ್ಶನಗಳಿವೆ. ಅವನು ನಿಮಗಾಗಿ ಭೂಮಿಯಲ್ಲಿ ಸೃಷ್ಟಿಸಿರುವ ವಿವಿಧ ಬಣ್ಣಗಳ ವಸ್ತುಗಳಲ್ಲಿಯೂ 
ಗ್ರಹಿಸುವವರಿಗೆ ಖಂಡಿತವಾಗಿಯೂ ನಿದರ್ಶನವಿದೆ. 


ಸನ್ಮಾರ್ಗವನ್ನು ಶೋಧಿಸುವುದರಲ್ಲಿ ಅವು ವಿಫಲವಾಗಿವೆಯೆಂಬುದಕ್ಕೆ ಇದು ಸ್ಪಷ್ಟವಾದ ಆಧಾರ. ಅಲ್ಲಾಹನು ನಮಗೆ ಸನ್ಮಾರ್ಗದರ್ಶನ 
ಮಾಡುವ ವ್ಯವಸ್ಥೆಯನ್ನೇ ಮಾಡಿಲ್ಲವೆಂದೂ ನೀವು ಹೇಳಲಾರಿರಿ. ಏಕೆಂದರೆ ಅಲ್ಲಾಹನು ನೀವೊಂದು ಪ್ರಾಣಿ ಎಂಬ ನೆಲೆಯಲ್ಲಿ 
ನಿಮ್ಮ 37ل تک‎ ಮತ್ತು ಪೋಷಣೆಗಳಿಗೆ ಬೇಕಾದ ಪೂರ್ಣ ವ್ಯವಸ್ಥೆ ಮಾಡಿ ಮಾನವರೆಂಬ ನೆಲೆಯಲ್ಲಿ ಗೊತ್ತುಗುರಿಯಿಲ್ಲದೆ 
ಅಂಧಕಾರಗಳಲ್ಲೇ ಅಲೆದಾಡಲು ಮತ್ತು ಎಡವುತ್ತಿರಲು ಬಿಟ್ಟಿರುವನೆಂಬ ಗುಮಾನಿ ಅವನ ಮೇಲಿರಿಸುವುದಕ್ಕಿಂತ ಕೆಟ್ಟದು 
ಇನ್ನೊಂದಿಲ್ಲ. 

10. ಅಲ್ಲಾಹನು (ಮಾನವನಿಗೆ ಸನ್ಮಾರ್ಗದರ್ಶನ ಮಾಡಲಿಕ್ಕಾಗಿ ತನ್ನ ಮೇಲೆ ತಾನೇ ಹೇರಿಕೊಂಡಿರುವು ತನ್ನ ಈ 
ಹೊಣೆಯನ್ನು, ಕರ್ಮ ಸ್ವಾತಂತ್ರ್ಯವನ್ನು ಹೊಂದಿರದ ಇತರ ಸೃಷ್ಟಿಗಳ ಹಾಗೆಯೇ ಮಾನವರನ್ನೂ ಜನ್ಮತಃ ಸನ್ಮಾರ್ಗಗಾಮಿಗಳನ್ನಾಗಿ 
ಮಾಡುವ ಮೂಲಕವೂ ಈಡೇರಿಸಬಹುದಿತ್ತು. ಆದರೆ ಇದು ಅವನ ಇಚ್ಛೆಯಾಗಿರಲಿಲ್ಲ. ಅವನ ಇಚ್ಛೆಯು ತನ್ನ ಮೆಚ್ಚುಗೆ ಮತ್ತು 
ಆಯ್ಕೆಯಿಂದ ಸರಿಯಾದ ಮತ್ತು ತಪ್ಪಾದ ಎಲ್ಲಾ ಮಾರ್ಗಗಳಲ್ಲೂ ಸಾಗುವ ಸ್ವಾತಂತ್ರ್ಯವನ್ನು ಪಡೆದಂತಹ ಮತ್ತು ಅಧಿಕಾರ 
ಹೊಂದಿದ ಸೃಷ್ಟಿಯನ್ನೂ ಸೃಷ್ಟಿಸುವುದೇ ಆಗಿತ್ತು. ಈ ಸ್ವಾತಂತ್ರ್ಯದ ಪ್ರಯೋಗಕ್ಕಾಗಿ ಅದಕ್ಕೆ ಜ್ಞಾನ ಮೂಲಗಳನ್ನು ನೀಡಲಾಯಿತು. 
ಬುದ್ದಿಶಕ್ತಿ ಹಾಗೂ ವಿವೇಚನಾ ಸಾಮರ್ಥ್ಯಗಳನ್ನು ಕೊಡಲಾಯಿತು. ಇಚ್ಛೆ ಮತ್ತು ಇರಾದೆಗಳ ಶಕ್ತಿ ನೀಡಲಾಯಿತು. ತನ್ನೊಳಗಿನ 
ಮತ್ತು ಹೊರಗಿನ ಅನೇಕ ವಸ್ತುಗಳ ಮೇಲೆ ಅನುಭೋಗಾಧಿಕಾರಗಳನ್ನೀಯಲಾಯಿತು. ಅಂತರಂಗ ಮತ್ತು ಬಹಿರಂಗಗಳಲ್ಲಿ ಸನ್ಮಾರ್ಗ 
ಮತ್ತು ಪಥಭ್ರಷ್ಟತೆಗಳಿಗೆ ಪ್ರೇರಕವಾಗುವ ಮಾಧ್ಯಮಗಳನ್ನೂ ಇರಿಸಿ ಬಿಡಲಾಯಿತು. ಈ ಸೃಷ್ಟಿಯು ಆಜನ್ಮ ಸನ್ಮಾರ್ಗಗಾಮಿಯಾಗಿ 
ಸೃಷ್ಟಿಸಲ್ಪಡುತ್ತಿದ್ದರೆ ಇದೆಲ್ಲ ಅರ್ಥಹೀನವಾಗಿ ಬಿಡುತ್ತಿತ್ತು. ಸ್ವಾತಂತ್ರ್ಯದ ಸದುಪಯೋಗ ಫಲದಿಂದಾಗಿಯೇ ಸಿಗುವಂತಹ ಅತ್ಕುನ್ನತ 
ಮಟ್ಟಕ್ಕೆ ಮಾನವನು ತಲುಪುವುದೇ ಅಸಾಧ್ಯವಾಗುತ್ತಿತ್ತು. ಆದುದರಿಂದ ಅಲ್ಲಾಹನು ಮಾನವನ ಮಾರ್ಗದರ್ಶನಕ್ಕಾಗಿ ಒತ್ತಾಯದ 
ಮಾರ್ಗವನ್ನು ಬಿಟ್ಟು ಪ್ರವಾದಿತ್ವದ ಮಾರ್ಗವನ್ನು ಆಯ್ದನು. ಇದರಿಂದ ಮಾನವನ ಸ್ವಾತಂತ್ರ್ಯವು ಉಳಿಯುವುದು ಮತ್ತು ಅವನ 
ಪರೀಕ್ಷೆಯ ಉದ್ದೇಶವು ನೆರವೇರುವುದು. ಅತ್ಯಂತ ಯೋಗ್ಯವಾದ ರೀತಿಯಲ್ಲಿ ಅವನ ಮುಂದೆ ಸನ್ಮಾರ್ಗವನ್ನೂ ಇರಿಸಿಬಿಡಲಾಯಿತು. 


ಕಾಂಡ-14 


842 ಕುರ್‌ಆನ್‌ ವ್ಯಾಖ್ಯಾನ 


5 
24 / 


ಕನ [5 ಸ‏ ,| ر مق مود اتے ہ6 A‏ ا ور 
مه ಪಿ ದ ಫಹ‏ جلية نلہپسو 3 lp SS‏ 43 


ks 


7 و 


247 cn dh PT ےکس تاس‎ 2% >» RE 
Mey OG NIG HBOS NS a لمعو ان‎ 3 
- کے 6سد کے دی ئن می او سے ےج نید ود حم‎ £512 , ೨೫ 
೦ py 5 3 OE ALS Bis 


2 


INES) 3 OSES Sd EK ئن‎ 

(14) ನಿಮಗಾಗಿ ಸಮುದ್ರಗಳನ್ನು ನಿಯಂತ್ರಿಸಿ ನೀವು ಅದರಿಂದ ತಾಜಾ ಮಾಂಸ ಪಡೆದು ತಿನ್ನುವಂತೆಯೂ 
ಅದರಿಂದ ನೀವು ಧರಿಸುವ ಅಲಂಕಾರ ಸಾಧನಗಳನ್ನು ಹೊರ ತೆಗೆಯುವಂತೆಯೂ ಮಾಡಿದವನು ಅವನೇ. 
ನಾವೆಯು ಸಮುದ್ರದ ಹೃದಯವನ್ನು ಸೀಳುತ್ತ ಸಾಗುತ್ತಿರುವುದನ್ನು ನೀವು ನೋಡುತ್ತೀರಿ. ಇವೆಲ್ಲ ನೀವು ನಿಮ್ಮ 
ಪ್ರಭುವಿನ ಅನುಗ್ರಹವನ್ನು ಅರಸಲಿಕ್ಕೂ'' ಅವನಿಗೆ ಕೃತಜ್ಞರಾಗಲಿಕ್ಕೂ ಆಗಿರುತ್ತದೆ. 

(15-16) ಭೂಮಿಯು ನಿಮ್ಮನ್ನೆತ್ತಿಕೊಂಡು ಅಲುಗಾಡದಂತೆ ಅವನು ಭೂಮಿಯಲ್ಲಿ ಪರ್ವತಗಳನ್ನು 
ನಾಟಿರುತ್ತಾನೆ.” ನೀವು ದಾರಿಗಾಣಲಿಕ್ಕಾಗಿ ಅವನು ನದಿಗಳನ್ನು ಹರಿಸಿದನು ಮತ್ತು ಸ್ವಾಭಾವಿಕ ಮಾರ್ಗಗಳನ್ನು 
ಮಾಡಿದನು. ಅವನು ಭೂಮಿಯಲ್ಲಿ ಮಾರ್ಗಗಳನ್ನು ತೋರಿಸುವ ಕುರುಹುಗಳನ್ನಿರಿಸಿದನು'" ಮತ್ತು ಜನರು 
ನಕ್ಷತ್ರಗಳಿಂದಲೂ ದಾರಿಗಾಣುತ್ತಾರೆ.' 


11. ಅರ್ಥಾತ್‌- ಹಲಾಲ್‌(ಧರ್ಮಸಮ್ಮತ) ರೀತಿಯಿಂದ ನಿಮ್ಮ ಜೀವನಾಧಾರಗಳನ್ನು ಸಂಪಾದಿಸಲು ಪ್ರಯತ್ನಿಸಲಿಕ್ಕಾಗಿ. 
12. ಭೂಮಟ್ಟದ ಮೇಲೆ ಪರ್ವತಗಳ ಉಬ್ಬುಗಳಿಂದ ಭೂಮಿಯ ಭ್ರಮಣ ಮತ್ತು ಅದರ ವೇಗದಲ್ಲಿ ನಿಯಂತ್ರಣ 
ಉಂಟಾಗುತ್ತದೆಂದೂ ಇದರಿಂದ ತಿಳಿದು ಬರುತ್ತದೆ. ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಪರ್ವತಗಳ ಈ ಪ್ರಯೋಜನವನ್ನು 
ವ್ಯಕ್ತಗೊಳಿಸಲಾಗಿದೆ. ಇದರಿಂದ ಇತರ ಪ್ರಯೋಜನಗಳೆಲ್ಲವೂ ಗೌಣವೆಂದೂ ಭೂಮಿಯ ಚಲನೆಯನ್ನು ಉದ್ದಿಗ್ನತೆಯಿಂದ ರಕ್ಷಿಸಿ 
ಅದನ್ನು ಮಿತಿಯಲ್ಲಿರಿಸುವುದೇ (168ಟ!a) ಮುಖ್ಯವೆಂದು ನಾವು ತಿಳಿಯುತ್ತೇವೆ. 

13. ಅರ್ಥಾತ್‌- ನದಿ ನಾಲೆಗಳೊಂದಿಗೆ ನಿರ್ಮಾಣಗೊಳ್ಳುತ್ತಾ ಹೋಗುವ ಮಾರ್ಗಗಳು. ಈ ಸ್ವಾಭಾವಿಕ ಮಾರ್ಗಗಳೆ ಮಹತ್ವವು 
ಮುಖ್ಯವಾಗಿ ಪರ್ವತ ಪ್ರದೇಶಗಳಲ್ಲಿ ಅನುಭವಕ್ಕೆ ಬರುತ್ತದೆ. ಬಯಲು ಪ್ರದೇಶಗಳಲ್ಲೂ ಅವುಗಳ ಮಹತ್ವ ಕಡಿಮೆಯೇನೂ ಅಲ್ಲ. 

14. ಅರ್ಥಾತ್‌- ಅಲ್ಲಾಹನು ಇಡೀ ಭೂಮಿಯನ್ನು ಏಕರೂಪದಲ್ಲಿ ಮಾಡಿಲ್ಲ. ಅವನು ಪ್ರತಿಯೊಂದು ಭೂಭಾಗದಲ್ಲೂ 
ವೈಶಿಷ್ಟ್ಯಪೂರ್ಣ ಹೆಗ್ಗುರುತು(॥ndೆ mrks)ಗಳನ್ನು ಇರಿಸಿದ್ದಾನೆ. ಇದರಿಂದ ಸಿಗುವ ಇತರ ಅನೇಕ ಪ್ರಯೋಜನಗಳ ಪೈಕಿ ಮನುಷ್ಕನು 
ತನ್ನ ಮಾರ್ಗವನ್ನೂ ತಾನು ಮುಟ್ಟಬೇಕಾದ ಗುರಿಯನ್ನೂ ಪ್ರತ್ಯೇಕವಾಗಿ ಗುರುತಿಸಿಕೊಳ್ಳುವುದೂ ಒಂದು. ಇಂತಹ ವಿಶಿಷ್ಟ 
ಗುರುತುಗಳೇನೂ ಇಲ್ಲದಂತಹ ಮರುಭೂಮಿ ಪ್ರದೇಶದಲ್ಲಿ ಸಂಚರಿಸುವ ಸಂದರ್ಭ ಸಿಕ್ಕಿದವನಿಗೆ ಇವುಗಳ ಮಹತ್ವ ತಿಳಿಯುತ್ತದೆ. 
ಅಲ್ಲಿ دہ‎ ತಪ್ಪ ಅಲೆದಾಡುತ್ತಿರುವ ಪ್ರಸಂಗಗಳೂ ಬರುತ್ತವೆ. ಇದಕ್ಕಿಂತಲೂ ಹೆಚ್ಚಾಗಿ ಸಮುದ್ರ ಯಾನದಲ್ಲಿ ಈ ಮಹಾ 
ಕೊಡುಗೆಯ ಮಹತ್ವದ ಅರಿವಾಗುತ್ತದೆ. ಏಕೆಂದರೆ ಅಲ್ಲಿ ದಾರಿ ತೋರಿಸುವ ಯಾವ ಸಂಕೇತವೂ ಇಲ್ಲ. ಆದರೆ ಮರುಭೂಮಿಗಳಲ್ಲೂ 
ಸಾಗರಗಳಲ್ಲೂ ಅಲ್ಲಾಹನು ಮನುಷ್ಯನ ಮಾರ್ಗದರ್ಶನಕ್ಕಾಗಿ ಒಂದು ಸ್ವಾಭಾವಿಕ ವ್ಯವಸ್ಥೆ ಮಾಡಿರುತ್ತಾನೆ. ಅವು ನಕ್ಟತ್ರಗಳಾಗಿದ್ದು 
ಮಾನವನು ಅತೀ ಪುರಾತನ ಕಾಲದಿಂದ ಇಂದಿನ ವರೆಗೂ ಅವುಗಳ ಸಹಾಯದಿಂದ ದಾರಿ ತಿಳಿದುಕೊಳ್ಳುತ್ತಾನೆ. 

ಇಲ್ಲಿ ತೌಹೀದ್‌(ಏಕದೇವತ್ವ), ರಹಮತ್‌(ಕೃಪೆ) ಮತ್ತು ರುಬೂಬಿಯತ್‌(ಪಾಲಕತ್ವ)ಗಳ ಆಧಾರ ಪ್ರಮಾಣಗಳ ಮಧ್ಯೆ ಪುನಃ 
ಪ್ರವಾದಿತ್ವದ ಆಧಾರ ಪ್ರಮಾಣದ ಕಡೆಗೂ ಲಘುವಾಗಿ ಸೂಚಿಸಲಾಗಿದೆ. ನಿಮ್ಮ ಭೌತಿಕ ಜೀವನದಲ್ಲಿ ನಿಮ್ಮ ಮಾರ್ಗದರ್ಶನಕ್ಕಾಗಿ 
ಇಷ್ಟೆಲ್ಲಾ ವ್ಯವಸ್ಥೆ ಮಾಡಿರುವ ದೇವನು ನಿಮ್ಮ ನೈತಿಕ ಜೀವನದ ಬಗ್ಗೆ ಇಷ್ಟು ಅನಾದರ ತೋರುವನೇ? ಇಲ್ಲಿ ನಿಮ್ಮ 
ಮಾರ್ಗದರ್ಶನಕ್ಕಾಗಿ ಯಾವ ವ್ಯವಸ್ಥೆಯನ್ನೂ ಮಾಡದಿರುವನೇ? ಎಂಬ ಪ್ರಶ್ನೆಯು ಇದನ್ನು ಓದುವಾಗ ತಾನಾಗಿಯೇ ಉಂಟಾಗುತ್ತವೆ. 
ಭೌತಿಕ ಜೀವನದಲ್ಲಿ ದಾರಿ ತಪ್ಪುವುದರಿಂದಾಗುವ ನಷ್ಟವು ನೈತಿಕ ಜೀವನದಲ್ಲಿ ದಾರಿ ತಪ್ಪುವುದರಿಂದುಂಟಾಗುವ ನಷ್ಟಕ್ಕಿಂತ ಎಷ್ಟೋ 


ಕಾಂಡ-14 


ತಿ 4 کا ود کے‎ 6೨> ےکن‎ 
ಪ5 تدم‎ ಫಿಶೆಢ و‎ 6S ಬ 


(17-19) ಹೀಗಿರುವಾಗ ಸೃಷ್ಟಿಸುವಾತ ಮತ್ತು ಏನನ್ನೂ ಸೃಪ್ಪಿಸದವರೂ ಸಮಾನರೇ?! ನೀವೇನು 
ವಿವೇಚಿಸುವುದಿಲ್ಲವೇ? ನೀವು ಅಲ್ಲಾಹನ ಅನುಗ್ರಹಗಳನ್ನು ಎಣಿಕೆ ಮಾಡಲಿಚ್ಛಿಸಿದರೂ ಎಣಿಕೆ ಮಾಡಲಾರಿರಿ. 
ವಾಸ್ತವದಲ್ಲಿ ಅವನು ಮಹಾ ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ.” ವಸ್ತುತಃ ನೀವು 


ಬಹಿರಂಗಗೊಳಿಸುವುದನ್ನೂ ಮುಚ್ಚಿಡುವುದನ್ನೂ ಅಲ್ಲಾಹನು ಬಲ್ಲವನಾಗಿರುತ್ತಾನೆ.' 


ಕಡಿಮೆ. ದಯಾಮಯನಾದ ನಮ್ಮ ಪಾಲಕ ಪ್ರಭುವಿಗೆ ನಮ್ಮ ವಿಷಯದಲ್ಲಿ ಎಷ್ಟರ ಮಟ್ಟಿಗೆ ಕಾಳಜಿ ಇದೆಯೆಂದರೆ ಅವನು 
ನಮಗಾಗಿ ಪರ್ವತಗಳಲ್ಲಿ ಮಾರ್ಗ ಮಾಡುತ್ತಾನೆ, ಬಯಲು ಪ್ರದೇಶಗಳಲ್ಲಿ ದಾರಿ ಸಂಕೇತಗಳನ್ನು ನಿಲ್ಲಿಸುತ್ತಾನೆ. ಮರುಭೂಮಿಗಳಲ್ಲೂ 
ಸಾಗರಗಳೆಲ್ಲೂ ದಾರಿ ತಪ್ಪದಂತೆ ಆಕಾಶದಲ್ಲಿ ದೀಪಗಳನ್ನು ಬೆಳಗಿಸಿಡುತ್ತಾನೆ. ಅಂತಹವನು ನಮ್ಮ ನೈತಿಕ ಯಶಸ್ಸಿಗಾಗಿ 
ಮಾರ್ಗದರ್ಶನದ ವ್ಯವಸ್ಥೆ ಮಾಡಿರಲಿಕ್ಕಿಲ್ಲ; ಈ ದಾರಿಯನ್ನು ತೋರಿಸಲಿಕ್ಕಾಗಿ ಯಾವ ಸಂಕೇತಗಳನ್ನೂ ನಿಲ್ಲಿಸಿರಲಿಕ್ಕಿಲ್ಲ; ಅದನ್ನು 
ಸ್ಪಷ್ಟವಾಗಿ ತೋರಿಸಿಕೊಡುವಂತಹ ಪ್ರಕಾಶಮಯ ದೀಪವನ್ನು ಬೆಳೆಗಿಸಿರಲಿಕ್ಕಿಲ್ಲವೆಂದು; ಸಂಶಯ ಪಡುವುದಾದರೂ ಹೇಗೆ? 

15. ಇಷ್ಟರವರೆಗೆ ನಿರಂತರವಾಗಿ ವಿವರಿಸಲಾಗಿರುವ ವಿಶ್ವ ಮತ್ತು ಆತ್ಮಗಳ ಅನೇಕ ದೃಷ್ಟಾಂತಗಳ ಮೂಲಕ 
ತಿಳಿಸಬಯಸಿರುವುದೇನೆಂದರೆ ಮಾನವನು ತನ್ನ ಅಸ್ತಿತ್ವದಿಂದ ಹಿಡಿದು ಭೂಮಿ-ಆಕಾಶಗಳ ಮೂಲೆ ಮೂಲೆಗಳಲ್ಲೂ ಎಲ್ಲಿ 
ನೋಡಿದರೂ ಪ್ರತಿಯೊಂದು ವಸ್ತುವು ಪ್ರವಾದಿಯ ಮಾತನ್ನು ಸಮರ್ಥಿಸುತ್ತಿರುವುದನ್ನು ಕಾಣಬಹುದು. ಬಹುದೇವತ್ವದ, 
ಅದರೊಂದಿಗೇ ನಾಸ್ತಿಕತೆಯ ಸಮರ್ಥನೆಗೆ ಎಲ್ಲೂ ہچھ‎ ಸಿಗುವುದಿಲ್ಲ. ಇವೆಲ್ಲಾ ವಸ್ತುಗಳು, ಕೇವಲ ಒಬ್ಬನೇ ಈ ಸೃಷ್ಟಿಯ 
ಯೋಜನೆಯ ಬಗ್ಗೆ ಯೋಚಿಸಿರುವನು. ತನ್ನ ಯೋಜನೆಗಳಿಗನುಸಾರ ಅದರ ವಿನ್ಮಾಸ ರಚಿಸಿ ಆ ವಿನ್ಯಾಸದಂತೆ ಅವನೇ ಅವುಗಳನ್ನು 
ಸೃಷ್ಟಿಸಿದನೆಂದೂ ತನ್ನ ಸಮಗ್ರ ವಿನ್ಯಾಸ ಹಾಗೂ ಅದರ ವ್ಯವಸ್ಥೆಯಲ್ಲಿ ಸ್ವಲ್ಪವೂ ವ್ಯತ್ಕಾಸವಾಗದಂತೆ ಚಿರನೂತನ ವಸ್ತುಗಳನ್ನು 
ಪ್ರತಿಕ್ಷಣಕ್ಕೂ ಅವನೇ ತಯಾರಿಸಿ ಹೊರ ತರುತ್ತಿರುವನು ಮತ್ತು ಭೂಮಿಯಿಂದ ಹಿಡಿದು ಉನ್ನತ ಆಕಾಪಗಳವರೆಗಿನ ಈ ಬೃಹತ್‌ 
ಕುರ್ಯಾಗಾರವನ್ನು ಅವನೇ ನಡೆಸುತ್ತಿರುವನೆಂದೂ ಸಾಕ್ಸ ಹೇಳುತ್ತಿವೆ. ಇವೆಲ್ಲಾ ಆಕಸ್ಮಿಕ ಘಟನೆ ಅಥವಾ ಈ ಅಪ್ರತಿಮ 
ಮಟ್ಟದಲ್ಲಿ ಶಿಸ್ತುಬದ್ಧ, ಪರಸ್ಪರ ಸಂಯೋಜಿತ ಮತ್ತು ಸಂತುಲಿತವಾಗಿರುವಂತಹ ವಿಶ್ವದ ವಿವಿಧ ಕಾರ್ಯಗಳು ಅಥವಾ ವಿವಿಧ 
ವಿಭಾಗಗಳು ಬೇರೆ ಬೇರೆ ದೇವರುಗಳ ಸೃಷ್ಟಿ ಹಾಗೂ ವಿಭಿನ್ನ ದೇವರುಗಳ ಆಡಳಿತದಲ್ಲಿರುವವುಗಳೆಂದು ಒಬ್ಬ ಮಹಾ ಮೂರ್ಬ 
ಅಥವಾ ಹಟಮಾರಿಯ ಹೊರತು ಬೇರಾರು ತಾನೆ ಹೇಳಬಹುದು? 

16. (ವಾಸ್ತವದಲ್ಲಿ ಮಕ್ಕಾದ ಸತ್ಮನಿಷೇಧಿಗಳೂ ಜಗತ್ತಿನ ಇತರ ಬಹುದೇವ ವಿಶ್ವಾಸಿಗಳೂ ನಂಬುತ್ತಿದ್ದ ರೀತಿಯಲ್ಲೇ) 
ಸೃಷ್ಟಿಕರ್ತನು ಅಲ್ಲಾಹನೇ ಆಗಿದ್ದು ಈ ವಿಶ್ವದಲ್ಲಿ ನೀವು ನೇಮಿಸಿಕೊಂಡಿರುವ ಸಹಭಾಗಿಗಳು ಸೃ ಸ ಪ್ವಿಸಿದ್ದೇನೂ ಇಲ್ಲವೆಂದೂ ನೀವು 
ಒಪ್ಪಿಕೊಳ್ಳುತ್ತೀರೆಂದಾದರೆ ಸೃಷ್ಟಿಕರ್ತನು ಸೃಷ್ಟಿಸಿದ ಸೃಷ್ಟಿಯಲ್ಲಿ ಸೃಷ್ಟಿಕರ್ತರಲ್ಲದವುಗಳು ಸ್ವತಃ ಸೃಷ್ಟಿಕರ್ತನಿಗೆ ಸಮಾನವಾಗುವುದು 
ಹೇಗೆ? ತಾನು ಸೃಷ್ಟಿಸಿದ ವಿಶ್ವದಲ್ಲಿ ಸೃಷ್ಟಿಕರ್ತನಿಗಿರುವ ಅಧಿಕಾರಗಳೇ ಸೃಷ್ಟಿಕರ್ತರಲ್ಲದವರಿಗೆ ಇರುವುದೂ ಸೃಷ್ಟಿಕರ್ತನಿಗೆ ತನ್ನ 
ಸೃಷ್ಟಿಗಳ ಮೇಲಿರುವ ಹಕ್ಕುಗಳೇ ಸೃಷ್ಟಿಕರ್ತರಲ್ಲದವರಿಗೆ ಇರುವುದೂ ಹೇಗೆ ಸಾಧ್ಯ? ಸೃಷ್ಟಿಕರ್ತನ ಮತ್ತು ಸೃಷ್ಟಿಕರ್ತರಲ್ಲದವರ 
ಗುಣವಿಶೇಷಗಳೂ ಏಕಪ್ರಕಾರವಾಗಿ ಅಥವಾ ಅವರು ಒಂದೇ ವರ್ಗದ ವ್ಯಕ್ತಿಗಳಾಗಿರುವರು ಮತ್ತು ಅವರ ನಡುವೆ ತಂದೆ ಹಾಗೂ 1 
ಮಕ್ಕಳ ಸಂಬಂಧವೂ ಇರುವುದೆಂದು ನಂಬುವುದಾದರೂ ಹೇಗೆ? | 

17. ಇಲ್ಲಿ ಮೊದಲನೆಯ ಮತ್ತು ಎರಡನೆಯ ವಾಕ್ಕಗಳ ನಡುವೆ ಒಂದು ದೀರ್ಫು ಕಥೆಯನ್ನೇ ಹೇಳದೆ ಬಿಡಲಾಗಿದೆ. 
ಏಕೆಂದರೆ ಅದು ವಿವರಣೆಗೆ ಅಗತ್ಸವಿಲ್ಲದಷ್ಟು ಸ್ಪಷ್ಟವಾಗಿದೆ.' ಅಲ್ಲಾಹನ ಅನಂತ ಉಪಕಾರಗಳನ್ನು ಪ್ರಸ್ತಾಪಿಸಿದ ಕೂಡಲೇ ಅವನು 

ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ ಎಂಬ ಲಘವಾದ ಸೂಚನೆ ಕೊಟ್ಟರೆ ಸಾಕಾಗುತ್ತದೆ. ಯಾವ ಮಾನವನ ರೋಮ 
ರೋಮವೂ ಅಲ್ಲಾಹನ ಉಪಕಾರದ ಣದಲ್ಲಿ ಬಿಗಿಯಲ್ಪಟ್ಟಿರುವುದೋ ಅವನು ತನ್ನ ದಾತಾರನ ಅನುಗ್ರಹಗಳಿಗೆ ಅದೆಂತಹ 
ಕೃತಪ್ಲುತೆ, ವಿಶ್ವಾಸಘಾತಕನ ಮತ್ತು ಉದ್ದಟಿತನದೊಂದಿಗೆ ಉತ್ತರಿಸುತ್ತಿದ್ದಾನೆ! ಅವನು ಹೀಗೆ ವರ್ತಿಸುತ್ತಿದ್ದರೂ ಅಂತಹ ಕೃತಫ್ಲು 


ಕಾಂಡ-14 


8೨5 


£9 


pa 2 . ke ೨೪ ۶ 
OLESEN GS 2 60 


ಇ 


(20-21) ಇವರು ಅಲ್ಲಾಹನನ್ನು ಬಿಟ್ಟು ಇತರ ಯಾರನ್ನು ಕೂಗಿ ಪ್ರಾರ್ಥಿಸುತ್ತಿರುವರೋ ಅವರು 
ಯಾವುದೇ ವಸ್ತುವಿನ ಸೃಷ್ಟಿಕರ್ತರಲ್ಲ. ನಿಜವಾಗಿ ಅವರು ಸ್ವತಃ ಸೃಷ್ಟಿಗಳು. ಅವರು ನಿರ್ಜೀವಿಗಳು, 
ಸಜೀವಿಗಳಲ್ಲ. ಅವರನ್ನು ಯಾವಾಗ (ಪುನಃ ಜೀವಂತಗೊಳಿಸಿ) ಎಬ್ಬಿಸಲಾಗುವುದೆಂದು ಅವರಿಗೆ ತಿಳಿದಿರುವುದಿಲ್ಲ. 


ವ್ಯಕ್ತಿಗೆ ಅನೇಕ ವರ್ಷಗಳವರೆಗೂ, ಅಂತಹ ಒಂದು ವಿದ್ರೋಹಿ ಜನಾಂಗಕ್ಕೆ ಅನೇಕ ಶತಮಾನಗಳವರೆಗೂ ತನ್ನ ಅನುಗ್ರಹಗಳನ್ನು 
ನೀಡುತ್ತಲೇ ಇರುವ ದಾತಾರನು ಎಂತಹ ಕರುಣಾಳು ಮತ್ತು ಸಹನಶೀಲನು ಎಂಬುದೂ ಇದರಿಂದ ತಿಳಿಯುತ್ತದೆ. ಜಗತ್ತಿನಲ್ಲಿ 
ಬಹಿರಂಗವಾಗಿ ಸೃಷ್ಟಿಕರ್ತನ ಅಸ್ತಿತ್ವವನ್ನೇ ನಿರಾಕರಿಸುವವರೂ ಇದ್ದಾರೆ, ಅವರೂ ಅವನ ಅನುಗ್ರಹಗಳನ್ನು ಧಾರಾಳವಾಗಿ 
ಪಡೆಯುತ್ತಿದ್ದಾರೆ. ಸೃಷ್ಟಿಕರ್ತನ ವ್ಯಕ್ತಿತ್ವ, ಗುಣವಿಶೇಷ, ಅಧಿಕಾರ, ಹಕ್ಕುಗಳು ಇವೆಲ್ಲವುಗಳಲ್ಲಿಯೂ ಸೃಷ್ಟಿಕರ್ತರಲ್ಲದವರನ್ನು 
ಭಾಗೀದಾರರನ್ನಾಗಿ ನಿಲ್ಲಿಸುತ್ತಿದ್ದು, ದಾತಾರನ ಅನುಗ್ರಹಗಳಿಗೆ ಕೃತಜ್ಞತೆಯನ್ನು ದಾತಾರರಲ್ಲದವರಿಗೆ ಸಲ್ಲಿಸುತ್ತಿದ್ದರೂ ದಾತಾರನ 
ಕೊಡುಗೆಯು ಅವರಿಗೆ ನೀಡುವುದನ್ನು ನಿಲ್ಲಿಸುವುದಿಲ್ಲ; ಸೃಷ್ಟಿಕರ್ತನನ್ನು ಸೃಷ್ಟಿಕರ್ತ ಮತ್ತು ದಾತಾರನೆಂದೂ ನಂಬಿಯೂ ಅವನ 
ವಿರುದ್ಧ ಉದ್ದಟತನ ತೋರುವವರೂ ಅವನ ಆಜ್ಞೋಲ್ಲಂಘನೆ ಮಾಡುವವರೂ ಇದ್ದಾರೆ. ಆದರೂ ಅಂತಹವರಿಗೂ ಬಹು 
ದೀರ್ಫುಕಾಲದ ವರೆಗೆ ಅವನ ಅನಂತ ಮತ್ತು ಅಗಣಿತ ಉಪಕಾರಗಳು ಜಾರಿಯಲ್ಲೇ ಇರುತ್ತವೆ. 

18. ಅರ್ಥಾತ್‌- ದೇವಧಿಕ್ಕಾರ, ಬಹುದೇವತ್ವ ಮತ್ತು ಪಾಪಕಾರ್ಯಗಳನ್ನು ಮಾಡುತ್ತಲಿದ್ದರೂ ದೇವಾನುಗ್ರಹಗಳ ಸರಣಿ 
ನಿಲ್ಲದಿರುವುದನ್ನು ಕಂಡು, ಅಲ್ಲಾಹನಿಗೆ ಜನರ ದುಷ್ಕರ್ಮಗಳ: ಅರಿವೇ ಇಲ್ಲವೆಂದು ಯಾವ ಮೂರ್ಯನೂ ತಿಳಿಯಬೇಕಾಗಿಲ್ಲ. 
ಇದೇನೂ ತಿಳಿಯದೇ ಆಗುತ್ತಿರುವ ಕುರುಡು ಪಿತರಣೆಯಲ್ಲ. ಇದು ಅಪರಾಧಿಗಳ ಬಚ್ಚಿಟ್ಟ ರಹಸ್ಯಗಳನ್ನು ಮಾತ್ರವಲ್ಲ ಅವನ 
ಹೃದಯಾಂತರಾಳದಲ್ಲಿ ಹುದುಗಿರುವ ಇಚ್ಛೆಗಳನ್ನು ಅರಿತಿದ್ದೂ ತೋರುವ ಸಹನೆಯಾಗಿರುತ್ತದೆ. ಇಂತಹ ದಾನಶೀಲತೆಯೂ ಹೃದಯ 
ವೈಶಾಲ್ಕವೂ ಸರ್ವಲೋಕಪಾಲಕನಿಗೆ ಮಾತ್ರ ಶೋಭಿಸುತ್ತದೆ. 

19. ಇಲ್ಲಿ ಯಾವ ಕೃತಕ ಆರಾಧ್ಯರನ್ನು ಖಂಡಿಸಲಾಗಿದೆಯೋ ಅವರು ದೇವಚರರು, ಯಕ್ಷರು, ಶೈತಾನರು ಅಥವಾ ಕಲ್ಲು 
ಮರಗಳಿಂದ ಮಾಡಲ್ಪಟ್ಟಿ ವಿಗ್ರಹಗಳಾಗಿರದೆ, ಅವರು ಗೋರಿಯೊಳಗಿರುವವರೆಂದೂ ಈ ಮಾತುಗಳು ಸ್ಪಷ್ಟವಾಗಿ ತೋರಿಸುತ್ತವೆ. 
ಏಕೆಂದರೆ ದೇವಚರರೂ, ಶೈತಾನರೂ ಜೀವಂತವಾಗಿದ್ದಾರೆ. 'ನಿರ್ಜೀವಿಗಳು, ಸಜೀವಿಗಳಲ್ಲ' ಎಂಬ ಮಾತು ಅವರಿಗೆ ಅನ್ವಯಿಸುವುದಿಲ್ಲ. 
ಕಲ್ಲು ಮತ್ತು ಮರಗಳ ವಿಗ್ರಹಗಳ ಬಗ್ಗೆ ಮರಣಾನಂತರ ಜೀವನದ ಪ್ರಶ್ನೆಯೇ ಇಲ್ಲ. ಆದುದರಿಂದ 'ಅವರನ್ನು ಯಾವಾಗ 
ಎಬ್ಬಿಸಲಾಗುವುದೆಂದು ಅವರಿಗೆ ತಿಳಿದಿರುವುದಿಲ್ಲ" ಎಂಬ ಮಾತು ಕೂಡಾ ಅವುಗಳಿಗೆ ಅನ್ಸ್ವಯವಾಗುವುದಿಲ್ಲವೆಂದು ವ್ಯಕ್ತವಾಗುತ್ತದೆ. 
ಈಗ 'ಇವರು ಅಲ್ಲಾಹನನ್ನು ಬಿಟ್ಟು ಇತರ ಯಾರನ್ನು ಪ್ರಾರ್ಥಿಸುತ್ತಿರುವರೋ........' ಎಂದು ಹೇಳಿರುವುದು ಪ್ರವಾದಿಗಳು, 
ಮಹಾಪುರುಷರು, ಹುತಾತ್ಮರು, ಸಜ್ಜನರು ಮೊದಲಾದ ಅಸಾಮಾನ್ಯ ಜನರ ಬಗ್ಗೆಯೇ ಆಗಿದೆ. ಅವರ ಹದ ಮೂರಿದ 
ಅನುಯಾಯಿಗಳು ಅವರನ್ನೇ ದಾತಾರ, ಸಂಕಟಹರ, ಮೊರೆಯನ್ನು ಆಲಿಸುವವ, ಬಡವರ ಬಂಧು, ಮಹಾದಾನಿ ಇನ್ನೇನೋ 
ಹೆಸರುಗಳಿಂದ ಕರೆದು ತಮ್ಮ ಇಷ್ಟಾರ್ಥ ಸಿದ್ದಿಗಾಗಿ ಅವರನ್ನು ಕೂಗಿ ಕರೆಯಲಾರಂಭಿಸುತ್ತಾರೆ. ಇದಕ್ಕೆ ಉತ್ತರವಾಗಿ, ಅರೇಬಿಯಾದಲ್ಲಿ 
ಆ ತರದ ಆರಾಧ್ಯ್ಮರಿರಲಿಲ್ಲವೆಂದು ಯಾರಾದರೂ ಹೇಳಿದರೆ, ಈ ಮಾತು ಅರಬ್‌ ಅಜ್ಞಾನಕಾಲದ ಇತಿಹಾಸವನ್ನು ತಿಳಿಯದಿರುವುದಕ್ಕೆ 
ಸಾಕ್ಸಿಯೆಂದು ನಾವು ಹೇಳುವೆವು. ಅರೇಬಿಯಾದ ಅನೇಕ ಗೋತ್ರಗಳಾದ ರಬೀಆ, ಗಸ್ಸಾನ್‌, ಕಲ್ಫ್‌, ತಗ್ಲಬ್‌, ಕುರಾಆ, ಕಿನಾನಾ, 
ಹರ್ನ್‌, ಕಲ್‌ಬ್‌, ಕಿಂದಾ ಮೊದಲಾದವುಗಳಲ್ಲಿ ಅನೇಕ ಮಂದಿ ಕ್ರೈಸ್ತರೂ ಯಹೂದಿಯರೂ ಇದ್ದರು. ಇವೆರಡೂ ಮತಾನುಯಾಯಿಗಳು 
ಪ್ರವಾದಿಗಳ, ಮಹಾಪುರುಷರ ಮತ್ತು ಹುತಾತ್ಮರ ಉಪಾಸನೆಯಲ್ಲಿ ತೊಡಗಿದವರಾಗಿದ್ದರು. ಅರಬ್‌ ಬಹುದೇವ ವಿಶ್ವಾಸಿಗಳ 
ಆರಾಧ್ಯರ ಪೈಕಿ ಅನೇಕರು ಗತ ಮಾನವರೇ ಆಗಿದ್ದು ಅನಂತರದ ಪೀಳಿಗೆಯವರು ಅವರನ್ನು ದೇವರನ್ನಾಗಿ ಮಾಡಿಕೊಂಡಿದ್ದರು. 
ವದ್ಹ್‌, ಸುವಾಲ್‌, ಯಗೂಸ್‌, ಯಲಊಕ್‌, ನಸ್ಟ್‌ - ಇವೆಲ್ಲ ಕೆಲವು ಸಜ್ಜನರ ಹೆಸರಾಗಿದ್ದುವೆಂದೂ ಅವರನ್ನು ಅನಂತರದವರು 
ವಿಗ್ರಹಗಳನ್ನಾಗಿ ಮಾಡಿಕೊಂಡರೆಂದೂ ಬುಖಾರಿಯಲ್ಲಿ ಹ. ಇಬ್ನ್‌ ಅಬ್ಬಾಸ್‌ರ(ರ) ಒಂದು ವರದಿ ಇದೆ. 'ಅಸಾಫ್‌' ಮತ್ತು 
'ನಾಯಿಲಃ' ಇವರಿಬ್ಬರೂ ಮನುಷ್ಯರಾಗಿದ್ದರೆಂದೂ ಹ. ಆಯಿಶಾರ(ರ) ವರದಿ ಇದೆ. ಇದೇ ತರದ ವರದಿಗಳು ಲಾತ್‌, ಮನಾತ್‌ 
ಮತ್ತು ಉರಖಯ್ಲಾಗಳ ಬಗೆಗೂ ಇವೆ. ಲಾತ್‌ ಮತ್ತು ಉರ್ದೂ ಇವರೀರ್ವರು ಅಲ್ಲಾಹನಿಗೆ ಎಷ್ಟರ ಮಟ್ಟಿಗೆ ಪ್ರೀತಿಯವರಾಗಿದ್ದರೆಂದರೆ 


ce, 
نار ہہ‎ 
د4‎ 
rE 


کل 


02 


مان 


(22-23) ನಿಮ್ಮ ಆರಾಧ್ಯನು ಕೇವಲ ಏಕ ಆರಾಧ್ಯನು. ಆದರೆ ಪರಲೋಕದ ಮೇಲೆ ವಿಶ್ವಾಸವಿರಿಸದವರ 
ಹೃದಯಗಳಲ್ಲಿ ನಿರಾಕರಣೆಯು ನೆಲೆನಿಂತು ಬಿಟ್ಟಿದೆ ಮತ್ತು ಅವರು ಗರ್ವಿಷ್ಕರಾಗಿದ್ದಾರೆ.* ನಿಶ್ಚಯವಾಗಿಯೂ 
ಅಲ್ಲಾಹನು ಇವರು ಮುಚ್ಚಿಡುವ ಮತ್ತು ಬಹಿರಂಗಗೊಳಿಸುವ ಸರ್ವ ಕರ್ಮಗಳನ್ನು ಅರಿಯುತ್ತಾನೆ. 
ಅಹಂಭಾವದಲ್ಲಿ ಸಿಲುಕಿರುವವರನ್ನು ಖಂಡಿತವಾಗಿಯೂ ಅಲ್ಲಾಹನು ಮೆಚ್ಚುವುದಿಲ್ಲ. 

(24-29) ನಿಮ್ಮ?' ಪ್ರಭು ಅವತೀರ್ಣಗೊಳಿಸಿರುವುದು ಏನನ್ನು ಎಂದು ಅವರೊಡನೆ ಯಾರಾದರೂ 
ಕೇಳಿದರೆ, "ಅದೆಲ್ಲಾ ಹಿಂದಿನ ಕಾಲದ ಹಳಸಲು ಕತೆಗಳು" ಎಂದು ಇವರು ಹೇಳುತ್ತಾರೆ- ಪುನರುತ್ಥಾನ 
ದಿನದಂದು ತಮ್ಮ ಪೂರ್ಣ ಹೊರೆಯನ್ನು ಹೊರಲಿಕ್ಕಾಗಿ, ಅದರೊಂದಿಗೇ ಅಜ್ಞಾನದಿಂದಾಗಿ ಇವರು ಯಾರನ್ನು 
ಪಥಬ್ರಷ್ಟಗೊಳಿಸಿರುತ್ತಾರೋ ಅವರ ಒಂದಿಷ್ಟು ಹೊರೆಯನ್ನೂ ಶೇಖಐರಿಸಿಕೊಳ್ಳಲಿಕ್ಕಾಗಿ ಇವರು ಹೀಗೆ 
ಹೇಳುತ್ತಾರೆ. ನೋಡಿರಿ, ಇವರು ಅದೆಂಥ ಕಠಿಣ ಹೊರೆಯನ್ನು ತಮ್ಮ ಮೇಲೆ ಹೇರಿಕೊಳ್ಳುತ್ತಿದ್ದಾರೆ. ಇವರಿಗಿಂತ 
ಮುಂಚೆಯೂ ಅನೇಕರು (ಸತ್ಯವನ್ನು ಹೀನೈಸಲಿಕ್ಕಾಗಿ) ಇದೇ ರೀತಿಯ ಕುತಂತ್ರಗಳನ್ನು ಮಾಡಿರುತ್ತಾರೆ. ಆದರೆ 


ಅಲ್ಲಾಹನು ಚೆಳಿಗಾಲವನ್ನು ಲಾತನ ಬಳಿಯೂ ಸೆಕೆಗಾಲವನ್ನು ಉರ್ಬಾನ ಬಳಿಯೂ ಕಳೆಯುತ್ತಿದ್ದನೆಂಬ ನಂಬಿಕೆಯು ಬಹುದೇವ 
ವಿಶ್ವಾಸಿಗಳಲ್ಲಿತ್ತೆಂದು ಕೆಲವು ವರದಿಗಳಲ್ಲಿವೆ. (ಅಲ್ಲಾಹನು ಇವರು ಹೇಳುವುದಕ್ಕಿಂತ ಉನ್ನತನೂ ಪಾವನನೂ ಆಗಿರುತ್ತಾನೆ.) 

20. ಅರ್ಥಾತ್‌- ಪರಲೋಕ ವಿಶ್ವಾಸದ ನಿರಾಕರಣೆಯು ಅವರನ್ನು ಎಷ್ಟರ ಮಟ್ಟಿಗೆ ಹೊಣೆಗೇಡಿಗಳು, ನಿಶ್ಚಿಂತರು ಮತ್ತು 
ಲೌಕಿಕ ಜೀವನದಲ್ಲೇ ಪ್ರಮತ್ತರನ್ನಾಗಿಯೂ ಮಾಡಿತ್ತೆಂದರೆ ಈಗ ಅವರಿಗೆ ಯಾವುದೇ ಪರಮಾರ್ಥವನ್ನು ನಿರಾಕರಿಸಲಿಕ್ಕೂ 
ಅಳುಕಿರಲಿಲ್ಲ. ಯಾವ ಸತ್ಕದ ಬಗೆಗೂ ಅವರಿಗೆ ಗೌರವವಿರಲಿಲ್ಲ. ಯಾವ ನೈತಿಕ ಬಂಧನವನ್ನೂ ಅವರು ಸಹಿಸಲು ಸಿದ್ಧರಿರಲಿಲ್ಲ. 
ತಾವು ನಡೆಯುತ್ತಿರುವ ಕ್ರಮವು ಸರಿಯೋ ತಪ್ಪೋ ಎಂದು ಶೋಧಿಸುವ ಅಗತ್ಯವನ್ನೂ ಅವರು ಮನಗಾಣುತ್ತಿರಲಿಲ್ಲ. 

21. ಇಲ್ಲಿಂದ ಉಪನ್ಯಾಸವು ಬೇರೆ ಕಡೆಗೆ ತಿರುಗುತ್ತದೆ. ಪ್ರವಾದಿವರ್ಯರ(ಸ) ಧರ್ಮಾಹ್ವಾನದ ವಿರುದ್ಧ ಮಕ್ಕಾದ 
ಸತ್ಯನಿಷೇಧಿಗಳ ಕೀಟಲೆಗಳನ್ನೂ ತಕರಾರುಗಳನ್ನೂ ಅದರ ಮೇಲೆ ವಿಶ್ವಾಸವಿರಿಸದಿರುವುದಕ್ಕಾಗಿ ಹೂಡಲಾಗುತ್ತಿದ್ದ ನೆಪಗಳನ್ನೂ 
ಆಕ್ಷೇಪಗಳನ್ನೂ ಒಂದೊಂದಾಗಿ ಎತ್ತಿ ಅದರ ಕುರಿತು ಬೋಧನೆಯನ್ನೂ ಎಚ್ಚರಿಕೆಯನ್ನೂ ಕೊಡಲಾಗುತ್ತಿದೆ. 

22. ಪ್ರವಾದಿವರ್ಯರ(ಸ) ಧರ್ಮಾಹ್ವಾನದ ಸುದ್ದಿಯು ಸುತ್ತಮುತ್ತ ಹಬ್ಬಿತ್ತು. ಆಗ ಮಕ್ಕಾದವರು ಅಲ್ಲಿಗೆ ಹೋದಾಗಲೆಲ್ಲ, 
'ನಿಮ್ಮಲ್ಲಿ ಧರ್ಮಪ್ರಚಾರ "ಮಾಡುತ್ತಿರುವ ಪ್ರವಾದಿ ಏನನ್ನು ಬೋಧಿಸುತ್ತಾರೆ? ಕುರ್‌ಆನ್‌ ಯಾವ ತರದ ಗ್ರಂಥ? ಅದರ 
ವಿಷಯಗಳೇನು?' ಎಂಬಿತ್ಕಾದಿ ವಿಚಾರಿಸುತ್ತಿದ್ದರು. ಇಂತಹ ಪ್ರಶ್ನೆಗಳನ್ನು ಕೇಳಿದಾಗ ಮಕ್ಕಾದ ಸತ್ಯನಿಷೇಧಿಗಳು, ಪ್ರಶ್ನೆ ಕೇಳುವವನ 
ಮನಸ್ಸಿನಲ್ಲಿ ಪ್ರವಾದಿವರ್ಯರ(ಸ) ಮತ್ತು ಅವರು ತಂದಿರುವ ಗ್ರಂಥದ ಬಗ್ಗೆ ಏನಾದರೊಂದು ಸಂಶಯ ಮೂಡುವ ರೀತಿಯಲ್ಲಿ 
ಅಥವಾ ಅವರ ಪ್ರವಾದಿತ್ವದ ವಿಷಯದಲ್ಲಿ ಕೇಳುವವರಿಗೇನೂ ಆಸಕ್ತಿ ಉಳಿಯದ ರೀತಿಯಲ್ಲಿ ಉತ್ತರ ಕೊಡುತ್ತಿದ್ದರು. 


ಕಾಂಡ-14 


846 ಃ ಕುರ್‌ಆನ್‌ ವ್ಯಾಖ್ಯಾನ 


< 
BT 
>, 7 p 


ತಿ 7 7‏ 3 پچ ہئدے 
مس 000 GELS‏ 


٦ 


پحر, 


7 


ASME ANTS SES 
اشنم مَاکُنًا‎ SEs ಹದ رم‎ AOS 
ನಭಗ bo ಹಿ ಹ لس‎ 
NITE NISL LL WEY 


ಅಲ್ಲಾಹನು ಅವರ ಕುತಂತ್ರದ ಕಟ್ಟಡವನ್ನು ಬುಡದಿಂದಲೇ ಕಿತ್ತೆಸೆದನು ಮತ್ತು ಮೇಲಿಂದ ಅದರ ಛಾವಣಿ 
ಅವರ ತಲೆಯ ಮೇಲೆಯೇ ಮಗುಚಿ ಬಿತ್ತು. ಅವರು ನಿರೀಕ್ಲಿಸಿಯೂ ಇರದಂಥ ದಿಕ್ಕಿನಿಂದ ಅವರ ಮೇಲೆ 
ಯಾತನೆ ಎರಗಿತು. ಮುಂದೆ ಪುನರುತ್ಣಾನ ದಿನದಂದು ಅಲ್ಲಾಹನು ಅವರನ್ನು ಅಪಮಾನಗೊಳಿಸುವನು ಮತ್ತು 
ಅವರೊಡನೆ, "ನನ್ನ ಯಾವ ಸಹಭಾಗಿಗಳಿಗೋಸ್ಕರ ನೀವು (ಸತ್ಯಸಂಧರೊಡನೆ) ಜಗಳವಾಡುತ್ತಿದ್ದಿರೋ ಅವರೀಗ 
ಎಲ್ಲಿದ್ದಾರೆ?" ಎಂದು ಕೇಳುವನು. ಭೂಲೋಕದಲ್ಲಿ3 ಜ್ಞಾನ ಪ್ರಾಪ್ರವಾಗಿದ್ದವರು, "ಇಂದು ನಿಶ್ಚಯವಾಗಿಯೂ 
ಸತ್ಮನಿಷೇಧಿಗಳಿಗೆ ಅಪಮಾನವೂ ದುರ್ದೆಶೆಯೂ ಇದೆ" ಎನ್ನುವರು. ಅಹುದು, ಈ ಸತ್ಯನಿಷೇಧಿಗಳು ತಮ್ಮ 
ಮೇಲೆ ತಾವೇ ಅಕ್ರಮವೆಸಗುತ್ತಿರುವ ವೇಳೆ ದೇವಚರರ ಕೈಯಲ್ಲಿ ಸೆರೆಸಿಕ್ಕಿದಾಗ (ಹಟಮಾರಿತನವನ್ನು ಬಿಟ್ಟು) 
ತಕ್ಷಣ ಶರಣು ಹೋಗುತ್ತಾರೆ ಮತ್ತು "ನಾವೇನೂ ದುಷ್ಕರ್ಮವೆಸಗುತ್ತಿರಲಿಲ್ಲ" ಎಂದು ಹೇಳುತ್ತಾರೆ. ಆಗ 
ದೇವಚರರು, "ಏಕಿಲ್ಲ? ಅಲ್ಲಾಹನು ನೀವು ಮಾಡುತ್ತಿದ್ದ ನಿಮ್ಮ ದುಷ್ಕರ್ಮಗಳನ್ನು ಚೆನ್ನಾಗಿ ಬಲ್ಲವನಾಗಿರುತ್ತಾನೆ. 
ಈಗ ನರಕ ದ್ವಾರಗಳೊಳಗೆ ہد‎ ನಿಮಗೆ ಸದಾ ಇಲ್ಲೇ ಇರಬೇಕಾಗಿದೆ" ಎಂದು ಉತ್ತರ ಕೊಡುವರು. | 
ಒಟ್ಟಿನಲ್ಲಿ ಅಹಂಕಾರಿಗಳ ವಾಸಸ್ಥಾನವು ಅತ್ಮೆಂತ ನಿಕೃಷ್ಟವಾಗಿದೆ. 


23. ಮುಂಚಿನ ವಾಕ್ಕ ಮತ್ತು ಈ ವಾಕ್ಕದ ನಡುವೆ ಒಂದು ಸೂಕ್ಷ್ಮ, ಎಡೆ ಇದೆ. ಅದನ್ನು ಶ್ರೋತ್ಯ ಸ್ವಲ್ಪ ವಿವೇಚಿಸಿ 
ಶಾನೇ ತುಂಬಿ ಕೊಳ್ಳಬಲ್ಲ; ನು. ಇದರ ವಿವರ ಹೀಗಿದೆ - ಅಲ್ಲಾಹ್‌ ಈ ಪ್ರಶ್ನೆ ಕೇಳುವಾಗ ಇಡೀ ಹೆಶ್ರ್‌ ಮೈದಾನವು ಮೌನವಾಗಿ 
ಬಿಡುವುದು. ಸತ್ಯನಿಷೇಧಿಗಳ ಹಾಗೂ ಬಹುದೇವ ವಿಶ್ವಾಸಿಗಳ ಬಾಯಿ ಮುಚ್ಚಿ ಹೋಗುವುದು. ಅವರ ಬಳಿ ಈ ಪ್ರಶ್ನೆಗೆ ಉತ್ತರವೇ 
ಇರಲಾರದು. ಆದುದರಿಂದ ಅವರು ಬೆರಗಾಗುವರು. ಆಗ ಜ್ಞಾನಿಗಳು ಪರಸ್ಪರ ಹೀಗೆ ಹೇಳುವರು. 

24. ಜ್ಞಾನಿಗಳೆ ಮಾತಿಗೆ ಸೇರಿಸುತ್ತ ವಿವರಣೆಯ ರೂಪದಲ್ಲಿ ಅಲ್ಲಾಹನು ಸ್ವತಃ ಹೀಗೆ ಹೇಳುತ್ತಾನೆ. ಇದು ಜ್ಞಾನಿಗಳ 
ಹೇಳಿಕೆಯಲ್ಲ. 

25. ಅರ್ಥಾತ್‌- ಮರಣದ ವೇಳೆ ಮೃತ್ಯುದೇವಚರರು ಅವರ ಜೀವವನ್ನು ಕಿತ್ತು ವಶಪಡಿಸಿಕೊಂಡಾಗ. 

26. ಈ ಸೂಕ್ತ ಹಾಗೂ ಆತ್ಮವನ್ನು ವಶಪಡಿಸಿಕೊಂಡ ಬಳಿಕ ಧರ್ಮನಿಷ್ಠರ ಮತ್ತು ದೇವಚರರ ನಡುವೆ ಸಂಭಾಷಣೆಯ |. 
ಪ್ರಸ್ತಾಪ ಇರುವ ಅನಂತರದ ಸೂಕ್ತವು ಗೋರಿಯಲ್ಲಿ ಯಾತನೆ ಮತ್ತು ಸನ್ಮಾನಗಳಿರುವುದನ್ನು ಖಚಿತವಾಗಿ ಸಾಬೀತುಪಡಿಸುವ 
ಅನೇಕ ಸೂಕ್ತಗಳಲ್ಲೊಂದಾಗಿದೆ. ಹದೀಸ್‌ನಲ್ಲಿ 'ಕಬ್ರ್‌' ಎಂಬ ಪದವು ಅಲಂಕಾರಿಕವಾಗಿ ಮರಣೋತ್ತರ ಹಾಗೂ ಪ್ರಳಯ ಪೂರ್ವ 


ಕಾಂಡ-14 


رہے 9ط 


AE wel کے‎ LG دی موا‎ NG 
ول‎ RE SIAN AS spd Fe 
(30-32) ನಿಮ್ಮ ಪ್ರಭುವಿನ ಕಡೆಯಿಂದ ಅವತೀರ್ಣವಾಗಿರುವುದೇನೆಂದು ದೇವಭಯವಿರುವವರೊಡನೆ 


ಲೋಕ(ಬರ್ದುಖ್‌)ಕ್ಕೆ ಪ್ರಯೋಗವಾಗಿದೆ. ಅಂದರೆ ಮರಣದ ಕೊನೆಯ ಬಿಕ್ಕಳಿಕೆಯಿಂದ ಪುನರುತ್ನಾನದ ಪ್ರಥಮ ಹೊಡೆತದ ವರೆಗ 
ಮಾನವಾತ್ಮಗಳಿರುವ ಲೋಕ. ಈ ಲೋಕವು ಬೇರೆ ಶೂನ್ನ ಲೋಕವೆಂದೂ ಅಲ್ಲಿ ಪ್ರಜ್ಞೆಯಾಗಲಿ, ಭಾವನೆಗಳಾಗಲಿ, ಯಾತನೆ- 
ಸನ್ಮಾನಗಳಾಗಲಿ ಇರಲಾರದೆಂದೂ ಹದೀಸ್‌ ನಿಷೇಧಿಗಳು ಪಟ್ಟು ಹಿಡಿಯುತ್ತಾರೆ. ಆದರೆ ಇಲ್ಲಿ ನೋಡಿರಿ- ಸತ್ಯನಿಷೇಧಿಗಳ 
ಆತ್ಮಗಳನ್ನು ವಶಪಡಿಸಲಾದಾಗ ಮರಣದ ಗಡಿಯ ಆಚೆಯ ಸ್ಥಿತಿಗತಿಗಳು ತಮ್ಮ ನಿರೀಕ್ಷೆಗೆ ವಿರುದ್ಧವಾಗಿರುವುದನ್ನು ಕಂಡಾಗ 
ತಲ್ಲಣಗೊಳ್ಳುತ್ತವೆ. ಕೂಡಲೇ ಸಲಾಮು ಹೊಡೆದು ನಾವು ಯಾವ ದುಷ್ಕರ್ಮಗಳನ್ನೂ ಎಸಗಿರುವುದಿಲ್ಲವೆಂದು ದೇವಚರರಿಗೆ ಖಚಿತ 
ಪಡಿಸಲು ಯತ್ನಿಸುತ್ತಾರೆ. ಅದಕ್ಕೆ ಉತ್ತರವಾಗಿ ದೇವಚರರು ಗದರಿಸುತ್ತಾ ನೀವು ನರಕಕ್ಕೆ ಬೀಳುವಿರೆಂಬ ಮುನ್ಸೂಚನೆ ಕೊಡುತ್ತಾರೆ. 
ಇನ್ನೊಂದು ಕಡೆ ಧರ್ಮನಿಷ್ಕರ ಆತ್ಮಗಳನ್ನು ವಶಪಡಿಸಲಾದಾಗ ದೇವಚರರು ಅವರಿಗೆ ಸಲಾಮ್‌ ಹೇಳುತ್ತ ಅವರಿಗೆ ಸ್ವರ್ಗವಾಸಿಗಳಾಗುವ 
ಶುಭಾಶಯಗಳನ್ನು ಮುಂದಾಗಿ ಕೊಡುತ್ತಾರೆ. 'ಬರ್ಕುಖ್‌'ನ ಜೀವನ ಎಂಬುದಿದೆ ಮತ್ತು ಅಲ್ಲಿ ಭಾವನೆ ಪಜ್ಞೆ ಯಾತನೆ, ಸನ್ಮಾನಗಳಿವೆ 
ಎಂಬುದಕ್ಕೆ ಇದಕ್ಕಿಂತಲೂ ಸ್ಪಷ್ಟವಾದ ಆಧಾರ ಬೇರೆ ಬೇಕೆ? ಇದನ್ನೇ ಹೋಲುವ ವಿವರಣೆಯು 'ಅನ್ನಿಸ' ಅಧ್ಯಾಯದ 97ನೆಯ 
ಸೂಕ್ತದಲ್ಲಿ ಬಂದಿದೆ. ಅಲ್ಲಿ ಹಿಜ್ರತ್‌ ಮಾಡದ ಮುಸ್ಲಿಮರೊಡನೆ ಆತ್ಮಗ್ರಹಣದ ಅನಂತರ ದೇವಚರರ ಮಾತುಕತೆಯ 
ಪ್ರಸ್ತಾಪವಿದೆ. ಇವೆಲ್ಲವುಗಳಿಗಿಂತಲೂ ಸ್ಪಷ್ಟ ಮಾತುಗಳಲ್ಲಿ ”مجع‎ ಯಾತನೆಯ ವಿವರಣೆಯು ಮುಲ್‌ಮಿನ್‌ ಅಧ್ಯಾಯದ 
45-46ನೆಯ ಸೂಕ್ತಗಳಲ್ಲಿ ಇದೆ. ಅಲ್ಲಿ ಫಿರ್‌ಔನ್‌ ಮತ್ತು ಫಿರ್‌ಔನನ ಸಂತತಿಯ ಕುರಿತು - 'ಒಂದು ಕಠಿಣ ಯಾತನೆಯು ಅವರನ್ನು 
ಆವರಿಸಿಕೊಂಡಿದೆ. ಅರ್ಥಾತ್‌- ಸಂಜೆ ಮುಂಜಾನೆಗಳಲ್ಲಿ ಅವರು ಆಗ್ನಿಯ ಮುಂದೆ ತರಲ್ಪಡುತ್ತಾರೆ. ತರುವಾಯ ಪುನರುತ್ಥಾನದ 
ಘಳಿಗೆ ಬಂದಾಗ ಫಿರ್‌ಔನನ ಸಂತತಿಯನ್ನು ಅತ್ಯಂತ ಕಠಿಣ ಯಾತನೆಯಲ್ಲಿ ಪ್ರವೇಶಗೊಳಿಸಿರಿ ಎಂದು ಅಪ್ಪಣೆ ಕೊಡಲಾಗುವುದು' 
ಎಂದು ಅಲ್ಲಾಹ್‌ ಹೇಳುತ್ತಾನೆ. 

ವಾಸ್ತವದಲ್ಲಿ ಕುರ್‌ಆನ್‌ ಮತ್ತು ಹದೀಸ್‌ ಇವೆರಡರಿಂದಲೂ ಮರಣ ಮತ್ತು ಪುನರುತ್ನಾನದ ನಡುವಿನ ಪರಿಸ್ಥಿತಿಯ ಒಂದೇ 
ಚಿತ್ರ ಮೂಡುತ್ತದೆ. ಅದಾವುದೆಂದರೆ - ಮರಣ ಎಂಬುದು ಕೇವಲ ದೇಹ ಮತ್ತು ಆತ್ಮಗಳು ಬೇರ್ಪಡುವುದರ ಹೆಸರಲ್ಲ, ಸಂಪೂರ್ಣ 
ನಾಸ್ತಿಗೊಳಿಸುವುದರ ಹೆಸರೂ ಅಲ್ಲ. ಶರೀರದಿಂದ ಬೇರ್ಪಟ್ಟ ಬಳಿಕ ಆತ್ಮವು ಅಳಿದು ಹೋಗುವುದಿಲ್ಲ. ಅದು ಲೌಕಿಕ ಜೀವನದ 
ಅನುಭವ ಮತ್ತು ನೈಶಿಕ ಹಾಗೂ ಮಾನಸಿಕ ಗಳಿಕೆಗಳಿಂದ ರೂಪುಗೊಂಡ ಸಂಪೂರ್ಣ ವ್ಯಕ್ತಿತ್ವದೊಂದಿಗೆ ಜೀವಂತವಿರುತ್ತದೆ. ಈ 
ಸ್ಥಿತಿಯಲ್ಲಿ ಆತ್ಮದ ಪ್ರಜ್ಞೆ ಭಾವನೆ, ವೀಕ್ಷಣೆ ಮತ್ತು ಅನುಭವಗಳ ಸ್ವರೂಪವು ಸ್ಪಪ್ನವನ್ನು ಹೋಲುತ್ತದೆ. ಒಬ್ಬ ಅಪರಾಧಿಯ 
ಆತ್ಮದೊಡನೆ ದೇವಚರರು ನಡೆಸುವ ವಿಚಾರಣೆ, ಅದರ ಯಾತನೆ, ಕಷ್ಟದಲ್ಲಿ ಬೀಳುವುದು, ನರಕದ ಮುಂದೆ ಒಯ್ಯುವುದು 
ಇವೆಲ್ಲವೂ ಒಬ್ಬ ಕೊಲೆಪಾತಕಿಗೆ ಗಲ್ಲು ಶಿಕ್ಷೆ ಕೊಡುವ ದಿನದ ಮುಂಚಿನ ರಾತ್ರೆ ಅವನು ನೋಡುವ ಭಯಾನಕ ಸ್ಪಷ್ಟೆಗಳ ರೂಪದಲ್ಲಿ 
ಸಂಭವಿಸುತ್ತಿರಬಹುದು. ಅದೇ ರೀತಿಯಲ್ಲಿ ಒಂದು ಶುದ್ದಾತ್ಮಕ್ಕೆ ಸಿಗುವ ಸ್ವಾಗತ, ಅದು ಸ್ವರ್ಗದ ಸುವಾರ್ತೆಯನ್ನಾಲಿಸುವುದು, 
ಅದು ಸ್ವರ್ಗದ ತಂಗಾಳಿ ಮತ್ತು ಸುವಾಸನೆಗಳ ಸುಖ ಅನುಭವಿಸುವುದು, ಇವೆಲ್ಲವೂ ಉತ್ತಮ ಸಾಧನೆಗಳಿಗಾಗಿ ಸರಕಾರದಿಂದ 
ಅಮಂತ್ರಿತನಾಗಿ ರಾಜಧಾನಿಗೆ ಬಂದವನು ಅಧಿಕಾರಿಗಳ ಮುಂದೆ ಹಾಜರಾಗುವ ಮುಂಚಿನ ರಾತ್ರಿ ಭಾವೀ ಪುರಸ್ಕಾರಗಳ ಆಶಾಭರಿತ 
ಹೊಂಗನಸನ್ನು ಕಾಣುತ್ತಿರುವಂತಿರಬಹುದು. ಈ ಕನೆಸು ಎರಡನೆ 'ಸೂರ್‌' (ಕಹಳೆ) ಊದುವುದರೊಂದಿಗೆ ಒಮ್ಮೆಲೆ ಭಂಗವಾಗುವುದು. |: 
ಹಠಾತ್ತನೆ ತಾವು ಪುನರುತ್ಥಾನದ ಬಯಲಿನಲ್ಲಿ ಶರೀರ ಮತ್ತು ಆತ್ಮ ಸಹಿತ ಜೀವಂತಗೊಂಡಿರುವುದನ್ನು ಕಂಡು ಅಪರಾಧಿಗಳು 
ಆಶ್ಚರ್ಯದಿಂದ 'ಎಲಾ! ನಮ್ಮನ್ನು ನಮ್ಮ ಶಯನ ಗೃಹದಿಂದ ಎಬ್ಬಿಸಿ ತಂದವನಾರು?' ಎಂದು ಹೇಳುವರು. ಆದರೆ ಸತ್ಯವಿಶ್ವಾಸಿಗಳು 
ಸಂಪೂರ್ಣ ಆತ್ಮ ಸಮಾಧಾನದೊಂದಿಗೆ 'ರಹ್ಮಾನನು ವಾಗ್ದಾನ ಮಾಡಿದುದೇ ಇದು ಮತ್ತು ಸಂದೇಶವಾಹಕರು ಹೇಳಿದುದು 
ನಿಜವಾಗಿತ್ತು' ಎಂದು ಹೇಳುವರು. ಅಪರಾಧಿಗಳು ತಾವು ಆ ಕ್ಷಣದಲ್ಲಿ, ಪ್ರಾಣ ಬಿಟ್ಟಿದ್ದ ಶಯ್ಯಾಗಾರದಲ್ಲಿ ಪ್ರಾಯಶಃ ಒಂದು 
ತಾಸಿನಷ್ಟು ಕಾಲ ಮಾತ್ರ ಮಲಗಿರಬಹುದೆಂದೂ ಈಗ: ಹಠಾತ್ತನೆ ಈ ಅಪಘಾತದಿಂದಾಗಿ ಕಣ್ಣು ತೆರೆದೊಡನೆ ತಾನೆಲ್ಲಿಗೋ 
'ಓಡುತ್ತಿರುವುದಾಗಿಯೂ ಭಾವಿಸುವರು. ಆದರೆ ಸತ್ಕವಿಶ್ವಾಸಿಗಳು ಸಂಪೂರ್ಣ ಮನೋಸ್ಟೈರ್ಯದೊಂದಿಗೆ 'ಅಲ್ಲಾಹನ ದಾಖಲೆಯ 
ಪ್ರಕಾರ ನೀವು ಪುನರುತ್ನಾನದ ವರೆಗೂ ತಂಗಿದ್ದೀರಿ ಮತ್ತು ಇದೇ ಪುನರುತ್ಥಾನ ದಿನ. ಆದರೆ ನೀವು ಇದನ್ನು ಅರಿತಿರಲಿಲ್ಲ' 
ಎನ್ನುವರು. 


ಕಾಂಡ -14 


848 ಕುರ್‌ಆನ್‌ ವ್ಯಾಖ್ಯಾನ 


ಪ್ತಿ الہ و كکھ و‎ pT ak fd ಫೆ ಗ್‌ a] 24 
3 MEST CE pS SEN جَنْت عَزن‎ METS 
pa 


ما ಟಿ ಸೀಟ MERA "SI‏ توم الَْلِنة 
طتَبٍ SE oS Li‏ 
al‏ اَم يك“ HANSA‏ 

eu boc EN مت‎ 


ಕೇಳುವಾಗ ಅವರು,. "ಅತ್ಯುತ್ತಮವಾದುದು ಅವತೀರ್ಣಗೊಂಡಿದೆ'"' ಎಂದು ಉತ್ತರಿಸುತ್ತಾರೆ. ಇಂತಹ 
ಸಜ್ಜನರಿಗೆ ಇಹಲೋಕದಲ್ಲೂ ಒಳಿತಿದೆ ಮತ್ತು ಪರಲೋಕ ಗೃಹವಂತು ಅವರ ಮಟ್ಟಿಗೆ ಅತ್ಕುತ್ತಮವೇ ಆಗಿದೆ. 
'ಧರ್ಮನಿಷ್ಠ'ರ ಭವನ ಬಹಳ ಚೆನ್ನಾಗಿದೆ. ಶಾಶ್ವತ ನಿವಾಸದ ಸ್ವರ್ಗೋದ್ಯಾನಗಳು. ಅವುಗಳಲ್ಲಿ ಅವರು 
ಪ್ರವೇಶಿಸುವರು. ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವವು. ಅಲ್ಲಿ ಎಲ್ಲವೂ ಅವರ ಇಚ್ಛೆಯ 
ಪ್ರಕಾರವಿರುವುದು.* ಅಲ್ಲಾಹನು 'ಧರ್ಮನಿಷ್ಮ'ರಿಗೆ ಈ ಪ್ರತಿಫಲ ಕೊಡುತ್ತಾನೆ. ದೇವಚರರು ಆ 'ಧರ್ಮನಿಷ್ಕರು'ಗಳ 
ಪ್ರಾಣಗಳನ್ನು ಪಾವನಾವಸ್ಥೆಯಲ್ಲಿ ವಶಪಡಿಸಿ ಕೊಳ್ಳುವಾಗ, "ನಿಮ್ಮ ಮೇಲೆ ಶಾಂತಿ ಇರಲಿ. ನಿಮ್ಮ ಕರ್ಮಗಳ 
ಪ್ರತಿಫಲವಾಗಿ ಸ್ವರ್ಗದೊಳಗೆ ಪ್ರವೇಶಿಸಿರಿ' ಎನ್ನುವರು. . 


(33-34) ಓ ಪೈಗಂಬರರೇ, ಇನ್ನು ದೇವಚರರೇ ಬರಬೇಕು ಅಥವಾ ನಿಮ್ಮ ಪ್ರಭುವಿನ ತೀರ್ಮಾನವೇ 
ಬರಬೇಕೆಂದು ಇವರು ನಿರೀಕ್ಷಿಸುತ್ತಿರುವರೇ?” ಇಂತಹ ಹಟಮಾರಿತನವನ್ನು ಇವರಿಗಿಂತ ಮುಂಚೆ ಅನೇಕರು 


27. ಮಕ್ಕಾದಿಂದ ಹೊರಗಿನವರು ದೇವಭಯವುಳ್ಳ ಸತ್ಯಸಂಧರೊಡನೆ ಪ್ರವಾದಿವರ್ಯರು(ಸ) ತಂದಿರುವ ಬೋಧನೆಯ 
ಕುರಿತು ಕೇಳಿದಾಗ ಅವರ ಉತ್ತರವು ಸುಳ್ಳುಗಾರರೂ ಅಪ್ರಾಮಾಣಿಕರೂ ಆದ ಸತ್ಮನಿಷೇಧಿಗಳು ಕೊಡುವ ಉತ್ತರಕ್ಕಿಂತ ಶೀರಾ 
ಭಿನ್ನವಾಗಿರುತ್ತಿತ್ತು. ಅವರು ಸುಳ್ಳು ಪ್ರಚಾರ ಮಾಡುತ್ತಿರಲಿಲ್ಲ. ಅವರು ಜನಸಾಮಾನ್ಯರನ್ನು ಉದ್ರೇಕಿಸಿ ಅವರನ್ನು ತಪ್ಪು 
ಅಭಿಪ್ರಾಯಗಳಲ್ಲಿ ಸಿಲುಕಿಸಲು ಪ್ರಯತ್ನಿಸುತ್ತಿರಲಿಲ್ಲ. ಅವರು ಪ್ರವಾದಿವರ್ಯರನ್ನು(ಸ) ಹಾಗೂ ಅವರು ಸಾರುತ್ತಿದ್ದ ಶಿಕ್ಷಣವನ್ನು 
ಹೊಗಳುತ್ತಿದ್ದರು ಮತ್ತು ಜನರಿಗೆ ನಿಜಸ್ಥಿತಿಯನ್ನು ತಿಳಿಯಪಡಿಸುತ್ತಿದ್ದರು.. 

28. ಇದು ಸ್ವರ್ಗದ ನೈಜ ವರ್ಣನೆ. ಅಲ್ಲಿ ಮಾನವನು ಏನನ್ನು ಬಯಸುವನೋ ಅದೇ ಅವನಿಗೆ ಸಿಗುವುದು, ಅವನ 
ಇಚ್ಛೆ ಮತ್ತು ಮೆಚ್ಚುಗೆಗೆ ವಿರುದ್ದವಾದುದೇನೂ ಅಲ್ಲಿ ಇರಲಾರದು. ಈ ಲೋಕದ ಯಾವನೇ ಧನಿಕನಿಗೆ, ಸರದಾರನಿಗೆ ಅಥವಾ 
ಅತಿ ದೊಡ್ಡ ಚಕ್ರವರ್ತಿಗೆ ಸಹ ಇಂಥ ಅನುಗ್ರಹ ಎಂದೂ ಸಿಕ್ಕಿರಲಾರದು. ಇಲ್ಲಿ ಅಂತಹ ಸುಖ ಸೌಕರ್ಯಗಳು ಸಿಗಲು ಸಾಧ್ಯವೂ 
ಇಲ್ಲ. ಆದರೆ ಪ್ರಸಿಯೊಬ್ಬ ಸ್ವರ್ಗವಾಸಿಗೂ ಸಿಗುವ ಸುಖಾರಾಮಗಳ ಈ ಮಟ್ಟವು ಎಷ್ಟು ಉನ್ನತವಾಗಿರುವುದೆಂದರೆ ಯಾವಾಗಲೂ 
ಎಲ್ಲೆಲ್ಲೂ ಎಲ್ಲವೂ ಅವನ ಇಚ್ಛೆಯಂತೆಯೂ ಮೆಚ್ಚುಗೆಯಂತೆಯೂ ಇರುವುದು. ಅವನ ಸಕಲ ಆಕಾಂಕ್ಷೆಗಳು ಈಡೇರುವುವು. 
ಎಲ್ಲಾ ಅಪೇಕ್ಷೆಗಳು ಕಾರ್ಯಗತಗೊಳ್ಳುವುವು. 

29. ಈ ಕೆಲವು ಮಾತುಗಳನ್ನು ಉಪದೇಶ ಹಾಗೂ ಎಚ್ಚರಿಕೆಯ ರೂಪದಲ್ಲಿ ಹೇಳಲಾಗುತ್ತಿದೆ. ತಾತ್ಸರ್ಯವೇನೆಂದರೆ, 
ತಿಳಿಯ ಹೇಳೆಬೇಕಾಗಿದ್ದ ಪ್ರತಿಯೊಂದನ್ನು ನಾವು ಸಂಪೂರ್ಣವಾಗಿ 'ಬಿಡಿಸಿ ಹೇಳಿದೆವು. ಆಧಾರ ಪ್ರಮಾಣಗಳ” ಮೂಲಕ ಅದನ್ನು 
ಸಾಬೀತುಪಡಿಸಿದೆವು. ವಿಶ್ವದ ಸಂಪೂರ್ಣ ವ್ಯವಸ್ಥೆಯಿಂದ ಅದಕ್ಕೆ ಸಾಕ್ಷ್ಯ ಮತ್ತು ಆಧಾರಗಳನ್ನು ಕೊಟ್ಟೆವು, ಬುದ್ದಿಯುಳ್ಳವನೊಬ್ಬನಿಗೆ 
ಬಹುದೇವತ್ವದಲ್ಲಿ ಸ್ಥಿರವಾಗಿ ನಿಲ್ಲುವುದಕ್ಕೆ ಎಡೆಯೇ ಕೊಡಲಿಲ್ಲ. ಈಗ ಇವರೆ." ಇಷ್ಟೊಂದು ಸರಿಯಾದ ವಿಷಯವನ್ನು 
ಒಪ್ಪಿಕೊಳ್ಳಲು ಅಂಜುವುದೇಕೆ? ಮೃತ್ಯುದೇವಚರನು ತಮ್ಮ ಮುಂದೆ ಬಂದು ನಿಂತಾಗ ಜೀವನದ ಆ ಕೊನೆಯ ಗಳಿಗೆಯಲ್ಲಿ ಅದನ್ನು 


ಕಾಂಡ-14 


16. ಅನ್ನಹ್ಹ್‌ 849 


೬೨5 ೨ 
ನಹಿ 
೨ 32 


Is eS ಕಃ KAS 


೫/೨೨92 ಸಥ 216 و2‎ 0 
لقن ری‎ RA MVE 44 ANNES y 


> 


OES EG NY SS AEE 


| ತೋರಿದ್ದಾರೆ. ಆಗ ಸಂಭನಿಸಿದುದು ಅವರ ಮೇಲೆ ಅಲ್ಲಾಹನ ಅಕ್ರಮವಾಗಿರಲಿಲ್ಲ. ವಾಸ್ತವದಲ್ಲಿ ಅವರು 


ತಮ್ಮ ಮೇಲೆ ತಾವೇ ಮಾಡಿಕೊಂಡಿದ್ದ 'ಅಕ್ರಮವಾಗಿತ್ತು. ಅವರ ದುಷ್ಕರ್ಮಗಳ ದುಷ್ಪರಿಣಾಮಗಳು ಕೊನೆಗೆ | 
ಅವರನ್ನೇ, ಪೀಡಿಸಿದುವು ಮತ್ತು ಅವರು ಯಾವುದನ್ನು ಅಪಹಾಸ್ಯ ಮಾಡುತ್ತಿದ್ದರೋ ಅದೇ ಅವರನ್ನು 
ಆಕ್ರಮಿಸಿಬಿಟ್ಟಿತು. 

(35-37) "ಅಲ್ಲಾಹ್‌ ಇಚ್ಛಿಸುತ್ತಿದ್ದರೆ ನಾವಾಗಲಿ ನಮ್ಮ ಹಿರಿಯರಾಗಲಿ ಅವನ ಹೊರತು ಇತರರನ್ನು 
ಪೂಜಿಸುತ್ತಿರಲಿಲ್ಲ ಮತ್ತು ಅವನ ಅಪ್ಪಣೆಯ ವಿನಾ ಯಾವುದನ್ನೂ 'ನಿಷಿದ್ಧ'ಗೊಳಿಸುತ್ತಿರಲಿಲ್ಲ" ಎಂದು 
ಬಹುದೇವ ವಿಶ್ವಾಸಿಗಳು ಹೇಳುತ್ತಾರೆ. ಇಂತಹ ನೆಪಗಳನ್ನೇ ಇವರಿಗಿಂತ ಮುಂಚಿನವರೂ ಒಡ್ಡುತ್ತಿದ್ದರು.!! 
ವಿಷಯಗಳನ್ನು ಸುಸ್ಪಷ್ಟವಾಗಿ ತಲುಪಿಸುವ ಹೊರತು ಬೇರಾವ ಹೊಣೆಗಾರಿಕೆಯಾದರೂ ಸೆಂದೇಶವಾಹಕರ ಮೇಲೆ 
ಇದೆಯೇ? ನಾವು ಪ್ರತಿಯೊಂದು ಸಮುದಾಯದಲ್ಲಿ ಓರ್ವ ಸಂದೇಶವಾಹಕನನ್ನು ಕಳುಹಿಸಿದೆವು ಮತ್ತು 


ನಂಬುವೆವು ಎಂದು ಕಾಯುತ್ತಿರುವರೇ? ಅಥವಾ ದೇವ ಯಾತನೆಯ ಪ್ರಥಮ ಹೊಡೆತವನ್ನು ತಿಂದ ಬಳಿಕವೇ ಒಪ್ಪಿಕೊಳ್ಳುವೆವು 
ಎಂದು ಭಾವಿಸಿರುವರೆ? 
ಸತ್ಮನಿಷೇಧಿಗಳ ಈ ತಕರಾರನ್ನು ಅನ್‌ಆಮ್‌ ಅಧ್ಯಾಯದ 148 ಮತ್ತು 149ನೆಯ ಸೂಕ್ತಗಳಲ್ಲಿ ಉಲ್ಲೇಖಿಸಿ, ಅದಕ್ಕೆ 
ಉತ್ತರ ಕೊಡಲಾಗಿದೆ. (ಅನ್‌ಆಮ್‌ನ ಅಧ್ಯಾಯದ 124ರಿಂದ 126ರ ವರೆಗಿನ ಟಿಪ್ಪಣಿ ಓದಿದರೆ ವಿಷಯ ಶಿಳಿಯಲು ಸುಲಭವಾಗುವುದು) 
31. ಅರ್ಥಾತ್‌- ಇಂದು ನೀವು ದೇವೇಚ್ಛೆಯನ್ನು ನಿಮ್ಮ ಪಥಭ್ರಷ್ಟತೆ ಮತ್ತು ದುಷ್ಕರ್ಮಗಳಿಗೆ ಕಾರಣವೆಂದು 
ಮುಂದಿಡುತ್ತಿರುವುದು ಹೊಸತೇನೂ ಅಲ್ಲ. ಇದು ಬಹಳ ಹಳೆಯ ವಾದವಾಯಿತು. ಇದನ್ನು ಭ್ರಷ್ಟರು ತಮ್ಮ ಅಂತರಾತ್ಮವನ್ನು 
ವಂಚಿಸಲಿಕ್ಕೂ ಉಪದೇಶಕರ ಬಾಯಿ ಮುಚ್ಚಿಸಲಿಕ್ಕೂ ಎಲ್ಲಾ ಕಾಲಗಳಲ್ಲೂ ಉಪಯೋಗಿಸುತ್ತಿದ್ದರು. ಇದು ಬಹುದೇವ 
ವಿಶ್ವಾಸಿಗಳ ತಕರಾರಿಗೆ ಒಂದನೆಯ ಉತ್ತರ. ಈ ಉತ್ತರದ ಸವಿಯನ್ನು ಚೆನ್ನಾಗಿ ಅನುಭವಿಸಬೇಕಾದರೆ ಗಮನಿಸಬೇಕಾದ ವಿಷಯ 
ಯಾವುದೆಂದರೆ ಈಗಾಗಲೆ ಕೆಲವು ಪಂಕ್ತಿಗಳ ಮುಂಚೆ ಸತ್ಮನಿಷೇಧಿಗಳು ಕುರ್‌ಆನಿಗೆ ವಿರುದ್ಧವಾಗಿ "ಅವೆಲ್ಲಾ ಹಳೆಯ ಕಾಲದ 
ಪೊಳ್ಳು ಕತೆಗಳು" ಎಂದು ಹೇಳುತ್ತಾ ಅಪಪ್ರಚಾರವೆಸಗುತ್ತಿದ್ದರು. "ಈ ಪ್ರವಾದಿ ಹೊಸತೇನನ್ನು ತಂದಿದ್ದಾರೆ? ನೂಹ್‌ರ(ಅ) ಜಲ 
ಪ್ರಳಯ ಕಾಲದಿಂದಲೇ ಸಾವಿರಾರು ಸಲ ಹೇಳುತ್ತಾ ಬಂದಿರುವ ವಿಷಯವನ್ನೇ ಇವರು ಪುನರಾವರ್ತಿಸುತ್ತಾರೆ" ಎನ್ನುವಂತಿತ್ತು 
ಅವರ ಮಾತು. ಇಲ್ಲಿ ಅದಕ್ಕೆ ಉತ್ತರ ಕೊಡಲು, ಅವರೇ ಬಹಳ ಬಲವಾದ ಆಧಾರ ಪ್ರಮಾಣವೆಂದು ಭಾವಿಸುತ್ತಿದ್ದ, ಅವರದೇ 
ಒಂದು. ಆಧಾರ ಪ್ರಮಾಣವನ್ನು ಪ್ರಸ್ತಾಪಿಸಿದ ಬಳಿಕ ಲಘುವಾಗಿ ಹೀಗೆ ಹೇಳಲಾಗಿದೆ; "ನೀವು ಅಭಿಮಾನ ಪಡುತ್ತಿರುವ ಆಧಾರ 
ಪ್ರಮಾಣಗಳನ್ನು ತಂದ ನೀವೆಂಥ ಆಧುನಿಕರು? ನಿಮ್ಮ ಆಧಾರ ಪ್ರಮಾಣದಲ್ಲೂ ನವೀನತೆ ಎಲ್ಲಿದೆ? ಪಥಬಟ್ರಷ್ಟರು ಸಾವಿರಾರು 
ವರ್ಷಗಳಿಂದ ಹೇಳುತ್ತಾ ಬಂದಿರುವ ಅದೇ ಓಬೀರಾಯನ ಕಾಲದ ಮಾತನ್ನು ನೀವು ಆವರ್ಶಿಸುತ್ತಿರುವಿರಿ” 


ಕಾಂಡ-14 


-54 


850 ಕುರ್‌ಆನ್‌ ವ್ಯಾಖ್ಯಾನ 


26 


2 3 ಬಸ رت‎ 
ASHI sk 


2 


KN 2೪‏ ھے Pa‏ ہہ 

ಬ اَتْممُوْا پا لوم‎ 1 ಟ್ರಿ ಹ 

2)1 (EAT Jp» $4೨ 2 دج سے‎ 
OLENA SOG SUM NSE ges 


"ಅಲ್ಲಾಹನ ದಾಸ್ಕ-ಆರಾಧನೆ ಮಾಡಿರಿ ಮತ್ತು 'ತಾಗೂತ್‌'ನ ಆರಾಧನೆಯಿಂದ ದೂರವಿರಿ”? ಎಂದು ಅವರ 
ಮುಖಾಂತರ ಎಚ್ಚರಿಕೆ ನೀಡಿದೆವು. ಅನಂತರ ಅಲ್ಲಾಹನು ಕೆಲವರಿಗೆ ಸನ್ಮಾರ್ಗದರ್ಶನ ಮಾಡಿದನು ಮತ್ತು 
ಇನ್ನು ಕೆಲವರ ಮೇಲೆ ಪಥಬ್ರಷ್ಟತೆ ಹೇರಲ್ಪಟ್ಟಿತು.3 ಹೀಗೆ ಸುಳ್ಳಾಗಿಸುವವರ ಅಂತಿಮ ಪರಿಣಾಮವೇನಾಗಿದೆಯೆಂದು 
ಭೂಮಿಯ ಮೇಲೆ ಸಂಚರಿಸಿ ನೋಡಿಕೊಳ್ಳಿರಿ. ಓ ಪೈಗಂಬರರೇ, ನೀವು ಅವರ ಸನ್ಮಾರ್ಗದರ್ಶನಕ್ಕಾಗಿ 
ಎಷ್ಟು ಅತ್ಕಾಕಾಂಕ್ಸಿಯಾಗಿದ್ದರೂ ಅಲ್ಲಾಹನು ಯಾರನ್ನು ಪಥಭ್ರಷ್ಟಗೊಳಿಸುತ್ತಾನೋ ಅವನಿಗೆ ಸನ್ಮಾರ್ಗದರ್ಶನ 
ಮಾಡುವುದಿಲ್ಲ. ಇಂತಹವರಿಗೆ ಯಾರೂ ಸಹಾಯ ಮಾಡಲಾರರು. 

(38-40) ಸತ್ತವನನ್ನು ಅಲ್ಲಾಹ್‌ ಪುನರುತ್ನಾನಗೊಳಿಸಲಾರನೆಂದು ಇವರು ದೃಢವಾಗಿ ಅಲ್ಲಾಹನಾಣೆ ಹಾಕಿ 
ಹೇಳುತ್ತಾರೆ. ಉತ್ಸಾನಗೊಳಿಸಲಾರನೇಕೆ? ಇದೊಂದು ವಾಗ್ದಾನ. ಇದನ್ನು ಪೂರ್ಣಗೊಳಿಸುವುದನ್ನು ಅವನು 


32. ಅರ್ಥಾತ್‌- ನೀವು ನಿಮ್ಮ ಬಹುದೇವ ವಿಶ್ವಾಸ ಮತ್ತು ನಿಮ್ಮ ಸ್ವೇಚ್ಛೆಯ ವಿಧಿ ನಿಷೇಧಗಳನ್ನು ಸಮರ್ಥಿಸಲಿಕ್ಕಾಗಿ 
ನಮ್ಮ ಇಚ್ಛೆಯನ್ನು ಸನದನ್ನಾಗಿ ಮಾಡುವುದಾದರೂ ಹೇಗೆ? ನಾವು ಪ್ರತಿಯೊಂದು ಸಮುದಾಯದಲ್ಲೂ ನಮ್ಮ ಸಂದೇಶವಾಹಕನನ್ನು 
ಕಳುಹಿಸಿದೆವು. ನಮ್ಮ ಬಾಸ್ಯ-ಆರಾಧನೆ ಮಾಡುವುದು ಮಾತ್ರ ನಿಮ್ಮ ಕರ್ತವ್ಯವೆಂದೂ ನೀವು ತಾಗೂತ್‌(ಅತಿಕ್ರಮ)ನ ہہ‎ 
ಆರಾಧನೆಗಾಗಿ ಸೃಷ್ಟಿಸಲ್ಪಟ್ಟವರಲ್ಲವೆಂದೂ ಅವರ ಮೂಲಕ ಸುಸ್ಪಷ್ಟವಾಗಿ ನಿಮಗೆ ತೋರಿಸಿಕೊಟ್ಟೆವುು ಹೀಗೆ ನಿಮ್ಮ ಆ 
ಪಥಭ್ರಷ್ಟತೆಗೆ ನಮ್ಮ ಮೆಚ್ಚುಗೆ ಇಲ್ಲವೆಂದೂ ನಾವು ಮೊದಲೇ ನಿಮಗೆ ಸೂಕ್ತ ಮೂಲಗಳಿಂದ ತಿಳಿಯ ಪಡಿಸಿದ್ದೇವೆ. ಹೀಗಿರುತ್ತಾ 
ನೀವು ನಮ್ಮ ಇಚ್ಛೆಯ ಮರೆಯಲ್ಲಿ ನಿಮ್ಮ ಸ್ವಂತ ಪಥಬ್ರಷ್ಟತೆಗಳನ್ನು ಧರ್ಮಸಮ್ಮ ತವೆನ್ನುವುದೆಂದರೆ ನಾವು ನಿಮಗೆ ಬೋಧನೆ 
ಕೊಡುವ ಸಂದೇಶವಾಹಕರನ್ನು ಕಳುಹಿಸುವ ಬದಲು ನಿಮ್ಮ ಕೈ ಹಿಡಿದು ನಿಮ್ಮನ್ನು ಬಲಾತ್ಕಾರವಾಗಿ ತಪ್ಪುದಾರಿಗಳಿಂದ ತಡೆದು 
ಸನ್ಮಾರ್ಗಗಾಮಿಗಳಾಗಿ ಮಾಡಬೇಕಿತ್ತೆಂದು ನೀವು ಬಯಸುತ್ತಿದ್ದಿರೆಂದು ಅರ್ಥವಾಗುತ್ತದೆ. (ದೇವೇಚ್ಛೆ ಮತ್ತು ದೇವ ಸಂಪ್ರೀತಿಗಳ 
ವ್ಯತ್ಯಾಸ ತಿಳಿಯಲು ಅನ್‌ಆಮ್‌ ಅಧ್ಯಾಯದ 80ನೆಯ ಟಿಪ್ಪಣಿ ನೋಡಿರಿ.) 

33. ಅರ್ಥಾತ್‌- ಪ್ರತಿಯೊಬ್ಬ ಪ್ರವಾದಿಯ ಆಗಮನದ ಬಳಿಕ ಅವರ ಜನಾಂಗವು 2 ಭಾಗಗಳಾಗಿ ಒಡೆಯಿತು. ಕೆಲವರು 
ಅವರ ಬೋಧನೆಯನ್ನು ಸ್ವೀಕರಿಸಿದರು. (ಹೀಗೆ ಅವರು ಸ್ವೀಕರಿಸಿದುದು ದೇವಾನುಗ್ರಹದಿಂದಾಗಿತ್ತು) ಮತ್ತೆ ಕೆಲವರು ತಮ್ಮ 
ಪಥಭ್ರಷ್ಟತೆಯಲ್ಲಿ ಸ್ಥಿರವಾಗಿ ನಿಂತರು. (ಹೆಚ್ಚಿನ ವಿವರಗಳಿಗಾಗಿ ಅನ್‌ಆಮ್‌ ಅಧ್ಯಾಯದ 28ನೆಯ ಟಿಪ್ಪಣಿ ನೋಡಿರಿ.) 

34. ಅರ್ಥಾತ್‌- ಸಂಶೋಧನೆಗೆ, ಪ್ರಯೋಗಕ್ಕಿಂತ ಮೇಲಿನ ನಂಬಲರ್ಹವಾದ ಒರೆಗಲ್ಲು ಬೇರೆ ಇಲ್ಲ. ಇನ್ನು ಮಾನವ 
ಇತಿಹಾಸದ ನಿರಂತರ ಪ್ರಯೋಗಗಳು ಏನನ್ನು ಸಾಬೀತು ಪಡಿಸಿವೆ ಎಂದು ನೀವೇ ನೋಡಿಕೊಳ್ಳಿರಿ. ದೇವ ಯಾತನೆಯು ಫಿರ್‌ಔನ್‌ 
ಮತ್ತು ಅವನ ಸಂತತಿಯ ಮೇಲೆರಗಿತೋ ಅಥವಾ ಮೂಸಾ(ಅ) ಮತ್ತು ಬನೀ ಇಸ್ರಾಈಲರ ಮೇಲೋ? ಹೆ. ಸಾಲಿಹ್‌ರನ್ನು(ಅ) 
ಸುಳ್ಳಾಗಿಸುವವರ ಮೇಲೋ ಅಥವಾ ಅವರನ್ನು ನಂಬುವವರ ಮೇಲೋ? ಅದು ಹ. ಹೂದ್‌, ಹ. ನೂಹ್‌(ಅ) ಹಾಗೂ ಇತರ 
ಪ್ರವಾದಿಗಳ ವಿರೋಧಿಗಳ ಮೇಲೆರಗಿತೋ ಅಥವಾ ವಿಶ್ವಾಸಿಗಳ ಮೇಲೋ? ಅವರಿಗೆ 'ನಮ್ಮ 'ಮಶಿಯ್ಯತ್‌' (ವಿಧಿ) ಬಹುದೇವ 
ವಿಶ್ವಾಸ ಮತ್ತು ಧರ್ಮಶಾಸ್ತ್ರ ನಿರ್ಮಾಣದ ಅವಕಾಶ ಕೊಟ್ಟಿದ್ದರೂ ಅದಕ್ಕೆ ನಮ್ಮ ಮೆಚ್ಚಿಗೆ ಇತ್ತೆಂದು ಈ ಐಶಿಹಾಸಿಕ 
ಪ್ರಯೋಗಾನುಭವಗಳಿಂದ ನಿಜಕ್ಕೂ ನಿರ್ಧರಿಸಬಹುದೆ? ಇದಕ್ಕೆ ವ್ಯತಿರಿಕ್ತವಾಗಿ ಉಪದೇಶ ಹಾಗೂ ಬೋಧನೆಗಳ ಹೊರತಾಗಿಯೂ 
ಪಥಭ್ರಷ್ಟತೆಗಾಗಿಯೇ ಹಟತೊಡುವವರಿಗೆ ನಮ್ಮ ವಿಧಿಯು ಒಂದಿಷ್ಟು ಅನಾಚಾರಗಳನ್ನೆಸಗಲು ಅವಕಾಶ ಕೊಡುತ್ತ ದೆ. ಆ ಬಳಿಕ 
ಅವರ ಪಾಪದ ಪಾತ್ರೆ ಚೆನ್ನಾಗಿ ತುಂಬಿದೊಡನೆ ಅವರನ್ನು ಮುಳುಗಿಸಿ ಬಿಡಲಾಗುತ್ತದೆಂದು ಈ ಐತಿಹಾಸಿಕ ಘಟನೆಗಳು ಸ್ಪಷ್ಟವಾಗಿ 
ಸಾಬೀತು ಪಡಿಸುತ್ತವೆ. 


ಕಾಂಡ-14 


16. ಅನ್ನಹ್ನ್‌ 851 


೨೨% الا‎ EE >A VG ಬಜೆಪಿ 
EL bly sb ےن‎ 


ತನ್ನ ಮೇಲೆ NE ಆದರೆ ಹೆಚ್ಚಿನವರು ಅರಿಯುವುದಿಲ್ಲ- ಯಾವ ಪರಮಾರ್ಥದ 
ಬಗ್ಗೆ ಇವರು ಭಿನ್ನಾಭಿಪ್ರಾಯವುಳ್ಳವರಾಗಿರುವರೋ ಅದನ್ನು ಅಲ್ಲಾಹ್‌ ಇವರ ಮುಂದೆ ಪ್ರಕಟಗೊಳಿಸಲಿಕ್ಕಾಗಿ 
ಮತ್ತು ಸತ್ಯನಿಷೇಧಿಗಳಿಗೆ ತಾವು ಸುಳ್ಳುಗಾರರೆಂದು ಅರಿಯುವಂತಾಗಲಿಕ್ಕಾಗಿ ಹೀಗಾಗಬೇಕಾದುದು ಆಗತ್ಕ.3 
(ಇನ್ನು ಅದರ ಸಾಧ್ಯತೆಯ ಕುರಿತು) ನಾವು ಯಾವುದನ್ನಾದರೂ ಆಸ್ತಿತ್ವಕ್ಕೆ ತರಬೇಕೆಂದಾದರೆ ಹೆಚ್ಚೇನೂ 
ಮಾಡಬೇಕಾಗುವುದಿಲ್ಲ, 'ಆಗು' ಎಂದು ಅಪ್ಪಣೆ ಕೊಟ್ಟರಾಯಿತು. ಅದು ಆಗಿ ಬಿಡುತ್ತದೆ. 


35. ಇದು ಮರಣಾನಂತರ ಜೀವನ ಮತ್ತು ಹಶ್ರ್‌ (ಅಂತಿಮ ವಿಚಾರಣೆಗಾಗಿ ಒಟ್ಟು ಗೂಡಿಸುವ ದಿನ)ನ ಬೌದ್ದಿಕ ಹಾಗೂ 
ನೈತಿಕ ಅವಶ್ಯಕತೆಯಾಗಿರುತ್ತದೆ. ಈ ಭೂಮಿಯಲ್ಲಿ ಮಾನವನು ಜನಿಸಿದಂದಿನಿಂದ ಪರಮಾರ್ಥದ ವಿಷಯದಲ್ಲಿ ಅನೇಕ 
ಭಿನ್ನಾಭಿಪ್ರಾಯಗಳುಂಟಾಗಿವೆ. ಈ ಭಿನ್ನಾಭಿಪ್ರಾಯಗಳ ಆಧಾರದಲ್ಲೇ ವಂಶಗಳಲ್ಲಿ, ಜನಾಂಗಗಳಲ್ಲಿ ಮತ್ತು ಕುಟುಂಬಗಳಲ್ಲಿ 
ಒಡಕುಂಟಾಯಿತು. ಇದರ ಆಧಾರದಲ್ಲೇ ವಿವಿಧ ವಿಚಾರಭಾರೆಯವರು ಪ್ರತ್ಕೇಕ, ಮತ, ಪ್ರತ್ಯೇಕ ಸಾಮಾಜಿಕ ವ್ಯವಸ್ಥೆ ಮತ್ತು 
ಪ್ರತ್ಕೇಕ ಸಂಸ್ಕೃತಿಗಳನ್ನು ಮಾಡಿಕೊಂಡರು. ಪ್ರತಿಯೊಂದು ವಿಚಾರಧಾರೆಯ ಸಮರ್ಥನೆಗಾಗಿ ಸಾವಿರಾರು ಮಂದಿ ಬೇರೆ ಬೇರೆ 
ಕಾಲಗಳಲ್ಲಿ ತಮ್ಮ ಸಂಪತ್ತನ್ನೂ ಮಾನ ಮರ್ಯಾದೆಗಳನ್ನೂ ಸರ್ವಸ್ವವನ್ನೂ ತೊಡಗಿಸಿಬಿಟ್ಟರು. ಅನೇಕ ಸಂದರ್ಭಗಳಲ್ಲಿ ಈ 
ವಿಭಿನ್ನ ವಿಚಾರಧಾರೆಯ ಪ್ರತಿಪಾದಕರೊಳಗೆ, ಪರಸ್ಪರರನ್ನು ಸಂಪೂರ್ಣವಾಗಿ ಅಳಿಸಿಬಿಡುವಂತಹ ಘರ್ಷಣೆಗಳೂ ನಡೆದುವು. ಅಳಿದು 
ಹೋದವರು ಅಳಿಯುತ್ತಿದ್ದರೂ ತಮ್ಮ ದೃಷ್ಟಿಕೋನವನ್ನು ಬಿಡಲಿಲ್ಲ. ಇಂತಹ ಪ್ರಮುಖ ಹಾಗೂ ಗಂಭೀರ ಭಿನ್ನಾಭಿಪ್ರಾಯಗಳ 
ವಿಷಯದಲ್ಲಿ ನಿಜಕ್ಕೂ ಸತ್ಯ ಯಾವುದು ಮತ್ತು ಮಿಥ್ಯ ಯಾವುದು, ಸತೃದಲ್ಲಿ ಯಾರಿದ್ದರು, ಮಿಥೃದಲ್ಲಿ ಯಾರಿದ್ದರು ಎಂದು 
ಖಚಿತವಾಗಿ ತಿಳಿಯಬೇಕೆಂದು ವಿವೇಕವು ಅಪೇಕ್ಸಿುತ್ತದೆ. ಭೂಲೋಕದಲ್ಲಂತೂ ಇದರ ಮೇಲಿಂದ ತೆರೆ ಸರಿಯುವ ಸಾಧ್ಯತೆ 
ಕಂಡು ಬರುವುದಿಲ್ಲ. ಈ ಲೋಕದ ವ್ಯವಸ್ಥೆಯೇ ಇಲ್ಲಿ ಪರಮಾರ್ಥದ ಮೇಲಿನಿಂದ ತೆರೆ ಸರಿಯಲು ಸಾಧ್ಯವಿಲ್ಲದಂತಿದೆ. 
ಆದುದರಿಂದ ಈ ಕೊರತೆಯನ್ನು ನೀಗಿಸಲಿಕ್ಕಾಗಿ ಇನ್ನೊಂದು ಲೋಕವು ಅನಿವಾರ್ಯವಾಗಿದೆ ಎಂದು ವಿವೇಕವು ಹೇಳುತ್ತಿದೆ. 

ಇದು ಕೇವಲ ವಿವೇಕದ ಬೇಡಿಕೆ ಮಾತ್ರವಲ್ಲ, ನೈತಿಕತೆಯ ಬೇಡಿಕೆಯೂ ಆಗಿದೆ. ಏಕೆಂದರೆ ಈ ಭಿನ್ನಾಭಿಪ್ರಾಯಗಳಲ್ಲೂ 
ಘುರ್ಷಣೆಗಳಲ್ಲೂ ಅನೇಕ ಪಂಗಡಗಳು ಭಾಗವಹಿಸಿವೆ. ಅತ್ಕಾಚಾರವೆಸಗಿದವರು ಕೆಲವರಾದರೆ ಅತ್ಕಾಚಾರ ಸಹಿಸಿದವರು ಕೆಲವರು. 
ಕೆಲವರು ಬಲಿದಾನ ಕೊಟ್ಟಿವರಾದರೆ ಕೆಲವರು ಬಲಿದಾನ ಪಡೆದವರು. ಪ್ರತಿಯೊಬ್ಬನೂ ತನ್ನ ವಿಚಾರಧಾರೆಯಂತೆ ಒಂದು ನೈತಿಕ 
ತತ್ವ ಹಾಗೂ ನೈತಿಕ ನಿಲುಮೆಯನ್ನಿರಿಸಿಕೊಂಡಿರುವನು. ಇದರಿಂದಾಗಿ ಕೋಟ್ಯಾವಧಿ ಮಾನವರ ಜೀವನಗಳು ಕೆಟ್ಟ ರೀತಿಯಲ್ಲಿ 
ಅಥವಾ ಉತ್ತಮ ರೀತಿಯಲ್ಲಿ ಪ್ರಭಾವಿತಗೊಂಡಿವೆ. ಇವೆಲ್ಲವುಗಳ ನೈತಿಕ ಪರಿಣಾಮವು ಸತ್ಸಲದ ರೂಪದಲ್ಲಾಗಲಿ, مان‎ 
ರೂಪದಲ್ಲಾಗಲಿ ಪ್ರಕಟಗೊಳ್ಳುವಂತಹ ಸಮಯ ಬೇಕೇ ಬೇಕಲ್ಲವೇ? ಈ ಲೋಕದ ವ್ಯವಸ್ಥೆಯಲ್ಲಿ ಸರಿಯಾದ ಹಾಗೂ 
ಸಂಪೂರ್ಣವಾದ ನೈತಿಕ ಪ್ರತಿಫಲ ಪ್ರಕಟವಾಗುವ ಸಂಭವ ಇಲ್ಲದಿರುವಾಗ ಈ ಪ್ರತಿಫಲಗಳು ಪ್ರಕಟಿವಾಗುವಂತಹ ಯಾವುದಾದರೂ 
ಇನ್ನೊಂದು ಲೋಕ ಇರಲೇ ಬೇಕಾಗಿದೆ. 

36. ಅರ್ಥಾತ್‌- ಸತ್ತು ಹೋದ ಬಳಿಕ ಮಾನವನನ್ನು ಪುನಃ ಸೃಷ್ಟಿಸುವುದೂ ಹಿಂದಿನ ಮತ್ತು ಮುಂದಿನ ಮಾನವರನ್ನೆಲ್ಲಾ 
ಏಕಕಾಲದಲ್ಲಿ ಮರುಜೀವಗೊಳಿಸುವುದೂ ಅತ್ಯಂತ ಕಷ್ಟ ಕಾರ್ಯವೆಂದು ಜನರು ತಿಳಿಯುತ್ತಾರೆ. ಆದರೆ ಅಲ್ಲಾಹನ ಮಹಿಮೆ 
ಎಂತಹದೆಂದರೆ, ಅವನಿಗೆ ತನ್ನ ಇರಾದೆಯನ್ನು ಕಾರ್ಯರೂಪಕ್ಕೆ ತರಲು.ಯಾವುದೇ ಸಾಧನ, ಕಾರಣ ಅಥವಾ ಮಾಧ್ಯ್ಮಮಗಳಾಗಲಿ 
ಪರಿಸ್ಥಿತಿ ಅನುಕೂಲಕರವಾಗಬೇಕೆಂದಾಗಲಿ ಇಲ್ಲ. ಅವನ ಪ್ರತಿಯೊಂದು ಇರಾದೆಯು ಅವನ ಅಪ್ಪಣೆಯಿಂದ ಪೂರ್ಣಗೊಳ್ಳುತ್ತದೆ. 
ಅವನ ಅಪ್ಪಣೆಯೇ ಸಾಧನಗಳನ್ನು ಅಸ್ತಿತ್ವಕ್ಕೆ ತರುತ್ತದೆ. ಅವನ ಅಪ್ಪಣೆಯಿಂದಲೇ ಸಾಧನಗಳೂ ಕಾರಣಗಳೂ ಉಂಟಾಗುತ್ತವೆ. 
ಅವನ ಅಪ್ಪಣೆಯೇ ಅವನ ಇಚ್ಛಾನುಸಾರ ಪರಿಸ್ಥಿತಿಗಳನ್ನು ಸಿದ್ಧಗೊಳಿಸುತ್ತದೆ. ಈಗ ಈ ಭೂಲೋಕದಲ್ಲಿ ಇರುವುದೆಲ್ಲವೂ ಸಹ 
ಕೇವಲ ಅವನ ಅಪ್ಪಣೆಯಿಂದಲೇ. ಅಸ್ತಿತ್ವಕ್ಕೆ ಬಂದಿವೆ. ಇನ್ನೊಂದು ಲೋಕವೂ ಅವನ ಕೇವಲ ಒಂದು ಅಪ್ಪಣೆಯಿಂದ 
ಕ್ಷಣಾರ್ಧದಲ್ಲಿ ಪ್ರಕಟವಾಗಲು ಸಾಧ್ಯವಿದೆ. : 


ಕಾಂಡ-14 


23% ہے‎ 4 ಧರಿಸಿ کا اَی‎ SNL بیج‎ pd 
ಶಿಲಿಖಯ್ಟಿ ೪೫ 


7 7 


& 65 ಯಡ 3 ಸಲ್‌ لاس مَا‎ ಹಿ 


(41-42) ಮರ್ದನ ಸಹಿಸಿದ ಬಳಿಕ ಅಲ್ಲಾಹನಿಗಾಗಿ ಹಿಜ್ರತ್‌(ವಲಸೆ) ಮಾಡಿದವರಿಗೆ ನಾವು ಇಹದಲ್ಲೇ 
ಉತ್ತಮ ವಾಸಸ್ಥಾನ ನೀಡುವೆವು ಮತ್ತು ಪರಲೋಕದ ಪ್ರತಿಫಲವಂತು ಅತ್ಯಂತೆ ಹಿರಿದಾಗಿದೆ.” ಅದೆಷ್ಟು 
ಶ್ರೇಷ್ಠವಾದ ಪ್ರತಿಫಲವು ಅವರನ್ನು ಕಾದಿದೆ ಎಂಬುದನ್ನು ತಾಳ್ಮೆ ವಹಿಸಿದ ಹಾಗೂ ತನ್ನು ಪ್ರಭುವಿನ 
ಭರವಸೆಯಲ್ಲಿ ಕಾರ್ಯವೆಸಗುತ್ತಿರುವ ಮರ್ದಿತರು ಅರಿತು ಕೊಂಡಿದ್ದರೆ! 

(43-44) ಓ ಪೈಗಂಬರರ ನಾವು ನಿಮಗಿಂತ ಮುಂಚೆಯೂ ಸಂದೇಶವಾಹಕರನ್ನು ಕಳುಹಿಸಿದಾಗಲೆಲ್ಲ 
ಪುರುಷರನ್ನೇ ಕಳುಹಿಸಿದ್ದೇವೆ. ನಾವು ಅವರಿಗೆ ನಮ್ಮ ಸಂದೇಶಗಳನ್ನು 'ದಿವ್ಯವಾಣಿ' ಮಾಡುತ್ತಿದ್ದೆವು. ನಿಮಗೆ 
ಗೊತ್ತಿಲ್ಲದಿದ್ದರೆ ವಿದ್ವಾಂಸರೊಡನೆ ವಿಚಾರಿಸಿರಿ. ಗತ ಸಂದೇಶವಾಹಕರಿಗೂ ನಾವು ಪ್ರತ್ಯಕ್ಸ ಪ್ರಮಾಣಗಳನ್ನೂ 
ಗ್ರಂಥಗಳನ್ನೂ ಕೊಟ್ಟು ಕಳುಹಿಸಿದ್ದೆವು ಮತ್ತು ಈಗ ಈ ಉದ್ಭೋಧವನ್ನು ನಿಮಗೆ ಅವತೀರ್ಣಗೊಳಿಸಿ, ನೀವು 
ಜನತೆಯ ಮುಂಡೆ, ಅವರಿಗಾಗಿ ಅವತೀರ್ಣಗೊಳಿಸಲ್ಪಟ್ಟಿರುವ*" ಬೋಧನೆಯನ್ನು ವಏವರಿಸುವಂತೆಯೂ 
ಸ್ಪಷ್ಟೀಕರಿಸುವಂತೆಯೂ ಜನರು (ಸ್ವಯಂ) ವಿವೇಚಿಸುವಂತೆಯೂ ಮಾಡಿದೆವು. 


37. ಇದು ಸತ್ಕನಿಷೇಧಿಗಳ ಅಸಹನೀಯ ಮರ್ದನಗಳನ್ನು ಸಹಿಸಲಾಗದೆ ಮಕ್ಕಾದಿಂದ ಅಬಿಸೀನಿಯಾಕ್ಕೆ ವಲಸೆ ಹೋದ 
ಮುಹಾಜಿರರ ಕಡೆಗೆ ಸಂಕೇತ. ಪರಲೋಕ ಧಿಕ್ಕಾರಿಗಳ ಮಾತಿಗೆ ಉತ್ತರ ಕೊಟ್ಟಿ ಬಳಿಕ ಹಠಾತ್ತನೆ ಅಬಿಸೀನಿಯಾದ ಮುಹಾಜಿರರ 
ಪ್ರಸ್ತಾಪವೆತ್ತುವುದರಲ್ಲಿ ಒಂದು ಸೂಕ್ಷ್ಮಾಂಶವಿದೆ. ಇದರ ಉದ್ದೇಶವು ಮಕ್ಕಾದ ಸತ್ಮನಿಷೇಧಿಗಳೊಡನೆ - "ಓ ಅಕ್ರಮಿಗಳೇ, ಇಂತಹ 
ಅತ್ಯ್ಕಾಚಾರಗಳನ್ನೆಸಗಿದ ಬಳಿಕ ನಿಮ್ಮೊಡನೆ ಅದರ ಕುರಿತು ವಿಚಾರಿಸಲಾಗದೆಂದೂ ಮರ್ದಿತರಿಗೆ ನ್ಯಾಯವೊದಗಿಸಲಾಗದೆಂದೂ 
ಭಾವಿಸುತ್ತೀರಾ?”" ಎಂದು ಎಚ್ಚರಿಕೆ ಕೊಡುವುದಾಗಿದೆ. 

38. ಇಲ್ಲಿ ಮಕ್ಕಾದ ಸತ್ಯನಿಷೇಧಿಗಳ ಒಂದು ಆಕ್ಸೇಪವನ್ನು ಉಲ್ಲೇಖಿಸದೆಯೇ ಅದಕ್ಕೆ ಉತ್ತರ ಕೊಡಲಾಗುತ್ತಿದೆ. ಅದು 
ಈ ಹಿಂದೆ ಎಲ್ಲ ಪ್ರವಾದಿಗಳ ಬಗೆಗೂ ಈಗ ಪ್ರವಾದಿವರ್ಯರ(ಸ) ಬಗ್ಗೆ ಅವರ ಸಮಕಾಲೀನರೂ ಹಲವು ಬಾರಿ ಮಾಡುತ್ತಿದ್ದಂತಹ 
ಆಕ್ಲೇಪವೇ ಆಗಿತ್ತು - ಅಂದರೆ ನೀವು ನಮ್ಮ ಹಾಗೆಯೇ ಮನುಷ್ಯರಾಗಿರುತ್ತೀರಿ. ಹೀಗಿರುತ್ತ ನಿಮ್ಮನ್ನು ಅಲ್ಲಾಹನು ತನ್ನ 
ಪ್ರವಾದಿಯನ್ನಾಗಿ ಮಾಡಿ ಕಳುಹಿಸಿದ್ದಾನೆಂದು ನಾವು ಹೇಗೆ ನಂಬಲಿ? ಎಂಬ کہ‎ 

39. ಅರ್ಥಾತ್‌- ಗ್ರಂಥದವರ ವಿದ್ವಾಂಸರೊಡನೆ ಮತ್ತು ಅಧಿಕೃತ ವಿದ್ವಾಂಸರಲ್ಲದಿದ್ದರೂ ದಿವ್ಯಗ್ರಂಥಗಳ ಜ್ಞಾನ 
ಹೊಂದಿರುವಂತಹ ಹಾಗೂ ಗತ ಪ್ರವಾದಿಗಳ ವೃತ್ತಾಂತಗಳನ್ನು ಬಲ್ಲಂತಹ ವಿದ್ವಾಂಸರೊಡನೆ. 

40. ವಿವರಣೆ ಮತ್ತು ಸ್ಪಷ್ಟೀಕರಣವು ಕೇವಲ ಮಾತಿನಿಂದ ಮಾತ್ರವಲ್ಲ, ಕೃತಿಯಿಂದಲೂ, ತನ್ನ ಮಾರ್ಗದರ್ಶನದಲ್ಲಿ ಒಂದು 
ಸಂಪೂರ್ಣ ಮುಸ್ಲಿಮ್‌ ಸಮಾಜವನ್ನು ರೂಪಿಸುವ ಮೂಲಕವೂ ದೇವ ಬೋಧನೆಯ ಉದ್ದೇಶಕ್ಕನುಸಾರ ಆ ವ್ಯವಸ್ಥೆಯನ್ನು ಜಾರಿ 
ಗೊಳಿಸುವ ಮೂಲಕವೂ ಆಗಿರಬೇಕು. ۱ 

ಈ ರೀತಿ ಅಲ್ಲಾಹನು ಇಲ್ಲಿ ಒಬ್ಬ ಮಾನವನನ್ನೇ ಪ್ರವಾದಿಯನ್ನಾಗಿ ಕಳುಹಿಸಬೇಕೆಂಬುದನ್ನು ಅವಶ್ಯಕವಾಗಿಸಿದ ಯುಕ್ತಿಯನ್ನು 
ಹೇಳಿರುವನು. “ದಿಕ್‌ نر‎ ಎರಣ)ನ್ನು ದೇವಚರರ ಮೂಲಕವೂ ಕಳುಹಿಸಬಹುದಾಗಿತ್ತು. ಅದನ್ನು ನೇರವಾಗ್ರಿ ಮುದ್ರಿಸಿ ಪ್ರಶಿಯೊಬ್ಬ 
ಮಾನವನಿಗೂ ತಲಪಿಸಬಹುದಾಗಿತ್ತು. ಆದರೆ ಯಾವ ಉದ್ದೇಶಕ್ಕಾಗಿ ಆಲ್ಲಾಹನ ಯುಕ್ತಿ, ಕೃಪೆ ಮತ್ತು ಪ್ರಭುತ್ವ; ಗಳು ಆ "ದಿಕ್ಟ್‌'ನ 


ಕಾಂಡ-14 


853 | کرات .16 


ಅವತೀರ್ಣ ಅಗತ್ಯವಿದೆಯೆಂದು ಕಂಡಿದ್ದು ವೋ ಆ ಉದ್ದೇಶವು ಕೇವಲ 'ದಿಕ್ರ್‌(ಬೋಧನೆನ್ನು. ಕಳುಹಿಸಿಬಿಡುವುದರಿಂದ 
ಪೂರ್ಣಗೊಳ್ಳುತ್ತಿರಲಿಲ್ಲ. ಆ ಉದ್ದೇಶವನ್ನು ನೆರವೇರಿಸಲಿಕ್ಕಾಗಿ ಆ 'ದಿಕ್ರ್‌'ನ್ನು ಒಬ್ಬ ಅತ್ಯಂತ ಯೋಗ್ಯ ಮಾನವನು ತರುವುದು 
-| ಅಗತ್ಯವಾಗಿತ್ತು. ಅವನು ಅದನ್ನು ಸ್ವಲ್ಪಸ್ವಲ್ಪವಾಗಿ ಜನರ ಮುಂದಿರಿಸಬೇಕಿತ್ತು. ಅರ್ಥವಾಗದವರಿಗೆ ಅದರ ಅರ್ಥವನ್ನು ವಿವರಿಸಿ 
ಹೇಳಬೇಕಿತ್ತು. ಸಂಶಯವುಂಟಾದವರ ಸಂಶೆಯವನ್ನು ನಿವಾರಿಸಬೇಕಿತ್ತು. ಆಕ್ಟೇಪಿಸುವವರ ಆಕ್ಸೇಪಕ್ಕೆ ಉತ್ತರ ಕೊಡಬೇಕಾಗಿತ್ತು. 
ಅದನ್ನು ನಿರಾಕರಿಸುವವರ, ವಿರೋಧಿಸುವವರ ಮತ್ತು ಪ್ರತಿಭಟಿಸುವವರ ಮುಂದೆ ಆ 'ದಿಕ್ರ್‌'ನ್ನು ತಂದವರ ಘನತೆಗೆ 
ತಕ್ಕುದಾದಂತಹ ವರ್ತನೆಯನ್ನು ಕಾರ್ಯತಃ ಪ್ರಕಟಿಸಿ ತೋರಿಸಬೇಕಿತ್ತು. ಅವರು ಅದನ್ನು ಸ್ವೀಕರಿಸಿಕೊಂಡವರಿಗೆ ಅವರ ಜೀವನದ 
ಎಲ್ಲ ರಂಗಗಳಿಗೂ ಬೇಕಾದ ಮಾರ್ಗದರ್ಶನವನ್ನು ನೀಡಬೇಕಿತ್ತು. ಅವರ ಮುಂದೆ ಸ್ವತಃ ತನ್ನ ಜೀವನವನ್ನು ಮಾದರಿಯನ್ನಾಗಿ 
ತೋರಿಸಬೇಕಿತ್ತು. ಅವರಿಗೆ ವೈಯಕ್ತಿ ಕವಾಗಿಯೂ ಸಾಮೂಹಿಕವಾಗಿಯೂ ತರಬೇತಿ ಕೊಟ್ಟು ಇಡೀ ಜಗತ್ತಿನ ಮುಂದೆ, ಸಂಪೂರ್ಣ 
ಸಾಮೂಹಿಕ ವ್ಯವಸ್ಥೆಯು وہ"‎ ಪ್ರತಿರೂಪವಾದ ಸಮಾಜವೊಂದನ್ನು ಮಾದರಿಯಾಗಿ ಮುಂದಿರಿಸಬೇಕಿತ್ತು. } 

ಈ ಸೂಕ್ತವು ) ಅಲ್ಲಾಹನ 'ದಿಕ್ರ್‌' ಮನುಷ್ಯನ ಮೂಲಕ ಬರುತ್ತದೆಂಬುದನ್ನು ಒಪ್ಪದಂತಹೆ ಧಿಕ್ಕಾರಿಗಳ ವಾದವನ್ನು 'ಮುರಿದು 
ಬಿಟ್ಟಂತೆಯೇ ಇಂದು, ಪ್ರವಾದಿಯ ವಿವರಣೆ ಮತ್ತು ಸ್ಪಷ್ಟೀಕರಣಗಳನ್ನು ಬಿಟ್ಟು ಕೇವಲ 'ದಿಕ್ಸ್‌'ನ್ನು ಪಡೆಯಲಿಚ್ಛಿಸುವ ಹದೀಸ್‌ 
ನಿಷೇಧಕರ ವಾದವನ್ನೂ ಮುರಿಯುತ್ತದೆ. ಅಂಥವರು, ಪ್ರವಾದಿವರ್ಯರು(ಸೆ) ವಿವರಣೆ ಮತ್ತು ಸ್ಪಪ್ಟೀಕರಣಗಳನ್ನೇನೂ ಕೊಟ್ಟಿರುವುದಿಲ್ಲ, 
ಕೇವಲ 'ದಿಕ್ರ್‌'ನ್ನು ಮಾತ್ರ" ಕೊಟ್ಟದ್ದೆಂದು ಹೇಳುವವರಾಗಿರಲಿ ಅಥವಾ 'ದಿಕ್ರ್‌' ಮಾತ್ರ ನಂಬಲರ್ಹ," ಆದರೆ ಪ್ರವಾದಿಯ 
ವಿವರಣೆಗಳು ಹಾಗಲ್ಲವೆಂದು ಹೇಳುವವರಿರಲಿ ಅಥವಾ ಈಗ ನಮಗೆ 'ದಿಕ್ರ್‌' ಮಾತ್ರ ಸಾಕು, ಪ್ರವಾದಿಯ ವಿವರಣೆಯ 
ಅಗತ್ಯವಿಲ್ಲವೆಂದು ಹೇಳುವವರಾಗಿರಲಿ ಅಥವಾ ಈಗ ಕೇವಲ ದಿಕ್ರ್‌ ಮಾತ್ರ ವಿಶ್ವಾಸಾರ್ಹ ಸ್ಥಿತಿಯಲ್ಲಿ ಉಳಿದಿದೆ, ಪ್ರವಾದಿಯ 
ವಿವರಣೆ ಉಳಿದೇ ಇಲ್ಲ, ಅದು ಉಳಿದಿದ್ದರೂ ನಂಬಲರ್ಹ ಸ್ಥಿತಿಯಲ್ಲಿಲ್ಲವೆಂದು ಹೇಳುವವರಿರಲಿ - ಈ ನಾಲ್ವರ ಪೈಕಿ ಅವರು 
ಯಾವುದನ್ನೇ ಒಪ್ಪಕೊಳ್ಳುವವರಾಗಿದ್ದರೂ ಅವರ ಈ ಅಭಿಪ್ರಾಯವು ಕುರ್‌ಆನಿನ ಈ ಸೂಕ್ತಕ್ಕೆ ವಿರುದ್ಧವಾಗುತ್ತದೆ. 

ಅವರು ಒಂದನೆಯ ವಿಷಯವನ್ನು ನಂಬುವವರಾಗಿದ್ದರೆ - ಯಾವ ಉದ್ದೇಶಕ್ಕಾಗಿ 'ದಿಕ್ಸ್‌'ನ್ನು ದೇವಚರರ ಮುಖಾಂತರ 
ಕಳುಹಿಸುವ ಅಥವಾ ನೇರವಾಗಿ 'ಜನರಿಗೆ ತಲಪಿಸುವ ಬದಲಿಗೆ ಪ್ರವಾದಿಯನ್ನು ಅದರ ಪ್ರಚಾರ ಮಾಧ್ಯಮವಾಗಿ ಮಾಡಲಾಗಿತ್ತೋ 
ಆ ಉದ್ದೇಶವನ್ನೇ ಪ್ರವಾದಿಯು ಅಳಿಸಿ ಬಿಟ್ಟಿದ್ದಾರೆಂದು ಇದರ ಅರ್ಥವಾಗುತ್ತದೆ. ' - 

ಅವರು ಎರಡನೆಯ ಅಥವಾ ಮೂರನೆಯ ವಿಷಯವನ್ನು ನಂಬುವವರಾಗಿದ್ದರೆ - ಅಲ್ಲಾಹನು ತನ್ನ 'ದಿಕ್ರ್‌'ನ್ನು ಒಬ್ಬ 
ಪ್ರವಾದಿಯ" ಮೂಲಕ ಕಳುಹಿಸುವಂತಹ ಒಂದು ವೃರ್ಥಕಾರ್ಯವನ್ನು ಮಾಡಿ ಬಿಟ್ಟಿನೆಂದು (ಶಾಂತಂಪಾಪಂ) ಇದರಿಂದ 
ತಿಳಿಯಬೇಕಾಗುತ್ತದೆ. ಏಕೆಂದರೆ ಅವರ ಪ್ರಕಾರ ಪ್ರವಾದಿಯ ಅಗಮನದಿಂದಲೂ, ಪ್ರವಾದಿಯನ್ನು ಕಳುಹಿಸದೆ ಕೇವಲ 'ದಿಕ್ಸ್‌ನ್ನು 
ಲಿಖಿತ ರೂಪದಲ್ಲಿ ಅವತೀರ್ಣಗೊಳಿಸಿದ ಫಲ ಸಿಕ್ಕಿದಂತಾಯಿತು. 

. ಅವರು ನಾಲ್ಕನೆಯ ವಿಷಯವನ್ನು ನಂಬುವವರಾದರೆ ಇದು ವಾಸ್ತವದಲ್ಲಿ ಕುರ್‌ಆನ್‌ ಮತ್ತು ಹ. ಮುಹಮ್ಮದ್‌ರ(ಸ) 
ಪ್ರವಾದಿತ್ಯವನ್ನೂ ಅನೂರ್ಜಿತಗೊಳಿಸುವ ಘೋಷಣೆಯಾಗಿರುತ್ತದೆ. ಆ ಬಳಿಕ ಒಂದು ಹೊಸ ಪ್ರವಾದಿತ್ವ ಮತ್ತು ಹೊಸ 
'ವಹೀ'ಯನ್ನು ನಂಬುವವರ ಮಾರ್ಗವೇ ಸರಿಯೆಂದಾಗುವುದು. ಏಕೆಂದರೆ ಈ ಸೂಕ್ತದಲ್ಲಿ ಅಲ್ಲಾಹನು ಕುರ್‌ಆನಿನ ಅವತೀರ್ಣದ 
ಉದ್ದೇಶ ಪೂರ್ಣಗೊಳ್ಳಲು ಪ್ರವಾದಿಯ ವಿವರಣೆಯು ಅನಿವಾರ್ಯವೆಂದಿರುವನು ಮತ್ತು. 'ದಿಕ್ರ್‌'ನ ಉದ್ದೇಶವನ್ನು 
ಸ್ಪಷ್ಟೀಕರಿಸಲಿಕ್ಕಾಗಿಯೇ ಪ್ರವಾದಿಯ ಆಅಗತ್ಕವಿರುವುದೆಂದು ಸಾಬೀತು ಪಡಿಸಿರುವನು. ಹೀಗಿರುತ್ತಾ ಪ್ರವಾದಿಯ ವಿವರಣೆಯೂ 
ಸ್ಪಷ್ಟೀಕರಣವೂ ಇಂದು ಜಗತ್ತಿನಲ್ಲಿ ಉಳಿದಿಲ್ಲ ಎಂಬ ಹದೀಸ್‌ ನಿಷೇಧಿಗಳ ಮಾತು ಸರಿಯೆಂದಾದರೆ ಇದರ ಎರಡು ಪರಿಣಾಮಗಳು 
ಅನಿವಾರ್ಯವಾಗಿದೆ. 1) ಅನುಸರಣಾರ್ಹ ಮಾದರಿಯೆಂಬ ನೆಲೆಯಲ್ಲಿ ಹ. ಮುಹಮ್ಮದ್‌ರ(ಸು ಪ್ರವಾದಿತ್ವ ಮುಗಿದು ಹೋಯಿತು 
ಮತ್ತು ಈಗ ನಮ್ಮ ಮತ್ತು ಹ. ಮುಹಮ್ಮದ್‌ರ(ಸ) ಸಂಬಂಧವು ಹ. ಹೂದ್‌, ಹ. ಸಾಲಿಹ್‌, ಹ. ಶುಖಬ್‌ರ(ಅ) ಜೊತೆ 
ಸಮಗಿರುವಂತಹ ಸಂಬಂಧದಂತೆಯೇ ಆಗಿ ಬಿಡುತ್ತದೆ. ಏಕೆಂದರೆ ಅವರ ಪ್ರವಾದಿತ್ವವನ್ನು ನಾವು ಸತ್ಯವೆಂದು ಒಪ್ಪುತ್ತೇವೆ ಮತ್ತು 
ಅವರ ಮೇಲೆ ವಿಶ್ವಾಸವಿರಿಸುತ್ತೇವೆ, ಆದರೆ ಅವರನ್ನು ಅನುಸರಿಸುವಂತಹ ಅವರ ಚರ್ಯೆಯ ಮಾದರಿ ನಮ್ಮ ಬಳಿ ಇಲ್ಲ. 
ಇದು ಒಂದು ಹೊಸ ಪ್ರವಾದಿತ್ವದ ಅವಶ್ಯಕತೆಯನ್ನು ತಾನಾಗಿಯೇ ಸಾಬೀತು ಪಡಿಸುತ್ತದೆ. ಇಷ್ಟಾದ ಬಳಿಕೆ ಒಬ್ಬ ಮೂರ್ಬನು 
ಮಾತ್ರ ಪ್ರವಾದಿತ್ವ ಸಮಾಪ್ತಿಯ ಪರವಾಗಿ ವಾದಿಸಬಲ್ಲನು. 2) ಪ್ರವಾದಿಯ ವಿವರಣೆ ಮತ್ತು ದೃಢೀಕರಣದ ಹೊರತು ಕೇವಲ 
1'ಕುರ್‌ಆನ್‌ ಮಾತ್ರವೇ ಸ್ವತಃ ' ಅದನ್ನು ರವಾನಿಸಿದದನ ಮಾಶಿನ ಪ್ರಕಾರವೇ ಸನ್ಮಾರ್ಗ ತೋರಿಸಲು ಸಾಕಾಗದು. ಆದುದರಿಂದ 
ಕುರ್‌ಆನನ್ನು ನಂಬುವವರು ಅದು ಮಾತ್ರ ಸಾಕೆಂದು ಕೊರಳು ಜಿರಿಯುವಂತೆ ಎಷ್ಟು ಕೂಗಾಡಿದರೂ ಅವರ ಮಾತು ನಡೆಯಲಾರದು. 
ಇದರಿಂದ ಒಂದು ಹೊಸ ದಿವ್ಯಗ್ರಂಥದ ಅವತೀರ್ಣದ ಅವಶ್ಯಕತೆಯು ಸ್ವಯಂ ಕುರ್‌ಆನಿನಿಂದ ತಾನಾಗಿಯೇ ಸಾಬೀತಾದಂತಾಗುತ್ತದೆ! 
ಹೀಗೆ ಇವರು ವಾಸ್ತವದಲ್ಲಿ ಹದೀಸ್‌ ಧಿಕ್ಕಾರದ ಮೂಲಕ ಧರ್ಮದ ಮೂಲೋತ್ಸಾಟನಗೊಳಿಸುತ್ತಿದ್ದಾರೆ. 


ಕಾಂಡ-14 


854 ಕುರ್‌ಆನ್‌ ವ್ಯಾಖ್ಯಾನ 


£6 


& 


57 ; po £4 
a Pa الم پ‎ Omer 535 


4 ೨೭೨ 2 


HONS pad 0 


pa 


[ oS Loss 


(45-47) (ಸಂದೇಶವಾಹಕರ ಕರೆಯನ್ನು ವಿರೋಧಿಸುವ ಕಾರ್ಯದಲ್ಲಿ) ಅತ್ಯಂತ ಹೀನ ರೀತಿಯ ಕುತಂತ್ರ 
ಹೂಡುವವರು, ಅಲ್ಲಾಹನು ಅವರನ್ನು ನೆಲವು ನುಂಗುವಂತೆ ಮಾಡಿ ಬಿಡುವನು ಅಥವಾ ಅವರು 
ನಿರೀಕ್ಷಿಸದಂತಹ ಕಡೆಯಿಂದ ಯಾತನೆಯನ್ನು ತಂದೆರಗಿಸುವನು- ಅಥವಾ ಅವರು ನಡೆದಾಡುವಾಗ ಹಠಾತ್ತನೆ 
ಹಿಡಿಯುವನು-ಅಥವಾ ಅವರಿಗೆ ಬರಲಿರುವ ವಿಪತ್ತಿನ ಭೀತಿ ತಗಲಿದ್ದು ಅದರಿಂದ ತಪ್ಪಿಸಿಕೊಳ್ಳುವ ಚಿಂತೆಯಿಂದ 
ಜಾಗೃತರಾಗಿರುವ ಸ್ಥಿತಿಯಲ್ಲಿ ಅವರನ್ನು' ಹಿಡಿಯುವನು ಎಂಬ ಬಗ್ಗೆ ನಿಶ್ಚಿಂತರಾಗಿರುವರೇ? ಅವನು ಏನು 
ತಾನೆ ಮಾಡಲಿಚ್ಛಿಸಿದರೂ ಇವರು ಅವನನ್ನು ಸೋಲಿಸುವ ಶಕ್ತಿಯನ್ನು ಹೊಂದಿರುವುದಿಲ್ಲ. ವಾಸ್ತವದಲ್ಲಿ ನಿಮ್ಮ 
ಪ್ರಭು ಮಹಾ ವತ್ಸಲನೂ ಕರುಣಾನಿಧಿಯೂ ಆಗಿರುತ್ತಾನೆ. 

(48-50) ಅಲ್ಲಾಹನು ಸೃಷ್ಟಿಸಿರುವ ವಸ್ತುಗಳ ನೆರಳು ಎಡಕ್ಕೂ ಬಲಕ್ಕೂ ಬೀಳುತ್ತ ಅಲ್ಲಾಹನಿಗೆ 
ಎರಗುತ್ತಿರುವುದನ್ನು ಇವರು ನೋಡುವುದಿಲ್ಲವೇ?' ಹೀಗೆ ಎಲ್ಲವೂ ತಮ್ಮ ದೀನಭಾವವನ್ನು ಪ್ರಕಟಿಸುತ್ತವೆ. 
ಆಕಾಶಗಳಲ್ಲಿಯೂ ಭೂಮಿಯಲ್ಲಿಯೂ ಎಷ್ಟು ಸಜೀವಿ ಸೃಷ್ಟಿಗಳಿವೆಯೋ ಎಷ್ಟು ದೇವಚರರಿರುವರೋ ಸಕಲವೂ 
ಅಲ್ಲಾಹನ ಮುಂದೆ ಸಾಷ್ಟಾಂಗವೆರಗುತ್ತವೆ. ಅವು ಎಷ್ಟಕ್ಕೂ ಅಹಂಭಾವ ತೋರುವುದಿಲ್ಲ. ತಮ್ಮ ಮೇಲಿರುವ 
ತಮ್ಮ ಪ್ರಭುವನ್ನು ಅವರು ಭಯಪಡುತ್ತಾರೆ ಮತ್ತು ಕೊಟ್ಟ ಅಪ್ಪಣೆ ಪ್ರಕಾರವೇ ಕಾರ್ಯವೆಸಗುತ್ತಾರೆ. 

41. ಅರ್ಥಾತ್‌- ಪರ್ವತಗಳು, ವೃಕ್ಷಗಳು, ಮಾನವರು, ಪ್ರಾಣಿಗಳು- ಎಲ್ಲವೂ ಒಂದು ಸಾರ್ವತ್ರಿಕ ಕಾನೂನಿನ 
ಹಿಡಿತಕ್ಕೊಳಗಾಗಿವೆ ಎಂಬುದಕ್ಕೆ ಎಲ್ಲ ಘನ ವಸ್ತುಗಳ ನೆರಳು ನಿದರ್ಶನವಾಗಿದೆ. ಎಲ್ಲರ ಹಣೆಯಲ್ಲೂ ಬಾಸ್ಕದ ಕಲೆ ಇದ್ದೇ 
ಇದೆ. ದೇವತ್ವದಲ್ಲಿ ಯಾರದೂ ಸ್ವಲ್ಪವೂ ಪಾಲಿಲ್ಲ. ನೆರಳು ಬೀಳುವುದು ಒಂದು ವಸ್ತು ಭೌತಿಕವಾದುದೆಂಬುದಕ್ಕೆ ಚಿಹ್ನೆ. ಅದು 
ಭೌತಿಕವಾಗಿರುವುದು ದಾಸ ಹಾಗೂ ಸೃಷ್ಟಿಯಾಗಿರುವುದಕ್ಕೆ ಸ್ಪಷ್ಟ ಪುರಾವೆ. 

42. ಅರ್ಥಾತ್‌- ಭೂಮಿಯಲ್ಲಿರುವವುಗಳು ಮಾತ್ರವಲ್ಲ, ಪ್ರಾಚೀನ ಕಾಲದಿಂದ ಇಂದಿನವರೆಗೂ ಜನರು ದೇವಿಗಳು, 
ದೇವತೆಗಳು ಮತ್ತು ದೇವ ಸಂಬಂಧಿಕರೆಂದು ಹೇಳುವ ಆಕಾಶಗಳಲ್ಲಿರುವ ಅಸ್ತಿತ್ವಗಳೂ ವಸ್ತುತಃ ದಾಸರೂ ಅಧೀನರೂ ಆಗಿರುತ್ತವೆ. 
ಅವುಗಳ ಪೈಕಿ ಯಾರಿಗೂ -ದೇವತ್ವದಲ್ಲಿ ಪಾಲಿಲ್ಲ. 

ಸಜೀವ ಸೃಷ್ಟಿಗಳು, ಭೂಲೋಕದಲ್ಲಿ ಮಾತ್ರವೇ ಅಲ್ಲ ಬಾನಲೋಕದ ಗ್ರಹೆಗಳಲ್ಲಿಯೂ ಇವೆಯೆಂದೂ ಈ ಸೂಕ್ತದಲ್ಲಿ 
ಪರೋಕ್ಷ ಸೂಚನೆ ಕೊಡಲಾಗಿದೆ. 


ಕಾಂಡ-14 


ರಿಸಿ ಸೂ ಸೆಹಿಹ್ಲಿತ $೨; 3‏ یش ೨೬% 0 G5‏ دو 


(51-52) ಇಬ್ಬರು ಆರಾಧ್ಯರನ್ನು ಮಾಡಿಕೊಳ್ಳಬೇಡಿ ಆರಾಧ್ಯನಂತು ಒಬ್ಬನೇ. ಆದುದರಿಂದ ನನ್ನನ್ನು 
ಮಾತ್ರ ಭಯಪಡಿರಿ ಎ೦ದು ಅಲ್ಲಾಹನು ಆಜ್ಞಾಪಿಸುತ್ತಾನೆ. ಆಕಾಶಗಳಲ್ಲೂ ಭೂಮಿಯಲ್ಲೂ ಇರುವ ಸಕಲವೂ 
ಅವನದೇ. ಅವನ ಧರ್ಮವೇ (ಇಡೀ ವಿಶ್ವದಲ್ಲಿ) ಸಂಪೂರ್ಣವಾಗಿ ಜಾರಿಯಲ್ಲಿದೆ. ಹೀಗಿರುತ್ತ ನೀವು 
ಅಲ್ಲಾಹನನ್ನು ಬಿಟ್ಟು ಇನ್ನಾರನ್ನಾದರೂ ಭಯಪಡುವಿರಾ?* 

(53-55) ನಿಮಗೆ ಒದಗಿರುವ ಎಲ್ಲ 'ಭವ್ಮ ಕೊಡುಗೆ'ಗಳು ಅಲ್ಲಾಹನ ಕಡೆಯಿಂದಲೇ ಆಗಿರುತ್ತವೆ. 
ನಿಮಗೆ ಹಾನಿ ತಟ್ಟಿದಾಗ ನೀವು ಅವನೊಡನೆಯೇ ಮೊರೆಯಿಡುತ್ತೀರಿ. ಆದರೆ ಅಲ್ಲಾಹು ಆ ಸಂಕಷ್ಟವನ್ನು 
ನೀಗಿಸಿದಾಗ ತಟ್ಟನೆ ನಿಮ್ಮಲ್ಲೊಂದು ವಿಭಾಗ ತನ್ನ ಪ್ರಭುವಿನೊಂದಿಗೆ ಇತರರನ್ನು (ಆ ಅನುಗ್ರಹದ 
ಕೃತಜ್ಞತೆಗಾಗಿ) ಸಹಭಾಗಿಗಳನ್ನಾಗಿ ಮಾಡತೊಡಗುತ್ತದೆ,"' ಇದು ಅಲ್ಲಾಹನ ಉಪಕಾರಕ್ಕೆ ಕೃತಫ್ಲುತೆ ತೋರಲಿಕ್ಕಾಗಿ. 


ಸರಿ; ಹಾಗಾದರೆ ಸುಖೋಪಭೋಗಗಳನ್ನು ಅನುಭವಿಸಿಕೊಳ್ಳಿರಿ. ಸದ್ಯವೇ ನಿಮಗೆ ತಿಳಿಯುವುದು. 
(56) ಇವರು ಯಾರ ನಿಜಸ್ಥಿತಿಯನ್ನು ಅರಿತಿಲ್ಲವೋ* ಅಂತಹವರ ಪಾಲನ್ನು ನಾವು ಕೊಟ್ಟಿರುವ 


43. ಇಬ್ಬರು ದೇವರ ನಿರಾಕರಣೆಯಲ್ಲಿ' ಇಬ್ಬರಿಗಿಂತ ಹೆಚ್ಚು ದೇವರ ನಿರಾಕರಣೆಯೂ ತಾನಾಗಿ ಸೇರಿಕೊಂಡಿದೆ. 

44. ಬೇರೆ ಮಾತಿನಲ್ಲಿ ಹೇಳುವುದಾದರೆ ಅವನ ದಾಸ್ಯ-ಅನುಸರಣೆಯಲ್ಲೇ ಸಂಪೂರ್ಣ ವಿಶ್ವದ ವ್ಯವಸ್ಥೆಯು ನಿಂತಿರುತ್ತದೆ. 

45. ಇನ್ನೊಂದು ರೀಶಿಯಲ್ಲಿ ಹೇಳುವುದಾದರೆ - ಅಲ್ಲಾಹನ ಹೊರತು ಇತರರ ಭಯ ಮತ್ತು ಇತರರ ಅಸಂತುಪ್ಪಗಳಿಂದ 
ದೂರವಿರಬೇಕೆಂಬ ಭಾವನೆಯು ನಿಮ್ಮ ಜೀವನ ವ್ಯವಸ್ಥೆಯ ಬುನಾದಿಯಾಗುವುದೇ? 

46. ಅರ್ಥಾತ್‌- ಈ ಏಕದೇವ ವಿಶ್ವಾಸದ ಸುಸ್ಪಷ್ಟ ಸಾಕ್ಟ್ಯವು ನಿಮ್ಮ ಸ್ವಂತ ಅಂತರಂಗದಲ್ಲಿದೆ. ಅತಂತ ಕಷ್ಟ ಕಾಲದಲ್ಲಿ 
ಸ್ವಯಂಕೃತ ಭಾವನೆಗಳಿಂದಾಗಿ ನಿಮ್ಮ ಮನಸ್ಸಿಗೆ ತಗಲಿದ ತುಕ್ಕು ಸರಿದಾಗ ಸ್ವಲ್ಪ ಹೊತ್ತಿನ ಮಟ್ಟಿಗೆ ಅಲ್ಲಾಹನ ಹೊರತು ಅನ್ಯ 
ಆರಾಧ್ಯನನ್ನಾಗಲಿ, ಅನ್ಕ ಪ್ರಭುವನ್ನಾಗಲಿ, ಅನ್ಯ ಅಧಿಕಾರಸ್ಕನನ್ನಾಗಲಿ ಶಿಳಿಯದಿರುವಂತಹ ನಿಮ್ಮ ಮೂಲ ಪ್ರವೃತ್ತಿಯು ಹೊರ 
ಬರುತ್ತದೆ. (ಹೆಚ್ಚಿನ ವಿವರಗಳಿಗೆ ಅನ್‌ಆಮ್‌ನ 29 ಮತ್ತು 41ನೆಯ ಟಿಪ್ಪಣಿ ಹಾಗೂ ಯೂನುಸ್‌ ಅಧ್ಯಾಯದ 31ನೆಯ ಟಿಪ್ಪಣಿ 
ನೋಡಿರಿ.) 

47. ಅರ್ಥಾತ್‌- ಆ ವಿಭಾಗದವರು ಅಲ್ಲಾಹನಿಗೆ ಕೃತಜ್ಞತಾರ್ಪಣೆಯೊಂದಿಗೆ ಯಾವುದಾದರೊಂದು ದೇವಿ ಅಥವಾ ದೇವತೆಗೆ 
ಕೃತಜ್ಞತಾರ್ಪಣೆಯ ಹರಕೆ ಕಾಣಿಕೆಗಳನ್ನೂ ಸಲ್ಲಿಸಲಾರಂಭಿಸುತ್ತಾರೆ. ತನ್ನ ಪ್ರತಿಯೊಂದು ಮಾತಿನಲ್ಲೂ ಅವನ ದೃಷ್ಟಿಯಲ್ಲಿ ಅಲ್ಲಾಹನ 
ಆ ಕೃಷೆಯಲ್ಲಿ ಆ ಮಹಾತ್ಮರ ಕೃಪೆಯೂ ಸೇರಿತ್ತೆಂದು ಮಾತ್ರವಲ್ಲ, ಅವರು ಕೃಪೆ ತೋರಿ, ಅಲ್ಲಾಹನಿಗೆ ಕೃಪೆ ತೋರಲು 
ಪ್ರೇರೇಪಿಸದಿರುತ್ತಿದ್ದರೆ ಅಲ್ಲಾಹನು ಎಷ್ಟು ಮಾತ್ರಕ್ಕೂ ಕೃಪೆ ತೋರುತ್ತಿರಲಿಲ್ಲವೆಂಬ ತಮ್ಮ ನಂಬಿಕೆಯನ್ನು ತಮ್ಮ ಪ್ರತಿಯೊಂದು 
ಮಾತಿನಲ್ಲೂ ಪ್ರಕಟಿಸುತ್ತಾರೆ. 

48. ಅರ್ಥಾತ್‌- ಅಲ್ಲಾಹನು ಅವರನ್ನು ನಿಜಕ್ಕೂ ತನ್ನ ಸಹಭಾಗಿಯನ್ನಾಗಿ ಮಾಡಿರುವನೆಂದೂ ತನ್ನ ದೇವತ್ವದ ಕಾರ್ಯ 
ಅಥವಾ ತನ್ನ ಸಾಮ್ರಾಜ್ಯದ ಭಾಗಗಳಲ್ಲಿ ಕೆಲವನ್ನು ಅವರಿಗೆ ವಹಿಸಿ ಕೊಟ್ಟಿರುವನೆಂದೂ ಯಾವುದಾದರೊಂದು ಅಧಿಕೃತ ಜ್ಞಾನ 
ಮೂಲದಿಂದ ಇವರಿಗೆ ತಿಳಿದು ಬರಲಿಲ್ಲ. | 


ಕಾಂಡ-14 


856 ಕುರ್‌ಆನ್‌ ವ್ಯಾಖ್ಯಾನ 


دے 
೨೬೬‏ 


Ae 


ಜೀವನಾಧಾರದಿಂದ ನಿಶ್ಚಯಿಸುತ್ತಾರೆ.* ಅಲ್ಲಾಹನಾಣೆ, ಈ ಸುಳ್ಳನ್ನು ನೀವು ಹೇಗೆ ಸೃಷ್ಟಿಸಿ ಕೊಂಡಿದ್ದಿರೆಂದು 
ನಿಮ್ಮೊಡನೆ ಖಂಡಿತವಾಗಿಯೂ ಕೇಳಲಾಗುವುದು. 

(57-60) ಇವರು ಅಲ್ಲಾಹನಿಗೆ ಪುತ್ರಿಯರನ್ನು ನಿಶ್ಚಯಿಸುತ್ತಾರೆ.' ಅವನು ಪರಮ ಪಾವನನು ಮತ್ತು 
ಇವರು ತಮಗಾಗಿ ತಾವಿಷ್ಟಪಟ್ಟುದನ್ನೇ ನಿಶ್ಚಯಿಸಿಕೊಳ್ಳುತ್ತಾರಲ್ಲಾ!5' ಇವರ ಪೈಕಿ ಯಾರಿಗಾದರೂ ಮಗಳು 
ಹುಟ್ಟಿದ ಸುವಾರ್ತೆ ಕೊಟ್ಟಾಗ ಅವನ ಮುಖ ಕಳೆಗುಂದಿ ಹೋಗುತ್ತದೆ ಮತ್ತು ಅವನು ಸಿಡಿಮಿಡಿಗೊಳ್ಳುತ್ತಾನೆ. 
ಈ ಅಶುಭ ವಾರ್ತೆಯ ಬಳಿಕ ಯಾರಿಗೂ ಮುಖ ತೋರಿಸಲಾಗದೆ ಜನರಿಂದ ತಲೆ ಮರೆಸಿಕೊಳ್ಳುತ್ತಾನೆ. ಈ 
ಅಪಮಾನದೊಂದಿಗೆ ಮಗುವನ್ನಿರಿಸಿಕೊಳ್ಳಲೇ ಅಥವಾ ಮಣ್ಣಿನಲ್ಲಿ ಹುಗಿದು ಬಿಡಲೇ ಎಂದು ಯೋಚಿಸುತ್ತಾನೆ. 
ಇವರು ಅಲ್ಲಾಹನ ಬಗ್ಗೆ ಎಂತಹ ಕೆಟ್ಟ ನಿರ್ಣಯ ಕೈಗೊಳ್ಳುತ್ತಾರೆಂದು ನೋಡಿರಿ? ಪರಲೋಕದ ಮೇಲೆ 
ವಿಶ್ವಾಸವಿರಿಸದವರೇ ದುರ್ಗುಣ ವಿಶೇಷಣಗಳಿಗೆ ಅರ್ಹರು. ಅಲ್ಲಾಹನಿಗೆ ಅತ್ಯುತ್ತಮ ಗುಣವಿಶೇಷಗಳಿವೆ. 
ಅವನೇ ಮಹಾ ಪ್ರತಾಪಿಯೂ ಮಹಾ ಧೀಮಂತನೂ ಆಗಿರುತ್ತಾನೆ. 


49. ಅರ್ಥಾತ್‌- ಅವರ ಹರಕೆ ಕಾಣಿಕೆಗಳಿಗಾಗಿ ಮತ್ತು ಅವರಿಗೆ ಬಲಿಕೊಡಲಿಕ್ಕಾಗಿ ತಮ್ಮ ಸಂಪಾದನೆ ಹಾಗೂ ಕೃಷಿ ಉತ್ಪನ್ನಗಳ 
ಒಂದು ನಿಶ್ಚಿತ ಪಾಲನ್ನೂ ಪ್ರತ್ಯೇಕಿಸಿಡುತ್ತಾರೆ. 

50. ಅರಬ್‌ ಬಹುದೇವ ವಿಶ್ವಾಸಿಗಳಲ್ಲಿ ಪುರುಷ ದೇವರುಗಳ ಸಂಖ್ಯೆ ಕಡಿಮೆಯಾಗಿತ್ತು. ದೇವಿಗಳೇ ಹೆಚ್ಚಾಗಿದ್ದರು. ಆ 
ದೇವಿಗಳೆಲ್ಲ ದೇವ ಪುಶ್ರಿಯರೆಂದು ಅವರ ನಂಬಿಕೆಯಾಗಿತ್ತು. ಅದೇ ರೀತಿಯಲ್ಲಿ ದೇವಚರರನ್ನೂ ಅವರು ದೇವ ಪುತ್ರಿಯರೆನ್ನುತ್ತಿದ್ದರು. 

51. ಅರ್ಥಾತ್‌- ಪುತ್ರರನ್ನು. ; 

52. ಅರ್ಥಾತ್‌- ಸ್ವತಃ ತಮಗಾಗಿ ಅಪಮಾನಕಾರಿಗಳೆಂದು ಶಿಳಿಯುತ್ತಿದ್ದ ಹೆಣ್ಣು ಮಕ್ಕಳನ್ನು ಅಲ್ಲಾಹನಿಗೆ ನಿಶ್ಚಯಿಸಿ ಕೊಡಲಿಕ್ಕೆ 
ಅವರು ಸ್ವಲ್ಪವೂ ಅಂಜುತ್ತಿರಲಿಲ್ಲ. ಅಲ್ಲಾಹನಿಗೆ ಸಂತತಿಯನ್ನು ಕಲ್ಪಿಸುವುದೇ ಒಂದು ಮಹಾ ಅಜ್ಞಾನ ಮತ್ತು ಅಸಭೃತೆ. ಅರಬ್‌ 
ಸತ್ಕನಿಷೇಧಿಗಳ ಈ ದುರ್ವರ್ತನೆಯನ್ನು ಇಲ್ಲಿ ಖಂಡಿಸಲಾಗಿದೆ. ಅಲ್ಲಾಹನ ಬಗ್ಗೆ ಅವರ ಕಲ್ಪನೆಯಲ್ಲಿರುವ ಅಲ್ಪತನವನ್ನು ವಿವರಿಸುತ್ತ 
ಬಹುದೇವ ವಿಶ್ವಾಸವು ಅಲ್ಲಾಹನ ಬಗ್ಗೆ ಅವರನ್ನು ಎಂತಹ ಒರಟರನ್ನಾಗಿ ಮಾಡಿದೆ ಮತ್ತು ಅವರು ಇಂತಹ ಮಾತುಗಳನ್ನಾಡುವುದು 
ದೋಪವೆಂದು ತಿಳಿದುಕೊಳ್ಳದಷ್ಟೂ ಜಡವಾಗಿ ಬಿಟ್ಟಿದ್ದಾರೆಂಬುದನ್ನು ತೋರಿಸಿ ಕೊಡಲಾಗಿದೆ. 


ಕಾಂಡ-14 


16. ಅನ್ನಹ್ನ್‌ 857 


می میٹ ಸಂ‏ 


ہے 2 
رَْلْ‌ساعۂ٥ََل‏ یسنہ 


(GS Or MNES NSS EAE 


Y 3 


8۱۰۵4 7 ۱ یڑ ہیی وھ 
ss es‏ 


(61-62) ಅಲ್ಲಾಹನು ಜನರನ್ನು ಅವರ ಅತ್ಕಾಚಾರಗಳಿಗಾಗಿತಕ್ಸಣ ಹಿಡಿಯುತ್ತಿದ್ದರೆ ಭೂಮಿಯ ಮೇಲೆ 
ಒಂದು ಜೀಪಿಯನ್ನೂ ಬಿಡುತ್ತಿರಲಿಲ್ಲ. ಆದರೆ ಅವನು ಎಲ್ಲರಿಗೂ ಒಂದು ನಿಶ್ಚಿತ ಸಮಯದ ವರೆಗೆ 
ಕಾಲಾವಕಾಶ ನೀಡುತ್ತಾನೆ. ಮುಂದೆ ಆ ಸಮಯ ಬಂದು ಬಿಟ್ಟೊಡನೆ ಅದರಿಂದ ಒಂದು ಕ್ಷಣವೂ ಹಿಂದೆ 
ಮುಂದೆ  ಆಗುವಂತಿಲ್ಲ. ಇಂದು ಇವರು ತಮ್ಮ ಸ್ವಂತಕ್ಕಾಗಿ ಮೆಚ್ಚದಂತಹವುಗಳನ್ನು ಅಲ್ಲಾಹನಿಗೆ 
ನಿಶ್ಚಯಿಸುತ್ತಾರೆ. ಅವರಿಗಾಗಿ ಒಳಿತೇ ಇರುವುದೆಂದು ಅವರ ನಾಲಗೆಗಳು ಸುಳ್ಳಾಡುತ್ತಿವೆ. ಅವರಿಗಿರುವುದು 
ಒಂದೇ ವಸ್ತು. ಅದು ನರಕಾಗ್ಗಿ. ನಿಶ್ಚಯವಾಗಿಯೂ ಇವರು ಎಲ್ಲರಿಗಿಂತಲೂ ಮುಂಚೆ ಅದಕ್ಕೆ 
ಕಳುಹಿಸಲ್ಪಡುವರು. ۱ 

(63-64) ಓ ಪೈಗಂಬರರೇ, ಅಲ್ಲಾಹನಾಣೆ! ನಾವು ನಿಮಗಿಂತ ಮುಂಚೆಯೂ ಅನೇಕ ಜನಾಂಗಗಳಿಗೆ 
ಸ೦ದೇಶವಾಹಕರನ್ನು ಕಳುಹಿಸಿದ್ದೇವೆ. (ಮುಂಚೆಯೂ) ಶೈತಾನನು- ಅವರ ದುಷ್ಕರ್ಮಗಳನ್ನು ಅವರಿಗೆ 
ಮನೋಹರವನ್ನಾಗಿ ಮಾಡಿ ತೋರಿಸಿದನು (ಮತ್ತು ಅವರು ಸಂದೇಶವಾಹಕರ ಮಾತನ್ನು ಕೇಳಲಿಲ್ಲ.) ಆ 
ಶೈತಾನನೇ ಇಂದು ಇವರ ಸಂರಕ್ಷಕನೂ ಆಗಿದ್ದಾನೆ ಮತ್ತು ಇವರು ವೇದನಾಯುಕ್ತ ಶಿಕ್ಸೆಗೆ ಅರ್ಹರಾಗುತ್ತಿದ್ದಾರೆ. 
ನೀವು ಅವರು ಇರಿಸಿಕೊಂಡಿರುವ ಆ ಭಿನ್ನಾಭಿಪ್ರಾಯಗಳ ವಸ್ತುಸ್ಥಿತಿಯನ್ನು ಅವರಿಗೆ ವಿವರಿಸಲಿಕ್ಕಾಗಿ ನಾವು 
ಈ ಗ್ರಂಥವನ್ನು ನಿಮಗೆ ಅವತೀರ್ಣಗೊಳಿಸಿರುತ್ತೇವೆ. ಈ ಗ್ರಂಥವು ಇದನ್ನು ನಂಬುವವರಿಗೆ ಮಾರ್ಗದರ್ಶಕ 
ಹಾಗೂ ಅನುಗ್ರಹವಾಗಿ ಅವತೀರ್ಣಗೊಂಡಿರುತ್ತದೆ.5 


53. ಬೇರೆ ಮಾತುಗಳಲ್ಲಿ ಹೇಳುವುದಾದೆರೆ ಭ್ರಾಮಕ ಹಾಗೂ ಅಂಧಾನುಕರಣೆಯ ಕಲ್ಪನೆಗಳ ಆಧಾರದಲ್ಲಿ ಇವರು ಅನೇಕ 
ವಿಚಾರಧಾರೆ ಮತ್ತು ಮತಗಳಲ್ಲಿ ಹರಿಹಂಚಿ ಹೋಗಿರುತ್ತಾರೆ. ಇದರ ಬದಲಿಗೆ ಈಗ ಇವರಿಗೆ, ಇವರೆಲ್ಲರೂ ಒಂದಾಗಿ 
ನಿಲ್ಲಬಹುದಾದ ಸತ್ಯದ ಒಂದು ಬಲವಾದ ಅಡಿಪಾಯ ಸಿಕ್ಕಿದೆ. ಈ ಅತ್ಯುತ್ತಮ ಸಂದರ್ಭವು ಈ ಕುರ್‌ಆನಿನ ಅವತೀರ್ಣದಿಂದಾಗಿ 
ಇವರಿಗೆ ಲಭಿಸಿದೆ. ಈ ಅನುಗ್ರಹವು ಬಂದೊದಗಿದ ಮೇಲೂ ತಮ್ಮ ಹಿಂದಿನ ڈیہ‎ ಅಂಟಿಕೊಂಡಿರುವಷ್ಟು ಮೂರ್ಯರಾಗಿರುವವರು 
ವಿನಾಶ ಮತ್ತು ಅಪಮಾನದ ಹೊರತು ಇನ್ನಾವ ಪರಿಣಾಮವನ್ನೂ ಕಾಣಲಾರರು. ಇನ್ನು ಈ ಗ್ರಂಥವನ್ನು ಸ್ವೀಕರಿಸಿಕೊಳ್ಳುವವನು 
ಮಾತ್ರ ನೇರ ಮಾರ್ಗ ಹೊಂದುವನು. ಅವನೇ ಸಮೃದ್ಧಿ ಮತ್ತು ಕೃಷೆಗಳನ್ನೂ ಪಡೆಯುವನು. 


ಕಾಂಡ-14 


نت اد ಕುರ್‌ಆನ್‌‏ 858 


Zook gS رص پہدے۔ وید ےہ صعدے صذ ہو اط‎ Gh صا‎ 3,» 
GO) LR NTs bes SHS 
ಪಿ 359 ط2د‎ ೨೬% ೨54 A iG £೬ گدصوہوے‎ PA 
MIS SIN ಯೊ ೬ 


7 
[ 


‫2 1 
2) 4 یہد‎ “| ٠۶ د۹‎ ಸತ್ತಿ 7 1 ೨% 
> 


ka 


3 


ْنَم 


(65) ಅಲ್ಲಾಹನು ಆಕಾಶದಿಂದ ನೀರನ್ನು ಸುರಿಸಿದನು ಮತ್ತು ನಿರ್ಜೀವವಾಗಿ ಬಿದ್ದುಕೊಂಡಿದ್ದ ನೆಲದಲ್ಲಿ 
ಅದರಿಂದಾಗಿ ಜೀವಕಳೆಯನ್ನು ಮಾಡಿದನು. (ಇದನ್ನು ನೀವು ಪ್ರತಿಯೊಂದು ಮಳೆಗಾಲದಲ್ಲಿ ನೋಡುತ್ತೀರಿ) 
ನಿಶ್ಚಯವಾಗಿಯೂ ಆಲಿಸುವವರಿಗೆ ಇದರಲ್ಲಿ ಒಂದು 0۳ھ‎ 

(66) ನಿಶ್ಚಯವಾಗಿಯೂ ಜಾನುವಾರುಗಳೆಲ್ಲಿಯೂ ನಿಮಗೊಂದು ಪಾಠವಿದ್ದೇ ಇದೆ. ಅವುಗಳ 
ಹೊಟ್ಟೆಯೊಳಗಿರುವ ಸೆಗಣಿ ಮತ್ತು ರಕ್ತದ ಮಧ್ಯದಿಂದ ಕುಡಿಯುವವರಿಗೆ ಆಹ್ಲಾದಕರವಾದ ಶುದ್ಧ ಹಾಲನ್ನು 
ನಾವು ಕುಡಿಸುತ್ತೇವೆ.* 

(67) (ಇದೇ ತರದಲ್ಲಿ) ಖರ್ಜೂರದ ಮರಗಳಿಂದಲೂ مویہ‎ ಬಳ್ಳಿಗಳಿಂದಲೂ ನಾವು ಒಂದು 
ವಸ್ತುವನ್ನು ನಿಮಗೆ ಕುಡಿಸುತ್ತೇವೆ. ಅದನ್ನು ನೀವು ಮಾದಕ ಪೇಯವನ್ನಾಗಿಯೂ ಶುದ್ಧ ಆಹಾರವನ್ನಾಗಿಯೂ 
ಮಾಡಿಕೊಳ್ಳುತ್ತೀರಿ. ನಿಶ್ಚಯವಾಗಿಯೂ ಬುದ್ದಿಜೀವಿಗಳಿಗೆ ಇದರಲ್ಲಿ ಒಂದು ನಿದರ್ಶನವಿದೆ. 


53 (ಅ). ಅರ್ಥಾತ್‌- ನೆಲವು ಬಟ್ಟ ಬಯಲಾಗಿರುತ್ತದೆ. ಅದರಲ್ಲಿ ಯಾವ ಜೀವ ಕಳೆಯೂ ಕಂಡು ಬರುವುದಿಲ್ಲ. ಹುಲ್ಲು 
ಗಿಡ ಬಳ್ಳಿಗಳು, ಹೂ-ಹಣ್ಣುಗಳೂ ಇಲ್ಲ. ನೆಲದೊಳಗೆ ವಾಸಿಸುವ ಜಂತುಗಳೂ ತೋರುವುದಿಲ್ಲ. ಅಷ್ಟರಲ್ಲಿ ಮಳೆಗಾಲ ಬರುತ್ತದೆ. 
ಮಳೆಯ ಕೆಲವು ಹನಿಗಳು ಬಿದ್ದೊಡನೆ ಅದೇ ನೆಲದಿಂದ ಜೀವಕಳೆ ಉದ್ಭವವಾಗುತ್ತದೆ. ನೆಲದೊಳಗಿದ್ದ ಅಸೆಂಖ್ಯಾತ ಬೇರುಗಳು 
ಹಠಾತ್ತನೆ ಸಜೀವಗೊಳ್ಳುತ್ತವೆ. ಪ್ರತಿಯೊಂದರಿಂದ ಗತ ಮಳೆಗಾಲದಲ್ಲಿ ಹುಟ್ಟಿ ಅನಂತರ ಸತ್ತು ಹೋಗಿದ್ದ ಸಸ್ಕಗಳೇ 
ಮೊಳೆಯುತ್ತವೆ. ಬೇಸಗೆಯಲ್ಲಿ ಎಲ್ಲೂ ಕಾಣ ಸಿಗದ ಅನೇಕಾನೇಕ ಕ್ರಿಮಿಕೀಟಗಳು, ಗತ ಮಳೆಗಾಲದಲ್ಲಿ ಕಂಡು ಬಂದಿದ್ದಂತೆಯೇ 
ಮತ್ತೆ ಗೋಚರಿಸತೊಡಗುತ್ತವೆ. ಇವುಗಳನ್ನೆಲ್ಲ ನೀವು ನಿಮ್ಮ ಜೀವನದಲ್ಲಿ ಪದೇ ಪದೇ ನೋಡುತ್ತೀರಿ. ಇಷ್ಟಾಗಿಯೂ ಅಲ್ಲಾಹ್‌ 
ಸಕಲ ಮಾನವರನ್ನು ಮರಣಾನಂತರ ಪುನಃ ಜೀವಂತಗೊಳಿಸಲಿರುವನು ಎಂಬ ಮಾತನ್ನು ಪ್ರವಾದಿಯ ಬಾಯಿಯಿಂದ ಕೇಳಿದೊಡನೆ 
ನೀವು ಆಶ್ಚರ್ಯಪಡುತ್ತೀರಿ. ನಿಮ್ಮ ವೀಕ್ಷಣೆಯು ಕೇವಲ ಪ್ರಾಣಿಗಳ ವೀಕ್ಷಣೆಯಂಶಿರುವುದೇ ನಿಮ್ಮ ಈ ಅಶ್ಚರ್ಯಕ್ಕೆ ಕಾರಣ. 
ನೀವು ವಿಶ್ವದ ಅದ್ಭುತಗಳನ್ನು ನೋಡುತ್ತೀರಿ. ಆದರೆ ಅವುಗಳ ಹಿಂದೆ ಅಡಗಿರುವ ಸೃಷ್ಟಿಕರ್ತನ ಮಹಿಮೆಯನ್ನೂ ಯುಕ್ತಿಯ 
ಸಂಕೇತಗಳನ್ನೂ ನೋಡುವುದಿಲ್ಲ. ಹಾಗಲ್ಲದಿರುತ್ತಿದ್ದರೆ ಪ್ರವಾದಿಯ ಮಾತನ್ನು ಕೇಳಿದೊಡನೆ ನಿಜಕ್ಕೂ ಈ ಸಂಕೇತಗಳೆಲ್ಲಾ ಅವರ 
ಮಾತನ್ನು ಸಮರ್ಥಿಸುತ್ತವೆ ಎಂದು ನಿಮ್ಮ ಮನಸ್ಸು ಕೂಗಿ ಹೇಳದಿರುತ್ತಿರಲಿಲ್ಲ. 

54. 'ಸೆಗಣಿ ಮತ್ತು ರಕ್ತದ ಮಧ್ಯದಿಂದ' ಎಂಬ ಮಾತಿನ ಅರ್ಥವೇನೆಂದರೆ ಪ್ರಾಣಿಗಳು ತಿನ್ನುವ ಆಹಾರದಿಂದ ಒಂದು 
ಕಡೆ ರಕ್ತ ಇನ್ನೊಂದು ಕಡೆ ಮಲವುಂಟಾಗುತ್ತದೆ. ಆದರೆ ಅದೇ ಪ್ರಾಣಿಗಳ ಹೆಣ್ಣು ವರ್ಗಗಳಲ್ಲಿ ಅದೇ ಆಹಾರದಿಂದ ಮೂರನೆಯ 
ವಸ್ತುವೊಂದು ಸಿದ್ಧವಾಗುತ್ತದೆ. ಅದು ಗುಣ, ಬಣ್ಣ, ವಾಸನೆ ಮತ್ತು ಉಪಯೋಗದಲ್ಲಿ ಇವೆರಡಕ್ಕಿಂತ ಭಿನ್ನವಾಗಿದೆ. ಮುಖ್ಯವಾಗಿ 
ಜಾನುವಾರುಗಳಲ್ಲಿ ಇದರ ಉತ್ಸಶ್ತಿಯು ಎಷ್ಟು ಅಧಿಕವಾಗಿರುತ್ತದೆಂದರೆ ತಮ್ಮ ಮರಿಗಳ ಅವಶ್ಮಕತೆ ಪೂರೈಸಿದ ಬಳಿಕ ಅವು 
ಮಾನವನಿಗಾಗಿಯೂ ಈ ಅತ್ಕುತ್ತಮ ಆಹಾರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒದಗಿಸುತ್ತಲೇ ಇರುತ್ತವೆ. 

55. ಫಲಗಳ ಈ ರಸದಲ್ಲಿ ಮನುಷ್ಯನಿಗೆ ಜೀವಪೋಷಕವಾದಂತಹ ಪದಾರ್ಥವೂ ಇದೆ ಮತ್ತು ಕೊಳೆತು ಮದ್ಮಸಾರವಾಗಿ 
ಮಾರ್ಪಡುವಂತಹ ಪದಾರ್ಥವೂ ಇದೆ. ಈ ಮೂಲದಿಂದ ಶುದ್ಧ. ಆಹಾರವನ್ನು ಪಡೆಯುವುದು ಅಥವಾ ಅದರಿಂದ 
ಬುದ್ಧಿಭ್ರಂಶಗೊಳ್ಳುವಂತಹ ಮದ್ಮವನ್ನು ತಯಾರಿಸುವುದು ಮಾನವನ ಆಯ್ಕೆಯ ಶಕ್ತಿಯನ್ನು ಅವಲಂಬಿಸಿದೆ. ಮೇಲಿನ ನುಡಿಯಲ್ಲಿರುವ 


ಕಾಂಡ-14 


16. ಅನ್ನಹ್ನ್‌ 859 


ii‏ بنا می اكجَرِ و ئا يَّ 
oY bE oy DEE‏ 


(68-69) ಇನ್ನೂ ನೋಡಿರಿ. ನಿಮ್ಮ ಪ್ರಭು ಜೇನುನೊಣಕ್ಕೆ, ಪರ್ವತಗಳಲ್ಲೂ ಮರಗಳಲ್ಲೂ ಚಪ್ಪರಗಳ 
ಮೇಲಿರಿಸಿದ ಬಳ್ಳಿಗಳಲ್ಲೂ ತನ್ನ ತೊಟ್ಟಿಗಳನ್ನು ಕಟ್ಟಿ ಎಲ್ಲಾ ವಿಧದ ಫಲಗಳ ರಸವನ್ನು ಹೀರಿ, ನಿನ್ನ ಪ್ರಭು 
ಸುಗಮಗೊಳಿಸಿದ ಮಾರ್ಗಗಳಲ್ಲಿ ಚಲಿಸುತ್ತಿರು ಎಂದು 'ವಹ್ಮ್‌' ಮಾಡಿದನು (ಆದೇಶವಿತ್ತನು). ಆ ನೊಣದ 


ಒಂದು ಉಪ ಸೂಚನೆ ಇದು. ಇನ್ನೊಂದು ಯಾವುದೆಂದರೆ ಮಾದಕ ಪೇಯವು ಅಶುದ್ಧವೆಂದು ಮಾತ್ರವಲ್ಲದೆ ಅದರ ನಿಷೇಧದ 
ಕಡೆಗೂ ಸೂಚನೆ ಇದೆ. 

56. 'ಪ್ರಭು ಸುಗಮಗೊಳಿಸಿದ ಮಾರ್ಗಗಳು' ಎಂಬುದರ ಸೂಚೆನೆಯು ಜೇನುನೊಣಗಳ ಒಂದು ಕುಟುಂಬವು ಕೆಲಸ ಮಾಡುವ 
ಸಂಪೂರ್ಣ ಕರ್ಮವಿಧಾನ ಮತ್ತು ವ್ಯವಸ್ಥೆಯ ಕಡೆಗಿದೆ. ಅವುಗಳ ತೊಟ್ಟಿಯ ರಚನೆ, ಕುಟುಂಬದ ಸುವ್ಯವಸ್ಥೆ ಕ್ಥೆ, ಕಾರ್ಯಕರ್ತರ 
ನಡುವೆ ಕೆಲಸಗಳ ಹಂಚುವಿಕೆ, ಅವುಗಳು ನ ಸಂಪಾದಿಸಲಿಕ್ಕಾಗಿ ಸತತವಾಗಿ ಹೋಗಿ ಬರುತ್ತಾ ಇರುವುದು, ಕ್ರಮಬದ್ಧವಾಗಿ 
ಜೇನನ್ನು ತಯಾರಿಸಿ ಶೇಖರಿಸಿಡುವುದು, ಇವೆಲ್ಲ ಅವುಗಳ ಪ್ರಭು ಅವುಗಳ ಕೆಲಸ ಕಾರ್ಯಗಳಿಗಾಗಿ ಸುಗಮಗೊಳಿಸಿದ 
ಮಾರ್ಗಗಳಾಗಿದ್ದು ಅವುಗಳಿಗೆ ಯೋಚನೆ ನಡೆಸುವ ಅಗತ್ಯವೇ ಉಂಟಾಗುವುದಿಲ್ಲ. ಇದೊಂದು ನಿಶ್ಚಿತ ವ್ಯವಸ್ಥೆಯಾಗಿದ್ದು ಈ 
ಅಸಂಖ್ಯಾತ 'ಪುಟ್ಟ ಸಕ್ಕರೆ ಕಾರ್ಯಾನೆ'ಗಳು ಇದೇ ಪ್ರಕಾರ ಸಾವಿರಾರು ವರ್ಷಗಳಿಂದ ಕಾರ್ಯನೆಸಗುತ್ತಲಿವೆ. 

57. "ವಹ್ಮ್‌'" ಎಂಬುದರ ಶಬ್ದಾರ್ಥ - ರಹಸ್ಯ ಹಾಗೂ ಲಘುವಾದ ಸೂಚನೆ ಎಂದಾಗಿದ್ದು ಅದು ಸೂಚನೆ ಕೊಡುವ 
ಮತ್ತು ಸೂಚನೆ ಪಡೆಯುವವನ ಹೊರತು ಇನ್ನಾರ ಅನುಭವಕ್ಕೂ ಬಾರದಿರುವಂತಹದ್ದು. ಇದೇ ಮೇರೆಗೆ ಈ ಪದ 'ಇಲ್ಕಾ' 
(ಮನಸ್ಸಿನೊಳಗೆ ಮಾತನ್ನಿಳಿಸುವುದು) ಮತ್ತು 'ಇಲ್ಲಾಮ್‌'(ರಹಸ್ಯ ಶಿಕ್ಷಣ)ಗಳ ಸಮಾನಾರ್ಥದಲ್ಲಿ ಪ್ರಯೋಗವಾಗುತ್ತದೆ. ಅಲ್ಲಾಹನು 
ತನ್ನ ಸೃಷ್ಟಿಗೆ ಕೊಡುವ ಶಿಕ್ಷಣವನ್ನು ಯಾವುದಾದರೂ ಪಾಠಶಾಲೆಗಳಲ್ಲಿ ಕೊಡಲಾಗುವುದಿಲ್ಲ. ಅದನ್ನು ಎಷ್ಟೊಂದು ಸರಳ ರೀತಿಯಲ್ಲಿ 
ಕೊಡಲಾಗುತ್ತದೆಂದರೆ ತೋರಿಕೆಗೆ ಶಿಕ್ಷಣ ಕೊಡುತ್ತಿರುವುದಾಗಲಿ ಪಡೆಯುತ್ತಿರುವುದಾಗಲಿ ಕಾಣುವುದಿಲ್ಲ. ಆದುದರಿಂದ ಇದನ್ನು 
ಕುರ್‌ಆನ್‌ 'ವಹ್ಕ್‌', 'ಇಲ್ಲಾಮ್‌' ಮತ್ತು 'ಇಲ್ಮಾ' ಎಂಬ ಪದಗಳಿಂದ ಕರೆಯುತ್ತದೆ. ಈಗ ಈ ಮೂರೂ ಪದಗಳು ಬೇರೆ ಬೇರೆ 
ಪಾರಿಭಾಷಿಕಗಳ ರೂಪಗಳನ್ನು ಹೊಂದಿವೆ. 'ವಹ್ಮ್‌' ಎಂಬ ಪದವನ್ನು ಪ್ರವಾದಿಗಳಿಗಾಗಿ ಕಾದಿರಿಸಲಾಗಿದೆ. 'ಇಲ್ಲಾಮ್‌' ಎಂಬುದನ್ನು 
'ಔಲಿಯಾ'ಗಳಿಗೂ ವಿಶೇಷ ವ್ಯಕ್ತಿಗಳಿಗಾಗಿಯೂ ಪ್ರತ್ಯೇಕಿಸಿಡಲಾಗಿದೆ. ತುಲನಾತ್ಮಕವಾಗಿ, 'ಇಲ್ಫಾ' ಎಂಬುದು ಸಾಮಾನ್ಯವಾಗಿದೆ. 

ಆದರೆ ಕುರ್‌ಅನಿನಲ್ಲಿ ಈ ಪಾರಿಭಾಷಿಕ ವ್ಯತ್ಯಾಸ ತೋರುವುದಿಲ್ಲ. ಇಲ್ಲಿ ಆಕಾಶಗಳ, ಭೂಮಿಗು ಮತ್ತು ದೇವಚರರ 
ಮೇಲೂ 'ವಹ್ಮ್‌' ಆಗುತ್ತಿದೆ. (ಅನುಕ್ರಮವಾಗಿ ನೋಡಿರಿ; ಹಾಮೀಮ್‌ ಅಸ್ಪಜದಃ ಅರ್ದಿಲ್‌ರುಾಲ್‌, ಅನ್‌ಫಾಲ್‌. ಇದೇ 
ರೀತಿ) ಜೇನುನೊಣಕ್ಕೆ ಅದರ ಎಲ್ಲ ಕೆಲಸ ಕಾರ್ಯಗಳ ಮತ್ತು ವಹ್ಮ್‌ (ನೈಸರ್ಗಿಕ ಶಿಕ್ಷಣ) ಮೂಲಕ ಕಲಿಸಿ ಕೊಡಲಾಗುತ್ತದೆ. 
ಇದನ್ನು ಈಗ ಚರ್ಚಿಸಲಾಗುತ್ತಿರುವ ಇದೇ ಸೂಕ್ತದಲ್ಲಿ ನೀವು ಕಾಣುತ್ತೀರಿ. ಈ یع‎ ಕೇವಲ ಜೇನುನೊಣಗಳಿಗೆ ಮಾತ್ರ 
ಪರಿಮಿತಗೊಂಡಿಲ್ಲ. ಮೊನಿಗೆ ಈಜುವುದನ್ನೂ ಪಕ್ಷಿಗಳಿಗೆ ಹಾರಾಡುವುದನ್ನೂ ನವಜಾತ ಶಿಶುವಿಗೆ ಹಾಲುಣ್ಣುವುದನ್ನೂ ಅಲ್ಲಾಹನ 
'ವಹ್ಮ್‌' ಕಲಿಸಿ ಕೊಡುತ್ತದೆ. ಅಷ್ಟೇ ಅಲ್ಲ, ಮಾನವನಿಗೆ ಚಿಂತನೆ, ಸಂಶೋಧನೆಗಳ ಹೊರತಾಗಿಯೇ ಸರಿಯಾದ ಯತ್ನ, ಸರಿಯಾದ 
ಅಭಿಪ್ರಾಯ ಮತ್ತು ಆಚಾರ-ವಿಚಾರಗಳ ಸರಿಯಾದ ಮಾರ್ಗವನ್ನು ತಿಳಿಸಲಾಗುತ್ತಿರುವುದೂ 'ವಹ್ಮ್‌'ಯೇ ಆಗಿರುತ್ತದೆ. ("ಅದಕ್ಕೆ 
ಹಾಲು ಕುಡಿಸೆಂದು ನಾವು ಮೂಸಾರ(ಅ) ಮಾತೆಗೆ ವಹ್ಮ್‌ ಮಾಡಿದೆವು” - ಅಲ್‌ ಕಸಸ್‌) ಈ 'ವಹ್ಕ್‌'ಯಿಂದ ವಂಚಿತನಾಗಿರುವ 
ಯಾವ ಮನುಷ್ಯನೂ ಇಲ್ಲ. ಜಗತ್ತಿನಲ್ಲಿ ಎಷ್ಟು ಹೊಸ ಶೋಧನೆಗಳಾಗಿವೆಯೋ, ಎಷ್ಟು ಪ್ರಯೋಜನಕಾರಿ ಸುಧಾರಣೆಗಳಾಗಿವೆಯೋ, 
ದೊಡ್ಡ ದೊಡ್ಡ ಕುಶಾಗ್ರಮಶಿಗಳೂ ಚಿಂತಕರೂ ಗ್ರಂಥಕರ್ತರೂ ದಿಗ್ವಿಜಯಿಗಳೂ ತಮ್ಮ ತಮ್ಮ ರಂಗಗಳಲ್ಲಿ ಎಷ್ಟು 
ಮಹತ್ಕಾರ್ಯಗಳನ್ನು ಮಾಡಿರುವರೋ ಅವೆಲ್ಲವುಗಳೆಲ್ಲೂ ಈ 'ವಹ್ಮ್‌'ಯ ಕಾರ್ಯ ಕುಶಲತೆ ಕಾಣುತ್ತದೆ. ಜನಸಾಮಾನ್ಯರಿಗೂ 
ಕೆಲವೊಮ್ಮೆ ಕುಳಿತಲ್ಲೇ ಹಠಾತ್ತನೆ ಮನಸ್ಸಿಗೆ ಹೊಳೆಯುವ ಹಂಚಿಕೆ, ಮೂಡುವ ಲೋಚನೆ ಅಥವಾ ಸ್ವಪ್ನದಲ್ಲಿ ಕಂಡ ವಿಷಯನೇ 
ಮುಂದೆ ತಮಗೆ ಅಗೋಚರದಿಂದ ದೊರೆತ ಸರಿಯಾದ ಮಾರ್ಗದರ್ಶನವೆಂದು ಸಾಬೀತಾಗುವ ಅನುಭವಗಳು ಆಗಾಗ ಆಗುತ್ತಿರುತ್ತವೆ. 


ಕಾಂಡ-14 


860 ಕುರ್‌ಆನ್‌ ವಾಖ್ಯಾನ 


Pers کی و کے کے سے وص مل ز_‎ 2,೨, 

341% 902 ر۹4۹‎ BN بے >ای کیم می‎ De 

ನಬ انث ذلِكَ لایة ) مر ون‎ ಈ Yas Nd 
4 


ہے پیل سو ےر TE Ls‏ پر ھوو سے ہد کے ے7 8S MEE‏ 
وفع و ونم NS‏ 


ಹೊಟ್ಟೆಯಿಂದ ವಿವಿಧ ಬಣ್ಣಗಳ ಪಾನಕ ಹೊರಡುತ್ತದೆ. ಅದರಲ್ಲಿ ಜನರಿಗೆ ಗುಣಾಂಶವಿದೆ.3 ನಿಶ್ಚಯವಾಗಿಯೂ 
ಚಿಂತನಶೀಲರಿಗೆ ಇದರಲ್ಲೂ ಒಂದು ನಿದರ್ಶನವಿದೆ.* 

(70) ಮತ್ತೂ ನೋಡಿರಿ. ಅಲ್ಲಾಹನು ನಿಮ್ಮನ್ನು ಸೃಷ್ಟಿಸಿದನು. ಆಮೇಲೆ ಅವನು ನಿಮಗೆ 
ಮರಣವನ್ನೀಯುತ್ತಾನೆ" ಮತ್ತು ನಿಮ್ಮಲ್ಲಿ ಕೆಲವರು ಎಲ್ಲವನ್ನೂ ತಿಳಿದ ಅನಂತರವೂ ಏನೂ 


ಇಂತಹ ಅನೇಕ ವಿಧಗಳ ಪೈಕಿ ಒಂದು ವಿಶಿಷ್ಟ ಬಗೆಯ 'ವಹ್ಮ್‌'ಯನ್ನು ಪ್ರವಾದಿಗಳಿಗೆ ಅನುಗ್ರಹಿಸಲಾಗುತ್ತದೆ. ಇದು 
ವೈಶಿಷ್ಟ್ಯಪೂರ್ಣವಾಗಿದ್ದು ಇತರ ವಿಧಗಳಿಗಿತ ಸಂಪೂರ್ಣ ಭಿನ್ನವಾಗಿರುತ್ತದೆ. ಇದರಲ್ಲಿ 'ವಹ್ಮ್‌' ಪಡೆಯುವವನಿಗೆ ಇದು 
ದೇವವತಿಯಿಂದ ಬರುತ್ತಿದೆ ಎಂಬ ಸಂಪೂರ್ಣ ತಿಳುವಳಿಕೆ ಇರುತ್ತದೆ. ಅವನಿಗೆ ಅದು ದೇವವತಿಯಿಂದ ಎಂಬುದು ಖಚತವಾಗಿರುತ್ತದೆ. 
ಅದು ವಿಶ್ವಾಸಗಳನ್ನೂ ಆಜ್ಞೆ ಕಾನೂನು ಹಾಗೂ ಮಾರ್ಗದರ್ಶನಗಳನ್ನೂ ಒಳಗೊಂಡಿರುತ್ತದೆ. ಪ್ರವಾದಿಯು ಅದರ ಮೂಲಕ 
ಮಾನವ ಕೋಟಿಗೆ ಮಾರ್ಗದರ್ಶನ ಮಾಡಬೇಕೆಂಬುದೇ ಅದರ ಅವತೀರ್ಣದ ಉದ್ದೇಶವಾಗಿದೆ. 

58. ಜೇಸು ತುಪ್ಪ(ಮಧು)ವು ಒಂದು ಪ್ರಯೋಜನಕಾರಿ ಮತ್ತು ರುಚಿಕರ ಆಹಾರವಾಗಿರುವುದು ಸರ್ವವಿಧಿತ. ಆದುದರಿಂದ 
ಅದನ್ನು ಪ್ರಸ್ತಾಪಿಸಲಿಲ್ಲ. ಆದರೆ ಅದರೊಳಗೆ ಗುಣಾಂಶವಿರುವುದು ಒಂದು ನಿಗೂಢ ವಿಷಯವಾಗಿರುವುದರಿಂದ, ಅದರ ಬಗ್ಗೆ 
ತಿಳಿಸಲಾಗಿದೆ. 

59. ಸತ್ಕನಿಷೇಧಿಗಳೂ ಬಹುದೇವ ವಿಶ್ವಾಸಿಗಳೂ ಕೇವಲ ಎರಡು ವಿಷಯಗಳ ಕಾರಣ ಪ್ರವಾದಿವರ್ಯರನ್ನು(ಸ) 
ವಿರೋಧಿಸುತ್ತಿದ್ದರು. ಒಂದನೆಯದು - ಅವರ ಪರಲೋಕ ಕಲ್ಪನೆ. ಇನ್ನೊಂದು - ಏಕದೇವ ವಿಶ್ವಾಸ. ಹ. ಮುಹಮ್ಮದ್‌ರ(ಸು) 
ಧರ್ಮಾಹ್ವಾನದ ಇವೆರಡು ವಿಭಾಗಗಳನ್ನೇ ಸತ್ಯವೆಂದು ರುಜುಪಡಿಸಲಿಕ್ಕಾಗಿ ಇಲ್ಲಿ ವಿಶ್ವ ಸಂಕೇತಗಳ ಕಡೆಗೆ ಗಮನ ಹರಿಸಲಾಗಿದೆ. 
ವಿವರಣೆಯ ತಾತ್ಸರ್ಯವೇನೆಂದರೆ - ನಿಮ್ಮ ಸುತ್ತಮುತ್ತಲಿನ ಜಗತ್ತಿಗೊಮ್ಮೆ, ದೃಷ್ಟಿ ಹಾಯಿಸಿ ನೋಡಿಕೊಳ್ಳಿರಿ. ಎಲ್ಲೆಲ್ಲೂ ಕಂಡು 
ಬರುತ್ತಿರುವ ಈ ಸಂಕೇತಗಳು ಪ್ರವಾದಿ(ಸ) ಹೇಳುವುದನ್ನು ಸಮರ್ಥಿಸುತ್ತಿರುವುದೋ ಅಥವಾ ನಿಮ್ಮ ಭ್ರಾಮಕ ಕಲ್ಪನೆಗಳನ್ನೋ? 
ನೀವು ಸತ್ತ ಮೇಲೆ ಪುನಃ ಎಬ್ಬಿಸಲ್ಪಡುವಿರೆಂದು ಪ್ರವಾದಿ(ಸ) ಹೇಳುತ್ತಾರೆ. ನೀವು ಅದನ್ನು ಅಸಂಭವ ಎನ್ನುತ್ತೀರಿ. ಆದರೆ ನೆಲವು, 
ಪ್ರತಿಯೊಂದು ಮಳೆಗಾಲದಲ್ಲಿ ಸೃಷ್ಟಿಯ ಪುನರಾವರ್ತನೆ ಸಾಧ್ಯವೆಂಬುದಕ್ಕೆ ಪುರಾವೆಯನ್ನು ತೋರಿಸುತ್ತದೆ ಮಾತ್ರವಲ್ಲ ಸದಾ ನಿಮ್ಮ 
ಕಣ್ಣ ಮುಂದೆಯೇ ಅದು ಸಂಭವಿಸುತ್ತಿರುತ್ತದೆ. ಈ ವಿಶ್ವವು ದೇವರಹಿತವಾಗಿಲ್ಲವೆಂದು ಪ್ರವಾದಿ(ಸ) ಹೇಳುತ್ತಾರೆ. ನಿಮ್ಮಲ್ಲಿನ 
ನಾಸ್ತಿಕರು ಇದೊಂದು ಸಾಬೀತು ಪಡಿಸಲಾಗದ ವಾದವೆನ್ನುತ್ತಾರೆ. ಆದರೆ ಜಾನುವಾರುಗಳ ರಚನೆ, ಖರ್ಜೂರ ಮತ್ತು ದ್ರಾಕ್ಸೆಗಳ 
ರಚನೆ, ಜೇನುನೊಣಗಳ ಸೃಷ್ಟಿ ಇವೆಲ್ಲವೂ ಓರ್ವ ಯುಕ್ತಿಪೂರ್ಣ ಮತ್ತು ದಯಾಮಯನಾದ ಪ್ರಭುವೇ ತಮ್ಮ ವಿನ್ಮಾಸವನ್ನು 
ತಯಾರಿಸಿರುವನೆಂದು ಸಾಕ್ಸ ಹೇಳುತ್ತಿವೆ. ಅನ್ಯಥಾ ಈ ಎಲ್ಲಾ ಪ್ರಾಣಿಗಳೂ, ಮರಗಳೂ, ನೊಣಗಳೂ ಒಟ್ಟಾಗಿ ಮಾನವನಿಗೆ 
ಇಂತಹ ಉತ್ಸಷ್ಟ ರುಚಿಕರ ಮತ್ತು ಪ್ರಯೋಜನಕಾರಿಯಾದ ವಸ್ತುಗಳನ್ನು ಇಷ್ಟು ಕ್ರಮಬದ್ಧವಾಗಿ ತಯಾರಿಸಿಕೊಡುವುದು ಹೇಗೆ 
ಸಾಧ್ಯ? ಅಲ್ಲಾಹನ ಹೊರತು ನಿಮ್ಮ ಪೂಜೆಗೂ ಸ್ತುತಿ-ಸ್ರೋತ್ರಗಳಿಗೂ, ಕೃತಜ್ಜತಾರ್ಪಣೆಗಳಿಗೂ ಹಕ್ಕುಳ್ಳವರು ಯಾರೂ ಇಲ್ಲವೆಂದು 
ಪ್ರವಾದಿ(ಸ) ಹೇಳುತ್ತಾರೆ. ಅತ್ತ, ನಿಮ್ಮ ಬಹುದೇವ ವಿಶ್ವಾಸಿಗಳು ಹುಬ್ಬು ಗಂಟಿಕ್ಕುತ್ತಾರೆ ಮತ್ತು ಅನೇಕ ಆರಾಧ್ಯರುಗಳಿಗೆ ಹರಕೆ 
ಕಾಣಿಕೆಗಳನ್ನು ಸಲ್ಲಿಸಬೇಕೆಂದು ಹಟ ತೊಡುತ್ತಾರೆ. ಆದರೆ ನೀವೇ ಹೇಳಿರಿ - ನಿಮ್ಮ ಅತ್ಯುತ್ತಮ ಆಹಾರ ವಸ್ತುಗಳಾಗಿರುವ ಹಾಲು, 
ಖರ್ಜೂರಗಳು, ದ್ರಾಕ್ಟೈ, ಜೇನುತುಪ್ಪ ಇವುಗಳೆಲ್ಲ ಅಲ್ಲಾಹನ ಹೊರತು ಬೇರೆ ಯಾರು ಕೊಟ್ಟ ವಸ್ತುಗಳು? ನಿಮಗೆ 
ಆಹಾರವೊದಗಿಸುವ ಈ ವ್ಯವಸ್ಥೆಯನ್ನು ಯಾವ ದೇವಿ, ದೆವ್ವ ಅಥವಾ ಮಹಾಪುರುಷ ಮಾಡಿದ್ದಾನೆ? 

60. ಅರ್ಥಾತ್‌- ನಿಮ್ಮನ್ನು ಸಾಕಿ ಸಲಹುವ ಮತ್ತು ನಿಮಗೆ ಆಹಾರವನ್ನೊದಗಿಸುವ ಎಲ್ಲಾ ವ್ಯವಸ್ಥೆಗಳೂ ಅಲ್ಲಾಹನ 
ಕೈಯಲ್ಲಿದೆಯೆಂಬುದು ಮಾತ್ರ ವಾಸ್ತವಿಕತೆಯಲ್ಲ. ನಿಮ್ಮ ಜೀವನ ಮತ್ತು ಮರಣ ಅವನ ಅಂಕೆಯಲ್ಲಿರುವುದೆಂಬುದೂ 
ವಾಸ್ತವಿಕತೆಯಾಗಿದೆ. 


ಕಾಂಡ-14 


16. ಅನ್ನಹ್ನ್‌ 861 


ಮ 
سی ط‎ MEPS ہج‎ ಪ 
FAS ius 

لڈم صع.ص >> سو >> 3೨‏ تی ہے ہک وپ دہ 72 

odds‏ مع لن زوا جلُمبَيَْْكَحَقَدَة 
ತಿಳಿಯದವರಾಗುವಂತೆ ಅತಿ ವೃದ್ಧಾಪ್ಯಕ್ಕೆ ತಲುಪಿಸಲ್ಪಡುತ್ತಾರೆ."' ವಾಸ್ತ ವದಲ್ಲಿ ಅಲ್ಲಾಹನೇ ಸರ್ವಜ್ಞನೂ‏ 
ಸರ್ವಶಕ್ತನೂ ಆಗಿರುತ್ತಾನೆ.‏ 

(71) ಇನ್ನೂ ನೋಡಿರಿ ಅಲ್ಲಾಹನು ನಿಮ್ಮ ಪೈಕಿ ಕೆಲವರಿಗೆ ಕೆಲವರ ಮೇಲೆ ಜೀವನಾಧಾರದಲ್ಲಿ 
ಶ್ರೇಷ್ಠತೆಯನ್ನು ದಯಪಾಲಿಸಿದ್ದಾನೆ. ಹೀಗೆ ಈ ಶ್ರೇಷ್ಠತೆ ನೀಡಲ್ಪಟ್ಟಿವರು ತಮ್ಮ ಜೀವನಾಧಾರವನ್ನು ತಮ್ಮ 
ಗುಲಾಮರಿಗೆ ಕೊಟ್ಟು ಅವರೂ ಜೀವನಾಧಾರದಲ್ಲಿ ಸಮಾನ ಪಾಲುಗಾರರಾಗುವಂತೆ ಮಾಡುವವರಲ್ಲ. 
ಹೀಗಿರುವಾಗ ಅಲ್ಲಾಹನ ಅನುಗ್ರಹವನ್ನು ಮಾತ್ರ ಇವರು ನಿರಾಕರಿಸುವುದೇ? 


61. ನೀವು ಅಭಿಮಾನ ಪಡುತ್ತಿರುವ ಹಾಗೂ ಈ ಭೂಮಿಯ ಇತರ ಸೃಷ್ಟಿಗಳೆದುರು ನಿಮಗೆ ಗೌರವ ಕೊಡುವ ಈ ಜ್ಞಾನವೂ 
ದೇವದತ್ತವಾದುದು. ಒಬ್ಬ ಮನುಷ್ಯನಿಗೆ ಅಲ್ಲಾಹನು ದೀರ್ಫುವಾದ ಆಯುಷ್ಯವನ್ನು ಕೊಟ್ಟಾಗ, ತನ್ನ ಯೌವನದಲ್ಲಿ ಬೇರೆಯವರಿಗೆ 
ಬುದ್ಧಿ ಕಲಿಸುತ್ತಿದ್ದ ಅದೇ ವ್ಯಕ್ತಿ ಕೇವಲ ಮಾಂಸದ ಮುದ್ದೆಯಾಗಿರುವ ಹಾಗೂ ತಾನು ಉಟ್ಟಬಟ್ಟೆಯ ಪ್ರಜ್ಞೆಯೂ ಇಲ್ಲದ 
ವ್ಯಕ್ತಿಯಾಗಿ ಬಿಡುವ ಜ್ವಲಂತ ದೃಶ್ಯವನ್ನೂ ನೀವು ಕಣ್ಣಾರೆ ಕಾಣುತ್ತೀರಿ. 

62. ಕುರ್‌ಆನಿನ ಸೂಕ್ತಗಳನ್ನು ಅವುಗಳ ವಿಷಯಾನುಬಂಧದಿಂದ ಬೇರ್ಪಡಿಸಿ `ಒಂದೊಂದೇ ಸೂಕ್ತಕ್ಕೆ ಬೇರೆ ಬೇರೆ ಅರ್ಥ 
ಕಟ್ಟುವುದರಿಂದ ಎಂತಹ ನಿರರ್ಥಕ ಕುತರ್ಕಗಳ ದ್ವಾರಗಳು ತೆರೆಯಲ್ಪಡುತ್ತವೆಂಬುದಕ್ಕೆ ಈ ಕಾಲದಲ್ಲಿ ಈ ಸೂಕ್ತಕ್ಕೆ ಕಟ್ಟಲಾಗಿರುವ 
ಚಿತ್ರವಿಚಿತ್ರ ರೀತಿಯ ಅರ್ಥಗಳು ಒಂದು ಕೆಟ್ಟ ದೃಷ್ಟಾಂತವಾಗಿದೆ. ಜನರು ಈ ಸೂಕ್ತಗಳನ್ನು ಇಸ್ಲಾಮಿನ ಆರ್ಥಿಕ ಸಿದ್ಧಾಂತದ 
ಮೂಲ ಮತ್ತು ಆರ್ಥಿಕ ನಿಯಮದ ಒಂದು ಪ್ರಮುಖ ಪರಿಚ್ಛೇದವೆಂದು ಸಾರಿದ್ದಾರೆ. ಅವರ ಅಭಿಪ್ರಾಯ ಪ್ರಕಾರ ಯಾರಿಗೆ 
ಅಲ್ಲಾಹನು ಜೀವನಾಧಾರದ ವಿಷಯದಲ್ಲಿ ಶ್ರೇಷ್ಠತೆಯನ್ನು ದಯಪಾಲಿಸಿರುವನೋ ಅವರು ತಮ್ಮ ಜೀವನಾಧಾರಗಳನ್ನು ತಮ್ಮ 
ನೌಕರರಿಗೂ ಗುಲಾಮರಿಗೂ ಮರಳಿಸಿ ಬಿಡಬೇಕು, ಹಾಗೆ ಮರಳಿಸದಿದ್ದರೆ ಅವರು ಅಲ್ಲಾಹನ' ಅನುಗ್ರಹಗಳನ್ನು 
ನಿರಾಕರಿಸುವವರೆನಿಸುವರೆಂದೂ ಈ ಸೂಕ್ತದ ಉದ್ದೇಶವಾಗಿದೆ. ವಸ್ತುತಃ ಈ ಇಡೀ ವಾಕ್‌ ಸರಣಿಯಲ್ಲಿ ಆರ್ಥಿಕ ನಿಯಮದ 
ಪ್ರಸ್ತಾಪಕ್ಕೆ ಅವಕಾಶವೇ "ಇಲ್ಲ. ಮೇಲಿನ ಇಡೀ ಭಾಷಣವು ಬಹುದೇವತ್ವದ ಖಂಡನೆ ಮತ್ತು ಏಕದೇವತ್ವದ ಸಮರ್ಥನೆಯಲ್ಲಿ 
ಮುಂದುವರಿದಿದೆ'"-ಮತ್ತು ಅದೇ ಮುಂದುವರಿಯುತ್ತಲೂ ಇದೆ. ಈ ಮಾತಿನ ಎಡೆಯಲ್ಲಿ ಪಕ್ಕನೆ ಆರ್ಥಿಕ ನಿಯಮದ ಒಂದು 
ನಿಬಂಧನೆಯನ್ನೂ ವಿವರಿಸುವ ಅಗತ್ಯವಾದರೂ ಏನಿದೆ? ಸೂಕ್ತವನ್ನು ಅದರ ವಿಷಯಾನುಬಂಧದಲ್ಲಿರಿಸಿ ನೋಡಿದಾಗ ಇಲ್ಲಿ ಅದಕ್ಕೆ 
ವೈತಿರಿಕ್ತವಾದ ವಿಷಯದ ವಿವರಣೆ ಇರುವುದು ಕಂಡು ಬರುತ್ತದೆ. ಇಲ್ಲಿ ಚರ್ಚೆ ನಡೆಸಿರುವ ವಿಷಯ - ನೀವು ನಿಮ್ಮ ಗುಲಾಮರಿಗೂ 
ನೌಕರರಿಗೂ ನಿಮ್ಮ ಸಂಪತ್ತಿನಲ್ಲಿ ಸಮಾನ ಸ್ಥಾನ ಕೊಡುವುದಿಲ್ಲ. ವಸ್ತುತಃ ಈ ಸಂಪತ್ತು ದೇವದತ್ತವಾದುದು. ಹಾಗಿರುವಾಗ 
ಅಲ್ಲಾಹನು ನಿಮ್ಮ ಮೇಲೆ ಮಾಡಿದ ಉಪಕಾರಗಳ ಕೃತಜ್ಞತಾರ್ಪಣೆಯಲ್ಲಿ ಅಲ್ಲಾಹನೊಂದಿಗೆ ಯಾವ ಅಧಿಕಾರವೂ ಇಲ್ಲದ ಅವನ 
ದಾಸರನ್ನೂ ಸೇರಿಸಿ, ಅಧಿಕಾರ ಮತ್ತು ಹಕ್ಕುಗಳಲ್ಲಿ ಅಲ್ಲಾಹನ ಈ ದಾಸರೂ ಅವನೊಂದಿಗೆ ಸಮಾನ ಭಾಗೀದಾರರೆಂದು 
ತಿಳಿದುಕೊಳ್ಳುವುದನ್ನು ನೀವು ಸರಿಯೆನ್ನುವುದಾದರೂ ಹೇಗೆ? ಎಂಬುದಾಗಿದೆ. 

ಇದೇ ವಿಷಯದ ಮೂಲಕ 'ಅರ್ರೂಮ್‌' ಅಧ್ಯಾಯದ 28ನೆಯ ಸೂಕ್ತದಲ್ಲಿ ಇದೇ ಚರ್ಚೆ ನಡೆಸಲಾಗಿದೆ. 

ಎರಡು ಸೂಕ್ತಗಳನ್ನೊ ಹೋಲಿಸಿ ನೋಡಿದಾಗ ಅವೆರಡರಲ್ಲಿಯೂ ಒಂದೇ ಉದ್ದೇಶಕ್ಕಾಗಿ ಒಂದೇ ಉಷಮೆಯ ಮೂಲಕ 
ಚರ್ಚಿಸಲಾಗಿದೆಯೆಂದೂ ಅವುಗಳಲ್ಲಿ ಒಂದು ಇನ್ನೊಂದರ" ವ್ಯಾಖ್ಯಾನವಾಗಿರುವುದೆಂದೂ ಸ್ಪಷ್ಟ ವಾಗಿ ತಿಳಿದು ಬರುತ್ತದೆ. 

ಪ್ರಾಯಶಃ ಜನರಿಗೆ "ಹೀಗಿರುವಾಗ ಅಲ್ಲಾಹನ ಅನುಗ್ರಹವನ್ನು ಮಾತ್ರ ಇವರು ನಿರಾಕರಿಸುವುದೇ?" ಎಂಬ ಮಾತಿನಿಂದಾಗಿ 
ತಪ್ಪು ಅಭಿಪ್ರಾಯವುಂಟಾಗಿರಬಹುದು. ನರು ಪ್ರಸ್ತುತ وس‎ ಬೆನ್ನಿಗೇ ಈ ಮಾತನ್ನು ಕಂಡು ಅದರ ಅರ್ಥ ತಮ್ಮ 


ಕಾಂಡ -14 


862 ಕುರ್‌ಆನ್‌ ವ್ಯಾಖ್ಮಾನ 


Ges 


A 
> ی۷ ےو" اد‎ 
س0‎ 


(72-74) ನಿಮಗಾಗಿ ನಿಮ್ಮ ವರ್ಗದಿಂದಲೇ ಪಶ್ನಿಯರನ್ನುಂಟು ಮಾಡಿದವನು ಅಲ್ಲಾಹನೇ. ಆ 
ಪಶ್ನಿಯರಿಂದ ಅವನೇ ನಿಮಗೆ ಪುತ್ರರನ್ನೂ ಪೌತ್ರರನ್ನೂ ದಯಪಾಲಿಸಿದು ಮತ್ತು ಉತ್ತಮೋತ್ತಮ 
ಪದಾರ್ಥಗಳನ್ನು ನಿಮಗೆ ತಿನ್ನಲು ಕೊಟ್ಟನು. ಇನ್ನೇನು ಇವರು (ಇಷ್ಟನ್ನೆಲ್ಲಾ ಕಂಡೂ ತಿಳಿದೂ) ಅಸತ್ಯದಲ್ಲಿ 
ವಿಶ್ವಾಸವಿರಿಸುತ್ತಾರೆಯೇ? ಮತ್ತು ಅಲ್ಲಾಹನ ಅನುಗ್ರಹಗಳನ್ನು ನಿರಾಕರಿಸುತ್ತಾರೆಯೇ? ಅಲ್ಲಾಹನನ್ನು 
ಬಿಟ್ಟು ಆಕಾಶಗಳಿಂದಾಗಲೀ ಭೂಮಿಯಿಂದಾಗಲೀ ಇವರಿಗೆ ಜೀವನಾಧಾರವನ್ನು ಕೊಡುವ ಏನೊಂದೂ 
ಅಧಿಕಾರವಿರದ ಮತ್ತು ಈ ಕೆಲಸವನ್ನು ಮಾಡಲು ಸಾಧ್ಯವೇ ಇಲ್ಲದಂತಹ ಇತರರನ್ನು ಇವರು ಆರಾಧಿಸುತ್ತಾರೆಯೇ? 
ಆದುದರಿಂದ ಅಲ್ಲಾಹನಿಗೆ ಹೋಲಿಕೆಗಳನ್ನು ಕಲ್ಪಿಸಬೇಡಿರಿ. ಅಲ್ಲಾಹನಿಗೆ ತಿಳಿದಿದೆ, ನಿಮಗೆ ತಿಳಿದಿಲ್ಲ. 


ಅಧೀನದಲ್ಲಿರುವವರಿಗೆ ಜೀವನಾಧಾರವನ್ನು ಒದಗಿಸದಿರುವುದೇ ದೇವಾನುಗ್ರಹದ ನಿರಾಕರಣೆ ಎಂದು ಊಹಿಸಿ ಕೊಂಡಿರಬಹುದು. 
ವಸ್ತುತಃ ಅಲ್ಲಾಹನ ಅನುಗ್ರಹಗಳಿಗಾಗಿ ದೇವೇತರರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದೇ ಈ ಗ್ರಂಥದ ದೃಷ್ಟಿಯಿಂದ ಅಲ್ಲಾಹನ 
ಅನುಗ್ರಹೆಗಳ ನಿರಾಕರಣೆಯೆಂದು ಕುರ್‌ಲನಿನಲ್ಲಿ ಸ್ವಲ್ಪವಾದರೂ ಚಿಂತನೆ ನಡೆಸಿದವನು ಚೆನ್ನಾಗಿ ಬಲ್ಲನು. 

63. 'ಇವರು ಅಸತ್ಯದಲ್ಲಿ ವಿಶ್ವಾಸವಿಡುತ್ತಾರೆ' ಎಂದರೆ - ಅವರ ಅದೃಷ್ಟಗಳನ್ನು ರೂಪಿಸುವುದೂ ಕೆಡಿಸುವುದೂ ಅವರ 
ಆಶೆಗಳನ್ನು ಈಡೇರಿಸುವುದೂ ಪ್ರಾರ್ಥನೆಗಳನ್ನು ಆಲಿಸುವುದೂ ಅವರಿಗೆ ಸಂತತಿ ಕೊಡುವುದೂ ಅವರಿಗೆ ಉಪಜೀವನ 
ಒದಗಿಸುವುದೂ ಅವರಿಗೆ ವ್ಯಾಜ್ಯಗಳಲ್ಲಿ ಜಯಕೊಡಿಸುವುದೂ ಅವರನ್ನು ರೋಗಗಳಿಂದ ರಕ್ಷಿಸುವುದೂ ಕೆಲವು ದೇವಿ-ದೆವ್ವಗಳ 
ಯಕ್ಷರ ಹಾಗೂ ಹಿಂದಿನ ಮತ್ತು ಮುಂದಿನ ಮಹಾಪುರುಷರ ಅಧಿಕಾರದಲ್ಲಿದೆ ಎಂಬಂತಹ ನಿರಾಧಾರವಾದ ಹಾಗೂ ಅವಾಸ್ತವಿಕ 
ನಂಬಿಕೆಗಳನ್ನು ಅವರು ಇರಿಸಿ ಕೊಂಡಿರುತ್ತಾರೆ. 

64. ಈ ಅನುಗ್ರಹಗಳೆಲ್ಲ ದೇವದತ್ತವಾದವುಗಳೆಂಬುದನ್ನು ಮಕ್ಕಾದ ಬಹುದೇವ ವಿಶ್ವಾಸಿಗಳು ನಿರಾಕರಿಸುತ್ತಿರಲಿಲ್ಲ. ಆ 
ಅನುಗ್ರಹಗಳಿಗಾಗಿ ಅಲ್ಲಾಹನ ಉಪಕಾರವನ್ನು ಸ್ಮರಿಸುವ ವಿಷಯದಲ್ಲೂ ಅವರಿಗೆ ಆಕ್ಟೇಪವಿರಲಿಲ್ಲ. ಆದರೆ ಅವರು ಆ 
ಅನುಗ್ರಹಗಳಿಗಾಗಿ ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸುವುದರೊಂದಿಗೆ, ಯಾವ ಆಧಾರವೂ ಯಾವ ಸನದೂ ಇಲ್ಲದೆಯೇ, ಈ ಅನುಗ್ರಹ 
ನೀಡುವುದರಲ್ಲಿ ಸಹಭಾಗಿಗಳೆಂದು ನಿಶ್ವಯಿಸಿದ್ದ ಇತರ ಅನೇಕರಿಗೂ ತಮ್ಮ ಬಾಯಿಯಿಂದಲೂ ಕಾರ್ಯ ರೂಪದಲ್ಲಿಯೂ ಕೃತಜ್ಞತೆ 
ಸಲ್ಲಿಸುತ್ತಿದ್ದರು. ಇದೇ ಅವರು ಮಾಡುತ್ತಿದ್ದ ತಪ್ಪು. ಇದನ್ನೇ ಕುರ್‌ಆನ್‌ 'ದೇವಾನುಗ್ರಹದ ' ನಿರಾಕರಣೆ' ಎಂದು ಸಾರಿದೆ. 
ಉಪಕಾರಿಯ ಉಪಕಾರಕ್ಕಾಗಿ ಅವನಿಗೆ ಸಲ್ಲಬೇಕಾದ ಕೃತಜ್ಞತಾರ್ಪಣೆಯನ್ನು ಉಪಕಾರಿಯಲ್ಲದವನಿಗೆ ಸಲ್ಲಿಸುವುದು ನಿಜವಾದ 
ಉಪಕಾರಿಯ ಉಪಕಾರದ ನಿರಾಕರಣೆ ಎಂಬುದನ್ನು ಕುರ್‌ಆನ್‌ ಒಂದು ಸಾಮಾನ್ಯ ನಿಯಮವೆಂಬ ರೂಪದಲ್ಲಿ ಮಂಡಿಸುತ್ತದೆ. 
ಇದೇ ರೀತಿಯಲ್ಲಿ ಉಪಕಾರಿಯು ತಾನಾಗಿ ತನ್ನ ಅನುಗ್ರಹ ಮತ್ತು ಕೃಪೆಯಿಂದ ಉಪಕಾರ ಮಾಡಿದುದಲ್ಲವೆಂದೂ ಇಂತಹ ವ್ಯಕ್ತಿಯ 
ಮುಖಾಂತರ ಅಥವಾ ಅವರ ಮುಲಾಜಿನಿಂದ; ಅವರ ಶಿಫಾರಸಿನಿಂದ ಅಥವಾ ಅವರ ಹಸ್ತಕ್ಟೇಪದಿಂದಾಗಿ ಮಾಡಿದನೆಂದೂ ಆ 
ಉಪಕಾರಿಯ ಬಗ್ಗೆ ಗುಮಾನಿಯಿರಿಸುವುದು ವಾಸ್ತವದಲ್ಲಿ ಅವನ ಉಪಕಾರವನ್ನು ನಿರಾಕರಿಸುವುದೇ ಆಗಿದೆ ಎಂಬುದಾಗಿ ಕುರ್‌ಆನ್‌ 
ಸೈದ್ಧಾಂತಿಕವಾಗಿ ವಿವರಿಸುತ್ತದೆ. 

65. 'ಅಲ್ಲಾಹನಿಗೆ ಹೋಲಿಕೆಗಳನ್ನು ಕಲ್ಪಿಸಬೇಡಿರಿ' ಎಂದರೆ - ಲೌಕಿಕ ಚಕ್ರವರ್ತಿಗಳ ಮತ್ತು ರಾಜ ಸರತ ಬಳಿಗೆ 


ಕಾಂಡ-14 


16. ಅನ್ನಹ್ಹ್‌ 863 


£2 ا٢‎ 2G SLE 2G 6೨ 
Sy LAIN ش2 ومن‎ EL عَبْد امم لو کال‎ IL ضرب اللہ‎ 
2 ہک‎ bd 724% £2» اہ‎ ರ ? Cu 
MST ORS NI EL 


ESAS GSA ات‎ OOKGS 

(75) ಅಲ್ಲಾಹನು ಒಂದು ಉಪಮೆ ಕೊಡುತ್ತಾನೆ. ಒಬ್ಬನು ಗುಲಾಮನಾಗಿದ್ದು ಪರಾಧೀನನಾಗಿರುತ್ತಾನೆ. 
ಅವನಿಗೆ ಸ್ವಂತ ಅಧಿಕಾರವೇನೂ ಇಲ್ಲ. ಇನ್ನೊಬ್ಬನಿಗೆ ನಾವು ನಮ್ಮ ಕಡೆಯಿಂದ ಉತ್ತಮ ಜೀವನಾಧಾರವನ್ನು 
ನೀಡಿದ್ದೇವೆ. ಅವನ: ಅದರಿಂದ ರಹಸ್ಯವಾಗಿಯೂ ಬಹಿರಂಗವಾಗಿಯೂ ಚೆನ್ನಾಗಿ ಖರ್ಚು ಮಾಡುತ್ತಾನೆ. 
ಇವರಿಬ್ಬರು ಸರಿಸಮಾನರಾಗಿರುವರೇ? ಹೇಳಿರಿ- 'ಅಲ್‌ಹಮ್ಮುಲಿಲ್ಲಾಹ್‌"' (ಸಕಲ ಸ್ತೋತ್ರಗಳು ಅಲ್ಲಾಹನಿಗೆ). 
ಆದರೆ ಹೆಚ್ಚಿನವರು (ಈ ಸರಳವಾದ ಮಾತನ್ನೂ) ಅರಿಯುವುದಿಲ್ಲ.9 


ಅವರ ಅಂಗರಕ್ಸಕರ ಮತ್ತು ಆಸ್ಥಾನಿಗರ, ಸಾಮೊಪ್ಯ ಪಡೆದಂತಹ ಸೇವಕರ ಮಧ್ಯಸ್ಥಿಕೆ ಇಲ್ಲದೆ ಯಾವ ಬಿನ್ನಹವೂ 
ತಲುಪದಂತೆಯೇ ಅಲ್ಲಾಹನೂ ತನ್ನ ಅರಮನೆಯೊಳಗೆ ದೇವಚರರ, ಮಹಾಪುರುಷರ ಮತ್ತಿತರ ನಿಕಟವರ್ಶಿಗಳ ನಡುವೆ 
ಸುತ್ತುವರಿಯಲ್ಪಟ್ಟಿದ್ದಾನೆಂದೂ ಯಾವ ಕಾರ್ಯವೂ ಆ ಮಧ್ಯವರ್ತಿಗಳ ಹೊರತು ನೆರವೇರುವುದಿಲ್ಲವೆಂದೂ ತಿಳಿದುಕೊಳ್ಳಬೇದರಿ. 
ಅಲ್ಲಾಹನನ್ನು ಆ ಅರಸರಂತೆ ಭಾವಿಸಬೇದಿರಿ. 

66. ಅರ್ಥಾತ್‌- ಉಪಮೆಗಳಿಂದಲೇ ವಿಷಯವನ್ನು ತಿಳಿಯಬೇಕೆಂದಾದರೆ ಅಲ್ಲಾಹನು ಸರಿಯಾದ ಉಪಮೆಗಳ ಮೂಲಕ 
ನಿಮಗೆ ವಸ್ತುಸ್ಸಿತಿಯನ್ನು ತಿಳಿಯ ಪಡಿಸುತ್ತಾನೆ. ನೀವು ಕೊಡುತ್ತಿರುವ ಉಪಮೆಗಳು ತಪ್ಪು. ಆದುದರಿಂದ ನೀವು ಅವುಗಳಿಂದ 
ಹೊರಡಿಸುವ ಪರಿಣಾಮಗಳೂ ತಪ್ಪು. 

67. ಇಲ್ಲಿ ಈ ಪ್ರಶ್ನೆ ಮತ್ತು 'ಅಲ್‌ಹಮ್ಮುಲಿಲ್ಲಾಹ್‌'ಗಳ ನಡುವೆ ಒಂದು ಸೂಕ್ಸವಾದ ಎಡೆ ಇದೆ. ಅದನ್ನು ತುಂಬಿಸಲು 
ಅಲ್‌ಹಮ್ದುಲಿಲ್ಲಾಹ್‌ನಲ್ಲೇ ಅರ್ಥಗರ್ಭಿತ ಸೂಚನೆ ಇದೆ. ಪ್ರವಾದಿಯ(ಸ) ಬಾಯಿಯಿಂದ ಈ ಪ್ರಶ್ನೆಯನ್ನು ಕೇಳಿ ಅವರಿಬ್ಬರೂ 
ಸಮಾನರಾಗಿರುವರೆಂದು ಹೇಳಲು ಬಹುದೇವ ವಿಶ್ವಾಸಿಗಳಿಗೆ ಸಾಧ್ಯವಿರಲಿಲ್ಲ. ಇದಕ್ಕೆ ಉತ್ತರ ಕೊಡುತ್ತ ನಿಜಕ್ಕೂ ಇಬ್ಬರೂ 
ಸಮಾನರಾಗಿರುವುದಿಲ್ಲವೆಂದೇ ಯಾರಾದರೊಬ್ಬರು ಸ್ಪಷ್ಟವಾಗಿ ಹೇಳಿರಲೂ ಬಹುದು. ಕೆಲವರು, ತಾವು ಹಾಗೆ ಉತ್ತರ ಕೊಟ್ಟರೆ 
ಅದರ ತಾರ್ಕಿಕ ಪರಿಣಾಮವನ್ನು ಒಪ್ಪ ಕೊಂಡಂತಾಗುವುದೆಂದೂ ಅದರಿಂದ ತಮ್ಮ ಬಹುದೇವತ್ವ ವಿಶ್ವಾಸವು ಖಂಡಿಸಲ್ಪಡುವುದೆಂದೂ 
ಭಾವಿಸಿ ಮೌನ ತಾಳಿರಲೂಬಹುದು. ಆದುದರಿಂದ ಪ್ರವಾದಿವರ್ಯರು(ಸ) ಎರಡೂ ತರದ ಉತ್ತರ ಪಡೆದು 'ಅಲ್‌ಹಮ್ಮು تج‎ 
ಎಂದರು. ಒಪ್ಪಿಕೊಳ್ಳುವವನ ಸ್ಟ್ವೀಕಾರಕ್ಕೂ 'ಅಲ್‌ಹಮ್ಮುಲಿಲ್ಲಾಹ್‌' ಮೌನವಿರುವವರ ಮೌನಕ್ಕೂ 'ಅಲ್‌ಹಮ್ಮುಲಿಲ್ಲಾಹ್‌.' 
ಒಂದನೆಯ ಉತ್ತರಕ್ಕೆ ಅರ್ಥವು 'ಅಲ್ಲಾಹನಿಗೆ ಕೃತಜ್ಞತೆಗಳು, ಇಷ್ಟಾದರೂ ನಿಮಗೆ ತಿಳಿಯಿತಲ್ಲಾ!' ಎಂದೂ ಎರಡನೆಯದಕ್ಕೆ- 
'ಸುಮ್ಮನಿದ್ದು ಬಿಟ್ಟಿರಾ? 'ಅಲ್‌ಹಮ್ಮುಲಿಲ್ಲಾಹ್‌' ಎಷ್ಟು ಹಟಮಾರಿತನವಿದ್ದರೂ ಎರಡು ಸರಿಸಮಾನವಾಗಿವೆ ಎಂದು ಹೇಳುವಂತಹ 
ಸಾಹಸ ಮಾಡಲು ನಿಮಗೂ ಸಾಧ್ಯವಾಗಲಿಲ್ಲವಲ್ಲ!' ಎಂದೂ ಆಗಿದೆ. 

68. ಅರ್ಥಾತ್‌- ಮಾನವರ ನಡುವೆ ಅಧಿಕಾರವುಳ್ಳವರ ಮತ್ತು ಅಧಿಕಾರವಿಹೀನರೊಳಗಿರುವ ವ್ಯ ೈತ್ಕಾಸವನ್ನು ಅವರು ಚೆನ್ನಾಗಿ 
ತಿಳಿಯುತ್ತಿದ್ದರು ಮತ್ತು ಈ ವ್ಯತ್ಯಾಸವನ್ನು ಪರಿಗಣಿಸಿಯೇ ಅವರು ಇಬ್ಬರ ಜೊತೆಗೂ ವಿಭಿನ್ನ ರೀತಿಯಿಂದ ವರ್ತಿಸುತ್ತಿದ್ದರು. 
ಆದರೆ ಅವರು ಸೃ ಹ ಕರ್ತ ಮತ್ತು ಸೃಷ್ಟಿಗಳ ನಡುವೆ ಇರುವ ವೃತ್ಕಾಸ ಅರ್ಥವೇ ಆಗದಷ್ಟು ಮೂರರೂ ಅಜ್ಞಾನಿಗಳೂ ಆಗಿದ್ದರು. 
ಸೃಷ್ಟಿಕರ್ತನ ವ್ಯಕ್ತಿತ್ವ, ಗುಣವಿಶೇಷಗಳು, ಹಕ್ಕುಗಳು ಮತ್ತು ಅಧಿಕಾರಗಳು ಇವೆಲ್ಲ ಿವುಗಳಲ್ಲಿಯೂ ಅವರು ಸ್ಥ ಸೃಷ್ಟಿಗಳನ್ನು ಅವನ 
ಸಹಭಾಗಿಗಳೆಂದು ತಿಳಿಯುತ್ತಾರೆ ಮತ್ತು ಸೃಪ್ಟಿಕರ್ತನೊಂದಿಗೆ ಮಾತ್ರ ವರ್ಶಿಸಬೇಕಾದ ರೀತಿಯಲ್ಲಿ ಸೃಷ್ಟಿಗಳೊಂದಿಗೂ ವರ್ತಿಸುತ್ತಾರೆ. 
ಕಾರಣಗಳನ್ನು ಅವಲಂಬಿಸಿರುವ ಈ ಲೋಕದಲ್ಲಿ ಏನಾದರೊಂದು ವಸ್ತು ಬೇಕೆಂದು ಕೇಳುವಾಗ ಮನೆಯ ಯಜಮಾನನೊಡನೆ 
ಕೇಳಲಾಗುತ್ತದೆಯೇ ಹೊರತು ಮನೆಯ ಗುಲಾಮನೊಡನೆ ಕೇಳಲಾಗುವುದಿಲ್ಲ. ಆದರೆ ಇಪ್ಪಾರ್ಥಗಳನ್ನು ಬೇಡುವಾಗ ಮಾತ್ರ 
ವಿಶ್ವದೊಡೆಯನನ್ನು ಬಿಟ್ಟು ಅವನ ದಾಸರ ಮುಂದೆ ಕೈಚಾಚಲಾಗುತ್ತದೆ. 


ಕಾಂಡ-14 


864 ಕುರ್‌ಆನ್‌ ವ್ಯಾಖ್ಯಾನ 


(76) ಅಲ್ಲಾಹನು ಇನ್ನೊಂದು ಉಪಮೆ ಕೊಡುತ್ತಾನೆ; ಇಬ್ಬರಿದ್ದಾರೆ. ಒಬ್ಬನು ಮೂಕನು. ಯಾವ 
ಕೆಲಸವನ್ನೂ ಮಾಡಲಾರ. ತನ್ನ ಯಜಮಾನನಿಗೆ ಹೊರೆಯಾಗಿದ್ದಾನೆ. ಅವನು ಇವನನ್ನು ಎತ್ತ ಕಳುಹಿಸಿದರೂ 
ಯಾವ ಒಳ್ಳೆಯ ಕಾರ್ಯವೂ ಇವನಿಂದಾಗುವುದಿಲ್ಲ. ಇನ್ನೊಬ್ಬನು ನ್ಯಾಯದ ಆಜ್ಞೆ ಕೊಡುತ್ತಾನೆ ಮತ್ತು ಸ್ವತಃ 
ನೇರಮಾರ್ಗದಲ್ಲಿ ನೆಲೆ ನಿಂತಿದ್ದಾನೆ. ಹೇಳಿರಿ! ಇವರಿಬ್ಬರು ಸರಿಸಮಾನರಾಗಿರುವರೇ?* 

(77) ಭೂಮಿ-ಆಕಾಶಗಳ ಅಗೋಚರ ಸತ್ಯಗಳ ಜ್ಞಾನ ಅಲ್ಲಾಹನಿಗೆ ಮಾತ್ರವಿದೆ. ಪ್ರಳಯದ ಸಂಭವವು 
ಮನುಷ್ಯನು ರೆಪ್ಪೆ ಬಡಿಯುವುದರೊಳಗೆ ಅಥವಾ ಅದಕ್ಕಿಂತಲೂ ಕಡಿಮೆ ಸಮಯದೊಳಗಾಗುವುದು."' 
ವಾಸ್ತವದಲ್ಲಿ ಅಲ್ಲಾಹನು ಎಲ್ಲವನ್ನೂ ಮಾಡಬಲ್ಲನು. 


69. ಒಂದನೆಯ ಉಪಮೆಯಲ್ಲಿ ಅಲ್ಲಾಹ್‌ ಮತ್ತು ಕೃತಕ ಆರಾಧ್ಯರೊಳಗಿನ ವ್ಯತ್ಯಾಸವನ್ನು ಅಧಿಕಾರ ಮತ್ತು ಅಧಿಕಾರವಿಹೀನತೆಯ 
ದೃಷ್ಟಿಯಿಂದ ಮಾತ್ರ ತೋರಿಸಿಕೊಡಲಾಗಿತ್ತು. ಈಗ ಈ ಎರಡನೆಯ ಉಪಮೆಯಲ್ಲಿ ಅದೇ ವ್ಯತ್ಕಾಸವನ್ನು ಇನ್ನಷ್ಟು ವಿಸ್ತರಿಸಿ 
ಗುಣವಿಶೇಷಗಳ ದೃಷ್ಟಿಯಿಂದ ವಿವರಿಸಲಾಗಿದೆ. ಎಂದರೆ - ಅಲ್ಲಾಹನ ಮತ್ತು ಈ ಕೃತಕ ಆರಾಧ್ಯರ ನಡುವೆ ವೃತ್ಕಾಸವು - ಒಬ್ಬನು 
ಅಧಿಕಾರವುಳ್ಳ ಮಾಲಕನೂ ಅವರು ಅಧಿಕಾರವಿಹೀನ ದಾಸರೆಂಬುದೂ ಮಾತ್ರವಲ್ಲ - ವ್ಯತ್ಯಾಸ ಇನ್ನೂ ಇದೆ. ಈ ದಾಸರು ನಿಮ್ಮ 
ಮೊರೆಯನ್ನು ಕೇಳುವುದೂ ಇಲ್ಲ. ಅದಕ್ಕೆ ಉತ್ತರ ಕೊಡುವುದೂ ಇಲ್ಲ. ತಮ್ಮ ಸ್ವಂತ ಅಧಿಕಾರದಿಂದ ಯಾವುದಾದರೊಂದು 
ಕೆಲಸವನ್ನು ಮಾಡುವುದೂ ಇಲ್ಲ. ಅವರ ಜೀವನವು ಸರ್ವಸಂಪೂರ್ಣವಾಗಿ ಅವರ ಮಾಲಕನನ್ನು ಅವಲಂಬಿಸಿಕೊಂಡಿದೆ. ಮಾಲಕನು 
ಯಾವುದಾದರೊಂದು ಕೆಲಸವನ್ನು ಅವರಿಗೆ ಬಿಟ್ಟು ಕೊಟ್ಟರೆ ಅವರೇನನ್ನೂ ಮಾಡಲಾರರು. ಇದಕ್ಕೆ ವ್ಯತಿರಿಕ್ತ ವಾಗಿ ಮಾಲಿಕನು 
ಮಾತಾಡುವವನು ಮಾತ್ರವೇ ಅಲ್ಲ ಅವನು ಯುಕ್ತಿ ನ ಮಾತುಗಾರ. ಅವನು ಜಗತ್ತಿಗೆ ನ್ಯಾಯದ ಆಜ್ಞೆ ಕೊಡುತ್ತಾನೆ. 
ಕೇವಲ ಅಧಿಕಾರ ಹೊಂದಿದ ಕರ್ತೃ ಮಾತ್ರವಲ್ಲ - ಸತ್ಯಪೂರ್ಣ ಕರ್ತೃ ಸಹ ಆಗಿರುಪ್ತೆನೆ. ಮಾಡಬೇಕಾದುದೆಲ್ಲವನ್ನೂ ಅತ್ಯುತ್ತಮ 
ರೀತಿಯಲ್ಲಿ ಮಾಡುತ್ತಾನೆ. ಹೀಗಿರುವಾಗ ನೀವು ಇಂತಹ ಮಾಲಕರನ್ನೂ ಇಂತಹ ಗುಲಾಮರನ್ನೂ ಸಮಾನರೆಂದು ತಿಳಿಯವುದು 
ಜಾಣತನವೇ? 

70. ಅನಂತರದ ಮಾತಿನಿಂದ ತಿಳಿದು ಬರುವುದೇನೆಂದರೆ, ನೀವು ನಮಗೆ ಹೇಳುತ್ತಿರುವಂತಹ ಪ್ರಳಯ ಕಾಲ ನಿಜಕ್ಕೂ 
ಬರಲಿಕ್ಕಿದೆಯಾದರೆ ಅದು ಯಾವ ದಿನಾಂಕದಂದು ಬರುವುದೆಂದು ಹೇಳಿರಿ ಎಂದು ಮಕ್ಕಾದ ಸತ್ಮನಿಷೇಧಿಗಳು ಆಗಾಗ 
ಪ್ರವಾದಿವರ್ಯರೊಡನೆ(ಸ) ಹೇಳುತ್ತಿದ್ದುದಕ್ಕೆ ಇದು ಉತ್ತರ. ಇಲ್ಲಿ ಪ್ರಶ್ನೆಯನ್ನು ಉಲ್ಲೇಖಿಸದೆಯೇ ಉತ್ತರ ಕೊಡಲಾಗುತ್ತಿದೆ. 

71. ಅರ್ಥಾತ್‌- ಪ್ರಳಯವು ಸ್ವಲ್ಪ ಸ್ವಲ್ಪವಾಗಿ ದೀರ್ಪಕಾಲದಲ್ಲಿ ಉಂಟಾಗುವುದಲ್ಲ. ಅದರ ಆಗಮನವನ್ನು ದೂರದಿಂದಲೇ 
ಕಂಡುಕೊಂಡು ಜಾಗೃತರಾಗಿ ಅದಕ್ಕಾಗಿ ಏನಾದರೂ ಸಿದ್ಧತೆ ಮಾಡುವಂತೆಯೂ ಇಲ್ಲ. ಅದು ಯಾವುದಾದರೊಂದು ದಿನ ರೆಪ್ಪೆ 
ಬಡಿಯುವಪ್ಪರಲ್ಲಿ - ಮಾತ್ರವಲ್ಲ ಅದಕ್ಕಿಂತಲೂ ಕಡಿಮೆ ಕಾಲದಲ್ಲಿ ಬಂದು ಬಿಡುವುದು. ಆದುದರಿಂದ ಚಿಂತಿಸಬೇಕಾದವರು 
ಗಂಭೀರವಾಗಿ ಚಿಂತಿಸಿಕೊಳ್ಳಬೇಕು ಮತ್ತು ತಮ್ಮ ನಿಲುಮೆಯ ಕುರಿತು ಈಗಲೇ ಏನಾದರೊಂದು ತೀರ್ಮಾನ ಕೈಗೊಳ್ಳಬೇಕು. ಅದು 
ಇನ್ನೂ ಬಹಳೆ ದೂರವಿದೆ. ಅದು ಬರಲಾರಂಭಿಸುವಾಗ ಅಲ್ಲಾಹನೊಂದಿಗೆ ನಮ್ಮ ವ್ಯವಹಾರವನ್ನು ಸರಿಪಡಿಸಿಕೊಂಡರಾಯಿತು 
ಎಂದು ಸಂಬಿಕೊಂಡಿರಬಾರದು. ಏಕದೇವ ವಿಶ್ವಾಸಕ್ಕೆ ಸಂಬಂಧಿಸಿದ ಉಪನ್ಯಾಸದ ನಡುವೆ ಪಕ್ಕನೆ ಪ್ರಳಯದ ಪ್ರಸ್ತಾಪವೆತ್ತಿರುವುದು- 
ಜನರು ದೇವನ ಏಕತ್ವ ಮತ್ತು ಬಹುದೇವತ್ವಗಳ ನಡುವೆ ಯಾವುದಾದರೂ ಒಂದು ನಂಬಿಕೆಯ ಆಯ್ಕೆಯನ್ನು ಕೇವಲ ಒಂದು 


ಕಾಂಡ-14 


16. ಅನ್ನಹ್ನ್‌ | 865 


೨೪೨ ಕ್ಲಿ 


رید سے ید یدے پک وگرڑ ہے صےے ‏ ٌ کے ہے رجمدے ہے 
ASE ES OSS 5 ods‏ لگ اشنم SISAL‏ 
کس مامت ۷) وھ ೨‏ 6د $4 ೨‏ پر٣‏ ط رو و >6 
HELL LA EG EAB N06‏ 


೨8 
28 2% ای ك۱‎ > 


೨೨9೨ CEG 7 $b 

ಹಬೆ ال جَعَلَ لَلَمفِن‎ ಎರಿಹಿಕೆ PEO SUT 
Hk ce KLE | و وئیں‎ 

GTS 6 Ls 2ج‎ 
1% 43 ve 641% AL 

oye SEG 5 EEG اَشُعَا‎ 5 Gps 528s 3 A) 

(78) ಅಲ್ಲಾಹನು ನೀವು ಏನೂ ಅರಿಯದ ಸ್ಥಿತಿಯಲ್ಲಿ ನಿಮ್ಮನ್ನು ನಿಮ್ಮ ತಾಯಂದಿರ ಹೊಟ್ಟೆಗಳಿಂದ 
ಹೊರ ತಂದನು. ನೀವು ಕೃತಜ್ಞರಾಗಲಿಕ್ಕಾಗಿ. ಅವನು ನಿಮಗೆ ಶ್ರವಣ ಶಕ್ತಿಯನ್ನೂ ದೃಷ್ಟಿಗಳನ್ನೂ .ವಿಚಾರ 
ಮಾಡುವ ಮನಸ್ಸುಗಳನ್ನೂ ನೀಡಿದನು.” 

(79) ಪಕ್ಷಿಗಳು ಅಂತರಿಕ್ಷದಲ್ಲಿ ಹೇಗೆ ನಿಯಂತ್ರಣಕ್ಕೊಳಗಾಗಿವೆಯೆಂಬುದನ್ನು ಇವರೆಂದೂ ನೋಡಲಿಲ್ಲವೇ? 
ಅವುಗಳನ್ನು ಅಲ್ಲಾಹನ ಹೊರತು 207 ಆಧರಿಸಿದ್ದಾರೆ? ಸತ್ಕವಿಶ್ವಾಸವಿರಿಸುವವರಿಗೆ ಇದರಲ್ಲಿ ತುಂಬಾ 
ನಿದರ್ಶನಗಳಿವೆ. 

(80-83) ಅಲ್ಲಾಹನು ನಿಮಗಾಗಿ ನಿಮ್ಮ ಮನೆಗಳನ್ನು ನೆಮ್ಮದಿಯ ಸ್ಥಾನವನ್ನಾಗಿ ಮಾಡಿದನು. ಅವನು 

ಪ್ರಾಣಿಗಳ ತೊಗಲಿನಿಂದ ನಿಮಗಾಗಿ ಮನೆ(ಡೇರೆ)ಗಳನ್ನು ಮಾಡಿದನು.* ನೀವು ಅವುಗಳನ್ನು ಪ್ರಯಾಣಿಸುವ 


| ಮತ್ತು ತಂಗುವ ಸ್ಥಿತಿಗಳಲ್ಲಿ ಹಗುರವಾಗಿ ಕಾಣುತ್ತೀರಿ. ಅಲ್ಲಾಹನು ಅವುಗಳ ತುಪ್ಪಳ, ಉಣ್ಣೆ ಮತ್ತು 
ರೋಮಗಳಿಂದ ಬಾಳಿನುದ್ದಕ್ಕೂ ನಿಮ್ಮ ಉಪಯೋಗಕ್ಕೆ ಬರುವಂತಹ” ಅನೇಕ ಉಡುವ ಮತ್ತು ಬಳಕೆಯ 


ವೈಚಾರಿಕ ಪ್ರಶ್ನೆಯಾಗಿ ತಿಳಿದುಕೊಳ್ಳಬಾರದು; ಒಂದು ನಿರ್ಣಾಯಕ ಕ್ಷಣವು ಅನಿರೀಕ್ಷಿತವಾಗಿ ಹಠಾತ್ತನೆ ಬರಲಿದೆ ಮತ್ತು ಆಗ 
ಜಯಾಪಜಯಗಳು ಈ ಆಯ್ಕೆಯು ಸರಿ ಅಥವಾ ತಪ್ಪಾಗಿರುವುದನ್ನು ಅವಲಂಬಿಸಿರುವುದು ಎಂಬ ಪ್ರಜ್ಞೆ ಅವರಿಗೆ ಇರಬೇಕು 
ಎಂಬುದಕ್ಕಾಗಿರುತ್ತದೆ. 

72. ಅರ್ಥಾತ್‌- ಅಸೆಂಖ್ಯಾತ ಅನುಗ್ರಹಗಳನ್ನು ದಯಪಾಲಿಸಿದ ಅಲ್ಲಾಹನಿಗೆ ಕೃತಜ್ಞರು. ಈ ಕಿವಿಗಳಿಂದ ಸಕಲ 
ಮಾತುಗಳನ್ನೂ ಕೇಳಿ ಅಲ್ಲಾಹನ ಮಾತುಗಳನ್ನು ಮಾತ್ರ ಕೇಳದಿರುವುದಕ್ಕಿಂತ ಈ ಕಣ್ಣುಗಳಿಂದ ಸಕಲವನ್ನೂ ನೋಡಿ ಅಲ್ಲಾಹನ 
ನಿದರ್ಶನಗಳನ್ನು ಮಾತ್ರ ನೋಡದಿರುವುದಕ್ಕಿಂತ, ಈ ಮಸ್ತಿಷ್ಯದಿಂದ ಎಲ್ಲವನ್ನೂ ಯೋಚಿಸಿ ನನಗೆ ಇಷ್ಟೆಲ್ಲಾ ಕೊಡುಗೆಗಳನ್ನು 
ದಯಪಾಲಿಸಿದ ನನ್ನ ಉಪಕಾರಿ ಯಾರೆಂದು ಯೋಚಸದಿರುವುದಕ್ಕಿಂತ ಹೆಚ್ಚಿನ ಕೃತಪ್ಲುತೆ ಇನ್ನಾವುದು ತಾನೇ ಇರಲು ಸಾಧ್ಯ. 

73. ಅರ್ಥಾತ್‌: ನಿಮಗೆ ಈ ಲೋಕದಲ್ಲಿ ಎಲ್ಲ ತರದ ವ್ಯವಹಾರ ಜ್ಞಾನವನ್ನೂ ಜಗತ್ತಿನ ಕಾರ್ಯ ಕಲಾಪಗಳನ್ನು ನಡೆಸುವ 
ಅರ್ಹತೆಯನ್ನೂ ನೀಡುವಂತಹ ಸಾಧನಗಳು. ಹುಟ್ಟುವಾಗ ಮನುಷ್ಯನ ಮಗು ಎಷ್ಟು ಪರಾವಲಂಬಿ ಮತ್ತು ಅಸಹಾಯಕವಾಗಿರುತ್ತದೋ 
ಅಷ್ಟು ಬೇರಾವ ಪ್ರಾಣಿಯ ಮರಿಯೂ ಆಗಿರುವುದಿಲ್ಲ. 'ಆದರೆ ಅದು, ಕೇವಲ ದೇವದತ್ತ ತ್ರವಾದ ಜ್ಞಾನಮೂಲ(ಶ್ರವಣ, ದೃಷ್ಟಿ 
ಮತ್ತು. ಚಿಂತನ)ಗಳ ಮೂಲಕವೇ ಅಭಿವೃದ್ಧಿ ಹೊಂದುತ್ತ ಭೂಮಿಯಲ್ಲಿರುವ ಎಲ್ಲ ವಸ್ತುಗಳ ಮೇಲೆ ಆಡಳಿತ ನಡೆಸುವಷ್ಟು 
ಸಮರ್ಥವಾಗಿ ಬಿಡುತ್ತದೆ. 

74. ಅರ್ಥಾತ್‌- ಚರ್ಮದ ಡೇರೆಗಳು, ಇದರ ಬಳಕೆ ಅರೇಬಿಯಾದಲ್ಲಿ ಹೆಚ್ಚಾಗಿದೆ. 

75. ಅರ್ಥಾತ್‌- ಮುಂದೆ ಪ್ರಯಾಣ ಬೆಳೆಸಬೇಕೆಂದಾದರೆ ಅವುಗಳನ್ನು ಸುಲಭವಾಗಿ ಮಡಚಿ ಎತ್ತಿಕೊಂಡು ಹೋಗುತ್ತೀರಿ. 
ತೆಂಗಬೇಕಾದಲ್ಲಿ ಅವನ್ನು ಸಲೀಸಾಗಿ ತೆರೆದು ಡೇರೆ ಹೊಡೆದುಕೊಳ್ಳುತ್ತೀರಿ. 


ಕಾಂಡ-14 


55 


866 ۱ ಕುರ್‌ಆನ್‌ ವ್ಯಾಖ್ಯಾನ 


ನ 12 صے‎ (Gu nr dy 
ಹದ MG sO ಸುತಿ ಸೂಚಿ 
سے پا تو‎ ATA بین تق کم‎ 5 pl 5 

ha ಪ್ರ ہم‎ 
الْبَلۂٌ الميِذْنہ بَعَرلُونَ نِعْمَتٌ‎ ಹೂ دیو ".َ الما‎ 
25 CY EL [4 & ಇ 2 رل‎ 
SEBEL SOON TS & 


ವಸ್ತುಗಳನ್ನು ಸೃಷ್ಟಿಸಿದನು. ಅಲ್ಲಾಹನು ತಾನು ಸೃಷ್ಟಿಸಿದ ಅನೇಕ ವಸ್ತುಗಳಿಂದ ನಿಮಗಾಗಿ ನೆರಳಿನ ವ್ಯವಸ್ಥೆ 
ಮಾಡಿದನು. ಪರ್ವತಗಳಲ್ಲಿ ನಿಮಗಾಗಿ ಆಶ್ರಯ ಸ್ಥಾನಗಳನ್ನು ಮಾಡಿದನು. ನಿಮಗೆ, ಉಷ್ಣದಿಂದ ರಕ್ಷಿಸುವ 
ಉಡುಪನ್ನೂ”್‌ ಪರಸ್ಪರರೊಳಗಿನ ಯುದ್ಧದಲ್ಲಿ ನಿಮಗೆ ರಕ್ಟಣೆ ನೀಡುವಂತಹ ಬೇರೆ ಕೆಲವು ಉಡುಪುಗಳನ್ನೂ 
ದಯಪಾಲಿಸಿದನು.'' ಹೀಗೆ ನೀವು ಆಜ್ಞಾನುಸಾರಿಗಳಾಗಬಹುದೆಂದು ಅವನು ನಿಮ್ಮ ಮೇಲೆ ತನ್ನ 'ಕೊಡುಗೆ'ಗಳನ್ನು 
ಪೂರ್ತಿಗೊಳಿಸುತ್ತಾನೆ.* ಹೀಗಿರುತ್ತ ಇವರು ವಿಮುಖರಾಗುತ್ತಾರಾದರೆ, ಓ ಪೈಗಂಬರರೇ, ಸತ್ಯ ಸಂದೇಶವನ್ನು 
ಸುವ್ಯಕ್ತವಾಗಿ ತಲಪಿಸುವುದಷ್ಟೇ ನಿಮ್ಮ ಹೊಣೆಯಾಗಿರುತ್ತದೆ. ಇವರು ಅಲ್ಲಾಹನ 'ಭವ್ಯಕೊಡುಗೆ'ಯನ್ನು 
ಅರಿಯುತ್ತಾರೆ; ಅನಂತರ ನಿರಾಕರಿಸುತ್ತಾರೆ” ಮತ್ತು ಇವರಲ್ಲಿ ಹೆಚ್ಚಿನವರು ಸತ್ಯವನ್ನು ಸ್ವೀಕರಿಸಿಕೊಳ್ಳಲಿಕ್ಕೇ 
ಸಿದ್ಧರಿಲ್ಲ. 


76. ಸೆಕೆಗಾಲದಲ್ಲಿ ಬಟ್ಟೆಗಳ ಉಪಯೋಗವು ಮಾನವ ಸಂಸ್ಕೃತಿಯ ಸಂಪೂರ್ಣತೆಯ ಮಟ್ಟಿವಾಗಿದೆ. ಸಂಪೂರ್ಣತೆಯನ್ನು 
ಪ್ರಸ್ತಾಪಿಸಿದ ಬಳಿಕ ಆರಂಭದ ಹಂತಗಳನ್ನು ಹೇಳುವ ಅಗತ್ಯವಿಲ್ಲವೆಂದು ಬಗೆದು ಬಟ್ಟೆಯು ಚಳಿಯಿಂದ ರಕ್ಷಿಸುವ ವಿಷಯವನ್ನು 
ಪ್ರಸ್ತಾಪಿಸದೆ ಬಿಟ್ಟಿರಬಹುದು ಅಥವಾ ವಿನಾಶಕಾರಿ ವಿಷಮಯ ಬಿಸಿಗಾಳಿ ಬೀಸುವಲ್ಲಿ ಚಳಿಗಾಲದ ಉಡುಪಿಗಿಂತಲೂ ಹೆಚ್ಚಿನ ಮಹತ್ವ 
ಬೇಸಗೆಯ ಉಡುಪಿಗೆ ಇದೆ: ಇಂತಹ ಪ್ರದೇಶಗಳಲ್ಲಿ ಜನರು ತಲೆ, ಕುತ್ತಿಗೆ ಕಿವಿ ಮತ್ತು ಸಂಪೂರ್ಣ ದೇಹವನ್ನು ಚೆನ್ನಾಗಿ 
ಮುಚ್ಚಿಕೊಳ್ಳದಿದ್ದರೆ ಸುಡುಗಾಳಿಯು ಅವರನ್ನು ಸುಟ್ಟೇ ಹಾಕಿ ಬಿಡುವುದು. ಕೆಲವೊಮ್ಮೆ ಕಣ್ಣುಗಳನ್ನು ಮಾತ್ರಬಿಟ್ಟು ಮುಖವನ್ನೆಲ್ಲ 
ಮುಚ್ಚಿಕೊಳ್ಳಬೇಕಾಗುತ್ತದೆ. ಆ ಕಾರಣದಿಂದಲೂ ಇಲ್ಲಿ, ಸೆಕೆಯಿಂದ ರಕ್ಷಿಸುವ ವಿಷಯವನ್ನು ವಿಶೇಷವಾಗಿ ಪ್ರಸ್ತಾಪಿಸಿರಬಹುದು. 

77. ಅರ್ಥಾತ್‌- ಯುದ್ಧ ಕವಚ. 

78. ಅನುಗ್ರಹವನ್ನು ಮುಗಿಸುವುದು ಅಥವಾ ಅನುಗ್ರಹವನ್ನು ಪೂರ್ತಿಗೊಳಿಸುವುದೆಂದರೆ - ಅಲ್ಲಾಹನು ಮಾನವನ ಜೀವನದ 
ಎಲ್ಲಾ ಪಾರ್ಶ್ವಗಳಲ್ಲಿ ಅವನ ಅವಶ್ಯಕತೆಗಳನ್ನು ಅತಂತ ಸೂಕ್ಸ್ಮ ಜ್ಞಾನದೊಂದಿಗೆ ಸಮೂಕ್ಲೆ ನಡೆಸುತ್ತಾನೆ ಮತ್ತು ಒಂದೊಂದೇ 
ಅವಶ್ಯಕತೆಯನ್ನು ಪೂರ್ಣಗೊಳಿಸುವ ವ್ಯವಸ್ಥೆ ಮಾಡುತ್ತಾನೆ. ಉದಾ: ಇದೇ ವಿಷಯವನ್ನು ತೆಗೆದುಕೊಳ್ಳೋಣ. ಇಲ್ಲಿ ಬಾಹ್ಮ 
ಪ್ರಭಾವಗಳಿಂದ ಮಾನವನ ಶರೀರವನ್ನು ರಕ್ಷಿಸಬೇಕಾಗಿತ್ತು. ಅದಕ್ಕಾಗಿ ಅಲ್ಲಾಹನು ಯಾವ ಯಾವ ದೃಷ್ಟಿಯಿಂದ ಎಷ್ಟೆಷ್ಟು ಮತ್ತು 
ಎಂತೆಂತಹ ಸಾಧನಗಳ ವ್ಯವಸ್ಥೆ ಮಾಡಿರುತ್ತಾನೆಂಬುದರ ವಿವರವನ್ನು ಯಾರಾದರೂ ಬರೆಯಲಾರಂಭಿಸಿದರೆ ಒಂದು ದೊಡ್ಡ 
ಗ್ರಂಥವನ್ನೇ ರಚಿಸಬಹುದು. ಇದು ಉಡುಪು ಮತ್ತು ವಸತಿಯ ದೃಷ್ಟಿಯಿಂದ ಅಲ್ಲಾಹನ ಅನುಗ್ರಹದ "ಅಥವಾ ಕೊಡುಗೆಗಳ 
ಪರಿಪೂರ್ಣತೆಯಾಗಿದೆ. ಅಥವಾ ಉದಾ:- ಆಹಾರದ ವಿಷಯವನ್ನು ತೆಗೆದುಕೊಳ್ಳೋಣ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಎಂತೆಂತಹ 
ವೈವಿಧ್ಯತೆಗಳೊಂದಿಗೆ ಎಂತೆಂತಹ ಆಂಶಿಕ ಅವಶ್ಯಕತೆಗಳನ್ನೂ ಗಮನದಲ್ಲಿಟ್ಟು ಅದಕ್ಕಾಗಿ ಅಲ್ಲಾಹನು ಅಸಂಖ್ಯಾತ ಮೂಲಗಳನ್ನು 
ಒದಗಿಸಿರುವನು ಎಂಬುದರ ಸಮೂಕ್ಲೆ ನಡೆಸಲು ಯಾರಾದರೂ ಕೂತರೆ ಪ್ರಾಯಶಃ ಕೇವಲ ಆಹಾರಗಳ ವಿಧ ಮತ್ತು ಆಹಾರ 
ವಸ್ತುಗಳ ಪಟ್ಟಿ ಗಳದ್ದೇ ಒಂದು ಬೃಹತ್‌ ಗ್ರಂಥವಾಗಿ ಬಿಟ್ಟೀತು. ಇದು ಆಹಾರದ ದೃಷ್ಟಿಯಿಂದ ಅಲ್ಲಾಹನ ಅನುಗ್ರಹಗಳ 
ಸಂಪೂರ್ಣತೆ. ಇದೇ ರೀತಿಯಲ್ಲಿ ಮಾನವ ಜೀವನದ ಒಂದೊಂದೇ ಪಾರ್ಶ್ವದ ಸಮೂಕ್ಸೆ ನಡೆಸಿ ನೋಡಿದಾಗ ಪ್ರತಿಯೊಂದು |: 
ಪಾರ್ಶ್ರದಲ್ಲಿಯೂ ಅಲ್ಲಾಹನು ನಮ್ಮ ಮೇಲೆ /ಅನುಗ್ರಹಗಳನ್ನು ಸಂಪೂರ್ಣಗೊಳಿಸಿಟ್ಟಿರುವುದು ತಿಳಿದು ಬರುನುದು. ಯವನ 

79. ನಿರಾಕರಿಸುವುದೆಂದರೆ ನಾವು ಈ ಮುಂಚೆ ಪ್ರಸ್ತಾಪಿಸಿರುವ ಅದೇ ಕಾರ್ಯವಿಧಾನ. ಸತ್ಕನಿಷೇಧಿಗಳು ಇವೆಲ್ಲಾ 
ಉಪಕಾರಗಳನ್ನು ಅಲ್ಲಾಹನು ಮಾಡಿರುವನೆಂಬುದನ್ನು ನಿರಾಕರಿಸುತ್ತಿರಲಿಲ್ಲ. ಆದರೆ ಅಲ್ಲಾಹನು ಈ ಉಪಕಾರಗಳನ್ನೆಲ್ಲಾ ಅವರ 


ಕಾಂಡ-14 


867 کان .16 


ne 4 596೨6 ೨9೨2 IC NEE‏ کہہے 
NEES OSE SIS ANSHS‏ 
کی و پ25 ನಿ‏ 22 2وی ۳ ےر رپ سے گھ ,2 R42 ಕ‏ 
iy SS‏ ہم ولا شم رون٥‏ 2 اذا IPE 255 NSS EV‏ 


(84-88) ಆ ದಿನ ನಾವು ಪ್ರತಿಯೊಂದು ಸಮುದಾಯದಿಂದ ಒಬ್ಬೊಬ್ಬ ಸಾಕ್ಷಿಯನ್ನು ನಿಲ್ಲಿಸುವೆವೃ.* 
(ಅಂದು ಏನಾಗುವುದೆಂಬ ಕಿಂಚಿತ್‌ ಪ್ರಜ್ಞೆಯಾದರೂ ಇವರಿಗಿದೆಯೇ?) ಸತ್ಮನಿಷೇಧಿಗಳಿಗೆ ಕುತರ್ಕಗಳನ್ನು 
ಮುಂದಿರಿಸಲಿಕ್ಕೂ ಅವಕಾಶ ದೊರೆಯಲಾರದು! ಅವರಿಂದ ಪಶ್ಚಾತ್ತಾಪ ಹಾಗೂ ಕ್ಲಮಾಯಾಚನೆಯ 
ತಗಾದೆಯನ್ನೂ ಮಾಡಲಾಗದು.೫ ಅಕ್ರಮಿಗಳು ಒಮ್ಮೆ ಯಾತನೆಗೊಳಗಾದ ಬಳಿಕ ಅವರ ಯಾತನೆಯಲ್ಲಿ 
ಸ್ವಲ್ಪವೂ ಕಡಿತ ಮಾಡಲಾಗದು ಮತ್ತು ಒಂದು ಕಣ ಕಾಲದ ಅವಕಾಶವೂ ಕೊಡಲಾಗದು. ಇಹಲೋಕದಲ್ಲಿ 
'ಶಿರ್ಕ್‌ ಮಾಡಿದವರು'(ಬಹುದೇವವಿಶ್ವಾಸ ಕೈಗೊಂಡವರು) ತಾವು ನಿಶ್ಚಯಿಸಿಕೊಂಡಿದ್ದ ಸಹಭಾಗಿಗಳನ್ನು 
ಕಂಡಾಗ, "ಓ ನಮ್ಮ ಪ್ರಭೂ, ನಿನ್ನನ್ನು ಬಿಟ್ಟು ನಾವು ಪ್ರಾರ್ಥಿಸುತ್ತಿದ್ದ ಸಹಭಾಗಿಗಳು ಇವರೇ" ಎಂದು 


ಮಹಾ ಪುರುಷರ ಮತ್ತು ದೆವ್ವಗಳ ಹಸ್ತಕ್ಸೇಪದಿಂದಾಗಿ ಮಾಡಿದ್ದನೆಂದು ಅವರ ನಂಬಿಕೆಯಾಗಿತ್ತು. ಇದೇ ಆಧಾರದಲ್ಲಿ ಈ 
ಉಪಕಾರಗಳಿಗಾಗಿ ಸಲ್ಲಬೇಕಾದ ಕೃತಜ್ಞತೆಯನ್ನು ಅವರು ಅಲ್ಲಾಹನಿಗೆ ಮಾತ್ರವಲ್ಲದೆ ಅಲ್ಲಾಹನಿಗಿಂತಲೂ ಹೆಚ್ಚಾಗಿ, ತಾವು 
ಮಧ್ಯವರ್ಶಿಗಳನ್ನಾಗಿರಿಸಿಕೊಂಡಿದ್ದವರಿಗೆ ಸಲ್ಲಿಸುತ್ತಿದ್ದರು. ಈ ವರ್ತನೆಯನ್ನೇ ಅಲ್ಲಾಹನು ಅನುಗ್ರಹದ ನಿರಾಕರಣೆ, ಕೃತಫ್ಲುತೆ ಮತ್ತು 
ಉಪಕಾರಗೇಡಿತನವೆಂದಿರುತ್ತಾನೆ. 

80. ಅರ್ಥಾತ್‌- ಆ ಸಮುದಾಯದ ಪ್ರವಾದಿ ಅಥವಾ ಪ್ರವಾದಿಯು ಗತಿಸಿಹೋದ ಬಳಿಕ ಆ ಸಮುದಾಯಕ್ಕೆ ಏಕದೇವತ್ವ 
ಮತ್ತು ದೇವ ದಾಸ್ಯ-ಆರಾಧನೆಯ ಕರೆ ನೀಡಿದ, ಬಹುದೇವತ್ವ ಹಾಗೂ ಅದರ ಪರವಾದ ಭ್ರಾಮಕ ಕಂದಾಚಾರಗಳ ಬಗ್ಗೆ ಎಚ್ಚರಿಕೆ 
ನೀಟದ ಮತ್ತು ಪರಲೋಕದ ವಿಚಾರಣೆಯ ಬಗ್ಗೆ ಮುನ್ನೆಚ್ಚರಿಕೆ ಕೊಟ್ಟ ವ್ಯಕ್ತಿಯು, ನಾನು ಸತ್ಯ ಸಂದೇಶವನ್ನು ಜನರಿಗೆ ತಲಪಿಸಿದ್ದೆ, 
ಆದುದರಿಂದ ಅವರು ಮಾಡಿದುದಾವುದೂ ತಿಳಿಯದೆ ಮಾಡಿದುದಲ್ಲ, ಎಲ್ಲವನ್ನೂ ಚೆನ್ನಾಗಿ ತಿಳಿದೇ ಮಾಡಿದುದೆಂದು ہۃہ‎ 
ಹೇಳುವನು. 

81. ಅವರಿಗೆ ಸ್ಪಷ್ಟೀಕರಣ ನೀಡಲು ಅನುಮತಿ ಕೊಡಲಾಗದೆಂದು ಇದರ ಅರ್ಥವಲ್ಲ. ಅವರ ದುಷ್ಕರ್ಮಗಳನ್ನು ಎಂತಹ 
ಸ್ಪಷ್ಟವಾದ, ನಿರಾಕರಿಸಲು ಸಾಧ್ಯವೇ ಆಗದ ಮತ್ತು ಎಂತಹ ಕುತರ್ಕಗಳಿಂದಲೂ ಸಮರ್ಥಿಸಲು ಸಾಧ್ಯವಾಗದಂತಹ ಸಾಕ್ಸ್ಯಾಧಾರಗಳಿಂದ 
ಸಾಬೀತುಪಡಿಸಿ, ಸ್ಪಷ್ಟೀಕರಣಕ್ಕೆ ಯಾವ ಅವಕಾಶವೂ ಇಲ್ಲದಂತೆ ಮಾಡಲಾಗುವುದು. 

82. ಅರ್ಥಾತ್‌- ಆಗ ಅವರೊಡನೆ 'ಇನ್ನು ನೀವು ನಿಮ್ಮ ಅಪರಾಧಗಳಿಗಾಗಿ ಕ್ಷಮಾಯಾಚನೆ ಮಾಡಿಕೊಳ್ಳಿರಿ' ಎಂದು 
ಹೇಳುವುದಿಲ್ಲ. ಏಕೆಂದರೆ ಅದು ತೀರ್ಮಾನದ ಸಮಯವಾಗಿರುವುದು. ಆಗ ಕ್ಷಮೆ ಬೇಡುವ ಕಾಲ ಕಳೆದು ಹೋಗಿರುವುದು. ತೌಬಃ 
(ಪಶ್ಚಾತ್ತಾಪ) ಮತ್ತು ಇಸ್ತಿಗ್‌ಫಾರ್‌ ಮಾಡುವ ಸ್ಥಳ ಭೂಲೋಕವೆಂದೂ ಪರಲೋಕ ಅಲ್ಲವೆಂದೂ ಕುರ್‌ಆನ್‌ ಮತ್ತು ಹೆದೀಸ್‌ 
ಇವೆರಡೂ ಸಾರಿ ಹೇಳುತ್ತವೆ. ಭೂಲೋಕದಲ್ಲಿಯೂ ಮರಣ ಸಂಕೇತಗಳು ಗೋಚರಿಸುವ ಸಮಯದವರೆಗೆ ಮಾತ್ರ ಈ 
ಅವಕಾಶವಿರುತ್ತದೆ. ತನ್ನ ಕೊನೆಗಾಲವು ಬಂದು ಬಿಟ್ಟಿತೆಂದು ಖಚಿತವಾಗಿ ಬಿಟ್ಟಾಗ ತೌಬಃ ಸ್ವೀಕರಿಸಲ್ಪಡುವುದಿಲ್ಲ. , ಮರಣದ 
ಸರಹದ್ದಿನೊಳಗೆ ಪ್ರವೇಶಿಸಿದ ಕೂಡಲೇ ಮನುಷ್ಯನ ಕರ್ಮ ಕಾಲಾವಧಿ ಮುಗಿದು ಹೋಗುತ್ತದೆ ಮತ್ತು ಸತ್ಸಲ ದುಪ್ಪಲಗಳನ್ನು 
ಹೊಂದುವ ಹಕ್ಕು ಮಾತ್ರ ಉಳಿಯುತ್ತದೆ. 


ಕಾಂಡ-14 


868 8 ಕುರ್‌ಆನ್‌ ವ್ಯಾಖ್ಯಾನ 


¢ 
೨54 


عنم ۰ وو رک یے ‏ 43 
يعْترن8 OBIE ಪಗ‏ پیر اللہ )3 NANG NS‏ 


PN CAT, SUE ا و و‎ pe erat 
MD ys Me امو‎ GE 500 fy 


ق3 
AG AMEE } ನಡಿ ನಿಲ್ಲಿ 42‏ 


ES ENA LCL ಹ 7:‏ و اِیْتَاي وی 


۹ 


N 
p 
\ 
: 


ಹೇಳುವರು. ಆಗ ಅವರ ಆ ಆರಾಧ್ಯರು, "ನೀವು ಸುಳ್ಳುಗಾರರು" ಎಂದು ನಿಖರವಾಗಿ ಉತ್ತರ ಕೊಡುವರು. 
ಆಗ ಇವರೆಲ್ಲರೂ ಅಲ್ಲಾಹನ ಮುಂದೆ ಶರಣಾಗುವರು ಮತ್ತು ಈ ಲೋಕದಲ್ಲಿ ಮಾಡುತ್ತಿದ್ದ ಅವರ ಸುಳ್ಳು 
ಸೃಷ್ಟನೆಗಳೆಲ್ಲ ಮಾಯವಾಗಿ ಬಿಡುವುವು.* ಸ್ವತಃ 'ಸತ್ಯನಿಷೇಧ' ಮಾರ್ಗವನ್ನು ಕೈಗೊಂಡವರಿಗೂ ಇತರರನ್ನು 
ಅಲ್ಲಾಹನ ಮಾರ್ಗದಿಂದ ತಡೆದವರಿಗೂ ಅವರು ಇಹಲೋಕದಲ್ಲಿ ಮಾಡುತ್ತಿದ್ದ ಕಿಡಿಗೇಡಿತನದ ಪ್ರಶಿಫಲವಾಗಿ 
ನಾವು ಯಾತನೆಯ, ಮೇಲೆ ಯಾತನೆ ಕೊಡುವೆವು.* 

(89) (ಓ ಪೈಗಂಬರರೇ, ಇವರಿಗೆ ಆ ದಿನದ ಬಗ್ಗೆ ಎಚ್ಚರಿಕೆ ನೀಡಿರಿ) ಅಂದು ನಾವು ء‎ ಪ್ರತಿಯೊಂದು 
ಸಮುದಾಯದಲ್ಲಿ ಅದರ ವಿರುದ್ಧ ಸಾಕ್ಸ್ಯ ಹೇಳುವ ಒಬ್ಬ ಸಾಕ್ಟಿದಾರನನ್ನು ಅದರೊಳಗಿಂದಲೇ ಎಬ್ಬಿಸುವೆವು 
ಮತ್ತು ಇವರ ವಿರುದ್ಧ ಸಾಕ್ಷ ಹೇಳಲು ۰ ನಿಮ್ಮನ್ನು ತರುವೆವು. (ಆ ಸಾಕ್ಸ್ಯಕ್ಕೆ ಪೂರ್ವಸಿದ್ದ ے‎ ತೆಯಾಗಿಯೇ) 
ನಾವು ನಿಮಗೆ ಈ ಗ್ರಂಥವನ್ನು ಅವಶೀರ್ಣಗೊಳಿಸಿದ್ದೇವೆ. ಇದು ಪ್ರತಿಯೊಂದು ವಸ್ತುವನ್ನು ಸುವ್ಯಕ್ತವಾಗಿ 
ವಿವರಿಸುವ ಹಾಗೂ ಆಜ್ಞಾನುಸರಣೆ ಮಾಡುವವರಿಗೆ ಮಾರ್ಗದರ್ಶನವೂ ಕೃಣೆಯೂ ಸುವಾರ್ತೆಯೂ 
ಆಗಿರುತ್ತದೆ. 


83. ಬಹುದೇವ ವಿಶ್ವಾಸಿಗಳು ಸಂಕಟಹರಣಕ್ಕಾಗಿಯೂ ತಮ್ಮ ಬೇಡಿಕೆಗಳನ್ನು ಪೂರೈಸಿಕೊಡಬೇಕೆಂದೂ ತಮ್ಮನ್ನು 
ಕರೆಯುತ್ತಿದ್ದರೆಂಬುದನ್ನೇ ಅವರು ನಿರಾಕರಿಸಿ ಬಿಡುವರೆಂದೂ ಇದರ ಅರ್ಥವಲ್ಲ. ಅದು ನಮಗೆ ಗೊತ್ತಿಲ್ಲ, ಅದಕ್ಕೆ ನಮ್ಮ ಒಪ್ಪಿಗೆ 
ಇರಲಿಲ್ಲ ಮತ್ತು ನಾವು ಹೊಣೆಗಾರರಾಗಿರಲಿಲ್ಲವೆಂದು ಹೇಳುವರು ಎಂದರ್ಥ. "ನೀವು ಅಲ್ಲಾಹನನ್ನು ಬಿಟ್ಟು ನಮ ನ್ನು ಕೂಗಿರೆಂದು 
ನಾವೆಂದೂ ಹೇಳಿರಲಿಲ್ಲ. ನಾವು ನಿಮ್ಮ ಈ ವರ್ತನೆಯನ್ನು ಮೆಚ್ಚಿರಲೂ ಇಲ್ಲ. ನೀವು ಯಾರನ್ನು ಕೂಗಿ ಕರೆಯುತ್ತೀರೆಂದೂ 
ನಮಗೆ ಗೊತ್ತಿರಲಿಲ್ಲ. ನಮ್ಮನ್ನು ಪ್ರಾರ್ಥನೆಗಳನ್ನು ಆಲಿಸುವವರೆಂದೂ ಸ್ವೀಕರಿಸುವವರೆಂದೂ ಸಹಾಯಕರೆಂದೂ ಮೊರೆಯನ್ನು 
ಆಲಿಸುವವರೆಂದೂ ನಿಶ್ಚಯಿಸಿಕೊಂಡಿದ್ದುದು ನೀವೇ ಸೃಪ್ಪಿಸಿಕೊಂಡಿದ್ದ ಒಂದು ಸುಳ್ಳಾಗಿತ್ತು. 'ಅದರ ಹೊಣೆಗಾರರು ನೀವೇ ಆಗಿದ್ದಿರಿ. 
ಈಗ ನೇವು ನಮ್ಮನ್ನೂ ಸಿಕ್ಕಿಸಿ ಹಾಕಿಕೊಳ್ಳಲು ಏಕೆ ಪ್ರಯತ್ನಿಸುತ್ತೀರಿ” ಎಂದು ಅವರು ಹೇಳುವರು. 

84, ಅರ್ಥಾತ್‌- ಅವೆಲ್ಲವೂ ಸುಳ್ಳೆಂದು ಸಾಬೀತಾಗುವುವು, ಈ ಲೋಕದಲ್ಲಿ ಅವರು ಯಾರ ಯಾರ ಆಸರೆಯನ್ನೆಲ್ಲ 
ನಂಬಿಕೊಂಡಿದ್ದರೋ ಅವೆಲ್ಲವೂ ಮಾಯವಾಗುವುವು. ಯಾವ ಸಂಕಟಹರನೂ ಅಲ್ಲಿ ಸಂಕಟಿಹರಣಕ್ಕಾಗಿ ಇರಲಾರನು. ಯಾವ 
ಮೊರೆ ಆಲಿಸುವವನೂ ಮೊರೆಯನ್ನು ಕೇಳಲು ಅಲ್ಲಿ ಸಿಗಲಾರನು. ಇವನು ನನ್ನ ಶಿಫಾರಸಿಗೊಳಪಟ್ಟವನೆಂದೂ ಇವನಿಗೆ ಏನೂ 
ಹೇಳಬಾರದೆಂದೂ ತಿಳಿದುಕೊಂಡಿರುವವನು ಯಾರೊಬ್ಬನೂ ಇರಲಾರನು. 

85. ಅರ್ಥಾತ್‌- ಒಂದು ಯಾತನೆಯು ಸ್ವತಃ ಸತ್ಯವನ್ನು ನಿಷೇಧಿಸಿದುದಕ್ಕಾಗಿ. ಇನ್ನೊಂದು ಯಾತನೆಯು ಇತರರನ್ನು ದೇವ 
ಮಾರ್ಗದಿಂದ ತಡೆದುದಕ್ಕಾಗಿ. 

86. ಅರ್ಥಾತ್‌- ಸನ್ಮಾರ್ಗ ದುರ್ಮಾರ್ಗಗಳೂ ಜಯಾಪಜಯಗಳೂ ಆಧರಿಸಿರುವ, ಸನ್ಮಾರ್ಗ ಗಮನಕ್ಕಾಗಿ ಅಗತ್ಯವಾಗಿ 
ಅರಿತಿರಬೇಕಾದ ಮತ್ತು ಸತ್ಕಾಸತ್ಯತೆಗಳ ವ್ಯತ್ಯಾಸ ವ್ಯಕ್ತವಾಗುವಂತಹ ವಿಷಯಗಳ ಸ್ಪಷ್ಟೀಕರಣ - ಜನರು 'ತಿಬ್‌ಯಾನಲ್ಲಿಕುಲ್ಲಿ ಶೈಇನ್‌' 
ಮತ್ತು ಅದಕ್ಕೆ ಸಮಾನಾರ್ಥವುಳ್ಳ ಸೊಂಕ್ಷಗಳಿಗೆ 'ಕುರ್‌ಆನಿನಲ್ಲಿ ಎಲ್ಲವನ್ನು ವಿವರಿಸಲಾಗಿದೆ' ಎಂದು ಅರ್ಥೈಸಿಕೊಳ್ಳುತ್ತಾರೆ. ಅನಂತರ 
ಅದನ್ನು ಉಳಿಸಿಕೊಳ್ಳಲಿಕ್ಕಾಗಿ ಕುರ್‌ಆನಿನಿಂದ ವಿಜ್ಞಾನ ಮತ್ತು ಕಲೆಗಳ ಚಿತ್ರವಿಚಿತ್ರ ವಿಷಯಗಳನ್ನು ಹೊರಡಿಸಲು ಪ್ರಯತ್ನ ಪಡುತ್ತಾರೆ. 
87. ಅರ್ಥಾತ್‌- ಇಂದು ಈ ಗ್ರಂಥವನ್ನು ನಂಬಿಕೊಳ್ಳುವವರಿಗೆ ಮತ್ತು ಅನುಸರಣಾ ಮಾರ್ಗವನ್ನವಲಂಬಿಸುವವರಿಗೆ ಇದು 


ಕಾಂಡ-14 


16. ಅನ್ನಹ್ನ್‌ ۱ 869 
د آبہو کو چ  ہترہے‎ - He ೨ ಳಿ Wa ೨೭2 

ಅರಿ3 ಹೂ 5 Cs EL EE 5 لعل‎ 
CH 33 دید‎ ೨೧ مد نے 4 ے‎ ಸ್ಯ PY 

SSS ROSE ESS 3 BALE) NIH 


ٹور بییں 


(90-93) ಅಲ್ಲಾಹ್‌ ನ್ಯಾಯ, ಪರೋಪಕಾರ ಹಾಗೂ ಆಪ್ತೇಷ್ಟರ ಬಗ್ಗೆ ಸೌಜನೃದ ಆಜ್ಞೆ ನೀಡುತ್ತಾನೆ” 


A 


ಜೀವನದ ಸಕಲ ವಿಷಯಗಳಲ್ಲೂ ಸರಿಯಾದ ಮಾರ್ಗದರ್ಶನ ಕೊಡುವುದು. ಇದರ ಅನುಸರಣೆಯ ಕಾರಣದಿಂದ, ಅವರ ಮೇಲೆ 
ಅಲ್ಲಾಹನ ಕೈಪೆಯಾಗುವುದು. ಅಂತಿಮ ತೀರ್ಮಾನದ ದಿನದಂದು ಅಲ್ಲಾಹನ ನ್ಯಾಯಾಲಯದಿಂದ ಅವರು ವಿಜಯಿಗಳಾಗಿ 
ಹೊರಡುವರೆಂದು ಈ ಗ್ರಂಥವು ನಿಮಗೆ ಸುವಾರ್ತೆ ನೀಡುವುದು. ಇದಕ್ಕೆ ವ್ಯತಿರಿಕ್ತವಾಗಿ ಇದನ್ನು ನಂಬದವರು ಸನ್ಮಾರ್ಗ ಮತ್ತು 
ಕೃಪೆಯಿಂದ ವಂಚಿತರಾಗುವುದು ಮಾತ್ರವಲ್ಲ ಪುನರುತ್ಥಾನದಂದು ದೇವ ಪ್ರವಾದಿಯು ಅವರಿಗೆ ವಿರುದ್ಧ ಸಾಕ್ಸ ಹೇಳಲು ನಿಲ್ಲುವಾಗ 
ಈ ಲಿಖಿತ ದಾಖಲೆಯು ಅವರ ವಿರುದ್ಧ ಪ್ರಬಲ ಅಧಾರ ಪ್ರಮಾಣವಾಗುವುದು. ಹೇಗೆಂದರೆ ಪ್ರವಾದಿಯು ತಾನು ಸತ್ಯ ಮತ್ತು 
ಮಿಥ್ಯಗಳೆ ವ್ಯತ್ಯಾಸವನ್ನು ವಿವರವಾಗಿ ತೋರಿಸಿ ಕೊಟ್ಟಿರುವಂಶಹ ಆ ವಸ್ತುವನ್ನು ಅವರಿಗೆ ತಲಪಿಸಿ ಬಿಟ್ಟಿದ್ದೆನೆಂದು ಸಾಬೀತು 
ಪಡಿಸುವರು. 

88. ಇಷ್ಟು ಚುಟುಕಾದ ನುಡಿಯಲ್ಲಿ ಸಂಪೂರ್ಣ ಮಾನವ ಸಮಾಜದ ದುರಸ್ತಿಗೆ ಆಧಾರವಾದ ಮೂರು ವಿಷಯಗಳ ಆಜ್ಞೆ 
ನೀಡಲಾಗಿದೆ: 

ಒಂದನೆಯ ವಿಷೆಯವು ನ್ಯಾಯ. ಇದರ ಕಲ್ಪನೆಯಲ್ಲಿ ಎರಡು ಸ್ಥಾಯೀ ವಸ್ತುಸ್ಪಿಶಿಗಳು ಒಳಗೊಂಡಿವೆ. ಒಂದನೆಯದು 
ಜನರ ಮಧ್ಯೆ ಹಕ್ಕುಗಳಲ್ಲಿ ಸಮತೋಲನ ಮತ್ತು ಸಮಾನತೆಯನ್ನು ಸ್ಥಾಪಿಸುವುದು. ಎರಡನೆಯದು, ಪ್ರತಿಯೊಬ್ಬನಿಗೆ ಅವನವನ 
ಹಕ್ಕನ್ನು ವಸ್ತುನಿಷ್ಠ ರೀತಿಯಲ್ಲಿ ಕೊಡುವುದು. ಇದನ್ನು ಉರ್ದು ಭಾಷೆಯಲ್ಲಿ 'ಇನ್ಸಾಫ್‌' ಎಂಬ ಪದದಿಂದ ಹೇಳಲಾಗುತ್ತದೆ. 
ಆದರೆ ಈ ಪದವು ತಪ್ಪು ಅಭಿಪ್ರಾಯವನ್ನು ಮೂಡಿಸುವಂತಹದು. ಇದರಿಂದ ಇಬ್ಬರೊಳಗೆ ಹಕ್ಕುಗಳ ಹಂಚುವಿಕಿಯು 
ಅರ್ಧಕೃರ್ಧದ ಆಧಾರದಲ್ಲಾಗಿರಬೇಕೆಂಬ ಕಲ್ಪನೆ ಉಂಟಾಗುತ್ತದೆ. ಇದರಿಂದಲೇ 'ಅದ್ದ್‌'ನ ಅರ್ಥವು ಹಕ್ಕುಗಳ ಸರಿಸಮಾನ 
ಹಂಚುವಿಕೆಯೆಂದೇ ತಿಳಿಯಲಾಗಿದೆ. ಇದು ಪ್ರಕೃತಿಗೆ ತೀರಾ ವಿರುದ್ಧವಾಗಿದೆ. ವಾಸ್ತವದಲ್ಲಿ ಇಲ್ಲಿ 'ಅದ್ದ್‌' ಎಂಬುದು ಸಮತೋಲನ i 
ಮತ್ತು ಹೋಲಿಕೆಯನ್ನು ಪ್ರಶಿಪಾದಿಸುವುದೇ ವಿನಾ ಸಮಾನತೆಯನ್ನಲ್ಲ. ಕೆಲವು ವಿಷಯಗಳಲ್ಲಿ 'ಅದ್ದ್‌' ಸಮಾಜದ ವ್ಯಕ್ತಿಗಳ ಮಧ್ಯೆ 
ಸಮಾನತೆಯನ್ನೇನೋ ಬಯಸುತ್ತದೆ. ಉದಾ:- ನಾಗರಿಕ ಹಕ್ಕುಗಳಲ್ಲಿ. ಆದರೆ ಇನ್ನು ಕೆಲವು ವಿಷಯಗಳಲ್ಲಿ ಸಮಾನತೆಯು 'ಅದ್ದ್‌'ಗೆ 
ವಿರುದ್ಧವಾಗಿದೆ. ಉದಾ:- ಮಾತಾಪಿತರ ಮತ್ತು ಮಕ್ಕಳ ನಡುವೆ ಸಾಮಾಜಿಕ ಮತ್ತು ನೈತಿಕ ಸಮಾನತೆ; ಉನ್ನತ ಮಟ್ಟದ ಕೆಲಸ 
ಮಾಡುವವರ ಮತ್ತು ಕೆಳಮಟ್ಟದ ಕೆಲಸ ಮಾಡುವವರ ನಡುವೆ ವೇತನದಲ್ಲಿ ಸಮಾನತೆ. ಅದುದರಿಂದ ಅಲ್ಲಾಹನು ಕೊಟ್ಟಿರುವ 
ಆಜ್ಞೆಯು ಹಕ್ಕುಗಳ ಸಮಾನತೆಯದ್ದಾಗಿರದೆ ಅವುಗಳಲ್ಲಿ ಸಮತೋಲನ ಮತ್ತು ಹೊಂದಾಣಿಕೆ ಇರಬೇಕೆಂಬುದಾಗಿದೆ. ಪ್ರತಿಯೊಬ್ಬನಿಗೆ 
ಅವನ ನೈಶಿಕ, ಸಾಮಾಜಿಕ, ಆರ್ಥಿಕ, ಕಾನೂನು, ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳನ್ನು ಪ್ರಾಮಾಣಿಕತೆಯೊಂದಿಗ ಕೊಡಬೇಕಾದುದು 
ಈ ಆಜ್ಞೆಯ ಬೇಡಿಕೆಯಾಗಿದೆ. 

ಎರಡನೆಯ ವಿಷಯವು 'ಇಹ್ಸಾನ್‌' (ಪರೋಪಕಾರ). ಅದರೆ ಅರ್ಥ ಸದೃರ್ಥನೆ, ಉದಾರತೆಯ ವ್ಯವಹಾರ, ಸಹಾನುಭೂತಿಯ 
ನಿಲುಮೆ, ಹಿತಚಿಂತನೆ, ಸದ್ಗುಣ, ಕ್ಷಮೆ, ಗಮನ, ಪರಸ್ಪರ ಗೌರವ, ಬೇರೆಯವರಿಗೆ ಅವರ ಹಕ್ಕಿಗಿಂತ ಸ್ವಲ್ಪ ಹೆಚ್ಚು ಕೊಡುವುದು 
ಮತ್ತು ತಾನು ತನ್ನ ಹಕ್ಕಿಗಿಂತ ಕಡಿಮೆ ಪಡೆಯುವುದು. ಇದು ನ್ಯಾಯಕ್ಕಿಂತ ಮಿಗಿಲಾದ ಒಂದು ವಿಷಯವಾಗಿದ್ದು ಸಾಮೂಹಿಕ 
ಜೀವನದಲ್ಲಿ 'ಅದ್ದ್‌'ಗಿಂತಲೂ ಹೆಚ್ಚು ಮಹತ್ವಪೂರ್ಣವಾಗಿದೆ. 'ಅದ್ದ್‌' ಸಮಾಜದ ಬುನಾದಿಯಾಗಿದ್ದರೆ 'ಇಹ್ಸಾನ್‌' ಅದರ 
ಸೌಂದರ್ಯ ಮತ್ತು ಪರಿಪೂರ್ಣತೆಯಾಗಿದೆ. 'ಅದ್ದ್‌' ಸಮಾಜವನ್ನು ಅಪ್ರಿಯತೆಯಿಂದಲೂ ಅತೃಪ್ತಿಗಳಿಂದಲೂ ರಕ್ಷಿಸುವುದಿದ್ದರೆ 
'ಇಹ್ಸಾನ್‌' ಅದರಲ್ಲಿ ಮಾಧುರ್ಯವನ್ನೂ ಮನೋಹರತೆಯನ್ನೂ ಉಂಟು ಮಾಡುತ್ತದೆ. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು 
ತನಗೆ ಸಿಗಬೇಕಾದ ಹಕ್ಕನ್ನು ಸರಿಯಾಗಿ ಅಳೆದು ತೂಗಿ ಅದನ್ನು ಸಂಪೂರ್ಣವಾಗಿ ವಸೂಲು ಮಾಡಿದರೆ ಮತ್ತು ಬೇರೆಯವರಿಗೂ 
ಅಷ್ಟನ್ನು ಮಾತ್ರ ಕೊಟ್ಟರೆ ಈ ಆಧಾರದಲ್ಲಿ ಯಾವ ಸಮಾಜವೂ ನಿಲ್ಲಲಾರದು. ಇಂತಹ ಒಂದು ತಣ್ಣಗಿನ, ಬರಡು ಸಮಾಜದಲ್ಲಿ 
ಸಂಘರ್ಷಗಳೇನೋ ಇರಲಾರವು. ಆದರೆ ಪ್ರೇಮ, ಕೃತಜ್ಞತೆ, ಹೃದಯವೈಶಾಲ್ಯ, ತ್ಯಾಗ ನಿಷ್ಕಾಪಟ್ಕ ಮತ್ತು ಹಿತಚಿಂತನೆಯಂಠಹ 
ಮೌಲ್ಮಗಳಿಂದ ಅದು ವಂಚಿತವಾಗಿರುವುದು. ವಸ್ತುತಃ ಇವು ಜೀವನದಲ್ಲಿ ಕಳೆ, ಕಾಂತಿಗಳನ್ನುಂಟು ಮಾಡುವ ಮತ್ತು ಸಾಮೂಹಿಕ 
ಗುಣಗಳನ್ನು ಬೆಳೆಸುವಂತಹ ಮೌಲ್ಯಗಳಾಗಿವೆ. 


ಕಾಂಡ-14 ' 


870 ಕುರ್‌ಆನ್‌ ವ್ಯಾಖ್ಯಾನ 


ಮತ್ತು ಅಶ್ಲೀಲ ಕಾರ್ಯ, ದುಷೃತ್ಯ, ಅಕ್ರಮ, ಅತ್ಕಾಚಾರಗಳನ್ನು ನಿಷೇಧಿಸುತ್ತಾನೆ.* ನೀವು ಜಾಗೃತರಾಗಲಿಕ್ಕಾಗಿ 
ಅವನು ನಿಮಗೆ ಉಪದೇಶ ನೀಡುತ್ತಾನೆ. ನೀವು ಅಲ್ಲಾಹನೊಡನೆ ಕರಾರು ಮಾಡಿಕೊಂಡಿದ್ದರೆ ಅದನ್ನು ಪಾಲಿಸಿರಿ. 
ನೀವು ಅಲ್ಲಾಹನನ್ನು ನಿಮ್ಮ ಮೇಲೆ ಸಾಕ್ಸ ನಿಲ್ಲಿಸಿ ಕೊಂಡು ಮಾಡಿದ ಪ್ರತಿಜ್ಞೆಗಳನ್ನು ಮುರಿಯಬೇಡಿರಿ. 
ನಿಶ್ಚಯವಾಗಿಯೂ ನಿಮ್ಮ ಸಕಲ ಕರ್ಮಗಳನ್ನೂ ಅಲ್ಲಾಹನು ತಿಳಿದಿರುತ್ತಾನೆ. ತಾನೇ ಶ್ರಮವಹಿಸಿ ನೂಲು 
ನೂತು ಅನಂತರ ತಾನೇ ಅದನ್ನು ತುಂಡು ತುಂಡಾಗಿಸುವ ಸ್ತ್ರೀಯಂತೆ ನಿಮ್ಮ ಸ್ಥಿತಿ ಆಗಬಾರದು.” ಒಂದು 


ಈ ಸೂಕ್ತದಲ್ಲಿ ಆಜ್ಞಾಪಿಸಲಾಗಿರುವ ಮೂರನೆಯ ವಿಷಯವು ಸ್ವಜನ ಪ್ರೇಮ. ಇದು ನಿಕಟ ಸಂಬಂಧಿಕರ ವಿಷಯದಲ್ಲಿ 
ಸದ್ವರ್ತನೆಯ ಒಂದು ವಿಶಿಷ್ಟ ಸ್ವರೂಪವನ್ನು ರೂಪಿಸಿ ಕೊಡುತ್ತದೆ. ತನ್ನ ಸಂಬಂಧಿಕರೊಂದಿಗೆ ಒಳ್ಳೆಯ ರೀತಿಯಲ್ಲಿ 


ಮರಿಗಳಿಗೆ ಮಾತ್ರ ಹಕ್ಕಿರುವುದೆಂದು ತಿಳಿದುಕೊಳ್ಳಬಾರದು. ತನ್ನ ಸಂಬಂಧಿಕರ ಹಕ್ಕನ್ನೂ ಒಪ್ಪಿಕೊಳ್ಳಬೇಕು. ದೇವ ಧರ್ಮಶಾಸ್ತ್ರವು 
ಪ್ರತಿಯೊಂದು ಕುಟುಂಬದ ವ್ಯಕ್ತಿಗಳು, ತಮ್ಮ ಕುಟುಂಬದವರನ್ನು ಹೊಟ್ಟೆಗೆ ಮತ್ತು ಬಟ್ಟೆಗಿಲ್ಲದಂತೆ ಬಿಟ್ಟು ಬಿಡಬಾರದೆಂದೂ 
ಅದಕ್ಕೆ ಅವರು ಹೊಣೆಗಾರರೆಂದೂ ಸಾರುತ್ತದೆ. 

89. ಮೇಲಿನ ಮೂರು ಒಳಿತುಗಳ ವಿರುದ್ಧವಾಗಿ ಮೂರು ಕೆಡುಕುಗಳಿಂದ ಅಲ್ಲಾಹ್‌ ತಡೆಯುತ್ತಾನೆ. ಇವು ವೈಯಕ್ತಿಕವಾಗಿ 
ವ್ಯಕ್ತಿಗಳನ್ನೂ ಸಾಮೂಹಿಕವಾಗಿ ಇಡೀ ಸಮಾಜವನ್ನೂ ಕೆಡಿಸುವಂತಹವುಗಳು. 

ಒಂದನೆಯದು 'ಫಹ್‌ಶಾ'(ಅಶ್ಲೀಲ ಕಾರ್ಯಗಳು). ಇದರಲ್ಲಿ ಎಲ್ಲಾ ಅಸಂಬದ್ಧ ಹಾಗೂ ಲಜ್ಞಾಸ್ಸದ ಕಾರ್ಯಗಳೂ ಸೇರುತ್ತವೆ. 
ವಸ್ತುತಃ ಅತ್ಯಂತ ನೀಚವಾದ ಕೆಡುಕುಗಳೆಲ್ಲಾ ಅಶ್ಲೀಲವಾಗಿವೆ. ಉದಾ:- ಜಿಪುಣತೆ, ವ್ಯಭಿಚಾರ, ನಗ್ನತೆ, ಅರೆ ನಗ್ನತೆ, ಸಲಿಂಗರತಿ, 
ನಿಷೇಧಿಸಲ್ಪಟ್ಟವರೊಂದಿಗೆ ವಿವಾಹ, ಕಳ್ಳತನ, ಮದ್ಯಪಾನ, ಭಿಕ್ಷಾಟನೆ, ಬಯ್ಕುವುದು, ದುರ್ನುಡಿ ಇತ್ಯಾದಿ. ಇದೇ ರೀತಿಯಲ್ಲಿ 
ಬಹಿರಂಗವಾಗಿ ದುಷ್ಯರ್ಮಗಳನ್ನೆಸಗುವುದು ಮತ್ತು ಕೆಡುಕುಗಳನ್ನು ಹಬ್ಬಿಸುವುದು ಅಶ್ಲೀಲವಾಗಿರುತ್ತದೆ. ಉದಾ:- ಸುಳ್ಳುಪ್ರಚಾರ, 
ಸುಳ್ಳಾರೋಪ ಹೊರಿಸುವುದು, ಮರೆಯಲ್ಲಿ ಮಾಡಿದ ಪಾಪಕಾರ್ಯಗಳನ್ನು ಪ್ರಚಾರ ಮಾಡುವುದು, ದುರಾಚಾರಗಳನ್ನು 
ಪ್ರೋತ್ಸಾಹಿಸುವಂತಹ ಕಥೆ ಕಾದಂಬರಿಗಳು, ನಾಟಕಗಳು, ಚಲನಚಿತ್ರಗಳು, ನಗ್ನ ಚಿತ್ರಗಳು, ಸ್ತ್ರೀಯರು ಸಿಂಗಾರಗಳೊಂದಿಗೆ 
ಸಾರ್ವಜನಿಕ ಸ್ಥಳಗಳಲ್ಲಿ ಮೆರೆದಾಡುವುದು, ಬಹಿರಂಗವಾಗಿ ಸ್ತ್ರೀ ಪುರುಷರ ಸಮ್ಮಿಳನ, ರಂಗಸ್ಥಳದಲ್ಲಿ ಸ್ತ್ರೀಯರ ನರ್ತನ, ಕುಣಿತ 
ಮತ್ತು ಒನಪು ಒಯ್ಯಾರಗಳ ಪ್ರದರ್ಶನ. 

ಎರಡನೆಯದು 'ಮುಂಕರ್‌'(ದುಷ್ಪತ್ಯ). ಅಂದರೆ ಮನುಷ್ಯನು ಸರ್ವ ಸಾಮಾನ್ಯ ಕೆಡುಕುಗಳೆಂದು ತಿಳಿಯುವ ಮತ್ತು ಸದಾ 
ಕೆಡುಕುಗಳೆಂದೇ ಶಿಳಿಯುತ್ತಲಿದ್ದ ಎಲ್ಲ ವಿಷಯಗಳು ಹಾಗೂ ಸಕಲ ಧರ್ಮಶಾಸ್ತ್ರಗಳಲ್ಲೂ ನಿಷೇಧಿಸಲ್ಪಟ್ಟಿವುಗಳು. 

ಮೂರನೆಯದು 'ಬಗೀ,' ಇದರ ಅರ್ಥ ತನ್ನ ಮಿತಿಯನ್ನು ಮೊರುವುದು ಮತ್ತು ಇತರರ ಹಕ್ಕುಗಳಿಗೆ ಕೈ ಹಾಕುವುದು. 
ಅದು ಸೃಷ್ಟಿಕರ್ತನ ಹಕ್ಕಾದರೂ ಸರಿಯೇ, ಸೃಷ್ಟಿಗಳ ಹಕ್ಕಾದರೂ ಸರಿಯೇ. 

90. ಇಲ್ಲಿ ಅನುಕ್ರಮವಾಗಿ ಮೂರು ವಿಧದ ಕರಾರುಗಳನ್ನು ಅವುಗಳ ಮಹತ್ವಗಳಿಗನುಸಾರ ಬೇರೆ ಬೇರೆಯಾಗಿ ವಿವರಿಸಿ 
ಅವುಗಳನ್ನು ಪಾಲಿಸಬೇಕೆಂಬ ಆಜ್ಞೆ ನೀಡಲಾಗಿದೆ. ಮಾನವನು ಅಲ್ಲಾಹನೊಂದಿಗೆ ಮಾಡಿಕೊಂಡ ಕರಾರು ಒಂದನೆಯದು. ಇದು 
ಮಹತ್ವದ ದೃಷ್ಟಿಯಿಂದ ಎಲ್ಲಕ್ಕಿಂತ ಮಿಗಿಲಾದುದು. ಒಂದು ಮಾನವ ಗುಂಪು ಇನ್ನೊಂದು ಗುಂಪಿನೊಂದಿಗೆ ಕರಾರು ಮಾಡಿಕೊಂಡು 
ಅದರ ಬಗ್ಗೆ ಅಲ್ಲಾಹನಾಣೆ ಹಾಕಿದಂತಹ ಅಥವಾ ಯಾವುದಾದರೊಂದು ವಿಧದಲ್ಲಿ ಅಲ್ಲಾಹನ ಹೆಸರೆತ್ತಿ ತನ್ನ ಮಾತಿನ ಪಕ್ವತೆಯನ್ನು 
ಖಚಿತ ಪಡಿಸಿದಂತಹ ಕರಾರು, ಇದು ಎರಡನೆಯ ಮಹತ್ವ ಪಡೆದಿದೆ. ಮೂರನೆಯದು ಅಲ್ಲಾಹನ ಹೆಸರೆತ್ತದೆ ಮಾಡಿದ ಕರಾರು. 
ಇದರ ಮಹತ್ವವು ಮೇಲಿನ ಎರಡು ಕರಾರುಗಳ ಅನಂತರವಾಗಿದೆ. ಆದರೆ ಅವೆಲ್ಲವುಗಳ ಪಾಲನೆ ಅತ್ಯಗತ್ಯ. : ಅವುಗಳಲ್ಲಿ 
ಯಾವುದನ್ನೂ ಮುರಿಯಬಾರದು. 


ಕಾಂಡ -14 


. ನಡೆದುಕೊಳ್ಳಬೇಕೆಂದು ಮಾತ್ರ ಇದರ ಅರ್ಥವಲ್ಲ. ಪ್ರತಿಯೊಬ್ಬ ಸ್ಥಿತಿವಂತನು ತನ್ನ ಸಂಪತ್ತಿನ ಮೇಲೆ ತನಗೆ ಮತ್ತು ತನ್ನ ಮಕ್ಕಳು 


16. ಅನ್ನಷ್ನ್‌ 871 


A ನಿಶಿ Ad 3 Rhu مو 6 ولاو‎ 7 
لَنْثخ يِيْوِتَعْتَلْلْْنَہ‎ [ಹಿನ ಮಿಲಿ ಅಹಿ! | 


Pad بی[‎ 


0139+ 6 67 راو کے کو‎ NAc 
تی کن تنآ‎ DE رین یس کن‎ UT ೫೨3 


ಜನಾಂಗವು ಇನ್ನೊಂದು ಜನಾಂಗಕ್ಕಿಂತ ಹೆಚ್ಚು ಲಾಭ ಹೊಂದಲಿಕ್ಕಾಗಿ ನೀವು ನಿಮ್ಮ ಪ್ರತಿಜ್ಞೆಗಳನ್ನು ಪರಸ್ಪರರ 
ವ್ಯವಹಾರಗಳಲ್ಲಿ ಕುಟಿಲತೆ ಹಾಗೂ ಧೂರ್ತತನದ ಸಾಧನವನ್ನಾಗಿ ಮಾಡುತ್ತೀರಿ. ವಸ್ತುತಃ ಅಲ್ಲಾಹ್‌ ಈ 
ಪ್ರಶಿಜ್ಞೆಗಳ ಮೂಲಕ ನಿಮ್ಮನ್ನು ಪರೀಕ್ಸೆಗೊಳಪಡಿಸುತ್ತಾನೌ' ಮತ್ತು ಅವನು ಪುನರುತ್ಥಾನ ದಿನದಂದು ನಿಮ್ಮ 
ಎಲ್ಲಾ ಭಿನ್ನಾಭಿಪ್ರಾಯಗಳ ವಾಸ್ತವಿಕತೆಯನ್ನು ನಿಮ್ಮ ಮುಂದೆ ಪ್ರಕಟಗೊಳಿಸುವನು.” ಅಲ್ಲಾಹನ ಇಚ್ಛೆ 
ಇದಾಗಿರುತ್ತಿದ್ದರೆ (ನಿಮ್ಮೊಳೆಗೆ ಭಿನ್ನಾಭಿಪ್ರಾಯವಿರಬಾರದೆಂದಿರುತ್ತಿದ್ದರೆ) ಅವನು ನಿಮ್ಮೆಲ್ಲರನ್ನೂ ಒಂದೇ 
ಸಮುದಾಯವನ್ನಾಗಿ ಮಾಡಿಬಿಡುತ್ತಿದ್ದನು.' ಆದರೆ ಅವನು ತನಗಿಷ್ಟ ಬಂದವರನ್ನು ಪಥಭ್ರಷ್ಟತೆಗೊಳಪಡಿಸುತ್ತಾನೆ 


91. ಇಲ್ಲಿ, ಕೊಟ್ಟಿ ಮಾತನ್ನು ತಪ್ಪುವ ಅತಿ ನೀಚ ವಿಧವನ್ನು ಮುಖ್ಯವಾಗಿ ಖಂಡಿಸಲಾಗಿದೆ. ಇದು ಜಗತ್ತಿನಲ್ಲಿ 
ಎಲ್ಲಕ್ಕಿಂತಲೂ ಹೆಚ್ಚಾಗಿ ಕ್ಷೋಭೆಗೆ ಕಾರಣವಾಗಿರುತ್ತದೆ. ಇದನ್ನು ಅತ್ಯುನ್ನತ ಜನರೂ ಪುಣ್ಮಕಾರ್ಯವೆಂದು ಭಾವಿಸಿ ಮಾಡುತ್ತಾರೆ 
ಮತ್ತು ತಮ್ಮ ಜನಾಂಗದಿಂದ ಮೆಚ್ಚುಗೆಯನ್ನೂ ಪಡೆಯುತ್ತಾರೆ. ಜನಾಂಗ ಮತ್ತು ಪಂಗಡಗಳ ರಾಜಕೀಯ, ಆರ್ಥಿಕ ಮತ್ತು 
ಧಾರ್ಮಿಕ ಸಂಘರ್ಷದಲ್ಲಿ ಇದು ಯಾವಾಗಲೂ ಆಗುತ್ತಿರುತ್ತದೆ. ಒಂದು ಜನಾಂಗದ ಮುಖಂಡನು ಇನ್ನೊಂದು ಜನಾಂಗದೊಡನೆ ' 
ಒಮ್ಮೆ ಒಂದು ಒಪ್ಪಂದ ಮಾಡಿಕೊಳ್ಳುತ್ತಾನೆ. ಇನ್ನೊಮ್ಮೆ ತನ್ನ ಜನಾಂಗದ ಹಿತಕ್ಕಾಗಿ ಅದನ್ನು ಬಹಿರಂಗವಾಗಿ ಮುರಿಯುತ್ತಾನೆ 
ಅಥವಾ ತೆರೆಯ ಮರೆಯಲ್ಲಿ ಅದರ ವಿರುದ್ಧ ವರ್ತಿಸಿ ಅದರಿಂದ ಅನುಚಿತ ಲಾಭ ಹೊಂದುತ್ತಾನೆ. ತಮ್ಮ ಖಾಸಗಿ ಜೀವನದಲ್ಲಿ 
ಅತ್ಯಂತ ಸತ್ಕಸಂಧರಾದವರು ಕೂಡಾ ಇಂತಹ ಕೃತ್ಯವೆಸಗುತ್ತಾರೆ. ಅವರ ಈ ವರ್ತನೆಯ ಕುರಿತು ಅವರ ಇಡೀ ಜನಾಂಗದಿಂದ 
ಯಾವುದೇ ಖಂಡನೆಯ ಸ್ವರ ಕೇಳಿ ಬರುವುದಿಲ್ಲ. ಮಾತ್ರನಲ್ಲ ಎಲ್ಲ ಕಡೆಗಳಿಂದಲೂ ಅವರ ಬೆನ್ನು ಚಪ್ಪರಿಸಲಾಗುತ್ತದೆ. ಇಂತಹ 
ಕುತಂತ್ರಗಳನ್ನು ಉನ್ನತ ಮಟ್ಟಿದ ವ್ಯವಹಾರ' ಕುಶಲತೆ (Diplomacy) ಎಂದು ಭಾವಿಸಲಾಗುತ್ತದೆ. ಇದಕ್ಕಾಗಿ ಅಲ್ಲಾಹನು 
ಪ್ರತಿಯೊಂದು ಒಪ್ಪಂದವು ಒಪ್ಪಂದ ಮಾಡಿಕೊಂಡ ವ್ಯಕ್ತಿ ಅಥವಾ ಜನಾಂಗದ ಪ್ರಾಮಾಣಿಕತೆಯ ಪರೀಕ್ಸೆಯಾಗಿರುತ್ತದೆ ಮತ್ತು 
ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗದವರು ದೇವ ನ್ಯಾಯಾಲಯದ ವಿಚಾರಣೆಗೊಳಗಾಗಿಯೇ ತೀರುವರೆಂದೂ ಎಚ್ಚರಿಕೆ ನೀಡುತ್ತಿದ್ದಾನೆ. 
92. ಅರ್ಥಾತ್‌- ಯಾವ ಭಿನ್ನಾಭಿಪ್ರಾಯಗಳ ಆಧಾರದಲ್ಲಿ ನಿಮ್ಮೊಳಗೆ ಘರ್ಪಣೆಗಳುಂಟಾಗಿವೆಯೋ ಅವುಗಳಲ್ಲಿ ಸತ್ಯದಲ್ಲಿ 
ಯಾರಿದ್ದಾನೆ ಮತ್ತು ಮಿಥ್ಯದಲ್ಲಿ ಯಾರಿದ್ದಾನೆ ಎಂಬುದರ ತೀರ್ಮಾನ ಪುನರುತ್ನಾನದಂದೇ ಆಗುವುದು. ಆದರೆ ಒಬ್ಬನು 
ಸಂಪೂರ್ಣವಾಗಿ ಸತ್ಕದಲ್ಲೇ ಇರುವನಾದರೂ, ಅವನ ವಿರೋಧಿಯು ಪಥಭ್ರಪ್ಪ ಮತ್ತು ಮಿಥ್ಯವಾದಿಯೇ ಆಗಿದ್ದರೂ ಅವನು 
ತನ್ನ ಈ ಪಥಭ್ರಷ್ಟ ವಿರೋಧಿಯ ವಿರುದ್ಧ ಒಪ್ಪಂದಭಂಗ, ಸುಳ್ಳು, ಕುತಂತ್ರ ಮತ್ತು ವಂಚನೆಗಳ ಅಸ್ತ್ರಗಳನ್ನು ಬಳೆಸಬಾರದು. 
ಹಾಗೆ ಮಾಡಿದರೆ ಪುನರುತ್ನಾನ ದಿನದ ಪರೀಕ್ಷೆಯಲ್ಲಿ ಪರಾಜಿತನಾಗುವನು. ಏಕೆಂದರೆ ಸತ್ಯಸಂಧತೆಯು ಕೇವಲ ವಿಚಾರ ಮತ್ತು 
ಉದ್ದೇಶದ ಸತ್ಯವನ್ನು ಮಾತ್ರ ಬಯಸುವುದಲ್ಲ. ಅದು ಕರ್ಮವಿಧಾನ ಮತ್ತು ಸಾಧನಗಳಲ್ಲೂ ಸತ್ಯವನ್ನೇ ಬಯಸುತ್ತದೆ. 
| ಎಶೇಷವಾಗಿ "ನಾವು ದೇವ ಪಕ್ಸದವರು ಮತ್ತು ನಮ್ಮ ವಿರೋಧಿ ಪಂಗಡದವರು ವಿದ್ರೋಹಿಗಳು. ಆದುದರಿಂದ ಅವರನ್ನು, 
ಯಾವ ರೀತಿಯಿಂದಾದರೂ ಸೋಲಿಸುವುದರಲ್ಲಿ ತಪ್ಪಿಲ್ಲ" ಎನ್ನುತ್ತ ದೇವ ವಿದ್ರೋಹಿಗಳೊಂದಿಗೆ ವ್ಯವಹರಿಸುವಾಗ ಸತ್ಯ, 
ಪ್ರಾಮಾಣಿಕತೆ, ನಂಬಿಕೆಗಳನ್ನು ಪಾಲಿಸಬೇಕೆಂದಿಲ್ಲವೆಂಬ ತಪ್ಪುಕಲ್ಪನೆಯಲ್ಲಿರುವಂತಹ ಧಾರ್ಮಿಕ ಪಂಗಡಗಳನ್ನು ಎಚ್ಚರಿಸುವ 
ಸಲುವಾಗಿ ಈ ಮಾತನ್ನು ಹೇಳಲಾಗಿದೆ. ಅರಬ್‌ ಯಹೂದಿಯರು "ಅರಬ್‌ ಬಹುದೇವ ವಿಶ್ವಾಸಿಗಳ ವಿಷಯದಲ್ಲಿ ನಮ್ಮ 
ಮೇಲೇನೂ. ನಿರ್ಬಂಧವಿಲ್ಲ. ಅವರೊಂದಿಗೆ ಯಾವ ವಿಧದ ಅಪ್ರಾಮಾಣಿಕತೆಯನ್ನೂ ತೋರಬಹುದು. ದೇವ ಪ್ರಿಯರಿಗೆ ಹಿತ 
ಮತ್ತು ಸತ್ಯನಿಷೇಧಿಗಳಿಗೆ ಸೋಲುಂಟಾಗುವ ಎಂತಹ ಸಂಚು ಮತ್ತು ಕುತಂತ್ರಗಳನ್ನು ಬಳಸಿದರೂ ಅದಕ್ಕಾಗಿ ವಿಚಾರಣೆಯಾಗಲಾರದು” 
ಎಂದು ಹೇಳುತ್ತಿದ್ದರು. ' 
93. ಇದು ಗತ ವಿಷಯದ ಬಗ್ಗೆ ಹೆಚ್ಚಿನ ವಿವರಣೆ. ಇದರ ಅರ್ಥವೇನೆಂದರೆ - ಯಾರಾದರೂ ತನ್ನನ್ನು ತಾನೇ ದೇವ 


ಕಾಂಡ -14 


872 ಕುರ್‌ಆನ್‌ ವ್ಯಾಖ್ಯಾನ 


7 Ws ےئ 27ش دھ> 1> ہے ہو اکیہ۔ پئی‎ PN 
BG SE BEES 3 sol EN ESE; 


£8 


CA CN ES 
ONS NS MS BS تقو السَزء‎ YE 1 


1 Ped 


اھ و > 8 ہر ہہ رہ و ہس پٹ ہہ 
Mp ESS WS‏ یلا NE 5G)‏ 


Bp 021 ہےر سیھھ ص ۷ٹ کاجم طے ک 3 ے0‎ 7 4 ೨1೨% 
Bo CNEL 3 HUME L IL SUG تعلبونہ‎ 
2 روز وو صدے۔ ۔ر کاو دەد۶و>پ ےےر ہے اراس و سم سد‎ 

SASS SIS پہلزن‌ہ تنعل‎ PELL AR 
ಮತ್ತು ತನಗಿಷ್ಟ ಬಂದವರಿಗೆ ಸನ್ಮಾರ್ಗವನ್ನು ತೋರುತ್ತಾನೆ" ಮತ್ತು ಖಂಡಿತವಾಗಿಯೂ ನಿಮ್ಮ ಕರ್ಮಗಳ 
ಬಗ್ಗೆ ನಿಮ್ಮನ್ನು ವಿಚಾರಿಸಿಯೇ 'ತೀರಲಾಗುವುದು. 

(94-97) (ಓ ಮುಸ್ಲಿಮರೇ) ನೀವು ನಿಮ್ಮ ಪ್ರತಿಜ್ಞೆಗಳನ್ನು ಪರಸ್ಪರರನ್ನು ವಂಚಿಸುವ ಸಾಧನವನ್ನಾಗಿ 
| ಮಾಡಿಕೊಳ್ಳಬೇಡಿರಿ. ನಿಮ್ಮ ಪಾದಗಳು ಸ್ಥಿರಗೊಂಡ ಬಳಿಕ ಕಿತ್ತು ಹೋಗುವಂತಾಗಬಾರದು. ನೀವು ಜನರನ್ನು 
ಅಲ್ಲಾಹನ ಮಾರ್ಗದಿಂದ ತಡೆದ ಅಪರಾಧಕ್ಕಾಗಿ ಕೆಟ್ಟ ಪರಿಣಾಮವನ್ನು ಕಾಣುವಂತೆಯೂ ಘೋರ ಶಿಕ್ಷೆಯನ್ನು 
ಅನುಭವಿಸುವಂತೆಯೂ ಆಗಿಬಿಡಬಾರದು. ಅಲ್ಲಾಹನೊಂದಿಗೆ ಮಾಡಿದ ಕರಾರನ್ನು” ಅಲ್ಪಲಾಭಕ್ಕಾಗಿ ಮಾರ 


ಪಕ್ಸದವನೆಂದು ಭಾವಿಸಿ (ತಾನು ದೇವಧರ್ಮವೆಂದು ತಿಳಿದುಕೊಂಡಿರುವ) ತನ್ನ ಮತದ ಉತ್ಸಾನಕ್ಕಾಗಿಯೂ ಇತರ ಮತಗಳನ್ನು 
ಅಳಿಸಿಬಿಡಲಿಕ್ಕಾಗಿಯೂ ಉಚಿತ ರೀತಿಯಿಂದಲೂ ಅನುಚಿತ ರೀತಿಯಿಂದಲೂ ಪ್ರಯತ್ನಿಸುತ್ತಿದ್ದರೆ ಅವನ ಈ ವರ್ತನೆಯು ದೇವೇಚ್ಛೆಗೆ 
ಸಂಪೂರ್ಣ ವಿರುದ್ಧವಾಗಿರುತ್ತದೆ. ಹೇಗೆಂದರೆ ನಿಜಕ್ಕೂ ಮಾನವನಿಂದ ಮಶೀಯ ಭಿನ್ನಭಾವಗಳ ಅಧಿಕಾರವನ್ನು ಕಿತ್ತುಕೊಳ್ಳುವುದೇ 
ದೇವೇಚ್ಛೆಯಾಗಿರುತ್ತಿದ್ದರೆ ಮತ್ತು ಬಯಸಿದರೂ ಬಯಸದಿದ್ದರೂ ಸಕಲ ಮಾನವರನ್ನೂ ಒಂದೇ ಮತದ ಅನುಯಾಯಿಗಳನ್ನಾಗಿ 
ಮಾಡುವುದಾಗಿರುತ್ತಿದ್ದರೆ ಅಲ್ಲಾಹನಿಗೆ ಈ ನಾಮಧಾರೀ 'ಬೆಂಬಲಿಗರ' ಮತ್ತು ಅವರ ಈ ನೀಚ ಹಸ್ತ ಕೌಶಲಗಳ ಸಹಾಯ 
ಪಡೆಯುವ ಅಗತ್ಮವೇ ಇರಲಿಲ್ಲ. ಈ ಕಾರ್ಯವನ್ನು ಅವನು ತನ್ನ ಸ್ವಂತ ಸೃಜನ ಶಕ್ತಿಯಿಂದಲೇ ಮಾಡಿ ಬಿಡುತ್ತಿದ್ದನು. ಅವನು 
ಎಲ್ಲರನ್ನೂ ಸತ್ಯವಿಶ್ವಾಸಿ ಮತ್ತು ವಿಧೇಯರನ್ನಾಗಿಯೇ ಹುಟ್ಟಿಸುತ್ತಿದ್ದನು. ಸತ್ಯನಿಷೇಧ ಮತ್ತು ಪಾಪಕಾರ್ಯಗಳ ಶಕ್ತಿಯನ್ನೇ 
ಕಿತ್ತುಕೊಳ್ಳುತ್ತಿದ್ದನು. ಹಾಗಿರುತ್ತಿದ್ದರೆ ಸತ್ಯವಿಶ್ವಾಸ ಮತ್ತು ಬಾಸ್ಕೆ-ಅನುಸರಣಾ ಮಾರ್ಗದಿಂದ ಕೂದಲೆಳೆಯಪ್ಟೂ ಅಲುಗಾಡತಕ್ಕ 
ಶಕ್ತಿ ಯಾರಲ್ಲಿ ಇರುತ್ತಿತ್ತು? 

94. ಅರ್ಥಾತ್‌- ಮಾನವನಿಗೆ ಅಧಿಕಾರ ಮತ್ತು ಆಯ್ಕೆಯ ಸ್ವಾತಂತ್ರ್ಯವನ್ನು ಅಲ್ಲಾಹನು ಸ್ವತಃ ದಯಪಾಲಿಸಿದ್ದಾನೆ. 
ಆದುದರಿಂದ ಜನರ ಮಾರ್ಗಗಳು ಜಗತ್ತಿನಲ್ಲಿ ಬೇರೆ ಬೇರೆಯಾಗಿವೆ. ಕೆಲವರು ಪಥಭ್ರಪ್ಟತೆಯ ಕಡೆಗೆ ಹೋಗಲಿಚ್ಛಿಸುತ್ತಿದ್ದರೆ 
ಅಲ್ಲಾಹ್‌ ಅವರಿಗೆ ಪಥಭ್ರಷ್ಟತೆಯ ಸಾಧನಗಳನ್ನೇ ಸುಗಮಗೊಳಿಸಿ ಬಿಡುತ್ತಾನೆ. ಇನ್ನು ಕೆಲವರು ಸತ್ಯಮಾರ್ಗವನ್ನು ಬಯಸುವವರಾಗಿದ್ದರೆ 
ಅಲ್ಲಾಹ್‌ ಅಂತಹವರಿಗೆ ಸನ್ಮಾರ್ಗದರ್ಶನದ ವ್ಯವಸ್ಥೆ ಮಾಡಿ ಬಿಡುತ್ತಾನೆ. 

95. ಅರ್ಥಾತ್‌- ಯಾರೊಬ್ಬರೂ, ಇಸ್ಲಾಮಿನ ಸತ್ಯತೆಯನ್ನು ಮನಗಂಡ ಬಳಿಕ ಕೇವಲ ನಿಮ್ಮ ಅನೈಶಿಕತೆಯನ್ನು ಕಂಡು 
ಈ ಧರ್ಮದಿಂದ ವಿಮುಖನಾಗಿ ಬಿಡುವಂಶಾಗಬಾರದು ಮತ್ತು ಈ ಧರ್ಮಾನುಯಾಯಿಗಳೆನಿಸಿದವರನ್ನು ಸಂಧಿಸಿದಾಗ ಅವರು 
ನೈತಿಕವಾಗಿಯೂ ವ್ಯಾವಹಾರಿಕವಾಗಿಯೂ ಸತ್ಯನಿಷೇದಿಗಳಿಗಿಂತ ಯಾವ ವಿಧದಲ್ಲೂ ಭಿನ್ನರಾಗಿ ಕಂಡು ಬಾರದಿರುವ ಕಾರಣ ಅವನು 
ಸತ್ಕವಿಶ್ವಾಸಿಗಳ ಕೂಟದಲ್ಲಿ ಸೇರದೆ ದೂರವುಳಿಯುವಂತಾಗಬಾರದು. 

96. ಅರ್ಥಾತ್‌- ನೀವು ಅಲ್ಲಾಹನ ನಾಮದೊಂದಿಗೆ ಮಾಡಿದ ಅಥವಾ ದೇವ ಧರ್ಮದ ಪ್ರತಿನಿಧಿ ಎಂಬ ನೆಲೆಯಲ್ಲಿ 
ಮಾಡಿದ ಕರಾರನ್ನು. 


ಕಾಂಡ -14 


16. ಅನ್ನಹ್ನ್‌ 873 


1 ے اق ہے‎ 6 Bee 
44 pS 44 ہدےر ود کک دوہ ےر‎ ೨9% ہی ہ0 کو اہ ہے ہف‎ 2 
} PUES 

SS SOAP UA ip pS AD A 
44 £೨ 2 7 


AIEEE ONDE با ڈو‎ ISLES 


صقر NL‏ ےب د PT‏ 91% د 
امنزا OER AV ES‏ اتا A‏ 


[ "۔‎ pa 


GO دے ےہ‎ 
AUT YSN 


2 


ಬೇಡಿರಿ. وج‎ ತಿಳಿದಿದ್ದರೆ, ಅಲ್ಲಾಹನ ಬಳಿಯಲ್ಲಿರುವುದು ನಿಮಗೆ ಹೆಚ್ಚು ಉತ್ತಮ. ನಿಮ್ಮಲ್ಲಿರುವುದೆಲ್ಲಾ 
“| ಖರ್ಚಾಗಿ ಹೋಗಲಿದೆ. ಅಲ್ಲಾಹನ ಬಳಿಯಲ್ಲಿರುವುದು ಮಾತ್ರ ಬಾಕಿ ಉಳಿದಿರುವುದು. ನಿಶ್ಚಯವಾಗಿಯೂ 
ನಾವು ಸಹನೆಯೊಂದಿಗೆ ಕಾರ್ಯವೆಸಗುವವರಿಗೆ* ಅವರ, ಪ್ರತಿಫಲವನ್ನು ಅವರ ಅತ್ಯುತ್ತಮ ಕರ್ಮಗಳಿಗನುಸಾರ 
ನೀಡುವೆವು. ಪುರುಷನಾಗಿರಲಿ' ಸ್ತ್ರೀ ಆಗಿರಲಿ ಯಾರು: ಸತ್ಯರ್ಮನೆಸಗುವನೋ' ಅವನು ಸತ್ಯವಿಶ್ವಾಸಿಯಾಗಿದ್ದರೆ 
ಅವನಿಗೆ ನಾವು ಇಹಲೋಕದಲ್ಲಿ ಪರಿಶುದ್ಧ, ಜೀವನವನ್ನು ದಯಪಾಲಿಸುವೆವು” ಮತ್ತು ಇಂತಹವರಿಗೆ 
(ಪರಲೋಕದಲ್ಲಿ) ಅವರ ಅತ್ಯುತ್ತಮ .ಕರ್ಮಗಳಿಗನುಸಾರ ಪ್ರತಿಫಲ ನೀಡುವೆವು." 

(98-100) ನೀವು ಕುರ್‌ಆನನ್ನು ಪಠಿಸಲಾರಂಭಿಸುವಾಗ ಶಪಿತ ಶೈತಾನನಿಂದ ಅಲ್ಲಾಹನ ಅಭಯ 


97. ಅದನ್ನು ದೊಡ್ಡ ಲಾಭ ಸಿಕ್ಕಿದರೆ ಮಾರಿ ಬಿಡಬಹುದು ಎಂಬ ಅರ್ಥವಲ್ಲ. ತಾತ್ಸರ್ಯವೇನೆಂದರೆ, ಲೌಕಿಕ ಲಾಭವು 
"ಯಾವುದೇ ಇರಲಿ ಅಲ್ಲಾಹನೊಂದಿಗೆ ಮಾಡಿದ ಕರಾರಿನ ಮುಂದೆ ತುಚ್ಛವಾಗಿದೆ. ಆದುದರಿಂದ ಈ ಅಮೂಲ್ಯ ವಸ್ತುವನ್ನು ಇಂತಹ 
ಸಣ್ಣ ವಸ್ತುಗಳಿಗಾಗಿ ಮಾರಿ ಬಿಡುವುದು ಸರ್ವ ವಿಧದಿಂದಲೂ ನಷ್ಟದ ವ್ಯವಹಾರವೇ ಸರಿ. 

98. 'ಸಹನೆಯೊಂದಿಗೆ ಕಾರ್ಯವೆಸಗುವವರಿಗೆ' ಎಂದರೆ ಎಲ್ಲಾ ಆಸೆ ಇಚ್ಛೆಗಳ ಮತ್ತು ಚಿತ್ತದ ಪ್ರಚೋದನೆಗಳ ವಿರುದ್ಧ 
ಸತ್ಕದಲ್ಲೇ ಸ್ಲಿರವಾಗಿರುವವರು, ಈ ಲೋಕದಲ್ಲಿ ಸತ್ಯ ಸ್ವೀಕಾರ ಮಾಡುವುದರಿಂದ ಸಿಗುವ ಎಲ್ಲಾ ತರದ ನಷ್ಟಗಳನ್ನೂ ಕಷ್ಟಗಳನ್ನೂ 
ಸಹಿಸಿ ಕೊಳ್ಳುವವರು; ಧರ್ಮಸಮ್ಮತವಲ್ಲದ ರೀತಿ ನೀತಿಗಳನ್ನು ಅನುಸರಿಸುವುದರಿಂದ ಸಿಗಬಹುದಾದ ಸಕಲ ಲಾಭಗಳನ್ನು 
ಧಿಕ್ಕರಿಸುವವರು, ಸತ್ಕರ್ಮಗಳ ಲಾಭೆದಾಯಕ ಪರಿಣಾಮಗಳನ್ನು ಪಡೆಯಲಿಕ್ಕಾಗಿ ಈ ಲೌಕಿಕ ಜೀವನ ಅಂತ್ಯಗೊಂಡ ಬಳಿಕ 
ಬರಲಿರುವ ಇನ್ನೊಂದು ಲೋಕದ ವರೆಗೂ ಕಾದಿರಲು ಸಿದ್ಧರಾಗಿರುವವರು. 

99, ಸತ್ಯ, ಪ್ರಾಮಾಣಿಕತೆ ಮತ್ತು ಧರ್ಮನಿಷ್ಕಾಪರ ನೀತಿಯ ಅನುಸರಣೆಯಿಂದ ಮಾನವನ ಪಾರತ್ರಿಕ ಜೀವನವೇನೋ 
ಚೆನ್ನಾಗಿ ರೂಪುಗೊಳ್ಳಲೂ ಬಹುದು. ಆದರೆ ಅವನ ಇಹಲೋಕ ಜೀವನವಂತೂ ಖಂಡಿತವಾಗಿಯೂ ಕೆಟ್ಟು ಹೋಗುತ್ತದೆ ಎಂದು 
ತಿಳಿಯುವ ಎಲ್ಲಾ ಸಂಕುಚಿತ ಮನೋವೃತ್ತಿಯುಳ್ಳ ಹಾಗೂ ಅಸಹನಶೀಲರಾದ ಮುಸ್ಲಿಮ್‌ ಮತ್ತು ಸತ್ಕನಿಷೇಧಿ ಪಂಗಡದವರೆಲ್ಲರ 
ತಪ್ಪು ಅಭಿಪ್ರಾಯವನ್ನು ಇಲ್ಲಿ ಹೋಗಲಾಡಿಸಲಾಗಿದೆ. ಅವರಿಗೆ ಉತ್ತರವಾಗಿ ಅಲ್ಲಾಹನು, ನಿಮ್ಮ ಅಭಿಪ್ರಾಯ ತಪ್ಪು ಎಂದು 
ಹೇಳುತ್ತಾನೆ. ಈ ಸರಿಯಾದ ನೀತಿಯಿಂದ ಪರಲೋಕ ಮಾತ್ರವಲ್ಲ ಇಹ ಜೀವನವೂ ಚೆನ್ನಾಗಿ ರೂಪುಗೊಳ್ಳುತ್ತದೆ. ನಿಜಕ್ಕೂ 
ಪ್ರಾಮಾಣಿಕರೂ ನಿರ್ಮಲ ಚಿತ್ತರೂ ವ್ಯವಹಾರ ಶುದ್ಧರೂ ಆಗಿರುವವರ ಈ ಲೌಕಿಕ ಜೀವನವು ಅಪ್ರಾಮಾಣಿಕರೂ ಕರ್ಮಬ್ರಷ್ಟರೂ 
ಆಗಿರುವವರ ಜೀವನಕ್ಕಿಂತ ಖಂಡಿತ ಒಳ್ಳೆಯದಾಗಿರುತ್ತದೆ. ಅವರ ನಿಷ್ಕಳಂಕ ಚಾರಿತ್ರ್ಯದಿಂದಾಗಿ ಅವರಿಗೆ ಸಿಗುವ ನೈಜ ಗೌರವ 
ಮತ್ತು ಪ್ರತಿಷೈಗಳು ಬೇರೆಯವರಿಗೆ ಸಿಗುವುದಿಲ್ಲ. ಅವರಿಗೆ ಸಿಗುವ ಶುದ್ಧ ಮತ್ತು ನಿರ್ಮಲ ಯಶಸ್ಸುಗಳು ಹೊಲಸು ಮತ್ತು 
ಅಸಹ್ಮ ರೀತಿಗಳ ಫಲವಾಗಿ ಸಿಗುವ ಯಶಸ್ಸು ಹೊಂದುವವರಿಗೆ ಸಿಗುವುದಿಲ್ಲ. ಹರುಕು ಚಾಪೆಯ ಮೇಲೆ ಕುಳಿತಿದ್ದವರಿಗೆ ಸಿಗುವ 
ಅತ್ಮ ಸಮಾಧಾನ ಮತ್ತು ಶಾಂತಿ ವಿಲಾಸೀ ಭವನಗಳಲ್ಲಿ ವಾಸಿಸುವ ದುಷ್ಕರ್ಮಿಗಳಿಗೂ ಅಧರ್ಮಿಗಳಿಗೂ ಲಭಿಸಲಾರದು. 

100, ಅರ್ಥಾತ್‌- ಪರಲೋಕದಲ್ಲಿ ಅವರ ಸ್ಥಾನವು ಅವರ ಅತ್ಯುತ್ತಮ ಸತ್ಯರ್ಮಗಳಿಗನುಸಾರ ನಿಶ್ಚಯಿಸಲ್ಪಡುವುದು. ಬೇರೆ 
ಮಾತಿನಲ್ಲಿ ಹೇಳುವುದಾದರೆ ಈ ಲೋಕದಲ್ಲಿ ಸಣ್ಣ ಮತ್ತು ದೊಡ್ಡ ಎಲ್ಲಾ ತರದ ಸತ್ಕರ್ಮಗಳನ್ನೂ ಮಾಡಿದವನಿಗೆ ಅವನ 
ಅತಿ ದೊಡ್ಡ ಸತ್ಯರ್ಮಕ್ಕೆ ಅರ್ಹವಾಗಿದ್ದ ಉನ್ನತ ಸ್ಥಾನ ಕೊಡಲಾಗುವುದು. - 


ಕಾಂಡ-14 


2 


ویدے موہورے_ ود یہہ وھ ات۵ > uC‏ 
IAN IES 0 RIAN‏ مین مب 


ಲ 
- 
ಟಿ 
ಟು 


ಯಾಚಿಸಿಕೊಳ್ಳಿರಿ. !! ಸತ್ಯವಿಶ್ವಾಸವಿರಿಸುವವರ ಹಾಗೂ ತಮ್ಮ ಪ್ರಭುವಿನ ಮೇಲೆ ಭರವಸೆಯನ್ನಿರಿಸುವವರ ಮೇಲೆ 
ಅವನ ಹತೋಟಿ ಖಂಡಿತವಾಗಿಯೂ ಇಲ್ಲ. ಅವನನ್ನು ತಮ್ಮ 70880۸ ಮಾಡಿಕೊಂಡವರ ಮೇಲೆ ಮತ್ತು 
ಅವನ ವಂಚೆನೆಗೊಳಪಟ್ಟು 'ದೇವಸಹಭಾಗಿತ್ವ' ಮಾಡುವವರ ಮೇಲೆ ಮಾತ್ರ ಅವನ ಪ್ರಭಾವವಿರುತ್ತದೆ. 
(101-102) ನಾವು'ಒಂದು 'ಸೂಕ್ತ'ದ ಸ್ಥಾನದಲ್ಲಿ ಇನ್ನೊ೦ದು روم‎ 'ವನ್ನು ಅವತೀರ್ಣಗೊಳಿಸಿದಾಗ 
ಏನನ್ನು ಅವತೀರ್ಣಗೊಳಿಸಬೇಕೆಂದು ಅಲ್ಲಾಹನೇ ಚೆನ್ನಾಗಿ ಬಲ್ಲನು-ಈ ಕುರ್‌ಆನನ್ನು ನೀವೇ ಸ್ವಯಂ 
ಸೃಷ್ಟಿಸುತ್ತೀರೆಂದು ಇವರು ಹೇಳುತ್ತಾರೆ. '? ವಾಸ್ತವದಲ್ಲಿ ಅವರಲ್ಲಿ ಅನೇಕರು ವಸ್ತುಸ್ಥಿ ್ಲಿತಿಯನ್ನು ಅರಿತಿರುವುದಿಲ್ಲ. 


101, ಇದರ ಅರ್ಥ ಕೇವಲ ಬಾಯಿಯಿಂದ ಮಾತ್ರ 'ಅಊದು ಬಿಲ್ಲಾಹಿ ಮಿನಶೈೈಶಾನಿರ್ರಜೀಮ್‌' ಎಂದು ಹೇಳಿ 
ಬಿಡಬೇಕೆಂದಲ್ಲ. ಅದರೊಂದಿಗೇ ಕುರ್‌ಆನ್‌ ಓದುತ್ತಿರುವಾಗ ತಾನು ಶೈತಾನನ ಪಥಭ್ರಷ್ಟತೆಯ ಪ್ರಲೋಭನೆಗಳಿಂದ ರಕ್ಷಿಸೆಲ್ಪಡಬೇಕು, 
ತಪ್ಪಾದ ಹಾಗೂ ಅನವಶ್ಯಕ ಸಂಶಯಗಳಲ್ಲಿ ಬಿದ್ದು ಹೋಗಬಾರದು, ಕುರ್‌ಆನಿನ ಪ್ರತಿಯೊಂದು ಮಾತನ್ನು ಅದರ ಸರಿಯಾದ 
ಬೆಳಕಿನಲ್ಲೇ ಕಾಣಬೇಕು, ದೇವೇಚ್ಛೆಗೆ ವಿರುದ್ಧವಾದ ತನ್ನ ಕೃತಕ ವಿಚಾರ ಅಥವಾ ಹೊರಗಿನಿಂದ ಪಡೆದ ಯೋಚನೆಗಳ ಅರ್ಥವನ್ನು 
ಕುರ್‌ಆನಿನ ಪದಗಳಿಗೆ ಕಟ್ಟಬಾರದು ಎಂಬ ಇಚ್ಛೆಯೂ ಇರಬೇಕು ಮತ್ತು ಕಾರ್ಯತಃ ಆದರ ಪ್ರಯತ್ನವನ್ನೂ ಸಹಜವಾಗಿ 
ಮಾಡುತ್ತಿರಬೇಕು. ಇದರೊಂದಿಗೇ ಮಾನವ ಸಂತತಿಯು ಕುರ್‌ಆನಿನಿಂದ ಸನಾ, ರ್ಗವನ್ನು ಪಡೆಯುವಂತಾಗಬಾರದೆಂದೇ ಶೈತಾನನ 
ಪ್ರಯತ್ನವಾಗಿರುತ್ತದೆಂಬ ಭಾವನೆಯೂ ಪ್ರತಿಯೊಬ್ಬನ ಮನಸ್ಸಿನಲ್ಲಿರಬೇಕು. ಈ ಕಾರಣದಿಂದಲೇ ಮಾನವನು ಈ ಗ್ರಂಥದ ಕಡೆಗೆ 
ವಾಲುವಾಗ ಶೈತಾನನು ಅವನನ್ನು ದಾರಿತಪ್ಪಿಸಿ ಸನ್ಮಾರ್ಗ ಪ್ರಾಪ್ತಿಯಿಂದ ತಡೆದು, ವೈಚಾರಿಕ ತಪ್ಪು ಮಾರ್ಗಗಳಲ್ಲಿ ಹಾಕಲಿಕ್ಕಾಗಿ 
ಶತ ಪ್ರಯತ್ನ ಮಾಡುತ್ತಾನೆ. ಆದುದರಿಂದ ಮಾನವನು ಈ ಗ್ರಂಥದ ಅಧ್ಯಯನ ನಡೆಸುವಾಗ ತುಂಬಾ ಎಚ್ಚರಿಕೆ ವಹಿಸಬೇಕು 
ಮತ್ತು ಶೈತಾನನ ಹಸ್ತಕ್ಷೇಪವು ಈ ಸನ್ಮಾರ್ಗದರ್ಶನದ ಅನುಗ್ರಹದಿಂದ ತನ್ನನ್ನು ವಂಚಿಸಿ ಬಿಡದಂತೆ ಮಾಡಲಿಕ್ಕಾಗಿ ಅಲ್ಲಾಹನೊಡನೆ 
ಸಹಾಯ ಯಾಚಿಸುತ್ತಲೇ ಇರಬೇಕು. ಏಕೆಂದರೆ ಇಲ್ಲಿಂದ ಸನ್ಮಾರ್ಗದರ್ಶನ ಹೊಂದದವನು ಬೇರೆಲ್ಲಿಂದಲೂ ಹೊಂದಲಾರನು. 
ಈ ಗ್ರಂಥದಿಂದ ಪಥಭ್ರಷ್ಟತೆಯನ್ನು ಪಡೆದವನನ್ನು ಜಗತ್ತಿನ ಇನ್ನಾವ ವಸ್ತುವೂ ಪಥಭ್ರಷ್ಟತೆಗಳ ಸುಳಿಯಿಂದ ರಕ್ಷಿಸಲಾರದು. 

ಈ ವಾಕ್ಸರಣಿಯಲ್ಲಿ ಈ ಸೂಕ್ತವು ಬಂದಿರುವ ಉದ್ದೇಶವೇನೆಂದರೆ ಮಕ್ಕಾದ ಬಹುದೇವ ವಿಶ್ವಾಸಿಗಳು ಕುರ್‌ಆನಿನ ಬಗ್ಗೆ 
ಮಾಡುತ್ತಿದ್ದ ಆಕ್ಲೇಪಗಳಿಗೆ ಉತ್ತರಗಳನ್ನು ಮುಂದೆ ಕೊಡಲಾಗುತ್ತಿದೆ. ಅದಕ್ಕೆ ಮುಂಚೆ ಪೀಠಿಕೆಯ ರೂಪದಲ್ಲಿ ಶೈತಾನನ ಪಥಬ್ರಷ್ಟ 
ಪ್ರಲೋಭನೆಗಳ ಬಗ್ಗೆ ಎಚ್ಚರ ವಹಿಸುವವನು ಮತ್ತು ತನ್ನನ್ನು 'ಅವುಗಳಿಂದ روہ‎ ಸಲಿಕ್ಕಾಗಿ ಅಲ್ಲಾಹನ ಅಭಯ ಯಾಚಿಸುತ್ತಿರುವವನು 
ಮಾತ್ರ ಕುರ್‌ಆನನ್ನು ಅದರ ನೈಜ ಪ್ರಕಾಶದಲ್ಲಿ ಕಾಣಬಲ್ಲನೆಂದೂ ಅನ್ಮೆಥಾ ಅವನು ಸರಿಯಾಗಿ ಕುರ್‌ಆನನ್ನು ಮತ್ತು ಅದರ 
ವಿಷಯಗಳನ್ನು ತಿಳಿದುಕೊಳ್ಳಲು ಶೈತಾನನು ಎಷ್ಟು ಮಾತ್ರಕ್ಕೂ ಬಿಡಲಾರನೆಂದೂ ಹೇಳಲಾಗಿದೆ. 

102. ಒಂದು ಸೂಕ್ತದ ಸ್ಥಾನದಲ್ಲಿ ಇನ್ನೊಂದು ಸೂಕ್ತವನ್ನು ಅವಶೀರ್ಣಗೊಳಿಸುವುದೆಂದರೆ ಒಂದು ಆಜ್ಞೆಯ ಬಳಿಕ 
ಇನ್ನೊಂದು ಆಜ್ಞೆ ಕಳುಹಿಸುವುದೆಂದೂ ಆಗುತ್ತದೆ. ಏಕೆಂದರೆ ಕುರ್‌ಆನಿನ ಆಜ್ಞೆಗಳು ಹಂತಹಂತವಾಗಿ ಅವಶೀರ್ಣಗೊಂಡಿವೆ. ಎಷ್ಟೋ 
ಸಲ ಒಂದೇ ವಿಷಯದಲ್ಲಿ ಕೆಲವು ವರ್ಷಗಳ ಬಿಡುವಿನಲ್ಲಿ ಸರದಿಯಂತೆ ಎರಡೆರಡು ಮೂರು ಮೂರು ಆಜ್ಞೆಗಳು ರವಾನಿಸಲ್ಪಟ್ಟಿವೆ. 
ಉದಾ:- ಮದ್ಮದ ವಿಷಯ ಅಥವಾ ವ್ಯಭಿಚಾರಕ್ಕೆ ಕೊಡುವ ಶಿಕ್ಷೆಯ ವಿಷಯ. ಆದರೆ ನಮಗೆ ಇಲ್ಲಿ ಹೀಗೆ ಅರ್ಥೈಸಲು 
ಅನುಮಾನವಿದೆ. ಏಕೆಂದರೆ ಅನ್ನಹ್ನ್‌ ಅಧ್ಯಾಯದ ಈ ಸೂಕ್ತವು ಮಕ್ಕಾ ವಾಸದ ಕಾಲದಲ್ಲಿ ಅವಶೀರ್ಣಗೊಂಡಿತ್ತು. ನಮ್ಮ ತಿಳುವಳಿಕೆ 
ಪ್ರಕಾರ ಆ ಕಾಲಾವಧಿಯಲ್ಲಿ ಆಜ್ಞೆಗಳಲ್ಲಿ ವಿಭಿನ್ನ ಹಂತಗಳ ಯಾವ ಉದಾಹರಣೆಯೂ ಇರಲಿಲ್ಲ. ಆದುದರಿಂದ ನಾವು ಇಲ್ಲಿ 
'ಒಂದು ಸೂಕ್ತದ ಸ್ಥಾನದಲ್ಲಿ ಇನ್ನೊಂದು ಸೂಕ್ತ ಕ್ಷವನ್ನು ಅವಶೀರ್ಣಗೊಳಿಸುವುದು ಎಂದರೆ ಪವಿತ್ರ ಕುರ್‌ಆನಿನ ವಿವಿಧ ಕಡೆಗಳಲ್ಲಿ 
ಒಮ್ಮೆ ಒಂದು ವಿಷಯವನ್ನು ಒಂದು ಉದಾಹರಣೆಯಿಂದ ವಿವರಿಸಿ ಹೇಳಿದ್ದರೆ ಇನ್ನೊಮ್ಮೆ ಅದೇ ವಿಷಯವನ್ನು ವಿವರಿಸಿ ಹೇಳಲು 


ಕಾಂಡ -14 


16. ಅನ್ನಹ್ನ್‌ 875 


HEL 2೨೨೫ 4 42 Ne £45) 5] 
ನಖ OU GI ھڑی‎ INN CNC پالعَی‎ 
ವಿಶ್ವಾಸವಿರಿಸುವವರ ವಿಶ್ವಾಸವನ್ನು ಪರಿಪಕ್ಕಗೊಳಿಸಲಿಕ್ಕಾಗಿ,' ಆಜ್ಞಾಪಾಲಕರಿಗೆ ಜೀವನದ ವ್ಯವಹಾರಗಳಲ್ಲಿ 
ನೇರ ಮಾರ್ಗವನ್ನು ತೋರಿಸಲಿಕ್ಕಾಗಿ*"* ಮತ್ತು ಅವರಿಗೆ ವಿಜಯ ಹಾಗೂ ಮೋಕ್ಸೆದ ಸುವಾರ್ತೆ ನೀಡಲಿಕ್ಕಾಗಿ'” 
ಇದನ್ನು (ರೂಹುಲ್‌ಕುದುಸ್‌) ಪವಿತ್ರಾತ್ಮನು ಯಥಾವತ್ತಾಗಿ ನನ್ನ ಪ್ರಭುವಿನ ಕಡೆಯಿಂದ ಅನುಕ್ರಮವಾಗಿ 

ಅವತೀರ್ಣಗೊಳಿಸಿದನೆಂದು ಹೇಳಿರಿ! 


ಇನ್ನೊಂದು ಉದಾಹರಣೆಯನ್ನು ಬಳಸಲಾಗಿದೆ ಎಂದು ಭಾವಿಸುತ್ತೇವೆ. ಒಂದೇ ಕಥೆ ಆಗಾಗ ಬಂದಿದೆ. ಪ್ರತಿಯೊಂದು ಬಾರಿಯೂ 
ಅದನ್ನು ಬೇರೆ ಪದಗಳಲ್ಲಿ ವಿವರಿಸಲಾಗಿದೆ. ಒಂದು ವಿಷಯದ ಒಂದು ಪಾರ್ಶ್ವವನ್ನು ಒಮ್ಮೆ ಎತ್ತಿಕೊಂಡಿದ್ದರೆ ಇನ್ನೊಮ್ಮೆ ಅದೇ 
ವಿಷಯದ ಇನ್ನೊಂದು ಪಾರ್ಶ್ವವನ್ನು ಮುಂದೆ ತರಲಾಗಿದೆ. ಒಂದು ವಿಷಯಕ್ಕಾಗಿ ಒಮ್ಮೆ ಒಂದು ಆಧಾರ ಪ್ರಮಾಣವನ್ನು 
ಮಂಡಿಸಲಾಗಿದ್ದರೆ ಇನ್ನೊಮ್ಮೆ ಅದಕ್ಕೆ ಬೇರೆಯೇ ಆಧಾರ ಪ್ರಮಾಣ ಮುಂದಿಡಲಾಗಿದೆ. ಒಂದು ವಿಷಯವನ್ನು ಒಮ್ಮೆ ಸ್ಥೂಲವಾಗಿ 
ವಿವರಿಸಿದ್ದರೆ ಇನ್ನೊಮ್ಮೆ ಅದು ಸವಿಸ್ತಾರವಾಗಿದೆ. ಪ್ರವಾದಿವರ್ಯರು(ಸ) ಈ ಕುರ್‌ಆನನ್ನು ಸ್ವತಃ ರಚಿಸುತ್ತಿದ್ದರೆಂದು ಹೇಳಲಿಕ್ಕಾಗಿ 
(ಶಾಂತಂಪಾಪಂ) ಮಕ್ಕಾದ ಸತ್ಮನಿಷೇಧಿಗಳು ಮುಂದಿಡುತ್ತಿದ್ದ ಆಧಾರ ಇದೇ ಆಗಿತ್ತು. ಅವರ ವಾದ ಹೀಗಿತ್ತು:- ಈ ವಾಣಿಯ 
ಮೂಲವು ದಿವ್ಯಜ್ಞಾನವಾಗಿರುತ್ತಿದ್ದರೆ ಸಂಪೂರ್ಣ ವಿಷಯಗಳನ್ನು ಏಕಕಾಲದಲ್ಲಿಯೇ ,ಹೇಳಿ ಬಿಡಬೇಕಿತ್ತಲ್ಲವೆ? ಆಲೋಚನೆ 
ಮಾಡುತ್ತ ಮಾತನಾಡಲು ಕ್ರಮೇಣ ಶಿಳುವಳಿಕೆ ಪಡೆಯುತ್ತ ಇರಲು ಮತ್ತು ಒಂದು ಮಾತು ಸರಿ ಹೋಗದಿರುವುದನ್ನು ಕಂಡಾಗ 
ಇನ್ನೊಂದು ರೀತಿಯಲ್ಲಿ ಮಾತಾಡಲು, ಅಲ್ಲಾಹನೇನು ಮನುಪ್ಕರಂತೆ ಅಪೂರ್ಣ ಬುದ್ದಿಯವನೇ? ಮಾನವನ ಶಿಳುವಳಿಕೆಯ ಈ 
ದೋಷಗಳು ನಿಮ್ಮ ವಾಣಿಯಲ್ಲಿ ಕಂಡು ಬರುತ್ತವೆ. 

103. ಅರ್ಥಾತ್‌- ನೀವು ನಿಮ್ಮ ಅಜ್ಞಾನದಿಂದಾಗಿ ತಿಳಿದುಕೊಂಡ ಪ್ರಕಾರ ಈ ವಾಣಿಯನ್ನು ಹಂತ ಹಂತವಾಗಿ 
ತರುತ್ತಿರುವುದಕ್ಕೂ ಒಮ್ಮೆಲೆ ಎಲ್ಲವನ್ನೂ ತಾರದಿರಲಿಕ್ಕೂ ಕಾರಣವು ದೇವಜ್ಞಾನದಲ್ಲಿ ದೋಪವಿದೆಯೆಂಬುದಲ್ಲ. ನಿಜವಾಗಿ ಇದಕ್ಕೆ 
ಕಾರಣವು ಮಾನವನ ಬುದ್ಧಿಶಕ್ತಿ ಮತ್ತು ಗ್ರಹಣಶಕ್ತಿಯಲ್ಲಿರುವ ದೋಷವಾಗಿದೆ. ಇದರಿಂದಾಗಿ ಅವನು ಎಲ್ಲವನ್ನೂ ಏಕಕಾಲದಲ್ಲಿ 
ಗ್ರಹಿಸಿಕೊಳ್ಳಲಾರದವನಾಗಿದ್ದಾನೆ. ಒಮ್ಮೆ ಗ್ರಹಿಸಿದ ವಿಷಯದಲ್ಲಿ ಪಕ್ಟಗೊಳ್ಳಲಾರದವನೂ ಆಗಿದ್ದಾನೆ. ಆದುದರಿಂದ 'ರೂಹೊಲ್‌ 
ಕುದುಸ್‌' ಈ ವಾಣಿಯನ್ನು ಸ್ವಲ್ಪ ಸ್ಫಲ್ಪವೇ ತರಬೇಕೆಂದು ದೇವ ಯುಕ್ತಿಯು ನಿರ್ಧರಿಸಿತು. ಕೆಲವೊಮ್ಮೆ ಸ್ಥೂಲವಾಗಿಯೂ ಮತ್ತು 
ಕೆಲವೊಮ್ಮೆ ವಿವರವಾಗಿಯೂ, ವೈವಿಧ್ಯಮಯ ರೀತಿಯಲ್ಲಿಯೂ, ವೈವಿಧ್ಯಮಯ ರೂಪದಲ್ಲಿಯೂ ಒಂದೇ ವಿಷಯವನ್ನು ಪದೇ 
ಪದೇ ವಿವಿಧ ಶೈಲಿಯಲ್ಲಿ ಮನವರಿಕೆ ಮಾಡಿಕೊಟ್ಟು ನಾನಾ ಅರ್ಹತೆಗಳನ್ನು ಹೊಂದಿರುವ ಸತ್ಯಾಕಾಂಕ್ಸಿಗಳು ವಿಶ್ವಾಸ ಸ್ಟೀಕರಿಸುವಂತೆಯೂ 
ಹಾಗೆ ಸ್ವೀಕರಿಸಿದ ಬಳಿಕ ಅವರು ತಮ್ಮ ಜ್ಞಾನ ಮತ್ತು ಗ್ರಹಣ ಶಕ್ತಿಗಳಲ್ಲಿ ಪರಿಪಕ್ಟಗೊಳ್ಳುವಂಕೆಯೂ ಮಾಡಲು ನಿರ್ಧ ರಿಸಲಾಯಿತು, 

104. ಇದು ದಿವ್ಯವಾಣಿಯು ಹಂತ ಹಂತವಾಗಿ ಬರುವುದರ ಎರಡನೆಯ ಔಚಿತ್ಯ. ಅಂದರೆ ಸತ್ಕವಿಶ್ವಾಸ ಸ್ವೀಕಾರ ಮಾಡಿ 
ಅನುಸರಣಾ ಮಾರ್ಗಗಳಲ್ಲಿ ನಡೆಯುವವರಿಗೆ ಧರ್ಮಾಹ್ವಾನ ಕಾರ್ಯದಲ್ಲಿಯೂ ಜೀವನದಲ್ಲಿ ಎದುರಾಗುವ ಸಮಸ್ಕೆಗಳಲ್ಲಿಯೂ 
ಯಾವ ಸಂದರ್ಭದಲ್ಲಿ ಎಂತಹ ಮಾರ್ಗದರ್ಶನಗಳೆ ಅಗತ್ಮವಿದೆಯೋ ಅವುಗಳನ್ನು ಸಕಾಲದಲ್ಲಿ ನೀಡಲಿಕ್ಕಾಗಿ ಹೀಗೆ ಮಾಡಲಾಗುತ್ತಿದೆ. 
ಇವುಗಳನ್ನು ಸಮಯಕ್ಕಿಂತ ಮುಂಚೆ ಕಳುಹಿಸುವುದೂ ಏಕಕಾಲದಲ್ಲಿ ಎಲ್ಲವನ್ನೂ ಕಳುಹಿಸುವುದೂ ಈ ದೃಷ್ಟಿಯಿಂದ ಫಲಕಾರಿಯಾಗದು. 

105. ಇದು ಅದರ ಮೂರನೆಯ ಔಚಿತ್ಯ. ಅಂದರೆ ಆಜ್ಞಾಪಾಲಕರು ಅನೇಕ ತರದ ವಿರೋಧಗಳನ್ನೂ ಪ್ರತಿಭಟನೆಗಳನ್ನೂ 
ಎದುರಿಸಬೇಕಾಗುತ್ತಿದೆ. ಅವರನ್ನು ತರತರದಿಂದ ಸತಾಯಿಸಲಾಗುತ್ತಿದೆ. ದೇವ ಧರ್ಮಾಹ್ವಾನ ಕಾರ್ಯದಲ್ಲಿ ಕಷ್ಟ ಕಾರ್ಪಣ್ಯಗಳ 
ಪರ್ವತಗಳೇ ಅಡ್ಡ ಬರುತ್ತವೆ. ಈ ಕಾರಣದಿಂದಾಗಿ ಅವರಿಗೆ ಆಗಾಗ ಸುವಾರ್ತೆಗಳ ಮೂಲಕ ದೈರ್ಯ ಕೊಡಬೇಕಾಗಿದೆ. ಅವರು 
ಧೀರರಾಗುವಂತೆಯೂ ಭರವಸೆಯಲ್ಲಿರುವಂತೆಯೂ ಅವರಿಗೆ ಅಂತಿಮ ಪರಿಣಾಮಗಳ ಸುವಾರ್ತೆ ಮತ್ತು ಭರವಸೆ 
ಕೊಡುತ್ತಿರಬೇಕಾಗುತ್ತದೆ. § 

106. 'ರೂಹುಲ್‌ ಕುದುಸ್‌'ನ ಶಬ್ದಾನುವಾದ 'ಪವ್ಪಿತ್ರಾತ್ಮ" ಮತ್ತು ಪಾರಿಭಾಷಿಕವಾಗಿ ಹ. ಜಿಬ್‌ರೀಲ್‌ರಿಗೆ(ಅ) ಈ ಬಿರುದನ್ನು 
ನೀಡಲಾಗಿದೆ. ಇಲ್ಲಿ ವಹ್ಮ್‌ ತರುವ ದೇವಚರನ ಹೆಸರು; ಹೇಳುವುದರ ಬದಲಿಗೆ ಅವರ ಬಿರುದನ್ನು ಪ್ರಯೋಗಿಸುವ ಉದ್ದೇಶವು 


ಕಾಂಡ -14 


876 ಕುರ್‌ಆನ್‌ ವ್ಯಾಖ್ಯಾನ 


sk OE 


[4 


2 


b 2969 ೨7? 


i Ks bit SSM 


(103-105) ಈ ವ್ಯಕ್ತಿಗೆ ಒಬ್ಬನು ಕಲಿಸಿಕೊಡುತ್ತಾನೆಂದು ನಿಮ್ಮ ಕುರಿತು ಇವರು ಹೇಳುತ್ತಾರೆಂದು 
ನಮಗೆ ಗೊತ್ತಿದೆ.'"' ವಸ್ತುತಃ ಅವರ ಸಂಕೇತವು ಯಾರ ಕಡೆಗಿರುವುದೋ ಅವನ ಭಾಷೆ 'ಅರಬಿಯೇತರ' 
.ಆಗಿದೆ ಮತ್ತು ಇದು ಸುಸ್ಪಷ್ಟ ಅರಬೀ ಭಾಷೆಯಾಗಿರುತ್ತದೆ. ವಾಸ್ತವದಲ್ಲಿ ಅಲ್ಲಾಹನ ಸೂಕ್ತಗಳಲ್ಲಿ 
ವಿಶ್ವಾಸವಿರಿಸದವರಿಗೆ ಅಲ್ಲಾಹನು ಎಂದೆಂದಿಗೂ ಸನ್ಮಾರ್ಗದರ್ಶನ ಮಾಡುವುದಿಲ್ಲ. ಇಂತಹವರಿಗೆ ವೇದನಾಯುಕ್ತ 
ಯಾತನೆ ಇದೆ: (ಪ್ರವಾದಿಯು ಸುಳ್ಳು ಮಾತುಗಳ ಸೃಷ್ಟನೆ ಮಾಡುವುದಿಲ್ಲ) ವಾಸ್ತವದಲ್ಲಿ ಅಲ್ಲಾಹನ 
ಸೂಕ್ತಗಳಲ್ಲಿ ವಿಶ್ವಾಸವಿರಿಸದವರೇ ಸುಳ್ಳು ಸೃಷ್ಟನೆ ಮಾಡುತ್ತಿದ್ದಾರೆ.'* ನಿಜಕ್ಕೂ ಅವರೇ ಸುಳ್ಳುಗಾರರು. 


ಶ್ರೋತೃಗಳಿಗೆ ಒಂದು ವಾಸ್ತವಿಕತೆಯ ಬಗ್ಗೆ ಎಚ್ಚರಿಸುವುದಾಗಿದೆ ಅರ್ಥಾತ್‌- ಈ ವಾಣಿಯನ್ನು ಮಾನವ ದೌರ್ಬಲ್ಕ ರಹಿತವಾದಂತಹ 
ಒಂದು ಆತ್ಮವು ತರುತ್ತಿದೆ. ಅದು ಅಲ್ಲಾಹ್‌ ಕಳುಹಿಸಿದುದನ್ನು ತನ್ನ ಕಡೆಯಿಂದ' ಹೆಚ್ಚು ಕಡಿಮೆ ಮಾಡುವಂತಹ ಅಪ್ರಾಮಾಣಿಕ 
ಅಲ್ಲ. ಅದು ತನ್ನ ಕಡೆಯಿಂದ ಕೃತಕ ಮಾತನ್ನೂ ಸೃಪ್ಪಿಸಿ ಅಲ್ಲಾಹನ ಹೆಸರಿನಿಂದ ಸಾರಿ ಹೇಳುವಂತಹ ಸುಳ್ಳುಗಾರನೂ ಅಲ್ಲ. 
ಅದು ತನ್ನ ಯಾವುದಾದರೊಂದು ಸ್ವಾರ್ಥದ ಕಾರಣದಿಂದ ಮೋಸ ಮಾಡುವಂತಹ ದುರುದ್ದೇಶಿಯೂ ಅಲ್ಲ. ಅದು ಸಾದ್ಯಂತ 
ಒಂದು ಪವಿತ್ರ ಆತ್ಮವಾಗಿದ್ದು ಅಲ್ಲಾಹನ ವಾಣಿಯನ್ನು ಸಂಪೂರ್ಣ ಪ್ರಾಮಾಣಿಕತೆಯಿಂದ ತಲಪಿಸುತ್ತದೆ. 

107. ವರದಿಗಳಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಬಗ್ಗೆ ಮಕ್ಕಾದ ಸತ್ಯನಿಷೇಧಿಗಳು ಈ ರೀತಿ ಸಂದೇಹ ಪಡುತ್ತಿದ್ದರು ಎಂದು 
ಹೇಳಲಾಗಿದೆ. ಒಂದು ವರದಿಯಲ್ಲಿ ಅವನು ಆಮಿರ್‌ ಬಿನ್‌ ಅಲ್‌ಹರುರಮೂೋಯ ರೋಮನ್‌ ಗುಲಾಮನಾದ 'ಜಿಬ್ರ್‌' ಎನ್ನಲಾಗಿದೆ. 
ಇನ್ನೊಂದರಲ್ಲಿ ಹುವೈತಿಬ್‌ ಬಿನ್‌ ಅಬ್ದುಲ್‌ ಉರ್ಬ್ಲಾನ ಗುಲಾಮನಾದ 'ಆಇಶ್‌' ಅಥವಾ 'ಯಶಈಶ್‌' ಎಂದಿದೆ. ಬೇರೊಂದರಲ್ಲಿ 
ಮಕ್ಕಾದ ಓರ್ವ ಸ್ತ್ರೀಯ ಯಹೂದೀ ಗುಲಾಮನಾದ 'ಯಸಾರ್‌' ಎಂದೂ ಅವನ ಕುಲನಾಮವು 'ಅಬುಪುಕ್ಕೆಹ' ಎಂಬಾಗಿತ್ತೆಂದೂ 
ಇದೆ. ಮತ್ತೊಂದರಲ್ಲಿ 'ಬಲ್‌ಆನ್‌' ಅಥವಾ 'ಬಲ್‌ಆಮ್‌' ಎಂಬ ರೋಮನ್‌ ಗುಲಾಮನ ಹೆಸರಿದೆ. ಒಟ್ಟಿನಲ್ಲಿ ಅವರ ಪೈಕಿ 
ಯಾರೇ ಆಗಿರಲಿ, ಮಕ್ಕಾದ ಸತ್ಯನಿಷೇಧಿಗಳು ಒಬ್ಬನು ತೌರಾತ್‌ ಮತ್ತು ಇಂಜೀಲ್‌ ಓದುತ್ತಿರುವುದನ್ನೂ ಅವನನ್ನು 
ಪ್ರವಾದಿವರ್ಯರು(ಸ) ಭೇಟಿಯಾದುದನ್ನೂ ಕಂಡು, ಈ ಕುರ್‌ಆನನ್ನು ಅವನು ರಚಿಸುತ್ತಿರುವನೆಂದೂ ಪ್ರವಾದಿವರ್ಯರು(ಸ) 
ಅದನ್ನು ತಮ್ಮ ಕಡೆಯಿಂದ ದೇವರ ಹೆಸರಲ್ಲಿ ಮಂಡಿಸುತ್ತಿರುವರೆಂದೂ ನಿರಾಧಾರವಾಗಿ ಆರೋಪಿಸುತ್ತಿದ್ದರು. ಇದರಿಂದ 
ಪ್ರವಾದಿವರ್ಯರ(ಸ ವಿರೋಧಿಗಳು ಅವರ ವಿರುದ್ಧ ಸುಳ್ಳಾರೋಪಗಳನ್ನು ಹಬ್ಬಿಸುವ ವಿಷಯದಲ್ಲಿ ಎಷ್ಟರ ಮಟ್ಟಿಗೆ 
ನಿರ್ಭೀತರಾಗಿದ್ದರೆಂದು ತಿಳಿಯುತ್ತದೆ. ಮಾತ್ರವಲ್ಲ ಜನರು ಸ್ವತಃ ತಮ್ಮ ಸಮಕಾಲೀನರ ಬೆಲೆಯನ್ನು ಗುರುತಿಸುವ ವಿಷಯದಲ್ಲೂ 
ನ್ಯಾಯ ತೋರುವುದಿಲ್ಲವೆಂಬ ಪಾಠವೂ ಸಿಗುತ್ತಿದೆ. ಅವರ ಮುಂದೆ ಮಾನವ ಇತಿಹಾಸದ ಅತ್ಯುನ್ನತ ವ್ಯಕ್ತಿ ಇದ್ದರು. ಅವರಂತಹ 
ಒಂದು ಉದಾಹರಣೆ ಜಗತ್ತಿನಲ್ಲೆಲ್ಲೂ ಅಂದೂ ಇರಲಿಲ್ಲ ಇಂದಿನ ವರೆಗೂ ಇಲ್ಲ. ಆದರೆ ಆ ತಿಳಿಗೇಡಿಗಳಿಗೆ ಅವರಿಗಿಂತ ತೌರಾತ್‌ 
ಮತ್ತು ಇಂಜೀಲ್‌ ಓದುತ್ತಿದ್ದ ಒಬ್ಬ ಗುಲಾಮ ಅರ್ಹನೆಂದು ತೋರುತ್ತಾನೆ ಮತ್ತು ಈ ಅಮೂಲ್ಕ ವಜ್ರವು ಆ ಮಸಿಯಿಂದ 
ಹೊಳಪು ಪಡೆಯುತ್ತದೆಂದು ಅವರು ತಿಳಿಯುತ್ತಾರೆ. 

108, ಇನ್ನೊಂದು ಅನುವಾದವು 'ದೇವ ಸೂಕ್ತಗಳಲ್ಲಿ ವಿಶ್ವಾಸವಿರಿಸದಿದ್ದವರು ಸುಳ್ಳು ಸೃಷ್ಟನೆ ಮಾಡುತ್ತಾರೆ' ಎಂದೂ 
ಆಗಬಹುದು. 


ಕಾಂಡ-14 


16. ಅನ್ನಹ್ನ್‌ 877 


GE bs PW Gh نے ے‎ 
NGA MELEE Nid 3g پاپ‎ 

22 } ہے لاے کا‎ LENG A hk ہمردی _ ا بے‎ 
GM SAMOS SSNS RLS 
32 ہ4 ورےو ہے صدے‎ NL £43 ef 4\% 2 4೨ گ۶‎ 24% 
yA IP KLE الوم الْکفِرجع تہ أوليأ‎ 
(106-110) ಸತ್ಮವಿಶ್ವಾಸವನ್ನು ಸ್ವೀಕರಿಸಿಕೊಂಡ ಬಳಿಕ ನಿಷೇಧಿಸುವವನು (ಒಂದು ವೇಳೆ) 
ನಿರ್ಬಂಧಿಸಲ್ಪಟ್ಟಿದ್ದು ಅವನ ಹೃದಯವು ಈಮಾನಿನ ಬಗ್ಗೆ ಸಂತೃಪ್ತವಾಗಿದ್ದರೆ (ಸರಿ) ಆದರೆ ಮನಸಾರೆ 
ಸತ್ಯನಿಷೇಧವನ್ನು ಸ್ವೀಕರಿಸಿದವನ ಮೇಲೆ ಅಲ್ಲಾಹನ ಪ್ರಕೋಪವಿದೆ. ಇಂತಹವರಿಗೆಲ್ಲಾ ಘೋರ ಯಾಶನೆ 
ಇದೆ, ಇದೇಕೆಂದರೆ ಅವರು ಪರಲೋಕದ ಬದಲಾಗಿ ಇಹಲೋಕ ಜೀವನವನ್ನು ಮೆಚ್ಚಿದರು. ಅಲ್ಲಾಹನು 
ಸತ್ಮನಿಷೇಧಿಗಳಿಗೆ ಸನ್ಮಾರ್ಗದರ್ಶನವನ್ನೀಯುವುದಿಲ್ಲ. ಅಲ್ಲಾಹನು ಹೃದಯಗಳಿಗೂ ಶ್ರವಣಗಳಿಗೂ ದೃಷ್ಟಿಗಳಿಗೂ 


ಮುದ್ರೆ ಹಾಕಿದಂತಹವರಿವರು. ಇವರು ಅಲಕ್ಸ್ಯದಲ್ಲಿ ಮುಳುಗಿ ಬಿಟ್ಟಿದ್ದಾರೆ. ಪರಲೋಕದಲ್ಲಿ ಇವರೇ ನಷ್ಟ 
ಹೊಂದುವವರೆಂಬುದರಲ್ಲಿ ಸಂಶಯವಿಲ್ಲ.! ಇದಕ್ಕೆ ವ್ಯತಿರಿಕ್ತವಾಗಿ ಕೆಲವರು (ಸತ್ಯವಿಶ್ವಾಸವನ್ನು ಸ್ವೀಕರಿಸಿದ್ದ 


109. ಆ ಕಾಲದಲ್ಲಿ ಘೋರ ಅಕ್ರಮಗಳಿಗೊಳಗಾಗಿದ್ದ ಹಾಗೂ ಅಸಹನೀಯ ಹಿಂಸೆಯಿಂದಾಗಿ ವಿವಶರಾಗಿ ಪುನಃ ಸತ್ಯನಿಷೇಧದ 
ಕಡೆಗೆ ಮರಳಲು ನಿರ್ಬಂಧಿತರಾಗಿದ್ದೆ ಮುಸ್ಲಿಮರ ಕುರಿತು ಚರ್ಚಿಸಲಾಗಿದೆ. ನೀವು ಹಿಂಸೆಯನ್ನು ಸಹಿಸಲಾಗದೆ ವಿವಶರಾಗಿ ಜೀವ 
ರಕ್ಷಣೆಗಾಗಿ ಸತ್ಯನಿಷೇಧದ ಮಾತನ್ನು ಬಾಯಿಯಿಂದ ಉಚ್ಚರಿಸಿದ್ದರೆ ಮತ್ತು ನಿಮ್ಮ ಹೃದಯವು ಆ ನಿಷಿದ್ದ ವಿಶ್ವಾಸದಿಂದ 
ಸುರಕ್ಷಿತವಾಗಿದ್ದರೆ ನಿಮ್ಮನ್ನು ಕ್ಷಮಿಸಲಾಗುವುದು. ಆದರೆ ಹೃದಯದಲ್ಲೂ ನೀವು ಸತ್ಯನಿಷೇಧವನ್ನು ಸ್ಟೀಕರಿಸಿಕೊಂಡರೆ ಈ 
ಲೋಕದಲ್ಲೇನೋ ನಿಮ್ಮ ಪ್ರಾಣ ರಕ್ಷಣೆ ಆದೀತು. ಆದರೆ ದೇವ ಯಾತನೆಯಿಂದ ರಕ್ಷಿಸಲ್ಪಡಲಾರಿರಿ ಎಂದು ಅವರಿಗೆ ಹೇಳಲಾಗಿದೆ. 

ಪ್ರಾಣ ರಕ್ಷಣೆಗಾಗಿ ನಿಷೇಧ ವಾಕ್ಕವನ್ನು ಹೇಳಬೇಕೆಂದು ಇದರ ಅರ್ಥವಲ್ಲ. ಇದೊಂದು ವಿನಾಯಿತಿ ಮಾತ್ರ. 
ಸತ್ಯವಿಶ್ವಾಸವನ್ನು ಹೃದಯದೊಳಗಿರಿಸಿಕೊಂಡು ಒಬ್ಬನು ವಿವಶನಾಗಿ ಹೀಗೆ ಹೇಳಿಬಿಟ್ಟರೆ ಅದರ ವಿಚಾರಣೆಯಾಗದು. ಅನ್ಮಥಾ 
ಮನುಷ್ಯನು ಚೂರುಚೂರಾಗಿ ಕತ್ತರಿಸಲ್ಪಟ್ಟರೂ ಸತ್ಯವಿಶ್ವಾಸ ವಾಕ್ಯವನ್ನೇ ತನ್ನ ಬಾಯಿಯಿಂದ ಘೋಷಿಸುತ್ತಿರಬೇಕಾದುದ್ದು ದೃಢ 
ಸಂಕಲ್ಪದ ಬೇಡಿಕೆಯಾಗಿದೆ. ಇವೆರಡೂ ತರದ ಉದಾಹರಣೆಗಳು ಪ್ರವಾದಿವರ್ಯರ(ಸ) ಕಾಲದಲ್ಲಿ ಕಂಡು ಬರುತ್ತವೆ. ಒಂದೆಡೆ 
ಹೆ. ಖಬ್ಬಾಬ್‌ ಬಿನ್‌ ಅರತ್‌ರಿದ್ದಾರೆ(ರ). ಅವರನ್ನು ಉರಿಯುವ ಕೆಂಡಗಳ ಮೇಲೆ ಮಲಗಿಸಲಾಗುತ್ತದೆ. `ದೇಹದ ಕೊಬ್ಬು ಕರಗಿ 
ಅದರಿಂದ ಕೆಂಡಗಳು ನಂದಿ ಹೋಗುತ್ತವೆ. ಆದರೆ ಅವರು ತಮ್ಮ ವಿಶ್ವಾಸದಲ್ಲಿ ಅತ್ಯಂತ ಸ್ಥಿರರಾಗಿ ನಿಲ್ಲುತ್ತಾರೆ. ಹ. ಬಿಲಾಲ್‌ 
ಹಬಶಿಯವರಿಗೆ(ರ) ಕಬ್ಬಿಣದ ಕವಚವನ್ನು ತೊಡಿಸಿ ಸುಡು ಬಿಸಿಲಿನಲ್ಲಿ ನಿಲ್ಲಿಸಲಾಯಿತು. ಸುಡುತ್ತಿರುವ ಮರಳಿನಲ್ಲಿ ಮಲಗಿಸಿ 
ಎಳೆದೊಯ್ಯಲಾಯಿತು. ಆದರೆ ಅವರು 'ಅಹದ್‌, ಅಹದ್‌' ಎಂದು ಹೇಳುತ್ತಲೇ ಇದ್ದರು. ಹ. ಹಬೀಬ್‌ ಬಿನ್‌ ರುದ್‌ ಬಿನ್‌ 
ಆಸಿಮ್‌ರ(ರ) ಶರೀರದ ಒಂದೊಂದೇ ಅಂಗವನ್ನು ಮುಸೈೆಲಿಮಾ ಕದ್ದಾಬ್‌ನ ಅಪ್ಪಣೆಯಿಂದ ಕತ್ತ ರಿಸಲಾಗುತ್ತಿತ್ತು ಮತ್ತು ಆ 
ಮುಸೈಲಿಮಾನನ್ನು ಪ್ರವಾದಿಯೆಂದು ಒಪ್ಪಲು ಹೇಳಲಾಗುತ್ತಿತ್ತು. ಅವರು ಪ್ರತಿ ಬಾರಿಯೂ ಅವನ ಪ್ರವಾದಿತ್ವವನ್ನು ನಿರಾಕರಿಸುತ್ತಿದ್ದರು. 
ಕೊನೆಗೆ ಅವರು ಇದೇ ರೀತಿಯಲ್ಲಿ ಅಂಗ ವಿಚ್ಛೇದನಗೊಳ್ಳುತ್ತ ಪ್ರಾಣ ಬಿಟ್ಟರು. ಇನ್ನೊಂದು ಕಡೆ ಅಮ್ಮಾರ್‌ ಬಿನ್‌ ಯಾಸಿರ್‌ 
ಇದ್ದಾರೆ. ಅವರ ಕಣ್ಣ ಮುಂದೆಯೇ ಅವರ ತಂದೆ ತಾಯಿಗಳಿಗೆ ಚಿತ್ರ ಹಿಂಸೆ ಕೊಟ್ಟು ಕೊಲ್ಲಲಾಯಿತು. ಅನಂತರ ಅವರಿಗೂ 
ಅಸಹನೀಯ ಹಿಂಸೆ ಕೊಟ್ಟಾಗ ತಮ್ಮ ಪ್ರಾಣ ರಕ್ಸಣೆಗಾಗಿ ಶತ್ರುಗಳು ಅವರ ಬಾಯಿಯಿಂದ ಹೇಳಿಸಲಿಚ್ಛಿಸುತ್ತಿದ್ದ ಮಾತುಗಳನ್ನು 
ಹೇಳಿಬಿಟ್ಟರು. ತರುವಾಯ ಅವರು ಅಳುತ್ತ ಪ್ರವಾದಿವರ್ಯರ(ಸ) ಬಳಿಗೆ ಬಂದು, "ಓ ದೇವ ಸಂದೇಶವಾಹಕರೇ, ನಾನು ತಮ್ಮನ್ನು 
ಕೆಟ್ಟಿವರೆಂದೂ ಅವರ ಆರಾಧ್ಯರನ್ನು ಒಳ್ಳೆಯವರೆಂದೂ ಹೇಳದೆ ಅವರು ನನ್ನನ್ನು ಬಿಡಲಿಲ್ಲ" ಎಂದರು. ಆಗ ಪ್ರವಾದಿವರ್ಯರು(ಸ) 
'ನಿಮ್ಮ ಹೃದಯದ تی‎ ಹೇಗಿದೆ?' ಎಂದು ಕೇಳಿದರು. ಅದಕ್ಕೆ ಅವರು 'ಸತ್ಯವಿಶ್ವಾಸದಲ್ಲಿ ಸಂಪೂರ್ಣ ಸಂತೃಪ್ತನಾಗಿದ್ದೇನೆ' ಎಂದರು. 
ಆಗ ಪ್ರವಾದಿವರ್ಯರು(ಸ)- "ಅವರು ಪುನಃ ನಿಮಗೆ ಇದೇ ರೀತಿ ಹಿಂಸೆ ಕೊಟ್ಟರೆ ಪುನಃ ಹಾಗೆಯೇ ಹೇಳಿ ಬಿಡಿರಿ" ಎಂದರು. 

110. ಸತ್ಯಮಾರ್ಗವನ್ನು ಕಠಿಣವೆಂದು. ಕಂಡು ಸತ್ಯವಿಶ್ವಾಸವನ್ನು ತ್ಯಜಿಸಿ ಪುನಃ ತಮ್ಮ ಸತ್ಯನಿಷೇಧಿ ಹಾಗೂ ಬಹುದೇವ 
ವಿಶ್ವಾಸಿ ಜನಾಂಗದಲ್ಲಿ ಸೇರಿ ಕೊಂಡವರ ಕುರಿತಾಗಿ ಈ ಮಾತುಗಳನ್ನು ಹೇಳಲಾಗಿದೆ. 


ಕಾಂಡ -14 


878 ಕುರ್‌ಆನ್‌ ವ್ಯಾಖ್ಯಾನ 


IA‏ عو 


PETS Ne 3 $,> اصووں 22 ےر‎ Ae 
EVEL SKS SSL ELEY 


5b 
$42 $4 ?u ಈ ps 72 ೨% 2A 
A EELS Gp LID 00S تا‎ 
2 Ay win رو‎ SE NS گوئیں‎ A C2 
MNES ESV 00S 


ಕಾರಣಕ್ಕಾಗಿ) ಸತಾಯಿಸಲ್ಪಟ್ಟಾಗ ಅವರು ಮನೆಮಾರುಗಳನ್ನು ತೊರೆದರು, 'ವಲಸೆ' ಹೋದರು, ಅಲ್ಲಾಹನ 
ಮಾರ್ಗದಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ಸಹಿಸಿದರು ಮತ್ತು ಸಹನೆಯಿಂದ ವರ್ತಿಸಿದರು." ಅವರ ಬಗ್ಗೆ 
ನಿಶ್ಚಯವಾಗಿಯೂ ನಿನ್ನ ಪ್ರಭು ಕ್ಷಮಾಶೀಲನೂ ಕರುಣೆ ತೋರುವವನೂ ಆಗಿರುತ್ತಾನೆ. 

(111) ಪ್ರತಿಯೊಬ್ಬನೂ ತನ್ನ ರಕ್ಷಣೆಯ ಚಿಂತೆಯಲ್ಲೇ ಬಿದ್ದಿರುವ, ಪ್ರತಿಯೊಬ್ಬನಿಗೂ ಅವನ ಕರ್ಮದ 
ಫಲವನ್ನು ಸಂಪೂರ್ಣ ಕೊಡಲಾಗುವ ಮತ್ತು ಯಾರ ಮೇಲೂ ಕಿಂಚಿತ್ತೂ ಅಕ್ರಮವಾಗದಿರುವ ದಿನ (ಇವರೆಲ್ಲರ 
ತೀರ್ಮಾನವಾಗುವುದು.) 

(112-113) ಅಲ್ಲಾಹನು ಒಂದು ನಾಡಿನ ಉಪಮೆ ಕೊಡುತ್ತಾನೆ. ಅದು ಶಾಂತಿಯೊಂದಿಗೆ ಸಂತೃಪ್ತ 
ಜೀವನ ಸಾಗಿಸುತ್ತಿತ್ತು ಮತ್ತು ಎಲ್ಲ ಕಡೆಗಳಿಂದಲೂ ಅದಕ್ಕೆ ಹೇರಳ ಜೀವನಾಧಾರ ದೊರಕುತ್ತಿತ್ತು. ಆಗಲೇ 
ಅದು ಅಲ್ಲಾಹನ 'ಕೊಡುಗೆ'ಗಳನ್ನು ನಿಷೇಧಿಸಲಾರಂಭಿಸಿತು. ಆಗ ಅಲ್ಲಾಹನು ಅದರ ನಿವಾಸಿಗಳಿಗೆ ಅವರ 
ದುಷ್ಪುತ್ಯಗಳ ಸೆವಿಯನ್ನು ತೋರಿಸಿದುದು ಹೇಗೆಂದರೆ,- ಹಸಿವೆ ಮತ್ತು ಭಯ ಅವರನ್ನು ಆವರಿಸಿದುವು. ಅವರ 
ಬಳಿಗೆ ಅವರ ಜನಾಂಗದಿಂದಲೇ ಓರ್ವ ರಸೂಲ್‌ ಬಂದರು. ಆದರೆ, ಅವರು ಅವರನ್ನು (ರಸೂಲರನ್ನು) 
ಸುಳ್ಳಾಗಿಸಿದರು. ಕೊನೆಗೆ ಅವರು ಅಕ್ರಮಿಗಳಾಗಿದ್ದ ಸ್ಲಿತಿಯಲ್ಲಿ ಯಾತನೆಯು ಅವರ ಮೇಲೆರಗಿತು."* 

(114-117) ಆದುದರಿಂದ ಓ ಜನರೇ, ನೀವು ನಿಜಕ್ಕೂ ಅಲ್ಲಾಹನ ದಾಸ್ಯ-ಆರಾಧನೆ ಮಾಡುವವರಾಗಿದ್ದ: ರೆ! 

111, ಇದು ಅಬಿಸೀನಿಯಾಕ್ಕೆ ವಲಸೆ ಹೋದವರ ಕಡೆಗೆ ಸೂಚನೆ. 

112 ಇಲ್ಲಿ ಉದಾಹರಿಸಲಾಗಿರುವ ನಾಡಿನ ಗುರುತನ್ನು ತೋರಿಸಲಾಗಿಲ್ಲ. ವ್ಯಾಖ್ಯಾನಕಾರರು ಅದನ್ನು ಗೊತ್ತುಪಡಿಸಲು 
ಶಕ್ತರಾಗಲಿಲ್ಲ. ಇಲ್ಲಿ ಹೆಸರೆತ್ತದೆ ಮಕ್ಕಾವನ್ನೇ ಉದಾಹರಣೆಗೆ ತೆಗೆದುಕೊಳ್ಳಲಾಗಿದೆ ಎಂಬ ಹ. ಇಬ್ಲ್‌ ಅಬ್ಬಾಸ್‌ರ(ರ) ಮಾತೇ 
ತೋರಿಕೆಗೆ ಸರಿಯೆಂದು ಭಾಸವಾಗುತ್ತದೆ. ಹಾಗಿದ್ದರೆ ಇಲ್ಲಿ ಪ್ರಸ್ತಾಪಿಸಿರುವ ಭಯ ಮತ್ತು ಹಸಿವೆಯ ಕಷ್ಟಗಳೆಂದರೆ ಮುಹಮ್ಮದ್‌ರು(ಸ) 
ಪ್ರವಾದಿಯಾಗಿ ನಿಯುಕ್ತರಾದ ಬಳಿಕ ಕೆಲವು ಕಾಲದ ವರೆಗೆ ಮಕ್ಕಾದಲ್ಲಿದ್ದ ಬರಗಾಲವಾಗಿರಬೇಕು. 

113. ہر‎ ನೀವು ಹೇಳಿಕೊಳ್ಳುತ್ತಿರುವಂತೆ ನಿಜಕ್ಕೂ ನೀವು ಅಲ್ಲಾಹನನ್ನು ನಂಬುವವರಾಗಿದ್ದರೆ, ಹಲಾಲ್‌ ಮತ್ತು 
ಹರಾಮ್‌ನ ವಿಷಯದಲ್ಲಿ ಸ್ವಚ್ಛಂದರಾಗಬೇಡಿರಿ. ಅಲ್ಲಾಹನು ಹಲಾಲ್‌ ಮತ್ತು ಶುದ್ಧಗೊಳಿಸಿದ ಆಹಾರವನ್ನೇ ತಿನ್ನಿರಿ ಮತ್ತು 
ಕೃತಜ್ಞತೆ ಸಲ್ಲಿಸಿರಿ. ಅಲ್ಲಾಹನ ಕಾನೂನಿನ ಪ್ರಕಾರ ಹರಾಮ್‌ ಮತ್ತು ಹೊಲಸಾಗಿರುವುದನ್ನು ವರ್ಜಿಸಿರಿ. 


ಕಾಂಡ -14 


16. ಅನ್ನಹ್ಹ್‌ 879 


BETA ಹ ಟೆ ೨೮: 


لہیںة 


7 7 
SHE MOSES SAE Fa 
4 69, 


BA eh SIG 
EOSIN ST 


ಅಲ್ಲಾಹನು ನಿಮಗೆ ದಯಪಾಲಿಸಿರುವ 'ಧರ್ಮಸಮ್ಮತ' ಹಾಗೂ ಶುದ್ಧವಾದ ಆಹಾರವನ್ನು ಉಣ್ಣಿರಿ ಮತ್ತು 
ಅಲ್ಲಾಹನ 'ಕೊಡುಗೆ'ಗೆ ಕೃತಜ್ಞತೆ ಸಲ್ಲಿಸಿರಿ! ಅಲ್ಲಾಹನು ನಿಮಗೆ 'ನಿಪಿದ್ಧ'ಗೊಳಿಸಿದವುಗಳು ಇವು- ಶವ, 
ರಕ್ತ, ಹಂದಿಮಾಂಸ ಮತ್ತು ಅಲ್ಲಾಹನ ಹೊರತು ಇತರರ ನಾಮೋಚ್ಚಾರ ಮಾಡಲ್ಪಟ್ಟ ಪ್ರಾಣಿ. ಆದರೆ 
ಯಾರಾದರೂ ಹಸಿವೆಯಿಂದ ವಿವಶನಾಗಿ, ಅಲ್ಲಾಹನ ಕಾನೂನನ್ನು ಉಲ್ಲಂಘಿಸುವ ಅಪೇಕ್ಲೆ ಇಲ್ಲದೆ, 
ಅತ್ಕಾವಶ್ಯಕತೆಯ ಮೇರೆ امھ‎ ಆ ವಸ್ತುಗಳಿಂದ ಒಂದಿಷ್ಟು ಸೇವಿಸಿದರೆ, ನಿಶ್ಚಯವಾಗಿಯೂ ಅಲ್ಲಾಹನು 

ಕ್ಲಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. "5 ಇದು 'ಧರ್ಮಸಮ್ಮತೆ, ಇದು 'ನಿಪಿದ್ಧ' ಎಂದು ನಿಮ್ಮ 
ನಾಲಿಗೆಗಳು ಸುಳ್ಳು ವಿಧಿಗಳನ್ನು ಹೇಳುತ್ತಿವೆ. ಇಂತಹ ವಿಧಿಗಳನ್ನು ಹೇಳಿ ಅಲ್ಲಾಹನ ಮೇಲೆ ಸುಳ್ಳು 
ಸೃಷ್ಟಿಸಬೇಡಿರಿ.''" ಅಲ್ಲಾಹನ ಮೇಲೆ ಸುಳ್ಳನ್ನು ಹೊರಿಸುವವರು ಎಂದಿಗೂ ಯಶಸ್ವಿಗಳಾಗುವುದಿಲ್ಲ. ಲೌಕಿಕ | 
ಸುಖಭೋಗ ಕೇವಲ ಅಲ್ಸಾವಧಿಯದು. ಕೊನೆಗೆ ಅವರಿಗೆ ವೇದನಾತ್ಮಕ ಯಾತನೆ ಇರುವುದು. 


114. ಈ ಅಧ್ಯಾಯದ ಅವತಕೀರ್ಣದ ವೇಳೆ ಮೇಲೆ ಸೂಚಿಸಲಾಗಿರುವ ಬರಗಾಲ ಮುಗಿದು ಹೋಗಿತ್ತೆಂದು ಇದರಿಂದ 
ತಿಳಿದು ಬರುತ್ತದೆ. 

115. ಈ ಆಜ್ಞೆಯು ಅಲ್‌ ಬಕರಃ ಅಧ್ಯಾ ಯುದ 173, ಅಲ್‌ ಮಾಣದಃದ 3 ಮತ್ತು ಅನ್‌ಆಮ್‌ ಅಧ್ಯಾಯದ 145ನೆಯ 
ಸೂಕ್ತಗಳಲ್ಲೂ ಬಂದಿದೆ. 

116. ಅಲ್ಲಾಹನ ಹೊರತು ಹಲಾಲ್‌ ಮತ್ತು ಹರಾಮ್‌ಗೊಳಿಸುವ ಹಕ್ಕು ಬೇರಾರಿಗೂ ಇಲ್ಲವೆಂದು ಈ ಸೂಕ್ತವು 
ವಿವರಿಸುತ್ತದೆ ಅಥವಾ ಬೇರೆ ಮಾಶಿನಲ್ಲಿ ಹೇಳುವುದಾದರೆ ಕಾನೂನು ಕರ್ತ(ಶಾಸನ ಕರ್ತ) ಅಲ್ಲಾಹನು ಮಾತ್ರ. ಬೇರೆ ಯಾರಾದರೂ 
ಧರ್ಮಸಮ್ಮತ ಮತ್ತು ಧರ್ಮನಿಷೇಧದ ತೀರ್ಮಾನ ಮಾಡುವ ಸಾಹಸ ತೋರಿದರೆ ಆತನು ತನ್ನ ಮೇರೆಯನ್ನು ಮೊರಿದಂತಾಗುವುದು. 
ದೇವ ಶಾಸನವನ್ನು ಪ್ರಮಾಣವೆಂದು ಒಪ್ಪಿಕೊಂಡು ಅವನ ಅಜ್ಜೆಗಳ ಸಾರಾಂಶವನ್ನು ತಿಳಿದುಕೊಂಡು ಇದು ಧರ್ಮಸಮ್ಮತ ಮತ್ತು 
ಇದು ಧರ್ಮನಿಷೇಧವೆಂದು ಹೇಳುವುದಾದರೆ ಮಾತ್ರ ಅದು ಸರಿ. 

ಈ ಸ್ವಚ್ಛಂದತೆಯ ಹಲಾಲ್‌ ಮತ್ತು ಹರಾಮ್‌ಗೊಳಿಸುವಿಕೆಯನ್ನು ಅಲ್ಲಾಹನ 'ಮೇಲೆ ಸುಳ್ಳಾರೋಪ ಎಂದು ಹೇಳಿದುದೇಕೆಂದರೆ 
ಹೀಗೆ ವಿಧಿ ಕೊಡುವವನ ಈ ಕಾರ್ಯವು ಎರಡು ಸ್ಥಿತಿಗಳಿಂದ ಹೊರತಾಗಿರುವುದಿಲ್ಲ. ಒಂದೋ, ಯಾವುದನ್ನು ಅವನು ದೇವ 
ಗ್ರಂಥದಿಂದ ನಿರಪೇಕ್ಟನಾಗಿ ಧರ್ಮಸಮ್ಮತ ಮತ್ತು ಧರ್ಮನಿಷೇಧವೆನ್ನುತ್ತಿರುವನೋ ಅದನ್ನು ಅಲ್ಲಾಹನು ಧರ್ಮಸಮ್ಮತ ಅಥವಾ 
ಧರ್ಮನಿಷಿದ್ದಗೊಳಿಸಿದ್ದಾನೆಂದು ವಾದಿಸುತ್ತಿದ್ದಾನೆ. ಅಥವಾ ಅಲ್ಲಾಹನು ಧರ್ಮಸಮ್ಮತ ಮತ್ತು ಧರ್ಮ ನಿಷೇಧದ ಅಧಿಕಾರವನ್ನು 
ತ್ಯಜಿಸಿ ಸ್ಥಯಂ ಮಾನವನಿಗೆ ತನ್ನ ಜೀವನದ ಧರ್ಮಶಾಸ್ತ್ರವನ್ನು ಸಿದ್ಧಪಡಿಸಿಕೊಳ್ಳುವ ಸ್ವಾತಂತ್ರ್ಯ ಕೊಟ್ಟಿದ್ದಾನೆಂದು ವಾದಿಸುತ್ತಿದ್ದಾಸೆ. 
ಇವುಗಳ ಪೈಕಿ ಯಾವ ವಾದವೇ ಆಗಿರಲಿ ಅದು ಖಂಡಿತವಾಗಿಯೂ ಸುಳ್ಳು ಮತ್ತು ಅಲ್ಲಾಹನ ಮೇಲೆ ಸುಳ್ಳಾರೋಪವೇ ಸರಿ. 


ಕಾಂಡ -14 


880 ಕುರ್‌ಆನ್‌ ವ್ಯಾಖ್ಯಾನ 


RE 


(118-124) ನಾವು" ನಿಮ್ಮೊಡನೆ ಈ ಮುಂಚೆ ಪ್ರಸ್ತಾಪಿಸಿದ" ವಸ್ತುಗಳನ್ನು ಮುಖ್ಯವಾಗಿ 
ಯಹೂದಿಯರಿಗೆ ನಿಷಿದ್ದಗೊಳಿಸಿದ್ದೆವು. ಇದು ಅವರ ಮೇಲೆ ನಮ್ಮ ಅಕ್ರಮವಾಗಿರಲಿಲ್ಲ. ನಿಜವಾಗಿ ಅವರೇ 
ಸ್ವತಃ ತಮ್ಮ ಮೇಲೆ ಅಕ್ರಮವೆಸಗಿಕೊಳ್ಳುತ್ತಿದ್ದರು. ಆದರೆ ಅಜ್ಞಾನದಿಂದಾಗಿ ದುಷ್ಕರ್ಮಗಳನ್ನು ಮಾಡಿ 
ಅನಂತರ ಪಶ್ಚಾತ್ತಾಪ ಪಟ್ಟು ತಮ್ಮ ಕರ್ಮಗಳನ್ನು ಸರಿಪಡಿಸಿಕೊ೦ಡರೆ ನಿಶ್ಚಯವಾಗಿಯೂ ಪಶ್ಚಾತ್ತಾಪ ಮತ್ತು 
ಸಂಸ್ಕಾರದ ಅನಂತರ ನಿಮ್ಮ ಪ್ರಭು ಅವರ ಮೇಲೆ ಕೃಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. 


೬ 


117. ಈ ಪಾರಾ ಸಂಪೂರ್ಣವಾಗಿ ಮೇಲೆ ಪ್ರಸ್ತಾಪಿಸಿರುವ ಆಜ್ಞೆಯ ಬಗ್ಗೆ ಮಾಡಲಾಗುತ್ತಿದ್ದ ಆಕ್ಷೇಪಗಳಿಗೆ ಉತ್ತರವಾಗಿರುತ್ತದೆ. 
ಮಕ್ಕಾದ ಸತ್ಯನಿಷೇಧಿಗಳ ಪ್ರಥಮ ಆಕ್ಸೇಪವು ಬನೀ ಇಸ್ರಾಈಲರ ಧರ್ಮಶಾಸ್ತ್ರದಲ್ಲಿ ಇನ್ನೂ ಅನೇಕ ವಸ್ತುಗಳು ನಿಷಿದ್ಧವಿದ್ದು 
ಅವುಗಳನ್ನು ನೀವು ಹಲಾಲ್‌ಗೊಳಿಸಿರುತ್ತೀರಿ. ಆ ಶರೀಅತ್‌ ದೇವವತಿಯಿಂದ ಎಂದಾದರೆ ನೀವೇ ಅದಕ್ಕೆ ವಿರುದ್ಧವಾಗಿ 
ನಡೆಯುತ್ತಿ ರವರ. ಅದೂ ದೇವವಶಿಯಿಂದ ಮತ್ತು ಈ ನಿಮ್ಮ ಶರೀಅತ್‌ ಸಹ ದೇವವತಿಯಿಂದಾಗಿದೆಯಾದರೆ ಇವೆರಡರಲ್ಲಿ 


ಭಿನ್ನತೆಗಳಿಗೆ ಅರ್ಥವೇನು? ಎಂಬುದಾಗಿತ್ತು. ಅವರ ಎರಡನೆಯ ಅಕ್ಷೇಪವು - ಬನೀಇಸ್ರಾಈಲರಲ್ಲಿದ್ದ 'ಸಬ್ಸ್‌'ನ ನಿಯಮವನ್ನೂ 
ನೀವು ಹಾರಿಸಿಬಿಟ್ಟಿರಿ. ಇದು ನಿಮ್ಮ ಸ್ಥ ಕ್ವಚ್ಛಂದ ಕ್ರಿಯೆಯಾಗಿತ್ತೋ ಅಥವಾ ಅಲ್ಲಾಹನೇ ತನ್ನ ಎರಡು ಶರೀಅತ್‌ಗಳಲ್ಲಿ ಒಂದಕ್ಕೊಂದು 
ವಿರುದ್ನೆವಾದ ಅಪ್ಪಣೆಗಳನ್ನು ಕೊಟ್ಟಿರುತ್ತಾನೋ? ಎಂಬುದಾಗಿತ್ತು. 

118. ಅಲ್‌ ಅನ್‌ಆಮ್‌ನ "ಮತ್ತು ಯಹೂದೀ ಮತವನ್ನು ಸ್ವೀಕರಿಸಿದವರ ಮೇಲೆ ನಾವು ಎಲ್ಲ ಉಗುರುಳ್ಳ ಪ್ರಾಣಿಗಳನ್ನು 
ನಿಷಿದ್ಧಗೊಳಿಸಿದೆವು" ಎಂಬ 146ನೆಯ ಸೂಕ್ತದ ಕಡೆಗೆ ಸಂಕೇತ. ಅದರಲ್ಲಿ ಯಹೂದಿಯರಿಗೆ ಅವರ ಆಜ್ಞೋಲ್ಲಃ ೧ಘನೆಯ ಕಾರಣ 
ಯಾವ: ವಸ್ತುಗಳನ್ನು ವಿಶೇಷವಾಗಿ ಹರಾಮ್‌ಗೊಳಿಸಲಾಗಿತ್ತು ಎಂಬುದನ್ನು ವಿವರಿಸಲಾಗಿದೆ, 


ಇಲ್ಲಿ ಒಂದು ಸಂಶಯ ಉಂಟಾಗುತ್ತದೆ. ಅನ್ನಹ್ನ್‌ ಅಧ್ಯಾಯದ ಈ ಸೂಕ್ತದಲ್ಲಿ ಅನ್‌ಆಮ್‌ ಅಧ್ಯಾ ಯದ ಒಂದು ಸೂಕ್ತದ 
ಬಗ್ಗೆ ಸೂಚನೆ ಕೊಡಲಾಗಿದೆ. ಇದರಿಂದ ಅಲ್‌ ಅನ್‌ಆಮ್‌ ಇದಕ್ಕಿಂತ ಮುಂಚೆ ಅವತೀರ್ಣಗೊಂಡಿತ್ತೆಂದು ಶಿಳಿಯುತ್ತದೆ. ಆದರೆ 
ಒಂದು ಕಡೆ ಅಲ್‌ ಅನ್‌ಆಮ್‌ನಲ್ಲಿರುವ "ಅಲ್ಲಾಹನ ನಾಮೋಚ್ಚರಿಸಲಾದ ವಸ್ತುವನ್ನು ನೀವು ತಿನ್ನದಿರಲು ಕಾರಣವಾದರೂ 
” ಎಂಬ ಸೂಕ್ತದಲ್ಲಿ (119ನೆಯ ಸೂಕ್ತ) ಅನ್ನಹ್ನ್‌ ಅಧ್ಯಾಯದ ಕಡೆಗೆ ಸ್ಪಷ್ಟವಾದ ಸಂಕೇತವಿದೆ. ಏಕೆಂದರೆ ಮಕ್ಕಾದಲ್ಲಿ 
ಅವತೀರ್ಣವಾದ "ಧ್ಯಾಯಗಳಲ್ಲಿ ಅಲ್‌ ಅನ್‌ಆಮನ್ನು ಬಿಟ್ಟರೆ ಹರಾಮ್‌ -+ ಗಳ ವಿವರಗಳು ಇರುವಂತಹ ಅಧ್ಯಾಯ 
ಇದೊಂದೇ. ಈಗ ಇವೆರಡು ಅಧ್ಯಾಯಗಳಲ್ಲಿ ಮೊದಲು ಅವಶಿರ್ಣಗೊಂಡ ಅಧ್ಯಾಯ. ಯಾವುದು ಮತ್ತು ಅನಂತರ 
ಅವತೀರ್ಣಗೊಂಡ ಅಧ್ಯಾಯ ಯಾವುದು ಎಂಬುದೊಂದು ಪ್ರಶ್ನೆ. ನಮ್ಮ ದೃಷ್ಟಿಯಲ್ಲಿ ಇದರ ಸರಿಯಾದ ಉತ್ತರವೇನೆಂದರೆ, 
ಮೊದಲು .ಅನ್ನಹ್ಹ್‌ ಅಧ್ಯಾಯ ಅವತೀರ್ಣಗೊಂಡಿತ್ತು. ಇದರ ಸೂಚನೆ ಅಲ್‌ ಅನ್‌ಆಮ್‌ನ ಪ್ರಸ್ತುತ ಸೂಕ್ತಗಳಲ್ಲಿದೆ. ಅನಂತರ 
ಯಾವುದೋ ಸಂದರ್ಭದಲ್ಲಿ ಮಕ್ಕಾದ ಸತ್ಕನಿಷೇಧಿಗಳು ಅನ್ನಹ್ಹ್‌ ಅಧ್ಯಾಯದ ಈ ಸೂಕ್ತಗಳ ಬಗ್ಗೆ ಈಗ ತಾನೇ ನಾವು ವಿವರಿಸಿರುವ 
ಆಕ್ಸೇಪಗಳನ್ನು "ಎತ್ತಿದರು. ಆಗ ಅಲ್‌ ಅನ್‌ಆಮ್‌ ಅವತೀರ್ಣಗೊಂಡಾಗಿತ್ತು. ಆದುದರಿಂದ ಅವರಿಗೆ ನಾವು ಯಹೂದಿಯರಿಗೆ 
ಕೆಲವು ವಸ್ತುಗಳನ್ನು ವಿಶೇಷವಾಗಿ ಹರಾಮ್‌ಗೊಳಿಸಲಾಗಿತ್ತೆಂಬುದನ್ನು ಮೊದಲು ಅಂದರೆ ಅಲ್‌ ಅನ್‌ಆಮ್‌ನಲ್ಲಿ ನಿಮಗೆ 
ತಿಳಿಸಿದ್ದೇವೆ ಎಂದು ಉತ್ತರ ಕೊಡಲಾಯಿತು. ಈ وت‎ ಆಪವನ್ನು ہ‎ ಅನ್ನಹ್ಹ್‌ ಅಧ್ಯಾಯದ ಬಗ್ಗೆ ಮಾಡಲಾಗಿದ್ದುದರಿಂದ ಅದಕ್ಕೆ 
ಉತ್ತರವನ್ನು ಅನ್ನಹ್ನ್‌ ಅಧ್ಯಾಯದಲ್ಲೇ ಉಪನುಡಿಯಾಗಿ ಉಲ್ಲೇಖಿಸಲಾಗಿದೆ. 


ಕಾಂಡ -14 


881 ان .16 


al SNS) 


ELAS opus 


** 


fd uN‏ م27 
١‏ کے اے 92 وو سیے «೨ pa eA‏ 
ES AEE ST ET‏ اْويَتلزَہ 


ವಾಸ್ತವದಲ್ಲಿ ಇಬ್‌ರಾಹೀಮ್‌ ಸ್ವಯಂ ತಾನೇ ಒಂದು ಸಮುದಾಯವಾಗಿದ್ದರು.'” ಅಲ್ಲಾಹನ ಆಜ್ಞಾನುಸಾರಿ 
ಮತ್ತು ಏಕನಿಷ್ಠ(ರಾಗಿದ್ದರು.) ಅವರೆಂದೂ 'ಬಹುದೇವವಿಶ್ವಾಸಿ' ಆಗಿರಲಿಲ್ಲ. ಅಲ್ಲಾಹನ ಕೊಡುಗೆಗಳಿಗೆ 
ಕೃತಜ್ಞತೆ ಸಲ್ಲಿಸುವವರಾಗಿದ್ದರು. ಅಲ್ಲಾಹನು ಅವರನ್ನು ಆಯ್ದುಕೊಂಡನು ಮತ್ತು ನೇರ ಮಾರ್ಗವನ್ನು 
ತೋರಿಸಿದನು. ನಾವು ಇಹಲೋಕದಲ್ಲಿ ಅವರಿಗೆ ಒಳಿತನ್ನು ದಯಪಾಲಿಸಿದೆವು ಮತ್ತು ಪರಲೋಕದಲ್ಲಿ ಅವರು 
ನಿಶ್ಚಯವಾಗಿಯೂ ಸಜ್ಞನರಲ್ಲಾಗಿರುವರು. ಅನಂತರ ನೀವು ಏಕನಿಷ್ಠರಾಗಿ ಇಬ್‌ರಾಹೀಮರ ಪಥದಲ್ಲಿ 
ನಡೆಯಲಿಕ್ಕಾಗಿ ನಾವು ನಿಮ್ಮ ಕಡೆಗೆ 'ದಿವ್ಯವಾಣಿ' ಕಳುಹಿಸಿದೆವು ಮತ್ತು ಅವರು 'ಬಹುದೇವವಿಶ್ವಾಸಿ' 
ಗಳಲ್ಲಾಗಿರಲಿಲ್ಲ."* 'ಸಬ್ಬ್‌'ನ ವಿಷಯ, ಅದನ್ನು ನಾವು ಅದರ ವಿಧಿಗಳ ಕುರಿತು ಭಿನ್ನಾಭಿಪ್ರಾಯ ತಾಳಿದವರ 
ಮೇಲೆ ಹೇರಿದ್ದೆವು"' ಮತ್ತು ನಿಶ್ಚಯವಾಗಿಯೂ ಅವರು ಭಿನ್ನಾಭಿಪ್ರಾಯ ಹೊಂದಿದ್ದ ಎಲ್ಲ ವಿಷಯಗಳನ್ನು 


| ನಿಮ್ಮ ಪ್ರಭು ಪುನರುತ್ಥಾನ ದಿನ ತೀರ್ಮಾನಿಸಿ ಬಿಡುವನು. 


119. ಅರ್ಥಾತ್‌- ಆ ಒಬ್ಬನೇ ಮನುಷ್ಯ ಸ್ವಯಂ ಒಂದು ಸಮುದಾಯವಾಗಿದ್ದರು. ಜಗತ್ತಿನಲ್ಲಿ ಬೇರೊಬ್ಬ 
ಮುಸ್ಲಿಮನಿಲ್ಲದಿರುವಾಗ ಒಂದೆಡೆ ಅವರು ಒಬ್ಬರೇ ಇಸ್ಲಾಮಿನ ಧ್ವಜವಾಹಕರಾಗಿದ್ದರು. ಮತ್ತೊಂದೆಡೆ ಇಡೀ ಜಗತ್ತೇ ಸತ್ಮನಿಷೇಧದ 
ಧ್ವಜವಾಹಕವಾಗಿತ್ತು. ಆ ಏಕೈಕ ದೇವದಾಸರು ಇಡೀ ಒಂದು ಸಮುದಾಯ ಮಾಡಬೇಕಾಗಿದ್ದ ಕೆಲಸವನ್ನು ಮಾಡಿದ್ದರು. ಅವರು 
ಒಬ್ಬ ವೃಕ್ತಿಯಾಗಿರದೆ ಒಂದು ಸಂಸ್ಥೆಯೇ ಆಗಿದ್ದರು. 

120. ಇದು ڈیہ‎ ಮಾಡುವವರ ಒಂದನೆಯ ಆಕ್ಸೇಪಕ್ಕೆ ಸಂಪೂರ್ಣ ಉತ್ತರ. ಈ ಉತ್ತರದ ಎರಡು ಬಾಗಗಳಿವೆ: 
ಒಂದನೆಯದು ನೀವು ಯಹೂದಿಯರ ಮತೀಯ ಕಾನೂನು ಮತ್ತು ಮುಹಮ್ಮದೀಯ ಧರ್ಮಶಾಸ್ತ್ರಗಳ ಬಾಹ್ಮ ವ್ಯತ್ಯಾಸಗಳನ್ನು 
ಕಂಡು ಭ್ರಮಿಸುತ್ತಿರುವಂತೆ ದೇವ ಧರ್ಮಶಾಸ್ತ್ರದಲ್ಲಿ ವೈರುಧ್ಯವಿಲ್ಲ. ವಾಸ್ತವದಲ್ಲಿ ಯಹೂದಿಯರನ್ನು ಮುಖ್ಯವಾಗಿ ಅವರ ಕೆಲವು 
ಆಜ್ಞೋಲ್ಲಂಘನೆಗಳಿಗೆ ದಂಡನೆಯಾಗಿ ಕೆಲವು ಅನುಗ್ರಹಗಳಿಂದ ವಂಚಿತಗೊಳಿಸಲಾಗಿತ್ತು. ಅವುಗಳಿಂದ ಇತರರನ್ನು ವಂಚಿತಗೊಳಿಸಲು 
ಯಾವ ಕಾರಣವೂ ಇಲ್ಲ. ಎರಡನೆಯ ಭಾಗವೇನೆಂದರೆ ಹ. ಮುಹಮ್ಮದ್‌ರಿಗೆ(ಸ) ಅನುಸರಿಸಲು ಆಜ್ಞಾಪಿಸಲಾಗಿರುವ ಕ್ರಮವು 
ಹ. ಇಬ್‌ರಾಹೀಮರ(ಅ) ಕ್ರಮವೇ ಆಗಿದೆ. ಯಹೂದಿಯರಲ್ಲಿ ಹರಾಮ್‌ ಆಗಿರುವ ವಸ್ತುಗಳು ಹ. ಇಬ್‌ರಾಹೀಮ್‌ರ(ಅ) 
ಸಮುದಾಯಕ್ಕೆ ಹರಾಮ್‌ ಆಗಿರಲಿಲ್ಲವೆಂಬುದು ನಿಮಗೆ ಗೊತ್ತಿದೆ. ಉಬಾ:- ಯಹೂದಿಯರು ಒಂಟೆಯ ಮಾಂಸ ತಿನ್ನುವುದಿಲ್ಲ. 
ಆದರೆ ಇಬ್‌ರಾಹೀಮ್‌ರ(ಅ) ಸಮುದಾಯದಲ್ಲಿ ಅದು ಹಲಾಲ್‌ ಆಗಿತ್ತು. ಯಹೂದಿಯರಲ್ಲಿ ಉಪ್ಪ ಪಕ್ಷಿ, ಬಾತುಕೋಳಿ, ಮೊಲ 
ಇತ್ಕಾದಿ ಹರಾಮ್‌ ಆಗಿರುತ್ತದೆ. ಆದರೆ ಇಬ್‌ರಾಹೀಮಿ ಸಮುದಾಯದಲ್ಲಿ ಇವೆಲ್ಲ ಹಲಾಲ್‌ ಆಗಿದ್ದುವು. ಈ ಉತ್ತರದೊಂದಿಗೆ 
ಮಕ್ಕಾದ ಸತ್ಮನಿಷೇಧಿಗಳಿಗೆ, ನಿಮಗಾಗಲಿ ಯಹೂದಿಯರಿಗಾಗಲಿ ಹ. ಇಬ್‌ರಾಹೀಮ್‌ರೊಂದಿಗೆ(ಅ) ಯಾವ ಸಂಬಂಧವೂ ಇಲ್ಲ. 
ಹೇಗೆಂದರೆ ನೀವಿಬ್ಬರೂ ಬಹುದೇವ ವಿಶ್ವಾಸದ ಪ್ರತಿಪಾದಕರಾಗಿರುತ್ತೀರಿ. ಇಬ್‌ರಾಹೀಮ್‌ರ(ಅ) ಸಮುದಾಯವನ್ನು ಸರಿಯಾಗಿ 
ಅನುಸರಿಸುವವರು ಈ ಪ್ರವಾದಿ ಮತ್ತು ಇವರ ಸಂಗಾತಿಗಳು. ಇವರ ವಿಶ್ವಾಸಗಳಲ್ಲಾಗಲಿ ಕರ್ಮಗಳಲ್ಲಾಗಲಿ ಬಹುದೇವ ವಿಶ್ವಾಸದ 
ಲವಲೇಶವೂ ಇಲ್ಲ ಎಂದು ಎಚ್ಚರಿಸಲಾಗಿದೆ. 

121. ಇದು ಸತ್ಯನಿಷೇಧಿಗಳ ಎರಡನೆಯ ایوہ‎ ಉತ್ತರ. ಇದರಲ್ಲಿ 'ಸಬ್ದ್‌' ಕೂಡ ಯಹೂದಿಯರಿಗೆ ಮಾತ್ರ. 
ಸಂಬಂಧಿಸಿತ್ತು ಮತ್ತು ಹ. ಇಬ್‌ರಾಹೀಮ್‌ರ(ಲ) ಸಮುದಾಯದಲ್ಲಿ 'ಸಬ್ಹ್‌' ನಿಷೇಧವಿರಲೇ ಇಲ್ಲವೆಂದು ಹೇಳುವ ಅಗತ್ಮವೇ 


ಕಾಂಡ-14 


882 ಕುರ್‌ಆನ್‌ ವ್ಯಾಖ್ಯಾನ 
ws AE sh 
೨ ಕು جو تو‎ ಖಿ) 
be) 70 ನಟ کَمَاوْا برتُل‎ 


(125-128) ಓ ಪೈಗಂಬರರೇ, ಯುಕ್ತಿ ಹಾಗೂ ಸದುಪದೇಶದ" ಮೂಲಕ ನಿಮ್ಮ ಪ್ರಭುವಿನ ಮಾರ್ಗಕ್ಕೆ 
ಜನರನ್ನು ಆಹ್ವಾನಿಸಿರಿ ಮತ್ತು ಜನರೊಂದಿಗೆ ಅತ್ಯುತ್ತಮ ರೀತಿಯಿಂದ ವಾದಿಸಿರಿ.!3 ಯಾರು ಅವನ 
ಮಾರ್ಗದಿಂದ ಭ್ರಷ್ಟನಾಗಿದ್ದಾನೆ ಮತ್ತು ಯಾರು ನೇರ ಮಾರ್ಗದಲ್ಲಿದ್ದಾನೆಂಬುದನ್ನು ನಿಮ್ಮ ಪ್ರಭುವೇ ಚೆನ್ನಾಗಿ 


ಇರಲಿಲ್ಲ. ಏಕೆಂದರೆ ಇದು ಸತ್ಕನಿಷೇಧಿಗಳಿಗೂ ಗೊತ್ತಿತ್ತು. ಆದುದರಿಂದ, ಯಹೂದಿಯರಲ್ಲಿ ನೀವು ಕಾಣುತ್ತಿರುವ ಸಬ್ಬಾತದ 
ನಿಯಮದ ಕಠಿಣತೆಗಳು ಆರಂಭದ ಆಜ್ಜೆಗಳಲ್ಲಿ ಇರಲಿಲ್ಲ. ಅವು ಅನಂತರ ಯಹೂದಿಯರ ಕಿಡಿಗೇಡಿತನ ಮತ್ತು ಆಜ್ಞೋಲ್ಲಂಘನೆಯ 
ಕಾರಣದಿಂದ ಅವರ ಮೇಲೆ ಹೇರಲಾಗಿದ್ದುವು ಎಂದು ಸೂಚಿಸುವುದಕ್ಕೇ ಈ ಮಾತನ್ನು ಸೀಮಿತಗೊಳಿಸಲಾಗಿದೆ. ಜನರು ಸಬ್ಬಾತದ 
ಕುರಿತು ಬೈಬಲಿನಲ್ಲಿ ವಿವರಿಸಲಾಗಿರುವ ಆಜ್ಞೆಗಳನ್ನು ನೋಡಿಕೊಳ್ಳದಿದ್ದರೆ ಕುರ್‌ಆನಿನ ಈ ಸೂಚನೆಗಳನ್ನು ಚೆನ್ನಾಗಿ ಅರಿತುಕೊಳ್ಳಲಾರರು. 
(ಉದಾ:- “ವಿಮೋಚನಾ ಕಾಂಡ 20:8-11, 23:12-13, 31:12-17, 35:2-3 ಅರಣ್ಯಕಾಂಡ 15:32-36 ಇವುಗಳನ್ನು ನೋಡಿರಿ) 
ಇನ್ನೊಂದು ಕಡೆ ಯಹೂದಿಯರು ಸಬ್ಬಾತದ ನಿಯಮಗಳನ್ನು ಮುರಿಯುವುದರಲ್ಲಿ ತೋರುತ್ತಲಿದ್ದ ಎದೆಗಾರಿಕೆಯನ್ನು ನೋಡಿಕೊಳ್ಳಬೇಕು. 
(ಉದಾ: ಯರೇಮಿಯಾ 17:21-27, ಹೆಜೆಕಿಯೇಲ 20:12-24) 

122. ಅರ್ಥಾತ್‌- ಧರ್ಮಾಹ್ವಾನ ಕಾರ್ಯದಲ್ಲಿ ಎರಡು ವಿಷಯಗಳನ್ನು ಗಮನದಲ್ಲಿರಿಸಬೇಕು: 1) ಯುಕ್ತಿ, 2) ಸದುಪದೇಶ. 

ಯುಕ್ತಿ ಎಂದರೆ ತಿಳಿಗೇಡಿಗಳಂತೆ ಗೊತ್ತುಗುರಿಯಿಲ್ಲದೆ ಧರ್ಮಪ್ರಚಾರ ಕಾರ್ಯವೆಸಗುವುದಲ್ಲ. ಬುದ್ದಿವಂತಿಕೆಯಿಂದ 
ಶ್ರೋತೃಗಳ ಮನೋವೃತ್ತಿ, ಯೋಗ್ಯತೆ ಮತ್ತು ಪರಿಸ್ಥಿತಿಯನ್ನು ತಿಳಿದುಕೊಂಡು ಸಂದರ್ಭವನ್ನು ನೋಡಿಕೊಂಡು ಮಾತನಾಡಬೇಕು. 
ಎಲ್ಲ ತರದವರನ್ನು ಒಂದೇ ದೊಣ್ಣೆಯಿಂದ" ಅಟ್ಟುವುದಲ್ಲ. ಮೊದಲು ರೋಗ ಪರೀಕ್ಸೆ ಮಾಡಿಕೊಳ್ಳಬೇಕು. ತರುವಾಯ ಅವನ 
ಮನ ಮಸ್ತಿಷ್ಕಗಳ ಆಳಕ್ಕಿಳಿದು ರೋಗದ ಮೂಲವನ್ನೇ ಕಿತ್ತೆಸೆಯುವಂತಹ ಆಧಾರ ಪ್ರಮಾಣಗಳ ಮೂಲಕ ಚಿಕಿತ್ಸೆ ನಡೆಸಬೇಕು. 

ಸದುಪದೇಶಕ್ಕೆ ಎರಡು ಅರ್ಥಗಳಿವೆ. ಒಂದನೆಯದು ಶ್ರೋತ್ಸವನ್ನು ಆಧಾರ ಪ್ರಮಾಣಗಳಿಂದ ತೃಪ್ತಿ ಪಡಿಸುವುದರಲ್ಲಷ್ಟೇ 
ಸಾಕು ಮಾಡಬಾರದು. ಅವನ ಭಾವನೆಗಳ ಮೇಲೆ ಪರಿಣಾಮ ಉಂಟು ಮಾಡುವಂತಿರಬೇಕು. ಕೆಡುಕುಗಳನ್ನೂ ಪಥಭ್ರಪ್ಟತೆಗಳನ್ನೂ 
ಬೌದ್ದಿಕವಾಗಿ ಹುಸಿಗೊಳಿಸಿದರೆ ಮಾತ್ರ ಸಾಲದು, ಅವುಗಳ ಬಗ್ಗೆ ಮಾನವ ಪ್ರಕೃತಿಯಲ್ಲಿ ಜನ್ಮತಃ ಇರುವ ತಿರಸ್ಕಾರವನ್ನು 
ಕೆರಳಿಸಬೇಕು ಮತ್ತು ಅವುಗಳ ದುಷ್ಪರಿಣಾಮಗಳ ಬಗ್ಗೆ ಹೆದರಿಕೆ ಹುಟ್ಟಿಸಬೇಕು. ಸನ್ಮಾರ್ಗ ಮತ್ತು ಸತ್ಕರ್ಮಗಳ ಒಳಿತು ಹಾಗೂ 
ಮಹತ್ವವನ್ನೂ ಕೇವಲ ಬೌದ್ಧಿಕವಾಗಿ ಸಾಬೀತು ಪಡಿಸಿದರೆ ಸಾಲದು, ಅವುಗಳ ಮೇಲೆ ಆಸಕ್ತಿ ಮತ್ತು ಒಲವು ಉಂಟಾಗುವಂತೆ 
ಮಾಡಬೇಕು. ಎರಡನೆಯ ಅರ್ಥವು ಉಪದೇಶಿಸುವಾಗ ಅದರಿಂದ ಸಹಾನುಭೂತಿ ಮತ್ತು ಹಿತಚಿಂತನೆಗಳು ಒಸರುವಂತಿರಬೇಕು. 
ಉಪದೇಶಕನು ತನ್ನನ್ನು ಕೀಳಾಗಿ ಕಾಣುತ್ತಿದ್ದಾನೆ ಮತ್ತು ಸ್ವತಃ ತನ್ನ ಮೇಲ್ಮೆಯ ಭಾವನೆಯಿಂದ ವರ್ತಿಸುತ್ತಿದ್ದಾನೆ ಎಂಬ ಭಾವನೆ 
ಸಂಬೋಧಿತನಲ್ಲಿ ಉಂಟಾಗಬಾರದು. ಉಪದೇಶಕನ, ಹೃದಯದಲ್ಲಿ ತನ್ನನ್ನು ಸಂಸ್ಕರಿಸುವ ಉತ್ಕಟೇಚ್ಛೆ ಇದೆ, ನಿಜಕ್ಕೂ ಅವನು 
ತನ್ನ ಹಿತವನ್ನೇ ಬಯಸುತ್ತಿದ್ದಾನೆ ಎಂದು ಅವನು ಭಾವಿಸುವಂತಿರಬೇಕು. 

123. ಅರ್ಥಾತ್‌- ಇದು ಕೇವಲ ವಾದ ಪ್ರತಿವಾದಗಳ ಪೈಪೋಟಿ ಅಥವಾ ಬೌದ್ದಿಕ ಜಟ್ಟಿ ಕಾಳಗ ಮತ್ತು ಮಾನಸಿಕ 
ಗುದ್ದಾಟದ ರೂಪದಲ್ಲಿರಬಾರದು. ಇದರಲ್ಲಿ ಕುತರ್ಕಗಳೂ ದೋಪಾರೋಪಣೆಗಳೂ ಆಕ್ರಮಣಗಳೂ ಮೂದಲಿಕೆಗಳೂ ಇರಬಾರದು. 
ಇದರ ಉದ್ದೇಶವು ಎದುರಾಳಿಯನ್ನು ಬಾಯಿ ಮುಚ್ಚಿಸುವುದೋ ತನ್ನ ವಾಕ್ಟಾತುರ್ಯದ ಪ್ರಚಾರವೋ ಆಗಿರಬಾರದು. ಇದರಲ್ಲಿ 
ಮಾಶಿನ ಮಾಧುರ್ಯವಿರಬೇಕು. ಸಂಬೋಧಿತನಲ್ಲಿ ಪಕ್ಸೆಪಾತ ಮತ್ತು ಹಟಸಾಧನೆಗಳುಂಚಾಗುವಂತೆ ಮಾಡಬಾರದು. ವಿಷಯವನ್ನು 
ಸರಳವಾಗಿ, ನೇರವಾಗಿ ಹೇಳಲು ಪ್ರಯತ್ನಿಸಬೇಕು. ಅವನು ವ್ಯಥಾ ಕುತರ್ಕಕ್ಕೆ ಇಳಿದು ಬರುತ್ತಿರುವುದನ್ನು ಕಂಡಾಗ ہس یت‎ 
ಅವನು ಇನ್ನಷ್ಟು ದೂರ ಸಾಗಿ .ಬಿಡದಂತೆ ಮಾಡಲು ಅವನನ್ನು ಅವನ ಪಾಡಿಗೆ ಬಿಟ್ಟು ಬಿಡಬೇಕು. 


ಕಾಂಡ -14 


ಬಲ್ಲನು. ನೀವು ಪ್ರತೀಕಾರವೆಸಗುವುದಿದ್ದರೆ ನಿಮ್ಮ ಮೇಲೆ ಅತಿರೇಕವೆಸಗಲಾಗಿದ್ದಷ್ಟು ಮಾತ್ರ ಎಸಗಿರಿ. ಆದರೆ, 
ನೀವು ತಾಳ್ಮೆ ವಹಿಸಿದರೆ ನಿಶ್ಚಯವಾಗಿಯೂ ಇದು ಸಹನಶೀಲರಿಗೆ ಅತ್ಕುತ್ತಮ. ಓ ಪೈಗಂಬರರೇ, 
ಸಹನೆಯೊಂದಿಗೆ ಕಾರ್ಯವೆಸಗುತ್ತಲೇ ಸಾಗಿರಿ - ಮತ್ತು ನಿಮ್ಮ ಈ ಸಹನೆ ಅಲ್ಲಾಹನ ಅನುಗ್ರಹದಿಂದಲೇ 
ಇದೆ. ಅವರ ಚಟುವಟಿಕೆಗಳ ಬಗ್ಗೆ ಖೇದಿಸಬೇಡಿರಿ ಮತ್ತು ಅವರ ಕುತಂತ್ರಗಳಿಂದ ಧೈರ್ಯಗುಂದಬೇಡಿರಿ. 
ನಿಶ್ಚಯವಾಗಿಯೂ ಅಲ್ಲಾಹನು ದೇವಭಯದೊಂದಿಗೆ ವರ್ತಿಸುವವರ ಹಾಗೂ ಸೌಜನ್ಯ ನೀತಿಯನ್ನನುಸರಿಸುವವರ 
301824 


124. ಅರ್ಥಾತ್‌- ಅಲ್ಲಾಹನನ್ನು ಭಯಪಟ್ಟು ಎಲ್ಲ ವಿಧದ ದುರ್ಮಾರ್ಗಗಳಿಂದ ದೂರವಿರುವವರು ಮತ್ತು ಸದಾ 
ಸತ್ಯರ್ಮಗಳಲ್ಲೇ ಸ್ಥಿರವಾಗಿರುವವರು. ಇತರರು ಎಷ್ಟೇ ಕೇಡ್ಲು ಬಗೆದರೂ ಅದರ ಉತ್ತರವನ್ನು ಕೆಡುಕಿನಿಂದ ಕೊಡುವುದರ ಬದಲಿಗೆ |. 
'ಒಳಿತಿನಿಂದಲೇ ಕೊಡುತ್ತಿರುವವರು. 


ಕಾಂಡ-14 


884 ಕುರ್‌ಆನ್‌ ವ್ಯಾಖ್ಯಾನ 


17. ಬನೀ ಇಸ್ರಾಈಲ್‌ 


ಪರಿಚಯ 


ಇದನ್ನು 4ನೆಯ ಸೂಕ್ತದಲ್ಲಿರುವ 'ವ ಕಲೈನಾ ಇಲಾ ಬನೀ ಇಸ್ರಾಈಲ ಫಿಲ್‌ಕಿತಾಬಿ' ಎಂಬ ನುಡಿಯಿಂದ 
ಆಯ್ದುಕೊಳ್ಳಲಾಗಿದೆ. ಈ ಹೆಸರು ಕೂಡ ಕುರ್‌ಆನಿನ ಇತರ ಅನೇಕ ಅಧ್ಯಾಯಗಳಲ್ಲಿರುವಂತೆ ಕೇವಲ ಸಂಕೇತ 
ರೂಪದಲ್ಲಿದೆ. 


ಅವತೀರ್ಣ ಕಾಲ: 

ಈ ಅಧ್ಯಾಯವು 'ಮಿಲ್‌ರಾಜ್‌'(ಗಗನಾರೋಹಣ)ನ ವೇಳೆ (ಮಕ್ಕಾ ಕಾಲಘಟ್ಟದ ಕೊನೆಯ 'ಕಾಲದಲ್ಲಿ) 
ಅವಶೀರ್ಣಗೊಂಡಿತೆಂದು ಪ್ರಥಮ ಸೂಕ್ತದಿಂದಲೇ ತಿಳಿದು ಬರುತ್ತದೆ. ಹದೀಸ್‌ ಮತ್ತು ಸೀರತ್‌ಗಳ ಹಲವಾರು ವರದಿಗಳ 
ಪ್ರಕಾರ 'ಮಿಲ್‌ರಾಜ್‌' ಘಟನೆಯು ಹಿಜ್ರಶಿಗಿಂತ ಒಂದು ವರ್ಷ ಮುಂಚೆ ಸಂಭವಿಸಿತ್ತು. 


ಅವತೀರ್ಣದ ಹಿನ್ನೆಲೆ: 


ಆಗ ಪ್ರವಾದಿ ಮುಹಮ್ಮದ್‌ರು(ಸ) ತೌಹೀದ್‌ (ಏಕದೇವ ವಿಶ್ವಾಸ)ುನ ಸ್ವರವೆತ್ತಿ ಹನ್ನೆರಡು ವರ್ಷಗಳು ಸಂದು 
ಹೋಗಿದ್ದುವು. ವಿರೋಧಿಗಳ ಎಲ್ಲ ತರದ ಪ್ರತಿಭಟನೆಗಳಿದ್ದರೂ ಅವರ ಸ್ವರವು ಅರಬ್‌ ದೇಶದ ಮೂಲೆ ಮೂಲೆಗೂ 
ತಲಪಿತ್ತು. ಈಗ ಪ್ರವಾದಿವರ್ಯರು(ಸ) ಮಕ್ಕಾದಿಂದ ಮದೀನಾಕ್ಕೆ ಹೋಗಿ ಅಲ್ಲಿ ಅತ್ತಿತ್ತ ಚದುರಿ ಹೋಗಿದ್ದ ಮುಸ್ಲಿಮರನ್ನು 
ಒಟ್ಟುಗೂಡಿಸಿ ಇಸ್ಲಾಮೊ ತತ್ವಾದರ್ಶಗಳ ಆಧಾರದಲ್ಲಿ ಒಂದು ರಾಷ್ಟ್ರವನ್ನು ಸ್ಥಾಪಿಸಲು ಸಂದರ್ಭ ಸನ್ನಿಹಿತವಾಗಿತ್ತು. 

ಇಂತಹ ಪರಿಸ್ಥಿತಿಯಲ್ಲಿ ಮಿಲ್‌ರಾಜ್‌ ಘಟನೆ ಸಂಭವಿಸಿ, ಅದರಿಂದ ಮರಳಿ ಬಂದಾಗ ಪ್ರವಾದಿವರ್ಯರು(ಸ) ಈ 
ಸಂದೇಶವನ್ನು ಜಗತ್ತಿಗೆ ಸಾರಿದರು. 


ಮುಖ್ಯ ವಿಷಯಗಳು: 

ಈ ಅಧ್ಯಾಯದಲ್ಲಿ ಎಚ್ಚರಿಕೆ ಪ್ರವಚನ ಮತ್ತು ಬೋಧನೆ, ಇವು ಮೂರೂ ಸಂತುಲಿತವಾಗಿ ಸೇರಿಕೊಂಡಿವೆ. 

ಬನೀ ಇಸ್ರಾತಲ್‌ ಮತ್ತಿತರ ಜನಾಂಗಗಳು ಕಂಡ ದುರ್ಗತಿಯಿಂದ ಪಾಠ ಕಲಿಯಿರಿ, ಈ ಧರ್ಮಾಹ್ವಾನವನ್ನು 
ಸ್ವೀಕರಿಸಿಕೊಳ್ಳಿರಿ. ಅನ್ಯಥಾ ನಿಮ್ಮನ್ನು ಅಳಿಸಿ ಬಿಡಲಾಗುವುದು ಎಂದು ಮಕ್ಕಾದ ಸತ್ಮನಿಷೇಧಿಗಳಿಗೆ ಎಚ್ಚರಿಕೆ ನೀಡಲಾಗಿದೆ. 
ಹಿಜ್ರಶಿನ ಬಳಿಕ ಅಭಿಸಂಬೋಧಿತರಾಗಲಿದ್ದ ಬನೀ ಇಸ್ರಾಈಲರನ್ನೂ "ನಿಮಗೆ ಈ ಹಿಂದೆ ಸಿಕ್ಕಿದ ಶಿಕ್ಲೆಗಳಿಂದ 
ಜಾಗೃತರಾಗಿರಿ. ಹ. ಮುಹಮ್ಮದ್‌ರ(ಸ) ಮೂಲಕ ನಿಮಗೆ ಸಿಗುತ್ತಿರುವ ಈ ಸುಸಂದರ್ಭದಿಂದ ಪ್ರಯೋಜನ ಪಡೆಯಿರಿ. 
ಈ ಕೊನೆಯ ಅವಕಾಶವನ್ನೂ ನೀವು ಕಳೆದುಕೊಂಡು ಹಿಂದಿನ ನೀತಿಯನ್ನೇ ಪುನರಾವರ್ತಿಸಿದರೆ, ಘೋರ ಯಾತನೆಗೆ 
ಗುರಿಯಾಗುವಿರಿ” ಎಂದು ಎಚ್ಚರಿಸಲಾಗಿದೆ. 

ವಾಸ್ತವದಲ್ಲಿ ಮಾನವ ಕೋಟಿಯ ಕಲ್ಮಾಣ ಮತ್ತು ವಿನಾಶ, ಸದ್ಗತಿ ಮತ್ತು ದುರ್ಗತಿಗಳು ಯಾವ ವಿಷಯಗಳನ್ನು 
ಅವಲಂಬಿಸಿವೆ ಎಂಬುದನ್ನು ಪ್ರವಚನ ರೂಪದಲ್ಲಿ ಆತ್ಯಂತ ಹೃದಯಂಗಮವಾಗಿ ವಿವರಿಸಲಾಗಿದೆ. ತೌಹೀದ್‌, ಪರಲೋಕ, 


ಕಾಂಡ-14 


17. ಬನೀ ಇಸ್ರಾಈಲ್‌ 885 


ಪ್ರವಾದಿತ್ಯ ಮತ್ತು ಕುರ್‌ಆನ್‌ ಇವು ಸತ್ಯಪೂರ್ಣವಾಗಿವೆಯೆಂಬ ಬಗ್ಗೆ ಆಧಾರಗಳನ್ನು ಕೊಡಲಾಗಿದೆ. ಈ 
ಮೂಲ ಪರಮಾರ್ಥಗಳ ಬಗ್ಗೆ ಮಕ್ಕಾದ ಸತ್ಮನಿಷೇಧಿಗಳು ಮುಂದಿರಿಸುತ್ತಿದ್ದ ಎಲ್ಲ ಸಂಶಯಗಳನ್ನೂ 
ನಿವಾರಿಸಲಾಗಿದೆ. 

ಬೋಧನೆಯ ರೂಪದಲ್ಲಿ, ಹ. ಮುಹಮ್ಮದ್‌ರ(ಸ) ಆಂದೋಲನದ ಮುಂದಿದ್ದ ಜೀವನ ಪದ್ಧತಿಗೆ ಸಂಬಂಧಿಸಿದ 
ಮೂಲಭೂತ ನೈಕಿಕ ಹಾಗೂ ನಾಗರಿಕ ಸಿದ್ದಾಂತಗಳನ್ನು ವಿವರಿಸಲಾಗಿದೆ. ಇದು ಇಸ್ಲಾಮೊ ರಾಷ್ಟ್ರ ಸ್ಥಾಪನೆಗಿಂತ ಒಂದು 
ವರ್ಷ ಮುಂಚಿ ಅರಬರ ಮುಂದಿರಿಸಿದ ಇಸ್ಲಾಮೊ ಪ್ರಣಾಳಿಕೆಯ ಘೋಪಷಣೆಯೋ ಎಂಬಂತಿತ್ತು. 

ಈ ಎಲ್ಲ ವಿಷಯಗಳೊಂದಿಗೆ ಕಷ್ಟ ಕಾರ್ಪಣ್ಯಗಳ ಚಂಡಮಾರುತದಲ್ಲೂ ತಮ್ಮ ಸ್ಥಾನದಲ್ಲೇ ಅಚಲವಾಗಿ ನಿಲ್ಲಬೇಕು. 
ಕುಫ್ರ್‌ನೊಂದಿಗೆ ಸಂಧಾನದ ಯೋಚನೆಯನ್ನೂ ಮಾಡಬಾರದೆಂದು ಮಸ್ತಿ, ಮರಿಗೆ ಆದೇಶಿಸಲಾಗಿದೆ. ಸಂಪೂರ್ಣ ಸಹನೆಯಿಂದ 
ಪರಿಸ್ತಿಶಿಯನ್ನು ಎದುರಿಸಬೇಕು ಮತ್ತು ಧರ್ಮಾಹ್ಠಾನ ಹಾಗೂ ಸಂಸ್ಕರಣಾ ಕಾರ್ಯದಲ್ಲಿ ತಮ್ಮ ಮನೋವಿಕಾರಗಳನ್ನು 
ನಿಯಂತ್ರಿಸಿಕೊಳ್ಳಬೇಕೆಂದೂ ಮುಸ್ಲಿಮರಿಗೆ ಉಪದೇಶಿಸಲಾಗಿದೆ. ಆತ್ಮಶುದ್ಧಿ ಮತ್ತು ಆತ್ಮಸಂಸ್ಕರಣೆಗಾಗಿ ನಮಾರುನ್ನು 
ಚಿಕಿತ್ಸೆಯ ರೂಪದಲ್ಲಿ ಪ್ರಸ್ತಾಪಿಸಲಾಗಿದೆ. ಪಂಚ ಹೊತ್ತಿನ ನಮಾರು್‌ಗಳು ಸಮಯ ಪಾಲನೆಯೊಂದಿಗೆ ಮುಸ್ಲಿಮರ ಮೇಲೆ 
ಕಡ್ಡಾಯಗೊಳಿಸಲ್ಪಟ್ಟದ್ದು ಇದೇ ಪ್ರಥಮ ಬಾರಿಯೆಂದು ವರದಿಗಳಿಂದ ತಿಳಿದು ಬರುತ್ತದೆ. 


ಕಾಂಡ-14 


886 ಕುರ್‌ಆನ್‌ ವ್ಯಾಖ್ಯಾನ 


F.7d‏ لم 


ರೆ 
یی‎ 


ری 


ا 


BATES NEA AST 
مکی‎ KERN I [AS 


17. ಬನೀ ಇಸಾ ್ರಿಈಲ್‌ 


ಅವತೀರ್ಣ : ಮಕ್ಕಾದಲ್ಲಿ 
ಸೂಕ್ತಗಳು:111 ರುಕೂಲ್‌ಗಳು:12 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 
(1) ತನ್ನ ಕೆಲವು ನಿದರ್ಶನಗಳನ್ನು ತೋರಿಸಿಕೊಡಲಿಕ್ಕಾಗಿ ತನ್ನ ದಾಸನನ್ನು ಒಂದು. ರಾತ್ರಿ 'ಮಸ್ಸಿದುಲ್‌ 
ಹರಾಮ್‌'ನಿಂದ, ನಾವು ಪರಿಸರವನ್ನು ಸಮೃದ್ಧಗೊಳಿಸಿರುವಂತಹ 'ಮಸ್ಥಿದುಲ್‌ ಅಕ್ಸಾ' ತನಕ ಯಾನ 
ಮಾಡಿಸಿದವನು ಪರಮ ಪಾವನನು.' ನಿಶ್ಚಯವಾಗಿಯೂ ಅವನು ಸರ್ವಶ್ರುತನೂ ಸರ್ವವೀಕ್ಷೆಕನೂ ಆಗಿರುತ್ತಾನೆ. 


Ta 


1. ಇದು ಪಾರಿಭಾಷಿಕವಾಗಿ 'ಮಿಲ್‌ರಾಜ್‌' ಮತ್ತು 'ಇಸ್‌ರಾ' ಎಂಬ ಹೆಸರುಗಳಿಂದ ಪ್ರಸಿದ್ಧವಾಗಿರುವ ಘಟನೆಯೇ ಆಗಿದೆ. 
ಹೆಚ್ಚಿನ ಹಾಗೂ ನಂಬಲರ್ಹ ವರದಿಗಳ ಪ್ರಕಾರ ಈ ಘಟನೆಯು ಹಿಜ್ರತ್‌ಗಿಂತ ಒಂದು ವರ್ಷ ಮುಂಚೆ ಸಂಭವಿಸಿತು. ಈ ಘಟನೆಯ 
ವಿವರಗಳು ಹದೀಸ್‌ ಮತ್ತು ಸೀರತ್‌ ಗ್ರಂಥಗಳಲ್ಲಿ ಅನೇಕ ಸಹಾಬಿಗಳಿಂದ(ರ) ಉಲ್ಲೇಖಿಸಲ್ಪಟ್ಟಿದ್ದು ಅವರ ಸಂಖ್ಯೆ 25ರ ವರೆಗೂ 
ತಲುಪುತ್ತದೆ. 

ಪ್ರವಾದಿವರ್ಯರು(ಸ) ಮಸ್ತಿದುಲ್‌ ಹರಾಮ್‌ನಿಂದ ಮಸ್ಸಿದುಲ್‌ ಅಕ್ಸಾ(ಬೈತುಲ್‌ ಮಕ್ಸಿಸ್‌)ವರೆಗೆ ಹೋದುದನ್ನು ಮಾತ್ರ 
ಪವಿತ್ರ ಕುರ್‌ಆನ್‌ ಸ್ಪಷ್ಟೀಕರಿಸುತ್ತದೆ. ಅಲ್ಲಾಹನು ತನ್ನ ದಾಸನಿಗೆ ತನ್ನ ಕೆಲವು ನಿದರ್ಶನಗಳನ್ನು ತೋರಿಸಲಿಚ್ಛಿಸಿದ್ದನು ಎಂಬುದೇ 
ಈ ಯಾತ್ರೆಯ ಉದ್ದೇಶ ಎಂದು ಹೇಳುತ್ತದೆ. ಇದಕ್ಕಿಂತ ಹೆಚ್ಚಿನ ವಿವರವೇನೂ ಕುರ್‌ಅನಿನಿಂದ ನಮಗೆ ದೊರೆಯುವುದಿಲ್ಲ. 
ಹದೀಸ್‌ನಲ್ಲಿರುವ ವಿವರಣೆಗಳ ಸಾರಾಂಶ ಹೀಗಿದೆ: ರಾತ್ರೆ ವೇಳೆ ಹ. ಜಿಬ್‌ರೀಲ್‌ರು(ಅ) ಪ್ರವಾದಿವರ್ಯರನ್ನು(ಸ) ಎಬ್ಬಿಸಿ, 
ಮಸ್ಸಿದುಲ್‌ ಹರಾಮ್‌ನಿಂದ ಮಸ್ತಿದುಲ್‌ 'ಅಕ್ಸಾವರೆಗೆ 'ಬುರಾಕ್‌'ನಲ್ಲಿ ಕರೆದೊಯ್ದರು. ಅಲ್ಲಿ ಅವರು ಗತ ಪ್ರವಾದಿಗಳ ಸಂಗಡ 
ನಮಾರು್‌ ನೆರವೇರಿಸಿದರು. ತರುವಾಯ ಅವರನ್ನು ಬಾನಲೋಕದ ಕಡೆಗೆ ಕರೆದೊಯ್ದರು. ಅಲ್ಲಿ ಆಕಾಶಗಳ ಬೇರೆ ಬೇರೆ 
ಅಂತಸ್ತುಗಳಲ್ಲಿ ಬೇರೆ ಬೇರೆ ಪ್ರತಿಷ್ಠಿತ ಪ್ರವಾದಿಗಳೊಂದಿಗೆ ಭೇಟಿ ನಡೆಯಿತು. ಅಲ್ಲಿ ಅವರಿಗೆ ಸ್ವರ್ಗ, ನರಕಗಳನ್ನೂ 
ತೋರಿಸಲಾಯಿತು. ಕೊನೆಗೆ ಅವರು ಅತ್ಯುನ್ನತ ಮಟ್ಟಕ್ಕೆ ತಲುಪಿ ತಮ್ಮ ಪ್ರಭುವಿನ ಸನ್ನಿಧಿಯಲ್ಲಿ ಹಾಜರಾದರು. ಈ ಭೇಟಿಯ 
ಸಂದರ್ಭದಲ್ಲಿ ಅವರಿಗೆ ಇತರ ಮುಖ್ಯ ಆದೇಶಗಳೊಂದಿಗೆ ಪಂಚ ನಮಾರು್‌ಗಳು ಕಡ್ಡಾಯಗೊಂಡ ಅಪ್ಪಣೆಯೂ ಸಿಕ್ಕಿತು. ಆ 
ಬಳಿಕ ಅವರು ಬೈತುಲ್‌ ಮಕಿಸ್‌ಗೆ ಮರಳಿದರು. ಅಲ್ಲಿಂದ ಮಸ್ತಿದುಲ್‌ ಹರಾಮ್‌ಗೆ ಹಿಂದಿರುಗಿದರು. 

ಹದೀಸಿನ ಈ ಹೆಚ್ಚಿನ ವಿವರಣೆಯು ಕುರ್‌ಅನಿಗೆ ವಿರುದ್ಧವಾಗಿರದೆ ಅದರ ವಿವರಣೆಗೆ ಪೂರಕವಾಗಿದೆ. ಪೂರಕ ವಿಷಯವನ್ನು 
ಕುರ್‌ಅನಿಗೆ ವಿರುದ್ದವೆಂದು ರದ್ದುಗೊಳಿಸಲಿಕ್ಕಾಗದು. 

ಈ ಯಾತ್ರೆಯ ವಾಸ್ತವಿಕತೆ ಏನು? ಇದು ಸ್ವಪ್ನದಲ್ಲಿ ಸಂಭವಿಸಿತ್ತೋ? ಅಥವಾ ಜಾಗೃತಾವಸ್ಥೆಯಲ್ಲೋ? ಪ್ರವಾದಿವರ್ಯರು(ಸ) 
ಸಶರೀರರಾಗಿ ಹೋಗಿದ್ದರೋ ಅಥವಾ ಇದ್ದಲ್ಲೇ ಕುಳಿತಿರುವಾಗ ಕೇವಲ ಆಧ್ಯಾತ್ಮಿಕವಾಗಿ ಅವರಿಗೆ ಈ ದರ್ಶನ ಮಾಡಿಸಲಾಗಿತ್ತೋ? 


ಕಾರಡ - 5ا‎ 


17. ಬನೀ ಇಸ್ರಾಈಲ್‌ , 87/7 


Gs Gu LCN SE ON Ge‏ ط کے 
MEISEL ESO TEN ON) ಗ‏ 
کرت TG ne‏ صا اور کو کید ےید $3 
لوان SIP ASS OLLIE‏ 
ನಾವು ಇದಕ್ಕೆ ಮುಂಚೆ ಮೂಸಾರಿಗೆ ಗ್ರಂಥ ನೀಡಿದ್ದೆವು ಮತ್ತು ನನ್ನ ಹೊರತು ಇನ್ನಾರನ್ನೂ‏ )2-8( 
ನಿಮ್ಮ ಕಾರ್ಯನಿರ್ವಾಹಕನಾಗಿ? ಮಾಡಿಕೊಳ್ಳಬಾರದೆಂಬ ಅಪ್ಪಣೆಯೊಂದಿಗೆ ಅದನ್ನು ಬನೀ ಇಸ್ರಾಈಲರಿಗೆ‏ 
ಸನ್ಮಾರ್ಗದರ್ಶನದ ಸಾಧನವನ್ನಾಗಿ ಮಾಡಿದ್ದೆವು. ನೂಹರ ಸಂಗಡ ನಾವು ನಾವೆಯಲ್ಲಿ ಏರಿಸಿದ್ದವರ ಸಂತತಿ‏ 


ಈ ಪ್ರಶ್ನೆಗಳಿಗೆ ಉತ್ತರವನ್ನು ಸ್ವತಃ ಪವಿತ್ರ ಕುರ್‌ಆನಿನ ನುಡಿಗಳೇ ನೀಡುತ್ತವೆ. '......ಯಾನ ಮಾಡಿಸಿದವನು ಪರಮ ಪಾವನನು' 
ಎಂಬ ಮಾತುಗಳಿಂದ ಪ್ರಾರಂಭಿಸಿರುವುದೇ ಇದು ಅಲ್ಲಾಹನ ಅಸಾಮಾನ್ಯ ಮಹಿಮೆಯಿಂದ ನಡೆದಂತಹ ಪ್ರಕೃತಿ ನಿಯಮಾತೀತವಾದ 
ಒಂದು ಘಟನೆಯೆಂಬುದನ್ನು ಸ್ವತಃ ತೋರಿಸುತ್ತದೆ. ಅವರು ಸ್ವಪ್ನದಲ್ಲಿ ಇವುಗಳನ್ನೆಲ್ಲ ಕಾಣುತ್ತಿದ್ದರೆ ಅಥವಾ ಅಂತಃಜ್ಞಾನದಿಂದ 
ನೋಡುತ್ತಿದ್ದರೆ, ಅದು 'ಸಕಲ ದೋಷಗಳಿಂದ ಪಾವನನಾದವನು ತನ್ನ ದಾಸನಿಗೆ ಈ ಸ್ವಪ್ನವನ್ನು ತೋರಿಸಿದನು' ಅಥವಾ 'ಅಂತಃ 
ಜ್ಞಾನದಲ್ಲಿ ಇದನ್ನೆಲ್ಲಾ ತೋರಿಸಿ ಕೊಟ್ಟನು' ಎಂಬೀ ತರದ ಪೀಠಿಕೆಯೊಂದಿಗೆ ಪ್ರಾರಂಭಿಸುವಷ್ಟು ಮಹತ್ವ ಹೊಂದಿರುವುದಿಲ್ಲ. 
'ಒಂದು ರಾತ್ರಿ ತನ್ನ ದಾಸನನ್ನು ಕೊಂಡು ಹೋದವನು' ಎಂಬ ಮಾತೂ ಸ್ಪಷ್ಟವಾಗಿ ಸಶರೀರವಾದ ಯಾತ್ರೆಯನ್ನೇ ಪ್ರತಿಪಾದಿಸುತ್ತದೆ. 
ಸ್ವಷ್ನದ ಯಾತ್ರೆ ಅಥವಾ ಅಂತಃಜ್ಞಾನದ ಯಾತ್ರೆಗಳಿಗೆ ಈ ಮಾತುಗಳು ಎಷ್ಟು ಮಾತ್ರಕ್ಕೂ ಸರಿಹೋಗುವುದಿಲ್ಲ. ಆದುದರಿಂದ 
ಇದು ಕೇವಲ ಮಾನಸಿಕ ಅನುಭವವಾಗಿರದೆ ಅಲ್ಲಾಹನಿಂದ ಮಾಡಿಸಲಾಗಿದ್ದ ಒಂದು ಸಶರೀರ ಯಾತ್ರೆ ಮತ್ತು ಪ್ರತ್ಯಕ್ಷ 
ದರ್ಶನವಾಗಿತ್ತೆಂದು ಒಪ್ಪಿಕೊಳ್ಳದೆ ನಮಗೆ ಗತ್ಯಂತರವಿಲ್ಲ. 

ಇನ್ನು, ಒಂದೇ ರಾತ್ರಿಯಲ್ಲಿ ವಿಮಾನವಿಲ್ಲದೆ ಮಕ್ಕಾದಿಂದ ಬೈತುಲ್‌ یہ‎ ಹೋಗಿ ಬರುವುದು ಅಲ್ಲಾಹನ 
ಮಹಿಮೆಯಿಂದ ಸಾಧ್ಯವಿತ್ತೆಂದಾದರೆ ಹದೀಸಿನಲ್ಲಿ ವಿವರಿಸಲಾಗಿರುವ [ಇತರ ವಿಷಯಗಳೆಲ್ಲ ಅಸಾಧ್ಯವೆಂದು ನಿರಾಕರಿಸಿಬಿಡುವುದು 
ಹೇಗೆ?] ಯಾವುದಾದರೂ ಸೃಷ್ಟಿಯು ತನ್ನ ಸ್ವಂತ ಬಲವಿಂದ ಮಾಡುವ ಒಂದು ಕೆಲಸದ ಕುರಿತು ಚರ್ಚಿಸುವಾಗ ಮಾತ್ರ ಸಾಧ್ಯತೆ 
ಮತ್ತು ಅಸಾಧ್ಯತೆಗಳ ವಿವಾದವುಂಟಾಗುತ್ತದೆ. ಆದರೆ, ಅಲ್ಲಾಹನು ಇಂತಹ ಕಾರ್ಯವೆಸಗಿದನು ಎಂಬಾಗ, ಅಲ್ಲಾಹನು 
ಸರ್ವಶಕ್ತನೆಂಬ ಖಚಿತವಾದ ವಿಶ್ವಾಸವಿಲ್ಲದವನು ಮಾತ್ರ ಸಾಧ್ಯತೆಯನ್ನು ಪ್ರಶ್ನಿಸುತ್ತಾನೆ. 

'ಮಿಲ್‌ರಾಜ್‌'ನ ವಿಷಯದಲ್ಲಿ ತಿಳಿದಿರಬೇಕಾದ ಒಂದು ಮೂಲ ಸಂಗತಿ ಏನೆಂದರೆ, ಪ್ರವಾದಿಗಳಲ್ಲಿ ಪ್ರತಿಯೊಬ್ಬರಿಗೂ 
ಅಲ್ಲಾಹನು ಅವರ ಸ್ಥಾನಕ್ಕನುಸಾರ ಭೂಮಿ-ಆಕಾಶಗಳ ಆಡಳಿತದ ವೀಕ್ಷಣೆಯನ್ನು ಮಾಡಿಸಿರುತ್ತಾನೆ. ಪ್ರವಾದಿಗಳ ಸ್ಥಾನವು ಓರ್ವ 
ತತ್ವಜ್ಞಾನಿಯ ಸ್ಥಾನಕ್ಕಿಂತ ಭಿನ್ನ ಹಾಗೊ ಉನ್ನತವೆಂದು ವ್ಯಕ್ತವಾಗಲಿಕ್ಕಾಗಿ, ಯಾವ ಪರಮಾರ್ಥಗಳ ಮೇಲೆ ಅವುಗಳನ್ನು ಕಣ್ಣಿಂದ 
ನೋಡದೆ ವಿಶ್ವಾಸವಿರಿಸಬೇಕೆಂದು ಜನರಿಗೆ ಕರೆ ಕೊಡಲಿಕ್ಕಾಗಿ ಅವರು ನಿಯುಕ್ಷರಾಗಿರುವರೋ ಅವುಗಳ ಮೇಲಿಂದ ಭೌಶಿಕ 
ತೆರೆಗಳನ್ನು ಸರಿಸಿ ಅವರಿಗೆ ಅವನ್ನು ಪ್ರತ್ಯಕ್ಷವಾಗಿ ತೋರಿಸಿಕೊಡಲಾಗಿದೆ. ತತ್ವಜ್ಞಾನಿ ಹೇಳುವುದೆಲ್ಲವೂ ಊಹೆ ಮತ್ತು ಗುಮಾನಿಯ 
ಆಧಾರದಲ್ಲಾಗಿರುತ್ತದೆ. ಅವನು ಸ್ವತಃ ತನ್ನ ಸ್ಥಾನವನ್ನು ಬಲ್ಲವನಾಗಿದ್ದರೆ ತನ್ನ ಯಾವ ಅಭಿಪ್ರಾಯದ ಬಗೆಗೂ ಅದುವೇ ಸತ್ಯವೆಂದು 
ಅವನು ಸಾಕ್ಸ್ಯ ಹೇಳಲಾರ. ಆದರೆ ಪ್ರವಾದಿಗಳು ಹೇಳುವುದೆಲ್ಲವನ್ನೂ ನೇರವಾದ ಜ್ಞಾನ ಮತ್ತು ವೀಕ್ಷಣೆಯ ಆಧಾರದಿಂದಲೇ 
ಹೇಳುತ್ತಾರೆ. 

2. ವಕೀಲ್‌ - ಎಂದರೆ, ಯಾರ ಮೇಲೆ ಸಂಪೂರ್ಣ ಭರವಸೆಯಿಟ್ಟು, ನಂಬಿ ತನ್ನ ವ್ಯವಹಾರವನ್ನೆಲ್ಲಾ ಯಾರಿಗೆ 
ಒಪ್ಪಿಸಲಾಗುತ್ತದೋ ಹಾಗೂ ಮಾರ್ಗದರ್ಶನ ಮತ್ತು ಸಹಾಯಕ್ಕಾಗಿ ಯಾರಿಗೆ ಮೊರೆಯಿಡಲಾಗುತ್ತದೋ ಅವನು. 

3. ಈ ಅಧ್ಯಾಯದ ಮುಖ್ಯ ಉದ್ದೇಶವು ಮಕ್ಕಾದ ಸತ್ಯನಿಷೇಧಿಗಳಿಗೆ ಎಚ್ಚರಿಕೆ ಕೊಡುವುದಾಗಿದೆ. ನಿಮ್ಮ ಮುಂದೆ 
ಮಾತಾಡುತ್ತಿರುವಂತಹ ವ್ಯಕ್ತಿಯು ಈಗಾಗಲೇ ಅಲ್ಲಾಹನ ದೊಡ್ಡ ದೊಡ್ಡ ನಿದರ್ಶನಗಳನ್ನು ಕಣ್ಣಾರೆ ಕಂಡು ಬಂದವರು ಎಂದು 
ಅಭಿಸಂಬೋಧಿತರಿಗೆ ಶಿಳಿಯಪಡಿಸಲಿಕ್ಕಾಗಿ ಅರಂಭದಲ್ಲಿ 'ಮಿಲ್‌ರಾಜ'ನ್ನು ಪ್ರಸ್ತಾಪಿಸಲಾಗಿದೆ. ಅನಂತರ ಇದೀಗ - ಅಲ್ಲಾಹನ 
ಕಡೆಯಿಂದ ಗ್ರಂಥವನ್ನು ಪಡೆದವರು ಅಲ್ಲಾಹನಿಗೆ ವಿರುದ್ಧ ತಲೆಎತ್ತಿದಾಗ ಅವರಿಗೆ ಯಾವ ಯಾವ ತರದ ಶಿಕ್ಸೆಗಳನ್ನು 
ಕೊಡಲಾಗುತ್ತದೆಂದು ಬನೀ ಇಸ್ರಾಈಲರ ಇತಿಹಾಸದಿಂದ ಎಚ್ಚರಿಕೆ ನೀಡಲಾಗುತ್ತಿದೆ. 


ಕಾಂಡ-15 


888 ಕುರ್‌ಆನ್‌ ವ್ಯಾಖ್ಯಾನ 


SS ELIS نڑات ا َء‎ HL 
Mois ٤ عَلِيْهمْ‎ SSNS NS 
ಹ ಹರರ ಎಂತ ಸೆ ಯೆಡಯ 
OS REN SS ASS EESE 


ನೀವಾಗಿರುತ್ತೀರಿ" ಮತ್ತು ನೂಹ್‌ ಓರ್ವ ಕೃತಜ್ಞ ದಾಸರಾಗಿದ್ದರು. ತರುವಾಯ ನಾವು ಬನೀಇಸ್ರಾಶಲರಿಗೆ 
- ನೀವು ಎರಡು ಬಾರಿ ಭೂಮಿಯಲ್ಲಿ ಗೊಂದಲವನ್ನುಂಟು ಮಾಡುವಿರಿ ಹಾಗೂ ಭಾರೀ ವಿದ್ರೋಹ ತೋರುವಿರಿ 
ಎಂದು ನಮ್ಮ ಗ್ರಂಥದಲ್ಲಿ ಎಚ್ಚರಿಸಿದ್ದೆವು." ಕೊನೆಗೆ ಆ ಪೈಕಿ ಪ್ರಥಮ ವಿದ್ರೋಹ ಸಂಭವಿಸಿದಾಗ (ಓ 


(3 
ಬನೀಇಸ್ರಾಈಲರೇ!)” ನಾವು ನಿಮ್ಮ ವಿರುದ್ಧ: ನಮ್ಮ ಅತ್ಯಂತ ಪ್ರಬಲರಾಗಿದ್ದ ದಾಸರನ್ನು ಎಬ್ಬಿಸಿದೆವು ಮತ್ತು 
ಅವರು ನಿಮ್ಮ `ನಾಡುಗಳಿಗೆ ನುಗ್ಗಿ ಎಲ್ಲ ಕಡೆ ಹಬ್ಬಿ ಹೋದರು. ಇದು ನೆರವೇರಬೇಕಾಗಿದ್ದ ಒಂದು 


ವಾಗ್ದಾನವಾಗಿತ್ತು.? ಅನಂತರ ನಾವು ನಿಮಗೆ ಅವರ ಮೇಲೆ ಪ್ರಾಬಲ್ಕ ಸ್ಥಾಪಿಸುವ ಅವಕಾಶ ನೀಡಿದೆವು. ನಿಮಗೆ 


4. ಅರ್ಥಾತ್‌- ಹ. ನೂಹ್‌(ಅ) ಮತ್ತು ಅವರ ಸಂಗಾತಿಗಳ ಸಂತತಿಗಳೆಂಬ ನೆಲೆಯಲ್ಲಿ ನೀವು ಏಕೈಕ ಅಲ್ಲಾಹನನ್ನೇ ನಿಮ್ಮ 
'ವಕೀಲ'ನನ್ನಾಗಿ ಮಾಡಿಕೊಳ್ಳುವುದೇ ನಿಮಗೆ ಭೂಷಣವಾದುದು. ಏಕೆಂದರೆ ನೀವು ಯಾರ ಸಂತತಿಯಾಗಿರುವಿರೋ ಅವರು 
ಅಲ್ಲಾಹನನ್ನೇ 'ವಕೀಲ'ನನ್ನಾಗಿ ಮಾಡಿ ಕೊಂಡಿದ್ದುದರಿಂದ ಚಂಡಮಾರುತದ ನಾಶಗಳಿಂದ ರಕ್ಷಿಸಲ್ಪಟ್ಟಿದ್ದರು. 

5, ಇಲ್ಲಿ ಗ್ರಂಥವೆಂದರೆ ತೌರಾತ್‌ ಅಲ್ಲ. ಇದು ಸುಹುಫ್‌(ದಿವ್ಮಗ್ರಂಥ)ಗಳೆ ಸಂಗ್ರಹ, ಇದಕ್ಕೆ ಕುರ್‌ಆನಿನಲ್ಲಿ 'ಅಲ್‌ 
ಕಿತಾಬ್‌' ಎಂಬ ಪಾರಿಭಾಷಿಕವು ಅನೇಕ ಕಡೆಗಳಲ್ಲಿ ಪ್ರಯೋಗಿಸಲ್ಪಟ್ಟಿದೆ. 

6. ಬೈಬಲಿನ ದಿವ್ಮಗ್ರಂಥಗಳ ಸಂಗ್ರಹದಲ್ಲಿ ಬೇರೆ ಬೇರೆ ಕಡೆ ಈ ಎಚ್ಚರಿಕೆಗಳು ಸಿಗುತ್ತವೆ. ಪ್ರಥಮ ಪ್ರಕ್ಲೋಬೆ ಮತ್ತು 
ಅದರ ದುಷ್ಪರಿಣಾಮಕ್ಕಾಗಿ ಬನೀ ಇಸ್ರಾತಈಲರಿಗೆ ಕೀರ್ತನೆಗಳು, ಯೆಶಾಯನು, ಯೆರೆಮೀಯನು, ಹಿಜೇಕಿಯೇಲನುಗಳಲ್ಲಿ 
ಎಚ್ಚರಿಸಲಾಗಿದೆ. ಎರಡನೆಯ ಪ್ರಕ್ಷೋಭೆ ಮತ್ತು ಅದರ ಕಠಿಣ ಶಿಕ್ಷೆಯ ಭವಿಷ್ಯವಾಣಿಯನ್ನು ಹ. ಮಸೀಹ್‌(ಆಅ) ಹೇಳಿದ್ದು, 
ಅದು ಮತ್ತಾಯ ಮತ್ತು ಊಕನ ಸುವಾರ್ತೆಗಳಲ್ಲಿದೆ. ಪ್ರಥಮ ಪ್ರಕ್ಷೋಬೆಯ ಬಗ್ಗೆ [ನೋಡಿರಿ: ಕೀರ್ತನೆಗಳು 106:34-41; 
ಯೆಶಾಯನು: 1:4-5; 1:21-24; 2:6-8: 3:16-26: 8:7, 30:9-14 ಯೆರೆಮೊಯ 2:5-28: 3:6-9: 5:1-9; 5:15-17; 7:33-34; 
15:2-3; ಹಿಜೇಕಿಯೇಲನು 22:3-16] ದ್ವಿತೀಯ ಪ್ರಕ್ಷೋಚೆಯ ಬಗ್ಗೆ (ನೋಡಿರಿ: ಮತ್ತಾಯ 23:37-38; 24:2 ಲೂಕನು 23:28- 
30] ٠ 
7. ಅಂದರೆ ಅಶೂರಿಯರು ಮತ್ತು ಬೆಬಿಲೋನಿನವರಿಂದ ಬನೀ ಇಸ್ರಾಈಲರಿಗೆ ಬಂದಿದ್ದ ಘೋರ ವಿನಾಶ. [ಅವರ ಒಂದು 
ರಾಜ್ಯವಾಗಿದ್ದ ಇಸ್ರಾತಈಲ್‌ ಸಾಮ್ರಾಜ್ಯದ ಮೇಲೆ ಅಶೂರಿಯನರ ದಾಳಿಯ 'ರೂಪದಲ್ಲಿ ಅಲ್ಲಾಹನ ಯಾತನೆ ಎರಗಿತು ಮತ್ತು] 
ಕ್ರಿ.ಪೂ. 721ರಲ್ಲಿ ಅಶೂರಾದ ಕ್ರೂರಿ ಚಕ್ರವರ್ತಿ 'ಸಾರಗೋನ್‌'ನು ಆ ಸಾಮ್ರಾಜ್ಯವನ್ನು ಕೊನೆಗೊಳಿಸಿದನು. ಸಾವಿರಾರು 
ಇಸ್ರಾಈಲೀಗಳು ಹತರಾದರು. 27 ಸಾವಿರಕ್ಕಿಂತಲೂ ಹೆಚ್ಚು ಪ್ರಭಾವಶಾಲೀ [ಇಸ್ರಾಈಲೀಗಳನ್ನು ದೇಶದಿಂದ ಹೊರಕ್ಕಟ್ಟಲಾಯಿತು. 
ಬನೀ ಇಸ್ರಾಈಲರ ಇನ್ನೊಂದು ರಾಜ್ಯವಾಗಿದ್ದ ಯಹೂದಿಯ ಸಾಮ್ರಾಜ್ಯವನ್ನು ಮೊದಲು ಅಶೂರಿಯನರೇ ತಮ್ಮ ಆಶ್ರಿತ 
ರಾಜ್ಕವನ್ನಾಗಿಸಿಕೊಂಡರು. ಅನಂತರ] ಕ್ರಿ. ಪೂ. 587ರಲ್ಲಿ. ಬೆಬಿಲೋನಿನ ಅರಸ "ಬುಕ್ತ್‌ ನಸ್ಟ್‌'ನು ಅದನ್ನು ಸಂಪೂರ್ಣ 
ಧ್ವಂಸಗೊಳಿಸಿದನು. ಜೆರುಸಲೇಮ್‌ ಮತ್ತು ಹೈಕಲ್‌ ಸುಲೇಮಾನೀ(ಸುಲೈಮಾನರ ಮಹಾ ಆರಾಧನಾಲಯ)ಗಳನ್ನು ಕೆಡವಿದನು. 
ಅವುಗಳ ಗೋಡೆಗಳು ಕೂಡ ತಮ್ಮ ಸ್ಥಾನಗಳಲ್ಲಿ ಉಳಿಯಲಿಲ್ಲ. 


ಕಾಂಡ -15 


ERE pe AA‏ تا 


ಸಂಪತ್ತು ಹಾಗೂ ಸಂತತಿಗಳಿಂದ ನೆರವಾದೆವು ಮತ್ತು ನಿಮ್ಮ ಸಂಖ್ಯೆಯನ್ನು ಮೊದಲಿಗಿಂತ ಹೆಚ್ಚಿಸಿದೆವು.* 
ನೋಡಿರಿ- ನೀವು ಸತ್ಕರ್ಮ ಮಾಡಿದ್ದರೆ ಅದು ನಿಮ್ಮ ಹಿತಕ್ಕಾಗಿಯೇ ಮಾಡಿದ್ದೀರಿ, ದುಷ್ಕರ್ಮವೆಸಗಿದ್ದರೆ ಅದು 
ನಿಮಗೇ ಕೇಡಾಗಿ ಪರಿಣಮಿಸಿತು. ತರುವಾಯ ಎರಡನೆಯ ವಾಗ್ದಾನದ ಕಾಲ ಬಂದಾಗ ನಿಮ್ಮ ಮುಖಗಳನ್ನು 
ವಿರೂಪಗೊಳಿಸುವಂತೆಯೂ ಮಸೀದಿ (ಬೈತುಲ್‌ ಮಕ್ತಿಸ್‌)ಯಲ್ಲಿ ಹಿಂದೆ ಶತ್ರುಗಳು ನುಗ್ಗಿ ದಂತೆ ನುಗ್ಗುವಂತೆಯೂ 
ಅವರ ಕೈಗೆ ಸಿಕ್ಕಿದುದನ್ನೆಲ್ಲ ನಾಶಗೊಳಿಸುವಂತೆಯೂ ನಾವು ನಿಮ್ಮ ಮೇಲೆ ಇತರ ಶತ್ರುಗಳನ್ನು ಹೇರಿಬಿಟ್ಟೆವು.? 


8. ಇದು ಯಹೂದಿಯರಿಗೆ(ಅರ್ಥಾತ್‌ - ಯಹೂದಿಯಾದವರಿಗೆ) ಬೆಚಿಲೋನಿನ ಸೆರೆವಾಸದಿಂದ ಬಿಡುಗಡೆಯ ಬಳಿಕ ಅವರು 
ಅಲ್ಲಾಹನ ಕಡೆಗೆ ಒಲಿದುದರ ಫಲವಾಗಿ ಕೊಡಲ್ಪಟ್ಟಿದ್ದ ಕಾಲಾವಕಾಶದ ಕಡೆಗೆ ಸಂಕೇತ. [ಈ ಬಿಡುಗಡೆಯು ಅವರಿಗೆ ಇರಾನ್‌ನ 
ದಿಗ್ವಿಜಯಿಯಾಗಿದ್ದ ಸ್ಕಾರಸ್‌(ಯೋರಸ್‌ ಅಥವಾ ಖುಸ್ರೂ)ನ ಮೂಲಕ ಲಭಿಸಿತು.] ಅವನು ಕ್ರಿ. ಪೂ. 539ರಲ್ಲಿ ಬೆಬಿಲೋನನ್ನು 
ಗೆದ್ದನು. ಅವನು ಯಹೂದಿಯರಿಗೆ ತಮ್ಮ ತಾಯ್ದಾಡಿಗೆ ಮರಳಿ ಅಲ್ಲಿ ವಾಸ ಹೂಡಲು ಮತ್ತು ಹೈಕಲ್‌ ಸುಲೈಮಾನೀ(ಸುಲೈಮಾನರ 
ಮಹಾ ಆರಾಧನಾಲಯ)ವನ್ನು ಪುನಃ ನಿರ್ಮಿಸಲು ಅನುಮತಿ ಕೊಟ್ಟನು. ಅದರಂತೆ ಪ್ರವಾದಿ ಹಜಿಯ್ಕಿ, ಪ್ರವಾದಿ ರುಕರಿಯ್ಯ 
ಮತ್ತು "ಯಶೂಲ್‌ ಎಂಬ ಸರದಾರನ ಮೇಲ್ವಿಚಾರಣೆಯಲ್ಲಿ ಪವಿತ್ರ ಹೈಕಲಿನ ನವನಿರ್ಮಾಣವಾಯಿತು. ತರುವಾಯ ಕ್ರಿ.ಪೂ. 
458ರಲ್ಲಿ ಒಂದು ದೇಶಭ್ರಷ್ಟ ಗುಂಪಿನೊಂದಿಗೆ ಹ. ಉರ್ಬುರ್‌ (ಉರಖ್‌ರಾ) ಯಹೂದಿಯೂಕ್ಕೆ ತಲಪಿದರು ಮತ್ತು ಇರಾನಿನ 
ಇರ್ತಿಖ್‌ ಶಶ್ಲಾ (ಅರ್ಟಾಕ್ಸರ್ಸಸ್‌ ಅಥವಾ ಅರ್ದ್‌ಶೀರ್‌) ದೊರೆಯು ಒಂದು ಫರಮಾನಿನ ಮೂಲಕ ಅವರಿಗೆ [ಬನೀ ಇಸ್ರಾಈಲರ 
ಧಾರ್ಮಿಕ ಶಿಕ್ಷಣದ, ಸಂಸ್ಕರಣಾ ಕಾರ್ಯದ] ಮತ್ತು ಅವರ ಮೇಲೆ ಧರ್ಮಶಾಸ್ತ್ರ ವ್ಯವಸ್ಥೆಯ ಸಂಸ್ಥಾಪನಾ ಕಾರ್ಯದ ಅಧಿಕಾರ 
ನೀಡಿದನು (ಎಜ್ಟ್‌ನು 8:25-26). ಈ ಫರಮಾನಿನಂತೆ ಹ. ಉರ್ಬೆರರು ಹ. ಮೂಸಾರ(ಅ) ಧರ್ಮದ ನವೀಕರಣದ 
ಮಹಾಕಾರ್ಯವನ್ನು ನೆರವೇರಿಸಿದರು. ಅವರು ಯಹೂದಿ ಜನಾಂಗದ ಎಲ್ಲ ಸಜ್ಜನರನ್ನು ಎಲ್ಲಾ ಕಡೆಗಳಿಂದಲೂ ಒಟ್ಟುಗೂಡಿಸಿ 
ಒಂದು ಪ್ರಬಲ ವ್ಯವಸ್ಥೆಯನ್ನು ಸಂಸ್ಥಾಪಿಸಿದರು. [ಜನಾಂಗದ ಸರ್ವತೋಮುಖ ನಿರ್ಮಾಣ ಮತ್ತು ಸಂಸ್ಕರಣಾ ಕಾರ್ಯವೆಸಗಿದರು.] 
ಅವರಿಂದ ಪುನಃ ದೇವದಾಸ್ಯ್ಕ-ಆರಾಧನೆ ಮತ್ತು ದೇವ ಶಾಸನದ ಅನುಸರಣೆಯ ಕರಾರನ್ನು ಪಡೆದರು. ಕ್ರಿ.ಪೂ. 445ರಲ್ಲಿ 
ನಹ್‌ಮೂಯರ ನಾಯಕತ್ವದಲ್ಲಿ ಒಂದು ದೇಶಭ್ರಷ್ಟ ಗುಂಪು ಯಹೊದಿಯಾಕ್ಕೆ ಮರಳಿ ಬಂತು. ಇರಾನಿನ ಅರಸನು 'ನಹ್‌ಮೋಯರನ್ನು 
ಚೆರುಸಲೇಮಿನ ಆಡಳಿತಗಾರನನ್ನಾಗಿ ನೇಮಿಸಿ, ಅವರು ಆ ನಗರದ ಕೋಟೆಯ ನಿರ್ಮಾಣ ಮಾಡಲು ಅನುಮತಿ ಕೊಟ್ಟನು. ಹೀಗೆ 
ಒಂದೂವರೆ ಶತಮಾನಗಳ ಬಳಿಕ ಬೈತುಲ್‌ ಮಕ್ಲಿಸ್‌ ಪುನಃ ನಿರ್ಮಾಣಗೊಂಡಿತು ಮತ್ತು ಅದು ಯಹೂದಿ ಧರ್ಮ ಹಾಗೂ 
ಸಂಸ್ಕೃತಿಯ ಕೇಂದ್ರ ಸ್ಥಾನವಾಯಿತು. 

9. ಈ ಎರಡನೆಯ ಪ್ರಕ್ಷೋಭೆಯ [ಆರಂಭವು ಹ. ಮಸೀಹ್‌(ಯೇಸು)ರ ಜನನಕ್ಕಿಂತ ಮುಕ್ಕಾಲು ಶೆತಮಾನದ ಹಿಂದೆ 
ಆಯಿತು. ಆಗ ಯಹೊದಿಯರಲ್ಲಿ ಧಾರ್ಮಿಕ" ಪ್ರಜ್ಞೆಯು ಪುನಃ ಅಳಿಯುತ್ತ ಹೋಗಿತ್ತು. ಆ ಸ್ಥಾನವನ್ನು ಅಪ್ಪಟ ಲೋಕಾರಾಧನೆ 
ಹಾಗೂ ನಿರ್ಜೀವ ಆಡಂಬರವು ಆಕ್ರಮಿಸಿತ್ತು.] ಆ ಕಾಲದ ಯಹೂದಿ ಜನಸಾಮಾನ್ಯರ ಮತ್ತು ಅವರ ವಿದ್ವಾಂಸರ ಸ್ಥಿತಿಗತಿಗಳನ್ನು 
ಸರಿಯಾಗಿ ಅಂದಾಜಿಸಬೇಕಾದರೆ ಹ. ಮಸೀಹ್‌ರು(ಅ) ತಮ್ಮ ಭಾಷಣಗಳಲ್ಲಿ ಅವರೆಲ್ಲರ ಕುರಿತು ಮಾಡಿದ್ದ ಟೀಕೆಗಳ ಅಧ್ಯಯನ 
ಮಾಡಬೇಕು. ಈ ಭಾಷಣಗಳೆಲ್ಲ ಬೈಬಲಿನ ನಾಲ್ಕೂ ಸುವಾರ್ತೆಗಳಲ್ಲಿವೆ. ಈ ಜನಾಂಗದ ಕಣ್ಣೆದುರಲ್ಲೇ ಹ. ಯಹ್ಮಾರಂತಹ(ರ) 
ಪಾವನ ವ್ಯಕ್ತಿಯ ರುಂಡವನ್ನೇ ಹಾರಿಸಿದಾಗಲೂ ಆ ಘೋರ ಅಕ್ರಮದ ವಿರುದ್ಧ: ಒಂದೇ ಒಂದು ಸ್ವರವಾದರೂ ಏಳದಿರುವುದನ್ನು 
ಸ್ಮರಿಸಿ ಅದರ ಅಧಥೋಗತಿಯನ್ನು ತಿಳಿಯಲು, ಸಾಧ್ಯವಾಗುತ್ತದೆ. ಇಷ್ಟು ಮಾತ್ರವಲ್ಲ ಇಡೀ ಜನಾಂಗದ ಧಾರ್ಮಿಕ ಮುಖಂಡರು 
ಹ. ಮಸೀಹ್‌ರಿಗೆ(ಅ) ಮರಣದಂಡನೆ ವಿಧಿಸಬೇಕೆಂಬ ಕೂಗೆಬ್ಬಿಸಿದರು. ಆದರೆ ಕೇವಲ ಕೆಲವೇ ಮಂದಿ ಸತ್ಮೆಸಂಧರ ವಿನಾ ಇಂತಹ 
ದುರದೃಷ್ಟಕರ ವಿಷಯಕ್ಕಾಗಿ ದುಃಖ ಪಡುವವರು ಬೇರಾರೂ ಇರಲಿಲ್ಲ. [ಇದರ ಶಿಕ್ಷೆಯು ಅವರಿಗೆ ರೋಮ್‌ ಸಾಮ್ರಾಜ್ಯದ 
i ಆಕ್ರಮಣದ ರೂಪದಲ್ಲಿ ಸಿಕ್ಕಿತು.] 

ಕ್ರಿ. ಶ. 70ರಲ್ಲಿ ಟೇಟ್ಸು ಎಂಬಾತನು ಖಡ್ಗ ಬಲದಿಂದ ಜೆರುಸಲೇಮನ್ನು ಗೆದ್ದನು. ಈ ಸಂದರ್ಭದಲ್ಲಾದ ಹತ್ಕಾಕಾಂಡದಲ್ಲಿ 
ಒಂದು ಫಡ ಮೂವತ್ತಮೂರು ಸಾವಿರ ಮಂದಿ ಹತರಾದರು. 67 ಸಾವಿರ ಮಂದಿ ಸೆರೆಹಿಡಿಯಲ್ಪಟ್ಟು ಗುಲಾಮರಾದರು. 
ಸಾವಿರಾರು ಮಂದಿಯನ್ನು ಹಿಡಿದು ಈಜಿಪ್ಟ್‌ನ ಗನಿಗಳಲ್ಲಿ ದುಡಿಯಲಿಕ್ಕಾಗಿ ಕಳುಹಿಸಲಾಯಿತು. ಸಾವಿರಾರು ಜನರನ್ನು ಹಡಿದು 


ಕಾಂಡ-15' 


890 ಕುರ್‌ಆನ್‌ ವ್ಯಾಖ್ಯಾನ 


24೨946 0+ نما‎ 
£ 7 WW TET A 
ay 2مھ‎ PAPE رات ہر رممبددی‎ 
LOSES 
೨” ಸಿ ೨ 3ہ‎ ಹಿ >د‎ 
تج اکن‎ 2 Mone لحیر‎ 
ಈಗ ನಿಮ್ಮ ಪ್ರಭು ನಿಮ್ಮ ಮೇಲೆ ದಯೆ ತೋರಲೂ ಬಹುದು. ಆದರೆ ನೀವು ನಿಮ್ಮ ಗತ ನೀತಿಯನ್ನು 
ಪುನರಾವರ್ತಿಸಿದರೆ ನಾವು ನಮ್ಮ 8 ಶ್ಲೆಯನ್ನು ಪುನರಾವರ್ತಿಸುವೆವು. ಧಿಕ್ಕಾರಿಗಳಿಗೆ ನಾವು ನರಕವನ್ನು 
ಸೆರೆಮನೆಯನ್ನಾಗಿ ಮಾಡಿಟ್ಟಿದ್ದೇವೆ. ? | 
(9-10) ವಾಸ್ತವದಲ್ಲಿ ಈ ಕುರ್‌ಆನ್‌ ಅತ್ಯಂತ ನೇರ ಮಾರ್ಗವನ್ನು ತೋರಿಸಿ ಕೊಡುತ್ತದೆ. ಇದನ್ನು 
ಸ್ವೀಕರಿಸಿಕೊಂಡು ಸತ್ಯರ್ಮವೆಸಗಿದವರಿಗೆ ದೊಡ್ಡ ಸತ್ಸಲವಿದೆಯೆಂಬ ಸುವಾರ್ತೆಯನ್ನು ನೀಡುತ್ತದೆ ಮತ್ತು 


ಪರಲೋಕದ ಮೇಲೆ ವಿಶ್ವಾಸವಿರಿಸದವರಿಗೆ ನಾವು ಅವರಿಗಾಗಿ ಘೋರ ಯಾತನೆಯನ್ನು ಸಿದ್ಧಗೊಳಿಸಿಟ್ಟಿದ್ದೇವೆಂದು 
ತಿಳಿಸುತ್ತದೆ. "' 


(11) ಮಾನವನು ಒಳಿತನ್ನು ಬೇಡಿಕೊಳ್ಳಬೇಕಾದ ರೀತಿಯಲ್ಲಿ ಕೆಡುಕನ್ನು ಬೇಡುತ್ತಾನೆ. ಮನುಷ್ಕನು ಮಹಾ 
ದುಡುಕು' ಸ್ವಭಾವದವನು. 


ಮಲ್ಲ ಯುದ್ದರಂಗ(ಸmpಗಿtheatre) ಮತ್ತು ಕ್ಲೋಸೀಮೋಗಳಲ್ಲಿ ಅವರನ್ನು ಕ್ರೂರ ವನ್ಮ ಮೃಗಗಳ ಮುಂದೆ ಹಾಕಲಿಕ್ಕಾಗಿ ಅಥವಾ 

ಕತ್ತಿ ಬೀಸುವ ಆಟದಲ್ಲಿ ಆಟಿಕೆಯನ್ನಾಗಿ ಮಾಡಲಿಕ್ಕಾಗಿ ಬೇರೆ ಬೇರೆ ನಗರಗಳಿಗೆ ಕಳುಹಿಸಲಾಯಿತು. ಜೆರುಸಲೇಮ್‌ ನಗರ ಮತ್ತು 
ಹೈಕಲನ್ನು ಧ್ವಂಸಗೊಳಿಸಿ ಮಣ್ಣುಗೂಡಿಸಲಾಯಿತು. ಆ ಬಳಿಕ ಫೆಲೆಸ್ತೀನ್‌ನಿಂದ ಯಹೂದಿಯರ ಆಡಳಿತವು ಎರಡು ಸಾವಿರ 
ವರ್ಷಗಳವರೆಗೂ ಪುನಃ ತಲೆ ಎತ್ತದ ರೀಶಿಯಲ್ಲಿ ಅಳಿದು ಹೋಯಿತು. ಜೆರುಸಲೇಮ್‌ನ ಪವಿತ್ರ ಹೈಕಲ್‌ ಮತ್ತೆಂದೂ 
ನಿರ್ಮಾಣಗೊಳ್ಳದಂತಾಯಿತು. 

10. ಈ ಸಂಪೂರ್ಣ ಭಾಷಣದ ಅಭಿಸಂಬೋಧಿತರು ಮಕ್ಕಾದ ಸತ್ಯನಿಷೇಧಿಗಳೇ ಆಗಿದ್ದಾರೆ. ಆದರೂ ಅವರಿಗೆ ಎಚ್ಚರಿಕೆ 
ನೀಡಲಿಕ್ಕಾಗಿ ಇಲ್ಲಿ ಬನೀ ಇಸ್ರಾತಈಲರ ಇತಿಹಾಸದ ಕೆಲವು ಪಾಠದಾಯಕ ಸಾಕ್ಷ್ಯಗಳನ್ನು ಮಂಡಿಸಲಾಗಿತ್ತು. ಆದುದರಿಂದ ಮುಂಬೆ 
ಒಂದೇ ವರ್ಷದ ಬಳಿಕ ಮದೀನಾದಲ್ಲಿ ನಡೆಯಲಿದ್ದ ಸುಧಾರಣಾ ಭಾಷಣಗಳಿಗೆ ಪೀಠಿಕೆಯಾಗಲಿಕ್ಕಾಗಿ ಈ ಮಾತನ್ನು ಒಂದು 
ಉಪನುಡಿಯ ರೂಪದಲ್ಲಿ ಬನೀ ಇಸ್ರಾಈಲರನ್ನು ಸಂಬೋಧಿಸಿ ಹೇಳಲಾಗಿದೆ. 

11. ಉದ್ದೇಶವೇನೆಂದರೆ ಯಾವ ವ್ಯಕ್ತಿ ಅಥವಾ ಜನಕೂಟ ಅಥವಾ ಜನಾಂಗವು ಈ ಕುರ್‌ಆನಿನ ಎಚ್ಚರಿಕೆ ಹಾಗೂ 
ಉಪದೇಶಗಳಿಂದ ಸನ್ಮಾರ್ಗಕ್ಕೆ ಬರುವುದಿಲ್ಲವೋ ಅದು ಬನೀ ಇಸ್ರಾಈಲರು ಅನುಭವಿಸಿದ ಶಿಕ್ಷೆಯನ್ನೇ ಪಡೆಯಲು ಸಿದ್ಧವಿರಬೇಕು. 

12. ಮಕ್ಕಾದ ಸತ್ಮನಿಷೇಧಿಗಳು ಪ್ರವಾದಿವರ್ಯರೊಡನೆ(ಸ)- 'ನೀವು ನಮಗೆ ಬೆದರಿಕೆ ಹಾಕುತ್ತಿರುವ ಯಾತನೆಯನ್ನು ನಮ್ಮ 
ಮೇಲೆ ಎರಗಿಸಿರಿ' ಎಂದು ಪದೇ ಪದೇ ಹೇಳುತ್ತಿದ್ದ ತಿಳಿಗೇಡಿತನದ ಮಾತುಗಳಿಗೆ ಇದು ಉತ್ತರ. ಮೇಲಿನ ವಿವರಣೆಯ ಬೆನ್ನಿಗೇ 
ಈ ಮಾತನ್ನು ಹೇಳಿರುವುದರ ಉದ್ದೇಶವು نے‎ ಮೂರ್ಯರೇ, ಒಳಿತನ್ನು ಬೇಡುವುದನ್ನು ಬಿಟ್ಟು ಯಾತನೆಯನ್ನು ಬೇಡುತ್ತೀರಾ? 
ದೇವ ಯಾತನೆಯು ಒಂದು ಜನಾಂಗದ ಮೇಲೆರಗಿದಾಗ ಅದರ ಗತಿ ಏನಾಗುತ್ತದೆಂಬುದು ನಿಮಗೇನಾದರೂ ತಿಳಿದಿದೆಯೇ?' 
ಎಂಬುದಾಗಿ ಎಚ್ಚರಿಸುವುದಾಗಿದೆ. 


ಕಾಂಡ -15 


17. ಬನೀ ಇಸ್ರಾಈಲ್‌ 891 


NE ”دم ,2% یں‎ ٠٣ہے‎ ೨೨ ver? کے کے پا‎ 
Ew SNe ( 3 sd! ಭಟ 


کپ دا 


- ہو‎ ೨23೪ ಅತ್ತಿ & 4೨ ನಿನು کی‎ > 4% bot PSU 
STIS ESI SAGES 


AL Lu‏ دم OL 2527» Reh‏ ہیی 
لق AST ov LAGS LR ಗಾ‏ گی بنَقك 
೬‏ 


$s یڑ رج‎ CE Nz GLO 2 NLA 
RSET EEE OES 


مہم 


(12) ನಾವು ಇರುಳು ಮತ್ತು ಹಗಲನ್ನು ಎರಡು ನಿದರ್ಶನಗಳಾಗಿ ಮಾಡಿರುತ್ತೇವೆ. ನೀವು ನಿಮ್ಮ 
ಪ್ರಭುವಿನ ಅನುಗ್ರಹವನ್ನು ಅರಸಿಕೊಳ್ಳಲಾಗುವಂತೆಯೂ ಸಂವತ್ಸರಗಳ ಗಣನೆಯನ್ನು ಮಾಡಿಕೊಳ್ಳುವಂತೆಯೂ 
ನಾವು ಇರುಳಿನ ನಿದರ್ಶನವನ್ನು ಮಬ್ಬಾಗಿಯೂ ಹಗಲಿನ ನಿದರ್ಶನವನ್ನು ಪ್ರಕಾಶಮಾನವಾಗಿಯೂ ಮಾಡಿದೆವು. 
ನಾವು ಪ್ರತಿಯೊಂದು ವಸ್ತುವನ್ನೂ ಇದೇ ರೀತಿಯಲ್ಲಿ ಪ್ರತ್ಯೇಕಿಸಿರುತ್ತೇವೆ. 3 

(13-14) ಪ್ರತಿಯೊಬ್ಬ ಮನುಷ್ಕನ ಶಕುನವನ್ನು ನಾವು ಅವನ ಕೊರಳಿಗೇ ಕಟ್ಟಿ ಬಿಡುತ್ತೇವೆ." 
ಪುನರುತ್ಣಾನ ದಿನದಂದು ನಾವು ಅವನಿಗಾಗಿ ಒಂದು ಲಿಖಿತವನ್ನು ಹೊರಡಿಸುವೆವು. ಅವನು ಅದನ್ನು ತೆರೆದ 
ಗ್ರರಿಥದಂತೆ ಕಾಣುವನು. ನಿನ್ನ ಕರ್ಮಪತ್ರವನ್ನು ಓದು. ಇಂದು ನಿನ್ನ ಲೆಕ್ಕ ತೆಗೆಯಲು ನೀನೇ ಸಾಕು. 


(15) ಸನ್ಮಾರ್ಗ ಸ್ವೀಕರಿಸಿಕೊಳ್ಳುವವನ ಸನ್ಮಾರ್ಗ ಸ್ವೀಕಾರವು ಅವನಿಗೇ ಒಳಿತಾಗಿದೆ ಮತ್ತು ಪಥಭ್ರಷ್ಟನ 


ಇದರೊಂದಿಗೆ ಈ ಮಾತಿನಲ್ಲಿ ಕೆಲವು ಮಂದಿ ಮುಸ್ಲಿಮರಿಗೂ ಲಘುವಾದ ಎಚ್ಚರಿಕೆ ಇತ್ತು. ಅವರು ಸತ್ಕನಿಷೇಧಿಗಳ 
ಅಕ್ರಮ ಅತ್ಯಾಚಾರಗಳಿಂದಲೂ ಹಟಮಾರಿತನಗಳಿಂದಲೂ ವಿಷಣ್ಣರಾಗಿ ಒಮ್ಮೊಮ್ಮೆ ಅವರ ಮೇಲೆ ಯಾತನೆ ಎರಗಲೆಂದು 
ಪ್ರಾರ್ಥಿಸುತ್ತಿದ್ದರು. ವಸ್ತುತಃ ಮುಂದೆ ಸತ್ಯವಿಶ್ವಾಸ ಸ್ವೀಕರಿಸಿ ಇಡೀ ಜಗತ್ತಿನಲ್ಲಿ ಇಸ್ಲಾಮಿನ ಧ್ವಜವನ್ನು ಹಾರಾಡಿಸಲಿದ್ದ ಅನೇಕ 
ಮಂದಿ ಇನ್ನೂ ಅವರೊಳಗೆ ಉಳಿದಿದ್ದರು. ಇದಕ್ಕಾಗಿಯೇ - ಮನುಷ್ಯನು ಮಹಾ ದುಡುಕು ಸ್ಫಭಾವದವನೆಂದೂ ಈಗ ಅಗತ್ಯವೆಂದು 
ಕಂಡದ್ದನ್ನು ಕೂಡಲೇ ಬೇಡಿ ಬಿಡುತ್ತಾನೆ. ವಾಸ್ತವದಲ್ಲಿ ಈ ಪ್ರಾರ್ಥನೆ ತಕ್ಷಣವೇ ಸ್ವೀಕೃತವಾಗಿ ಬಿಡುತ್ತಿದ್ದರೆ ಅದರಿಂದ ಅವನಿಗೆ 
ಒಳಿತಾಗುತ್ತಿರಲಿಲ್ಲವೆಂಬುದು ಅನಂತರ ಅವನಿಗೆ ಸ್ವತಃ ತಿಳಿದುಬರುತ್ತದೆಂದೂ ಅಲ್ಲಾಹನು ಹೇಳುತ್ತಾನೆ. 

13. ತಾತ್ಸರ್ಯವೇನೆಂದರೆ, ವೈವಿಧ್ಯತೆಗಳಿಗೆ ಹೆದರಿ ಸಂಪೂರ್ಣ ಸಮಾನತೆಗಳಿಗಾಗಿ ಚಡಪಡಿಸಬೇಡಿರಿ. ಈ ಜಗತ್ತಿನ ಸಮಸ್ತ 
ಕಾರ್ಯಾಗಾರವು ಅದು ವೈವಿಧ್ಯಮಯವಾಗಿರುವ ಕಾರಣದಿಂದಲೇ ನಡೆಯುತ್ತಿದೆ. ಉದಾಹರಣೆಗಾಗಿ ಈ ರಾತ್ರೆ ಹಗಲುಗಳು. ನಿಮ್ಮ 
ಮುಂದೆ ಸುವ್ಯಕ್ತವಾದ ದೃಷ್ಟಾಂತಗಳಲ್ಲಿ ಎಷ್ಟು ಮಹಾ ಯುಕ್ತಿಗಳಿವೆ ಎಂಬುವನ್ನು ನೋಡಿರಿ. ನಿಮ್ಮ ಮೇಲೆ ಸದಾ ಒಂದೇ 
ಸ್ಥಿತಿ ಇರುತ್ತಿದ್ದರೆ ಈ ಗದ್ದಲಮಯ ಜಗತ್ತು ನಡೆಯುತ್ತಿತ್ತೇ? ಭೌತಿಕ ಲೋಕದಲ್ಲಿರುವ ಅಂತರ, .ವೈವಿಧ್ಯತೆಗಳಲ್ಲಿ ಅನೇಕಾನೇಕ 
ಔಚಿತ್ಯಗಳು ಅಡಕವಾಗಿರುವಂತೆಯೇ ಮಾನವ ಸ್ವಭಾವದಲ್ಲೂ ಯೋಚನೆಗಳಲ್ಲೂ ಒಲವುಗಳಲ್ಲಿಯೂ ಇರುವ ಅಂತರ ಮತ್ತು 
ವೈವಧ್ಯತೆಗಳಲ್ಲೂ ದೊಡ್ಡ ದೊಡ್ಡ ಯುಕ್ತಿ ಚಾತುರ್ಯಗಳು ಅಡಗಿವೆ. 

14. ಅರ್ಥಾತ್‌- ಪ್ರತಿಯೊಬ್ಬನ ಸೌಭಾಗ್ಯ-ದೌರ್ಭಾಗ್ಯ ಮತ್ತು ಅವನ ಅಂತಿಮ ಪರಿಣಾಮದ ಒಳಿತು-ಕೆಡುಕುಗಳ ಕಾರಣಗಳು 
ಸ್ವಯಂ ಅವನಲ್ಲೇ ಇವೆ. ತನ್ನ ಗುಣವಿಶೇಷಗಳು, ತನ್ನ ಶೀಲ ಚಾರಿತ್ರ್ಯಗಳು, ತನ್ನ ನಿರ್ಧಾರ ಮತ್ತು ಆಯ್ಕೆಯ ಬಲಗಳ 
ಉಪಯೋಗದ ಮೂಲಕ ಅವನು ತನ್ನನ್ನು ತಾನೇ ಸೌಭಾಗ್ಯಕ್ಕೂ ದೌರ್ಭಾಗ್ಮಕ್ಕೂ ಅರ್ಹನನ್ನಾಗಿ ಮಾಡಕೊಳ್ಳುತ್ತಾನೆ. [ಹೀಗಿರುತ್ತಾ 
ತನ್ನ ಅದೃಷ್ಟದ ಶಕುನವನ್ನು ಹೊರಗಿನಿಂದ ಪಡೆಯುತ್ತಿರುವುದು ಮತ್ತು ತನ್ನ ದೌರ್ಭಾಗ್ಯಕ್ಕೆ ಬಾಹ್ಮ ಸಾಧನಗಳು ಕಾರಣವೆಂದು 
ತಿಳಿಯುವುದು ಮನುಷ್ಕನ ಮೌಢ್ಯ] 


ಕಾಂಡ-15 


892 ಕುರ್‌ಆನ್‌ ವ್ಯಾಖ್ಯಾನ 


CNS UST 
೨ಧ $) رہ‎ Eds I 
3) igs ರ 35 


೨ lw ಕ್ಲಿ ೨೨% 2 ೨ ೨ 
وپ‎ Wy 5 .ےہ ےس‎ 


Pa 
72 
ಇ 


SS KE LES RAE 
ಪಥಭ್ರಷ್ಟತೆಯ ವಿಪತ್ತೂ ಅವನ ಮೇಲೆಯೇ ಬೀಳುತ್ತದೆ.'” ಯಾವ ಹೊರೆ ಹೊರುವಾತನೂ ಇನ್ನೊಬ್ಬನ 
ಹೊರೆಯನ್ನು ಹೊರಲಾರನು. (ಜನರಿಗೆ ಸತ್ಕಾಸತೃತೆಗಳ ಅಂತರವನ್ನು ತೋರಿಸಿ ಕೊಡಲು) ಓರ್ವ 
ಸಂದೇಶವಾಹಕನನ್ನು ಕಳುಹಿಸಿಕೊಡದೆ ನಾವು ಯಾತನೆ ಕೊಡುವವರಲ್ಲ.'” 

(16-17) ನಾವು ಒಂದು ನಾಡನ್ನು ನಾಶಗೊಳಿಸಲಿಚ್ಛಿಸಿದಾಗ ಅದರ ಸ್ಲಿತಿವಂತರಿಗೆ ಅಪ್ಪಣೆ ಕೊಡುತ್ತೇವೆ 
ಮತ್ತು ಅವರು ಅದರಲ್ಲಿ ಆಜ್ಞೋಲ್ಲಂಘನೆ ಮಾಡ ತೊಡಗುತ್ತಾರೆ. ಆಗ ಯಾತನೆಯ ತೀರ್ಮಾನವು ಆ ನಾಡಿಗೆ 
ಅನ್ವಯವಾಗಿ ಬಿಡುತ್ತದೆ ಮತ್ತು ನಾವು ಅದನ್ನು ಸಂಪೂರ್ಣ ನಾಶ ಮಾಡುತ್ತೇವೆ." ನೋಡಿಕೊಳ್ಳಿರಿ! ನೂಹರ 


: 15. ಅರ್ಥಾತ್‌- ಯಾರಾದರೂ ಸನ್ಮಾ ರ್ಗವನ್ನು ಸ್ವೀಕರಿಸಿಕೊಂಡರೆ ಅದರಿಂದ ಅಲ್ಲಾಹನಿಗಾಗಲಿ, ಪ್ರವಾದಿಗಾಗಲಿ, ಸನ್ಮಾರ್ಗಕ್ಕೆ 

ಕರೆ ನೀಡಲು ಪ್ರಯತಶ್ನಿಸಿದವನಿಗಾಗಲೀ ಏನಾದರೂ ಉಪಕಾರ ಮಾಡಿದಂತಾಗುವುದಿಲ್ಲ. ಅವನು ಆ ಮೂಲಕ ಸ್ವತಃ ತನಗೇ ಹಿತ 
ಮಾಡಿಕೊಳ್ಳುತ್ತಾನೆ. ಅದೇ ರೀತಿಯಲ್ಲಿ ಪಥಬ್ರಷ್ಟತೆ ಸ್ವೀಕರಿಸಿ ಅಥವಾ ಅದಕ್ಕಾಗಿ ಹಟ ತೊಟ್ಟವನು ಬೇರೆ ಯಾರಿಗೂ ಕೇಡುಂಟು 
ಮಾಡಿದಂತಾಗುವುದಿಲ್ಲ. ಅವನು ಆ ಮೂಲಕ ಸ್ವತಃ' ತನಗೇ ಹಾನಿಯನ್ನುಂಟು ಮಾಡಿಕೊಳ್ಳುತ್ತಾನೆ. 

16. ತಾತ್ಸರ್ಯವೇನೆಂದರೆ- ಪ್ರತಿಯೊಬ್ಬ ಮನುಷ್ಯನೂ ತನ್ನದೇ ಆದ ಸ್ಥಾಯೀ ನೈಶಿಕ ಹೊಣೆಗಾರಿಕೆಯುಳ್ಳವನಾಗಿರುತ್ತಾನೆ. 
ಅವನು ವೈಯಕ್ತಿಕ ನೆಲೆಯಲ್ಲಿ ಅಲ್ಲಾಹನ ಮುಂದೆ ಜವಾಬ್ದಾರನಾಗಿರುತ್ತಾನೆ. ಈ ವೈಯಕ್ತಿಕ ಹೊಣೆಗಾರಿಕೆಯಲ್ಲಿ ಬೇರಾರೂ ಅವನ 
ಸಹಭಾಗಿಯಾಗಿರುವುದಿಲ್ಲ. ಈ ಲೋಕದಲ್ಲಿ ಎಷ್ಟೇ ಜನರು, ಎಷ್ಟೇ ಜನಾಂಗಗಳು ಅಥವಾ ಎಷ್ಟೇ ಪೀಳಿಗೆಗಳು ಒಂದು ಕೆಲಸದಲ್ಲಿ 
ಅಥವಾ ಕರ್ಮವಿಧಾನದಲ್ಲಿ ಪರಸ್ಪರ ಸಹಭಾಗಿಗಳಾಗಿದ್ದರೂ ಅಲ್ಲಾಹನ ಅಂತಿಮ ನ್ಯಾಯಾಲಯದಲ್ಲಿ ಆ ಸಮಾನ ಮತ್ತು ಸಂಯುಕ್ತ 
ಕರ್ಮದ ವಿಶ್ಲೇಷಣೆ ನಡೆಸಿ, ಪ್ರತಿಯೊಬ್ಬ ಮನುಷ್ಯನ ಹೊಣೆಯನ್ನು ಪ್ರತ್ಯೇಕಿಸಿ ಅವನ ಪಾಲನ್ನು ನಿಶ್ಚಯಿಸಲಾಗುವುದು ಮತ್ತು 
ಅವನಿಗೆ ಏನಾದರೂ ہاڈ‎ ಅಥವಾ ರಕ್ಸೆಯು ಸಿಗುವುದಿದ್ದರೂ ಅದು, ಅವನು ಸ್ವತಃ ವೈಯಕ್ತಿಕ ನೆಲೆಯಲ್ಲಿ ಹೊಣೆಗಾರನಾಗಿರುವ 
ಕರ್ಮಗಳ ಪ್ರತಿಫಲವಾಗಿಯೇ ಸಿಗುವುದು. ಈ ನ್ಯಾಯ ತಕ್ಕಡಿಯಲ್ಲಿ ಬೇರೆಯವರು ಮಾಡಿದ ಕರ್ಮದ ಹೊರೆ ಇವನ ತಟ್ಟೆಯಲ್ಲೂ, 
ಇವನು ಮಾಡಿದ ಪಾಪಗಳ ಭಾರ ಇನ್ನೊಬ್ಬರ ತಟ್ಟೆಯಲ್ಲೂ ಬೀಳಲು ಸಾಧ್ಯವೇ ಇಲ್ಲ. 

- 17. ಇದೊಂದು ಸೈದ್ದಾಂತಿಕ ವಾಸ್ತವಿಕತೆಯಾಗಿದ್ದು ಇದನ್ನು ಪದೇ ಪದೇ ನಾನಾ ವಿಧಗಳಿಂದ ಜನರ ಮಸ್ತಿಸ್ಕದೊಳಗೆ 
ಇಳಿಸಲು ಕುರ್‌ಆನ್‌ ಪ್ರಯತ್ನಿಸುತ್ತದೆ. ಇದರ ವಿವರ ಹೇಗೆಂದರೆ ಅಲ್ಲಾಹನ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪ್ರವಾದಿಯು 
ಮೂಲಭೂತ ಮಹತ್ವ ಹೊಂದಿದವರಾಗಿರುತ್ತಾರೆ. ಪ್ರವಾದಿ ಮತ್ತು ಅವರು ತಂದ ಸಂದೇಶವೇ ದಾಸರ ಪಾಲಿಗೆ ಅಲ್ಲಾಹನ ಆಧಾರ 
ಪ್ರಮಾಣವಾಗಿರುತ್ತದೆ. ಈ ಪ್ರಮಾಣವು ಪೂರ್ಣವಾಗಿ'ಸ್ಥಾಪಿತವಾಗದೆ ಹೋದರೆ ದಾಸರಿಗೆ ಶಿಕ್ಷೆ ಕೊಡುವುದು ಅನ್ಕಾಯವೆನಿಸುವುದು. 
ಹೇಗೆಂದರೆ ಆಗ, ನಮಗೆ ಸಂಗತಿಯೇನೆಂದು ತಿಳಿಸಿಯೇ ಇಲ್ಲದಿರುವಾಗ ನಮ್ಮನ್ನು ಶಿಕ್ಷಿಸುವುದರ ಅರ್ಥವೇನು? ಎಂಬ ನೆಪವನ್ನು 
ಮುಂದಿಡಲು ಅವರಿಗೆ ಸಾಧ್ಯವಾಗುವುದು. ಆದರೆ ಈ ಪ್ರಮಾಣವು ಸ್ಥಾಪಿತವಾಗಿ ಬಿಟ್ಟರೆ ಆ ಬಳಿಕ ಅಲ್ಲಾಹನಿಂದ ಕಳುಹಿಸಲಾಗಿದ್ದ 
ಸಂದೇಶದಿಂದ ವಿಮುಖರಾದವರಿಗೆ ಅಥವಾ ಅದನ್ನು ಹೊಂದಿಯೂ ಉಲ್ಲಂಘಿಸಿದವರಿಗೆ ಶಿಕ್ಷೆ ಕೊಡುವುದು ನ್ಯಾಯದ ಬೇಡಿಕೆಯೇ 
ಆಗಿರುವುದು. - 

18. ಈ ಸೂಕ್ತದಲ್ಲಿ ಅಪ್ಪಣೆ ಎಂದರೆ ಸ್ವಾಭಾವಿಕ ವ್ಯವಸ್ಥೆ ಮತ್ತು ಪ್ರಕೃತಿ ನಿಯಮ. ಅರ್ಥಾತ್‌- ಒಂದು ಜನಾಂಗಕ್ಕೆ 
ದುರ್ಗತಿ ಬರಲಿದ್ದರೆ ಅದರ ಸ್ವೇಚ್ಛಾಚಾರಿಗಳು ಕರ್ಮಬ್ರಷ್ಟರಾಗಿ ಬಿಡುವುದು ಸ್ವಾಭಾವಿಕ. ನಾಶಗೊಳಿಸಲಿಚ್ಛಿಸುವುದೆಂದರೆ ಅಲ್ಲಾ; ಹನು 


ಕಾಂಡ-15 


17. ಬನೀ ಇಸ್ರಾಈಲ್‌ 893 


7 


جا ان تن ون sb Vi‏ 


bp SEs SESE NEL Ess 


ಅನಂತರ ನಮ್ಮ ಅಪ್ಪಣೆಯಿಂದ ನಾಶಗೊಂಡ ಅನೇಕ ತಲೆಮಾರುಗಳಿವೆ. ತನ್ನ ದಾಸರ ಪಾಪಗಳ ಬಗ್ಗೆ 
ಸಂಪೂರ್ಣ ಪ್ರಜ್ಞಾವಂತನಾಗಿರಲಿಕ್ಕೂ ಸರ್ವವನ್ನೂ ವೀಕ್ಲಿಸಲಿಕ್ಕೂ ನಿನ್ನ ಪ್ರಭುವೇ ಸಾಕು. 

(18-21) (ಈ ಲೋಕದಲ್ಲಿ) ಶೀಘ್ರವಾಗಿ ಪ್ರಾಪ್ತವಾಗುವ ಫಲಗಳನ್ನು” ಅಪೇಕ್ಷಿಸುವವನಿಗೆ, ನಾವು 
ಕೊಡಲಿಚ್ಛಿಸುವುದನ್ನು ಇಲ್ಲೇ ಕೊಟ್ಟು ಬಿಡುತ್ತೇವೆ. ಅನಂತರ ಅವನ ಪಾಲಿಗೆ ನರಕವನ್ನು ಬರೆದು ಬಿಡುತ್ತೇವೆ. 
ಅಡರಲ್ಲಿ ಅವನು ಧಿಕ್ಕರಿಸಲ್ಬಟ್ಟು ಹಾಗೂ ಕೈಪೆಯಿಂದ ವಂಚಿತನಾಗಿ ಬೇಯುತ್ತಿರುವನು* ಮತ್ತು ಯಾರಾದರೂ 
ಪರಲೋಕವನ್ನು ಇಷ್ಟಪಟ್ಟು ಅದಕ್ಕಾಗಿ ಪ್ರಯತ್ನಿಸಬೇಕಾದ ರೀತಿಯಲ್ಲಿ ಪ್ರಯತ್ನಿಸಿದರೆ ಮತ್ತು ಅವನು 
ಸತ್ಯವಿಶ್ವಾಸಿಯಾಗಿದ್ದರೆ - ಇಂತಹ ಪ್ರತಿಯೊಬ್ಬನ ಪ್ರಯತ್ನವು ಕೈತಾರ್ಥವಾಗುವುದು. ನಾವು ಆ ಎರಡು 
ವರ್ಗದವರಿಗೂ (ಇಹಲೋಕದಲ್ಲಿ) ಜೀವನ ಸಾಮಗ್ರಿಯನ್ನು ಕೊಡುತ್ತಿರುತ್ತೇವೆ. ಇದು ನಿನ್ನ ಪ್ರಭುವಿನ 
ಕೊಡುಗೆ. ನಿನ್ನ ಪ್ರಭುವಿನ ಕೊಡುಗೆಯನ್ನು ತಡೆಯುವವನು ಯಾರೂ ಇಲ್ಲ. ಆದರೆ ನಾವು ಇಹಲೋಕದಲ್ಲಿ 


ಸುಮ್ಮನೆ ನಿರಪರಾಧಿಗಳ ನಾಡನ್ನು ನಾಶಗೊಳಿಸಲಿಚ್ಛಿಸುತ್ತಾನೆಂದು ಅರ್ಥವಲ್ಲ. ಒಂದು ಜನ ವಸಶಿಯು ಕೆಡುಕಿನ ಮಾರ್ಗದಲ್ಲಿ 
ನಡೆಯತೊಡಗಿದಾಗ ಹಾಗೂ ಅಲ್ಲಾಹನು ಅದನ್ನು ನಾಶಗೊಳಿಸಬೇಕೆಂದು ಇಚ್ಛಿಸಿದಾಗ ಅವನ ತೀರ್ಮಾನವು ಈ ರೀತಿಯಲ್ಲಿ 
ಪ್ರಕಟವಾಗುತ್ತದೆ ಎಂದರ್ಥ. 

ವಾಸ್ತವದಲ್ಲಿ ಒಂದು ಸಮಾಜವನ್ನು ಕಟ್ಟಕಡೆಗೆ ನಾಶಗೊಳಿಸಿ ಬಿಡುವ ವಸ್ತು ಆ ಸಮಾಜದ ಧನಿಕರ, ಸ್ಥಿಶಿವಂತರ ಮತ್ತು 


ಉನ್ನತ ಮಟ್ಟದವರ ಕೆಡುಕೇ ಆಗಿದೆ ಎಂದು ಈ ಸೂಕ್ತದಲ್ಲಿ ಎಚ್ಚರಿಕೆ ನೀಡಲಾಗಿದೆ. ಒಂದು ಜನಾಂಗಕ್ಕೆ ವಿನಾಶ ಕಾಲ ಬರುವಾಗ 
ಅದರ ಧನಿಕರೂ ಆಡಳಿತಾಧಿಕಾರಿಗಳೂ ದುಷ್ಕರ್ಮಗಳನ್ನೆಸಗ ತೊಡಗುತ್ತಾರೆ. ಅಕ್ರಮ ಅತ್ಕಾಚಾರಗಳನ್ನೆಸಗುತ್ತಾರೆ. ದುರಾಚಾರ 
ಮತ್ತು ಕಿಡಿಗೇಡಿತನಕ್ಕೆ ಇಳಿಯುತ್ತಾರೆ. ಕೊನೆಗೆ ಈ ಪಾಪ ಕಾರ್ಯಗಳು ಇಡೀ ಜನಾಂಗವನ್ನೇ ಮುಳುಗಿಸಿ ಬಿಡುತ್ತವೆ. ಅದುದರಿಂದ 
ಸ್ವತಃ ತಾನೇ ತನ್ನ ಶತ್ರುವಾಗಿರದಂತಹ ಸಮಾಜವು ತನ್ನ ಅಧಿಕಾರದೆ ಲಗಾಮನ್ನೂ ಉಪಜೀವನ ಮತ್ತು ಸಂಪತ್ತಿನ ಬೀಗದ ಕೈಗಳನ್ನೂ 
ಅಲ್ಪರ ಹಾಗೂ ದುಷ್ಟರ ಕೈಸೇರದಂತೆ ಜಾಗ್ರತೆ ವಹಿಸಬೇಕು. 

19. 'ಆಜಿಲ' ಎಂಬ ಪದದ ಶಬ್ದಾರ್ಥವು ಶೀಘ್ರು' ಪ್ರಾಪ್ತವಾಗುವ ವಸ್ತು ಎಂದಾಗಿದೆ. ಕುರ್‌ಆನ್‌ ಈ ಪದವನ್ನು 
ಪ್ರಯೋಜನ ಮತ್ತು ಫಲಿತಾಂಶಗಳು, ಇದೇ ಜೀವನದಲ್ಲಿ ಸಿಗುವಂತಹ ಈ ಲೋಕಕ್ಕೆ ಪಾರಿಭಾಷಿಕವಾಗಿ ಪ್ರಯೋಗಿಸುತ್ತದೆ. ಇದಕ್ಕೆ 
ಪ್ರತಿಯಾಗಿರುವುದು 'ಆಖಿರತ್‌' ಎಂಬ ಪಾರಿಭಾಷಿಕ ಅದರ ಘಲಗಳೂ ಫಲಿತಾಂಶಗಳೂ ಮರಣಾನಂತರ ಇನ್ನೊಂದು ಜೀವನದ 
ವರೆಗೆ ಮುಂದೂಡಲ್ಪಟ್ಟಿವೆ. 

20. ತಾತ್ಸರ್ಯವೇನೆಂದರೆ, ಕೇವಲ ಈ ಲೋಕ ಮತ್ತು ಇದರ ಯಶಸ್ಸು ಹಾಗೂ ಸುಖ ಸೌಭಾಗೃಗಳನ್ನು ತನ್ನ ಪ್ರಯತ್ನಗಳ 
ಗುರಿಯಾಗಿರಿಸಿ ಕೊಳ್ಳುವವನಿಗೆ ಸಿಗಬೇಕಾದುದೆಲ್ಲವೂ ಈ ಲೋಕದಲ್ಲೇ ಸಿಗುವುದು. ಪರಲೋಕದಲ್ಲಿ ಅವನು ಏನನ್ನೂ 
ಪಡೆಯಲಾರ, ಮಾತ್ರವಲ್ಲದೇ ಲೋಕಾರಾಧನೆ ಮತ್ತು ಪರಲೋಕದಲ್ಲಿ ತನ್ನ ಕರ್ಮಗಳ ಬಗ್ಗೆ ಉತ್ತರದಾಯಿತ್ವ ಹಾಗೂ 
ಹೊಣೆಗಾರಿಕೆಗಳ ಗೊಡವೆ ಇಲ್ಲದಂತಹ ನಿಲುಮೆಯಿಂದಾಗಿ ಅವನ ಕರ್ಮವಿಧಾನವು ಎಷ್ಟರ ಮಟ್ಟಿಗೆ ಕೆಟ್ಟು ಬಿಡುವುದೆಂದರೆ 
ಇದರಿಂಬಾಗಿ ಅವನು ಪರಲೋಕದಲ್ಲಿ ನರಕಕ್ಕೆ ಅರ್ಹನಾಗಿ ಬಿಡುವನು. 

21. ಅರ್ಥಾತ್‌- ಅವನ ಕಾರ್ಯಗಳನ್ನು ಗೌರವಿಸಲಾಗುವುದು. ಅವನು ಪರಲೋಕದ ಯಶಸ್ಸಿಗಾಗಿ ' ಯಾವ ತರದ ಎಷ್ಟು 
ಪ್ರಯತ್ನಗಳನ್ನು ಮಾಡುವನೋ ಅವೆಲ್ಲವುಗಳ ಫಲವನ್ನು ಖಂಡಿತವಾಗಿಯೂ ಹೊಂದುವನು. 

22. ಅರ್ಥಾತ್‌- ಈ ಲೋಕದಲ್ಲಿ ಜೀವನಾಧಾರ ಸಾಧನಗಳು ಇಹಲೋಕಾರಾಧಕರಿಗೂ ಸಿಗುತ್ತವೆ. ಪರಲೋಕವನ್ನು 
ಅಪೇಕ್ಲಿಸುವವರಿಗೂ ಸಿಗುತ್ತವೆ. ಈ ಕೊಡುಗೆಗಳು ಅಲ್ಲಾಹನವೇ ಆಗಿವೆ. ಬೇರಾರದೂ ಅಲ್ಲ. ಪರಲೋಕಾರ್ಥಿಗಳನ್ನು 
ಜೀವನಾದಾರಗಳಿಂದ ವಂಚಿತಗೊಳಿಸಲು ಈ ಲೋಕಾರಾಧಕದಿಂದಲೂ ಸಾಧ್ಯವಿಲ್ಲ. ಇಹಲೋಕಾರಾಧಕರಿಗೆ ಅಲ್ಲಾಹನ ಅನುಗ್ರಹಗಳು 
ಸಿಗದಂತೆ ಮಾಡಲು ಪರಲೋಕಾರ್ಥಿಗಳಿಂದಲೂ ಸಾಧ್ಯವಾಗುವುದಿಲ್ಲ, 


ಕಾಂಡ-15 


894 ಕುರ್‌ಆನ್‌ ವ್ಯಾಖ್ಯಾನ 


M4 7 4 2‏ 2 کا تید 2% 2೨‏ 
يك وما دان عطاء بک محظو AUS ESE ON‏ 


[SS 2 ಳಿ‏ 3% سے وزدھہ؟ صےص لے کے کے 
و ಎಹ್‌ 3H ಹಿ‏ آ٦‏ جعل اللہ E35)‏ 
ASI HS Hs ರ ಸೂ‏ 

CEE 2 ےب بے د2ھے ا‎ 27 ENED 27 ? 499 
SS ASSESS SSN KL) 


ಒಂದು ವರ್ಗಕ್ಕೆ ಇನ್ನೊಂದು ವರ್ಗದ ಮೇಲೆ ಎಂತಹ ಶ್ರೇಷ್ಠತೆ ನೀಡಿರುತ್ತೇವೆಂದು ನೋಡಿರಿ. ಪರಲೋಕದಲ್ಲಿ 
ಅದರ ಸ್ಥಾನವು ಇನ್ನಷ್ಟು ಹೆಚ್ಚುವುದು ಮತ್ತು ಅದರ ಶ್ರೇಷ್ಠತೆ ಮತ್ತಷ್ಟು ಅಧಿಕವಾಗುವುದು.” 

(22) ನೀನು ಅಲ್ಲಾಹನೊಂದಿಗೆ ಬೇರಾರನ್ನೂ ಆರಾಧ್ಮನಾಗಿ ಮಾಡಿ ಕೊಳ್ಳಬೇಡ. ಅನ್ಮಥಾ ಶಪಿತನಾಗಿ 
ಅಸಹಾಯಕನಾಗಿ ಕುಳಿತು ಬಿಡುವೆ. 

(23-30) ನಿಮ್ಮ ಪ್ರಭು (ಹೀಗೆ) ವಿಧಿಸಿ ಬಿಟ್ಟಿದ್ದಾನೆ; ನೀವು ಕೇವಲ ಅವನೊಬ್ಬನ ಹೊರತು ಇನ್ನಾರ 
ದಾಸ್ಕ-ಆರಾಧನೆಯನ್ನೂ ಮಾಡಬಾರದು. ಮಾತಾಪಿತರೊಡನೆ ಸೌಜನ್ಯದಿಂದ ವರ್ತಿಸಿರಿ. ಅವರ ಪೈಕಿ ಬಬ್ಬರು 


£: 
“0 - 


23. ಅರ್ಥಾತ್‌- ಪರಲೋಕಾರ್ಥಿಗಳು ಇಹಲೋಕಾರಾಧಕರಿಗಿಂತ ಶ್ರೇಷ್ಠರೆಂಬುದು ಈ ಲೋಕದಲ್ಲೇ ಕಂಡು ಬರುತ್ತದೆ. 
ಈ ವ್ಯತ್ಕಾಸವು ಅವರ ಭೋಜನ, ಉಡುಪು ವಾಸಿಸುವ ಮನೆ, ಅವರು ಉಪಯೋಗಿಸುವ ವಾಹನ ಮತ್ತು ಆಧುನಿಕ 
ಸಾಧನಾನುಕೂಲತೆಗ್ಗಳ ವೈಭವ, ಸಡಗರಗಳು ಇತ್ಯಾದಿ ಹೆಚ್ಚಿರುವುವು ಎಂಬ ದೃಷ್ಟಿಯಿಂದಲ್ಲ. ಇವರು ಪಡೆಯುವುದೆಲ್ಲವನ್ನೂ ಸತ್ಕ, 
ಪ್ರಾಮಾಣಿಕತೆ ಮತ್ತು ನ್ಯಾಯದೊಂದಿಗೆ ಪಡೆಯುತ್ತಾರೆ. ಅತ್ತ ಅವರು ಎಲ್ಲವನ್ನೂ ಅಕ್ರಮ, ವಂಚನೆ ಮತ್ತು ತರತರದ ನಿಷಿದ್ದ 
ಮಾರ್ಗಗಳ ಮೂಲಕ ಹೊಂದುತ್ತಾರೆ. ಇವರಿಗೆ ಸಿಗುವುದೆಲ್ಲವೂ ಮಿತವಾಗಿ ಸಮತೋಲನದಿಂದ ವ್ಯಯವಾಗುತ್ತದೆ. ಅದರಲ್ಲಿ 
ಹಕ್ಕುದಾರರ ಹಕ್ಕುಗಳು ಸಂದಾಯವಾಗುತ್ತವೆ. ಅದರಲ್ಲಿ ಬಡವರಿಗೂ, ನಿರ್ಗತಿಕರಿಗೂ ಪಾಲು ಸಿಗುತ್ತದೆ. ಅದರಿಂದ ದೇವ ಸಂಪ್ರೀತಿ 
ಪ್ರಾಪ್ತವಾಗುವ ಇತರ ಪುಣ್ಮ ಕಾರ್ಯಗಳಲ್ಲೂ ಖರ್ಚಾಗುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ಲೋಕಾರಾಧಕರಿಗೆ ಸಿಗುವ ಸಂಪತ್ತೆಲ್ಲವೂ 
ಅವರ تہ‎ ಸುಖಭೋಗ, ವಿಲಾಸಗಳಲ್ಲೂ ನಿಷಿದ್ಧ ಕಾರ್ಯಗಳಲ್ಲೂ ತರತರದ ಗಲಭೆ ಪಿತೂರಿಗಳಲ್ಲೂ ನೀರಿನಂತೆ 
ವ್ಯಯವಾಗುತ್ತದೆ. ಹೀಗೆ ಎಲ್ಲ ದೃಷ್ಟಿಯಿಂದಲೂ ಪರಲೋಕಾರ್ಥಿಗಳ ಜೀವನವು ದೇವಭಯ ಮತ್ತು ಸಚ್ಚಾರಿತ್ಯ್ಯಗಳ ಒಂದು 
ಮಾದರಿಯಾಗಿದ್ದು ತೇಪೆ ಹಚ್ಚಿದ ಉಡುಪು ಮತ್ತು ಗುಡಿಸಲುಗಳೊಳಗೂ ಅವರು ಬೆಳಗುತ್ತಾರೆ. ಅವರೆದುರಿಗೆ ಲೋಕಾರಾಧಕರ 
ಜೀವನವು ಪ್ರತಿಯೊಬ್ಬ ಸೂಕ್ಸಮಶಿಗೂ ಅಂದಕಾರಮಯವಾಗಿ ತೋರುತ್ತದೆ. ' 

24. ಇದರ ಇನ್ನೊಂದು ಅನುವಾದವು- 'ಅಲ್ಲಾಹನೊಂದಿಗೆ ಇನ್ನೊಬ್ಬ ದೇವನನ್ನು ಸೃಷ್ಟಿಸಿಕೊಳ್ಳಬೇಡ' ಅಥವಾ 'ಬೇರೆ 
ಯಾರನ್ನಾದರೂ ದೇವನೆಂದು ನಿಶ್ಚಯಿಸಿಕೊಳ್ಳಬೇಡ' ಎಂದೂ ಆಗಬಹುದು. 

25. ಇಸ್ಲಾಮ್‌, ಸಂಪೂರ್ಣ ಮಾನವ ಜೀವನ ವ್ಯವಸ್ಥೆಯ ಸೌಧವನ್ನು ಯಾವ ಸಿದ್ಧಾಂತಗಳ ಮೇಲೆ ನಿರ್ಮಿಸ 
ಬಯಸುತ್ತದೋ ಆ ದೊಡ್ಡ ಮೂಲಿ ಸಿದ್ದಾಂತಗಳನ್ನು ಇಲ್ಲಿ ಕೊಡಲಾಗಿದೆ. ಇದು ಪ್ರವಾದಿವರ್ಯರ(ಸ) ಆಂದೋಲನದ 
ಪ್ರಣಾಳಿಕೆಯೋ ಎಂಬಂತಿದ್ದು ಇದನ್ನು ಮಕ್ಕಾ ಜೀವನದ ಕೊನೆಯ ಹಾಗೂ ಮುಂದೆ ಬರಲಿರುವ ಮದೀನಾ ಜೀವನದ ಆರಂಭಿಕ 
ಹಂತದಲ್ಲಿ ಘೋಷಿಸಲಾಗಿದೆ. ಈ ಸಂದರ್ಭದಲ್ಲಿ ಅನ್‌ಆಮ್‌ ಅಧ್ಯಾಯದ 19ನೆಯ ರುಕೂಲ್‌ ಮತ್ತು ಅದರ ಟಿಪ್ಪಣಿಗಳನ್ನೂ 
ನೋಡಿಕೊಳ್ಳುವುದು ಸೂಕ್ತವಾಗಿದೆ. 

26. ಇದರ ಅರ್ಥವು ಅಲ್ಲಾಹನ ಹೊರತು ಬೇರೆ ಯಾರ ಆರಾಧನೆಯನ್ನೂ ಪೂಜೆಯನ್ನೂ ಮಾಡಬೇಡಿರಿ ಎಂದಿಷ್ಟೇ ಅಲ್ಲ, 
ಕೇವಲ ಅವನೊಬ್ಬನ ದಾಸ್ಕ, ಅಧೀನತೆ ಹಾಗೂ ಪ್ರಶ್ನಾತೀತ ದಾಸ್ಕ-ಅನುಸರಣೆಯನ್ನು ಮಾಡಿರಿ, ಅವನ ಆಜ್ಞೆಗಳನ್ನು ಆಜ್ಞೆಗಳೆಂದೂ 


ಕಾಂಡ -15 


17. ಬನೀ ಇಸ್ರಾತಈಲ್‌ ನ 895 


9 ےر ہے دے ہو 2 چو رد‎ % 4 AG B೨3 ೫ 
کسام بی‎ RENE LES INU Uso گر‎ 
3 LG و ? دے‎ + ೨ ۳١۸ ا عوقو دہ‎ PEN 
MNES SES) SSA OS 


1.2೨ 24 


SONS 


ಅಥವಾ. ಅವರಿಬ್ಬರೂ ವ್ಯದ್ಧರಾಗಿ (ನಿಮ್ಮ ಬಳಿಯಲ್ಲಿದ್ದರೆ, ಅವರ ಬಗ್ಗೆ ಚಕಾರವೆತ್ತಬೇಡಿರಿ ಮತ್ತು ಅವರನ್ನು 
ಜರೆಯಬೇಡಿರಿ. ಅವರೊಂದಿಗೆ ಗೌರವಪೂರ್ವಕವಾಗಿ ಮಾತನಾಡಿರಿ. ನಯ ವಿನಯ ಮತ್ತು ಕರುಣೆಯೊಂದಿಗೆ 
ಅವರ ಮುಂದೆ ಬಾಗಿಕೊಂಡಿರಿ. "'ಓ ನನ್ನ ಪ್ರಭೂ, ಇವರು ನನ್ನ ಚಿಕ್ಕಂದಿನಲ್ಲಿ ಪ್ರೀತಿ-ದಯೆಯಿಂದ ನನ್ನನ್ನು 
ಸಾಕಿದಂತೆಯೇ ನೀನು ಅವರ ಮೇಲೆ ದಯೆತೋರು” ಎಂದು ಪ್ರಾರ್ಥಿಸಿರಿ. ನಿಮ್ಮ ಅಂತರಂಗದಲ್ಲಿ ' 
ಏನಿದೆಯೆಂಬುದನ್ನು ನಿಮ್ಮ ಪ್ರಭು ಚೆನ್ನಾಗಿ ಬಲ್ಲನು. ನೀವು ಸಜ್ನ್ಜನರಾಗಿ ಬಾಳಿಕೊಂಡಿದ್ದರೆ ತಮ್ಮ 
ಅಪರಾಧಗಳ ಬಗ್ಗೆ ಜಾಗೃತರಾಗಿ ದಾಸ್ಕ-ಆರಾಧನೆಯ ಕಡೆಗೆ ಮರಳಿ ಬರುವಂತಹ ಎಲ್ಲರನ್ನೂ ಅವನು 
ಕ್ಷೆಮಿಸುವವನಾಗಿರುತ್ತಾನೆ. ಸಂಬಂಧಿಕನಿಗೂ, ದರಿದ್ರನಿಗೂ, ಪ್ರಯಾಣಿಕನಿಗೂ ಅವರ ಹಕ್ಕನ್ನು ಕೊಡಿರಿ. 
ದುಂದುವೆಚ್ಚ ಮಾಡಬೇಡಿರಿ. ದುಂದುಗಾರರು ಶೈತಾನನ ಸೋದರರಾಗಿರುತ್ತಾರೆ ಮತ್ತು 'ಶೈತಾನನು ತನ್ನ 


ಅವನ ಶಾಸನವನ್ನು ಶಾಸನವೆಂದೂ ಅವನ ಪರಮಾಧಿಕಾರವೇ ಸರ್ವೋನ್ನತ ಪರಮಾಧಿಕಾರವೆಂದೂ ಒಪ್ಪಿಕೊಳ್ಳಿರಿ ಎಂದಾಗಿದೆ. 
ಇದೊಂದು ಕೇವಲ ಮತೀಯ ನಂಬಿಕೆ ಮತ್ತು ಕೇವಲ ವೈಯಕ್ತಿಕ ಕರ್ಮವಿಧಾನಕ್ಕಾಗಿ ಒಂದು ಮಾರ್ಗದರ್ಶನ ಮಾತ್ರವೇ ಅಲ್ಲ, 
ಇದು ಒಂದು ಸಂಪೂರ್ಣ ನೈತಿಕ, ನಾಗರಿಕ ಹಾಗೂ ರಾಜಕೀಯ ವ್ಯವಸ್ಥೆಯ ಅಡಿಗಲ್ಲಾಗಿದ್ದು ಇದನ್ನು ಪ್ರವಾದಿವರ್ಯರು(ಸ) 
ಮದೀನಾಕ್ಕೆ ತಲಪಿ ಕಾರ್ಯಗತ ಗೊಳಿಸಿದ್ದರು. 

27. ಈ ಸೂಕ್ತದಲ್ಲಿ ಅಲ್ಲಾಹನ ಅನಂತರ ಮಾನವರಲ್ಲಿ ಅತಿ ಹೆಚ್ಚು ಪ್ರಾಶಸ್ತ್ಯವಿರುವ ಹಕ್ಕು ಮಾತಾಪಿತರದ್ದೆಂದು 
ಹೇಳಲಾಗಿದೆ. ಮಕ್ಕಳು ಮಾತಾಪಿತರಿಗೆ ವಿಧೇಯರೂ, ಸೇವಾ ನಿರತರೂ, ವಿನಯಶೀಲರೂ ಆಗಿರಬೇಕು. ಸಮಾಜದ ಸಾಮೂಹಿಕ 
ನೀತಿಯು ಮಕ್ಕಳನ್ನು ಮಾತಾಪಿತರ ಬಗ್ಗೆ ನಿರ್ದಾಕ್ಷಿಣ್ಮ ಹಾಗೂ ನಿರಪೇಕ್ಸಕರನ್ನಾಗಿ ಮಾಡುವಂತಹದ್ದಾಗಿರಬಾರದು. ಅದು ಅವರ 
-] ಉಪಕಾರವನ್ನು ಸ್ಮರಿಸುವ, ಅವರನ್ನು ಗೌರವಿಸುವ ಮತ್ತು ಅವರು ಮಕ್ಕಳನ್ನು ಬಾಲ್ಯದಲ್ಲಿ ಲಾಲನೆ ಪಾಲನೆ ಮಾಡಿದ ರೀತಿಯಲ್ಲೇ 
ಮಕ್ಕಳು ಅವರ ವೃದ್ಧಾಪ್ಮದಲ್ಲಿ ಸೇವೆ ಮಾಡುವಂತಹ ನೀತಿಯನ್ನು ಕಲಿಸಬೇಕು. ಈ ಸೂಕ್ತವೂ ಕೇವಲ ಒಂದು ನೈತಿಕ ಸಲಹೆ 
ಮಾತ್ರವೇ ಅಲ್ಲ, ಇದರ ಅಧಾರದಲ್ಲೇ ಮುಂದೆ ಮಾತಾಪಿತರ ಧಾರ್ಮಿಕ ಹಕ್ಕು .ಮತ್ತು ಅಧಿಕಾರಗಳನ್ನು ರೂಪಿಸಲಾಯಿತು. 
ಇದರ ವಿವರಣೆಗಳು ನಮಗೆ ಹದೀಸ್‌ ಮತ್ತು ಕರ್ಮಶಾಸ್ತ್ರಗಳಲ್ಲಿ ಸಿಗುತ್ತವೆ. ಅದಲ್ಲದೆ ಇಸ್ಲಾಮೊ ಸಮಾಜದ ವೈಚಾರಿಕ ಹಾಗೂ 
ನೈತಿಕ ತರಬೇತಿ ಮತ್ತು ಮುಸ್ಲಿಮರ ಶಿಷ್ಟಾಚಾರಗಳಲ್ಲೂ ಮಾತಾಪಿತರೊಡನೆ ಸಭ್ಯತೆಯಿಂದ ವರ್ತಿಸುವುಡನ್ನೂ ಅವರ ಆಜ್ಞಾಪಾಲನೆ 
ಮಾಡುವುದನ್ನೂ ಅವರ ಹಕ್ಕುಗಳನ್ನು ಸಂದಾಯ ಮಾಡುವುದನ್ನೂ ಒಂದು ಪ್ರಮುಖ ಘಟಕದ ರೂಪದಲ್ಲಿ ಸೇರಿಸಿಕೊಳ್ಳೆಲಾಯಿತು. 
ಈ ವಿಷಯಗಳು ಇಸ್ಲಾಮೊ ರಾಷ್ಟ್ರಕ್ಕೆ ಅದು ತನ್ನ ಶಾಸನಗಳ, ಆಡಳಿತಾಜ್ಞೆಗಳ ಮತ್ತು ಶಿಕ್ಷಣ ನೀತಿಯ ಮೂಲಕ ಕುಟುಂಬದ 
ಘಟಕವನ್ನು ಬಲಪಡಿಸಿ ಭದ್ರಗೊಳಿಸುವಂತೆಯೂ ದುರ್ಬಲಗೊಳಿಸದಂತೆಯೂ ಶಾಶ್ವತ ಸಿದ್ದಾಂತಗಳನ್ನು ರೂಪಿಸಿ ಕೊಟ್ಟವು. ہآ‎ 


ಕಾಂಡ -15 


896 ಕುರ್‌ಆನ್‌ ವ್ಯಾಖ್ಯಾನ 


ہق ۵ کو کک 


لم تام SS SES IL‏ لعل 
کت سم ڈو SMe AES NLL PON‏ 


ಪ್ರಭುವಿಗೆ ಕೃತಪ್ಲಾನು. ನೀವು ನಿರೀಕ್ಷಿಸುತ್ತಿರುವ ಅಲ್ಲಾಹನ ಅನುಗ್ರಹವನ್ನು ಇನ್ನೂ ಅರಸುತ್ತಿರುವ ಕಾರಣ 
ನಿಮಗೆ ಅವರಿಂದ (ನಿರ್ಗತಿಕರಾದ ` ಸಂಬಂಧಿಕರಿಂದ, ದರಿದ್ರರಿಂದ ಮತ್ತು ಪ್ರಯಾಣಿಕರಿಂದ) ತಪ್ಪಿಸಿಕೊಳ್ಳ 
ಬೇಕೆಂದಾದರೆ, ಅವರಿಗೆ ನಯವಾಗಿ ಉತ್ಸರಕೊಡಿರಿ.* ನಿಮ್ಮ ಕೈಯನ್ನು ಕೊರಳಿಗೆ ಕಟ್ಟಿಕೊಂಡಿರ ಬೇಡಿರಿ 
ಮತ್ತು ನಿಂದ್ಯರೂ ನಿಸ್ಸಹಾಯಕರೂ ಆಗಿ ಬಿಡುವಂತೆ ಅದನ್ನು ಸಂಪೂರ್ಣವಾಗಿ ತೆರೆದಿಟ್ಟು ಬಿಡ ಬೇಡಿರಿ.” 
ನಿನ್ನ ಪ್ರಭು ತನಗಿಷ್ಟ ಬಂದವರಿಗೆ ಜೀವನಾಧಾರವನ್ನು ವಿಶಾಲಗೊಳಿಸುತ್ತಾನೆ ಮತ್ತು ತನಗಿಷ್ಟ ಬಂದವರಿಗೆ 


28. ಈ ಮೂರು ನಿಬಂಧನೆಗಳ ಉದ್ದೇಶವೇನೆಂದರೆ, ಮನುಷ್ಯನು ತನ್ನ ಸಂಪಾದನೆಯನ್ನೂ ತನ್ನ ಸಂಪತ್ತನ್ನೂ ತನಗಾಗಿ 
ಮಾತ್ರ ಕಾಯ್ದಿರಿಸಿಕೊಳ್ಳಬಾರದು. ತನ್ನ ಅವಶ್ಯಕತೆಗಳನ್ನು ಸಮಶೋಲನದೊಂದಿಗೆ ಪೂರೈಸಿಕೊಂಡ ಬಳಿಕ ತನ್ನ ಸಂಬಂಧಿಕರ, ತನ್ನ 
ನೆರೆಹೊರೆಯವರ ಮತ್ತು ಇತರ ದೀನ ದಲಿತರ ಹಕ್ಕುಗಳನ್ನು ಸಂದಾಯ ಮಾಡಬೇಕು. ಸಾರ್ವಜನಿಕ ಜೀವನದಲ್ಲಿ ಪರಸ್ಪರ ಸಹಕಾರ, 
ಸಹಾನುಭೂತಿ, ಹಕ್ಕುಗಳನ್ನು ತಿಳಿಯುವುದು ಮತ್ತು ಸಲ್ಲಿಸುವುದು- ಈ ಭಾವನೆಗಳೆಲ್ಲ [ಯಾವ ಮಟ್ಟದಲ್ಲಿರಬೇಕೆಂದರೆ] ಒಬ್ಬನು 

ನ್ನೊಬ್ಬನ ಸೇವೆ ಮಾಡಲು ಅಸಮರ್ಥನಾದಾಗ ಅವನಿಂದ صضع‎ ಕೇಳುವ ಮತ್ತು ತನಗೆ ಜನರ ಸೇವೆ ಮಾಡುವ ಅರ್ಹತೆ 

ವಾಪಾಸು ದೇವಾನುಗ್ರಹಕ್ಕಾಗಿ ಪ್ರಾರ್ಥಿಸುವ ಮನೋವೃಶತ್ತಿಯುಂಟಾಗಬೇಕು. 

ಇಸ್ಲಾಮೊ ಪ್ರಣಾಳಿಕೆಯ ಈ ನಿಬಂಧನೆಗಳೂ ಕೇವಲ ವೈಯಕ್ತಿಕವಾದ ನೈಶಿಕ ಶಿಕ್ಷಣವಾಗಿರಲಿಲ್ಲ. ಮುಂದೆ ಮದೀನಾದ 
ಸಮಾಜದಲ್ಲಿ ಹಾಗೂ ರಾಷ್ಟ್ರದಲ್ಲಿ ಇವುಗಳ ಬುನಾದಿಯಲ್ಲೇ ಕಡ್ಡಾಯ 'ಸದಕಾ(ದಾನ)ಗಳು' ಮತ್ತು ಐಚ್ಛಿಕ ದಾನಗಳ ಆಜ್ಞೆಗಳನ್ನು 
ಕೊಡಲಾಯಿತು. ಇದೇ ನಿಯಮಗಳ ಆಧಾರದಲ್ಲಿ ಉಯಿಲು ಅಥವಾ ಉಯಿಲುಪತ್ರಗಳೂ, ವಾರೀಸು ಹಕ್ಕುಗಳೂ, ವಕ್ಸ್‌ (ದತ್ತಿ) 
ಕ್ರಮಗಳೂ ನಿಶ್ಚಯಿಸಲ್ಪಟ್ಟವು. ಅನಾಥರ ಹಕ್ಕುಗಳನ್ನು ಸಂರಕ್ಷಿಸುವ ವ್ಯವಸ್ಥೆಯಾಯಿತು. ಪ್ರತಿಯೊಂದು ಗ್ರಾಮಕ್ಕೂ ಬರುವ 
ಪ್ರಯಾಣಿಕನನ್ನು ಕನಿಷ್ಠ ಮೂರು ದಿನಗಳ ವರೆಗೆ ಸತ್ಯರಿಸುವುದು ಗ್ರಾಮವಾಸಿಗಳ ಮೇಲೆ ಕಡ್ಡಾಯವಾಗಿ ನಿಶ್ಚಯಿಸಲ್ಪಟ್ಟಿತು. 

29. ಕೈ ಕಟ್ಟಿಕೊಂಡಿರುವುದು ಜಿಪುಣತೆಗೂ, ಅದನ್ನು ತೆರೆದಿಟ್ಟು ಬಿಡುವುದು ದುಂದುಗಾರಿಕೆಗೂ ಅಲಂಕಾರಿಕವಾಗಿ 
ಪ್ರಯೋಗವಾಗಿದೆ. ನಾಲ್ಕನೆಯ ನಿಬಂಧನೆಯೊಂದಿಗೆ ಆರನೆಯ ನಿಬಂಧನೆಯ ಈ ನುಡಿಯನ್ನು ಸೇರಿಸಿ ಓದುವಾಗ ಜನರು ಚಿಪುಣರಾಗಿ 
ಸಂಪತ್ತಿನ ಚಲಾವಣೆಯನ್ನು ತಡೆ ಹಿಡಿಯಬಾರದು ಮತ್ತು ದುಂದುಗಾರರಾಗಿ ತಮ್ಮ ಆರ್ಥಿಕ ಬಲವನ್ನು ನಷ್ಟಗೊಳಿಸಲೂ 
ಬಾರದೆಂಬಂತಹ ಸಮತೋಲನ 'ಅವರಲ್ಲಿರಬೇಕೆಂದು ಉದ್ದೇಶಿಸಲಾಗಿದೆಯೆಂದು--ತಳಿಯುತ್ತದೆ. ಖರ್ಚು ಮಾಡಲೇಬೇಕಾದಲ್ಲಿ 
ಖರ್ಚು ಮಾಡದಿರಬಾರದು ಮತ್ತು ಅಪವ್ಯಯದ ಜಾಡ್ಕಕ್ಕೂ ಬಲಿಬೀಳಬಾರದೆಂಬ ಪ್ರಜ್ಞೆ ಜನರಲ್ಲಿರಬೇಕು. ಈ ನಿಬಂಧನೆಗಳೂ 
ಕೇವಲ ನೈತಿಕ ಶಿಕ್ಷಣ ಹಾಗೂ ವೈಯಕ್ತಿಕ ಮಾರ್ಗದರ್ಶನಗಳಿಗೆ ಮಾತ್ರ ಸೀಮಿತಗೊಂಡಿಲ್ಲ. ಇದು ಒಂದು ಸತ್ಸಮಾಜಕ್ಕೆ ಅದು 
ನೈತಿಕ ತರಬೇತಿ, ಸಾರ್ವಜನಿಕ ಒತ್ತಡ ಮತ್ತು ಕಾನೂನು ಪಾಲನೆಗಳ ಮೂಲಕ ಸಂಪತ್ತಿನ ದುಂದುವೆಚ್ಚವಾಗುವುದನ್ನು 
ತಡೆಯಬೇಕೆಂಬುದರ ಕಡೆಗೆ ಸೂಚನೆಯಾಗಿದೆ. ಆ ಪ್ರಕಾರ ಮುಂದೆ ಮದೀನಾದ ರಾಷ್ಟ್ರದಲ್ಲಿ ಇವೆರಡೂ ನಿಬಂಧನೆಗಳ ಉದ್ದೇಶದ 
ಪಾಲನೆಯನ್ನು ವಿವಿಧ ರೂಪದಲ್ಲಿ ಈಡೇರಿಸಲಾಯಿತು. ಇತ್ತ ದುಂದುವೆಚ್ಚ ಮತ್ತು ಭೋಗವಿಲಾಸಗಳ ಅನೇಕ ರೂಪಗಳನ್ನು 
ಶಾಸನಗಳ ಮೂಲಕ ನಿಷಿದ್ದಗೊಳಿಸಲಾಯಿತು. ಅತ್ತ ಪರೋಕ್ಷವಾಗಿ ಕಾನೂನು ತಂತ್ರಗಳ ಮೂಲಕೆ ಸಂಪತ್ತಿನ ಅಪವ್ಯಯದ 
ತಡೆಹಾಕಲಾಯಿತು. ಮೂರನೆಯದಾಗಿ ಸಾಮಾಜಿಕ ಸುಧಾರಣಾ ಕಾರ್ಯಗಳ ಮೂಲಕ ದುಂದುವೆಚ್ಚವೆಸಗಲಾಗುತ್ತಿದ್ದ ಹಲವಾರು 
ಕಂದಾಚಾರಗಳನ್ನು ರದ್ದುಗೊಳಿಸಲಾಯಿತು. ಅನಂತರ ದುಂದುವೆಚ್ಚದ ವ್ಯಕ್ತ ರೂಪಗಳನ್ನೆಲ್ಲಾ ತನ್ನ ಅಡಳಿತಾಜ್ಞೆಗಳ ಮೂಲಕ 
ತಡೆಯುವ ಅಧಿಕಾರವನ್ನು ಸರಕಾರಕ್ಕೆ ಕೊಡಲಾಯಿತು. ಇದೇ ರೀತಿಯಲ್ಲಿ ರುಕಾತ್‌ ಮತ್ತು ಸದಕಾಗಳ ಆಜ್ಜೆಗಳಿಂದ ಜಿಪುಣತೆಯ 
ಬಲವನ್ನೂ ಮುರಿದು ಬಿಡಲಾಯಿತು. ಹೀಗೆ ಜನರಿಗೆ ಧನ ಶೇಖರಣೆ ಮಾಡಿ, ಸಂಪತ್ತಿನ ಚಲಾವಣೆಯನ್ನು ತಡೆಯಲು ಸಾಧ್ಯವೇ 
ಇಲ್ಲದಂತಾಯಿತು. 


ಕಾಂಡ-15 


17. ಬನೀ ಇಸ್ರಾಈಲ್‌ 897 


RE ೪೨ 5 AAT 2 یو یہ ےے دس‎ 2೫ 
EY 56K MeN +) INE J SLL 


Fa 


44 292 LV LAI ط >د‎ ವ 7 
AS او کا تَا‎ ಬ) 007 سی‎ 53 
7೨ 2 


۶ کر 0 2 25 pe‏ 3 ما 
ENE SoS ESSAYS‏ 
ಸಂಕುಚಿತ ಗೊಳಿಸುತ್ತಾನೆ. ಅವನು ತನ್ನ ದಾಸರ ಸ್ಥಿತಿ-ಗತಿಗಳನ್ನು NS ನೆ ಮತ್ತು ಅವರನ್ನು‏ 

ವೀಕ್ಷಿಸುತ್ತಿದ್ದಾನೆ. 
(31-37) ನಿಮ್ಮ ಮಕ್ಕಳನ್ನು ಬಡತನದ ಭೀತಿಯಿಂದ ಕೊಲ್ಲಬೇಡಿರಿ. ನಾವು ಅವರಿಗೂ ಆಹಾರ 
ನೀಡುವೆವು ನಿಮಗೂ ನೀಡುವೆವು. ವಾಸ್ತವದಲ್ಲಿ ಅವರ ವಧೆಯು ಒಂದು ಘೋರ ಅಪರಾಧವಾಗಿದೆ.?' 


30. ಅರ್ಥಾತ್‌- ಅಲ್ಲಾಹನು ತನ್ನ ದಾಸರಿಗೆ ಜೀವನಾಧಾರ ನೀಡುವುದರಲ್ಲಿ ತೋರಿರುವ ತಾರತಮ್ಯಗಳ ಔಚಿತ್ಯವನ್ನು ' 
ಮಾನವನು ತಿಳಿದುಕೊಳ್ಳಲಾರ. ಆದುದರಿಂದ ಜೀವನಾಧಾರಗಳ ವಿತರಣೆಯ ಸಹಜ ವ್ಯವಸ್ಥೆಯಲ್ಲಿ ಮಾನವನು ತನ್ನ ಕೃತಕ 
ಉಪಾಯಗಳ ಮೂಲಕ ಹಸ್ತಕ್ಟೇಪ ನಡೆಸಬಾರದು. ಸಹಜ ಅಸಮಾನತೆಯನ್ನು ಕೃತಕ ಸಮಾನತೆಯನ್ನಾಗಿ ಪರಿವರ್ತನೆಗೊಳಿಸುವುದಾಗಲಿ 
ಅಥವಾ ಈ ಸಮಾನತೆಯನ್ನು ಸಹಜ ಮೇರೆಗಳಿಂದ ಹೆಚ್ಚಿಸಿ ಅನ್ಯಾಯದ ಮಟ್ಟಕ್ಕೆ ತಲುಪಿಸುವುದಾಗಲಿ ಇವೆರಡೂ ಏಕರೂಪದ 
ತಪ್ಪುಗಳು. ಅಲ್ಲಾಹನು ನಿಶ್ನಯಿಸಿಕೊಟ್ಟಿರುವಂತಹ ಜೀವನಾಧಾರ ವ್ಯವಸ್ಥೆಗೆ ಸಮೂಪವಾಗಿರುವ ಆರ್ಥಿಕ ವ್ಯವಸ್ಥೆಯೇ ಸರಿಯಾದುದು. 

ಈ ನುಡಿಯಲ್ಲಿ ಪ್ರಕೃತಿ ನಿಯಮದ ಯಾವ ಏರ್ಪಾಡಿನ ಕಡೆಗೆ ಮಾರ್ಗದರ್ಶನ ಮಾಡಲಾಗಿದೆಯೋ ಅದರ ಕಾರಣದಿಂದ” 
ಮದೀನಾದಲ್ಲಿ ಜೀವನಾಧಾರ ಮತ್ತು ಜೀವನೋಪಾಯಗಳಲ್ಲಿ ವ್ಯತ್ಕಾಸ ಮತ್ತು ಹೆಚ್ಚಳವು ವಸ್ತುತಃ ತಪ್ಪೆಂದಾಗಲೀ ಅದನ್ನು ಅಳಿಸಿ, 
ಒಂದು ವರ್ಗರಹಿತ ಸಮಾಜವನ್ನು ಕಟ್ಟಬೇಕಾದುದು ಯಾವುದಾದರೂ ಮಟ್ಟದಲ್ಲಿ ಅಗತ್ಯವೆಂಬ ಚಿಂತನೆಯಾಗಲಿ ಮದೀನಾದ 
ಅಂದಿನ ಸುಧಾರಣಾ ಕಾರ್ಯಕ್ರಮಗಳಲ್ಲಿ ಕಿಂಚಿತ್ತೂ ಪಾತ್ರ ವಹಿಸಿರಲಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಮದೀನಾದಲ್ಲಿ ಮಾನವ 
ನಾಗರಿಕತೆಯನ್ನು ನೈತಿಕತೆಯ ಆಧಾರದಲ್ಲಿ ಸ್ಥಾಪಿಸಲು ಕೈಗೊಳ್ಳಲಾಗಿದ್ದ ಕರ್ಮವಿಧಾನವು ಹೇಗಿತ್ತೆಂದರೆ - ಅಲ್ಲಾಹನು ನೈಸರ್ಗಿಕವಾಗಿ 
ಮಾನವರೊಳಗೆ ಇರಿಸಿದ್ದ ತಾರತಮ್ಮವನ್ನು ಸಹಜ ರೂಪದಲ್ಲೇ ಇರಗೊಡಿಸುವುದು ಮತ್ತು ಮೇಲೆ ಕೊಡಲಾಗಿರುವ ಮಾರ್ಗದರ್ಶನಗಳ 
ಮೂಲಕ ಸಮಾಜದ ಗುಣನಡತೆಗಳನ್ನೂ ಕರ್ಮವಿಧಾನವನ್ನೂ ಉಪಜೀವನದ ಪ್ರಸ್ತುತ ತಾರತಮ್ಮಗಳು, ಯಾವುದೇ ತರದ ಅಕ್ರಮ, 
ಅನ್ಯಾಯಗಳಿಗೆ ಕಾರಣವಾಗದೆ ವಿಶ್ವದ ಸೃಷ್ಟಿಕರ್ತನು ಯಾವ ಅಸಂಖ್ಯಾತ ನೈತಿಕ ಮಾನಸಿಕ ಮತ್ತು ನಾಗರಿಕ -ಲಾಭ 
ಸಮೃದ್ಧಿಗಳುಂಟಾಗಲು ತನ್ನ ದಾಸರ ನಡುವೆ ಈ ತಾರತಮ್ಮ سی مہ‎ ನೋ ಅವು ನೆಲೆಗೊಳ್ಳಲು ಪೂರಕವಾಗುವಂತೆ 
ಸರಿಪಡಿಸಬೇಕು ಎಂಬುದಾಗಿತ್ತು. 

31. ಬಡತನದ ಭಯವು ಹಿಂದಿನ ಕಾಲದಲ್ಲಿ ಶಿಶುಹತೆಗೂ, "000 ಪ್ರೇರಕವಾಗಿರುತ್ತಿತ್ತು. ಇಂದು ಅದು 
ಮತ್ತೊಂದು ವಿಷಯದ ಕಡೆಗೆ ಅರ್ಥಾತ್‌- ಗರ್ಭ ನಿರೋಧದ ಕಡೆಗೆ ಜಗತ್ತನ್ನು ದೂಡುತ್ತಿದೆ. ಆದರೆ ಇಸ್ಲಾಮೊ ಪ್ರಣಾಳಿಕೆಯ 
ಈ ನಿಬಂಧನೆಯು ಉಣ್ಣುವವರನ್ನು ಕಡಿಮೆಗೊಳಿಸುವ ವಿನಾಶಕರ ಯತ್ನವನ್ನು ಬಿಟ್ಟು ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನೂ 
ಅರ್ಹತೆಗಳನ್ನೂ ದೇವ ನಿರ್ಮಿತ ನೈಸರ್ಗಿಕ ನಿಯಮಗಳಿಗನುಸಾರ ಜೀವನಾಧಾರ ವೃದ್ದಿಗೆ ಕಾರಣವಾಗುವ ರಚನಾತ್ಮಕ ಯತ್ನಗಳಲ್ಲಿ 
ವಿನಿಯೋಗಿಸಬೇಕೆಂದು ಮಾನವನಿಗೆ ಮಾರ್ಗದರ್ಶನ ಮಾಡುತ್ತದೆ. ಜೀವನಾಧಾರಗಳನ್ನು ಒದಗಿಸುವುದು ತನ್ನ ಕೈಯಲ್ಲಿಲ್ಲ ಅದು 
ಸಂಪೂರ್ಣವಾಗಿ ಈ ಭೂಲೋಕದಲ್ಲಿ ತನ್ನನ್ನು ನೆಲೆಸುವಂತೆ ಮಾಡಿರುವ ಅಲ್ಲಾಹನ ಹಿಡಿತದಲ್ಲಿದೆಯೆಂಬುದನ್ನೂ ಮಾನವನು 
ಚೆನ್ನಾಗಿ ತಿಳಿದಿರಬೇಕು. ಅವನು ಹಿಂದೆ ಬಂದವರಿಗೆ ಹೇಗೆ ಅನ್ನ ಒದಗಿಸಿದ್ದನೋ ಹಾಗೆಯೇ ಮುಂದೆ ಬರುವವರಿಗೂ ಒದಗಿಸುವನು. 
ಈ ಭೂಮಿಯ ವಿವಿಧ ಭಾಗಗಳಲ್ಲಿ ಉಣ್ಣುವವರ ಸಂಖ್ಯೆ ಏರುತ್ತಾ ಹೋದಂತೆಲ್ಲಾ ಅದಕ್ಕನುಸಾರವಾಗಿ, ಮಾತ್ರವಲ್ಲ ಕೆಲವೊಮ್ಮೆ 
ಅದಕ್ಕಿಂತಲೂ ಎಷ್ಟೋ ಹೆಚ್ಚು ಉಪಜೀವನ ಸಾಧನಗಳು ವಿಕಾಸಗೊಂಡಿವೆ ಎಂಬುದೂ ಒಂದು ಇತಿಹಾಸಿಕ ಅನುಭವ. ಆದುದರಿಂದ 
ದೇವನ ಸೃಜನ ವ್ಯವಸ್ಥೆಗಳಲ್ಲಿ ಮಾನವನ ವೃಥಾ ಹಸ್ಪಕ್ಕೆ ಕ್ಲೇಪವು ಕೇವಲ ತಿಳಿಗೇಡಿತನವಲ್ಲದೆ ಬೇರೇನೂ ಅಲ್ಲ. ಕುರ್‌ಆನ್‌ 
ಅವತೀರ್ಣಗೊಳ್ಳುತ್ತಿದ್ದೆ "ಕಾಲದಿಂದ ಇಂದಿನ ವರೆಗೂ ಮುಸ್ಲಿಮರಲ್ಲಿ ಯಾವ ಕಾಲಘಟ್ಟದಲ್ಲೂ ಸಂತಾನಹರಣದ ವ್ಯಾಪಕ ಒಲವು 
ಉಂಟಾಗದಿರುವುದಕ್ಕೆ ಈ ಶಿಕ್ಷಣವೇ ಕಾರಣವಾಗಿದೆ. . 


0 


ಕಾಂಡ-15 


$7 


898 ۰ ಕುರ್‌ಆನ್‌ ವ್ಯಾಖ್ಯಾನ 


ISSEY SUL os Ea 


[4 3 law 


337 


2 ಪಿಂ ہے‎ EN Pa ಶಮ 1 
LEE LIES Ss LES ا‎ 
ರೆ sis 33 5 5) Oh ONL ೨3೨ Wg 7 ೨೭ ಮ್‌ Sis 


> 


و 


ವೃಭಿಚಾರದ ಹತ್ತಿರವೂ ಸುಳಿಯಬೇಡಿರಿ. ಅದು ಅತಿ ಹೀನ ಕಾರ್ಯ ಮತ್ತು ಅತ್ಯಂತ ಕೆಟ್ಟ .دلج‎ 
ಅಲ್ಲಾಹನು ಸನ್ಮಾನಿಸಿರುವ್‌ ಜೀವವನ್ನು ನ್ಯಾಯದ ಹೊರತು ಹರಣ ಮಾಡಬೇಡಿರಿ.” ಅಕ್ರಮವಾಗಿ 
ವಧಿಸಲ್ಪಟ್ಟವನ ವಾರೀಸುದಾರನಿಗೆ ಪ್ರತೀಕಾರ ಪಡೆಯುವ ಹಕ್ಕನ್ನು ನಾವು ನೀಡಿರುತ್ತೇವೆ.* ಆದುದರಿಂದ 
ಅವನು ವಧೆಯಲ್ಲಿ ಹದಮವೂರಬಾರದು.* ನಿಶ್ಚೆಯವಾಗಿಯೂ ಅವನಿಗೆ ಸಹಾಯ ಮಾಡಲಾಗುವುದು.3' 


; 32. 'ವ್ಯಭಿಚಾರದ ಹತ್ತಿರವೂ ಸುಳಿಯಬೇಡಿರಿ' ಎಂಬ ಆಜ್ಞೆಯ ಅಭಿಸಂಬೋಧಿತರು ವ್ಯಕ್ತಿಗಳೂ ಆಗಿದ್ದಾರೆ ಮತ್ತು 
ಸಮಗ್ರವಾಗಿ ಸಮಾಜವೂ ಆಗಿದೆ. ವ್ಯಕ್ತಿಗಳಿಗೆ ಈ ಆಜ್ಞೆಯ ಅರ್ಥವೇನೆಂದರೆ, ಅವನು ವ್ಯಭಿಚಾರವೆಂಬ ಕಾರ್ಯದಿಂದ ದೂರವಿದ್ದರೆ 
ಸಾಲದು, ವೈಭಿಚಾರದ ಮಾರ್ಗಕ್ಕೆ ಒಯ್ಯುವ ಉಪಾಧಿಗಳಿಂದಲೂ ಅದರ ಪ್ರಾಥಮಿಕ ಪ್ರೇರಕಗಳಿಂದಲೂ ದೂರವಿರಬೇಕು. ಇನ್ನು 
ಈ. ಆಜ್ಞೆಯ ಪ್ರಕಾರ ಸಾಮಾಜಿಕ ಜೀವನದಲ್ಲಿ ವ್ಯಭಿಚಾರದ, ಅದರ ಪ್ರೇರಕಗಳ ಮತ್ತು ಕಾರಣಗಳೆ ಬಾಗಿಲನ್ನೇ ಸಾಧ್ಯವಿದ್ದಷ್ಟು 
ಮುಚ್ಚಿಬಿಡಬೇಕಾದುದು ಸಮಾಜದ ಕರ್ತವ್ಯವಾಗಿದೆ. 

33. ಪ್ರಾಣಹರಣವೆಂದರೆ ಇತರ ಮಾನವರ ಹತ್ಯೆ ಮಾತ್ರವಲ್ಲ ಆತ್ಮಹೆಕ್ಕೆಯೂ ಅದರಲ್ಲಿ ಸೇರುತ್ತದೆ. ಏಕೆಂದರೆ ಅಲ್ಲಾಹನು 
ಗೌರವಿಸಿರುವ ಪ್ರಾಣದಲ್ಲಿ ಇತರರ ಪ್ರಾಣಗಳಂತೆಯೇ ಮನುಷ್ಯನ ಸ್ವಂತ ಪ್ರಾಣವೂ ಸೇರಿದೆ. ಇತರ ಮಾನವರ ಹತ್ಕೆಯು ಎಷ್ಟು 
ಬೊಡ್ಡ ಪಾಪ ಹಾಗೂ ಅಪರಾಧವೋ ಆತ್ಮಹತ್ಕೆಯೂ ಅಷ್ಟೇ ದೊಡ್ಡ ಪಾಪ ಮತ್ತು ಅಪರಾಧ. ಮನುಷ್ಯನು ತನ್ನ ಸ್ಟೇಚ್ಛೆಯಿಂದ 
ತನ್ನ ಪ್ರಾಣ ಹರಣಗೈಯಲು ಅದೇನೂ ಅವನ ಸ್ವಂತ ಸೊತ್ತಲ್ಲ. ಅದು ಅಲ್ಲಾಹನ ಸೊತ್ತು. ಅದನ್ನು ನಾಶಗೊಳಿಸುವ ಮಾತಂತಿರಲಿ 
ಅದನ್ನು ದುರುಪಯೋಗ ಪಡಿಸುವ ಅಧಿಕಾರವೂ ನಮಗಿಲ್ಲ. 

34. ಸ್ವಲ್ಪ ಕಾಲದ ಅನಂತರ ಇಸ್ಲಾಮ ಕಾನೂನು ನ್ಯಾಯಬದ್ಧ ವಧೆಯನ್ನು ಕೇವಲ ಐದು ವಿಷಯಗಳಿಗೆ ಸೀಮಿತಗೊಳಿಸಿತು: 
1) ಉದ್ದೇಶಪೂರ್ವಕ ಕೊಲೆ ಮಾಡಿದವನನ್ನು ಪ್ರತೀಕಾರಕ್ಕಾಗಿ ವಧಿಸುವುದು. 2) ಸತ್ಯಧರ್ಮ ಮಾರ್ಗಕ್ಕೆ ತಡೆಯೊಡ್ಡುವ 
ಶತ್ರುಗಳೊಡನೆ ಯುದ್ಧ. 3) ಇಸ್ಲಾಮಿ ವ್ಯವಸ್ಥೆಯನ್ನು ಅಡಿಮೇಲುಗೊಳಿಸಲು ಪ್ರಯತ್ನಿಸಿದುದಕ್ಕೆ ون‎ 4) ವಿವಾಹಿತ ಸ್ತ್ರೀ ಅಥವಾ 
ಪುರುಷ ವ್ಯಭಿಚಾರವೆಸಗಿದುದಕ್ಕೆ ಶಿಕ್ಸೆ. 5) ಧರ್ಮಬ್ರಷ್ಟತ(ಣರ್ತಿದಾದ್‌)ಗೆ ಶಿಕ್ಷೆ. ಮಾನವ ಜೀವದ ಗೌರವವು ರದ್ದುಗೊಂಡು 
ಅವನ ವಧೆಯು ಧರ್ಮಬದ್ದವಾಗುವುದು ಈ ಐದು ರೂಪಗಳಲ್ಲಿ ಮಾತ್ರ. 

35. ಮೂಲದಲ್ಲಿ 'ಅವನ ವಾರೀಸುದಾರನಿಗೆ ನಾವು ಸುಲ್ತಾನ್‌ ನೀಡಿದ್ದೇವೆ' ಎಂದಿದೆ. ಇಲ್ಲಿ ಸುಲ್ತಾನ್‌ ಎಂಬುದರ ಅರ್ಥ 
'ಆಧಾರ ಪ್ರಮಾಣ' ಆಗಿದ್ದು ಅದರ ಆಧಾರದಲ್ಲೇ ಅವನು 'ಕಿಸಾಸ್‌'(ಪ್ರತೀಕಾರ) ಪಡೆಯುವ ಬೇಡಿಕೆ ಮುಂದಿಡಲು ಸಾಧ್ಯವಾಗುವುದು. 
ಹತ್ಯೆಯ ಮೊಕದ್ದಮೆಯಲ್ಲಿ ಸರಕಾರವು ನಿಜವಾದ ವಾದಿಯಾಗಿರದೆ ಹತನ ವಾರೀಸುದಾರರೇ ವಾದಿಗಳಾಗಿರುತ್ತಾರೆ ಮತ್ತು ಅವರು 
ಕೊಲೆಗಡುಕನನ್ನು ಕ್ಷಮಿಸಬಲ್ಲರು ಹಾಗೂ ಪ್ರತೀಕಾರದ ಬದಲಿಗೆ ಪರಿಹಾರ ಧನ ಪಡಕೊಳ್ಳಲು ಒಪ್ಪಿಗೆ ಕೊಡಬಲ್ಲರೆಂಬ ಇಸ್ಲಾಮೊ 
ಕಾನೂನಿನ ನಿಯಮವು ಇದೇ ಆಧಾರದಲ್ಲಿ ನಿರ್ಮಿತವಾಗಿದೆ. 

36. ವಧೆಯಲ್ಲಿ ಹದಮೂರುವ ರೂಪಗಳು ಅನೇಕವಿರಲು ಸಾಧ್ಯವಿದೆ. ಅವೆಲ್ಲವೂ ನಿಷಿದ್ದವೇ. ಉದಾ:- ಸೇಡು ತೀರಿಸುವ 
ಆವೇಶದಲ್ಲಿ ಅಪರಾಧಿಯನ್ನು ಮಾತ್ರವಲ್ಲದೆ ಇತರರನ್ನೂ ವಧಿಸುವುದು ಅಥವಾ ಅಪರಾಧಿಗೆ ಚಿತ್ರಹಿಂಸೆ ಕೊಟ್ಟು ಕೊಲ್ಲುವುದು 
ಅಥವಾ ಕೊಂದ ಬಳಿಕ ಆ ಮೃತ ದೇಹದ ಮೇಲೆ ಸೇಡು ತೀರಿಸಿಕೊಳ್ಳುವುದು ಅಥವಾ ಪರಿಹಾರ ಧನ ಸ್ವೀಕರಿಸಿದ ಬಳಿಕವೂ 
ಅವನನ್ನು ವಧಿಸುವುದು ಇತ್ಯಾದಿ. ۱ 

37. ಆ ತನಕ ಇಸ್ಲಾಮೂ ರಾಷ್ಟ್ರ ಸ್ವಾಪನೆಯಾಗಿರದಿದ್ದುದರಿಂದ ಅವನಿಗೆ ಸಹಾಯ ಮಾಡುವುದು ಯಾರೆಂಬುದನ್ನು ತಿಳಿಸಲಿಲ್ಲ. 
ಹಿಚ್ರತಿನ ಬಳಿಕ ಇಸ್ಲಾಮೊ ರಾಷ್ಟ್ರ ಸ್ವಾಪನೆಗೊಂಡಾಗ ಅವನಿಗೆ, ಸಹಾಯ ಮಾಡಬೇಕಾದುದು ಅವನ ಗೋತ್ರ ಅಥವಾ ಒಪ್ಪಂದ 
ಬದ್ದ ಮಿತ್ರರಲ್ಲ, ಅದು ಇಸ್ಲಾಮೊ ಸರಕಾರ ಮತ್ತು ಅದರ ನ್ಯಾಯಾಂಗ ವ್ಯವಸ್ಥೆಯೆಂದೂ ನಿರ್ಧರಿಸಲ್ಪಟ್ಟಿತು. ಯಾವುದೇ 


ಕಾಂಡ-15 


17. ಬನೀ ಇಸ್ರಾತಲ್‌ 899 


2393 ط إ (ಆ‏ 2 2 


Ys go) 
LAN ISS SELLE SSN SEEN 


Fd 4 


تی ریئش ಹಿಟ್ಟಿನ‏ 


ಅನಾಥನ ಸೊತ್ತನ್ನು ಉತ್ತಮ ರೀತಿಯಿಂದಲ್ಲದೆ ಸಮೂಪಿಸಬಾರದು - (ಇದು) ಅವನು ಯೌವನಾವಸ್ಥೆಗೆ 
ತೆಲುಪುವ ತನಕ.* ವಚನವನ್ನು ಪಾಲಿಸಿರಿ. ನಿಶ್ಚಯವಾಗಿಯೂ ವಚನದ ಕುರಿತು- ನಿಮ್ಮನ್ನು ಪ್ರಶ್ಲಿಸಲಾಗುವುದು.* 
ಅಳತೆ ಮಾಡಿ ಕೊಡುವಾಗ ಪೂರ್ಣ ತುಂಬಿಸಿ ಕೊಡಿರಿ ತೂಗುವಾಗ ಸರಿಯಾದ ತಕ್ಕಡಿಯಲ್ಲಿ ತೂಗಿರಿ.* 
ಇದು ಒಳ್ಳೆಯ ಕ್ರಮ ಮತ್ತು ಪರಿಣಾಮದ ದೃಷ್ಟಿಯಿಂದಲೂ ಇದೇ ಉತ್ತಮ." ನಿಮಗೆ ಜ್ಞಾನವಿಲ್ಲದಂತಹ 
ವಸ್ತುಗಳನ್ನು ಬೆಂಬತ್ತಬೇಡಿರಿ. ನಿಶ್ಚಯವಾಗಿಯೂ ಶ್ರವಣ, ದೃಷ್ಟಿ ಮತ್ತು ಮನಸ್ಸು ಇವೆಲ್ಲವುಗಳ ವಿಚಾರಣೆ 
ನಡೆಯಲಿದೆ. ಭೂಮಿಯ ಮೇಲೆ ದರ್ಪದಿಂದ ನಡೆಯಬೇಡಿರಿ. ನೀವು ಭೂಮಿಯನ್ನು ಸೀಳಲಾರಿರಿ ಮತ್ತು 
ಪರ್ವತಗಳ ಶಿಖರಕ್ಕೂ ತಲಪಲಾರಿರಿ.* 


ವ್ಯಕ್ತಿಯಾಗಲಿ ಜನಸಮೂಹವಾಗಲಿ ತಾವಾಗಿಯೇ ವಧೆಯ ಪ್ರತೀಕಾರ ಪಡೆಯುವುದು ಧರ್ಮಸಮ್ಮತವಲ್ಲ. ಈ ಅಧಿಕಾರವು 
ಇಸ್ಲಾಮೊ ಸರಕಾರಕ್ಕಿರುವುದರಿಂದ ನ್ಯಾಯದಾನಕ್ಕಾಗಿ ಅದರ ಸಹಾಯ ಪಡೆಯಬೇಕು. 

38. ಇದೂ ಕೇವಲ ನೀತಿಬೋಧೆಯಾಗಿರಲಿಲ್ಲ. ಮುಂದೆ مم جعہ‎ ರಾಷ್ಟ್ರ ಸ್ಥಾಪನೆಯಾದ ಬಳಿಕ ಅನಾಥರ ಹಕ್ಕುಗಳ 
08,57۸ ಆಡಳಿತ ಮತ್ತು ಕಾನೂನು ವ್ಯವಸ್ಥೆಯ ಎರಡೂ ಕ್ರಮಗಳನ್ನು ಕೈಗೊಳ್ಳಲಾಯಿತು. ಅನಂತರ ಅದರಿಂದಲೇ - ಇಸ್ಲಾಮೊ 
ರಾಷ್ಟ್ರವು ತಮ್ಮ ಹಿತರಕ್ಷಣೆ ಮಾಡಿಕೊಳ್ಳಲು ಅಸಮರ್ಥರಾದ ಎಲ್ಲ ನಾಗರಿಕರ لد‎ ರಕ್ಸಕವಾಗಿರುವುದೆಂಬ ವಿಶಾಲವಾದ, 
ಸಿದ್ಧಾಂತವನ್ನು ಗ್ರಹಿಸಲಾಯಿತು. 'ನಾನು ಸಂರಕ್ಷಕನಿಲ್ಲದ ಪ್ರತಿಯೊಬ್ಬ ವ್ಯಕ್ತಿಯ ಸೆಂರಕ್ಷನು' ಎಂದು ಪ್ರವಾದಿವರ್ಯರು(ಸ) 
ಹೇಳಿದುದು ಇದನ್ನೇ ಸೂಚಿಸುತ್ತದೆ. ಇದು ಇಸ್ಲಾಮೊ ಕಾನೂನಿನ ಒಂದು ವಿಶಾಲ ಅಧ್ಯಾಯದ ಬುನಾದಿಯಾಗಿದೆ. 

39. ಇದೂ ಕೇವಲ ವೈಯಕ್ತಿಕ ನೀತಿಗೆ ಸಂಬಂಧಿಸಿದ ಒಂದು ನಿಬಂಧನೆಯಾಗಿರಲಿಲ್ಲ. ಇಸ್ಲಾಮೊ ರಾಷ್ಟ್ರ ಸ್ಥಾಪನೆಯಾದ 
ಬಳಿಕ ಇದನ್ನೇ ಇಡೀ ರಾಷ್ಟ್ರದ ಆಂತರಿಕ ಹಾಗೂ ಬಾಹ್ಯ ರಾಜಕೀಯದ ಮೂಲಾಧಾರಗೊಳಿಸಲಾಯಿತು. 

40. ಈ ಮಾರ್ಗದರ್ಶನವೂ ಕೇವಲ ವ್ಯಕ್ತಿಗಳ ಪರಸ್ಪರ ವ್ಯವಹಾರಗಳಿಗೆ ಮಾತ್ರ ಸೀಮಿತವಾಗಿ ಉಳಿಯಲಿಲ್ಲ. ಇಸ್ಲಾಮ 
ರಾಷ್ಟ್ರ ಸ್ಥಾಪನೆಯಾದ ಬಳಿಕ ಮಾರುಕಟ್ಟೆಗಳಲ್ಲಿ ಮತ್ತು ಪೇಟೆಗಳಲ್ಲಿರುವ ತೂಕ ಮತ್ತು ಅಳತೆ ಮಾನಗಳ ಮೇಲ್ವಿಚಾರಣೆ, ತೂಕ 
'ಮತ್ತು ಅಳತೆಗಳಲ್ಲಾಗುವ ವಂಚನೆಯನ್ನು ಅಧಿಕಾರ ಬಲದಿಂದ ತಡೆಯುವುದೂ ಸರಕಾರದ ಕರ್ತವ್ಯಗಳಲ್ಲಿ ಸೇರಿತು. ವ್ಯಾಪಾರ 
ಮತ್ತು ಆರ್ಥಿಕ ಲೇವಾದೇವಿಗಳಲ್ಲಿ ಉಂಟಾಗಬಹುದಾದ ಎಲ್ಲ ವಿಧದ ವಂಚನೆ ಮತ್ತು ಅಪ್ರಾಮಾಣಿಕತೆಗಳ ಬಾಗಿಲನ್ನೇ 
ಮುಚ್ಛಿಬಿಡಬೇಕಾದುದು ಸರಕಾರದ ಕರ್ತವ್ಯಗಳಲ್ಲೊಂದು ಎಂಬ ಮಹತ್ವಪೂರ್ಣ ನಿಯಮವನ್ನೂ ಇದರಿಂದಲೇ ಗ್ರಹಿಸಲಾಯಿತು. 

41. ಅರ್ಥಾತ್‌- ಈ ಲೋಕದಲ್ಲೂ ಪರಲೋಕದಲ್ಲೂ ಅದರ ಪರಿಣಾಮ ಒಳ್ಳೆಯದೇ ಆಗುವುದು. ಲೋಕದಲ್ಲಿ ಇದರ 
ಪರಿಣಾಮ ಉತ್ತಮವಾಗುವುದು ಹೇಗೆಂದರೆ ಇದರಿಂದ ಪರಸ್ಪರರಲ್ಲಿ ನಂಬಿಕೆಯುಂಚಾಗುತ್ತದೆ. ಮಾರುವವನೂ ಖರೀದಿಸುವವನೂ 
ಪರಸ್ಪರರ ಮೇಲೆ ಭರವಸೆಯನ್ನಿಡುತ್ತಾರೆ. ಪರಿಣಾಮವಾಗಿ ವ್ಯಾಪಾರ ವೃದ್ಧಿಯಾಗುತ್ತದೆ ಮತ್ತು ಜನಸಾಮಾನ್ಕರಿಗೆ 
ಸುಖಸಮೃದ್ದಿಯುಂಟಾಗಲು ಅದು ಕಾರಣವಾಗುತ್ತದೆ. ಪರಲೋಕದಲ್ಲಂತು ಪರಿಣಾಮ ಉತ್ತಮವಾಗುವುದು ಸಂಪೂರ್ಣವಾಗಿ 
ಸತ್ಯವಿಶ್ವಾಸ ಮತ್ತು ದೇವಭಯವನ್ನೇ ಆಧರಿಸಿದೆ. 

42. ಈ ನಿಬಂಧನೆಯ ಉದ್ದೇಶವೇನೆಂದರೆ ಜನರು ತಮ್ಮ ವೈಯಕ್ತಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಊಹೆ ಮತ್ತು 
ಭ್ರಮೆಗಳ ಬದಲಿಗೆ 'ಜ್ಞಾನ'ವನ್ನು ಅನುಸರಿಸಬೇಕು. ಇದನ್ನು ಇಸ್ಲಾಮೊ ಸಮಾಜದಲ್ಲಿ ಅತಿ ವ್ಯಾಪಕವಾಗಿ ಶೀಲ ಚಾರಿತ್ರ್ಯ, 


ಕಾಂಡ -15 


900 "ಕುರ್‌ಆನ್‌ ವ್ಯಾಖ್ಯಾನ 


سے 


نا 


Pad > 


2 و 


734 be ای 4% 7 418 ےھ کے‎ 
PUSS SEEN 


2.೭ 


[4 ودک‎ ೯4. Tr ಫಿ کے‎ ۷0 

BOSE ULL ESA 
ಅಹಿ دی‎ 6۶272 LC NG 2 NA 

Lo SL ENGL سَيْلاہ‎ SANS 


(38-39) ಈ ವಿಷಯದಲ್ಲಿ ಪ್ರತಿಯೊಂದು ದೋಷ ಭಾಗವು ನಿಮ್ಮ ಪ್ರಭುವಿನ ಬಳಿ ಅಪ್ರಿಯ 
ವಾಗಿರುತ್ತದೆ." ನಿಮ್ಮ ಪ್ರಭು ನಿಮ್ಮ ಮೇಲೆ 'ದಿವ್ಯವಾಣಿ' ಮಾಡಿದ (ಅವತೀರ್ಣ ಗೊಳಿಸಿದ) ಯುಕ್ತಿಪೂರ್ಣ 
ಮಾತುಗಳಿವು. ಇದೋ ನೋಡು! ಅಲ್ಲಾಹನೊಂದಿಗೆ ಇನ್ನಾವ ಆರಾಧ್ಯನನ್ನೂ ಮಾಡಿಕೊಳ್ಳಬೇಡ. ಅನ್ಯಥಾ 
ನೀನು ನಿಂದ್ಯನಾಗಿ ಸಕಲ ಒಳಿತುಗಳಿಂದ ವಂಚಿತನಾಗಿ ನರಕದೊಳಗೆ ತಳ್ಳಲ್ಪಡುವೆ.* 

(40) ನಿಮ್ಮ ಪ್ರಭು ನಿಮಗೆ ಪುತ್ರರನ್ನು ದಯಪಾಲಿಸಿ ತನಗಾಗಿ ದೇವಚರರನ್ನು ಪುತ್ರಿಯರನ್ನಾಗಿ 
ಮಾಡಿಕೊಂಡನೆಂಬುದು ಎಂತಹ ಸೋಜಿಗದ ವಿಷಯ. ನಿಶ್ಚಯವಾಗಿಯೂ ನೀವು ಒಂದು ಘೋರ 
ಸುಳ್ಳನ್ನಾಡುತ್ತಿರುವಿರಿ. 

(41-44) ಜನರು ಜಾಗೃತರಾಗಲೆಂದು ನಾವು ಈ ಕುರ್‌ಆನಿನಲ್ಲಿ ವಿಧವಿಧವಾಗಿ ಅವರಿಗೆ ಬೋಧಿಸಿದ್ದೆವು. 
ಆದರೆ ಅವರು ಸತ್ಮದಿಂದ ಇನ್ನಷ್ಟು ದೂರಕ್ಕೆ ಓಡುತ್ತಿದ್ದಾರೆ. ಓ ಪೈಗಂಬರರೇ, ಇವರೊಡನೆ ಹೇಳಿರಿ- ಇವರು 
ಹೇಳುವ ಪ್ರಕಾರ ಅಲ್ಲಾಹನ ಸಂಗಡ ಇತರ ದೇವರೂ ಇರುತ್ತಿದ್ದರೆ ಅವರು 'ವಿಶ್ವ ಸಿಂಹಾಸನದ' ಮಾಲಕನ 
ಸ್ಥಾನಕ್ಕೆ ತಲಪಲು ಖಂಡಿತವಾಗಿಯೂ ಪ್ರಯತ್ನ ನಡೆಸುತ್ತಿದ್ದರು. ಇವರು ಹೇಳುತ್ತಿರುವ ಮಾತುಗಳಿಂದ 
ನ್ಯಾಯಾಂಗ, ರಾಜಕೀಯ, ಆಡಳಿತ ನೀತಿ, ಸಾಹಿತ್ಯ ಮತ್ತು ಕಲೆ, ಶಿಕ್ಷಣ ಕ್ಲೇತ್ರ- ಹೀಗೆ ಜೀವನದ ಸಕಲ ರಂಗಗಳಲ್ಲೂ 
ಕಾರ್ಯರೂಪಕ್ಕೆ ತರಲಾಯಿತು. ಜ್ಞಾನದ ಬದಲಿಗೆ ಊಹೆ ಮತ್ತು ಗುಮಾನಿಯನ್ನು ಅನುಸರಿಸುವುದರಿಂದ ಉಂಟಾಗುವ ಎಲ್ಲ ತರದ 
ದೋಷಗಳಿಂದ ಆಚಾರ-ವಿಚಾರಗಳನ್ನು ದೂರವಿರಿಸಲಾಯಿತು. 

43. ತಾತ್ಸರ್ಯವೇನೆಂದರೆ- ಗರ್ವಿಷ್ಠ ಮತ್ತು ಅಹಂಕಾರಿಗಳ ನಡವಳಿಕೆಗಳಿಂದ ದೂರವಿರಿ. ಈ ಮಾರ್ಗದರ್ಶನವೂ ವೈಯಕ್ತಿಕ 
ಕಾರ್ಯವಿಧಾನ ಮತ್ತು ರಾಷ್ಟ್ರೀಯ ನೀತಿ ಇವೆರಡಕ್ಕೂ ಏಕಪ್ರಕಾರ ಅನ್ವಯಿಸುತ್ತದೆ. 

44. ಅರ್ಥಾತ್‌- ಇವುಗಳ ಪೈಕಿ ನಿಷಿದ್ಧವಾಗಿರುವ್ದ ಯಾವುದೇ ಕಾರ್ಯವನ್ನೆಸಗುವುದು ಅಲ್ಲಾಹನಿಗೆ ಅಪ್ರಿಯ. ಬೇರೆ 
ಮಾಠಿನಲ್ಲಿ ಹೇಳುವುದಾದರೆ ಈ ಆದೇಶಗಳ ಪೈಕಿ ಯಾವುದನ್ನೇ ಉಲ್ಲಂಘಿಸಿದರೂ ಅದು ಅಪ್ರಿಯವಾಗಿರುತ್ತದೆ. 

45. ತೋರಿಕೆಗೆ ಈ ಅಭಿಸಂಬೋಧನೆ ಪ್ರವಾದಿವರ್ಯರ ಕುರಿತಾಗಿದೆ. ಆದರೆ ವಾಸ್ತವದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಇದರ 
ಅಭಿಸಂಬೋಧಿತನಾಗಿದ್ದಾನೆ. ಅರ್ಥಾತ್‌- 'ಮಾನವನೇ! ನೀನು ಈ ಕೆಲಸ ಮಾಡಬೇಡ.' 

46. ವಿವರಣೆಗಾಗಿ 'ಅನ್ನಹ್ನ್‌' ಅಧ್ಯಾಯದ 57ರಿಂದ 59ರ ವರೆಗಿನ ಸೂಕ್ತಗಳನ್ನು ಟಿಪ್ಪಣಿಗಳ ಸಹಿತ ಓದಿರಿ. 

47. ಅರ್ಥಾತ್‌- ಅವರು ಸ್ವಯಂ ವಿಶ್ವ ಸಿಂಹಾಸನದ ಮಾಲಕರಾಗಲು ಪ್ರಯತ್ನಿಸುತ್ತಿದ್ದರು. ಹೇಗೆಂದರೆ - ಕೆಲವು ವಸ್ತುಗಳು 
ಅಥವಾ ಕೆಲವರು ದೇವತ್ವದಲ್ಲಿ ಸಹಬಾಗಿಗಳಾಗಿರುವುದೆಂದರೆ, ಎರಡು ಸ್ಥಿತಿಗಳ ಪೈಕಿ ಯಾವುದಾದರೊಂದು ನಿಜವಾಗಿರಲೇಬೇಕು. 


ಕಾಂಡ-15 


17. ಬನೀ ಇಸ್ರಾಈಲ್‌ 901 


EE RTH 


0 وت تیعم د سود ط 


20 SDE 


AL‏ بر ೨8‏ 4 یا 
FUELS EVES es Ys AN‏ 


ಅವನು ಪರಿಶುದ್ಧನೂ ಅತ್ಕುನ್ನತನೂ ಆಗಿರುತ್ತಾನೆ. ಸಪ್ತಗಗನಗಳೂ ಭೂಮಿಯೂ ಅವುಗಳಲ್ಲಿರುವ ಸಕಲ 
ವಸ್ತುಗಳೂ ಅವನ ಪಾವಿತ್ರ್ಯವನ್ನು ಕೊಂಡಾಡುತ್ತಿವೆ." ಅವನ ಪ್ರಶಂಸೆಯೊಂದಿಗೆ ಅವನ 'ಜಪ' (ತಸ್ಟೀಹ್‌) 
ಮಾಡದ ಯಾವ ವಸ್ತುವೂ ಇಲ್ಲ.* ಆದರೆ ನೀವು ಅವುಗಳ 'ಜಪ'ವನ್ನು ಗ್ರಹಿಸುವುದಿಲ್ಲ. ವಾಸ್ತವದಲ್ಲಿ ಅವನು 
لمات‎ ಸಹನಶೀಲನೂ ಕ್ಷಮಾದಾನಿಯೂ ಆಗಿರುತ್ತಾನೆ. 

(45-48) ನೀವು ಕುರ್‌ಆನ್‌ ಪಠಿಸುವಾಗ ನಿಮ್ಮ ಮತ್ತು ಪರಲೋಕದ ಮೇಲೆ ವಿಶ್ವಾಸವಿರಿಸದವರ ನಡುವೆ 
ನಾವು ಒಂದು ತೆರೆಯನ್ನು ಹಾಕಿ ಬಿಡುತ್ತೇವೆ- ಅವರು ಏನನ್ನೂ ಗ್ರಹಿಸದಂತಾಗಲು ಅವರ ಹೃದಯಗಳ ಮೇಲೆ 


ಒಂದೋ ಅವರೆಲ್ಲರೂ ತಮ್ಮ ತಮ್ಮ ಸ್ಥಾನಗಳಲ್ಲಿ ಸ್ಥಾಯೀ ದೇವರುಗಳಾಗಿರಬೇಕು ಅಥವಾ ಅವರ ಪೈಕಿ ಒಂದು ವಸ್ತು ಅಥವಾ 
ಒಬ್ಬನು ಮುಖ್ಯ ದೇವನಾಗಿದ್ದು ಉಳಿದವುಗಳೆಲ್ಲ ಅವನ ದಾಸರೂ ಅವನಿಂದ ದೇವಾಧಿಕಾರ ಹೊಂದಿದವರೂ ಆಗಿರಬೇಕು. 
ಮೊದಲು ಹೇಳಿದ ಸ್ಥಿತಿಯು ನಿಜವೆಂದಾದರೆ ಈ ಎಲ್ಲ ಸರ್ವಸ್ವತಂತ್ರ, ಸ್ಟೇಚ್ಛಾಚಾರಿ ದೇವರುಗಳು ಸದಾ ಸಕಲ ವಿಷಯಗಳಲ್ಲೂ 
ಪರಸ್ಪರರ ಇಚ್ಛೆಗಳನ್ನು ಸಮ್ಮತಿಸುತ್ತಾ ಈ ಅಗಾಧ ವಿಶ್ವದ ವ್ಯವಸ್ಥೆಯನ್ನು ಇಷ್ಟೊಂದು ಸಮನ್ವಯ, ಸಮಾನತೆ ಮತ್ತು 
ಸಮತೋಲನದಿಂದ ನಡೆಸಲು ಹೇಗೆ ತಾನೇ ಸಾಧ್ಯವಾಗುತ್ತಿತ್ತು? ಅವರೆಲ್ಲರ ಯೋಜನೆ ಹಾಗೂ ಇರಾದೆಗಳಲ್ಲಿ ಹೆಜ್ಜೆಹೆಜ್ಜೆಗೂ 
ಘುರ್ಷಣೆಗಳುಂಟಾಗಿಯೇ ಶೀರುತ್ತಿತ್ತು. ಪ್ರತಿಯೊಬ್ಬನೂ, ತನ್ನ ದೇವತ್ವವು ಇತರರ ಸಹಕಾರವಿಲ್ಲದೆ ನಡೆಯದಿರುವುದನ್ನು ಕಂಡು 
ತಾನೊಬ್ಬನೇ ಅಖಿಲ ವಿಶ್ವದ ಮಾಲಕನಾಗಿ ಬಿಡಲು ಪ್ರಯತ್ನಿಸುತ್ತಿದ್ದನು. ಇನ್ನು ಎರಡನೆಯ ಸ್ಥಿತಿಯ ಕುರಿತು ಹೇಳುವುದಾದರೆ- 
ದಾಸನು ದೇವತ್ವದ ಅಧಿಕಾರವನ್ನು ವಹಿಸುವುದಂತಿರಲಿ, ದೇವತ್ವದ ಕಿಂಚಿತ್‌ ಭ್ರಮೆಯನ್ನೂ ಸಹಿಸಲು ಶಕ್ತನಾಗಲಾರ. ಎಲ್ಲಾದರೂ 
ಯಾವುದಾದರೊಂದು ಸೃಷ್ಟಿಗೆ ಕಿಂಚಿತ್ತಾದರೂ ದೇವತ್ವವನ್ನು ವರ್ಗಾಯಿಸಿ ಬಿಟ್ಟಿದ್ದರೆ ಅವನು, ಕೂಡಲೇ ಬೀಗಿ, ಮುಂದೆ ಕೆಲವು 
ಕ್ಷಣಗಳಾದರೂ ದಾಸನಾಗಿರಲು ಇಷ್ಟಪಡದೆ ತಕ್ಷಣವೇ ತಾನು ಸರ್ವ ಲೋಕಾಧೀಶನಾಗುವ ಯೋಚನೆಯನ್ನಾರಂಭಿಸಿ ಬಿಡುತ್ತಿದ್ದನು. 

48. ಅರ್ಥಾತ್‌- ಅಖಿಲ ವಿಶ್ವವೂ ಅದರ ಪ್ರತಿಯೊಂದು ವಸ್ತುವೂ ತಮ್ಮ ಸಂಪೂರ್ಣ ಅಸ್ತಿತ್ವದೊಂದಿಗೆ, ತಮ್ಮನ್ನು 
ಸೃಷ್ಟಿಸಿದ ತಮ್ಮ ಪಾಲಕ ಪ್ರಭುವೂ ರಕ್ಷಕನೂ ಆಗಿರುವಾತನು ಸಕಲ ದೋಷಗಳಿಂದ ವಿರಹಿತನೆಂದೂ ಅವನ ದೇವತ್ವದಲ್ಲಿ ಇತರ 
ಯಾರದೇ ಸಹಭಾಗಿತ್ವವಲ್ಲವೆಂದೂ ہچ‎ ನೀಡುತ್ತಿವೆ. 

49. 'ಹೆಮ್ಮ್‌'ನೊಂದಿಗೆ 'ತಸ್ಟೀಹ್‌' (ಅಲ್ಲಾಹನ ಪ್ರಶಂಸೆಯೊಂದಿಗೆ ಅವನ ಪಾವನತೆಯನ್ನು ಕೊಂಡಾಡುವುದು) ಮಾಡುವುದೆಂದರೆ, 
ಪ್ರತಿಯೊಂದು ವಸ್ತುವೂ ತನ್ನ ಸೃಷ್ಟಿಕರ್ತ ಮತ್ತು ಪಾಲಕ ಪ್ರಭು ಸಕಲ ಲೋಪದೋಷಗಳಿಂದ ವಿರಹಿತನೆಂದು ಪ್ರಕಟಿಸುತ್ತಿ ಶ್ರಿರುವುದು 
ಮಾತ್ರವಲ್ಲ, 'ಅವನು ಸಕಲ ಪರಿಪೂರ್ಣತೆ, ಸಮಗ್ರತೆ, ಉತ್ಕಷ್ಪತೆಗಳನ್ನು ಹೊಂದಿದವನೂ ಸಕಲ ಪ್ರಶಂಸೆಗಳಿಗೆ ಅರ್ಷನೂ 
ಆಗಿರುವೆನೆಂಬುದನ್ನೂ ಸಾರಿ ಹೇಳುತ್ತದೆ.' 

50. ಅರ್ಥಾತ್‌- ನೀವು ಅವನ ಮುಂದೆ ಉದ್ದಟತನದೊಂದಿಗೆ ವರ್ತಿಸುತ್ತಲೇ ಇದ್ದರೂ ಅವನು ನಿಮ್ಮನ್ನು ಕ್ಷಮಿಸುತ್ತಲಿರುವುದು 
ಅವನ ಸಹನೆ ಮತ್ತು ಕ್ಷಮಾಶೀಲತೆಯ ದ್ಯೋತಕವಾಗಿದೆ. ಅವನು ನಿಮಗೆ ಉಪಜೀವನ ನೀಡುವುದನ್ನು ತಡೆಯುವುದಿಲ್ಲ. ತನ್ನ 
ಅನುಗ್ರಹಗಳಿಂದ ನಿಮ್ಮನ್ನು ವಂಚಿತಗೊಳಿಸುವುದಿಲ್ಲ. ನಿಮ್ಮ ಪ್ರತಿಯೊಂದು ಅಸಭ್ಯ ವರ್ತನೆಗಾಗಿ ತಕ್ಷಣ ನಿಮ್ಮ ಮೇಲೆ 
ಸಿಡಿಲೆರಗಿಸುವುದಿಲ್ಲ. ಅವನು ವ್ಯಕ್ತಿಗಳಿಗೂ ಜನಾಂಗಗಳಿಗೂ ತಿಳಿದುಕೊಳ್ಳಲು ಮತ್ತು ಸುಧಾರಿಸಿಕೊಳ್ಳಲು ಸಾಕಷ್ಟು ಕಾಲಾವಕಾಶ 
ನೀಡುತ್ತಿರುತ್ತಾನೆ. ನಿಮಗೆ ಸದ್ಫೋಧನೆ ನೀಡಲಿಕ್ಕೂ ಸನ್ಮಾರ್ಗ ತೋರಿಸಲಿಕ್ಕೂ ಆಗಾಗ ಪ್ರವಾದಿಗಳನ್ನೂ ಸುಧಾರಕರನ್ನೂ ಧರ್ಮ 
ಪ್ರಚಾರಕರನ್ನೂ ಕಳುಹಿಸುತ್ತಲೇ ಇರುತ್ತಾನೆ. ತನ್ನ ತಪ್ಪುಗಳನ್ನು ಮನಗಂಡು ನೇರ ಮಾರ್ಗವನ್ನವಲಂಬಿಸಿದವನ ಗತ ಅಪರಾಧಗಳನ್ನು 
ಕ್ಷಮಿಸಿ ಬಿಡುತ್ತಾನೆ. ಇವೆಲ್ಲವೂ ಅವನ ಸಹನೆ ಮತ್ತು ಕ್ಷಮಾಶೀಲತೆಯ ಕುರುಹುಗಳೇ ಆಗಿವೆ. 


ಕಾಂಡ -15 


902 ಕುರ್‌ಆನ್‌ ವ್ಯಾಖ್ಯಾನ 


7ر7 


Ele 721 الام پیل کو‎ oes 


(ಹೊದಿಕೆಯನ್ನು) ಹಾಕಿ ಬಿಡುತ್ತೇವೆ ಮತ್ತು ಅವರ ಕಿವಿಗಳಲ್ಲಿ ಕಿವುಡುತನವನ್ನು ಮಾಡಿ ಬಿಡುತ್ತೇವೆ." ನೀವು 
ಕುರ್‌ಆನಿನಲ್ಲಿ ಕೇವಲ ನಿಮ್ಮ ಏಕ ಮಾತ್ರ ಪ್ರಭುವನ್ನು ಪ್ರಸ್ತಾಪಿಸುವಾಗ ಅವರು ತಿರಸ್ಕಾರದಿಂದ ಮುಖ 
ತಿರುಗಿಸಿ ಬಿಡುತ್ತಾರೆ. ಅವರು ಕಿವಿಗೊಟ್ಟು ನಿಮ್ಮ ಮಾತನ್ನಾಲಿಸುವಾಗ ನಿಜಕ್ಕೂ ಅವರು ಏನನ್ನಾಲಿಸುತ್ತಾರೆ 
ಮತ್ತು ಕುಳಿತು ಪರಸ್ಪರ ಗುಪ್ತ ಮಾತುಗಳನ್ನಾಡುವಾಗ ಏನು ಹೇಳುತ್ತಾರೆಂಬುದೂ ನಮಗೆ ಗೊತ್ತಿದೆ. ನೀವು 
ಹಿಂಬಾಲಿಸುತ್ತಿರುವ ಈ ವ್ಯಕ್ತಿಯು ಓರ್ವ ಮಾಟಬಾಧಿತ ವ್ಯಕ್ತಿಯೆಂದು ಈ ಅಕ್ರಮಿಗಳು ಪರಸ್ಪರ 
ಹೇಳಿಕೊಳ್ಳುತ್ತಾರೆ. ನೋಡಿರಿ ಇವರು ನಿಮ್ಮ ಮೇಲೆ ಎಂತಹ ವ್ಯಂಗ್ಯೋಕ್ತಿಗಳನ್ನಾಡುತ್ತಾರೆ. ಇವರು 
ಪಥಭ್ರಷ್ಟರಾಗಿದ್ದಾರೆ. ಇವರಿಗೆ ದಾರಿ ಕಾಣಿಸುತ್ತಿಲ್ಲ. 


51. ಅರ್ಥಾತ್‌- ಮನುಷ್ಯನ ಹೃದಯಕ್ಕೆ ಬೀಗ ಮುದ್ರೆಯೊತ್ತಲ್ಬಡುವುದೂ ಅವನ ಕಿವಿಗಳು ಕುರ್‌ಆನ್‌ ಸಾರುವ 
ಧರ್ಮಾಹ್ವಾನವನ್ನು ಕೇಳದಂತೆ ಮುಚ್ಚಿ ಹೋಗುವುದೂ ಪರಲೋಕದ ಮೇಲೆ ವಿಶ್ವಾಸವಿರಿಸದಿರುವುದರ ಪರಿಣಾಮವಾಗಿರುತ್ತದೆ. 
'ನೀವು ಈ ಲೌಕಿಕ ಜೀವನದ ಬಾಹ್ಮದೃಶ್ಯಗಳಿಂದ ಮೋಸ ಹೋಗಬೇಡಿರಿ. ಸತ್ಕಾಸತ್ಯಗಳೆ ತೀರ್ಮಾನವಾಗುವುದು ಈ ಲೋಕದಲ್ಲಲ್ಲ. 
ಅದು ಪರಲೋಕದಲ್ಲಾಗುವುದು. ಪರಲೋಕದಲ್ಲಿ ಉತ್ತಮ ಫಲಿತಾಂಶವನ್ನು ನೀಡುವ ಕಾರ್ಯವೇ ಪುಣ್ಮಕಾರ್ಯ. ಈ ಲೋಕದಲ್ಲಿ 
ಆ ಕಾರ್ಯದಿಂದ ಎಷ್ಟೇ ಕಷ್ಟಗಳು ಬಂದರೂ ಸರಿಯೇ. ಪರಲೋಕದಲ್ಲಿ ಕೇಡುಂಟು ಮಾಡುವ ಕಾರ್ಯವೇ ಪಾಪ ಕಾರ್ಯ. 
ಅದು ಈ ಲೋಕದಲ್ಲಿ ಎಷ್ಟೇ ರೋಚಕ ಮತ್ತು ಫಲದಾಯಕವಾಗಿದ್ದರೂ ಸರಿಯೇ. ಆದುದರಿಂದ ನೀವು ಇಹಲೋಕದ ಈ 
ತಾತ್ಕಾಲಿಕ ಜೀವನಕ್ಕೆ ಮರುಳಾಗಬೇಡಿರಿ. ಅದರ ಬದಲು, ಅಂತಿಮವಾಗಿ ಪರಲೋಕದಲ್ಲಿ ನಿಮ್ಮ ಪ್ರಭುವಿನ ಮುಂದೆ ನಡೆಯಲಿರುವ 
ವಿಚಾರಣೆಯ ಬಗ್ಗೆ ಗಮನವಿಡಿರಿ. ನಿಮ್ಮನ್ನು ಪರಲೋಕದ ಪರೀಕ್ಷೆಯಲ್ಲಿ ಉತ್ತೀರ್ಣಗೊಳಿಸುವಂತಹ ವೈಚಾರಿಕ ಮತ್ತು ನೈತಿಕ 
ನೀತಿಯನ್ನು ಕೈಗೊಳ್ಳಿರಿ - ಎಂಬುದೇ ಪವಿತ್ರ ಕುರ್‌ಆನಿನ ಸಂದೇಶದ ಬುನಾದಿ. ಹೀಗಿರುವಾಗ ಪರಲೋಕದ ಮೇಲೆ ವಿಶ್ವಾಸವನ್ನೇ 
ಇರಿಸದವನು ಎಂದಿಗೂ ಕುರ್‌ಆನಿನ ಈ ಕರೆಗೆ ಗಮನ ಕೊಡಲಾರ. ಈ ಸ್ವರವು ಅವನ ಕಿವಿಗೆ ಸದಾ ಬಡಿದು ಮಾರ್ದನಿಸುತ್ತಿರುವುದು. 
ಎಂದಿಗೂ ಅವನ ಹೃದಯದೊಳಗೆ ಹೋಗುವ ಮಾರ್ಗ ಅದಕ್ಕೆ ಸಿಗಲಾರದು. ಈ ಮನೋವೃತ್ತಿಯನ್ನೇ ಅಲ್ಲಾಹನು ನಾವು 
ಪರಲೋಕವನ್ನು ನಂಬದವನ ಕಿವಿಗಳನ್ನೂ ಮನಸ್ಸನ್ನೂ ಕುರ್‌ಆನಿನ ಕರೆ ಕೇಳದಂತೆ ಮುಚ್ಚಿ ಬಿಡುತ್ತೇವೆ ಎಂಬ ಮಾತುಗಳಲ್ಲಿ 
ಹೇಳುತ್ತಾನೆ. ಅರ್ಥಾತ್‌- ಇದು ನಮ್ಮ ಸಹಜ ಕಾನೂನಾಗಿದ್ದು ಅದು ಅವನ ಮೇಲೆ ಈ ರೀತಿಯಲ್ಲಿ ಜಾರಿಗೊಳ್ಳುತ್ತದೆ. 

52. ನೀವು ಏಕ್ಕೆಕನಾಗಿರುವ ಅಲ್ಲಾಹನನ್ನು ಮಾತ್ರ ಒಡೆಯನೆಂದೂ ಸರ್ವಾಧಿಕಾರಿಯೆಂದೂ ನಿರ್ಧರಿಸಿಕೊಳ್ಳುತ್ತೀರಿ. ಅವರು 
ಮಾಡಿಕೊಂಡಿರುವ ಇತರ ಆರಾಧ್ಯರನ್ನು ಪ್ರಸ್ತಾಪಿಸುವುದೇ ಇಲ್ಲ, ಇದು ಅವರಿಗೆ ಅತ್ಯಂತ ಅಪ್ರಿಯವಾಗಿರುತ್ತದೆ. "ಇವನೊಬ್ಬ 
ವಿಚಿತ್ರ ವ್ಯಕ್ತಿ. ಇವನ ದೃಷ್ಟಿಯಲ್ಲಿ ಪರೋಕ್ಷ ಜ್ಞಾನಿ ಅಲ್ಲಾಹನು ಮಾತ್ರ. ಸರ್ವಶಕ್ತನೂ ಅಲ್ಲಾಹನೇ. ಸರ್ವಾಧಿಕಾರ ಮತ್ತು 
ಒಡೆತನವೂ ಅಲ್ಲಾಹನಿಗೇ ಮೊಸಲು. ನಮಗೆ ಸೆಂತತಿ ಪ್ರಾಪ್ತ್ರವಾಗುವುದೂ ರೋಗಗಳು ವಾಸಿಯಾಗುವುದೂ ವ್ಯಾಪಾರ ಬೆಳಗುವುದೂ 
ನಮ್ಮ ಇಷ್ಟಾರ್ಥ ಸಿದ್ದಿಯಾಗುವುದೂ ನಮ್ಮ ಆರಾಧ್ಯರಿಂದ. ಹೀಗಿರುತ್ತ ನಮ್ಮ ಈ ಆರಾಧ್ಯರಿಗೂ ಮಹತ್ವದ ಸ್ಥಾನವೇನಾದರೂ 
ಉಂಟೋ ಇಲ್ಲವೋ" ಎಂದು ಅವರು ಹೇಳುತ್ತಾರೆ. 

53. ಇದು ಮಕ್ಕಾದ ಸತ್ಮನಿಷೇಧಿಗಳ ಸರದಾರರು ಪರಸ್ಪರ ಆಡುತ್ತಿದ್ದ ಮಾತುಗಳ ಕಡೆಗೆ ಸೂಚನೆ. ಅವರು ಅಡಗಿಕೊಂಡು 
ಕುರ್‌ಆನನ್ನು ಆಲಿಸುತ್ತಿದ್ದರು. ಅನಂತರ ಅದನ್ನು ಖಂಡಿಸುವುದು ಹೇಗೆಂದು ಪರಸ್ಪರ ಚರ್ಚಿಸುತ್ತಿದ್ದರು. ಕೆಲವೊಮ್ಮೆ ಅವರಿಗೆ 


ಕಾಂಡ-15 


903 سی د3 3د .17 


سد 4 


GSEs اق‎ ಯಂಗ ಪರಹ೪ಲ ಸಿ 


Fd 


GAGES OIA a ES IEE 


Ky 


مر 
سے ۶ھ ds‏ رط ٦‏ 
ايك سم By ARO lsd AOS‏ 


7 ೨ ೨44 ردپ‎ NA ೨2 جھیرے‎ ಧಂಧೆ ۵غ‎ 
NLS SSS NLA OES غ‎ 


(49-52) "ನಾವು ಎಲುಬುಗಳಾಗಿ ಮತ್ತು ಮಣ್ಣಾಗಿ ಬಿಟ್ಟ ಮೇಲೆ ನಮ್ಮನ್ನು ಮತ್ತೆ ಹೊಸದಾಗಿ ಹುಟ್ಟಿಸಿ 
ಎಬ್ಬಿಸಲಾಗುವುದೇ?' ಎಂದು ಅವರು ಕೇಳುತ್ತಾರೆ. ಅವರೊಡನೆ ಹೇಳಿರಿ- "ನೀವು ಶಿಲೆ ಅಥವಾ ಕಬ್ಬಿಣವೇ 
ಆಗಿ ಹೋದರೂ- ಅಥವಾ ಅದಕ್ಕಿಂತ ಹೆಚ್ಚು ಕಠಿಣವಾಗಿದ್ದು ನಿಮ್ಮ ಊಹೆಯಂತೆ ಜೀವ ತಳೆಯುವುದೇ 
ಅಸಂಭವನೀಯವಾಗಿರುವಂತಹ ವಸ್ತುವಾಗಿ ಬಿಟ್ಟರೂ, (ನೀವು ಎಬ್ಬಿಸಲ್ಪಡುವಿರಿ)." "ನಮ್ಮನ್ನು ಪುನಃ 
ಜೀವಂತಗೊಳಿಸುವವನಾರು?" ಎಂದು ಅವರು ಖಂಡಿತ ಕೇಳುವರು. "ನಿಮ್ಮನ್ನು ಪ್ರಥಮ ಬಾರಿ ಸೃಷ್ಟಿಸಿದವನೇ" 
ಎಂದು ಉತ್ತರ ಕೊಡಿರಿ. ಅವರು ತಲೆಯಾಡಿಸುತ್ತ್‌ "ಓಹೋ! ಇದೆಲ್ಲಾ ಆಗುವುದು ಯಾವಾಗ?" ಎಂದು 
ಕೇಳುವರು. ನೀವು ಹೇಳಿರಿ, "ಆ ಸಮಯ ಸನ್ನಿಹಿತವಾಗಿರಲೂ ಬಹುದು. ಅವನು ನಿಮ್ಮನ್ನು ಕೂಗಿ 
ಕರೆಯುವಂದು ನೀವು ಅವನನ್ನು ಪ್ರಶಂಸಿಸುತ್ತಾ ಅವನ ಕರೆಗೆ ಓಗೊಟ್ಟು ಹೊರಟು ಬರುವಿರಿ. ಆಗ ನಾವೇನೋ 
ತುಸು ಹೊತ್ತು ಮಾತ್ರವೇ ಈ ಅವಸ್ಥೆಯಲ್ಲಿ ಬಿದ್ದುಕೊಂಡಿದ್ದೆವೆಂದು ಊಹಿಸುವಿರಿ.'5 


ತಮ್ಮಲ್ಲೇ ಇರುವ ವ್ಯಕ್ತಿಗಳ ಬಗ್ಗೆ - ಇವನು ಕುರ್‌ಆನನ್ನು ಕೇಳಿ ಪ್ರಭಾವಿತನಾಗಿರಬಹುದೇ ಎಂಬ ಸಂಶಯವೂ ಉಂಟಾಗುತ್ತಿತ್ತು, 
ಅದಕ್ಕಾಗಿ ಎಲ್ಲರೂ ಕೂಡಿಕೊಂಡು ಅವನೊಡನೆ ನೀವು ಎಂಥವನಿಗೆ ಮರುಳಾಗುತ್ತಿದ್ದೀರಿ? ಆ ಮಾಟ ಬಾಧಿತನಿಗೇನು? 
ಎನ್ನುತ್ತಿದ್ದರು. ಅರ್ಥಾತ್‌ - ಯಾರೋ ಒಬ್ಬ ಶತ್ರು ಅವನಿಗೆ ಮಾಟ ಮಾಡಿ ಬಿಟ್ಟಿದ್ದಾನೆ. ಅದರ ಪರಿಣಾಮವಾಗಿ ಅವನು ಏನೇನೋ 
ಹೇಳುತ್ತಿದ್ದಾನೆ ಎಂದು. 

54. ಅರ್ಥಾತ್‌- ಇವರು ನಿಮ್ಮ ಬಗ್ಗೆ ಯಾವುದಾದರೂ ಒಂದೇ ಅಭಿಪ್ರಾಯವನ್ನು ಪ್ರಕಟಿಸುವುದಿಲ್ಲ. ಬೇರೆ ಬೀರೆ 
ಸಮಯಗಳಲ್ಲಿ ವಿವಿಧ ಹಾಗೂ ವೈರುಧ್ಯಪೂರ್ಣ ಮಾತುಗಳನ್ನಾಡುತ್ತಾರೆ. ಒಮ್ಮೆ ನೀವು ಸ್ವತಃ ಮಾಟಗಾರನೆನ್ನುತ್ತಾರೆ. ಇನ್ನೊಮ್ಮೆ 
ಯಾರೋ ನಿಮಗೆ ಮಾಟ ಮಾಡಿದ್ದಾರೆನ್ನುತ್ತಾರೆ. ಒಮ್ಮೆ ನೀವು ಸ್ವತಃ ಕವಿ ಎಂದರೆ ಮತ್ತೊಮ್ಮೆ ನಿಮ್ಮನ್ನು ಹುಚ್ಚೆನೆನ್ನುತ್ತಾರೆ. 
ಅವರಿಗೆ ವಸ್ತುಸ್ಥಿತಿಯ ಅರಿವೇ ಇಲ್ಲವೆಂಬುದಕ್ಕೆ ಅವರ ಈ ವೈರುಧ್ಯಮಯ ಮಾತುಗಳೇ ಸಾಕ್ಲಿ. ಹಾಗಲ್ಲದಿರುತ್ತಿದ್ದರೆ ಅವರು 
ದಿನಕ್ಕೊಂದು ಮಾತು ಹೇಳುವುದರ ಬದಲಿಗೆ ಯಾವುದಾದರೂ ಒಂದೇ ಮಾತನ್ನು ಖಚಿತವಾಗಿ ಹೇಳಿ ಬಿಡುತ್ತಿದ್ದರು. ಅವರು 
ತಮ್ಮ ಯಾವ ಮಾತಿನ ಬಗೆಗೂ ತೃಪ್ತರಾಗಿಲ್ಲ. ಒಂದು ಅಪವಾದವನ್ನು ಹೊರಿಸಿದ ಬಳಿಕ ಅದು ಸರಿಯಾಗಿ ಅನ್ವಯವಾಗುವುದಿಲ್ಲವೆಂದು 
ಅವರಿಗೆ ಮನವರಿಕೆಯಾಗುತ್ತದೆ. ಅನಂತರ ಇನ್ನೊಂದು ಅಪವಾದ ಹೇರುತ್ತಾರೆ. ಅದು ಅವರಿಗೆ ಅನ್ವಯವಾಗದಿರುವುದನ್ನು ಕಂಡು 
ಮೂರನೆಯ ಅಪವಾದವನ್ನು ಸೃಷ್ಟಿಸಿಕೊಳ್ಳುತ್ತಾರೆ. ಹೀಗೆ ಅವರ ಪ್ರತಿಯೊಂದು ಹೊಸ ಅಪವಾದವು ಅದಕ್ಕಿಂತ ಮುಂಚಿನ 
ಅಪವಾದವನ್ನು ರದ್ದುಗೊಳಿಸುತ್ತದೆ. ಇದರಿಂದ ಅವುಗಳಿಗೆ ಸತ್ಯದೊಂದಿಗೆ ಸಂಬಂಧವೇ ಇಲ್ಲವೆಂಬುದು ಖಚಿತವಾಗುತ್ತದೆ. ಅವರು 
ಕೇವಲ ತಮ್ಮ ಹಗೆತನದಿಂದ ಒಂದಕ್ಕಿಂತ ಬೇರೊಂದು ಬಲವಾದ ಸುಳ್ಳನ್ನು ಸೃಷ್ಟಿಸುತ್ತಾ ಹೋಗುತ್ತಾರೆ. 

55. 'ಇನ್‌ಗಾರು್‌" ಎಂದರೆ ಆಶ್ಚರ್ಯ ಸೂಚಿಸುವಾಗ ಅಥವಾ ಅಪಹಾಸ್ಯ ಮಾಡುವಾಗ ಜನರು ಮಾಡುವಂತೆ ತಲೆಯನ್ನು 
ಮೇಲೆ ಕೆಳಗೆ ಅಲ್ಲಾಡಿಸುವುದು. 

56. ಅರ್ಥಾತ್‌- ಭೂಲೋಕದಲ್ಲಿ ಸಂಭವಿಸುವ ಮರಣದ ಸಮಯದಿಂದ ಪುನರುತ್ತಾನ ದಿನ ಏಳುವ ವರೆಗಿನ ಕಾಲಾವಧಿಯು 


ಕಾಂಡ-15 


904 ಕುರ್‌ಆನ್‌ ವ್ಯಾಖ್ಯಾನ 


2 سا‎ Po Lorie op hs 2 
ہے‎ 00 NSE) NAO آحسن‎ 
py سو دولقدپو 2 وی آ0‎ 46; Lat pis 
೫ ಪ gly OS UE) ನೈ! 


(53-54) ಓ ಪೈಗಂಬರರೇ, ನನ್ನ. ದಾಸರೊಡನೆ,? ಬಾಯಿಯಿಂದ ಅತ್ಕುತ್ತಮ ಮಾತನ್ನೇ ಹೊರಡಿಸಲು 
ಹೇಳಿರಿ. ವಾಸ್ತವದಲ್ಲಿ ಶೈತಾನನು ಮಾನವರ ನಡುವೆ ಪಿತೂರಿ ನಡೆಸಲು ಯತ್ನಿಸುತ್ತಾನೆ. ವಸ್ತುತಃ ಶೈತಾನ್‌ 
ಮಾನವನ ಪ್ರತ್ಯಕ್ಷ ಶತ್ರು.” ನಿಮ್ಮ ಪ್ರಭು ನಿಮ್ಮ ಪರಿಸ್ಥಿತಿಯನ್ನು ಚೆನ್ನಾಗಿ ಬಲ್ಲನು. ಅವನು ಇಷ್ಟಪಟ್ಟರೆ 
ನಿಮ್ಮ ಮೇಲೆ ದಯೆ ತೋರಬಹುದು. ಇಷ್ಟಪಟ್ಟರೆ ಶಿಕ್ಷಿಸಲೂ ಬಹುದು. ಓ ಪೈಗಂಬರರೇ ನಾವು ನಿಮ್ಮನ್ನು 
ಜನರ ಮೇಲೆ ಕೊತ್ಪಾಲರಾಗಿ ಮಾಡಿ ಕಳುಹಿಸಿಲ್ಲ. 


ನಿಮಗೆ ಕೆಲವು ತಾಸುಗಳಿಗಿಂತ ಹೆಚ್ಚಾಗಿ ತೋರಲಾರದು. ನಾವು ಸ್ವಲ್ಪ ಹೊತ್ತು ಮಲಗಿದ್ದೆವು, ಅಷ್ಟರಲ್ಲಿ ಪುನರುತ್ಥಾನದ ಗದ್ದಲವು 
ನಮ್ಮನ್ನು ಎಬ್ಬಿಸಿತು ಎಂದು ಆಗ ನೀವು ತಿಳಿಯುವಿರಿ. ನೀವು ಘಾ ಪ್ರಶಂಸೆ ಮಾಡುತ್ತ ಎದ್ದೇಳುವಿರಿ ಎಂದು ಹೇಳಿದುದರ 
ತಾತ್ಸರ್ಯವೇನೆಂದರೆ, ಸತ್ಯವಿಶ್ವಾಸಿಯ ಮತ್ತು ಸತ್ಯನಿಷೇಧಿಯ ಬಾಯಲ್ಲಿ ಆಗ ದೇವಸ್ತುತಿಯೇ ಇರುವುದು. ಮೂಮಿನನ ವಿಶ್ವಾಸವೂ 
ಭರವಸೆಯೂ ಜಪವೂ ಆರಂಭದ ಜೀವನದಲ್ಲೂ ಅದೇ ಆಗಿದ್ದುದರಿಂದ ಅವನ ಬಾಯಲ್ಲಿ ದೇವಸ್ತುತಿ ಇರುವುದು, ಸತ್ಯನಿಷೇಧಿಯ 
ಪ್ರಕೃತಿಯಲ್ಲಿ ಮೂಲತಃ ಅದೇ ಇದ್ದಿತಾದರೂ ಅವನು ತನ್ನ ತಿಳಿಗೇಡಿತನದಿಂದ ಅದನ್ನು ಮುಚ್ಚಿಕೊಂಡಿದ್ದನು. ಈಗ ಹೊಸತಾಗಿ 
ಎಬ್ಬಿಸಲ್ಬಟ್ಟಾಗ ಎಲ್ಲ ತರದ ಕೃತಕ ತೆರೆಗಳು ಸರಿದು ಹೋಗಿ ಮೂಲ ಪ್ರಕೃತಿಯ ಸಾಕ್ಸ್ಯವು ಅನೈಚ್ಛಿಕವಾಗಿ ಅವನ ಬಾಯಿಯಿಂದ 
ಹೊರಬೀಳುವುದು. 

57. ಅರ್ಥಾತ್‌- ಸತ್ಮವಿಶ್ವಾಸಿಗಳೊಡನೆ. 

58. ಅರ್ಥಾತ್‌- ಸತ್ಮನಿಷೇಧಿಗಳು ಮತ್ತು ಬಹುದೇವ ವಿಶ್ವಾಸಿಗಳು ಹಾಗೂ ಧರ್ಮದ್ವೇಷಿಗಳೊಡನೆ ಮಾತಾಡುವಾಗಲೂ 
ಚರ್ಚಿಸುವಾಗಲೂ ಕಟು ಮಾತು, ಅತಿಶಯೋಕ್ತಿ ಮತ್ತು ಹದ ತಪ್ಪಿ ಮಾತಾಡಬಾರದು. ವಿರೋಧಿಗಳು ಎಷ್ಟೇ ಅಪ್ರಿಯವಾಗಿ 
ಮಾತಾಡಲಿ, ಮುಸ್ಲಿಮರ ಬಾಯಿಯಿಂದ ಸತ್ಕಕ್ಕೆದುರಾದ ಮಾತು ಹೊರಡಲೇ ಬಾರದು. ಕೋಪಾವೇಶದಿಂದ ಅಸಂಬದ್ಧ ಮಾತಿಗೆ 
ಅಸಂಬದ್ಧ ಉತ್ತರ ಕೊಡುವುದಲ್ಲ. ಶಾಂತಚಿತ್ತದೊಂದಿಗೆ ಸರಿಯಾಗಿ ಮಾತಾಡಬೇಕು. ಸತ್ಯ ಮತ್ತು ಧರ್ಮಾಹ್ವಾನದ ಘನತೆಗೆ 
ತಕ್ಕಂತೆ ಮಾತಾಡಬೇಕು. 

59. ಅರ್ಥಾತ್‌- ವಿರೋಧಿಗಳಿಗೆ ಉತ್ತರಿಸುವಾಗ ನೀವು ಕೋಪೋದ್ರಿಕ್ತ ರಾಗುತ್ತಿರುವಂತೆ ಅಥವಾ ಆವೇಶ ಬಂದಂತೆ 
ಭಾಸವಾದರೆ ಇದು ಧರ್ಮಾಹ್ಸಾನ ಕಾರ್ಯವನ್ನು ಕೆಡಿಸಲಿಕ್ಕಾಗಿ ಶೈತಾನನು ನಿಮ್ಮನ್ನು ಪ್ರೇರೇಪಿಸುತ್ತಿರುವುದೆಂದು ತಕ್ಸಣ ತಿಳಿದು 
ಕೊಳ್ಳಿರಿ ಮಾನವ ವರ್ಗವು ಯಾವ ಗಲಭೆ ಗೊಂದಲಗಳಲ್ಲಿ ಸದಾ ನಿರತವಾಗಿರಬೇಕೆಂದು ಶೈತಾನನು ಇಚ್ಛಿಸುತ್ತಾನೋ ನೀವೂ 
ನಿಮ್ಮ ಎಲ್ಲ ರಚನಾತ್ಮಕ ಕಾರ್ಯಗಳನ್ನು ಬಿಟ್ಟು ನಿಮ್ಮ ಶತ್ರುಗಳಂತೆ ಅವುಗಳಲ್ಲೇ ನಿರತರಾಗಿರಬೇಕೆಂದು ಅವನು ಪ್ರಯತ್ನಿಸುತ್ತಾನೆ. 

60. ಅರ್ಥಾತ್‌- ನಾವು ಸ್ವರ್ಗದವರೆಂದೂ ಇನ್ನೊಬ್ಬ ವ್ಯಕ್ತಿ ಅಥವಾ ವರ್ಗ ನರಕದವರೆಂದೂ ಸತ್ಕವಿಶ್ವಾಸಿಗಳು ಎಷ್ಟು 
ಮಾತ್ರಕ್ಕೂ ಘೋಷಿಸಬಾರದು. ಇದರ ತೀರ್ಮಾನ ಅಲ್ಲಾಹನ ಅಧಿಕಾರದಲ್ಲಿದೆ. ಸಕಲ ಮಾನವರ ಅಂತರಂಗವನ್ನೂ ಬಹಿರಂಗವನ್ನೂ 
ಅವರ ವರ್ತಮಾನವನ್ನೂ ಭವಿಷ್ಯವನ್ನೂ ತಿಳಿದವನು ಅವನೇ. ಯಾರ ಮೇಲೆ ದಯೆ ತೋರಬೇಕು ಮತ್ತು ಯಾರಿಗೆ رود‎ 
ಕೊಡಬೇಕೆಂದು ನಿರ್ಧರಿಸಬೇಕಾದುದೂ ಅವನೇ. ದೇವವಾಣಿಗನುಸಾರ ಯಾರು ದೇವ ಕೃಪೆಗೆ ಅರ್ಹರು ಮತ್ತು ಯಾರು ಶಿಕ್ಸೆಗೆ 
ಅರ್ಹರು ಎಂದು ಸೈದ್ಧಾಂತಿಕವಾಗಿ ಹೇಳಲು ಮಾನವನು ಅರ್ಹನು. ಆದರೆ ಯಾರ ಬಗ್ಗೆಯೂ ಇವನಿಗೆ ಶಿಕ್ಲೆ ಸಿಗುವುದು ಅಥವಾ 
ಅವನು ಕ್ಲಮಿಸಲ್ಪಡುವನು ಎಂದು ಹೇಳುವ ಹಕ್ಕು ಯಾರಿಗೂ ಇಲ್ಲ. 

ಬಹುಶಃ ಒಮ್ಮೊಮ್ಮೆ ಸತ್ಯನಿಷೇಧಿಗಳ ಅತಿರೇಕಗಳನ್ನು ಸಹಿಸಲಾಗದೆ ನೀವು ನರಕಕ್ಕೆ ಬೀಳುವಿರಿ ನಿಮಗೆ ಅಲ್ಲಾಹನು 
ನರಕಯಾತನೆ ಕೊಡುವನು ಎಂಬಂತಹ ಮಾತುಗಳು ಸತ್ಯವಿಶ್ವಾಸಿಗಳ ಬಾಯಿಯಿಂದ ಬಂದಿರಬಹುದು. ಈ ಆಧಾರದಲ್ಲಿ ಅವರಿಗೆ 
ಈ ಉಪದೇಶ ನೀಡಿರಬಹುದು. 

61. ಅರ್ಥಾತ್‌- ಪ್ರವಾದಿಯ ಕೆಲಸ ಧರ್ಮಾಹ್ವಾನ ನೀಡುವುದು ಮಾತ್ರ. ಒಬ್ಬನಿಗೆ ಕೃಪೆ ಮತ್ತು ಇನ್ನೊಬ್ಬನಿಗೆ ಶಿಕ್ಷೆಯ 


17. ಬನೀ ಇಸ್ರಾಈಲ್‌ 905 


3 } 


$4290 مم وہدے طے PP RGGI‏ 
UNIS DAG by ET VS‏ و لقن فعض الین کی بکئْں 


[wa 
ر2‎ Pr کی و 082 ہم‎ 7 ಫಿ BPR RNG 
AS ONL ڈوم کلا‎ NES EN Sov Iss 
39874 ںود‎ NLA چو ے‎ ANS > کی ےک دے ب ید‎ 
UN NOES انج رون‎ SSS ES 
(55) ನಿಮ್ಮ ಪ್ರಭು ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿರುವ ಸೃಷ್ಟಿಗಳನ್ನು ಚೆನ್ನಾಗಿ ಅರಿಯುತ್ತಾನೆ. 
ನಾವು ಕೆಲವು ಪ್ರವಾದಿಗಳಿಗೆ ಬೇರೆ ಕೆಲವರಿಗಿಂತ ಹಿರಿಯ ಸ್ಥಾನಗಳನ್ನು ನೀಡಿದ್ದೆವು. ದಾವೂದರಿಗೆ 
ರುಬೂರನ್ನು ನಾವೇ ಕೊಟ್ಟಿದ್ದೆವು. 
(56-57) ಇವರೊಡನೆ ಹೇಳಿರಿ, "ನೀವು ಯಾರನ್ನು ಅಲ್ಲಾಹನ ಹೊರತು (ನಿಮ್ಮ ಕಾರ್ಯ ಸಾಧಕರೆಂದು) 


ತೀರ್ಪು ನೀಡುತ್ತ ತಿರುಗಲು, ಜನರ ಅದೃಷ್ಟಗಳು ಪ್ರವಾದಿಯ ಕೈಯಲ್ಲಿಲ್ಲ. ಪ್ರವಾದಿವರ್ಯರಿಂದ(ಸ) ಇಂತಹ ತಪ್ಪು 
ಸಂಭವಿಸಿದ್ದರಿಂದಾಗಿ ಅಲ್ಲಾಹನು ಅವರಿಗೆ ಈ ಎಚ್ಚರಿಕೆ ನೀಡಿದ್ದೆಂದು ಇದರ ಅರ್ಥವಲ್ಲ. ವಾಸ್ತವದಲ್ಲಿ ಇಲ್ಲಿ ಮುಸ್ಲಿಮರಿಗೆ 
ಎಚ್ಚರಿಕೆ ನೀಡಲು ಉದ್ದೇಶಿಸಲಾಗಿದೆ. ಪ್ರವಾದಿಗೆ ಈ ಅಧಿಕಾರವಿಲ್ಲದಿರುವಾಗ ನೀವು ಸ್ವರ್ಗ ಅಥವಾ ನರಕ ಕೊಡುವ 
ಗುತ್ತಿಗೆದಾರರಾಗಿ ವರ್ತಿಸುವುದು ಹೇಗೆಂದು ಅವರಿಗೆ ತಿಳಿಸಲಾಗಿದೆ. 

62. ಇಲ್ಲಿ ಮೇಲ್ನೋಟಕ್ಕೆ ಅಭಿಸಂಬೋಧಿತರು ಪ್ರವಾದಿವರ್ಯರಾಗಿದ್ದರೂ(ಸ) ಈ ಮಾತಿನ ಮುಖ್ಯ ಅಭಿಸಂಬೋಧಿತರು 
ಮಕ್ಕಾದ ಸತ್ಕನಿಷೇಧಿಗಳಾಗಿದ್ದಾರೆ. ಎಲ್ಲ ಸಮಕಾಲೀನರ ಸಾಮಾನ್ಯ ನಿಯಮದಂತೆ ಪ್ರವಾದಿವರ್ಯರ(ಸ) ಸಮಕಾಲೀನರಿಗೂ 
ಜನಾಂಗದವರಿಗೂ ಅವರಲ್ಲಿ ಯಾವುದೇ ಮಾನ್ಮತೆಯಾಗಲಿ ಶ್ರೇಷ್ಠತೆಯಾಗಲಿ ಕಂಡು ಬರುತ್ತಿರಲಿಲ್ಲ. ಅವರು ಪ್ರವಾದಿವರ್ಯರನ್ನು(ಸ) 
ತಮ್ಮ ಊರಿನ ಒಬ್ಬ ಸಾಮಾನ್ಯ ಮನುಷ್ಯನೆಂದು ತಿಳಿದುಕೊಂಡಿದ್ದರು. ಕೆಲವು ಶತಮಾನಗಳ ಹಿಂದೆ ಗತಿಸಿದ್ದ ಕೆಲವು ಪ್ರಸಿದ್ಧ 
ಪುರುಷರು ಮಾತ್ರ ಶ್ರೇಷ್ಠತೆ ಮತ್ತು ಮಾನ್ಯತೆಗೆ ಅರ್ಹರೆಂದು ಅವರ ಗುಮಾನಿಯಾಗಿತ್ತು. ಆದುದರಿಂದ ಮುಹಮ್ಮದ್‌ರ(ಸ) 
ಬಾಯಿಯಿಂದ ಪ್ರವಾದಿತ್ವದ ಘೋಷಣೆ ಕೇಳಿ, "ಈ ವ್ಯಕ್ತಿ ಜಂಭ ಕೊಚ್ಚಿಕೊಳ್ಳುತ್ತಿದ್ದಾನೆ. ತನ್ನನ್ನು ತಾನೇ ಏನೆಂದು 
ಭಾವಿಸಿಕೊಂಡಿದ್ದಾನೋ ಏನೋ. ಇವನೆಲ್ಲಿ! ಇಡೀ ಜಗತ್ತೇ ಗೌರವಿಸುತ್ತಿರುವ ಗತಕಾಲದ ದೊಡ್ಡ ಪ್ರವಾದಿಗಳಿಲ್ಲಿ!' ಎಂದು 
ಅವರು ಅಕ್ಷೇಪಿಸುತ್ತಿದ್ದರು. ಇದಕ್ಕೆ ಸಂಕ್ಷಿಪ್ತ ಉತ್ತರವನ್ನು ಅಲ್ಲಾಹನು ಇಲ್ಲಿ ಈ ರೀತಿ ಕೊಟ್ಟಿದ್ದಾನೆ: ಭೂಮಿ-ಆಕಾಶಗಳ ಸಕಲ 
ಸೃಷ್ಟಿಗಳೂ ನಮ್ಮ ಕಣ್ಣೆದುರಿನಲ್ಲಿವೆ. ಯಾರು ಏನಾಗಿದ್ದಾನೆ. ಯಾರ ಸ್ಥಾನ ಯಾವ ಮಟ್ಟದ್ದಿದೆ ಎಂಬುದು ನಿಮಗೆ ಗೊತ್ತಿಲ್ಲ. 
ನಮ್ಮ ಅನುಗ್ರಹದ ಒಡೆಯರು ನಾವೇ ಆಗಿದ್ದೇವೆ. ಈ ಹಿಂದೆಯೂ ಸ್ಥಾನಮಾನಗಳಲ್ಲಿ ಒಬ್ಬರಿಗಿಂತ ಒಬ್ಬರು ಮಿಗಿಲಾಗಿದ್ದ 
ಪ್ರವಾದಿಗಳನ್ನು ನಾವು ಸೃಷ್ಟಿಸಿದ್ದೇವೆ. 

63. ಇಲ್ಲಿ ಹ. ದಾವೂದ್‌ರಿಗೆ(ಅ) ರುಬೂರ್‌ ಗ್ರಂಥವನ್ನು ನೀಡಲಾಗಿದ್ದ ಪ್ರಸ್ತಾಪದ ಉದ್ದೇಶ ಏನಾಗಿರಬಹುದೆಂದರೆ, 
ಹ. ದಾವೂದ್‌ರು(ಅ) ಒಬ್ಬ ಅರಸರಾಗಿದ್ದರು. ಸಾಮಾನ್ಯವಾಗಿ ಅರಸರು ಅಲ್ಲಾಹನಿಂದ ದೂರವಾಗಿಯೇ ಇರುತ್ತಾರೆ, 
ಪ್ರವಾದಿವರ್ಯರ(ಸ) ಸಮಕಾಲೀನರು ಅವರ ಪ್ರವಾದಿತ್ವವನ್ನೂ ಅವರು ದೇವ ಸಾಮೂಪ್ಮ ಹೊಂದಿದವರೆಂಬುದನ್ನೂ 
ನಿರಾಕರಿಸುತ್ತಿದ್ದುದೇಕೆಂದರೆ - ಅವರೇ ಹೇಳುವಂತೆ ಪ್ರವಾದಿವರ್ಯರು(ಸ) ಸಾಮಾನ್ಯ ಜನರಂತೆಯೇ ಮಕ್ಕಳು ಮರಿಗಳಿದ್ದವರೂ 
ಎಲ್ಲರಂತೆ ಉಂಡು ತಿಂದು ಬದುಕುವವರೂ ಪೇಟೆಯಲ್ಲಿ ಸಂಚರಿಸುವವರೂ ಲೇವಾದೇವಿ ಮಾಡುವವರೂ ಸಾಮಾನ್ಕ ಜನರು 
ತಮ್ಮ ಸ್ವಾಭಾವಿಕ ಬೇಡಿಕೆಗಳ ಈಡೇರಿಕೆಗೆ ಮಾಡುತ್ತಿರುವುದೆಲ್ಲವನ್ನೂ ಮಾಡುತ್ತಿರುವವರೂ ಆಗಿದ್ದರು. "ನೀವೊಬ್ಬ ಲೌಕಿಕ ವ್ಯಕ್ತಿ. 
ನಿಮಗೂ ದೇವ ಸಾಮೂಪ್ಕಕ್ಕೂ ಸಂಬಂಧವೆಲ್ಲಿ? ಅಂತಹ ಉನ್ನತ ಸ್ಥಾನ ಹೊಂದಿದವರಿಗೆ ತಮ್ಮ ಸ್ವಂತ ಶರೀರದ ಪ್ರಜ್ಞೆಯೂ 
ಇರುವುದಿಲ್ಲ. ಒಂದು ಮೂಲೆಯಲ್ಲಿ ಕುಳಿತುಕೊಂಡು ದೇವಸ್ಮರಣೆಯಲ್ಲೇ ತಲ್ಲೀನರಾಗಿರುತ್ತಾರೆ. ಮನೆಯ ಹಿಟ್ಟು ರೊಟ್ಟಿಗಳ 
ಗೊಡವೆ ಅವರಿಗಿರುವುದಿಲ್ಲ" - ಎಂಬಿತ್ಯಾದಿಯಾಗಿ ಮಕ್ಕಾದ ಸತ್ಮನಿಷೇಧಿಗಳು ಹೇಳುತ್ತಿದ್ದರು. ಇದಕ್ಕೆ ಉತ್ತರ ಕೊಡುತ್ತ - ಒಂದು 
ದೊಡ್ಡ ಸಾಮ್ರಾಜ್ಯದ ಆಡಳಿತ ನಡೆಸುವುದಕ್ಕಿಂತ ದೊಡ್ಡ ಲೌಕಿಕ ವ್ಯವಹಾರ ಬೇರಾವುದಿದೆ? ಆದರೂ ಹ. ದಾವೂದ್‌ರಿಗೆ(ಅ) 
ಪ್ರವಾದಿತ್ವವನ್ನೂ ದಿವ್ಯಗ್ರಂಥವನ್ನೂ ನೀಡಲಾಗಿತ್ತು ಎಂದು ಹೇಳಲಾಗಿದೆ. 


ಕಾಂಡ-15 


906 ಕುರ್‌ಆನ್‌ ವ್ಯಾಖ್ಯಾನ 


a - 


© محدزہاہ 


$5 


ಈ 


PsN ENG 
ತಿಳಿಯುತ್ತೀರೋ ಅವರನ್ನು ಪ್ರಾರ್ಥಿಸಿ ನೋಡಿರಿ. ಅವರು ನಿಮ್ಮ ಯಾವ ಸೆಂಕಷ್ಟವನ್ನೂ ನೀಗಿಸಲಾರರು ಮತ್ತು 
ಬದಲಿಸಲಾರರು."! ಇವರು ಯಾರನ್ನು ಪ್ರಾರ್ಥಿಸುತ್ತಿರುವರೋ ಅವರೇ ತಮ್ಮ ಪ್ರಭುವಿನ ಸಾಮೊಪ್ಕ 
ಹೊಂದಲಿಕ್ಕಾಗಿ ಮತ್ತು ಯಾರು ಅವನಿಗೆ ಹೆಚ್ಚು ನಿಕಟನಾಗುವನೆಂದು 'ಮಾರ್ಗೋಪಾಯ'ವನ್ನರಸುತ್ತಿರುತ್ತಾರೆ 
ಮತ್ತು ಅವರು ಅವನ ಕೃಪೆಯನ್ನು ಆಶಿಸುವವರೂ ಅವನ ಯಾತನೆಯನ್ನು ಭಯಪಡುವವರೂ ಆಗಿರುತ್ತಾರೆ.5 
ವಾಸ್ತವದಲ್ಲಿ ನಿಮ್ಮ ಪ್ರಭುವಿನ ಯಾತನೆಯು ಭಯಪಡಲು ಅರ್ಹವಾದುದೇ ಆಗಿದೆ. 

(58) ನಾವು ಪುನರುತ್ನಾನದ ದಿನಕ್ಕಿಂತ ಮುಂಚೆ ನಾಶಗೊಳಿಸದಿರುವ ಅಥವಾ ಕಠಿಣ ಯಾತನೆ 
ಗೊಳಪಡಿಸದಿರುವ ನಾಡೊಂದೂ ಇಲ್ಲ. ಇದು ದಾಖಲೆ ಗ್ರಂಥದಲ್ಲಿ ಲಿಖಿತಗೊಂಡಿದೆ. 

(59) ಇವರಿಗಿಂತ ಮುಂಚಿನವರು ನಿದರ್ಶನಗಳನ್ನು ಸುಳ್ಳಾಗಿಸಿದ್ದರೆಂಬುದರ ಹೊರತು ಬೇರಾವುದೇ 


ಕಾರಣವು ನಮ್ಮನ್ನು ಆ ನಿದರ್ಶನಗಳನ್ನು ಕಳುಹಿಸದಂತೆ ತಡೆಯಲಿಲ್ಲ. (ಆ ಪ್ರಕಾರ ನೋಡಿರಿ) ನಾವು 


64. ಕೇವಲ ದೇವೇತರರ ಮುಂದೆ ಸಾಪ್ಟಾಂಗವೆರಗುವುದು ಮಾತ್ರವಲ್ಲ, ಅಲ್ಲಾಹನ ಹೊರತು ಇತರರನ್ನು ಪ್ರಾರ್ಥಿಸುವುದೂ 
ಅವರನ್ನು ಸಹಾಯ ಯಾಚನೆಗಾಗಿ ಕೂಗುವುದೂ ಶಿರ್ಕ್‌(ಬಹುದೇವತ್ವ) ಎಂದು ಇದರಿಂದ ತಿಳಿದು ಬರುತ್ತದೆ. ದುಆ (ಪ್ರಾರ್ಥನೆ) 
ಮತ್ತು ಸಹಾಯಕ್ಕಾಗಿ ಮೊರೆಯಿಡುವುದೂ ವಾಸ್ತವದಲ್ಲಿ ಇಬಾದತ್‌(ದಾಸ್ಕ-ಆರಾಧನೆ)ಗಳೇ ಆಗಿವೆ. ದೇವೇತರರನ್ನು ಪ್ರಾರ್ಥಿಸುವವನು 
ಒಬ್ಬ ವಿಗ್ರಹಾರಾಧಕನ ರೀತಿಯಲ್ಲಿಯೇ ಅಪರಾಧಿ. ಅಲ್ಲಾಹನ ಹೊರತು ಇನ್ನಾರಲ್ಲೂ ಯಾವ ಅಧಿಕಾರವೂ ಇಲ್ಲವೆಂದೂ ಅವನ 
ಹೊರತು ಇನ್ನಾರೂ ಯಾವ ಕಷ್ಟವನ್ನೂ ನೀಗಿಸಲಾರ ಮತ್ತು ಯಾರ ದುಸ್ಬಿಶಿಯನ್ನೂ ಸುಸ್ಥಿತಿಯನ್ನಾಗಿ ಬದಲಾಯಿಸಲಾರ ಎಂದೂ 
ಇದರಿಂದ ತಿಳಿಯುತ್ತದೆ. ಇಂತಹ ವಿಶ್ವಾಸ ಶ್ರದ್ಧೆಯನ್ನು ದೇವನ ಹೊರತು ಯಾವ ಅಸ್ತಿತ್ವದ ಬಗ್ಗೆ ಇರಿಸಿದರೂ ಅದು ಒಂದು 
ಬಹುದೇವತ್ವ ಕಲ್ಪನೆಯಾಗಿದೆ. 

65. ಇಲ್ಲಿ ಪ್ರಸ್ತಾಪಿಸಲಾಗಿರುವ ಆರಾಧ್ಯರು ಹಾಗೂ ಸಂಕಟಹರರು ಕಲ್ಲಿನ ವಿಗ್ರಹೆಗಳಾಗಿರದೆ ಅವರು ದೇವಚರರು 'ಅಥವಾ 
ಗತಕಾಲದ ಪುಣ್ಯ ಪುರುಷರಾಗಿದ್ದರೆಂಬುದಕ್ಕೆ ಈ ಮಾತುಗಳೇ ہچھہ‎ ಹೇಳುತ್ತವೆ. ಇಲ್ಲಿ ಸುವ್ಯಕ್ತವಾಗಿ ಹೇಳುವುದೇನೆಂದರೆ- 
ಪ್ರವಾದಿಗಳು ಮಹಾಪುರುಷರು ಮತ್ತು ದೇವಚರರಿಗೆ ನಿಮ್ಮ ಪ್ರಾರ್ಥನೆಗಳನ್ನು ಕೇಳುವ ಮತ್ತು ನಿಮಗೆ ಸಹಾಯ ಮಾಡುವ 
ಶಕ್ತಿ ಇಲ್ಲ. ನೀವು ನಿಮ್ಮ ಇಷ್ಟಾರ್ಥ ಸಿದ್ದಿಗಾಗಿ ಅವರನ್ನು ಮಧ್ಯಸ್ಥರನ್ನಾಗಿಸುತ್ತೀರಿ. ಅತ್ತ ಅವರ ಸ್ಥಿತಿಯೇನು? ಅವರು ಸ್ವತಃ 
ಅಲ್ಲಾಹನ ಕೃಪೆಯನ್ನು ಆಶಿಸುತ್ತಿದ್ದಾರೆ. ಅವನ ಯಾತನೆಯ ಬಗ್ಗೆ ಭೀತರಾಗಿದ್ದಾರೆ. ಅವನ ಅತ್ಮಧಿಕ ಸಾಮೊಪ್ಕವನ್ನು ಹೊಂದುವ 
ಮಾರ್ಗಗಳನ್ನು ಹುಡುಕುತ್ತಿದ್ದಾರೆ. 

66. ಅರ್ಥಾತ್‌- ಅನಂತ ಜೀವನ ಯಾರಿಗೂ ಲಭಿಸಿಲ್ಲ. ಪ್ರತಿಯೊಂದು ನಾಡು ಒಂದೋ ತನ್ನ ಸಹಜ ಮರಣವನ್ನು 
ಹೊಂದಲಿದೆ ಅಥವಾ ದೇವ ಯಾತನೆಯಿಂದ ಅಳಿಯಬೇಕಾಗಿದೆ. ಆದ್ದರಿಂದ ನಮ್ಮ ಈ ನಾಡುಗಳು ಸದಾ ಹೀಗೆಯೇ ನೆಲೆ 
ನಿಂತಿರುವುವೆಂಬ ಭ್ರಮೆಗೊಳಗಾಗಬೇಡಿರಿ. 

67. ಅರ್ಥಾತ್‌- ಪ್ರವಾದಿತ್ತದ ಪ್ರಮಾಣದ ರೂಪದಲ್ಲಿ ತೋರಿಸಲಾಗುವ ವ್ಯಕ್ತ ಪವಾಡಗಳು. ಇವುಗಳನ್ನು ಮಕ್ಕಾದ 
ಸತ್ಕನಿಷೇಧಿಗಳು ಪ್ರವಾದಿವರ್ಯರೊಡನೆ(ಸ) ಆಗಾಗ ಕೇಳುತ್ತಿದ್ದರು. 


ಕಾಂಡ-15 


17. ಬನೀ ಇಸ್ರಾಈಲ್‌ 907 


ے‫ % کی کو 


ಈ د‎ wil 2%] 7/7 دم‎ KR, LLG 
SEES SL SS 
& uc NES A CNET A A 
SENSU HN ENS LLL) 


3 


ಸಮೂದರಿಗೆ ಬಹಿರಂಗವಾಗಿ ಒಂದು ಒಂಟೆಯನ್ನು ನೀಡಿದೆವು. ಅವರು ಅದರ ಮೇಲೆ ಅಕ್ರಮವೆಸಗಿದರು.* 
ನಾವು ನಿದರ್ಶನಗಳನ್ನು ಕಳುಹಿಸುವುದು ಜನರು ಅವುಗಳನ್ನು ಕಂಡು ಭಯಪಡಬೇಕೆಂದಲ್ಲವೆ.ಳ 

(60) ಓ ಪೈಗಂಬರರೇ, ನಿಮ್ಮ ಪ್ರಭು ಇವರನ್ನು ಸುತ್ತುವರಿದಿದ್ದಾನೆಂದು ನಾವು ನಿಮ್ಮೊಡನೆ 
ಹೇಳಿದ್ದುದನ್ನು ಸ್ಮರಿಸಿರಿ ಈಗಾಗಲೇ ನಾವು ನಿಮಗೆ ತೋರಿಸಿದುದನ್ನೂ' ಕುರ್‌ಆನಿನಲ್ಲಿ ಶಪಿಸಿರುವ ಆ 


68. ತಾಶ್ತರ್ಯವೇನೆಂದರೆ, ಇಂತಹ ಪವಾಡಗಳನ್ನು ಕಂಡುಕೊಂಡ ಬಳಿಕವೂ ಜನರು ಪ್ರವಾದಿಯನ್ನು ಸುಳ್ಳಾಗಿಸಿದರೆ ಅವರ 
ಮೇಲೆ ದೇವಯಾತನೆ ಎರಗುವುದು ಕಡ್ಡಾಯವಾಗುತ್ತದೆ. ಅನಂತರ ಇಂತಹ ಜನಾಂಗವನ್ನು ನಾಶಗೊಳಿಸದೆ ಬಿಡುವುದಿಲ್ಲ. ಅನೇಕ 
ಜನಾಂಗಗಳು ವ್ಯಕ್ತ ನಿದರ್ಶನಗಳನ್ನು ಕಂಡ ಬಳಿಕವೂ ಪ್ರವಾದಿಯನ್ನು ಸುಳ್ಳಾಗಿಸಿದಾಗ ನಾಶಗೊಳಿಸಲ್ಪಟ್ಟರೆಂಬುದಕ್ಕೆ ಇತಿಹಾಸವು 
ಸಾಕ್ಸ ಹೇಳುತ್ತದೆ. ಆದ್ದರಿಂದ ಈಗ ಅಲ್ಲಾಹನು ಅಂತಹ ನಿದರ್ಶನ ಅರ್ಥಾತ್‌ ಪವಾಡವನ್ನು ಕಳುಹಿಸದಿರುವುದು ಅವನ ಮಹಾ 
ಕೃಪೆಯೇ ಸರಿ. ಅವನು ನಿಮಗೆ ಅರಿಯಲಿಕ್ಕೂ ಸುಧಾರಿಸಿಕೊಳ್ಳೆಲಿಕ್ಕೂ ಕಾಲಾವಕಾಶ ನೀಡುತ್ತಿದ್ದಾನೆಂದು ಇದರ ಅರ್ಥ. ಆದರೆ 
ನೀವು ಪವಾಡವನ್ನು ತೋರಿಸುವ ಬೇಡಿಕೆ ಮುಂದಿಡುತ್ತ ಸಮೂದ್‌ ಜನಾಂಗದ ದುರ್ಗಶಿಯನ್ನೇ ಬಯಸುವಂತಹ ಮೂರ್ಯರಾಗಿ 
ಬಿಟ್ಟಿದ್ದೀರಿ. 

69. ಅರ್ಥಾತ್‌- ಯಾವ ಕಾಲದಲ್ಲೂ ಪವಾಡ ತೋರಿಸುವುದರ ಉದ್ದೇಶವು ಕೇವಲ ಆಟ ತೋರಿಸುವುದಾಗಿರಲಿಲ್ಲ. ಅವುಗಳ 
ಉದ್ದೇಶವು ಜನರು ಅವುಗಳನ್ನು ನೋಡಿ ಜಾಗೃತರಾಗಬೇಕೆಂಬುದಾಗಿತ್ತು. ಅದು, ಪ್ರವಾದಿಯ ಬೆಂಬಲಕ್ಕೆ ಸರ್ವಶಕ್ತನ 
ಮಹಾಶಕ್ತಿಯಿದೆಯೆಂದೂ ಆಜ್ಞೋಲ್ಲಂಘನೆಯ ಪರಿಣಾಮ ಏನಾದೀತೆಂದೂ ಅವರು ತಿಳಿದುಕೊಳ್ಳಲಿಕ್ಕಾಗಿತ್ತು. 

70. ಅರ್ಥಾತ್‌- ನಿಮ್ಮ ದೇವ ಸಂದೇಶವಾಹಕತ್ವದ ಆಹ್ವಾನದ ಆರಂಭ ಕಾಲದಲ್ಲಿ ಕುರೈಶ್‌ ಗೋತ್ರದ ಈ ಸತ್ಯನಿಬೀಧಿಗಳು 
ನಿಮ್ಮನ್ನು ವಿರೋಧಿಸಿ ಪ್ರತಿಭಟಿಸ ತೊಡಗಿದ್ದರು. ಆಗ "ನಾವು ಇವರನ್ನೆಲ್ಲ ಸುತ್ತುವರಿದಿದ್ದೇವೆ. ಇವರು ಎಷ್ಟು ಪೇಚಾಡಿದರೂ 
ನಿಮ್ಮ ಧರ್ಮಾಹ್ವಾನ ಕಾರ್ಯವನ್ನು ತಡೆಯಲು ಇವರಿಂದಾಗದು. ಇವರ ಪ್ರತಿಭಟನೆ ಎಷ್ಟಿದ್ದರೂ ನೀವು ಕೈಗೆತ್ತಿಕೊಂಡಿರುವ 
ಕಾರ್ಯವು ಆಗಿಯೇ ತೀರುವುದು” ಎಂದು ನಾವು ಸುವೃಕ್ತವಾಗಿ ಹೇಳಿದ್ದೆವು. ಈಗ ಇವರಿಗೆ ಪವಾಡವನ್ನು ಕಂಡೇ ಜಾಗೃತರಾಗಬೇಕಾಗಿದ್ದರೆ, 
ಈ ಪವಾಡವನ್ನು ಈಗಾಗಲೇ ತೋರಿಸಿಯೂ ಆಗಿದೆ. ಆರಂಭದಲ್ಲಿ ಹೇಳಿದ ಮಾತು ಪೂರ್ಣಗೊಂಡಿದೆ. ಇವರ ಯಾವ ವಿಧದ 
ಪ್ರತಿಭಟನೆಯೂ ಇಸ್ಲಾಮೊ ಧರ್ಮಾಹ್ವಾನವನ್ನು ತಡೆಯಲು ಶಕ್ತವಾಗಲಿಲ್ಲ. ಇವರಿಗೆ ಕಣ್ಣುಗಳಿದ್ದರೆ ಪೈಗಂಬರರ ಈ 
ಧರ್ಮಾಹ್ವಾನಕ್ಕೆ ಅಲ್ಲಾಹನ ಬೆಂಬಲವಿದೆಯೆಂಬುದನ್ನು ಸ್ವತಃ ತಿಳಿದುಕೊಳ್ಳಲು ಸಾಧ್ಯವಿದೆ. 

'ಅಲ್ಲಾಹನು ವಿರೋಧಿಗಳನ್ನು ಸುತ್ತುವರಿದಿದ್ದಾನೆ ಮತ್ತು ಪ್ರವಾದಿಯ ಧರ್ಮಾಹ್ವಾನ ಕಾರ್ಯವು ಅಲ್ಲಾಹನ ರಕ್ಸಣೆಯಲ್ಲಿದೆ' 
ಎಂಬ ಮಾತುಗಳನ್ನು ಮಕ್ಕಾ ಜೀವನದ ಆರಂಭ ಕಾಲದ ಅಧ್ಯಾಯಗಳಲ್ಲಿ ಅನೇಕ ಕಡೆಗಳಲ್ಲಿ ಹೇಳಲಾಗಿದೆ. 
ಉದಾ: ಅಲ್‌ ಬುರೂಜ್‌ ಅಧ್ಯಾಯದಲ್ಲಿ 'ಆದರೆ ಈ ಸತ್ಯನಿಷೇಧಿಗಳು ಸುಳ್ಳಾಗಿಸುವುದರಲ್ಲಿ ತೊಡಗಿದ್ದಾರೆ. ಅಲ್ಲಾಹನು ಅವರನ್ನು 
ಸುತ್ತುವರಿದಿದ್ದಾನೆ.' (ಸೂಕ್ತ 19-20) 

71. ಇದು 'ಮಿಲ್‌ರಾಜ್‌'ನ ಕಡೆಗೆ ಸೂಚನೆ. ಇದಕ್ಕಾಗಿ ಇಲ್ಲಿ ಪ್ರಯೋಗಿಸಲಾಗಿರುವ 'ರುಅ್‌ಯಾ' ಎಂಬ ಪದವು 'ಸ್ವಷ್ನ'ದ 
ಬದಲು ಕಣ್ಣಾರೆ ಕಾಣುವುದು ಎಂಬ ಅರ್ಥ ಹೊಂದಿದೆ. ಅದು ಕೇವಲ ಸ್ವಪ್ನವಾಗಿರುತ್ತಿದ್ದರೆ ಹಾಗೂ ಪ್ರವಾದಿವರ್ಯರು(ಸ) ಅದನ್ನು 
ಸ್ವಪ್ನದ ನೆಲೆಯಲ್ಲೇ ಸತ್ಮನಿಷೇಧಿಗಳ ಮುಂದೆ ವಿವರಿಸಿ ಹೇಳುತ್ತಿದ್ದರೆ ಇದು ಅವರ ಮಟ್ಟಿಗೆ ಒಂದು ಪರೀಕ್ಷೆಯಾಗಿ ಸಂಭವಿಸಲು 
ಕಾರಣವೇ ಇರಲಿಲ್ಲ, ಅತಿ ವಿಚಿತ್ರವಾದ ಸ್ವಪ್ನಗಳನ್ನು ಕಾಣಲು ಸಾಧ್ಯವಿದೆ ಮತ್ತು ಅದನ್ನು ಜನರಿಗೆ ಹೇಳಲೂ ಸಾಧ್ಯವಿದೆ. ಆದರೆ 
ಆ ಸ್ವಪ್ನ ಕಂಡವನನ್ನು ಅಪಹಾಸ್ಕ ಮಾಡುವ ಅಥವಾ ಸುಳ್ಳುಗಾರ, ಹುಚ್ಚ ಎಂಬ ಅಪವಾದ ಹೇರಬೇಕಾದಂತಹ ವಿಸ್ಮಯವಾಗಿ 
ಯಾರಿಗೂ ತೋರುವುದಿಲ್ಲ. 


ಕಾಂಡ -15 


908 ಕುರ್‌ಆನ್‌ ವ್ಯಾಖ್ಕಾನ 


FT‏ ے ہے وچ ے و ےمبدہمے و پر کا ہے 

EAT © ال‎ ಖಿ p [0 
ತ ಕ ಮೂ ೨೨ د7٤‎ +263 2 او‎ 
SUPE CUES GY 4 SNES ES موفویا() واسدفر‎ 


ವೃಕ್ಸೆವನ್ನೂ' ನಾವು ಅವರಿಗೊಂದು ಪರೀಕ್ಷಾ ಸಾಧನವನ್ನಾಗಿ ಮಾಡಿದೆವು. ನಾವು ಅವರಿಗೆ ಎಚ್ಚರಿಕೆಯ 
ಮೇಲೆ ಎಚ್ಚರಿಕೆ ಕೊಡುತ್ತಲೇ ಇದ್ದೇವೆ. ಆದರೆ, ಪ್ರತಿಯೊಂದು ಎಚ್ಚರಿಕೆಯು ಅವರ ಉದ್ದಟಿತನವನ್ನು 
ವೃದ್ಧಿಸುತ್ತಲೇ ಹೋಗುತ್ತಿದೆ. 

(61-65) ಸ್ಮರಿಸಿರಿ- "ಆದವರಿಗೆ ಸಾಷ್ಟಾಂಗವೆರಗಿರ" ಎಂದು ನಾವು ದೇವಚರರೊಡನೆ 1دت‎ 
ಎಲ್ಲರೂ ಸಾಷ್ಟಾಂಗವೆರಗಿದರು. ಆದರೆ ಇಬ್‌ಲೀಸನು ಎರಗಲಿಲ್ಲ.* ಅವನು "ನೀನು ಮಣ್ಣಿನಿಂದ ಸೃಷ್ಟಿಸಿದವನ 


72. ಅರ್ಥಾತ್‌-'ರುಕ್ಕೂಮ್‌.' ಇದು ನರಕದ ತಳದಿಂದ ಹುಟ್ಟಿ ಬರುವುದೆಂದೂ ನರಕವಾಸಿಗಳು ಇದನ್ನು ಶಿನ್ನಬೇಕಾಗುವುದೆಂಬೂ 
ಕುರ್‌ಅನಿನಲ್ಲಿದೆ. ಅದನ್ನು ಶಪಿಸುವುದೆಂದರೆ ಅದು ಅಲ್ಲಾಹನ ಕೃಪೆಯಿಂದ ದೂರವಿರುವುದು. ಅರ್ಥಾತ್‌- ಅದು ಅಲ್ಲಾಹನು 
ತನ್ನ ಕರುಣೆಯಿಂದ ಜನರ ಆಹಾರಕ್ಕಾಗಿ ಸೃಷ್ಟಿಸಿದ ಕೃಪೆಯ ದ್ಯೋತಕವಲ್ಲ. ಅದು ಶಪಿಸಲ್ಪಟ್ಟಿವರು ಹಸಿವೆಯನ್ನು ತಾಳಲಾರದೆ 
ಅದಕ್ಕೆ ಬಾಯಿ ಹಾಕಿ ಇನ್ನಷ್ಟು ಕಷ್ಟಕ್ಕೊಳಗಾಗುವಂತಹ ಶಾಪದ್ಯೋತಕವಾಗಿರುವುದು. 'ಅದ್ದುಖಾನ್‌' ಅಧ್ಯಾಯದ 43-46ನೆಯ 
ಸೂಕ್ತಗಳಲ್ಲಿ ಈ ವೃಕ್ಸದ ಕುರಿತು ಇರುವ ವಿವರಣೆಗಳ ಪ್ರಕಾರ ನರಕವಾಸಿಗಳು ಅದನ್ನು ತಿಂದಾಗ ಅದು ಅವರ ಹೊಟ್ಟೆಯಲ್ಲಿ 
ನೀರು ಕುದಿಯುತ್ತಿರುವ ರೀತಿಯಲ್ಲಿ ಉರಿಯನ್ನುಂಟು ಮಾಡುವುದು. 

73. ಅರ್ಥಾತ್‌- ನಾವು ಇವರ ಹಿತಕ್ಕಾಗಿ ನಿಮಗೆ 'ಮಿಲ್‌ರಾಜ'ನ್ನು ತೋರಿಸಿದೆವು. ಮ ಸತ್ಯಸಂಧ ಹಾಗೂ 
ಪ್ರಾಮಾಣಿಕ ವ್ಯಕ್ತಿಯ ಮೂಲಕ ಇವರಿಗೆ ಪರಮಾರ್ಥ ಜ್ಞಾನವನ್ನುಂಟಾಗುವಂತೆ ಮಾಡಲಿಕ್ಕಾಗಿ ಮತ್ತು ಇವರು ಎಚ್ಚರಗೊಂಡು 
ನೇರ ಮಾರ್ಗಕ್ಕೆ ಬರಲಿಕ್ಕಾಗಿ ಇದನ್ನು ಮಾಡಲಾಯಿತು. ಆದರೆ ಇವರು ಹಾಗೆ ಮಾಡುವ ಬದಲು ನಿಮ್ಮನ್ನೇ ಅಪಹಾಸ್ಕ ಮಾಡಿದರು. 
ಇಲ್ಲಿ ನೀವು ಮಾಡುವ ನಿಷಿದ್ಧ ಹಾಗೂ ಪಾಪ ಕಾರ್ಯಗಳು ಕೊನೆಗೆ ನಿಮಗೆ 'ರುಕ್ಕೂಮ್‌'ನ ತುತ್ತನ್ನು ತಿನ್ನಿಸಿಯೇ ತೀರುವುವು 
ಎಂದು ನಿಮ್ಮ ಮುಖಾಂತರ ಇವರಿಗೆ ನಾವು ಎಚ್ಚರಿಕೆ ಕೊಟ್ಟೆವು. ಇದನ್ನು ಕೇಳಿ ಇವರು ಗೊಳ್ಳೆಂದು ನಗುತ್ತ "ಇವನನ್ನು ನೋಡಿರಿ, 
ನರಕದಲ್ಲಿ" ಸಹಿಸಲಾಗದ ಬೆಂಕಿ ಇದೆ ಎಂದೂ ಇವನು ಹೇಳುತ್ತಾನೆ, ಅತ್ತ ಅದರಲ್ಲಿ ಮರಗಳು ಹುಟ್ಟಿ ಬೆಳೆಯುವುದೆಂದೂ 
ಹೇಳುತ್ತಾನೆ" ಎನ್ನತೊಡಗಿದರು. 

74. ಹೋಲಿಸಿ ನೋಡಲಿಕ್ಕಾಗಿ ಅಲ್‌ ಬಕರಃ ಸೂಕ್ತ 30-39, ಅನ್ನಿಸಾ ಸೂಕ್ತ 117-121, ಅಲ್‌. ಅಲ್‌ರಾಫ್‌ ಸೂಕ್ತ 
11-25, ಅಲ್‌ ಹಿಜ್‌ ಸೂಕ್ತ 26-42 ಮತ್ತು ಇಬ್‌ರಾಹೀಮ್‌ ಸೂಕ್ತ 22ನ್ನು ಓದಿರಿ. 

ಅಲ್ಲಾಹನಿಗೆ ವಿರುದ್ಧ ಈ ಸತ್ಮನಿಷೇಧಿಗಳ ಹಟಮಾರಿತನ, ಮುನ್ನೆಚ್ಚರಿಕೆಗಳ ಬಗ್ಗೆ ಇವರ ಅನಾದರ, ದುಷ್ಕರ್ಮಗಳಲ್ಲಿ 
ಇವರ ಛಲ ಇವೆಲ್ಲವೂ ಅನಾದಿಯಿಂದಲೇ ಮಾನವ ಮಾರ್ಗದ ಶತ್ರುವಾಗಿರುವ ಶೈತಾನನ ಅನುಸರಣೆಯೇ ಆಗಿದೆ ಎಂಬುದನ್ನು 
ಮನವರಿಕೆ ಮಾಡಿಸಲಿಕ್ಕಾಗಿಯೇ ವಸ್ತುತಃ ಈ ಕಥೆಯನ್ನು ಈ ವಾಕ್ಸರಣಿಯಲ್ಲಿ ಹೇಳಲಾಗಿದೆ. ಇವರು ಈ ಮಾರ್ಗವನ್ನು ಅನುಸರಿಸಿ 
ಇತಿಹಾಸದ ಆರಂಭದಲ್ಲಿ ಮಾನವ ಸಂತತಿಯನ್ನು ಯಾವ ಜಾಲದಲ್ಲಿ ಸಿಕ್ಕಿಸಿ ಹಾಕಿ ನಾಶಗೊಳಿಸುವೆನೆಂದು ಶೈತಾನನು ಪಂಥಾಹ್ವಾನ 
ಒಡ್ಡಿದ್ದನೋ ಆ ಜಾಲದಲ್ಲೇ ಸಿಕ್ಕಿ ಬೀಳುತ್ತಿದ್ದಾರೆ. 


ಕಾಂಡ -15 


17. ಬನೀ ಇಸ್ರಾಈಲ್‌ 909 


7 


>72 281929 کی 78د ےا ند 
Ais‏ رای اشن للا غ3 ا0 ان تاد 


ಮುಂದೆ ನಾನು ಎರಗಬೇಕೇ?" ಎಂದು ಕೇಳಿದನು ಮತ್ತು ಮುಂದುವರಿಯುತ್ತ "ನೀನೇ ನೋಡು; ಇವನು 
ನನಗಿಂತ ಅಧಿಕ ಶ್ರೇಷ್ಠತೆ ನೀಡಲು ಅರ್ಹನಿದ್ದನೇ? ನೀನು ನನಗೆ ಪುನರುತ್ನಾನದ ದಿನದ ವರೆಗೆ 
ಕಾಲಾವಕಾಶಕೊಟ್ಟರೆ ನಾನು ಇವನ ಸಂಪೂರ್ಣ ಸಂತತಿಯನ್ನೇ ಮೂಲೋತ್ಪಾಟನೆಗೊಳಿಸಿಬಿಡುವೆನು.* ಕೇವಲ 
ಕೆಲವರು ಮಾತ್ರ ನನ್ನಿಂದ ಪಾರಾಗಬಲ್ಲರು" ಎಂದು ಹೇಳಿದನು. ಆಗ ಅಲ್ಲಾಹನು ಹೇಳಿದನು, "ಹಾಗಿದ್ದರೆ 
ನಡೆ. ಅವರ ಪೈಕಿ ಯಾರೆಲ್ಲ ನಿನ್ನನ್ನು ಅನುಸರಿಸುವರೋ ನಿನ್ನ ಸಹಿತ ಅವರೆಲ್ಲರಿಗೂ ನರಕವೇ ಪೂರ್ಣ 
ಫಲ. ನಿನ್ನ ಆಹ್ವಾನದಿಂದ ಯಾರನ್ನೆಲ್ಲ ಪುಸಲಾಯಿಸಲು ನಿನ್ನಿಂದ ಸಾಧ್ಯವಿದೆಯೋ ಪುಸಲಾಯಿಸಿಕೋ.' ಅವರ 
ಮೇಲೆ ನಿನ್ನ ಸವಾರರನ್ನೂ ಕಾಲಾಳುಗಳನ್ನೂ ಕರೆ ತಾ. ಸಂಪತ್ತು ಮತ್ತು ಸಂತಾನಗಳಲ್ಲಿ ಅವರೊಂದಿಗೆ 
ಭಾಗಿಯಾಗು*್‌ ಮತ್ತು ಅವರನ್ನು ವಾಗ್ದಾನಗಳ ಜಾಲದಲ್ಲಿ ಸಿಲುಕಿಸು.” ಶೈತಾನನ ವಾಗ್ದಾನಗಳು ಒಂದು 


75. 'ಮೂಲೋತ್ಸಾಟನಗೊಳಿಸುವೆನು' ಎಂದರೆ ಇವರ ಪಾದಗಳನ್ನು ಶಾಂತಿಯ ಮಾರ್ಗದಿಂದ ಕಿತ್ತೆಸೆಯುನೆನು. 'ಇಹ್ಲಿನಾಕ್‌' 
ಎಂಬುದರ ಸರಿಯಾದ ಅರ್ಥ ಒಂದು ವಸ್ತುವನ್ನು ಸಮೂಲ ಕಿತ್ತು ಬಿಡುವುದು ಎಂದಾಗಿದೆ. ಮಾನವನ ನೈಜ ಸ್ಥಾನವು 
ದೇವಪ್ರತಿನಿಧಿಯ ಸ್ಥಾನ. ಇದಕ್ಕಾಗಿ ದೇವದಾಸ್ಕ-ಅನುಸರಣೆಯಲ್ಲಿ ಕದಲದೆ ನಿಲ್ಲುವುದು ಅನಿವಾರ್ಯ. ಆದುದರಿಂದ ಈ 
ಸ್ಥಾನದಿಂದ ಸರಿದುಬಿಡುವುದೆಂದರೆ ಒಂದು ಗಿಡವನ್ನು ಬೇರು ಸಹಿತ ಕಿತ್ತು ಬಿಸಾಡುವಂತೆಯೇ ಆಗಿದೆ. 

76. ಮೂಲದಲ್ಲಿ 'ಇಸ್ತಿಫ್ಲಾರು್‌' ಎಂಬ ಪದ ಪ್ರಯೋಗಿಸಲಾಗಿದೆ. ಅದರ ಅರ್ಥ 'ಇಸ್ತಿಖ್ಬಾಫ್‌' ಅರ್ಥಾತ್‌- ಒಂದು 
ವಸ್ತುವನ್ನು ಹಗುರ ಹಾಗೂ ದುರ್ಬಲವೆಂದು ತಿಳಿದು ಅದನ್ನು ಕೊಚ್ಚಿಕೊಂಡು ಹೋಗುವುದು ಅಥವಾ ಕಾಲನ್ನು ಜಾರಿಸಿಬಿಡುವುದು 
ಎಂದಾಗಿದೆ. 

77. ಈ ನುಡಿಯಲ್ಲಿ ಶೈತಾನನನ್ನು ಡಕಾಯಿತನಿಗೆ ಹೋಲಿಸಲಾಗಿದೆ. ಡಕಾಯಿತನು ತನ್ನ ಸವಾರರ ಮತ್ತು ಕಾಲಾಳುಗಳ 
ಪಡೆಯನ್ನು ಕರೆ ತರುತ್ತಾನೆ. ಅವರಿಗೆ ಅಲ್ಲಿ ಸುಲಿಗೆ ಮಾಡಿರಿ ಇಲ್ಲಿ ಕೊಳ್ಳೆ ಹೊಡೆಯಿರಿ ಎಂದು ಅವನು ಸೂಚಿಸುತ್ತಾನೆ. ಶೈತಾನನ 
ಸವಾರರು ಮತ್ತು ಕಾಲಾಳುಗಳೆಂದರೆ ನಾನಾ ರೂಪಗಳಲ್ಲಿ ಮತ್ತು ನೆಲೆಗಳಲ್ಲಿ ಇಬ್‌ಲೀಸನ ಧ್ಯೇಯದ ಸೇವೆ ಮಾಡುತ್ತಿರುವ ಎಲ್ಲ 
ಯಕ್ನೆರು ಮತ್ತು ಮಾನವರು. 

78. ಇದೊಂದು ಅತ್ಯಂತ ಅರ್ಥಪೂರ್ಣ ನುಡಿ. ಇದರಲ್ಲಿ ಶೈತಾನ ಮತ್ತು ಅವನ ಅನುಯಾಯಿಗಳ ಪರಸ್ಪರ ಸಂಬಂಧವನ್ನು 
ಸಂಪೂರ್ಣವಾಗಿ ಚಿತ್ರಿಸಲಾಗಿದೆ. ಸಂಪತ್ತನ್ನು .ಗಳಿಸುವ ಮತ್ತು ವ್ಯಯಿಸುವ ವಿಷಯದಲ್ಲಿ ತೈತಾನನ ಸೂಚನೆಗಳ ಪ್ರಕಾರ 
ನಡೆಯುವವನೊಡನೆ ಶೈತಾನನು ಉಚಿತ ಪಾಲುದಾರನಾಗಿ ಸೇರಿರುತ್ತಾನೆ. ಪರಿಶ್ರಮದಲ್ಲಿ ಅವನ ಪಾಲಿಲ್ಲ. ಅಪರಾಧ, ಪಾಪ ಮತ್ತು 
ದುಷ್ಕಾರ್ಯಗಳ ಫಲಗಳಲ್ಲೂ ಅವನು ಪಾಲುದಾರನಲ್ಲ, ಆದರೂ ಈ ಮೂರ್ಯನು ತನ್ನ ವ್ಯಾಪಾರದಲ್ಲಿ ಅವನೊಬ್ಬ ಸಮನಾದ 
ಪಾಲುದಾರನೆಂದು ಮಾತ್ರವಲ್ಲ ಅವನೇ ದೊಡ್ಡ ಪಾಲುದಾರನೆಂಬಂತೆ ಅವನ ಆದೇಶದಂತೆ ನಡೆಯುತ್ತಿರುತ್ತಾನೆ. ಅದೇ ರೀತಿಯಲ್ಲಿ 
ಮಕ್ಕಳು ಮನುಷ್ಯನ ಸ್ವಂತ ಮಕ್ಕಳಾಗಿರುತ್ತಾರೆ. ಅವನು ಅವರ ಪಾಲನೆ, ಪೋಷಣೆಗಾಗಿ ಎಲ್ಲ ತರದ ಕಷ್ಟಗಳನ್ನೂ ತಾನೇ 
ಅನುಭವಿಸುತ್ತಾನೆ. ಆದರೆ ಶೈತಾನನ ಸೂಚನೆ ಪ್ರಕಾರ ಅವನು ತನ್ನ ಮಕ್ಕಳಿಗೆ ಪಥಬ್ರಪ್ಪತೆ ಮತ್ತು ಅನೈತಿಕತೆಯ ತರಬೇತಿ 
ಕೊಡುತ್ತಾನೆ. ಇವನ ಈ ವರ್ತನೆಯು ಆ 'ಮಕ್ಕಳ ತಂದೆ ಇವನು ಮಾತ್ರ ಅಲ್ಲ, ಶೈತಾನನೂ ಅವರ ತಂದೆಯಾಗಿರುವುದರಲ್ಲಿ 
ಇವನ ಸಹಭಾಗಿಯಾಗಿದ್ದಾನೆಂಬಂತೆ ಇದೆ. I 

79. ಅರ್ಥಾತ್‌- ಅವರಿಗೆ ಮಿಥ್ಮ ಆಸೆಗಳನ್ನೂ ಸುಳ್ಳು ಭರವಸೆಗ್ಗಳನ್ನೂ ಕೊಡು. ಅವರನ್ನು ವಂಚಿಸು. 


ಕಾಂಡ-15 


910 ಕುರ್‌ಆನ್‌ ವ್ಯಾಖ್ಯಾನ 


lot کت‎ HS کت عطق‎ 
SLs 0 AES A القُلْكَ ن‎ 
os’ Led 600 ನಟನ 
sll Wk LL bho 
NOAH IMO ಕೆಬಿ ss ج٦ز‎ 


ವಂಚನೆಯ ವಿನಾ ಬೇರೇನೂ ಅಲ್ಲ. ನಿಶ್ಚಯವಾಗಿಯೂ ನನ್ನ ದಾಸರ ಮೇಲೆ ನಿನಗೆ ಅಧಿಕಾರವೇನೂ 
ಪ್ರಾಪ್ತವಾಗದು* ಮತ್ತು ಭರವಸೆಗೆ ನಿನ್ನ ಪ್ರಭುವೇ ಸಾಕು." 

(66-70) ನೀವು ಅವನ ಅನುಗ್ರಹವನ್ನರಸಲಿಕ್ಕಾಗಿ"? ನಿಮ್ಮ ನಾವೆಯನ್ನು ಸಮುದ್ರದಲ್ಲಿ ನಡೆಸುವವನೆ 
ನಿಮ್ಮ (ಯಥಾರ್ಥ) ಪ್ರಭು. ವಾಸ್ತವದಲ್ಲಿ ಅವನು ನಿಮ್ಮ ಮೇಲೆ ಕರುಣೆಯುಳ್ಳವನಾಗಿದ್ದಾನೆ. ಸಮುದ್ರದಲ್ಲಿ 
ನಿಮ್ಮ ಮೇಲೆ ಗಂಡಾಂತರವೆರಗುವಾಗ ಅವನೊಬ್ಬನ ಹೊರತು ಇತರ ಯಾರನ್ನೆಲ್ಲ ನೀವು ಕೂಗಿ 


80. ಇದಕ್ಕೆ ಎರಡು ಅರ್ಥಗಳಿವೆ. ಅವೆರಡೂ ಸರಿಯಾಗಿವೆ: 1) ನನ್ನ ದಾಸರನ್ನು ಅರ್ಧಾತ್‌ ಮಾನವರನ್ನು ಬಲಾತ್ಕಾರದಿಂದ 
ನಿನ್ನ ಮಾರ್ಗಕ್ಕೆ ಎಳೆದು ತರುವ ಸಾಮರ್ಥ್ಯ ನಿನಗಿರಲಾರದು. ನೀನು ಅವರನ್ನು ವಂಚಿಸಿ, ಪುಸಲಾಯಿಸಿ, ಸುಳ್ಳು ಸಲಹೆ ಮತ್ತು 
ವಾಗ್ದಾನಗಳನ್ನು ಕೊಡಬಹುದಷ್ಟೆ. ಆದರೆ ನಿನ್ನ ಮಾತನ್ನು ಸ್ವೀಕರಿಸುವುದೂ ಸ್ವೀಕರಿಸದಿರುವುದೂ ನನ್ನ ದಾಸರ ಸ್ವಂತ ಇಚ್ಛೆಗೆ 
ಬಿಟ್ಟದ್ದು. ಅವರು ನಿನ್ನ ಮಾರ್ಗದಲ್ಲಿ ನಡೆಯಲು ಬಯಸಿದರೂ ಬಯಸದಿದ್ದರೂ ಕೈ ಹಿಡಿದು ಎಳೆದು ಅವರನ್ನು ತರುವ ಅಧಿಕಾರ 
ಬಲ ನಿನಗಿಲ್ಲ. 2) ನನ್ನ ವಿಶಿಷ್ಟ ದಾಸರ ಅರ್ಥಾತ್‌ ಸಜ್ಜನರ ಮೇಲೆ ನಿನ್ನದೇನೂ ನಡೆಯಲಾರದು. ದುರ್ಬಲರೂ 
ಮನೋದೌರ್ಬಲ್ಯವುಳ್ಳವರೂ ನಿನ್ನ ವಾಗ್ದಾನಗಳಿಂದ ಮೋಸ ಹೋಗುವರು. ಆದರೆ ನನ್ನ ದಾಸ್ಕ-ಆರಾಧನೆಯಲ್ಲೇ ಸುಸ್ಥಿರರಾದವರು 
ನಿನ್ನ ಬಲೆಗೆ ಬೀಳಲಾರರು. 

81. ಅರ್ಥಾತ್‌- ಅಲ್ಲಾಹನ ಮೇಲೆ ಭರವಸೆಯನ್ನಿರಿಸಿದವರ ಹಾಗೂ ಅವನ ಮಾರ್ಗದರ್ಶನ ಮತ್ತು ಅನುಗ್ರಹದ ಮೇಲೆಯೇ |. 
ಭರವಸೆಯನ್ನಿರಿಸಿಕೊಂಡವರ ಭರವಸೆಯು ಎಷ್ಟು ಮಾತ್ರಕ್ಕೂ ಹುಸಿಯಾಗಲಾರದು. ಅವರಿಗೆ ಬೇರಾವ ಆಧಾರವೂ ಬೇಕಾಗಲಾರದು. 
ಅಲ್ಲಾಹನೇ ಅವರ ಮಾರ್ಗದರ್ಶನಕ್ಕೂ ಅವರನ್ನು ಆದರಿಸಿ ಸಹಾಯ ಮಾಡಲಿಕ್ಕೂ ಧಾರಾಳ ಸಾಕು. ಆದರೆ ತಮ್ಮ ಸ್ವಂತ ಬಲದ 
ಮೇಲೆ ಅಥವಾ ಅಲ್ಲಾಹನ ಹೊರತು ಇತರರ ಮೇಲೆ ಭರಬಸೆಯನ್ನಿಟ್ಟುಕೊಂಡವರು ಈ ಪರೀಕ್ಸೆಯಲ್ಲಿ ಉತ್ತೀರ್ಣರಾಗಲಾರರು. 

82. ಅರ್ಥಾತ್‌- ಜಲ ಪ್ರಯಾಣದಿಂದ ಲಭಿಸುವ ಆರ್ಥಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಮತ್ತು ಮಾನಸಿಕ I و‎ 
ಫಲ ಪಡೆಯಲು ಪ್ರಯತ್ನಿಸಿರಿ. 

83. ಮೇಲಿನ ವಾಕೃರಣಿಯೊಂದಿಗೆ ಇದಕ್ಕಿರುವ ಸಂಬಂಧವನ್ನು ತಿಳಿಯಬೇಕಾದರೆ ಈ ರುಕೂಲ್‌ನ ಆರಂಭದ ವಿಷಯದ 
ಮೇಲೊಮ್ಮೆ ದೃಷ್ಟಿ ಹಾಯಿಸಬೇಕು. ಅದರಲ್ಲಿ. ಇಬ್‌ಲೀಸನು ಆದಿ ಕಾಲದಿಂದಲೇ ಹ. ಆದಮ್‌ರ(ಅ). ಸಂತತಿಯನ್ನು ಆಶೆ 
ಆಕಾಂಕ್ಲೆಗಳ ಮತ್ತು ಸುಳ್ಳು ವಾಗ್ದಾನಗಳೆ ಬಲೆಯಲ್ಲಿ ಸಿಕ್ಕಿಸಿ ಹಾಕಿ ಅವರನ್ನು ಸತ್ಯ ಮಾರ್ಗದಿಂದ ತಪ್ಪಿಸುವ ಮೂಲಕ ಅಲ್ಲಾಹನು 
ಅವರಿಗೆ ದಯಪಾಲಿಸಿರುವ ಹಿರಿಮೆಗೆ ಅವರು ಹಕ್ಕುದಾರರಲ್ಲವೆಂದು ಸಾಬೀತು ಪಡಿಸಲಿಕ್ಕಾಗಿ ಅವರ ಬೆನ್ನು ಹತ್ತಿದ್ದಾನೆಂದು 
ಹೇಳಲಾಗಿದೆ. ಈ ಅಪಾಯದಿಂದ ಪಾರಾಗಬೇಕಾದರೆ ಮಾನವನು ತನ್ನ ಪ್ರಭುವಿನ ಬಾಸ್ಕ-ಆರಾಧನೆಯಲ್ಲೇ ಸ್ಥಿರವಾಗಿರಬೇಕಾದುದೂ 
ಮಾರ್ಗದರ್ಶನ ಮತ್ತು ಸಹಾಯಕ್ಕಾಗಿ ಅವನ ಕಡೆಗೇ ಮರಳಬೇಕಾದುದೂ ಅವನನ್ನೇ ತಮ್ಮ ವಕೀಲ(ಭರವಸೆಯ ಕೇಂದ್ರ)ನನ್ನಾಗಿ 
ಮಾಡಿಕೊಳ್ಳಬೇಕಾದುದೂ ಅನಿವಾರ್ಯ. ಮಾನವನು ಇದರ ಹೊರತು ಬೇರಾವ ಮಾರ್ಗ ಕೈಗೊಂಡರೂ ಶೈತಾನನ ಜಾಲದಿಂದ 
ಪಾರಾಗಲಾರ. ಈ ಉಪನ್ಕಾಸದಿಂದೆ ತಾನಾಗಿ ಹೊರಡುವ ವಿಷಯ ಯಾವುದೆಂದರೆ, ತೌಹೀದ್‌(ಏಕದೇವ ವಿಶ್ವಾಸ)ುನ ಕರೆಯನ್ನು 
ನಿರಾಕೆರಿಸುವವರು ಮತ್ತು ಶಿರ್ಕ್‌(ಬಹುದೇವ ವಿಶ್ವಾಸುನ ಮೇಲೆಯೇ ಹಟ ತೊಡುವವರು ವಾಸ್ತವದಲ್ಲಿ ತಮ್ಮ ವಿನಾಶವನ್ನು 
ತಾವೇ ಬಯಸುತ್ತಾರೆ. ಈ ದೃಷ್ಟಿಯಿಂದ ಇಲ್ಲಿ ತೌಹೀದನ್ನು ಸತ್ಯವೆಂದೂ ಶಿರ್ಕನ್ನು ಮಿಥ್ಮವೆಂದೂ ಸಾರಲಾಗಿದೆ. 


ಕಾಂಡ-15 


17. ಬನೀ ಇಸ್ರಾಈಲ್‌ 911 


۳ کر سے و ود ےو برح ید دا ہے پ و ہگیے کد> دھ 
ಬ ಹುಲಿ‏ ثم لا نچ ڑا olka‏ 


> 
داو‎ 4> «uid w ಪಿ ہے‎ ೨73 ماإغ کہ‎ ZOE 
TT SIENA IU STS ASAE 


ಶೌ 


ಇಂ ೨ 2 14ا26 2 یی‎ Gu ا ود‎ 
Sp ES OEE کل کمن‎ t 


سیت 
TPS CT‏ ہے وا سے 
ESAS OBE By‏ فلا ہ SIGE‏ 


ಪ್ರಾರ್ಥಿಸುತ್ತಿದ್ದಿರೋ ಅವರೆಲ್ಲ ಮಾಯವಾಗಿ ಬಿಡುತ್ತಾರೆ. ಆದರೆ ಅವನು ನಿಮ್ಮನ್ನು ರಕ್ಷಿಸಿ ದಡಕ್ಕೆ 
ಸೇರಿಸಿದಾಗ ನೀವು ಅವನಿಂದ ವಿಮುಖರಾಗುತ್ತೀರಿ. ನಿಜಕ್ಕೂ ಮಾನವನು ಮಹಾ ಕೃತಫ್ಲು. ಅಲ್ಲಾಹನು 
ನಿಮ್ಮನ್ನು ನೆಲದಲ್ಲೇ ಹೂತು ಬಿಡುವನು ಅಥವಾ ನಿಮ್ಮ ಮೇಲೆ ಕಲ್ಲ ಮಳೆಗೆರೆಯುವ ಬಿರುಗಾಳಿಯನ್ನು 
ಕಳುಹಿಸುವನೆಂಬ ಬಗ್ಗೆ ಮತ್ತು ನೀವು ಅವನಿಂದ ರಕ್ಷಿಸುವಂತಹ دوہ‎ ಪಡೆಯಲಾರಿರಿ ಎಂಬ ಬಗ್ಗೆ 
ನೀವು ನಿರ್ಭಯರಾಗಿರುವಿರಾ? ಅಥವಾ ಅಲ್ಲಾಹನು ನಿಮ್ಮನ್ನು ಮತ್ತೆಂದಾದರೂ ಸಮುದ್ರಕ್ಕೆ ಕರೆದೊಯ್ದು 
ನಿಮ್ಮ ಕೃತಪ್ಲುತೆಯ ಪ್ರತಿಫಲವಾಗಿ ಪ್ರಚಂಡ ಬಿರುಗಾಳಿಯನ್ನು ಕಳುಹಿಸಿ ನಿಮ್ಮನ್ನು ಮುಳುಗಿಸಿ ಬಿಡಬಹುದು 
ಹಾಗೂ ಅವನೊಡನೆ ನಿಮಗೊದಗಿದ ಈ ಗತಿಯ ಬಗ್ಗೆ ವಿಚಾರಣೆ ನಡೆಸಬಲ್ಲವನಾರೂ ನಿಮಗೆ ಸಿಗಲಾರನೆಂಬ 
ಭೀತಿ ನಿಮಗಿಲ್ಲವೇ? -ನಾವು ಆದಮರ ಸಂತತಿಗೆ ಶ್ರೇಷ್ಠತೆಯನ್ನು ನೀಡಿದ್ದುದೂ ಅವರಿಗೆ ನೆಲ, ಜಲಗಳಲ್ಲಿ 
ಯಾನಗಳನ್ನು ದಯಪಾಲಿಸಿದ್ದುದೂ ಅವರಿಗೆ ಶುದ್ಧ ವಸ್ತುಗಳಿಂದ ಜೀವನಾಧಾರ ನೀಡಿದ್ದುದೂ ನಮ್ಮ ಅನೇಕ 
ಸೃಷ್ಟಿಗಳ ಮೇಲೆ ಉತ್ಸ್ಪಷ್ಟತೆ ಕೊಡ ಮಾಡಿದುದೂ ನಮ್ಮ ಅನುಗ್ರಹವಾಗಿದೆ.* 

(71-72) ನಾವು ಪ್ರತಿಯೊಂದು ಮನುಷ್ಯ ಕೂಟವನ್ನೂ ಅದರ ಮುಂದಾಳುವಿನ ಸಹಿತ ಕರೆಯುವ ದಿನದ 
ಬಗ್ಗೆ ಯೋಚಿಸಿರಿ. ಆಗ ತಮ್ಮ ಕರ್ಮಪತ್ರ ಬಲಗೈಯಲ್ಲಿ ಕೊಡಲ್ಪಟ್ಟವರು ತಮ್ಮ ಕರ್ಮಪತ್ರವನ್ನು 
ಓದುವರು ಮತ್ತು ಅವರ ಮೇಲೆ ಕಿಂಚಿತ್ತೂ ಅನ್ಯಾಯವಾಗದು., ಇಹಲೋಕದಲ್ಲಿ ಕುರುಡನಾಗಿ ಬಾಳಿದವನು 


84. ಅರ್ಥಾತ್‌- ನಿಮ್ಮ ಮೂಲ ಪ್ರಕೃತಿಯು ಏಕದೇವನ ವಿನಾ ಬೇರಾವ ಪ್ರಭುವನ್ನೂ ತಿಳಿದಿರುವುದಿಲ್ಲ. ಲಾಭ ನಷ್ಟಗಳನ್ನುಂಟು 
ಮಾಡುವ ಎಲ್ಲ ನೈಜ ಅಧಿಕಾರಗಳ ಮಾಲಕನು ಅವನೊಬ್ಬನೇ ಎಂಬ ಪ್ರಜ್ಞೆಯು ನಿಮ್ಮ ಹೃದಯಾಂತರಾಳದಲ್ಲಿ ನೆಲೆಸಿದೆಯೆಂಬುದಕ್ಕೆ 
ಇದು ಆಧಾರ ಪ್ರಮಾಣ. ಅನ್ಮಥಾ ಸಹಾಯ ಬೇಕಾದ ಅಶಿ ಸಂದಿಗ್ನ ಸಮಯದಲ್ಲಿ ನಿಮಗೆ ಏಕದೇವನ ವಿನಾ ಇನ್ನಾರ ಸಹಾಯವೂ 
ತೋಚದಿರಲು ಕಾರಣವಾದರೂ ಏನು? (ಇನ್ನಷ್ಟು ವಿವರಣೆಗೆ ಯೂನುಸ್‌ ಅಧ್ಯಾಯದ 31ನೆಯ ಟಿಪ್ಪಣಿ ನೋಡಿರಿ.) 

85. ಅರ್ಥಾತ್‌- ಮಾನವ ವರ್ಗಕ್ಕೆ ಈ ಭೂಮಿಯ ಮತ್ತು ಅದರಲ್ಲಿರುವ ವಸ್ತುಗಳ ಮೇಲೆ ಈ ಪ್ರಭುತ್ವವನ್ನು ನೀಡಿರುವುದು 
ಯಾವುದೇ ಯಕ್ಷ, ದೇವಚರ ಅಥವಾ ಗ್ರಹವಲ್ಲ. ಯಾವನೇ ಸಂತ ಅಥವಾ ಪ್ರವಾದಿ ತನ್ನ ವರ್ಗಕ್ಕೆ ಈ ಪ್ರಭುತ್ವವನ್ನು ಕೊಡಿಸಿಯೂ 
ಇಲ್ಲ. ಖಂಡಿತವಾಗಿಯೂ ಇದು ಅಲ್ಲಾಹನ ಕೊಡುಗೆಯಾಗಿದ್ದು ಇದು ಅವನ ಅನುಗ್ರಹವೇ ಆಗಿದೆ. ಇದೊಂದು ಸುವ್ಯಕ್ತವಾದ 
ಪರಮಾರ್ಥ. ಹೀಗಿರುತ್ತ ಮಾನವನು ಈ ಸ್ಥಾನವನ್ನು ಅಲ್ಲಾಹನಿಂದಲೇ ಪಡೆದ ಬಳಿಕ ಅವನನ್ನು ಬಿಟ್ಟು ಅವನ ಸೃಷ್ಟಿಯ ಮುಂದೆ 
ಬಾಗುವುದೆಂದರೆ ಇದಕ್ಕಿಂತ ದೊಡ್ಡ ಮೂರ್ಪತನ ಮತ್ತು ಅಜ್ಞಾನ ಇನ್ನಾವುದಿದೆ? 

86. ಪುನರುತ್ನಾನ ದಿನ ಸಜ್ಜನರಿಗೆ ಅವರ ಜೀವನದ ಕರ್ಮಪತ್ರವನ್ನು ಬಲಗೈಯಲ್ಲಿ ಕೊಡಲಾಗುವುದು, ಅವರು 
ಸಂತೋಷಾತಿರೇಕದಿಂದ ಅದನ್ನು ನೋಡಿ ಇತರರಿಗೂ ತೋರಿಸುವರೆಂದು ಕುರ್‌ಆನಿನ ಅನೇಕ ಕೆಡೆಗಳಲ್ಲಿ ವಿವರಿಸಲಾಗಿದೆ. ಹಾಗೆಯೇ 
ಪಾಪಿಗಳಿಗೆ ಅವರ ಅಶುಭ ಜೀವನದ ಕರ್ಮಪತ್ರವನ್ನು ಎಡಗೈಯಲ್ಲಿ ಕೊಡಲಾಗುವುದು. ಅದನ್ನು ಅವರು ಪಡೆದುಕೊಂಡೊಡನೆ 
ಬೆನ್ನ ಹಿಂದೆ ಅಡಗಿಸಲು ಯತ್ನಿಸುವರೆಂದೂ ಇದೆ. (ಅಲ್‌ ಹಾಕ್ಕಃ ಅಧ್ಯಾಯದ 19-28 ಮತ್ತು ಅಲ್‌ ಇನ್‌ಶಿಕಾಕ್‌ನ 7-13 
ಸೂಕ್ತಗಳನ್ನು ನೋಡಿರಿ.) 


ಕಾಂಡ-15 


912 ಕುರ್‌ಆನ್‌ ವ್ಯಾಖ್ಯಾನ 


pe 2 
کی‎ 22% 27 27 


ESSE OEE 


FA کب ھ‎ NAL 2 ہ2‎ RE SG 45% 
ESTE NYS ENS HELE BEG) 


Kia 


ھی کر ای ا کپ سے دی $3 کرک کا EASA 7 |G‏ 
SBN SSS OSEAN‏ 


> 


\eu 

سے 

Gu 
4 . 


A ے٤7‎ 2 RAO کر ہے کس >> دے ےر رد‎ 
Ne NS BIE 3268)3 eS 321 


Z 7 


کا مرو ب4 پا گے وو PSE, LDA‏ 
SELANGOR SOY)‏ وِن SS‏ تل 


ಪರಲೋಕದಲ್ಲೂ ಕುರುಡನಾಗಿಯೇ ಇರುವನು. ಮಾತ್ರವಲ್ಲ ದಾರಿಗಾಣುವುದರಲ್ಲಿ ಕುರುಡನಿಗಿಂತಲೂ ಹೆಚ್ಚು 
ವಿಫಲನಾಗುವನು. 

(73-75) ಓ ಪೈಗಂಬರರೇ, ನೀವು ನಮ್ಮ ಹೆಸರಲ್ಲಿ ನಿಮ್ಮ ಕಡೆಯಿಂದ ಏನನ್ನಾದರೂ ಕೃತಕವಾಗಿ 
ಸೃಷ್ಟನೆ ಮಾಡಲೆಂದು, ನಿಮ್ಮನ್ನು ಗೊಂದಲಕ್ಕೆ ಸಿಲುಕಿಸಿ, ನಾವು ನಿಮಗೆ ಅವತೀರ್ಣ ಗೊಳಿಸುತ್ತಿರುವುದರಿಂದ 
ನಿಮ್ಮನ್ನು ತಿರುಗಿಸಿಬಿಡಬೇಕೆಂದು ಅವರು ತಮ್ಮಿಂದಾದಷ್ಟು ಪ್ರಯತ್ನಿಸಿದ್ದಾರೆ.” ನೀವು ಹಾಗೆ ಮಾಡುತ್ತಿದ್ದರೆ 
ಅವರು ನಿಮ್ಮನ್ನು ತಮ್ಮ ಆಪ್ತ ಮಿತ್ರನಾಗಿ ಮಾಡಿಕೊಳ್ಳುತ್ತಿದ್ದರು. ನಾವು ನಿಮ್ಮನ್ನು ಸ್ಥಿರಚಿತ್ತರನ್ನಾಗಿ 
ಮಾಡದಿರುತ್ತಿದ್ದೆರೆ ನೀವು ಅವರ ಕಡೆಗೆ ಅಲ್ಪ ಸ್ವಲ್ಪವಾದರೂ ವಾಲಿ ಬಿಡುತ್ತಿದ್ದಿರಿ. ನೀವು ಹಾಗೆ ಮಾಡುತ್ತಿದ್ದರೆ 
ನಾವು ನಿಮಗೆ ಇಹಲೋಕದಲ್ಲೂ ಪರಲೋಕದಲ್ಲೂ ಇಮ್ಮಡಿ ಯಾತನೆಯ ಸವಿಯನ್ನುಣಿಸುತ್ತಿದ್ದೆವು. ಅನಂತರ 
ನೀವು ನಮ್ಮ ವಿರುದ್ಧ ಯಾವ ಸಹಾಯಕನನ್ನೂ ಪಡೆಯುತ್ತಿರಲಿಲ್ಲ.* 

(76) ಇವರು ನಿಮ್ಮನ್ನು ಈ ಭೂಭಾಗದಿಂದ ಕಿತ್ತು ತೆಗೆದು ಇಲ್ಲಿಂದ ಹೊರಕ್ಕಟ್ಟಿ ಬಿಡಲು ಸಜ್ಜಾಗಿದ್ದಾರೆ. 
ಇವರು ಹೀಗೆ ಮಾಡಿದರೆ ನಿಮ್ಮ ಬಳಿಕ ಇವರು ಸ್ವತಃ ಇಲ್ಲಿ ಹೆಚ್ಚು ಕಾಲ ಉಳಿಯಲಾರರು.” 


87. ಇದು ಪ್ರವಾದಿವರ್ಯರಿಗೆ(ಷ) ಗತ ಹತ್ತು ಹನ್ನೆರಡು ವರ್ಷಗಳಿಂದೀಚೆಗೆ ಮಕ್ಕಾದಲ್ಲಿ ಸಂಭವಿಸುತ್ತಿದ್ದ ಅವಸ್ಥೆಗಳ 
ಕಡೆಗೆ ಸೂಚನೆ. ಅವರನ್ನು ಹೇಗಾದರೂ ಮಾಡಿ ಅವರು ನೀಡುತ್ತಿರುವ ಏಕದೇವತ್ವದ ಈ ಆಹ್ವಾನ ಕಾರ್ಯದಿಂದ ತಪ್ಪಿಸಿ 
ಬಿಡಬೇಕೆಂದೂ ಶಿರ್ಕ್‌ ಮತ್ತು ಅಜ್ಞಾನ ಕಂದಾಚಾರಗಳೊಂದಿಗೆ ಅವರು ಸ್ವಲ್ಪ ಮಟ್ಟಿಗಾದರೂ ರಾಜಿ ಮಾಡಿಕೊಳ್ಳುವಂತೆ 
ಮಾಡಬೇಕೆಂದೂ ಮಕ್ಕಾದ ಸತ್ಮನಿಷೇಧಿಗಳ ಪ್ರಯತ್ನವಾಗಿತ್ತು. ಈ ಉದ್ದೇಶ ಸಾಧನೆಗಾಗಿ ಅವರು ಪ್ರವಾದಿವರ್ಯರ(ಸ) ವಿರುದ್ಧ 
: ಪಿತೂರಿ ನಡೆಸಿದರು, ವಂಚಿಸಿದರು, ಆಶೆ ಆಮಿಷಗಳನ್ನು ತೋರಿಸಿದರು, ಬೆದರಿಕೆ ಹಾಕಿದರು, ಸುಳ್ಳು ಪ್ರಚಾರದ ಬಿರುಗಾಳಿಯನ್ನೇ 
ಎಬ್ಬಿಸಿದರು, ಅಕ್ರಮ ಆಅತ್ಕಾಚಾರಗಳನ್ನೆಸಗಿದರು, ಆರ್ಥಿಕ ಒತ್ತಡ ಹಾಕಿದರು. ಸಾಮಾಜಿಕ ಬಹಿಷ್ಯಾರವನ್ನೂ ಹೇರಿದರು. ಒಬ್ಬ 
ಮಾನವನನ್ನೂ ಅವನ ನಿರ್ಧಾರವನ್ನೂ ಪರಾಜಿತಗೊಳಿಸಲು ಏನೆಲ್ಲ ಮಾಡಲಾಗುತ್ತದೋ ಅದೆಲ್ಲವನ್ನೂ ಅವರು ಮಾಡಿದರು. 

88. ಅಲ್ಲಾಹನು ಇವೆಲ್ಲವನ್ನೂ ವಿಮರ್ಶಿಸುತ್ತ ಎರಡು ಮಾತುಗಳನ್ನು ಹೇಳುತ್ತಿದ್ದಾನೆ: 1) ನೀವು ಸತ್ಯವನ್ನು ಸತ್ಕವೆಂದು 
ಅರಿತ ಬಳಿಕ ಮಿಥ್ಯದೊಂದಿಗೆ ಸಂಧಾನ ಮಾಡಿದ್ದರೆ ಈ ಬ್ರಷ್ಟ ಜನಾಂಗವೇನೋ ನಿಮ್ಮನ್ನು ಮೆಚ್ಚುತ್ತಿತ್ತು. ಆದರೆ ಆಗ ಅಲ್ಲಾಹನ 
ಕ್ರೋಧವು ನಿಮ್ಮ ಮೇಲೆರಗುತ್ತಿತ್ತು. ನಿಮಗೆ ಈ ಲೋಕ ಮತ್ತು ಪರಲೋಕ ಎರಡರಲ್ಲೂ ಇಮ್ಮಡಿ ಶಿಕ್ಷೆ ಕೊಡಲಾಗುತ್ತಿತ್ತು. 
2) ಒಬ್ಬ ಮಾನವನು ಪ್ರವಾದಿಯೇ ಆಗಿದ್ದರೂ ಅಲ್ಲಾಹನ ಸಹಾಯ ಮತ್ತು ಅನುಗ್ರಹವಲ್ಲದೆ ತನ್ನ ಸ್ವಂತ ಸಾಮರ್ಥ್ಯದಿಂದ 
ہت‎ ಈ ಬಿರುಗಾಳಿಗಳನ್ನು ಎದುರಿಸಲಾರ. ಅಲ್ಲಾಹನು ದಯಪಾಲಿಸಿದ ಸಹನೆ ಮತ್ತು ಸ್ಪೈರ್ಯಗಳಿಂದ ಮಾತ್ರ ಪ್ರವಾದಿವರ್ಯರು(ಸ) 
ಸತ್ಯದ ಮೇಲೆ ಪರ್ವತದಂತೆ ಧೃಢವಾಗಿ ನಿಲ್ಲಲು ಸಮರ್ಥರಾದರು ಮತ್ತು ಯಾವ ಮಹಾಪೂರವೂ ಅವರನ್ನು ಕಿಂಚಿತ್ತೂ 
ಅಲುಗಾಡಿಸಲು ಶಕ್ತವಾಗಲಿಲ್ಲ. 

89. ಇದೊಂದು ಸುಸ್ಪಷ್ಟವಾದ ಭವಿಷ್ಯವಾಣಿಯಾಗಿದೆ. ಆಗ ಅದು ಕೇವಲ ಬೆದರಿಕೆಯಾಗಿ ತೋರುತ್ತಿತ್ತು. ಆದರೆ ಹತ್ತು 


ಕಾಂಡ -15 


17. ಬನೀ ಇಸ್ರಾಈಲ್‌ p 913 


Gy 24h ೨36 ಬಂ ن قد‎ 
HS AISNE لوت الشیں ال‎ 
اک ےھ‎ 2-೨6 2 31 ಖಯ کیہ ےد‎ 7 5೨3 ہد ہے مغ‎ 
كت يك ماما‎ ss i فجن بنا‎ Ess oko) 
(77) ಇದು موہ‎ ಸ್ಥಾಯೊ ಕಾರ್ಯ ವಿಧಾನ. ಇದನ್ನು ನಾವು ನಿಮಗಿಂತ ಮುಂಚೆ ರವಾನಿಸಿದ ಎಲ್ಲ 
ಸಂದೇಶವಾಹಕರ ವಿಷಯದಲ್ಲೂ ಬಳಸಿದ್ದೆವು ನಮ್ಮ ಕಾರ್ಯವಿಧಾನದಲ್ಲಿ ನೀವು ಯಾವ ಬದಲಾವಣೆಯನ್ನೂ 
ಕಾಣಲಾರಿರಿ. 
(78-79) ಸೂರ್ಯನ ಇಳಿಮುಖಾರಂಭದಿಂದ್‌' ನಿಶಾಂಧಕಾರದ ತನಕ್‌? ನಮಾರುನ್ನು ಸಂಸ್ಥಾಪಿಸಿರಿ” 
ಮತ್ತು ಪ್ರಾತಕಾಲದ ಕುರ್‌ಆನನ್ನು 'ರೂಢಿಗೊಳಿಸಿ ಕೊಳ್ಳಿರಿ” ಏಕೆಂದರೆ ಪ್ರಾತಃಕಾಲದ ಕುರ್‌ಆನ್‌ 


ಹನ್ನೆರಡು ವರ್ಷಗಳೊಳಗೆ ಅದು ಅಕ್ಷರಶಃ ಸತ್ಯವಾಗಿ ಸಾಬೀತುಗೊಂಡಿತು. ಈ ಅಧ್ಯಾಯ ಅವಶೀರ್ಣಗೊಂಡು ಒಂದೇ ವರ್ಷದಲ್ಲಿ 
ಮಕ್ಕಾದ ಸತ್ಕನಿಷೇಧಿಗಳು ಪ್ರವಾದಿವರ್ಯರನ್ನು(ಸ) ಊರು ಬಿಟ್ಟು ಹೋಗುವಂತೆ ಮಾಡಿದರು. ತರುವಾಯ ಎಂಟು ವರ್ಷಗಳೊಳಗೆ 
ಅವರು ಮಕ್ಕಾ ಪಟ್ಟಣವನ್ನು ವಿಜಯಿಯಾಗಿ ಪ್ರವೇಶಿಸಿದರು. ಅನಂತರದ ಎರಡು ವರ್ಷಗಳಲ್ಲಿ ಅಖಿಲ ಅರಬ್‌ ದೇಶವು 
ಮುಶ್ರಿಕರ(ಬಹುದೇವ ವಿಶ್ವಾಸಿಗಳ) ಅಸ್ತಿತ್ವವನ್ನೇ ಕಳೆದುಕೊಂಡಿತು. ಅನಂತರ ಆ ದೇಶದಲ್ಲಿ ಎಲ್ಲರೂ ಮುಸ್ಲಿಮರಾಗಿಯೇ 
ಇದ್ದರು. 

90. ಅರ್ಥಾತ್‌- ಸಕಲ ಪ್ರವಾದಿಗಳ ವಿಷಯದಲ್ಲೂ ಅಲ್ಲಾಹನು ವರ್ತಿಸಿದ ರೀತಿಯು ಏಕರೂಪದ್ದಾಗಿತ್ತು. ಅದೆಂದರೆ 
ಅವರನ್ನು ವಧಿಸಿದ ಅಥವಾ ದೇಶಭ್ರಷ್ಟಗೊಳಿಸಿದ ಜನಾಂಗವು ಹೆಚ್ಚು ಕಾಲ ಬಾಳಲಿಲ್ಲ. ಅವರನ್ನು ದೇವ ಯಾತನೆಯು ಅಳಿಸಿಬಿಟ್ಟಿತು 
ಅಥವಾ ಅವರ ಮೇಲೆ ಶತ್ರು ಜನಾಂಗ ದಾಳಿ ಮಾಡಿತು ಅಥವಾ ಅದೇ ಪ್ರವಾದಿಯ ಅನುಯಾಯಿಗಳ ಮೂಲಕ ಅಂತಹವರನ್ನು 
ಸೋಲಿಸಲಾಯಿತು. 

91, 'ದುಲೂಕಿಶ್ಯಮ್ಸ್‌' ಎಂಬುದನ್ನು 'ಸೂರ್ಯನ ಇಳಿಮುಖಾರಂಭ' ಎಂದು ನಾವು ಅನುವಾದಿಸಿದ್ದೇವೆ. ಕೆಲವು ಸಹಾಬಿಗಳು 
ಮತ್ತು ತಾಬಈಗಳು(ರ) 'ದುಲೂಕ್‌' ಎಂಬುದನ್ನು ಸೂರ್ಯಾಸ್ತಮಾನ ಎಂದು ಅರ್ಥೈಸಿಕೊಂಡಿದ್ದಾರೆ. ಆದರೆ ಹೆಚ್ಚಿನವರು ಇದರ 
ಅರ್ಥವು ಸೂರ್ಯನು ನಡು ಮಧ್ಯಾಹ್ನ ಕಳೆದು ಅಕಾಶದ ಪಶ್ಚಿಮಾರ್ಧವನ್ನು ಸೇರುವ ಸಮಯವೆಂದಿದ್ದಾರೆ. ಹ. ಉಮರ್‌, ಇಬ್ನ್‌ 
ಉಮರ್‌, ಅನಸ್‌ ಬಿನ್‌ ಮಾಲಿಕ್‌, ಅಬೂಬರ್‌ರುತುಲ್‌ مم تہ‎ ಹಸನ್‌ ಬಸರೀ, ಶಅಬೀ, ಅತಾ, ಮುಜಾಹಿದ್‌(ರ) ಮತ್ತು 
ಒಂದು ವರದಿಯ ಪ್ರಕಾರ ಹ. ಇಬ್ನ್‌ ಅಬ್ಬಾಸ್‌ರೂ(ರ) ಇದನ್ನೇ ಸಮ್ಮತಿಸಿದ್ದಾರೆ. ಇಮಾಮ್‌ ಮುಹಮ್ಮದ್‌ ಬಾಕಿರ್‌ ಮತ್ತು 
ಇಮಾಮ್‌ ಜಾಫರ್‌ ಸಾದಿಕ್‌ರ(ರ) ಅಭಿಪ್ರಾಯವೂ ಇದುವೇ ಆಗಿದೆ. ಸ್ವತಃ ಪ್ರವಾದಿವರ್ಯರೂ(ಸ) 'ದುಲೂಕಿಶ್ಯಮ್ಸ್‌'ನ ವಿವರಣೆ 
ಇದೇ ರೀತಿ ಕೊಟ್ಟಿರುತ್ತಾರೆಂದು ಆಧಾರದ ದೃಷ್ಟಿಯಿಂದ AR ಪ್ರಬಲವಲ್ಲದ ಕೆಲವು ಹದೀಸ್‌ಗಳಲ್ಲಿ ಇದು 
ಬಂದಿದೆ. 

92. 'ಗಸಕಿಲ್ಲೈಲ್‌' ಕೆಲವರ ಅಭಿಪ್ರಾಯ ಪ್ರಕಾರ 'ರಾತ್ರೆಯು ಸಂಪೂರ್ಣ ಕತ್ತಲಾಗುವುದು' ಮತ್ತೆ ಕೆಲವರು ನಡುರಾತ್ರೆ 
ಎಂದು ಅರ್ಥೈಸುತ್ತಾರೆ. ಬಂದನೆಯ ಅಭಿಪ್ರಾಯವನ್ನು ಒಪ್ಪಿಕೊಂಡರೆ ಅದರ ಅರ್ಥ ಇಶಾ ನಮಾರು್‌ನ ಆರಂಭದ 
ಸಮಯವೆಂದಾಗುವುದು. ಎರಡನೆಯ ಅಭಿಪ್ರಾಯ ಸರಿಯೆಂದು ಸ್ವೀಕರಿಸಿದಾಗ ಅದು ಇಶಾ ನಮಾರಖ್‌ನ ಅಂತ್ಯದ ಸಮಯದ 
ಕಡೆಗೆ ಸೂಚನೆಯಾಗಿರುವುದು. 'ಸೂರ್ಯನು ಇಳಿಯಲಾರಂಭಿಸಿದ ಸಮಯದಿಂದ ನಿಶಾಂಧಕಾರ ಕವಿಯುವ ವರೆಗೆ' ರಖುಹರ್‌ನಿಂದ 
ಇಶಾವರೆಗಿನ ನಾಲ್ಕೂ ನಮಾರು್‌ಗಳು ಸೇರುತ್ತವೆ. 

3. ಮೇಲೆ ಅಲ್ಲಾಹನು ಕಷ್ಟ ಪರಂಪರೆಗಳ ಬಿರುಗಾಳಿಯನ್ನು ಪ್ರಸ್ತಾಪಿಸಿದ ತಕ್ಷಣ ನಮಾರುನ್ನು ಸಂಸ್ಥಾಪಿಸುವ ಆಜ್ಞೆಯನ್ನು 
ಕೊಟ್ಟು, ಇಂತಹ ಪರಿಸ್ಥಿತಿಯಲ್ಲಿ ಒಬ್ಬ ಸತ್ಯವಿಶ್ವಾಸಿಗೆ ಬೇಕಾಗುವ ಸ್ಟೈರ್ಯವು ನಮಾರು್‌ ಸಂಸ್ಥಾಪನೆಯಿಂದ ಸಿಗುತ್ತದೆಂದು 
ಸೂಚ್ಮವಾಗಿ ತಿಳಿಸಿದ್ದಾನೆ. 

94. ಪ್ರಾತಃಕಾಲದ ಕುರ್‌ಆನ್‌ `ಎಂದರೆ تع‎ ನಮಾಯುನಲ್ಲಿ ಕುರ್‌ಆನ್‌ ಓದುವುದು. ಕುರ್‌ಆನಿನಲ್ಲಿ ನಮಾಯುಗೆ 
ಕೆಲವು. ಕಡೆ 'ಸಲಾತ್‌' ಎಂಬ ಪದಪ್ರಯೋಗವಾಗಿದೆ. ಇನ್ನು ಕೆಲವು ಕಡೆ ನಮಾಮಿನ ವಿವಿಧ ಭಾಗಗಳಿಂದ ಯಾವುದಾದರೊಂದು 
ಭಾಗದ ಹೆಸರೆತ್ತಿ. ಸಂಪೂರ್ಣ ನಮಾರು್‌ ಎಂಬ ಅರ್ಥ ಪಡೆಯಲಾಗಿದೆ. ಉದಾ: ತಸ್ಫೀಹ್‌, ಹಮ್ಮ್‌, ದಿಕ್ರ್‌, ಕಿಯಾಮ್‌,/ 


ಕಾಂಡ -15 


58 


914 ಕುರ್‌ಆನ್‌ ವ್ಯಾಖ್ಯಾನ 


کا دھو 2ف و SNS ಥಿ ೨೨೨ {uo‏ ۴ھ >95 

CUTER Se sis 4 
ಪ್ರಮಾಣಿತವಾಗಿರುತ್ತದ್‌್‌ ಮತ್ತು ರಾತ್ರಿ ಕಾಲದಲ್ಲಿ ತಹಜ್ಜುದ್‌ ನಿರ್ವಹಿಸಿರಿ55 ಇದು ನಿಮಗೆ ಐಚ್ಛಿಕ ಕರ್ಮ 
ಆಗಿದೆ”? ನಿಮ್ಮ ಪ್ರಭು ನಿಮ್ಮನ್ನು ಪ್ರಶಂಸಿತ ಸ್ಥಾನಕ್ಕೆ ತಲುಪಿಸಲೂ ಬಹುದು. 


21 


ರುಕೂಲ್‌, ಸುಜೂದ್‌ ಇತ್ಯಾದಿ. ಅದೇ ರೀತಿಯಲ್ಲಿ ಇಲ್ಲಿ ಪ್ರಾತಣಾಲದಲ್ಲಿ ಕುರ್‌ಆನ್‌ ಓದುವುದೆಂದರೆ ಕೇವಲ ಕುರ್‌ಆನ್‌ 
ಪಠನವಾಗಿರದೆ ನಮಾಮುನಲ್ಲಿ ಕುರ್‌ಆನ್‌ ಓದುವುದಾಗಿದೆ. ಈ ಕ್ರಮದಿಂದ ನಮಾರು್‌ ಯಾವೆ ಅಂಗಭಾಗಗಳ 
ಸಂಯೋಗವಾಗಿರಬೇಕೆಂಬುದಕ್ಕೆ ಪವಿತ್ರ ಕುರ್‌ಆನ್‌ ಪರೋಕ್ಸವಾಗಿ ಸೂಚನೆ ಕೊಟ್ಟಿದೆ. ಈ ಸೂಚನೆಗಳ ಮಾರ್ಗದರ್ಶನದಲ್ಲೇ 
ಪ್ರವಾದಿವರ್ಯರು(ಸ) ಮುಸ್ಲಿಮರಲ್ಲಿ ಇಂದು ರೂಢಿಯಲ್ಲಿರುವ ನಮಾರುಖ್‌ನ ರೂಪವನ್ನು ನಿಶ್ಚಯಿಸಿದರು. 

95. ಪ್ರಾತಕಾಲದ ಕುರ್‌ಆನ್‌ ಪ್ರಮಾಣಿತವಾಗಿರುವುದೆಂದರೆ- ಹದೀಸ್‌ಗಳಲ್ಲಿ ಸುವ್ಯಕ್ತವಾಗಿ ವಿವರಿಸಿರುವಂತೆ ದೇವಚರರು 
ಅದರ ಸಾಕ್ಲಿಗಳಾಗುತ್ತಾರೆ. ದೇವಚರರು ಪ್ರತಿಯೊಂದು ನಮಾಮುನ ಮತ್ತು ಪ್ರತಿಯೊಂದು ಪುಣ್ಯ ಕಾರ್ಯದ ಸಾಕ್ಸಿಗಳೇ ಆಗಿದ್ದಾರೆ. 
ಪ್ರಾತಣಾಲದ ಕುರ್‌ಆನ್‌ ಪಠನದ ಬಗ್ಗೆ ಅವರ ಸಾಕ್ಷಿಯನ್ನು ನಿರ್ದಿಷ್ಟವಾಗಿ ಪ್ರಸ್ತಾಪಿಸಿರುವುದರಿಂದ ಅದಕ್ಕೆ ನಿರ್ದಿಷ್ಟವಾದ 
ಮಹತ್ವವಿದೆಯೆಂದೇ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಆದುದರಿಂದಲೇ ಪ್ರವಾದಿವರ್ಯರು(ಸ) نع‎ ನಮಾಮಿನಲ್ಲಿ ದೀರ್ಪುವಾಗಿ 
ಕುರ್‌ಆನ್‌ ಓದುವ ರೂಢಿಯನ್ನಿಟ್ಟುಕೊಂಡರು. 

'ಮಿಲ್‌ರಾಜ್‌'ನ ಸಂದರ್ಭದಲ್ಲಿ ಕಡ್ಡಾಯಗೊಂಡ ಪಂಚ ಹೊತ್ತಿನ ನಮಾರ್‌ಗಳ ವೇಳೆಯನ್ನು ನಿರ್ಧರಿಸುವುದು ಹೇಗೆ 
ಎಂಬುದನ್ನೂ ಈ ಸೂಕ್ತದಲ್ಲಿ ಸ್ಥೂಲವಾಗಿ ತೋರಿಸಿ ಕೊಡಲಾಗಿದೆ. ಒಂದು ನಮಾರುನ್ನು ಸೂರ್ಯೋದಯಕ್ಕೆ ಮುಂಚೆ 
ಮಾಡಿಕೊಳ್ಳಬೇಕು. ಇನ್ನುಳಿದ ನಾಲ್ಕು ನಮಾರು್‌ಗಳನ್ನು ಸೂರ್ಯನ ಇಳಿಮುಖ ಸಮಯದಿಂದ ಆರಂಭಗೊಂಡು ನಿಶಾಂಧಕಾರ | 
ಕವಿಯುವ ವರೆಗೆ ಮಾಡಬೇಕು. ತರುವಾಯ ಈ ಆಜ್ಞೆಯನ್ನು ವಿವರಿಸಲಿಕ್ಕಾಗಿ ಜಿಬ್‌ರೀಲ್‌ರನ್ನು(ಅ) ರವಾನಿಸಲಾಯಿತು. ಅವರು 
ಪ್ರವಾದಿವರ್ಯರಿಗೆ(ಸ) ನಮಾಯುನ ಸರಿಯಾದ ವೇಳೆಗಳನ್ನು ಕಲಿಸಿಕೊಟ್ಟರು. [ಇದು ಅಬೂದಾವೊದ್‌ ಮತ್ತು ತಿರ್ಮಿದಿ ಹದೀಸ್‌ 
ಗ್ರಂಥಗಳಲ್ಲಿ ಹ.ಇಬ್ನ್‌ ಅಬ್ಬಾಸ್‌ರಿಂದ(ರ) ಸ್ಪಷ್ಟವಾಗಿ ವರಿದಿಯಾಗಿದೆ.] 

ನಮಾರುನ ವೇಳೆಗಳ ವ್ಯವಸ್ಥೆಯನ್ನು ನಿಶ್ಚಯಿಸಿ ಕೊಡುವುದರಲ್ಲಿ ಇನ್ನೊಂದು ಮುಖ್ಯ ಔಚಿತ್ಯವೂ ಇದೆ. ಅದೇನೆಂದರೆ, 
ಸೂರ್ಯಾರಾಧಕರ ಆರಾಧನಾ ಸಮಯದಿಂದ ದೂರವಿರುವುದು. ಎಲ್ಲ ಕಾಲಗಳಲ್ಲೂ ಸೂರ್ಯನು ಬಹುದೇವ ವಿಶ್ವಾಸಿಗಳ ದೊಡ್ಡ 
ಅಥವಾ -ಅತಿ ದೊಡ್ಡ ಆರಾಧ್ಯನಾಗಿದ್ದಾನೆ. ಅವನ ಉದಯ ಮತ್ತು ಅಸ್ತಮಾನ ಕಾಲಗಳು ಮುಖ್ಯವಾಗಿ ಅವರ ಪೂಜಾ 
ಸಮಯಗಳಾಗಿವೆ. ಆದುದರಿಂದ ಆ ಹೊತ್ತುಗಳಲ್ಲಿ ನಮಾರು್‌ ಮಾಡುವುದನ್ನು ನಿಷೇಧಿಸಲಾಯಿತು. ಇದಲ್ಲದೆ ಸೂರ್ಯಾರಾಧನೆಯು 
ಹೆಚ್ಚಾಗಿ ಅವನು ಏರುತ್ತಿಃ ರುವ ಸಮಯದಲ್ಲಿ ನಡೆಯುತ್ತಿತ್ತು. ಅದುದರಿಂದ ನೀವು ನಮಾರುನ್ನು ಸೂರ್ಯನು ಇಳಿಯಲಾರಂಭಿಸಿದ 
ಮೇಲೆ ಮಾಡಲು ತೊಡಗಿರಿ ಮತ್ತು ಫಚ್ಛ್‌ ನಮಾರುನ್ನು ಸೂರ್ಯೋದಯಕ್ಕೆ ಮುಂಚೆಯೇ ಮಾಡಿರಿ ಎಂದು ಅಪ್ಪಣೆಯಾಯಿತು. 
ಈ ಔಚಿತ್ಯವನ್ನೂ ಪ್ರವಾದಿವರ್ಯರು(ಸ) ಸ್ವತಃ ಅನೇಕ ಹದೀಸ್‌ಗಳಲ್ಲಿ ಏವರಿಸಿರುತ್ತಾರೆ. 

96. ತಹಜ್ಜುದ್‌ ಎಂದರೆ ನಿದ್ರೆಯನ್ನು ಮುರಿದು ಏಳುವುದು. ಆದುದರಿಂದ ರಾತ್ರೆ ಹೊತ್ತಿನಲ್ಲಿ ತಹಜ್ಜುದ್‌ ಮಾಡುವುದೆಂದರೆ | 
ರಾತ್ರಿ ಕಾಲದಲ್ಲಿ ಒಂದು ಭಾಗವನ್ನು ನಿದ್ರೆಯಲ್ಲಿ ಕಳೆದ ಬಳಿಕ ಎದ್ದು ನಮಾರು್‌ ಮಾಡುವುದು ಎಂದರ್ಥ. 

97. 'ನಫಿಲ್‌' ಎಂದರೆ 'ಕಡ್ಡಾಯಕ್ಕಿಂತ ಹೆಚ್ಚು' ಮೊದಲಿನ ಸೂಕ್ತದಲ್ಲಿ ವಿವರಿಸಲಾಗಿದ್ದ ಪಂಚ ಹೊತ್ತುಗಳೆ ನಮಾಮಿನ 
ವ್ಯವಸ್ಥೆಯು ಕಡ್ಡಾಯವಾಗಿವೆ ಎಂದು ಇದರಿಂದ ತಾನಾಗಿ ಸೂಚನೆ ಸಿಗುತ್ತದೆ. ಈ ಆರನೆಯ ನಮಾರಖ್‌ ಹೆಚ್ಚನದ್ದಾಗಿದೆ. 

98. ಅರ್ಥಾತ್‌- ಈ ಲೋಕದಲ್ಲೂ ಪರಲೋಕದಲ್ಲೂ ನೀವು ಎಲ್ಲ ರಿಂದಲೂ ಪ್ರಶಂಸಿಸಲ್ಪಡುವಂತಹ ಉನ್ನತ ಸ್ಥಾನಕ್ಕೆ | 
ತಲಪಬಹುದು. ಎಲ್ಲ ಕಡೆಗಳಿಂದಲೂ ನಿಮ್ಮ ಮೇಲೆ ಹೊಗಳಿಕೆ ಮತ್ತು ಗುಣಗಾಸೆಗಳು ವರ್ಷಿಸುವುವು. ನಿಮ್ಮ ಅಸ್ತಿತ್ವವು ಒಂದು 
ಪ್ರಶಂಸಾರ್ಹ ಅಸ್ತಿತ್ವವಾಗಿರುವುದು. ಇಂದು ನಿಮ್ಮ ವಿರೋಧಿಗಳು ನಿಮಗೆ ಕೊಡುವ ಸತ್ಕಾರವೆಂದರೆ ಬಯ್ಗಳು ಮತ್ತು ನಿಂದೆಗಳು. 
ದೇಶದಾದ್ಯಂತ ನಿಮಗೆ ಅಪಕೀರ್ತಿಯುಂಟಾಗುವಂತೆ ಮಾಡಲಿಕ್ಕಾಗಿ ಅವರು ನಿಮ್ಮ ವಿರುದ್ಧ ಮಿಫ್ಕಾರೋಪಗಳೆ ಬಿರುಗಾಳಿಯನ್ನೇ 
ಎಬ್ಬಿಸುತ್ತಿದ್ದಾರೆ. ಆದರೆ ಜಗತ್ತಿನಾದ್ಯಂತ ನಿಮ್ಮ ಪ್ರಶಂಸೆಗಳು ಪ್ರತಿಧ್ವನಿಸುವ ಕಾಲ ದೂರವಿಲ್ಲ. ಪರಲೋಕದಲ್ಲೂ ನೀವು ಸಕಲ 
ಸೃಷ್ಟಿಗಳಿಂದ ಪ್ರಶಂಸಿಸಲ್ಪಡುವಿರಿ. ಪುನರುತ್ನಾನ -ದಿನ ಪ್ರವಾದಿವರ್ಯರು(ಸ) ಶಫಾಅತ್‌ (ಪಾಪ ವಿಮೋಚನೆಗಾಗಿ ಶಿಫಾರಸು) 
ಮಾಡುವ ಸ್ಥಾನದಲ್ಲಿ ನಿಲ್ಲಲಿರುವುದೂ ಇದೇ ಪ್ರಶಂಸಾರ್ಹ ಸ್ಥಾನದ ಒಂದು ಭಾಗವಾಗಿದೆ. 5 


ಕಾಂಡ - 5ا‎ 


17. ಬನೀ ಇಸ್ರಾಈಲ್‌ 915 


(80) نا"‎ ನನ್ನ ಪ್ರಭೂ! ನೀನು ನನ್ನನ್ನು ಎಲ್ಲಿಗೆ ಕೊಂಡೊಯ್ಕುವುದಿದ್ದರೂ ಸತ್ಯದೊಂದಿಗೇ ಒಯು, 
ಎಲ್ಲಿಂದ ಹೊರಡಿಸುವುದಿದ್ದರೂ ಸತ್ಯ ಸಹಿತವೇ ಹೊರಡಿಸು” ಮತ್ತು ನಿನ್ನ ಕಡೆಯಿಂದ ಒಂದು ಅಧಿಕಾರವನ್ನು 
ನನಗೆ ನೆರವಾಗಿಸು"' ಎಂದು ಪ್ರಾರ್ಥಿಸಿರಿ. 

(81) "ಸತ್ಯ ಬಂದು ಬಿಟ್ಟಿತು. ಮಿಥ್ಕ ಅಳಿದು ಹೋಯಿತು. ಮಿಥೃವು ಅಳಿದು ಹೋಗುವಂತಹದ್ದೇ" 
ಎಂದು ಘೋಷಿಸಿರಿ.!" 

(82-84) ನಾವು ಈ ಕುರ್‌ಆನಿನ ಅವತರಣಾ ಸರಣಿಯಲ್ಲಿ ವಿಶ್ವಾಸಿಗಳಿಗೆ ಗುಣೌಷಧ ಮತ್ತು 
ಅನುಗ್ರಹವನ್ನು ಅವತೀರ್ಣಗೊಳಿಸಿರುತ್ತೇವೆ. ಆದರೆ ಅಕ್ರಮಿಗಳಿಗೆ ಅದು ನಷ್ಟದ ವಿನಾ ಇನ್ನಾವುದನ್ನೂ 


99. ಆಗ ಹಿಜ್ರತ್‌ನ (ವಲಸೆ ಹೋಗುವ) ಸಮಯ ಬಹಳ ಸಮೂಪಿಸಿತ್ತೆಂದು ಈ, ದುಆ(ಪ್ರಾರ್ಥನದ ಬೋಧನೆಯಿಂದ 
ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಅದುದರಿಂದಲೇ ಸತ್ಯವು ನನ್ನನ್ನು ಯಾವ ಸ್ಥಿತಿಯಲ್ಲೂ ಬಿಟ್ಟಗಲಬಾರದು. ನಾನು ಎಲ್ಲಿಂದ 
ಹೊರಡುವುದಿದ್ದರೂ ಸತ್ಯಕ್ಕಾಗಿ ಹೊರಡುವಂತಾಗಬೇಕು. ಎಲ್ಲಿ ಹೋಗುವಾಗಲೂ ಸತ್ಯ ಸಹಿತ ಹೋಗಬೇಕು ಎಂಬ ಪ್ರಾರ್ಥನೆಯು 
ನಿಮ್ಮದಾಗಿರಬೇಕೆಂದು ಹೇಳಲಾಗಿದೆ. 

100. ಅರ್ಥಾತ್‌- ನಾನು ಅಧಿಕಾರ ಬಲದಿಂದ ಈ ಕೆಡುಕನ್ನು ಸರಿಪಡಿಸಲಿಕ್ಕಾಗಿ, ಅಶ್ಲೀಲತೆ ಮತ್ತು ಪಾಪ ಕಾರ್ಯಗಳ 
ಈ ಪ್ರವಾಹಕ್ಕೆ ತಡೆ ಹಾಕಲಿಕ್ಕಾಗಿ ಮತ್ತು ನಿನ್ನ ನ್ಯಾಯಪೂರ್ಣ ಕಾನೂನನ್ನು ಜಾರಿಗೊಳಿಸಲಿಕ್ಕಾಗಿ ನನಗೆ ಸ್ವತಃ ಅಧಿಕಾರ" ಕೊಡು 
ಇಲ್ಲವೆ ಯಾವುದಾದರೊಂದು ಸಾಮ್ರಾಜ್ಯಾಧಿಕಾರವನ್ನು ನನ್ನ ಸಹಾಯಕವನ್ನಾಗಿ ಮಾಡು. ಹ. ಹಸನ್‌ ಬಸರೀ ಮತ್ತು 
ಕತಾದಃರು(ರು ಈ ಸೂಕ್ತಕ್ಕೆ ನೀಡಿದ ವ್ಯಾಖ್ಯಾನ ಇದೇ ಆಗಿದೆ. ಇದನ್ನೇ ಇಬ್ದ್‌ ಜರೀರ್‌ ಮತ್ತು ಇಬ್ಲ್‌ ಕಸೀರರಂತಹ ಘನ 
ವ್ಯಾಖ್ಯಾನಕಾರರೂ ಸ್ವೀಕರಿಸಿದ್ದಾರೆ. 'ಅಲ್ಲಾಹನು ಕುರ್‌ಆನಿನ ಮೂಲಕ ಸಂಪೂರ್ಣ ತಡೆ ಹಾಕದಂತಹ ವಿಷಯಗಳಿಗೆ ಸರಕಾರದ 
ಬಲದಿಂದ ತಡೆಹಾಕುತ್ತಾನೆ' ಎಂಬ ಪ್ರವಾದಿ ವಚನ ಇದನ್ನೇ ಪುಷ್ಟೀಕರಿಸುತ್ತದೆ. ಇಸ್ಲಾಮ್‌ ಭೂಲೋಕದಲ್ಲಿ ತರಲಿಚ್ಛಸುವ 
ಸುಧಾರಣೆಯು ಕೇವಲ ಉಪದೇಶ ಮತ್ತು ಉದ್ದೋಧೆಗಳಿಂದ ಆಗುವುದಿಲ್ಲ. ಅದನ್ನು ಜಾರಿಗೆ ತರಲು ರಾಜಕೀಯ ಬಲವೂ 
ಬೇಕೆಂದು ಇದರಿಂದ ತಿಳಿಯಿತು. ಈ ಪ್ರಾರ್ಥನೆಯನ್ನು ಅಲ್ಲಾಹನು ತನ್ನ ಪ್ರವಾದಿಗೆ ಸ್ವತಃ ಕಲಿಸಿರುವುದರಿಂದ ಧರ್ಮ ಸಂಸ್ಥಾಪನೆ, 
ಧರ್ಮಶಾಸ್ತ್ರ ಮತ್ತು ಅಲ್ಲಾಹನ ಮೇರೆಗಳನ್ನು ಜಾರಿಗೆ ತರುವ ಕಾರ್ಯಗಳಿಗಾಗಿ ಒಂದು ಸರಕಾರ ಬೇಕೆಂದು ಬಯಸುವುದೂ ಅದನ್ನು 
ಹೊಂದಲು ಪ್ರಯತ್ನಿಸುವುದೂ ಧರ್ಮಸಮ್ಮತವಾಗಿದೆ ಮಾತ್ರವಲ್ಲ ಅದು ಅಷೇಕ್ಲಿತವೂ ಆಗಿದೆ ಎಂದೂ ಇದರಿಂದ ಸಾಬೀತಾಗುತ್ತದೆ. 

101. ಮುಸ್ಲಿಮರು ಅತ್ಯಂತ ಅಸಹಾಯಕ ಹಾಗೂ ಮರ್ದನಕ್ಕೊಳಗಾಗಿದ್ದ ಸ್ಥಿತಿಯಲ್ಲಿ ಮಕ್ಕಾ ಮತ್ತು ಅದರ ಪರಿಸರಗಳಲ್ಲಿ 
ಜೀವಿಸುತ್ತಿದ್ದ ಕಾಲದಲ್ಲಿ ಈ ಘೋಷಣೆ ಮಾಡಲಾಗಿತ್ತು. ಆ ಕಾಲದಲ್ಲಿ ಈ ಘೋಷಣೆಯು ಕೇವಲ ವಾಗಾಡಂಬರವಾಗಿ ತೋರಿತು. 
ಆದರೆ ಅನಂತರ ಕೇವಲ ಒಂಭತ್ತು ವರ್ಷಗಳು ಕಳೆದ ಬಳಿಕ ಪ್ರವಾದಿವರ್ಯರು(ಸ) ಅದೇ ಮಕ್ಕಾ ಪಟ್ಟಣದೊಳಗೆ ವಿಜಯಿಯಾಗಿ 
ಪ್ರವೇಶಿಸಿದರು. ಅವರು ಕಅಬಾದೊಳೆಗೆ ಮುನ್ನೂರ ಅರ್ಯತ್ತು ವಿಗ್ರಹಗಳ ರೂಪದಲ್ಲಿ ಶೈಂಗರಿಸಲ್ಪಟ್ಟಿದ್ದ ಆ ಮಿಥೃವನ್ನು 
ಅಳಿಸಿಬಿಟ್ಟರು. ಮಕ್ಕಾ ವಿಜಯದ ಆ ಸಂದರ್ಭದಲ್ಲಿ ಅವರ ಬಾಯಿಯಿಂದ 'ಜಾಲಲ್‌ ಹಕ್ಕು ವರುಹಕಲ್‌ ಬಾತಿಲ್‌ ಇನ್ನಲ್‌ 
ಬಾತಿಲ ಕಾನ ರುಹೂಕಾ. ಜಾಅಲ್‌ ಹಕ್ಕುವಮಾ ಯುಬ್‌ದಿಉಲ್‌ ಬಾತಿಲು ವಮಾಯುಈದ್‌' ಎಂಬ ಮಾತು 
ಹೊರಡುತಿತ್ತು. i 


ಕಾಂಡ -15 


916 ಕುರ್‌ಆನ್‌ ವ್ಯಾಖ್ಮಾನ 


lS nT 
LES EESNT)s 
<dir> 6غ قوردکھے ور بدا‎ bE 

غ MES Oi ES EES‏ ٹل 
دیو ,2 Ad NA 1} TN‏ کو کے Ke‏ 
dsr‏ ماما CAN TTD NE) [OE‏ 
ವರ್ಧಿಸುವುದಿಲ್ಲ. ೪2 ಮಾನವನಿಗೆ ನಾವು 'ಅನುಗ್ರಹವ'ನ್ನು ದಯಪಾಲಿಸಿದಾಗ ಅವನು ಬೀಗುತ್ತಾನೆ ಹಾಗೂ‏ 
ಬೆನ್ನು ತಿರುಗಿಸಿ ಕೊಳ್ಳುತ್ತಾನೆ ಮತ್ತು ಸ್ವಲ್ಪವೇನಾದರೂ ಕಷ್ಟ ಬಾಧಿಸಿದರೆ ನಿರಾಶನಾಗ ತೊಡಗುತ್ತಾನೆ. ಓ‏ 
ಪೈಗಂಬರರೇ, ಅವರೊಡನೆ (ಹೀಗೆ) ಹೇಳಿ ಬಿಡಿರಿ -"ಪ್ರತಿಯೊಬ್ಬನೂ ತನ್ನದೇ ರೀತಿಯಲ್ಲಿ ಕಾರ್ಯವೆಸಗುತ್ತಾನೆ.‏ 
ನೇರ ಮಾರ್ಗದಲ್ಲಿ ಯಾರಿದ್ದಾನೆ ಎಂಬುದನ್ನು ನಿಮ್ಮ ಪ್ರಭು ಮಾತ್ರ ಚೆನ್ನಾಗಿ ಬಲ್ಲನು."‏ 

(85-88) ಇವರು ನಿಮ್ಮೊಡನೆ 'ರೂಹ್‌' ಕುರಿತು ಪ್ರಶ್ನಿಸುತ್ತಾರೆ. ಹೇಳಿರಿ- ಈ 'ರೂಹ್‌' ನನ್ನ ಪ್ರಭುವಿನ 
ಅಪ್ಪಣೆಯಿಂದ ಬರುತ್ತದೆ. ಆದರೆ ನೀವು ಜ್ಞಾನದ ಅಲ್ಬಾಂಶವನ್ನು ಮಾತ್ರ ಪಡೆದಿರುತ್ತೀರಿ.' ٠ص.‎ ಪೈಗಂಬರರೇ, 
ನಾವಿಚ್ಛಿಸಿದರೆ 'ದಿವ್ಯವಾಣಿ'ಯ ಮುಖಾಂತರ ನಾವು ನಿಮಗೆ ದಯಪಾಲಿಸಿರುವುದನ್ನೆಲ್ಲಾ ಕಸಿದು ಕೊಳ್ಳುವೆವು. 


102. ಅರ್ಥಾತ್‌- ಈ ಕುರ್‌ಆನನ್ನು ತಮ್ಮ ಮಾರ್ಗದರ್ಶಕ ಮತ್ತು ಶಾಸನ ಗ್ರಂಥವೆಂದು ಒಪ್ಪಿಕೊಂಡವರಿಗೆ ಅದು, 
ಅಲ್ಲಾಹನ ಅನುಗ್ರಹ ಮತ್ತು ತಮ್ಮ ಎಲ್ಲ ತರದ ಮಾನಸಿಕ, ಮನೋವೈಜ್ಞಾನಿಕ, ನೈತಿಕ ಮತ್ತು ಸಾಂಸ್ಕೃತಿಕ ವ್ಯಾಧಿಗಳಿಗೆ 
ಚಿಕಿತ್ಸೆಯಾಗಿದೆ. ಆದರೆ ಇದನ್ನು ನಿರಾಕರಿಸುವ ಅಕ್ರಮಿಗಳನ್ನು ಈ ಕುರ್‌ಆನ್‌ ಅವರು ತನ್ನ ಅವಶೀರ್ಣಕ್ಕೆ ಮುಂಚೆ ಅಥವಾ 
ಅದನ್ನು ತಿಳಿಯುವುದಕ್ಕೆ ಮುಂಚೆ ಇದ್ದ ಸ್ಥಿತಿಯಲ್ಲೂ ಇರಲು ಬಿಡುವುದಿಲ್ಲ. ಅದು ಅವರನ್ನು ಅದಕ್ಕಿಂತಲೂ ಹೆಚ್ಚು ನಷ್ಟದಲ್ಲಿ 
ಹಾಕಿ ಬಿಡುತ್ತದೆ. ಇದರ ಕಾರಣವೇನೆಂದರೆ ಮೊದಲು ಅವರ ನಷ್ಟವು ಕೇವಲ ಅಜ್ಞಾನದಿಂದಾದ ನಷ್ಟವಾಗಿತ್ತು. ಆದರೆ, ಕುರ್‌ಆನ್‌ 
ಅವರ ಮುಂದೆ ಬಂದ ಬಳಿಕ ಹಾಗೂ ಅದ್ರು ಸತ್ಯ-ಮಿಥ್ಮಗಳೊಳಗಿನ ಅಂತರವನ್ನು ಬಿಡಿಸಿ ತೋರಿಸಿದ ಬಳಿಕ ಬೋಧನೆಯ ಹೊಣೆ 
ಪೂರ್ಣವಾಯಿತು. ಇನ್ನು ಇದನ್ನು ನಿರಾಕರಿಸಿ ಪಥಭ್ರಷ್ಟತೆಯ 'ಬಗ್ಗೆ ಛಲ ತೋರುವುದೆಂದರೆ ಅವರು ಅಜ್ಞಾನಿಗಳಲ್ಲ ಬದಲಾಗಿ 
ಅವರು ಅಕ್ರಮಿಗಳೂ ಮಿಥ್ಕಾರಾಧಕರೂ ಮತ್ತು ಸತ್ಯದ್ಯೇಷಿಗಳೂ ಆಗಿರುತ್ತಾರೆಂದು ಅರ್ಥವಾಗುತ್ತದೆ. ಈಗ ಅವರ ನೆಲೆಯು 
ವಿಷ ಮತ್ತು ಅಮೃತಗಳನ್ನು ನೋಡಿದ ಬಳಿಕ ವಿಷವನ್ನು ಆಯ್ದುಕೊಳ್ಳುವವರಂತಿದೆ. ಈಗ ಅವರು ತಮ್ಮ ಪಥಬ್ರಷ್ಟತೆಗೆ ತಾವೇ 
ಸಂಪೂರ್ಣ ಹೊಣೆಗಾರರು ಹಾಗೂ ಅವರು ಮಾಡುವ ಪ್ರತಿಯೊಂದು ಪಾಪಕಾರ್ಯಕ್ಕಾಗಿ ಸಂಪೂರ್ಣ ಶಿಕ್ಸೆಗೆ ಅರ್ಹರು. ಈ ನಷ್ಟವು 
ಅಜ್ಞಾನದಿಂದಾದ ನಪ್ಪವಲ್ಲ; ಇದು ಕಿಡಿಗೇಡಿತನದಿಂದಾದ ನಷ್ಟ. ಇದು ಅಜ್ಞಾನದ ನಪ್ಟಕ್ಕಿಂತಲೂ ಹೆಚ್ಚಾಗಿರಲೇಬೇಕು. ಇದನ್ನೇ 
ಪ್ರವಾದಿವರ್ಯರು(ಸ) ಕುರ್‌ಆನ್‌ 'ನಿನ್ನ ಪರವಾಗಿ ಆಧಾರ ಪ್ರಮಾಣವಾಗಿದೆ ಅಥವಾ ನಿನಗೆ ವಿರುದ್ಧ ಆಧಾರ ಪ್ರಮಾಣವಾಗಿದೆ" 
ಎಂದಿರುವರು. 

,  103.'ರೂಹ್‌' ಎಂದರೆ 'ಜೀವ' ಎಂದು ಸಾಮಾನ್ಮವಾಗಿ ಭಾವಿಸಲಾಗುತ್ತದೆ. ಅರ್ಥಾತ್‌ ಜನರು ಪ್ರವಾದಿವರ್ಯರೊಡನೆ(ಸ) 
'ಜೀವಾತ್ಮ'ದ ಕುರಿತು ಅದರ ವಸ್ತುಸ್ಥಿತಿಯೇನೆಂದು ಕೇಳಿದ್ದರು. ಅದಕ್ಕೆ - ಅದು ಅಲ್ಲಾಹನ ಅಪ್ಪಣೆಯಿಂದ ಬರುತ್ತದೆ ಎಂದು 
ಉತ್ತರ ಕೊಡಲಾಯಿತು. ಆದರೆ ವಾಕ್ಸಂಬಂಧವನ್ನು ಮುಂದಿಟ್ಟು ನೋಡುವಾಗ ಇಲ್ಲಿ 'ರೂಹ್‌' ಎಂದರೆ ಪ್ರವಾದಿತ್ವದ 'ರೂಹ್‌' 
ಅಥವಾ 'ವಹ್ಮ್‌' (ದಿವ್ಯವಾಣಿ) ಎಂದು ಸ್ಪಷ್ಟವಾಗಿ ತಿಳಿದುಬರುತ್ತದೆ. ಬಹುದೇವ ವಿಶ್ವಾಸಿಗಳ ಪ್ರಶ್ನೆಯು ವಾಸ್ತವದಲ್ಲಿ - 'ಈ 
ಕುರ್‌ಆನನ್ನು ನೀವು ಎಲ್ಲಿಂದ ತರುತ್ತೀರಿ?' ಎಂದಾಗಿತ್ತು. ಇದಕ್ಕುತ್ತರವಾಗಿ ಅಲ್ಲಾಹನು - ಪ್ರವಾದಿವರ್ಯರೊಡನೆ(ಸು, "ಈ ರೂಹ್‌ 
ನನ್ನ ಪ್ರಭುವಿನ ಆಜ್ಞೆಯಿಂದ ಬರುತ್ತದೆ. ಆದರೆ ನೀವು ಜ್ಞಾನದಿಂದ ಎಷ್ಟು ಸ್ವಲ್ಪ ಅಂಶವನ್ನು ಪಡೆದಿರುತ್ತೀರೆಂದರೆ ನೀವು, ಮಾನವ 
ನಿರ್ಮಿತ ವಾಣಿ ಮತ್ತು ವಹ್ಮ್‌ ಮೂಲಕ ಅವತೀರ್ಣಗೊಳ್ಳುವ ದಿವ್ಯವಾಣಿ ಇವೆರಡರ ನಡುವೆ ಇರುವ ವೈತ್ಕಾಸ ತಿಳಿಯುವುದಿಲ್ಲ. 
ಆದುದರಿಂದಲೇ ನೀವು ಈ ವಾಣಿಯನ್ನೂ ಯಾವನೋ ಒಬ್ಬ ಮನುಷ್ಯನು ಸೃಷ್ಟನೆ ಮಾಡುತ್ತಾನೆಂದು ಸಂದೇಹ ತಾಳಿತ್ತೀರಿ” 


ಕಾಂಡ-15 


17. ಬನೀ ಇಸ್ರಾಈಲ್‌ 917 


pS 


“se Sys Sas 

4 ١ dl 7d is یڈ‎ ಎಂ 6 ೨ Cd 

ಮ (Eb SSeS SES 
2 


ಹಿಡಿ ಡಿಟಟಿಟಟ A "یا ت نر لم لوان بط‎ 
ಅನಂತರ ನೀವು ನಮಗೆ ಎದುರಾಗಿ ಅದನ್ನು ಮರಳಿ ಕೊಡಿಸುವಂತಹ ಯಾವ ಬೆಂಬಲಿಗನನ್ನೂ ಹೊಂದಲಾರಿರಿ. 
ನಿಮಗೆ ದೊರೆತುದೆಲ್ಲವೂ ನಿಮ್ಮ ಪ್ರಭುವಿನ ಕೃಪೆಯಿಂದಲೇ ದೊರೆತಿದೆ. ವಾಸ್ತವದಲ್ಲಿ ನಿಮ್ಮ ಮೇಲೆ ಅವನ 
ಉನ್ನತವಾದ ಅನುಗ್ರಹವಿದೆ.' ಹೇಳಿರಿ- "ಮನುಷ್ಯನೂ ಯಕ್ಷರೂ ಎಲ್ಲರೂ ಒಟ್ಟಾಗಿ ಈ ಕುರ್‌ಆನಿನಂತಹ 
ಒಂದು ವಸ್ತುವನ್ನು ತರಲು ಪ್ರಯತ್ನಿಸಿದರೆ ಅವರೆಲ್ಲರೂ ಪರಸ್ಪರ ور نت‎ ಅವರಿಗೆ ಅದನ್ನು 
ತರಲಿಕ್ಕಾಗದು."'5 


ಎಂದು ಅವರಿಗೆ ಹೇಳಿರಿ ಎಂದು ಆದೇಶಿಸಿದ್ದಾನೆ. ಪವಿತ್ರ ಕುರ್‌ಆನಿನಲ್ಲಿ ಬೇರೆ ಕೆಲವು ಕಡೆಗಳಲ್ಲಿಯೂ ಈ ವಿಷಯವು ಬಹುತೇಕ 
ಇದೇ ಮಾತುಗಳಲ್ಲಿ ವಿವರಿಸಲ್ಪಟ್ಟಿದೆ. [ಅಧ್ಯಾಯ ಅನ್ನಹ್ಹ್‌ - ಸೂಕ್ತ :2, ಅಲ್‌ ಮೂಮಿನ್‌ - ಸೂಕ್ತ: 15, ಅಶ್ಯೂರಾ - ಸೂಕ್ತ:52 
ಇವುಗಳನ್ನು ನೋಡಿರಿ] ಪೂರ್ವಿಕರಲ್ಲಿ ಇಬ್ಲ್‌ ಅಬ್ಬಾಸ್‌, ಕತಾದಃ ಮತ್ತು ಹಸನ್‌ ಬಸರೀ(ರ) ಇದೇ ವ್ಯಾಖ್ಯಾನವನ್ನು ಸ್ವೀಕರಿಸಿದ್ದಾರೆ. 
'ರೂಹುಲ್‌ ಮಠನೀ'ಯ ಕರ್ತೃ, ಹಸನ್‌ ಮತ್ತು ಕತಾದಃರು 'ರೂಹ್‌ ಎಂಬುದರ ಅರ್ಥ ಜಿಬ್‌ರೀಲ್‌' ಎಂದೂ ವಾಸ್ತವದಲ್ಲಿ 
ಪ್ರಶ್ನೆಯು 'ಅವರು ಹೇಗೆ ಇಳಿದು ಬರುತ್ತಾರೆ ಮತ್ತು ಪ್ರವಾದಿವರ್ಯರ(ಸು) ಹೃದಯದಲ್ಲಿ ವಹ್ಮ್‌ ಹೇಗೆ ಹೊಂದುತ್ತದೆ' ಎಂದಾಗಿತ್ತು 


ಎಂದೂ ಉಲ್ಲೇಖಿಸುತ್ತಾರೆ. 

104. ಇಲ್ಲಿ ತೋರಿಕೆಗೆ ಅಭಿಸಂಬೋಧಿತರು ಪ್ರವಾದಿವರ್ಯರಾಗಿದ್ದಾರೆ(ಸು, ಹಾಗಿದ್ದರೂ ಸತ್ಮನಿಷೇಧಿಗಳಿಗೆ - 'ಈ 
ವಾಣಿಯನ್ನು ಪೈಗಂಬರರು ಸ್ವಯಂ ಸೃಷ್ಟಿಸಿಕೊಂಡದ್ದಲ್ಲ ಇದನ್ನು ನಾವು ನೀಡಿದೆವು ನಾವು ಇದನ್ನು ಕಿತ್ತುಕೊಂಡರೆ ಇಂತಹ 
ವಾಣಿಯನ್ನು ರಚಿಸಿ ತರಲು ಪೈಗಂಬರರೂ ಶಕ್ತರಲ್ಲ, ಅವರನ್ನು ಇಂತಹ ಪವಾಡ ಸದೃಶವಾದ ಗ್ರಂಥವನ್ನು ಮುಂದಿಡಲು 
ಅರ್ಹರನ್ನಾಗಿ ಮಾಡುವ ಬೇರೆ ಶಕ್ತಿಯೂ ಇಲ್ಲ' ಎಂದು ತಿಳಿಸುವುದೇ ಇದರ ಉದ್ದೇಶವಾಗಿದೆ. 

105. ಪವಿತ್ರ ಕುರ್‌ಆನಿನಲ್ಲಿ -ಈ ಪಂಥಾಹ್ವಾನವನ್ನು ಇತರ ನಾಲ್ಕು ಕಡೆಗಳಲ್ಲೂ ಕೊಡಲಾಗಿದೆ. (ಅಲ್‌ ಬಕರಃ ಸೂಕ್ತ :23- 
24, ಯೂನುಸ್‌ ಸೂಕ್ತ:38, ಹೂದ್‌ ಸೂಕ್ತ:13 ಮತ್ತು ಅತ್ತೂರ್‌ ಸೂಕ್ತ:33-34) ಈ ಎಲ್ಲ ಕಡೆಗಳಲ್ಲಿಯೂ ಹ. 
ಮುಹಮ್ಮದ್‌ರು(ಸ) ಸ್ವಯಂ ಈ ಕುರ್‌ಆನನ್ನು ರಚಿಸಿಕೊಂಡು ವೃಥಾ ಅದನ್ನು ದೇವವಾಣಿಯೆಂದು ಸಾರುತ್ತಿದ್ದಾರೆಂಬ 
ಸತ್ಕನಿಷೇಧಿಗಳ ಆರೋಪಕ್ಕೆ ಉತ್ತರ ಕೊಡಲಾಗಿದೆ. ಮಾತ್ರವಲ್ಲದೆ ಯೂನುಸ್‌ ಅಧ್ಯಾಯದ 16ನೆಯ ಸೂಕ್ತದಲ್ಲಿ ಇದೇ 
ಆರೋಪವನ್ನು ಖಂಡಿಸುತ್ತ "ಓ ಮುಹಮ್ಮದ್‌(ಸ), ಅವರೊಡನೆ ಹೇಳಿರಿ - ನಾನು ಈ ಕುರ್‌ಆನನ್ನು ನಿಮ್ಮ ಕಿವಿಗೆ ಹಾಕಬೇಕೆಂದು 
ಅಲ್ಲಾಹ್‌ ಇಚ್ಛಿಸದಿರುತ್ತಿದ್ದರೆ ಎಷ್ಟು ಮಾತ್ರಕ್ಕೂ ಇದನ್ನು ನಿಮ್ಮ ಕಿವಿಗೆ ಹಾಕಲು ನನ್ನಿಂದ ಸಾಧ್ಯವಾಗುತ್ತಿರಲಿಲ್ಲ. ಅಷ್ಟೇ ಅಲ್ಲ 
ಅಲ್ಲಾಹನು ನಿಮಗೆ ಇದರ ಸುದ್ದಿಯನ್ನೂ ಕೊಡುತ್ತಿರಲಿಲ್ಲ. ನಾನು ನಿಮ್ಮ ನಡುವೆ ಒಂದು'ದೀರ್ಫ ಕಾಲ ಬಾಳಿದ್ದೇನೆ. ಇಷ್ಟನ್ನೂ 
ನೀವು ತಿಳಿಯುವುದಿಲ್ಲವೇ?" ಎಂದೂ .ಹೇಳಲಾಗಿದೆ. 

ಈ ಸೂಕ್ತಗಳಲ್ಲಿ ಕುರ್‌ಆನ್‌ 'ದೇವವಾಣಿಯೆಂಬ ಬಗ್ಗೆ ಕೊಡಲಾಗಿರುವ ಆಧಾರ ಪ್ರಮಾಣವು ಮೂರು ಆಧಾರಗಳ 
ಸಂಯೋಗವಾಗಿದೆ: 1) ಈ: ಕುರ್‌ಆನ್‌ ತನ್ನ ಭಾಷೆ, ವಿವರಣಾ ಶೈಲಿ, ಅಧಾರ ಪ್ರಮಾಣಗಳನ್ನು ಮುಂದಿರಿಸುವ ರೀತಿ, ವಿಷಯಗಳು, 
ವಾದಗಳು, ಶಿಕ್ಷಣ ಮತ್ತು ಅದೃಶ್ಯ ವಾರ್ತೆಗಳ ದೃಷ್ಟಿಯಿಂದ ಒಂದು ಪವಾಡವೇ ಆಗಿದೆ.. ಇದಕ್ಕೆ ಸಮಾನವಾದ ಇನ್ನೊಂದನ್ನು 
ತರಲು ಮಾನವನು ಶಕ್ತನಲ್ಲ. ಇದನ್ನು ಮನುಷ್ಯನು ರಚಿಸಿದನೆಂದು ನೀವು. ಹೇಳುತ್ತೀರಿ. ಆದರೆ ಇಡೀ ಭೂಲೋಕದ 
ಮನುಷ್ಯರೆಲ್ಲರೂ ಒಟ್ಟು ಸೇರಿಕೊಂಡರೂ ಈ ಅಂತಸ್ತಿನ ಒಂದು ಗ್ರಂಥವನ್ನು ಸಿದ್ಧಗೊಳಿಸಲು ಸಾಧ್ಯವಾಗೆದೆಂದು ನಾವು 


ಕಾಂಡ-15 


918 ۱ : ಕುರ್‌ಆನ್‌ ವ್ಯಾಖ್ಯಾನ 


7 43 


ಯ ಅಧಲಳ ತಂ LS UOT القزان وِن‎ 


Pa 444 سرک کاپ سی‎ 4 (£2 ಣಿ ಕಿ 
ಗ 3 AN ಹಯ್‌ ರರ 41 
د‎ ನೋ ಳಿ کا‎ CN Cu rd 2 

ಯೂ LG SES i Jed Ie )6( برا‎ ಯಬ 


سے لت ا 


EAT 7 5S SSE‏ یکڑل 
MEGS NES ESE LE &‏ 


(89-93) ನಾವು ಈ ಕುರ್‌ಆನಿನಲ್ಲಿ ಜನರಿಗೆ ನಾನಾ ವಿಧಗಳಿಂದ ಬೋಧಿಸಿದೆವು, ಆದರೆ ಹೆಚ್ಚಿನವರು | 
ನಿಷೇಧಿಸುವುದರಲ್ಲೇ ಸ್ಥಿರರಾದರು. ಅವರು ಹೇಳಿದರು, "ನೀವು ನಮಗಾಗಿ ಭೂಮಿಯನ್ನು ಸೀಳಿ ಒಂದು 
ಚಿಲುಮೆಯನ್ನು ಹರಿಸುವವರೆಗೂ ನಾವು ನಿಮ್ಮ ಮಾತನ್ನು ನಂಬಲಾರೆವು. ಅಥವಾ ನಿಮಗಾಗಿ ಖರ್ಜೂರಗಳ 
ಮತ್ತು ದ್ರಾಕ್ಸೆಗಳ ಒಂದು ತೋಟ ಉಂಟಾಗಬೇಕು ಮತ್ತು ನೀವು ಅದರಲ್ಲಿ ಕಾಲುವೆಗಳನ್ನು ಹರಿಸಬೇಕು- 
ಅಥವಾ ನಿಮ್ಮ ವಾದದಂತೆ ಆಕಾಶವನ್ನು ತುಂಡು ತುಂಡಾಗಿ ಮಾಡಿ ನಮ್ಮ ಮೇಲೆ ಬೀಳಿಸಬೇಕು ಇಲ್ಲವೇ 
ಅಲ್ಲಾಹನನ್ನೂ ದೇವಚರರನ್ನೂ ಮುಖಾಮುಖಿ ನಮ್ಮ ಮುಂದೆ ತರಬೇಕು- ಅಥವಾ ನಿಮಗಾಗಿ ಒಂದು ಚಿನ್ನದ 
ಮನೆ ತಯಾರಾಗಬೇಕು ಅಥವಾ ನೀವು ಆಕಾಶದ ಮೇಲೆ ಏರಬೇಕು. ನೀವು ನಮಗಾಗಿ ನಾವು ಓದಬಹುದಾದ 
ಒಂದು ಲೇಖನವನ್ನು ತರದಿದ್ದರೆ ನಿಮ್ಮ ಏರುವಿಕೆಯನ್ನೂ ನಾವು ನಂಬಲಾರೆವು"- ಓ ಪೈಗಂಬರರೇ "ನನ್ನ 
ಪ್ರಭು ಪರಮ ಪಾವನನು. ನಾನೊಬ್ಬ ಸಂದೇಶ ತರುವ ಮಾನವನಾಗಿರುವೆನಲ್ಲದೆ ಇನ್ನೇನಾದರೂ ಆಗಿರುವೆನೇ?" 
ಎಂದು ಅವರೊಡನೆ ಕೇಳಿರಿ. 


ಹೇಳುತ್ತೇವೆ. ಹೆಚ್ಚೇಕೆ - ಬಹುದೇವ ವಿಶ್ವಾಸಿಗಳು ತಮ್ಮ ಆರಾಧ್ಯರಾಗಿಸಿಕೊಂಡಿರುವ ಹಾಗೂ ಯಾರ ಆರಾಧನೆಯ ಮೇಲೆ 
ಈ ಗ್ರಂಥವು ಬಹಿರಂಗವಾಗಿ ಹೊಡೆತ ನೀಡಿದೆಯೋ ಆ ಜಿನ್ನ್‌ (ಯಕ್ಸ)ಗಳೂ ಕುರ್‌ಆನಿನ ಧಿಕ್ಕಾರಿಗಳ ಸಹಾಯಕ್ಕೆ ಬಂದರೂ 
ಕುರ್‌ಆನಿನಂತಹ ಒಂದು ಗ್ರಂಥವನ್ನು ರಚಿಸಿ ಈ ಪಂಥಾಹ್ವಾನವನ್ನು ಎದುರಿಸಲು ಸಾಧ್ಯವಿಲ್ಲ. 2) ಹ. ಮುಹಮ್ಮದ್‌ರು(ಸ) 
ಅವರ ಮೇಲೆ ಈ ಕುರ್‌ಆನ್‌ ಅವತಶೀರ್ಣಗೊಳ್ಳುವುದಕ್ಕೆ ಮುಂಚೆಯೂ 40 ವರ್ಷಗಳ ಕಾಲ ನಿಮ್ಮೊಂದಿಗೆ ವಾಸಿಸಿದ್ದರು. ಅವರು 
ಪ್ರವಾದಿತ್ವವನ್ನು ಘೋಷಿಸುವುದಕ್ಕೆ ಒಂದೇ ಒಂದು ದಿನ ಮುನ್ನವಾದರೂ ಅವರ ಬಾಯಿಯಿಂದ ಈ ರೀತಿಯ ವಾಣಿಯನ್ನು 
ಇಂತಹ ವಿಚಾರ ಮತ್ತು ವಿಷಯಗಳನ್ನು ಹೊಂದಿದ ವಾಣಿಯನ್ನು ಕೇಳಿದ್ದಿರಾ? ನಿಜಕ್ಕೂ ನೀವು ಕೇಳಿಲ್ಲವೆಂದಾದರೆ - ಒಬ್ಬನ 
ಭಾಷೆ, ಭಾವನೆ, ಅನುಭವ, ವಿಚಾರ ಮತ್ತು ವಿವರಣಾ ಶೈಲಿಗಳು 'ಹಠಾತ್ತನೆ ಈ ರೀತಿ ಪರಿವರ್ತನೆಯಾಗಲು ಸಾಧ್ಯವಿದೆಯೆಂದು 
ನೀವು ಭಾವಿಸುತ್ತೀರಾ? 3) ಹ. ಮುಹಮ್ಮದ್‌ರ(ಸ) ಬಾಯಿಯಿಂದ ನೀವು ಕುರ್‌ಆನನ್ನೂ ಕೇಳುತ್ತೀರಿ, ಇತರ ಮಾತುಗಳನ್ನೂ 
ಭಾಷಣಗಳಲ್ಲೂ ಕೇಳುತ್ತೀರಿ. ಕುರ್‌ಆನಿನ ವಾಣಿ ಮತ್ತು ಹ. ಮುಹಮ್ಮ ದ್‌ರ(ಸು) ಸ್ವಂತ ವಾಣಿ ಇವೆರಡರ ನಡುವೆ ಭಾಷೆ ಮತ್ತು 
ಶೈಲಿಯಲ್ಲಿರುವ ವ್ಯತ್ಯಾಸವನ್ನು ಸಾಹಿತ್ಯದ ರಹಸ್ಯವನ್ನರಿತ ಯಾವನೊಬ್ಬ ವಿಮರ್ಶಕನೂ ಇವೆರಡೂ ಒಂದೇ ವ್ಯಕ್ತಿಯ 
ವಾಣಿಯಾಗಿರಬಹುದೆಂದು ಹೇಳುವ ದೈರ್ಯತೋರಲಾರ. (ಇನ್ನಷ್ಟು ವಿವರಣೆಗೆ ಯೂನುಸ್‌ ಅಧ್ಯಾಯದ 16ನೆಯ ಸೂಕ್ತವನ್ನು 
21ನೆಯ ಟಿಪ್ಪಣಿ ಸಹಿತ ಓದಿರಿ.) 

106. ಪವಾಡಗಳನ್ನು ತೋರಿಸಬೇಕೆಂಬ ಬೇಡಿಕೆಗೆ ಒಂದು ಉತ್ತರವು ಈ ಮುಂಚೆ 59ನೆಯ. ಸೂಕ್ತದಲ್ಲಿ ಬಂದಿದೆ. ಇಲ್ಲಿ 
ಅದೇ ಬೇಡಿಕೆಗೆ ಎರಡನೆಯ ಉತ್ತರವನ್ನು ಕೊಡಲಾಗಿದೆ. ಈ ಸಂಕ್ಷಿಪ್ತ ಉತ್ತರದ ಶೈಲಿಯಲ್ಲಿ ಪ್ರಶಂಸೆಗೆ ಮೀರಿದ ಸೌಂದರ್ಯವಿದೆ. 
[ವಿರೋಧಿಗಳ ವಿಚಿತ್ರ ಬೇಡಿಕೆಗಳನ್ನು ಪ್ರಸ್ತಾಪಿಸಿದ ಬಳಿಕ - "ಅವರೊಡನೆ] ಹೇಳಿರಿ - ನನ್ನ ಪ್ರಭು ಪರಮ ಪಾವನನು. ನಾನೊಬ್ಬ 
ಸಂದೇಶ ತರುವ ಮಾನವನ ಹೊರತು ಇನ್ನೇನಾದರೂ ಆಗಿರುವೆನೇ?” ಎಂದುತ್ತರಿಸಲಾಗಿದೆ. ಅರ್ಥಾತ್‌- ಓ ತಿಳಿಗೇಡಿಗಳ್ಲೇ ನೀವು 


4 


ಕಾಂಡ-15 


17. ಬನೀ ಇಸ್ರಾಈಲ್‌ 919 


(94-96) ಜನರ ಮುಂದೆ ಸನ್ಮಾರ್ಗದರ್ಶನ ಬಂದಾಗಲೆಲ್ಲ- ಅದರ ಮೇಲೆ ವಿಶ್ವಾಸವಿಡದಂತೆ ಜನರನ್ನು 
ತಡೆದುದು "ಅಲ್ಲಾಹನು ಸಂದೇಶವಾಹಕನಾಗಿ ಮಾನವನನ್ನು ಕಳುಹಿಸಿದನೇ?" ಎಂಬ ಮಾತೇ ವಿನಾ ಇನ್ನೇನೂ 
ಅಲ್ಲ.!7 ಭೂಮಿಯ ಮೇಲೆ ದೇವಚಿರರು ಇಷ್ಟಾನುಸಾರ ನಡೆದಾಡುತ್ತಿದ್ದರೆ ನಾವು ಖಂಡಿತವಾಗಿಯೂ 
ಆಕಾಶದಿಂದ ಒಬ್ಬ ದೇವಚರನನ್ನೇ ಅವರಿಗೆ ಸಂದೇಶವಾಹಕನನ್ನಾಗಿ ಮಾಡಿ ಕಳುಹಿಸುತ್ತಿದ್ದೆವೆಂದು ಅವರೊಡನೆ 
ಹೇಳಿರಿ." ಓ ಪೈಗಂಬರರೇ, ಅವರೊಡನೆ (ಹೀಗೆ) ಹೇಳಿರಿ: "ನನ್ನ ಮತ್ತು ನಿಮ್ಮ ನಡುವೆ ಅಲ್ಲಾಹನ 


ನನ್ನೊಡನೆ ಈ ಬೇಡಿಕೆ ಮಾಡಬೇಕಾದರೆ ನಾನೇನಾದರೂ ಸ್ವಯಂ ದೇವನೆಂದು ಹೇಳಿಕೊಂಡದ್ದಿದೆಯೇ? ನಾನು ಸರ್ವಶಕ್ತನೆಂದು 
ನಿಮ್ಮೊಡನೆ ಹೇಳಿದ್ದೆನೇ? ಭೂಮಿ-ಆಕಾಶಗಳಲ್ಲಿ ನನ್ನ ಆಡಳಿತ ನಡೆಯುತ್ತಿದೆಯೆಂದು ಹೇಳಿದ್ದೆನೇ? ನಾನಂತೂ ಆರಂಭದ 
ದಿನದಿಂದಲೇ ನಾನು ಅಲ್ಲಾಹನ ಕಡೆಯಿಂದ ಅವನ ಸಂದೇಶವನ್ನು ತರುವ ಒಬ್ಬ ಮಾಸವನೆಂದು ಹೇಳುತ್ತ ಬಂದಿದ್ದೇನೆ. ನಿಮಗೆ 
ಪರೀಕ್ಸಿಸಬೇಕಾದರೆ ನನ್ನ ಸಂದೇಶವನ್ನು ಪರೀಕ್ಷಿಸಿರಿ. ಸತ್ಯವಿಶ್ವಾಸ ಸ್ವೀಕಾರ ಮಾಡಬೇಕಾಗಿದ್ದರೆ ಈ ಸಂದೇಶದ ಸತ್ಕತೆಯನ್ನೂ 
ಔಚಿತ್ಯವನ್ನೂ ಕಂಡು ಸ್ವೀಕರಿಸಿರಿ. ನಿರಾಕರಿಸಬೇಕಾದರೆ ಈ ಸಂದೇಶದಲ್ಲೇನಾದರೂ ದೋಷವಿದ್ದರೆ ತೋರಿಸಿರಿ. ಇದನ್ನೆಲ್ಲ ಬಿಟ್ಟು, 
ಭೂಮಿಯನ್ನು ಸೀಳೆಂದೂ ಆಕಾಶವನ್ನೂ ಬೀಳಿಸೆಂದೂ ನೀವು ನನ್ನೊಡನೆ ಅಪೇಕ್ಷಿಸ" ತೊಡಗಿದ್ದೀರಲ್ಲ! ಸಂದೇಶವಾಹಕತ್ವಕ್ಕೆ ಈ 
ಕೆಲಸಗಳೊಂದಿಗೆ ಸಂಬಂಧವೇನಿದೆ? 

107. ಓರ್ವ ಮನುಷ್ಯನು ಎಂದಿಗೂ ದೇವ ಸಂದೇಶವಾಹಕನಾಗಲಾರನೆಂಬುದು ಎಲ್ಲ ಕಾಲದ ಅಜ್ಞಾನಿಗಳಲ್ಲಿದ್ದ ಒಂದು 
ತಪ್ಪುಶಿಳುವಳಿಕೆ. ಇದೇ ಕಾರಣದಿಂದಾಗಿ ಒಬ್ಬ ದೇವ ಸಂದೇಶವಾಹಕನು ಬಂದಾಗ ಅವನು ತಿನ್ನುವುದನ್ನೂ ಕುಡಿಯುವುದನ್ನೂ 
ಮಕ್ಕಳು ಮರಿಗಳನ್ನು ಹೊಂದಿರುವುದನ್ನೂ ಚರ್ಮ ಮಾಂಸಗಳಿರುವ ಶರೀರ ಹೊಂದಿರುವುದನ್ನೂ ಕಂಡು ಅವನು ಮಾನವನಾದ್ದರಿಂದ 
ದೇವ ಸಂದೇಶವಾಹಕನಲ್ಲವೆಂದು ನಿರ್ಧರಿಸಿಬಟ್ಟರು. ಅನೆಂತರ ಅವನು ಗತಿಸಿದ ಸ್ವಲ್ಪ ಕಾಲದ ಬಳಿಕ ಅವನ ಅನುಯಾಯಿಗಳಲ್ಲಿ, 
ಅವನು ಪ್ರವಾದಿಯಾಗಿದ್ದುದರಿಂದ ಅವನು ಮನುಷ್ಯನಾಗಿರಲಿಲ್ಲ ಎಂದು ಹೇಳುವವರು. ಹುಟ್ಟಿಕೊಂಡರು. ಹೀಗಾಗಿ ಕೆಲವರು 
ಅವನನ್ನು ದೇವನನ್ನಾಗಿ ಮಾಡಿದರು. ಇನ್ನು ಕೆಲವರು ದೇವಪುತ್ರನನ್ನಾಗಿಸಿದರು. ಮತ್ತೆ ಕೆಲವರು ದೇವನು ಅವನಲ್ಲಿ 
ಅಂತರ್ಫೀನನಾಗಿದ್ದಾನೆಂದರು. ಹೀಗೆ ಒಬ್ಬನು ಮನುಷ್ಕನಾಗಿದ್ದುಕೊಂಡು ಪೈಗಂಬರನೂ ಆಗಿರುವುದು ಅಜ್ಞಾನಿಗಳ ಮಟ್ಟಿಗೆ ಎಲ್ಲ 
ಕಾಲಗಳಲ್ಲೂ ಒಂದು ಒಗಟಾಗಿಯೇ ಉಳಿಯಿತು. ۰ 

108. ಅರ್ಥಾತ್‌- ಪೈಗಂಬರರ ಕೆಲಸವು ದೇವ ಸಂದೇಶವನ್ನು ಸಾರಿ ಬಿಡುವುದು ಮಾತ್ರವೇ ಅಲ್ಲ, ಆ ಸಂದೇಶದಂತೆ 
ಜನರನ್ನು ಸಂಸ್ಕರಿಸುವುದೂ ಅವರ ಕರ್ತವ್ಯ. ಅವನು ಆ ಸಂದೇಶದ ಸಿದ್ದಾಂತಗಳನ್ನು ಮಾನವ ಸ್ಥಿತಿಗತಿಗಳಿಗೆ 
ಅನ್ವಯಗೊಳಿಸಬೇಕಾಗುತ್ತದೆ. ಅವರು ತನ್ನ ಸ್ವಂತ ಜೀವನದಲ್ಲಿ ಆ ಸಿದ್ದಾಂತಗಳನ್ನು ವ್ಯಾವಹಾರಿಕವಾಗಿ ತೋರಿಸಬೇಕಾಗುತ್ತದೆ. 
ಈ ಸಂದೇಶವನ್ನು ಕೇಳಿ ಅದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುವ ನಾನಾ ಜನರ ಮನ ಮಸ್ತಿಷ್ಯಗಳಲ್ಲಿ ಮೂಡಿ ಬರುವ 
ಹಲವಾರು ಗೊಂದಲಗಳನ್ನು ಅವರು ನಿವಾರಿಸಬೇಕಾಗುತ್ತದೆ. ಈ ಸಂದೇಶಕ್ಕನುಗುಣವಾಗಿ ಒಂದು ಸಮಾಜವನ್ನು ರಚಿಸಲಿಕ್ಕಾಗಿ 
ಅದನ್ನು ಸ್ವೀಕರಿಸಿ ಕೊಂಡವರನ್ನು ಸಂಘಟಿಸಿ ಅವರಿಗೆ ತರಬೇತಿ ಕೊಡಬೇಕಾಗುತ್ತದೆ. ಕೆಡುಕಿಗೆ ಬೆಂಬಲ ಕೊಡುವ ಶಕ್ತಿಗಳನ್ನು 
ಸೋಲಿಸಲಿಕ್ಕಾಗಿ ಹಾಗೂ ಯಾವ ಸುಧಾರಣಾ ಕಾರ್ಯಕ್ಕಾಗಿ ಅಲ್ಲಾಹನು ತಮ್ಮನ್ನು ಸಂದೇಶವಾಹಕನಾಗಿ ನಿಯುಕ್ತಗೊಳಿಸಿರುವನೋ 
ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕಾಗಿ ಅವರು ಈ ಸಂದೇಶವನ್ನು ಧಿಕ್ಕರಿಸುವ, ವಿರೋಧಿಸುವ ಮತ್ತು ಪ್ರತಿಭಟಿಸುವವರ ವಿರುದ್ಧ 
ಹೋರಾಡಬೇಕಾಗುತ್ತದೆ. ಈ ಕಾರ್ಯಗಳನ್ನೆಲ್ಲ ಮನುಷ್ಯ ವರ್ಗದಲ್ಲೇ ಮಾಡಬೇಕಾಗಿರುವಾಗ ಅದಕ್ಕಾಗಿ ಕಳುಹಿಸಲ್ಪಡಬೇಕಾದವನು 
ಮನುಷ್ಯನೇ ಅಲ್ಲದೆ ಇನ್ನಾರು? ದೇವಚರನು ಅಶಿ ಹೆಚ್ಚೆಂದರೆ ಒಂದು ಸಂದೇಶವನ್ನು ಸಾರಿ ಹೋಗಿ ಬಿಡುತ್ತಿದ್ದನು. ಮಾನವರ 
ಮಧ್ಯೆ ಮಾನವರಾಗಿದ್ದುಕೊಂಡು ಮಾಸವರಂತೆ ಕಾರ್ಯವೆಸಗುವುದು ಮತ್ತು ಮಾನವ ಜೀವನದಲ್ಲಿ ದೇವೇಚ್ಛೆಗೆ ಅನುಸಾರ. 
ಸುಧಾರಣಾ ಕಾರ್ಯವೆಸಗಿ ತೋರಿಸುವುದೂ ದೇವಚರರಿಂದ ಸಾಧ್ಯ್ಮವಾಗುವುದೆಲ್ಲಿ? ಮಾನವನೇ ಈ ಕಾರ್ಯಕ್ಕೆ ಯೋಗ್ಯ, 


ಕಾಂಡ -15 


920 ಕುರ್‌ಆನ್‌ ವ್ಯಾಖ್ಯಾನ 


2% ۱>دئں,> ھی‎ 7k Lr ےد ”1 § ےدید‎ 
SOKA SOE) ಖಃ lh BC 


SL AID > 


ಎ3 ಖಿ ವ as ಭೆ 
SSG TS CSN) 
64? سیت یہت‎ Ao b 
srg dbs ےت‎ 2b 


3 
NS SE LA Siig 


WN 


pee 


ಸಾಕ್ಟಿಯೊಂದೇ ಸಾಕು. ನಿಜಕ್ಕೂ ಅವನು ತನ್ನ ದಾಸರ ಸ್ಥಿತಿಗತಿಗಳನ್ನು ಚೆನ್ನಾಗಿ ಬಲ್ಲವನಾಗಿದ್ದು ಸರ್ವವನ್ನೂ 
ت٤۹‎ ಸುತ್ತಿ ದ್ದಾನೆ"! 

(97-99) ಯಾರಿಗೆ ಅಲ್ಲಾಹನು ಮಾರ್ಗದರ್ಶನವೀಯುತ್ತಾನೋ ಅವನೇ ಮಾರ್ಗದರ್ಶನ ಹೊಂದುವನು 
ಮತ್ತು ಅವನು ಯಾರನ್ನಾದರೂ ಪಥಭ್ರಷ್ಟಗೊಳಿಸಿದರೆ ಅಂಥವರಿಗೆ ಅವನ ಹೊರತು ಯಾವ ರಕ್ಷಕ ಮಿತ್ರರನ್ನೂ 
ನೀವು ಪಡೆಯಲಾರಿರಿ." ನಾವು ಇವರನ್ನು ಪುನರುತ್ಥಾನದ ದಿನ ಕುರುಡರಾಗಿಯೂ ನ 
ಕಿವುಡರಾಗಿಯೂ ಮಾಡಿ, ಇವರ ಮುಖಗಳನ್ನು ನೆಲಕಚ್ಚಿಸುತ್ತಾ ಎಳೆದು ತರುವೆವು."'' ಅವರ ವಾಸ ہپ‎ 'ನರಕ' 
ಆಗಿದೆ. ಅದರ ಅಗ್ನಿಯು ಮಂದವಾಗ ತೊಡಗಿದಾಗ ನಾವು ಅದನ್ನು ಇನ್ನಷ್ಟು بج مت‎ ನಮ್ಮ 
ಪ್ರತ್ಯಕ್ಷ ಪ್ರಮಾಣಗಳನ್ನು ಧಿಕ್ಕರಿಸಿ "ನಾವು ಎಲುಬುಗಳೂ ಮಣ್ಣೂ ಆಗಿ ಹೋದ ಬಳಿಕ ನಮ್ಮನ್ನು ಹೊಸದಾಗಿ 
ಸೃಷ್ಟಿಸಿ ಎಬ್ಬಿಸಲಾಗುವುದೇ?” ಎಂದು ಅವರು ಹೇಳಿದುದರ ಪ್ರತಿಫಲವಿದು. ಆಕಾಶಗಳನ್ನೂ ಭೂಮಿಯನ್ನೂ 
ಯಾವ ದೇವನು ಸೃಷ್ಟಿಸಿರುತ್ತಾನೋ ಅವನು ಖಂಡಿತವಾಗಿಯೂ ಇವರಂಥವರನ್ನು ಸೃಷ್ಟಿಸಲು ಶಕ್ತನೆಂಬುದು 
ಇವರಿಗೆ ಹೊಳೆಯಲಿಲ್ಲವೇ? ಅವನು ಇವರನ್ನು ಒಂದೆಡೆ ಸೇರಿಸಲಿಕ್ಕಾಗಿ ಒಂದು ಸಮಯವನ್ನು ನಿಶ್ನಯಿಸಿಟ್ಟಿದ್ದಾನೆ. 
ಅದರ ಬರುವಿಕೆಯು ಖಚಿತ. ಆದರೆ ಅದನ್ನು ನಿರಾಕರಿಸಿಯೇ ತೀರುವೆವೆಂಬುದು ಅಕ್ರಮಿಗಳ ಹಟವಾಗಿದೆ. 


109. ನಾನು ಯಾವ ಯಾವ ವಿಧಗಳಿಂದ ನಿಮ್ಮ ಪರಿಸ್ಥಿತಿಯನ್ನು ಸುಧಾರಿಸಲಿಕ್ಕಾಗಿ ಪ್ರಯತ್ನಿಸುತ್ತಿರುವೆನೋ ಅದನ್ನೂ 
ಅಲ್ಲಾ: ಹನು ಚೆನ್ನಾಗಿ ಬಲ್ಲನು. ನನ್ನನ್ನು ವಿರೋಧಿಸಲಿಕ್ಕಾಗಿ ನೀವು ಏನೇನು ಮಾಡುತ್ತಿರುವಿರೋ ಅದನ್ನೂ ಅವನು ನೋಡುತ್ತಿದ್ದಾನೆ. 
ಕಟ್ಟಕಡೆಗೆ ತೀರ್ಮಾನ ಮಾಡುವವನು ಅವನೇ. ಆದುದರಿಂದ ಅವನ ಜ್ಞಾನ ಮತ್ತು ವೀಕ್ಷಣೆಯೇ ಸಾಕು. 

"110. ಅರ್ಥಾತ್‌- ಯಾರ ಪುಥಭ್ರಷ್ಟತೆ ಮತ್ತು ಹಟಮಾರಿತನದ ಕಾರಣದಿಂದಾಗಿ ಅವನ ಪಾಲಿಗೆ ಅಲ್ಲಾಹನು ಸನ್ಮಾರ್ಗದರ್ಶನದ 
ದ್ವಾರಗಳನ್ನು ಮುಚ್ಚಿರುವನೋ ಯಾರನ್ನು ಅವನು ಸ್ವಯಂ ಹೋಗಲಿಚ್ಛಿಸಿದ್ದ ಪಥಭ್ರಷ್ಟತೆಗಳ ಕಡೆಗೇ ಅಲ್ಲಾ; ಹನು 'ದೂಡಿರುವನೋ 
ಅಂತಹವನನ್ನು ಇನ್ನು ನೇರ ಮಾರ್ಗಕ್ಕೆ ತರಬಲ್ಲವರು ಯಾರಿದ್ದಾರೆ? ಸ್ವತಃ ಅಲೆದಾಡುತ್ತಿರಲು ಇಪ್ಟಪಡುವವನನ್ನು ಬಲಾತ್ಕರಿಸಿ 
ಸನ್ಮಾರ್ಗದರ್ಶನ ಮಾಡಿಸುವುದು ಅಲ್ಲಾಹನ ರೂಢಿಯಲ್ಲ. ಹಾಗೆಯೇ ಅವನ ಹೊರತು ಇತರ ಯಾರಲ್ಲೂ ಇನ್ನೊಬ್ಬನ 
ಹೃದಯವನ್ನು ಪರಿವರ್ತನೆ ಮಾಡುವ ಶಕ್ತಿಯೂ ಇಲ್ಲ. 

111. ಅರ್ಥಾತ್‌- ಈ ಲೋಕದಲ್ಲಿ ಅವರು ಸತ್ಯವನ್ನು ನೋಡದವರೂ ಆಲಿಸದವರೂ ಹೇಳದವರೂ ಆಗಿದ್ದ ರೀತಿಯಲ್ಲೇ 
ಅವರನ್ನು ಪುನರುತ್ನಾನ ದಿನ ಎಬ್ಬಿಸಲಾಗುವುದು. 


7 


ಕಾಂಡ-15 


17. ಬನೀ ಇಸ್ರಾಶಲ್‌ 921 


4 
[ASN 


V und 
2 2, Ww 
STE Td 
ر اق لا ظئت یق عونمم‎ 


(100) ಓ ಪೈಗಂಬರರೇ, ಅವರೊಡನೆ ಹೇಳಿರಿ - "ನನ್ನ ಪ್ರಭುವಿನ ಕೃಪಾ ಭಂಡಾರಗಳು ನಿಮ್ಮ 
ಸ್ವಾಧೀನದಲ್ಲಿ ಇದ್ದು ಬಿಡುತ್ತಿದ್ದರೆ, ಖರ್ಚಾಗಿ ಹೋದೀತೆಂಬ ಅಶಂಕೆಯಿಂದ ಅವುಗಳನ್ನು ಖಂಡಿತವಾಗಿಯೂ 
ನೀವು ತಡೆದಿಡುತ್ತಿದ್ದಿರಿ. ನಿಜಕ್ಕೂ ಮಾನವನು ಬಹಳ ಸಂಕುಚಿತ ಮನಸ್ಸಿನವನಾಗಿದ್ದಾನೆ."' 

(101-104) ನಾವು ಮೂಸಾರಿಗೆ ಸ್ಪಷ್ಟವಾಗಿ ತೋರುವ ಒಂಭತ್ತು ನಿದರ್ಶನಗಳನ್ನು ದಯಪಾಲಿಸಿದ್ದೆವು.'' 
ಇನ್ನು ನೀವೇ ಬನೀಣಸ್ರಾಈಲರೊಡನೆ "ಮೂಸಾರು ಅವರಲ್ಲಿಗೆ ಬಂದಾಗ ಫಿರ್‌ಔನನು ಓ ಮೂಸಾ, 
ಖಂಡಿತವಾಗಿಯೂ ನೀನೊಬ್ಬ ಮಾಟಬಾಧಿತ ಮನುಷ್ಕನಾಗಿರುತ್ತೀ ಎಂದು ನಾನು ಶಂಕಿಸುತ್ತೇನೆಂದೇ 
ಹೇಳಿದ್ದನಷ್ಟೆ?" ಎಂದು ಕೇಳಿರಿ.' ಅದಕ್ಕುತ್ತರವಾಗಿ ಮೂಸಾ ಹೇಳಿದರು, "ಈ ಪ್ರಜ್ಞಾಪೂರ್ಣ ಪ್ರತ ಕ್ಸ 
ಪ್ರಮಾಣಗಳನ್ನು ಆಕಾಶಗಳ ಮತ್ತು ಭೂಮಿಯ ಪ್ರಭುವಿನ ಹೊರತು ಇನ್ನಾರೂ ಅವತೀರ್ಣಗೊಳಿಸಿಲ್ಲವೆಂದು 


112. ಇದಕ್ಕೆ ಮುಂಚೆ 55ನೆಯ ಸೂಕ್ತದಲ್ಲಿ ಬಂದಿರುವ ವಿಷಯದ ಕಡೆಗೆ ಇದು ಸೂಚನೆಯಾಗಿದೆ. ಮಕ್ಕಾದ ಬಹುದೇವ 
ವಿಶ್ವಾಸಿಗಳು ಯಾವ ಮನೋವೃಶ್ತಿಗಳಿಂದ ಪ್ರವಾದಿವರ್ಯರ(ಸ) ಪ್ರವಾದಿತ್ವವನ್ನು ನಿಷೇಧಿಸುತ್ತಿದ್ದರೋ ಅವುಗಳಲ್ಲಿ ಮುಖ್ಯವಾದುದು 
ಯಾವುದೆಂದರೆ - ಅದನ್ನು ಒಪ್ಪಿಕೊಂಡರೆ ಅವರ ಮಾನ್ಯತೆಯನ್ನೂ ಶ್ರೇಷ್ಠತೆಯನ್ನೂ ಒಪ್ಪಿಕೊಳ್ಳೆಬೇಕಾಗಿ ಬರುತ್ತಿತ್ತು. ಮಾನವನು 
ತನ್ನಂತಹ ಓರ್ವ ಸಮಕಾಲೀನನ ಶ್ರೇಷ್ಠತೆಯನ್ನು ಸುಲಭದಲ್ಲಿ ಒಪ್ಪಿಕೊಳ್ಳೆಲು ಸಿದ್ಧನಾಗುವುದಿಲ್ಲ. ಈ ರೀತಿ ಒಬ್ಬನ ನೈಜ 
ಸ್ಥಾನಮಾನಗಳನ್ನು ಒಪ್ಪಿಕೊಳ್ಳಲೂ ಸಿದ್ಧರಾಗದಂತಹ ಜಿಪುಣ ಹೃದಯಿಗಳಿಗೆ ಅಲ್ಲಾಹನು ತನ್ನ ಕೃಪಾಭಂಡಾರದ ಬೀಗದ ಕೈಗಳನ್ನು 
ಕೊಟ್ಟುಬಿಡುತ್ತಿದ್ದರೂ ಅವರು ಅದರಿಂದ ಒಂದು ಚಿಕ್ಕಾಸನ್ನೂ ಯಾರಿಗೂ ಕೊಡುತ್ತಿರಲಿಲ್ಲವೆಂದು ಹೇಳಲಾಗಿದೆ. 

113. ಇಲ್ಲಿ ಪುನಃ ಮಕ್ಕಾದ ಸತ್ಕನಿಷೇಧಿಗಳಿಗೆ ಅವರ ಪವಾಡಗಳ ಬೇಡಿಕೆಗೆ ಉತ್ತರ ಕೊಡಲಾಗಿದೆ. ಇದು بالات‎ 
ಮೂರನೆಯ ಉತ್ತರ. ನೀವು ಇಂತಿಂತಹ ಕೆಲಸಗಳನ್ನು ಮಾಡಿ ತೋರಿಸುವವರೆಗೂ ನಾವು ನಿಮ್ಮ ಮೇಲೆ ವಿಶ್ವಾಸವಿರಿಸಲಾರೆವೆಂದು 
ಸತ್ಮನಿಷೇಧಿಗಳು ಹೇಳುತ್ತಿದ್ದರು. ನಿಮಗಿಂತ ಮುಂಚೆ ಫಿರ್‌ಔನ್‌ನಿಗೆ ಇದೇ ತರದ ಒಂದೆರಡಲ್ಲ ನಿರಂತರ ಒಂಭತ್ತು ಪವಾಡಗಳನ್ನು 
ತೋರಿಸಲಾಗಿತ್ತು. ವಿಶ್ವಾಸ ತರಲಿಕ್ಕೇ ತಯಾರಿಲ್ಲದಿದ್ದ ಅವನು ಅವುಗಳನ್ನೆಲ್ಲ ಕಂಡು ಏನು ಹೇಳಿದ್ದನು ಗೊತ್ತೇ? ಅವನು 
ಪವಾಡಗಳನ್ನು ನೋಡಿಯೂ ಪ್ರವಾದಿಯನ್ನು ಸುಳ್ಳಾಗಿಸಿದಾಗ ಅವನ ಗತಿ ಏನಾಯಿತೆಂದೂ ನಿಮಗೆ ತಿಳಿದಿದೆಯೇ? ಇಲ್ಲಿ 
ಪ್ರಸ್ತಾಪಿಸಿರುವ ಒಂಭತ್ತು ನಿದರ್ಶನಗಳ ವಿವರ ಹಿಂದೆ ಅಆ್‌ರಾಫ್‌ ಅಧ್ಯಾಯದಲ್ಲೂ ಬಂದಿದೆ. y 

114. ಮಕ್ಕಾದ ಬಹುದೇವ ವಿಶ್ವಾಸಿಗಳು ಹ. ಮುಹಮ್ಮದ್‌ರಿಗೆ(ಸ) ಕೊಡುತ್ತಿದ್ದ ಬಿರುದು. ಈ ಅಧ್ಯಾಯದ 47ನೆಯ 
ಸೂಕ್ತದಲ್ಲಿ 'ನೀವು ಒಬ್ಬ ಮಾಟಬಾಧಿತ ವ್ಯಕ್ತಿಯ ಹಿಂದೆ ನಡೆಯುತ್ತಿರುವಿರಿ' ಎಂಬ ಮಾತು ಬಂದಿದೆ. ಈಗ ಇದೇ ಬಿರುದನ್ನೂ 
ಹಿಂದೆ ಹ. ಮೂಸಾರಿಗೂ(ಅ) ಕೊಡಲಾಗಿತ್ತೆಂದು ಇಲ್ಲಿ ಅವರಿಗೆ ತಿಳಿಸಲಾಗಿದೆ. 

ಈ ಸ್ಥಾನದಲ್ಲಿರುವ ಇನ್ನೊಂದು ಉಪಸಮಸ್ಯೆಯನ್ನು ಸೂಚಿಸುವುದೂ ಅಗತ್ಕವೆಂದು ನಾವು ಭಾವಿಸುತ್ತೇವೆ. ಇತ್ತೀಚೆಗೆ 
ಹದೀಸ್‌ ಧಿಕ್ಕಾರಿಗಳು ಹದೀಸ್‌ಗಳ ಬಗ್ಗೆ ಮಾಡಿರುವ ಆಕ್ಸೇಪಗಳಲ್ಲಿ ಒಂದು ಯಾವುದೆಂದರೆ - ಹದೀಸ್‌ ಪ್ರಕಾರ ಒಮ್ಮೆ 
ಪ್ರವಾದಿವರ್ಯರಿಗೆ(ಸ) ಮಾಟದ ಪ್ರಭಾವವಾಗಿ ಬಿಟ್ಟಿತ್ತು, ವಸ್ತುತಃ ನೀವೊಬ್ಬ ಮಾಟಬಾಧಿತ ವ್ಯಕ್ತಿ ಎಂಬುದು ಸತ್ಯನಿಷೇಧಿಗಳು 


ಕಾಂಡ-15 


16 ۵ا 6ے 69 لے 6 مک امم رو 
حرف ومن مد OBS Oks‏ بعد 


بی 


} پا‎ ೨೨೬ 42 wl 22 $A, وک‎ 
SLi SNS 5S اسکوا الہ رض‎ Nels) 


ನೀನು ಚೆನ್ನಾಗಿ ತಿಳಿದಿರುವೆ.!5 ಓ ಫಿರ್‌ಔನ್‌! ನನ್ನ ಅಭಿಪ್ರಾಯ ಪ್ರಕಾರ ನೀನೊಬ್ಬ ಹತಭಾಗಿ ಆಗಿರುವೆ. "6 
ಕೊನೆಗೆ ಫಿರ್‌ಔನನು ಮೂಸಾ ಮತ್ತು ಬನೀಇಸ್ರಾತಈಲರನ್ನು ಭೂಮುಖದಿಂದ ಕಿತ್ತೆಸೆಯ ಬೇಕೆಂದು 


ಅವರ ಮೇಲೆ ಹೊರಿಸಿದ ಸುಳ್ಳು ಅಪವಾದವಾಗಿತ್ತು, ಈ ಮೂಲಕ ಹದೀಸ್‌ ವರದಿಗಾರರು ಕುರ್‌ಆನನ್ನು ಸುಳ್ಳಾಗಿಸಿ 
ಸತ್ಮನಿಷೇಧಿಗಳನ್ನು ಸಮರ್ಥಿಸಿದ್ದಾರೆ ಎಂದು ಹದೀಸ್‌ ಧಿಕ್ಕಾರಿಗಳು ಹೇಳುತ್ತಾರೆ. ಆದರೆ ಇಲ್ಲಿ ಗಮನಿಸಿರಿ. ಕುರ್‌ಆನಿನ ದೃಷ್ಟಿಯಿಂದ 
ಹ. ಮೂಸಾರ(ಅ) ಮೇಲೂ ಅವರೊಬ್ಬ ಮಾಟಬಾಧಿತ ಮನುಷ್ಯನೆಂಬ ಆರೋಪವಿತ್ತು, دہ‎ ಅಧ್ಯಾಯದಲ್ಲಿ "ಜಾದೂಗಾರರು 
ತಮ್ಮ ಮಂತ್ರದಂಡವನ್ನು ಎಸೆದಾಗ ಒಮ್ಮೆಲೆ ಹ.ಮೂಸಾರು(ಅ) ಅವರ ಲಾಟಿಗಳೂ ಹಗ್ಗಗಳೂ ಓಡುತ್ತಿರುವುದನ್ನು ಕಂಡರು. 
ಅದರಿಂದ ಮೂಸಾ(ಅ) ತಮ್ಮ ಹೃದಯದೊಳಗೆ ಭೀತರಾದರು" ಎಂದು ಕುರ್‌ಆನ್‌ ಹೇಳುತ್ತದೆ. ಇದರಿಂದ ಹ. ಮೂಸಾರು(ಅ) 
ಆಗ ಜಾದೂವಿನಿಂದ ಪ್ರಭಾವಿತರಾಗಿದ್ದರೆಂದು ಸಾಬೀತಾಗುವುದಿಲ್ಲವೇ? ಇಲ್ಲಿ ಕುರ್‌ಆನ್‌ ಸ್ಫತಃ ತನ್ನನ್ನು ತಾನೇ ಸುಳ್ಳಾಗಿಸಿ ಫಿರ್‌ಔನನ 
ಸುಳ್ಳಾರೋಪವನ್ನು ಸಮರ್ಥಿಸುತ್ತದೆ ಎಂದು ಹದೀಸ್‌ ಧಿಕ್ಕಾರಿಗಳು ಹೇಳೆಲು ಸಿದ್ಧರಿರುವರೇ? - ವಸ್ತುತಃ ಇಂತಹ ಆಕ್ಷೇಪಗಳನ್ನು 
ಎತ್ತುವವರಿಗೆ ಮಕ್ಕಾದ ಸತ್ಯನಿಷೇಧಿಗಳು ಮತ್ತು ಫಿರ್‌ಔನ್‌ ಯಾವ ಅರ್ಥದಲ್ಲಿ ಪ್ರವಾದಿವರ್ಯರನ್ನು(ಸ) ಮತ್ತು 
ಹ. ಮೂಸಾರನ್ನು(ಅ) ಮಾಟಬಾಧಿತರೆಂದು ಹೇಳಿದ್ದರೆಂದು ತಿಳಿದಿರುವುದಿಲ್ಲ. ಯಾರೋ ಶತ್ರುವು ಅವರಿಗೆ ಮಾಟ ಮಾಡಿ ಅವರನ್ನು 
ಹುಚ್ಚರಾಗಿ ಮಾಡಿಬಿಟ್ಟಿದ್ದಾನೆಂಬುದೂ ಆ ಮಾಟದ ಬಾಧೆಯಿಂದ ಇವರು ಪ್ರವಾದಿತ್ವದ ಘೋಷಣೆ ಮೊಳಗಿಸಿ ಒಂದು ವಿಲಕ್ಷಣ 
ಸಂದೇಶವನ್ನು ಸಾರುತ್ತಿದ್ದಾರೆಂಬುದೂ ಅವರ ಮಾಠಿನ ಅರ್ಥವಾಗಿತ್ತು. ಕುರ್‌ಆನ್‌ ಈ ಆರೋಪವನ್ನು ನಿರಾಕರಿಸುತ್ತದೆ. ಒಬ್ಬನ 
ಶರೀರ ಅಥವಾ ಒಂದು ಇಂದ್ರಿಯವು ಜಾದೂನಿನ ಪ್ರಭಾವಕ್ಕೆ ಒಳಗಾಗುವುದೆಂದರೆ, ಕಲ್ಲೆಸೆದಾಗ ತಾಗುವ ಪೆಟ್ಟಿನಂತೆಯೇ 
ಆಗಿರುತ್ತದೆ. ಇದನ್ನು ಆರೋಪ ಹೊರಿಸಿದ ಸತ್ಯನಿಷೇಧಿಗಳಾಗಲಿ ಕುರ್‌ಆನಾಗಲಿ ನಿರಾಕರಿಸಿಲ್ಲ, ಇಂತಹ ತಾತ್ಕಾಲಿಕ ಪ್ರಭಾವದಿಂದ 
ಪ್ರವಾದಿಯ ಸ್ಥಾನಮಾನಗಳಿಗೆ ಕುಂದು ಬರುವುದೂ ಇಲ್ಲ. ಪ್ರವಾದಿಗೆ 'ವಿಷದ ಪ್ರಭಾವವಾಗುತ್ತದೆ ಮತ್ತು ಪ್ರವಾದಿ 
ಗಾಯಗೊಳ್ಳಬಲ್ಲರು ಎಂದಾದರೆ ಅವರ ಮೇಲೆ ಮಾಟವೂ ಪ್ರಭಾವ ಬೀರಬಲ್ಲದು. ಇದರಿಂದ ಪ್ರವಾದಿತ್ವದ ಸ್ಥಾನಮಾನಗಳಿಗೆ 
ಕುಂದುಂಟಾಗುವುದು ಹೇಗೆ? ಪ್ರವಾದಿಯ ಮನಮಸ್ತಿಷ್ಯಗಳು ಜಾದೂವಿನಿಂದ ಪ್ರಭಾವಿತಗೊಂಡು ಅವರ ಕೆಲಸ ಕಾರ್ಯಗಳೂ 
ಮಾತುಗಳೂ ಜಾದುವಿನಿಂದ ಪ್ರಭಾವಿತವಾಗಿ ಬಿಟ್ಟಿರೆ ಮಾತ್ರ ಅದು ಪ್ರವಾದಿತ್ವ ಪದವಿಗೆ ಕುಂದುಂಟು ಮಾಡಬಲ್ಲುದಷ್ಟೆ. ನಿರೋಧಿಗಳು 
ಪ್ರವಾದಿವರ್ಯರ(ಸ) ಮೇಲೂ ಹ. ಮೂಸಾರ(ಅ) ಮೇಲೂ ಆರೋಪಿಸುತ್ತಿದ್ದುದು ಇದನ್ನೇ. ಕುರ್‌ಆನ್‌ ನಿರಾಕರಿಸಿರುವುದೂ ಇದನ್ನೇ. 

115. ಈ ಮಾತನ್ನು ಹ. ಮೂಸಾರು(ಅ) ಹೇಳಲು ಕಾರಣವೇನೆಂದರೆ ಒಂದು ಸಾಮ್ರಾಜ್ಮವಿಡೀ ಕ್ಷಾಮ ಆವರಿಸುವುದು, 
ಲಜ್ಞಾಂತರ ಚದರ ಮೈಲುಗಳವರೆಗೆ ಹಬ್ಬಿರುವ ಪ್ರದೇಶದಲ್ಲಿ ಕಪ್ಪೆಗಳ ಹಾವಳಿಯುಂಟಾಗುವುದು ಅಥವಾ ದೇಶದಾದ್ಯಂತವಿರುವ 
ಎಲ್ಲ ಧಾನ್ಯಗಳ ಗೋದಾಮುಗಳಲ್ಲಿ ಧಾನ್ಯಕೀಟಗಳು ಬೀಳುವುಧೂ ಇದೇ ತರದ ಇತರ ಸಾಮಾನ್ಯ ಸಂಕಷ್ಟಗಳು ಒಬ್ಬ ಜಾದೂಗಾರನ 
ಜಾದೂಗಾರಿಕೆ ಅಥವಾ ಯಾವನಾದರೊಬ್ಬ ಮಾನವನ ಚಮತ್ಕಾರದಿಂದ ತಲೆದೋರಲು ಸಾಧ್ಯವೇ ಇಲ್ಲ. ಜಾದೂಗಾರನು ಒಂದು 
ಸೀಮಿತ ಸ್ಥಳದೊಳಗೆ ಒಂದು ಜನಸಮೂಹದ ದೃಷ್ಟಿಗಳ ಮೇಲೆ ಜಾದೂ ಮಾಡಿ ಅವರಿಗೆ ತನ್ನ ಚಮತ್ಕಾರ ತೋರಿಸಬಲ್ಲ, ಅದೂ 
ವಾಸ್ತವಿಕವಾಗಿರದೆ ಕೇವಲ ಮೋಡಿಯಾಗಿರುತ್ತದೆ. ಪ್ರತಿಯೊಂದು ವಿಪತ್ತು ಎರಗುವುದಕ್ಕೆ ಮುಂಚೆಯೂ, ಹ. ಮೂಸಾರು(ಅ) 
ಫಿರ್‌ಔನನಿಗೆ ನೀನು ನಿನ್ನ ಹಠಮಾರಿತನವನ್ನು ಬಿಡದಿದ್ದರೆ ನಿನ್ನ ಸಾಮ್ರಾಜ್ಯದ ಮೇಲೆ ಇಂತಹ ವಿಪತ್ತು ಎರಗಲಿದೆ ಎಂದು ಎಚ್ಚರಿಕೆ 
ಕೊಡುತ್ತಿದ್ದರು. ಅವರು ಹೇಳಿದ ರೀತಿಯಲ್ಲೇ ಆ ವಿಪತ್ತು ಇಡೀ ಸಾಮ್ರಾಜ್ಯಕ್ಕೆ ಎರಗಿ ಬಿಡುತ್ತಿ: ತ್ತು. ಹೀಗಿರುವಾಗ ಈ 
ವಿಪತ್ತುಗಳನ್ನು ಎರಗಿಸುವವನು ಭೂಮಿ-ಆಕಾಶಗಳ ಪ್ರಭುವಿನ ಹೊರತು ಬೇರೆ ಯಾರೋ ಆಗಿರುವರೆಂದು ಒಬ್ಬ ಹುಚ್ಚ ಅಥವಾ 
ಒಬ್ಬ ಮಹಾ ಹಟಮಾರಿ ಮಾತ್ರ ಹೇಳಬಲ್ಲನಪ್ಪೆ. 

116. ಅರ್ಥಾತ್‌- ನಾನಂತು ಮಾಟಬಾಧಿತನಲ್ಲ. ಆದರೆ ನೀನಾದರೋ ಮಹಾ ಹತಭಾಗಿಯೆಂಬುದು ಖಚಿತ. ಈ ದೇವ 
ನಿದರ್ಶನಗಳನ್ನು ನಿರಂತರವಾಗಿ ನೋಡಿದ ಬಳಿಕವೂ ನೀನು ನಿನ್ನ ಹಟಿಮಾರಿತನವನ್ನು ಬಿಡದಿರುವುದನ್ನು ನೋಡುವಾಗ ನಿನ್ನ ದುರ್ದಿನ 
ಬಂದೇ ಬಿಟ್ಟಿದೆಯೆಂದು ತಿಳಿಯುತ್ತದೆ. 


ಕಾಂಡ -15 


17, ಬನೀ ಇಸ್ರಾಈಲ್‌ 923 


5 NAG 3588) سن تا‎ 73೨39 


ನಿರ್ಧರಿಸಿದನು. ಆದರೆ ನಾವು ಅವನನ್ನೂ ಅವನ ಸಂಗಡಿಗರನ್ನೂ ಒಟ್ಟಾಗಿ ಮುಳುಗಿಸಿ ಬಿಟ್ಟೆವು ಆ ಬಳಿಕ 
ಬನೀಣಸ್ರಾಈಲರೊಡನೆ, "ನೀವಿನ್ನು ಭೂಮಿಯಲ್ಲಿ ನೆಲೆಸಿರಿ.'' ಮುಂದೆ ಪರಲೋಕದ ವಾಗ್ದಾನದ ಸಮಯ 
ಬಂದಾಗ ನಾವು ನಿಮ್ಮೆಲ್ಲರನ್ನೂ ಒಟ್ಟಾಗಿ ತಂದು ಹಾಜರು ಪಡಿಸುವೆವು" ಎಂದು ಹೇಳಿದೆವು. 
(105-109) ನಾವು ಈ ಕುರ್‌ಆನನ್ನು ಸತ್ಯ ಸಹಿತ ಅವಶೀರ್ಣಗೊಳಿಸಿರುತ್ತೇವೆ ಮತ್ತು ಇದು ಸತ್ಯ 
ಸಹಿತವಾಗಿಯೇ ಅವತೀರ್ಣಗೊಂಡಿದೆ. ಓ ಪೈಗಂಬರರೇ! (ಸ್ವೀಕರಿಸುವವನಿಗೆ) ಸುವಾರ್ತೆ ನೀಡಲಿಕ್ಕಾಗಿ ಮತ್ತು 
(ನಿರಾಕರಿಸುವವನಿಗೆ) ಎಚ್ಚರಿಕೆ ಕೊಡಲಿಕ್ಕಾಗಿಯೇ ವಿನಾ ಇನ್ನಾವ ಕಾರ್ಯಕ್ಕೂ ನಾವು ನಿಮ್ಮನ್ನು 
ಕಳುಹಿಸಿರುವುದಿಲ್ಲ.!'* ನೀವು ಈ ಕುರ್‌ಆನನ್ನು ಸಂದರ್ಭೋಚಿತವಾಗಿ ಜನರಿಗೆ ಹೇಳಿ ಕೊಡಲಿಕ್ಕಾಗಿ ನಾವಿದನ್ನು 
ಸ್ವಲ್ಪಸ್ವಲ್ಪವಾಗಿ ಅವತೀರ್ಣಗೊಳಿಸಿದ್ದೇವೆ ಮತ್ತು ಇದನ್ನು ನಾವು (ಸಂದರ್ಭಾನುಸಾರ) ಹಂತ ಹಂತವಾಗಿ 
ಅವತೀರ್ಣಗೊಳಿಸಿದ್ದೇವೆ.'* ಓ ಪೈಗಂಬರರೇ, ಅವರೊಡನೆ ಹೇಳಿರಿ- ನೀವು ಇದರ ಮೇಲೆ ವಿಶ್ವಾಸವಿಟ್ಟರೂ 
ಇಡದಿದ್ದರೂ ಇದಕ್ಕೆ ಮುಂಚೆ ಜ್ಞಾನ ಕೊಡಲ್ಪಟ್ಟವರಿಗೆ' ಇದನ್ನು ಓದಿ ಹೇಳಿದಾಗ ಅವರು ತಲೆಬಾಗಿ 
ಅಧೋಮುಖಿಗಳಾಗಿ ಸಾಹ್ಟಾಂಗವೆರಗಿ ಬಿಡುತ್ತಾರೆ- ಮತ್ತು "ನಮ್ಮ ಪ್ರಭು ಪರಮಪಾವನನು. ಅವನ ವಾಗ್ದಾನ 


117. ಈ ಕಥೆಯನ್ನು ಹೇಳುವ ಉದ್ದೇಶ ಹೀಗಿದೆ: ಮಕ್ಕಾದ ಮುಶ್ರಿಕರು ಮುಸ್ಲಿಮರನ್ನೂ ಪ್ರವಾದಿವರ್ಯರನ್ನೂ(ಸ) ಅರಬ್‌ 
ದೇಶದಿಂದಲೇ ಅಳಿಸಿಬಿಡಬೇಕೆಂಬ ಚಿಂತೆಯಲ್ಲಿದ್ದರು. ಆದುದರಿಂದ "ಫಿರ್‌ಔನನು ಹ. ಮೂಸಾ(ಅ) ಮತ್ತು ಬನೀ ಇಸ್ರಾತಈಲರ 
"ಕುರಿತಾಗಿಯೂ ಇದೇ ತರದಲ್ಲಿ ಯೋಚಿಸಿದ್ದನು ಆದರೆ ಕೊನೆಗೆ ಅದುದೇನು? ಫಿರ್‌ಔನ್‌ ಮತ್ತು ಅವನ ಸಂಗಾತಿಗಳನ್ನು ಅಳಿಸಿ, 
ಭೂಮಿಯಲ್ಲಿ ಮೂಸಾ(ಅ) ಮತ್ತು ಅವರ ಅನುಯಾಯಿಗಳನ್ನು ಉಳಿಸಲಾಯಿತು. ಇದೇ ದಾರಿಯಲ್ಲಿ ನೀವೂ ನಡೆದರೆ ನಿಮ್ಮ 
ಗತಿಯೂ ಇದಕ್ಕೆ ಭಿನ್ನವಾಗಿರಲಾರದು" ಎಂದು ಅವರಿಗೆ' ತಿಳಿಸಲಾಗುತ್ತಿದೆ. 

118, ಅರ್ಥಾತ್‌- ಕುರ್‌ಆನಿನ ' ಶಿಕ್ಷಣಗಳನ್ನು ಪರೀಕ್ಷಿಸಿ ಸತ್ಯಾಸತ್ಯಗಳೆ ನಿರ್ಧಾರ ಮಾಡಲು ಸಿದ್ಧರಿಲ್ಲದವರಿಗೆ ನೀವು 
ಚಿಲುಮೆಗಳನ್ನು ತಂದು, ಉದ್ಯಾನಗಳನ್ನು ಬೆಳೆಸಿ, ಆಕಾಶವನ್ನು ಸೀಳಿ, ಹೇಗಾದರೂ ಮಾಡಿ ಸತ್ಯವಿಶ್ವಾಸಿಗಳನ್ನಾಗಿ ಮಾಡಲು 
ಪ್ರಯತ್ನಿಸಬೇಕೆಂಬ ಹೊಣೆ ನಿಮ್ಮ ಮೇಲಿಲ್ಲ. ಸತ್ಯವನ್ನು ಜನರ ಮುಂದಿರಿಸಿ, ಇದನ್ನು ಸ್ಟೀಕರಿಸಿಕೊಂಡವನು ತನ್ನ ಹಿತವನ್ನೇ 
ಬಯಸುವನು ಮತ್ತು ಸ್ಟೀಕರಿಸದವನು ತನ್ನ ವಿನಾಶವನ್ನೇ ಕಾಣುವನು ಎಂದು ಸುಸ್ಪಷ್ಟವಾಗಿ ಹೇಳುವುದೇ ನಿಮ್ಮ ಕೆಲಸ. 

119. ಅಲ್ಲಾಹನಿಗೆ ತನ್ನ ಸಂದೇಶವನ್ನು ಕಳುಹಿಸಲೇಬೇಕಿದ್ದರೆ, ಅದನ್ನು ಸಂಪೂರ್ಣವಾಗಿ ಒಂದೇ ಸಲ ಯಾಕೆ ಕಳುಹಿಸಲಿಲ್ಲ? 
ತಡೆತಡೆದು ಸ್ವಲ್ಪಸ್ವಲ್ಪವೇ ಕಳುಹಿಸಲಾಗುತ್ತಿರುವುದೇಕೆ? ಅಲ್ಲಾಹನಿಗೂ ಮನುಷ್ಯರಂತೆ ಸ್ವಲ್ಪ ಸ್ವಲ್ಪವೇ ಯೋಚಿಸಿ 
ಮಾತಾಡಬೇಕಾಗುತ್ತದೇನು? ಎಂಬ ವಿರೋಧಿಗಳ ಸಂದೇಹಕ್ಕೆ ಉತ್ತರವಿದು. (ಈ ಸಂದೇಹಕ್ಕೆ ವಿವರವಾದ ಉತ್ತರಗಳಿಗಾಗಿ ಅನ್ನಹ್ಮ್‌ 
ಅಧ್ಯಾಯದ 103-107 ಟಿಪ್ಪಣಿಗಳನ್ನು ನೋಡಿರಿ.) y 

120. ಅರ್ಥಾತ್‌- ದಿವ್ಯಗ್ರಂಥಗಳ ಬೋಧನೆಗಳ ಪರಿಚಯವಿರುವ ಹಾಗೂ ಆ ವಾಣಿಗಳ ಶೈಲಿಯನ್ನು ಗುರುತಿಸಬಲ್ಲಂತಹ 
ಗ್ರಂಥದವರು. 


ಕಾಂಡ -15 


924 ಕುರ್‌ಆನ್‌ ವ್ಯಾಖ್ಯಾನ 


M2‏ ,1293 تارب پیدھھ 


Es) 


SSS NEA 4 


2 


ಪೂರ್ಣಗೊಳ್ಳಲೇಬೇಕು" ಎಂದು ಉದ್ದಾರವೆತ್ತುತ್ತಾರೆ!' ಅವರು ಪ್ರಲಾಪಿಸುತ್ತ ಅಥೋಮುಖಿಗಳಾಗಿ ಬಿಡುತ್ತಾರೆ 
ಮತ್ತು ಇದನ್ನು ಕೇಳಿ ಅವರ ದೀನತಾಭಾವವು ಇನ್ನಷ್ಟು ವರ್ಧಿಸುತ್ತದೆ. 

(110-111) ಓ ಪೈಗಂಬರರ, ಇವರೊಡನೆ ಹೇಳಿರಿ! "ಅಲ್ಲಾಹ್‌ ಎಂದು ಕರೆಯಿರಿ ಅಥವಾ ಪರಮ 
ದಯಾಮಯ ಎಂದು ಕರೆಯಿರಿ" ಯಾವ ಹೆಸರಿಂದ ಕರೆದರೂ ಅವನಿಗೆ ಎಲ್ಲವೂ ಒಳ್ಳೆಯ ನಾಮಗಳೇ ಇವೆ! 
ಮತ್ತು ನಿಮ್ಮ ನಮಾರುನ್ನು ಬಹಳೆ ಉಚ್ಚ ಸ್ವರದಲ್ಲಾಗಲಿ ತೀರಾ ಮೆಲುದನಿಯಲ್ಲಾಗಲಿ ನಿರ್ವಹಿಸಬೇಡಿರಿ. 
ಇವೆರಡರ ನಡುವೆ ಮಧ್ಯಮ ತರದ ಧ್ವನಿಯನ್ನಿರಿಸಿಕೊಳ್ಳಿರಿ'* ಮತ್ತು ಹೇಳಿರಿ! "ಸರ್ವಸ್ತುತಿಗಳೂ ಅಲ್ಲಾಹನಿಗೇ 
ಮೂಸಲು. ಅವನು ಯಾರನ್ನೂ ಮಗನನ್ನಾಗಿ ಮಾಡಿಕೊಳ್ಳಲಿಲ್ಲ. ಅವನ ಪ್ರಭುತ್ವದಲ್ಲಿ ಯಾರೂ ಸಹಭಾಗಿಯಿಲ್ಲ. 
ಅವನಿಗೊಬ್ಬ ರಕ್ಷಕ ಮಿತ್ರನಿದ್ದಾನೆನ್ನಲು ಅವನೇನೂ ವಿವಶನಲ್ಲ.!5 ಅವನ ಹಿರಿಮೆಯನ್ನು- ಸಂಪೂರ್ಣವಾದ 
ಹಿರಿಮೆಯನ್ನು- ಕೊಂಡಾಡಿರಿ." 


121. ಅರ್ಥಾತ್‌- ಕುರ್‌ಆನನ್ನು ಅಲಿಸಿದೊಡನೆ ಯಾವ ಪ್ರವಾದಿಯ ಆಗಮನದ ವಾಗ್ದಾನ ಗತ ಪ್ರವಾದಿಗಳ ಗ್ರಂಥಗಳಲ್ಲಿ 
ಮಾಡಲಾಗಿದೆಯೋ ಆ ಪ್ರವಾದಿ ಬಂದು ಬಿಟ್ಟರೆಂದು ಅವರು ಥಟ್ಟನೆ ತಿಳಿದುಕೊಳ್ಳುತ್ತಾರೆ. 

122. ಗ್ರಂಥದವರಲ್ಲಿ ಸಜ್ಜನರ ಈ ನೀತಿಯ ಪ್ರಸ್ತಾಪ ಕುರ್‌ಆನಿನಲ್ಲಿ ಅನೇಕ ಕಡೆಗಳಲ್ಲಿ ಬಂದಿವೆ. ಉದಾ: ಅಲಿ ಇಮ್ರಾನ್‌ನ 
113-115 ಹಾಗೂ 199 ಮತ್ತು ಅಲ್‌ ಮಾಇದಃದ 82-85 ಸೂಕ್ತಗಳು. 

123. ಸೃಷ್ಟಿಕರ್ತನನ್ನು ಅಲ್ಲಾಹ್‌ ಎನ್ನು ವುದನ್ನು ನಾವು ಕೇಳಿದ್ದೆವು, ಆದರೆ ಈ ರಹ್ಮಾನ್‌ ಎಂಬ ಹೆಸರನ್ನು ನೀವು ಎಲ್ಲಿಂದ 
ಎತ್ತಿಕೊಂಡಿರಿ ಎಂಬ ಮಕ್ಕಾದ ಮುಶ್ರಿಕರ ಆಕ್ಷೇಪಕ್ಕೆ ಇದು ಉತ್ತರ. ಅವರಲ್ಲಿ ಅಲ್ಲಾಹನಿಗೆ ರಹ್ಮಾನ್‌ ಎಂಬ ಹೆಸರು 
ಬಳೆಕೆಯಲ್ಲಿರಲಿಲ್ಲ. ಅದಕ್ಕಾಗಿ ಅವರು ಆ ಶಬ್ದದ ಕುರಿತು ಹುಬ್ಬು ಗಂಟಿಕ್ಕುತ್ತಿದ್ದರು. 

124. ಹ. ಇಬ್ನ್‌ ಅಬ್ಬಾಸ್‌ರು(ರ) ವಿವರಿಸಿರುವಂತೆ ಮಕ್ಕಾ ದಲ್ಲಿ ಪ್ರವಾದಿವರ್ಯರು(ಸ) ಅಥವಾ ಇತರ ಸಹಾಬಿಗಳು(ರ) 
ನಮಾರು್‌ ಮಾಡುವಾಗ ಉಚ್ಛಸ್ಟರದಲ್ಲಿ ಕುರ್‌ಆನ್‌ ಓದುತ್ತಿದ್ದರು. ಆಗ ಸತ್ಯನಿಷೇಧಿಗಳು کہ‎ ್ಲಬ್ಬಿಸುತ್ತಿದ್ದರು. ಹಲವೊಮ್ಮೆ 
ಬಯ್ಗುಳ ಸುರಿಮಳೆಗರೆಯುತ್ತಿ ಶ್ರಿದ್ದರು. ಇದಕ್ಕಾಗಿ ಸತ್ಯ ೈನಿಷೇಧಿಗಳು ಕೇಳಿ ಮುಗಿ ಬೀಳುವಂತೆ ಬಹಳ ಗಟ್ಟ ಯಾಗಿಯೂ ಓದಬೇಡಿರಿ, 
ನಿಮ್ಮ ಸಂಗಾತಿಗಳಿಗೂ ಕೇಳಲಾಗದಷ್ಟು ಮೆಲುದನಿಯಲ್ಲೂ ಓದಬೇಡಿರಿ ಎಂದು ಆಜ್ಞಾಪಿಸಲಾಯಿತು. ಈ ಆಜ್ಞೆಯು ಆ ಪರಿಸ್ಥಿತಿಗೆ 
ಸೀಮಿತವಾಗಿತ್ತು. ಮದೀನಾದಲ್ಲಿ ಪರಿಸ್ಥಿತಿ ಬದಲಾದಾಗ ಈ ಆಜ್ಞೆ ಉಳಿಯಲಿಲ್ಲ. ಆದರೆ ಮುಸ್ಲಿಮರಿಗೆ ಎಂದಾದರೂ ಮಕ್ಕಾ ದಂತಹ 
ಆ ಪರಿಸ್ಥಿಶಿ ಬಂದಾಗ ಅವರು ಈ 'ಆಡೇಶದಂತೆ ನಡೆಯಬೇಕು, 

125. ಈ ಮಾಠಿನಲ್ಲಿ ವಿವಿಧ ವಿಗ್ರಹಗಳಿಗೂ ಮಹಾ ಪುರುಷರಿಗೂ ಅಲ್ಲಾಹನು ತನ್ನ ದೇವತ್ವದ ಬೇರೆ ಬೇರೆ ಇಲಾಖೆಗಳನ್ನು 
ಅಥವಾ ತನ್ನ ಸಾಮ್ರಾಜ್ಯದ ಬೇರೆ ಬೇರೆ ಪ್ರದೇಶಗಳ ಆಡಳಿತವನ್ನು ಕೊಟ್ಟಿದ್ದಾನೆಂಬ ಮುಶ್ರಿಕರ ವಿಶ್ವಾಸದ ಬಗ್ಗೆ ಒಂದು ಸಣ್ಣ 
ವ್ಯಂಗ್ಯವಿದೆ. ಈ ಅಸಂಬದ್ಧ ವಿಶ್ವಾಸ ಪ್ರಕಾರ ಅಲ್ಲಾಹನು ತನ್ನ ದೇವತ್ವದ ಭಾರವನ್ನು ತಾನೊಬ್ಬನೇ ವಹಿಸಲು ಅಶಕ್ತ ಕ್ರನಾದುದರಿಂದ 
ಅವನು ಶನ್ನ ಬೆಂಬಲಕ್ಕೆ ಜನರನ್ನು ಹುಡುಕುತ್ತಿದ್ದಾನೆಂದು ಸ್ಪಷ್ಟವಾಗಿ ಹೇಳದಂತಾಗುತ್ತದೆ ಆದ್ದರಿಂದ ಇತರರಿಂದ ಸಹಾಯಕರನ್ನರಸಲು 
ಅಲ್ಲಾಹನೇನೂ ಅಶಕ್ತನಲ್ಲವೆಂದು ಹೇಳಲಾಗಿದೆ. 


ಕಾಂಡ -15 


18. ಅಲ್‌ ر2‎ 925 


18. ಅಲ್‌ ಕಹ್ಸ್‌) 


ಪರಿಚಯ 


ಹೆಸರು: 
ಈ ಅಧ್ಯಾಯದ ಹೆಸರನ್ನು 9ನೆಯ ಸೂಕ್ತದಿಂದ ಆಯ್ದುಕೊಳ್ಳಲಾಗಿದೆ. "ಕಹ್ಸ್‌' ಎಂಬ ಪದ ಇರುವ ಅಧ್ಯಾಯ 
ಎಂದು ಇದರ ಅರ್ಥ. 


ಅವತೀರ್ಣ ಕಾಲ: 

ಇಲ್ಲಿಂದ ಮಕ್ಕಾ ಜೀವನದ ಮೂರನೆಯ ಹಂತದಲ್ಲಿ ಅವತೀರ್ಣಗೊಂಡ ಅಧ್ಯಾಯಗ್ಗಳ ಆರಂಭವಾಗುತ್ತ ದೆ. ಈ 
ಮೂರನೆಯ ಹಂತವು ಪ್ರವಾದಿತ್ವದ 5ನೆಯ ವರ್ಷದಿಂದ ಆರಂಭವಾಗಿ 10ನೆಯ ವರ್ಷದ ವರೆಗೆ ಮುಂದುವರಿಯುತ್ತದೆ. 
ಈ ಹಂತದಲ್ಲಿ ಕುರೈಶರು ಪ್ರವಾದಿವರ್ಯರನ್ನೂ(ಸ) ಅವರ ಆಂದೋಲನವನ್ನೂ ಅಣಗಿಸಲು ಅಪಹಾಸ್ಯ, ಅಣಕ | 
ಆಕ್ಸೇಪಗಳು, ಆರೋಪಗಳು, ಬೆದರಿಕೆ ಆಮಿಷ ಮತ್ತು ಅಪಪ್ರಚಾರಗಳಲ್ಲದೆ ಅನ್ಯಾಯ, ಅತ್ಯಾಚಾರ, ಹಲ್ಲೆ ಮತ್ತು 
ಆರ್ಥಿಕ ಬಹಿಷ್ಕಾರದ ಅಸ್ವ್ರಗಳನ್ನೂ ತೀವ್ರವಾಗಿ ಬಳಸಿದರು. 

ಮಕ್ಕಾ ಜೀವನದ ಈ ಮೂರನೆಯ ಹಂತದಲ್ಲಿ ಅನ್ಯಾಯ, ಮರ್ದನ, ಅತ್ಕಾಚಾರ ಮತ್ತು ಪ್ರತಿಭಟನೆಗಳು 
ತೀವ್ರವಾಗಲಾರಂಭಿಸಿದಾಗ ಅಲ್‌ ಕಹ್ಕ್‌ ಅಧ್ಯಾಯ ಅವತೀರ್ಣಗೊಂಡಿರಬೇಕು ಮತ್ತು ಆಗ ಅಬಿಸೀನಿಯಾಕ್ಕೆ ಇನ್ನೂ ವಲಸೆ 
ನಡೆದಿರಲಿಲ್ಲವೆಂದು ಅದರಲ್ಲಿರುವ ವಿಷಯಗಳನ್ನು ಗಮನಿಸಿದಾಗ ತಿಳಿದು ಬರುತ್ತದೆ. ಆಗ ಹಿಂಸೆ ಮತ್ತು ಮರ್ದನಕ್ಕೊಳೆಗಾಗಿದ್ದ 
ಮುಸ್ಲಿಮರಲ್ಲಿ ಧೈರ್ಯ ತುಂಬಲಿಕ್ಕಾಗಿ ಮತ್ತು ಗತಕಾಲದ ಮುಸ್ಲಿಮರು ತಮ್ಮ ವಿಶ್ವಾಸವನ್ನು ರಕ್ಷಿಸಿಕೊಳ್ಳಿಲಿಕ್ಕಾಗಿ ಎಷ್ಟು 
ಕಷ್ಟ ಪಡಬೇಕಾಗಿತ್ತೆಂದು ತಿಳಿಸಲಿಕ್ಕಾಗಿ 'ಅಸ್ಲಾಬುಲ್‌ ಕಹ್ಸ್‌'ರ (ಗುಹೆಯವರ) ಕತೆಯನ್ನು ಹೇಳಲಾಗಿದೆ. 


ಮುಖ್ಯ ವಿಷಯಗಳು: 

ಈ ಅಧ್ಯಾಯವು ಪ್ರವಾದಿವರ್ಯರನ್ನು(ಸ) ಪರೀಕ್ಷಿಸಲಿಕ್ಕಾಗಿ ಗ್ರಂಥದವರ ಅಪೇಕ್ಷೆಯಂತೆ ಮಕ್ಕಾದ ಬಹುದೇವ 
ವಿಶ್ವಾಸಿಗಳು ಅವರೊಡನೆ ಕೇಳಿದ ಮೂರು ಪ್ರಶ್ನಗಳಿಗೆ ಉತ್ತರವಾಗಿ ಅವತೀರ್ಣಗೊಂಡಿದೆ. ಆ ಪ್ರಶ್ನೆಗಳು ಹೀಗಿವೆ: 
'ಕಹ್ಸ್‌'ನವರು ಯಾರಾಗಿದ್ದರು? ಖಿರುರ್‌ರ ಚರಿತ್ರೆಯ ನಿಜಾಂಶವೇನು? ಮತ್ತು 'ದುಲ್‌ಕರ್ನೈನ್‌'ರ ಕಥೆಯೇನು? ಈ ಮೂರು 
ಕತೆಗಳು ಕ್ರೈಸ್ತರ ಮತ್ತು ಯಹೂದಿಗಳ ಇತಿಹಾಸಕ್ಕೆ ಸಂಬಂಧಿಸಿದ್ದುವು. ಹಿಜಾರುಖ್‌ನಲ್ಲಿ ಇವು ಪ್ರಚಾರದಲ್ಲಿರಲಿಲ್ಲ. ಆದರೆ 
ಅಲ್ಲಾಹನು ತನ್ನ ಪ್ರವಾದಿಯ ಬಾಯಿಯಿಂದ ಅವರ ಪ್ರಶ್ನೆಗಳಿಗೆ ಪೂರ್ಣ ಉತ್ತರ ಕೊಡಿಸಿದ್ದು ಮಾತ್ರವಲ್ಲ, ಅವರು 
ಕೇಳಿದ ಮೂರೂ ಪ್ರಶ್ನೆಗಳನ್ನು ಆಗೆ ಮಕ್ಕಾದಲ್ಲಿ ಇಸ್ಲಾಮ್‌ ಮತ್ತು ಕುಫ್ರ್‌ಗಳ ಮಧ್ಯೆ ನಡೆಯುತ್ತಿದ್ದ ಘಟನೆಗಳಿಗೂ 
ಅನ್ವಯವಾಗುವಂತೆ ಮಾಡಿದನು. 

1. ಕಹ್ಸ್‌ನವರು(ಗುಹೆಯವರು) ಈ ಕುರ್‌ಆನ್‌ ಪ್ರತಿಪಾದಿಸುತ್ತಿರುವ ತೌಹೀದ್‌ ಅರ್ಥಾತ್‌ ಏಕದೇವ ವಿಶ್ವಾಸವನ್ನೇ 
ಸ್ವೀಕರಿಸಿದವರಾಗಿದ್ದರು ಅವರ ಪರಿಸ್ಥಿತಿ ಮಕ್ಕಾದಲ್ಲಿರುವ ಬೆರಳೆಣಿಕೆಯಷ್ಟು ಮಂದಿ ಪೀಡಿತ ಮುಸ್ಲಿಮರಿಗಿಂತ ಹಾಗೂ 
ಅವರ ಜನಾಂಗದ ನೀತಿಯು ಕುರೈಶರ ನೀತಿಗಿಂತ ಸ್ವಲ್ಪವೂ ಭಿನ್ನವಾಗಿರಲಿಲ್ಲ ಎಂದೂ ತಿಳಿಸಲಾಗಿದೆ. ಸತ್ಮನಿಷೇಧಿಗಳು 
ಅತ್ಯಂತ ಪ್ರಬಲರಾಗಿದ್ದು ಓರ್ವ ಸತ್ಮವಿಶ್ವಾಸಿಗೆ ಉಸಿರೆತ್ತುವ ಅವಕಾಶವನ್ನೂ ನೀಡದಂತಹ ಪರಿಸ್ಥಿತಿಯಲ್ಲಿಯೂ [ಸತ್ಕಕ್ಕಾಗಿ 


ಕಾಂಡ-15 


926 ಕುರ್‌ಆನ್‌ ವ್ಯಾಖ್ಯಾನ 


ತನ್ನ ಮನೆಮಾರನ್ನೂ ಮಕ್ಕಳು ಮರಿಗಳನ್ನೂ ಇತರ ಸರ್ವಸ್ವವನ್ನೂ ತ್ಯಾಗ ಮಾಡಬೇಕಾಗಿ ಬಂದರೂ] ಅವನು ಮಿಥ್ಯಕ್ಕೆ 
ಶರಣಾಗಬಾರದೆಂಬ ಪಾಠವನ್ನು ಈ ಕಥೆಯ ಮೂಲಕ ಸತ್ಮವಿಶ್ವಾಸಿಗಳಿಗೆ ಹೇಳಲಾಗಿದೆ. 

2. ಗುಹೆಯವರ ವೃತ್ತಾಂತವನ್ನು ನೆಪವಾಗಿಸಿ ಮಕ್ಕಾದ ಸ್ಥಿತಿವಂತ ಸರದಾರರು ತಮ್ಮ ಊರಿನ ಒಂದು ಸಣ್ಣ ಮುಸ್ಲಿಮ್‌ 
ಕೂಟದ ಮೇಲೆ ನಡೆಸುತ್ತಿದ್ದ ಮರ್ದನ, ಅತ್ಯಾಚಾರ, ಅಪಮಾನ ಮತ್ತು ಅನಾದರಗಳ ಕುರಿತು ಪ್ರಸ್ತಾಪಿಸಲಾಗಿದೆ. ಈ 
ನಿಟ್ಟಿನಲ್ಲಿ ಒಂದೆಡೆ ಆ ಅಕ್ರಮಿಗಳೊಂದಿಗೆ ಯಾವ ರೀತಿಯ ಸಂಧಾನವನ್ನೂ ಮಾಡಿಕೊಳ್ಳಬಾರದು ಮತ್ತು ಈ ಗಣ್ಯರಿಗೆ 
ನಿಮ್ಮ ಬಡ ಸಂಗಾತಿಗಳಿಗಿಂತ ಸ್ವಲ್ಪವೂ ಹೆಚ್ಚು ಮಹತ್ವ ಕೊಡಬಾರದೆಂದೂ ಪ್ರವಾದಿವರ್ಯರಿಗೆ(ಸ) ಆದೇಶಿಸಲಾಗಿದೆ. 
ಇನ್ನೊಂದೆಡೆ - ನಿಮಗೆ ಒದಗಿರುವ ಈ ಕ್ಷಣಿಕ ಸುಖಭೋಗಗಳಿಂದಾಗಿ ಹಿಗ್ಗಬೇಡಿರಿ, ಶಾಶ್ವತ ಮತ್ತು ಸುಸ್ನಿ ರವಾಗಿರುವಂತಹ 
ಒಳಿತುಗಳನ್ನು ಬಯಸಿರಿ ಎಂದು ಆ ಸಿರಿವಂತರಿಗೆ ಉಪದೇಶಿಸಲಾಗಿದೆ. ) 

3. ಈ ಸರಣಿಯಲ್ಲೇ ಸತ್ಯನಿಷೇಧಿಗಳ ಪ್ರಶ್ನೆಗಳಿಗೆ ಉತ್ತರ ಮತ್ತು ಸತ್ಮವಿಶ್ವಾಸಿಗಳಿಗೆ ಸಾಂತ್ವjನ ದೊರೆಯುವ 
ರೀತಿಯಲ್ಲಿ ಖಿರುರ್‌ ಮತ್ತು ಮೂಸಾರ(ಅ) ವೃತ್ತಾಂತವನ್ನು ಹೇಳಲಾಗಿದೆ. ಅಲ್ಲಾಹನ ವಿಧಿ ನಿಯಮದಂತೆ ಸಕ್ರಿಯರಾಗಿರುವ 
ಈ ವಿಶ್ವಕಾರ್ಯಾಗಾರದ ಘಟನೆಗಳ ರಹಸ್ಯವು ನಿಮಗೆ ಅಗೋಚರವಾಗಿರುವುದರಿಂದ ನೀವು ಬೆರಗಾಗಿ 'ಇದೇನಾಯಿತು? 
ಇದೇಕಾಯಿತು? ಹೇಗಾಯಿತು? ಹೀಗಾಗಬಾರದಿತ್ತು!" ಎನ್ನುತ್ತೀರಿ, ಆದರೆ ತೆರೆಯು ಕೊಂಚ ಸರಿದಾಗ ಆಗುವುದೆಲ್ಲವೂ 
ಸರಿಯಾಗಿಯೇ ಆಗುತ್ತಲಿದೆ ಬಾಹ್ಮ ದೃಷ್ಟಿಗೆ ತೋರುವ ದೋಷವೂ ಕಟ್ಟಕಡೆಗೆ ಶುಭಕರವಾಗಿಯೇ ಪರಿಣಮಿಸುವುದೆಂದೂ 
ನಿಮಗೆ ತಾನಾಗಿಯೇ ಠಿಳಿದು ಬರುವುದು. 

4. ಆ ಬಳಿಕ ದುಲ್‌ಕರ್ನೈನ್‌ನ ವೃತ್ತಾಂತವದೆ. ನೀವು ಇಂತಹ ಚಿಕ್ಕಪುಟ್ಟ ಮುಖಂಡತ್ವದಿಂದ ಈ ರೀತಿ 
ಬೀಗುತ್ತಿರುವಿರಿ. ಆದರೆ, ದುಲ್‌ಕರ್ಸೆನ್‌ ಸ್ವತಃ ಮಹಾ ಚಕ್ರವರ್ತಿ, ದಿಗ್ವಿಜಯಿ ಮತ್ತು ಅತುಲೈಶ್ವರ್ಯಗಳ 
ಮಾಲಿಕನಾಗಿದ್ದರೂ ಕೊಂಚವೂ ಉಬ್ಬಲಿಲ್ಲ, ಹಿಗ್ಗಲಿಲ್ಲ. ಅವನು ಯಾವಾಗಲೂ ತನ್ನ ಸೃಷ್ಟಿಕರ್ತನ ಮುಂದೆ 
ಶಿರಬಾಗಿರುತ್ತಿದ್ದನೆಂದು ಹೇಳಲಾಗಿದೆ. 

ಉಪಸಂಹಾರದಲ್ಲಿ ಆರಂಭದ ವಿಷಯವನ್ನೇ ಪುನರಾವರ್ತಿಸಲಾಗಿದೆ. ಅಂದರೆ - ತೌಹೀದ್‌ (ಏಕದೇವ ವಿಶ್ವಾಸ) 
ಮತ್ತು ಅಖಿರತ್‌ (ಪರಲೋಕ ವಿಶ್ವಾಸ) ಸತ್ಯಪೂರ್ಣವಾಗಿವೆ. ಇವುಗಳ ಮೇಲೆ ವಿಶ್ವಾಸವಿರಿಸುವುದರಲ್ಲೇ ನಿಮ್ಮ ಹಿತ 
ಅಡಗಿಬೆ. 


ಕಾಂಡ -15 


18.-ಅಲ್‌ ۰+ 3 927 


— 


PY GS 


ಮಕ್ಕಾದಲ್ಲಿ ನ‏ سی 
ರುಕೂಲ್‌ಗಳು: 12‏ ج ಸಗ‏ کی ಸೂಕ್ತಗಳು:110-- ಹ್‌‏ 
Ni ಪರಮ ದಯಾಮಯನೂ' ಕರುಣಾನಿಧಿಯೂ ಆದ ಅಲ್ಲಾ; ಹನ ನಾಮದಿಂದ ' p‏ 

( 1-5), ಸರ್ವಸ್ತುತಿ ಅಲ್ಲಾಹನಿಗೆ, ಅವನು ತನ್ನ ದಾಸನ ಮೇಲೆ ಈ ಗ್ರಂಥವನ್ನು ಅವತೀರ್ಣ ಗೊಳಿಸಿದನು 
ಮತ್ತು , ಅದರಲ್ಲೇನೂ ವಕ್ರತೆಯನ್ನಿರಿಸಲಿಲ್ಲ.' ನಿಖರವಾದ ನೇರ ಮಾತನ್ನಾಡುವಂತಹ- ಗ್ರಲಥ. ಇದು ಜನರಿಗೆ 
ಅಲ್ಲಾಹನ, ಘೋರ -ಯಾತನೆಯ ಎಚ್ಚರಿಕೆ ನೀಡಲಿಕ್ಕಾಗಿ ಮತ್ತು ಸತ್ಯವಿಶ್ವಾಸವನ್ನಿರಿಸಿ ಸತ್ಯರ್ಮವೆಸಗುವವರಿಗೆ, 
ಉತ್ತಮ 'ಪ್ರತಿಫಲ್ಲ ಸಿಗಲಿದೆ 'ಮತ್ತು -ಅವರು ಅದರಲ್ಲಿ ಸದಾಕಾಲ ವಾಸಿಸುವರೆಂಬ ಸುವಾರ್ತೆ ನೀಡಲಿಕ್ಕಾಗಿ- 
ಮತ್ತು ಅಲ್ಲಾಹನು ಯಾರನ್ನಾದರೂ' ತನ್ನ ಪುತ್ರ ರನ್ನಾಗಿಸಿದ್ದಾನೆಂದು - ಹೇಳುವವರನ್ನು `ಎಚ್ಚರಿಸು ವುದಣ್ಕ್‌ಗಿದೆ. 2 
ಇದರ ಬಗ್ಗೆ ಅವರಿಗೆ ಜ್ಞಾನವೇನೂ ಇಲ್ಲ.'ಅವರ ಪೂರ್ವಿಕರಗೂ ಇರಲಿಲ್ಲ. ಅವರ ಬಾಯಿಯಿಂದ ಹೊರಡುವ 
ಈ' ಮಾತು ಬಹಳ ಘೋರವಾದುದ್ದು. ಅವರು ಕೇವಲ ಸುಳ್ಳು ಹೇಳುತ್ತಿದ್ದಾರೆ. - 

1. ಅರ್ಥಾತ್‌- ಇದರಲ್ಲಿ ಅರ್ಥಬಾಗದಂತಹ ಅಸ್ಪಷ್ಟ ಮಾತುಗಳಾಗಲೀ ಒಬ್ಬ ಸತ್ಯ ಪ್ರಿಯನು 'ಬ್ಯಾಕೊಳ್ಳಲು ಸಂಕೋಚ 
ಪಡುವ ಹಾಗೂ ಸತ್ಯದಿಂದ ಸರಿದಿರುವಂತಹ .ವಿಷಯಗಳಾಗಲಿ ಇಲ್ಲ. - ಘನ 

.2. ಅರ್ಥಾತ್‌- ಅಲ್ಲಾಹನಿಗೆ 5م‎ ಇದೆ ಎನ್ನುವವರು. ಇದರಲ್ಲಿ ಸರೂ « ಹಘೂದಮರಡ ಅರಬ್‌ دوج‎ 
ಮುಶ್ರಿಕರೂ ಸೇರುತ್ತಾರೆ. ” 

3. ಅರ್ಥಾಶ್‌- ಆಪ್ಲಾಹಾಗೆ BS ಅಥವಾ ಇಂತಹವನ್ನು ಸ ತನ್ನ: nis کت‎ 
ಅವರು. ಹೇಳುತ್ತಿರುವುದು, ಅಲ್ಲಾಹನಿಗೆ -ಮಕ್ಕಳಿದ್ದಾರೆ' ಅಥವಾ ಅಲ್ಲಾಹ್‌ ದತ್ತು ಸ್ವೀಕಾರ ಮಾಡಿಕೊಂಡಿದ್ದಾನೆ ಎಂಬ ಜ್ಞಾನ 
| ಅವರಿಗಿದೆ ಎಂಬ -ಆಧಾರದಲ್ಲಲ್ಲ; ಇದ್ದು ಕೇವಲ ಅವರು ತಮ್ಮ ಶ್ರದ್ಧೆಯ ಅತಿಶಯೋಕ್ತಿಯಿಂದ,- ಮನಸ್ಸಿಗೆ. ತೋಚಿದಂತೆ 
ಸಆದೇಶಿಸಿದ್ದಾಗಿದೆ. ತಾವೆಂತಹ ಪಥಬ್ರಷ್ಟ: ہت سان شسست‎ ಪಾಲಕ ಪ್ರಭುವಾಗಿರುವ ಅಲ್ಲಾಹನ ಮುಂದೆ 


- ಸಾಂಡ-15 


928 : ಕುರ್‌ಆನ್‌ ವ್ಯಾಖ್ಯಾನ 
ಮಿ) eb bis زین تا نیہ‎ ECM] 
Gos ILLES T&L 


(6-8) ಓ ಪೈಗಂಬರರೇ, ಇವರು ಈ ಬೋಧನೆಯ ಮೇಲೆ ವಿಶ್ವಾಸವಿರಿಸದಿದ್ದರೆ ಪ್ರಾಯಶಃ ನೀವು 
ಇವರಿಂದಾಗಿ ವ್ಯಢೆಯಿಂದ ನಿಮ್ಮ ಜೀವವನ್ನೇ ಕಳೆದುಕೊಳ್ಳುವಿರಿ." ವಾಸ್ತವದಲ್ಲಿ ಇವರ ಪೈಕಿ ಯಾರು ಉತ್ತಮ 
ಕರ್ಮಗಳನ್ನು ಮಾಡುತ್ತಾರೆಂದು ಪರೀಕ್ಷಿಸಲಿಕ್ಕಾಗಿ ನಾವು ಈ ಭೂಮಿಯಲ್ಲಿರುವ ಎಲ್ಲ ವಸ್ತುಗಳನ್ನು ಅದಕ್ಕೆ 
ಅಲಂಕಾರವನ್ನಾಗಿ ಮಾಡಿರುತ್ತೇವೆ. ಕೊನೆಗೆ ನಾವು ಇದನ್ನೆಲ್ಲಾ ಒಂದು ಬಟ್ಟ ಬಯಲನ್ನಾಗಿ ಮಾಡಿ 
ಬಿಡಲಿದ್ದೇವೆ.* 


ಎಷ್ಟು ದೊಡ್ಡ ಅಸಭ್ಯತೆ ತೋರುತ್ತಿದ್ದೇವೆ ಮತ್ತು ಅವನ ಮೇಲೆ ಎಂಥ ಸುಳ್ಳಾರೋಪ ಹೊರಿಸುತ್ತಿದ್ದೇವೆ ಎಂಬ ಪ್ರಜ್ಞೆಯೇ 
ಅವರಿಗಿಲ್ಲ. 

4. ಪ್ರವಾದಿವರ್ಯರು(ಸ) ಅಂದು ಸಿಲುಕಿದ್ದ ಪರಿಸ್ತಿ. ತಿಯೆಡೆಗೆ ಇದು ಸೂಚನೆ. ಅವರಿಗೆ ತಮಗೂ ತಮ್ಮ ಸಂಗಾತಿಗಳಿಗೂ 
ಕೊಡಲಾಗುತ್ತಿದ್ದ ಕಷ್ಟ ಕಾರ್ಪಣ್ಮಗಳ ಕುರಿತು ಚಿಂತೆ ಇದ್ದುದಲ್ಲ. ತಮ್ಮ ಜನಾಂಗವು ಯಾವ ನೈತಿಕ ಅಧಃಪತನದಲ್ಲಿ 
ಬಿದ್ದುಕೊಂಡಿತ್ರೋ ಅದರಿಂದ ಯಾವ ರೀತಿಯಿಂದಲೂ ಮೇಲೇಳಲು ಸಿದ್ದವಿಲ್ಲವೆಂಬ ಚಿಂತೆಯು ಅವರನ್ನು ಒಳಗಿಂದೊಳಗೆ 
ಕೊರೆಯುತ್ತಿತ್ತು. ಈ ಪಥಬ್ರಷ್ಟತೆಯ ಅಂತಿಮ ಪರಿಣಾಮವು ವಿನಾಶ ಮತ್ತು ದೇವಯಾತನೆಯಾಗಿದೆಯೆಂದು ಅವರಿಗೆ 
ಖಚಿತವಾಗಿತ್ತು. ಜನಾಂಗದವರನ್ನು ಅದರಿಂದ ರಕ್ಷಿಸಲಿಕ್ಕಾಗಿ ಅವರು ಆಹೋರಾತ್ರಿ ಶ್ರಮಿಸುತ್ತಿದ್ದೆರು. ' ಆದರೆ ನಾವು 
ದೇವಯಾತನೆಗೊಳಗಾಗಿಯೇ ಸಿದ್ಧ ಎಂಬ ಹಠ ಅವರಲ್ಲಿತ್ತು. ತಮ್ಮ ಈ ಮನೋವೇದನೆಯನ್ನು ಪ್ರವಾದಿವರ್ಯರು(ಸ) ಒಂದು 
ಹದೀಸಿನಲ್ಲಿ ಹೀಗೆ ಹೇಳಿರುತ್ತಾರೆ: "ನನ್ನ ಮತ್ತು ನಿಮ್ಮ ಉದಾಹರಣೆ ಬೆಳೆಿಗಾಗಿ ಬೆಂಕಿಯುರಿಸಿದವನಂತಿದೆ. ಹಾತೆಗಳು, ಸು 
ಹೋಗಲಿಕ್ಕಾಗಿ ಅದರ ಮೇಲೆ ಮುಗಿ ಬೀಳುತ್ತವೆ. ಅವನು ಹೇಗಾದರೂ ಅವು ಬೆಂಕಿಯಿಂದ ಪಾರಾಗಲೆಂದು چا‎ 
ಆದರೆ ಹಾತೆಗಳು, ಅವನ ಪ್ರಯತ್ನ ಫಲಕಾರಿಯಾಗಲು ಬಿಡುವುದಿಲ್ಲ. ನಾನೂ ಹೀಗೆಯೇ ಮಾಡುತ್ತಿದ್ದೇನೆ. ನಾನು ನಿಮ್ಮ ಸೆರಗನ್ನು 
ಹಿಡಿದು ಎಳೆಯುತ್ತಿದ್ದೇನೆ. ಆದರೆ ನೀವು ಅಗ್ನಿಯಲ್ಲೇ ಬೀಳಲು ಹೋಗುತ್ತಿರುವಿರಿ." (ಬುಖಾರಿ.ಮತ್ತು ಮುಸ್ಲಿಮ್‌. ಹೋಲಿಸಲಿಕ್ಕಾಗಿ 
ಅಶ್ಕುಅರಾ ಅಧ್ಯಾಯದ 3ನೆಯ ಸೂಕ್ತವನ್ನು ನೋಡಿರಿ) ಮೇಲ್ನೋಟಕ್ಕೆ ಈ ಸೂಕ್ತದಲ್ಲಿ, ಪ್ರಾಯಶಃ ನೀವು ಇವರ ಹಿಂದೆ ನಿಮ್ಮ 
ಪ್ರಾಣವನ್ನೇ ಕಳೆದುಕೊಳ್ಳುವವರಿದ್ದೀರಿ - ಎಂದಿಷ್ಟೇ ಹೇಳಿರುವಂತೆ ತೋರುತ್ತದೆ. ಆದರೆ ನಿಜವಾಗಿ ಇದರಲ್ಲಿ, ಅವರು ಸತ್ಯವಿಶ್ವಾಸ 
ಸ್ವೀಕರಿಸದಿರುವ ಹೊಣೆ ನಿಮ್ಮ ಮೇಲಿಲ್ಲ. ಹಾಗಿರುವಾಗ ನೀವೇಕೆ ವ್ಯಥೆಯಿಂದ ನಿಮ್ಮ ಜೀವವನ್ನೇ ಕರಗಿಸಿಕೊಳ್ಳುತ್ತೀರಿ? ನಿಮ್ಮ 
ಕೆಲಸವು ಅವರಿಗೆ ಸುವಾರ್ತೆ ನೀಡುವುದು .ಮತ್ತು ಮುನ್ನೆಚ್ಚರಿಕೆ ಕೊಡುವುದು ಮಾತ್ರ. ಜನರನ್ನು ಸತ್ಯ ವಿಶ್ವಾಸಿಗಳಾಗಿ ಮಾಡುವುದು 
ನಿಮ್ಮ ಹೊಣೆಯಲ್ಲ. ಆದುದರಿಂದ ನೀವು ನಿಮ್ಮ ಧರ್ಮಾಹ್ವಾನ ಕಾರ್ಯವನ್ನು ನೆರವೇರಿಸುತ್ತಲಿದ್ದರೆ ಸಾಕು. ಒಪ್ಪಿಕೊಳ್ಳುವವನಿಗೆ 
ಸುವಾರ್ತೆ ನೀಡಿರಿ, ಸ್ವೀಕರಿಸದವನಿಗೆ ಅದರ ದುಷ್ಪರಿಣಾಮದ ಕುರಿತು ಎಚ್ಚರಿಕೆ ಕೊಡಿರಿ - ಎಂಬಂತಹ ಸೌಮ್ಮ ಸಾಂತ್ಯನವೂ 
ಇದೆ. _ 

5. ಪ್ರಥಮ ಸೂಕ್ತದ ಅಭಿಸಂಬೋಧನೆ ಹೆ. ಮುಹಮ್ಮದ್‌ರ(ಸ) ಕಡೆಗಿತ್ತು. ಈ ಎರಡೂ ಸೂಕ್ತಗಳ ಕರೆಯು ಸತ್ಯನಿಷೇಧಿಗಳ 
ಕಡೆಗಿದೆ. ಪ್ರವಾದಿವರ್ಯರಿಗೆ(ಸ) ಸಾಂತ್ವನದ ಒಂದು ಮಾತು ಹೇಳಿದ ಬಳಿಕ ಇದೀಗ ಅವರನ್ನು ನಿಷೇಧಿಸುವವರನ್ನು ಕರೆಯದೆಯೇ- 
ಈ ಭೂಮಿಯ ಮೇಲೆ ನೀವು ಕಾಣುತ್ತಿರುವ ಹಾಗೂ ನಿಮ್ಮನ್ನು ಮರುಳಾಗಿಸಿರುವ ಈ ಸಾಧನಾನುಕೂಲತೆಗಳೆಲ್ಲವೂ ಕೇವಲ ನಿಮ್ಮನ್ನು 
ಪರೀಕ್ಷೆಗೊಳೆಪಡಿಸಲಿಕ್ಕಾಗಿ ಒದಗಿಸಲಾಗಿವೆ: ಆದರೆ ಇವೆಲ್ಲವೂ ನಿಮ್ಮ ಭೋಗವಿಲಾಸಗಳಿಗಾಗಿ ಒದಗಿಸಲ್ಪಟ್ಟವುಗಳೆಂದು ನೀವು 
ಭಾವಿಸಿರುವುದರಿಂದ ನೀವು ಜೀವನದ ಸುಖಭೋಗಗಳನ್ನು ಮಾತ್ರ ಅನುಭವಿಸುತ್ತೀರೇ ವಿನಾ ಬೇರಾವ ಉದ್ದೇಶದ ಕಡೆಗೂ 
ಗಮನಿಸುವುದಿಲ್ಲ. ಈ ಕಾರಣದಿಂದಾಗಿಯೇ ನೀವು ನಿಮಗೆ ಉಪದೇಶಿಸುವವನ ಮಾತಿಗೆ ಕಿವಿಗೊಡುತ್ತಿಲ್ಲ. ಆದರೆ ವಾಸ್ತವದಲ್ಲಿ 
ಇವು ಭೋಗ ಸಾಮಗ್ರಿಗಳಾಗಿರದೆ ಪರೀಕ್ಷಾ ಸಾಧನಗಳಾಗಿವೆ. ಇವುಗಳ ಮಧ್ಯೆ ನಿಮ್ಮನ್ನಿರಿಸಿ, ನಿಮ್ಮಲ್ಲಿ ತನ್ನ ವಾಸ್ತವಿಕತೆಯನ್ನು 
ಕಡೆಗಣಿಸಿ ಈ ಲೋಕದ ಮನಮೋಹಕಗಳಲ್ಲಿ ಲೀನಗೊಳ್ಳುವವನಾರು ಮತ್ತು ತನ್ನ ನೈಜ ಸ್ಥಾನ(ದೇವದಾಸ್ಕ)ವನ್ನು ಜ್ಞಾಪಿಸಿ ಸರಿಯಾದ 
ಧೋರಣೆಯನ್ನಿರಿಸಿಕೊಳ್ಳುವವನಾರು ಎಂದು ನೋಡಲಾಗುತ್ತಿದೆ. ಈ ಪರೀಕ್ಸೆ ಕೊನೆಗೊಂಡ ಮರುಕ್ಷಣದಲ್ಲೇ ಈ ಭೋಗ 


18. ಅಲ್‌ 25ہ‎ 929 


ಎಂದ > 490 uN 20 +۵۰ 4 227 
زنک رڈ من‎ IEEE ESA Io 


೨} 
0 


5 و وت‎ SANE EE oi iis 


22 


ONE ISIS 8 


"4 MSS 
(9-12) ಗುಹಾವಾಸಿಗಳು ಮತ್ತು ಶಿಲಾಲೇಖನದವರು' ನಮ್ಮ ಅದ್ಭುತ ನಿದರ್ಶನಗಳಲ್ಲಿದ್ದರೆಂದು ನೀವು 
ಭಾವಿಸುತ್ತೀರಾ? ಆ ಕೆಲವು ಮಂದಿ ತರುಣರು ಗುಹೆಯೊಳಗೆ ಆಶ್ರಯ ಪಡೆದರು ಮತ್ತು, "ಓ ನಮ್ಮ ಪ್ರಭೂ, 
ನಮಗೆ ನಿನ್ನ ವಿಶಿಷ್ಟ ಕೃಪೆಯನ್ನು ದಯಪಾಲಿಸು ಮತ್ತು ನಮ್ಮ ವ್ಯವಹಾರವನ್ನು ಸುಗಮಗೊಳಿಸು" ಎಂದರು. 
ಆಗ ನಾವು ಅವರನ್ನು ಬೆನ್ನುತಟ್ಟಿ ಅದೇ ಗುಹೆಯೊಳಗೆ ಅನೇಕ ವರ್ಷಗಳ ವರೆಗೆ ಗಾಢ ನಿದ್ರೆಯಲ್ಲಿ 
ಮಲಗಿಸಿಬಿಟ್ಟೆವು. ಅನಂತರ ಅವರ ಎರಡು ಗುಂಪುಗಳಲ್ಲಿ ಯಾವುದು ತನ್ನ (ಗುಹಾ) ವಾಸದ ಕಾಲಾವಧಿಯನ್ನು 
ಸರಿಯಾಗಿ ಲೆಕ್ಕಹಾಕುತ್ತದೆಂದು ನೋಡಲಿಕ್ಕಾಗಿ ನಾವು ಅವರನ್ನು ಪುನಃ ಎಬ್ಬಿಸಿದೆವು. 


ಸಾಧನಗಳ ಪರದೆಯನ್ನು ಸರಿಸಿ ಬಿಡಲಾಗುವುದು. ಆಗ ಈ ಭೂಮಿಯು ಒಂದು i i ಹೊರತು ಬೇರೇನೂ 
ಆಗಿರಲಾರದು- ಎಂದು ಹೇಳಲಾಗಿದೆ. 

6. ವಿಶಾಲವಾದ ಗುಹೆಯನ್ನು ಅರಬೀ ಭಾಷೆಯಲ್ಲಿ ھل'‎ ಎನ್ನುತ್ತಾರೆ. ಇಕ್ಕಟ್ಟಾದ ಬಿಲಕ್ಕೆ 'ಗಾರ್‌' ಎನ್ನಲಾಗುತ್ತದೆ. ಆದರೆ 
ಉರ್ದು ಭಾಷೆಯಲ್ಲಿ 'ಗಾರ್‌' ಎಂಬುದು. 'ಕಹ್ಟ್‌' ಅರ್ಥಾತ್‌ ಗುಹೆ ಎಂಬ ಅರ್ಥವನ್ನೇ ಹೊಂದಿದೆ. 

7. 'ಅರ್ರಕೀಮ್‌'ನ ಅರ್ಥದ ಬಗ್ಗೆ ಭಿನ್ನಾಭಿಪ್ರಾಯವಿದೆ. ಕೆಲವು ಮಂದಿ ಸಹಾಬಿಗಳು ಮತ್ತು ತಾಬಈಗಳು(ರ) ಇದು ಈ 
ಘಟನೆ ನಡೆದಿದ್ದ ಊರಿನ ಹೆಸರು, ಅದು 'ಐಲಳ (ಅರ್ಥಾತ್‌ ಅಕಬಃ ಮತ್ತು ಫೆಲೆಸ್ತೀನ್‌ಗಳ ನಡುವೆ. ಇತ್ತೆಂದು ಹೇಳುತ್ತಾರೆ. 
ಇನ್ನು ಕೆಲವು ಪ್ರಾಚೀನ ವ್ಯಾಖ್ಯಾನಕಾರರು ಇದರ ಅರ್ಥವು ಆ ಗವಿಯ ಮುಂದೆ 'ಅಸ್ಟಾಬುಲ್‌ ۰ ಕಹ್ಟ್‌'ರ(ಗುಹೆಯವರ) 
ಸ್ಮರಣಾರ್ಥವಾಗಿ ಹಾಕಲಾಗಿದ್ದ ಶಿಲಾಲೇಖನವೆಂದೂ ಹೇಳುತ್ತಾರೆ. ಮೌಲಾನಾ ಅಬುಲ್‌ ಕಲಾಮ್‌ ಆರಾದ್‌ರು ತಮ್ಮ ವಾಖಾನ 
ಗ್ರಂಥವಾದ 'ತರ್ಜುಮಾನುಲ್‌ ಕುರ್‌ಆನ್‌'ನಲ್ಲಿ ಒಂದನೆಯ ಅರ್ಥಕ್ಕೆ ಮಹತ್ವ ಕೊಟ್ಟಿದ್ದಾರೆ. ಈ ಸ್ಥಳವು ಬೈಬಲಿನ ಯೆಶಾಯನು(ಕಾಂಡ 
18 ಸೂಕ್ತ 27)ರಲ್ಲಿ 'ರಕಮ್‌' ಅಥವಾ 'ರಾಕಮ್‌' ಎಂದು ಹೇಳಲಾಗಿರುವ ಸ್ಥಳವೇ ಆಗಿದೆಯೆಂದು ಅವರು ಅಭಿಪ್ರಾಯ ತಾಳಿದ್ದಾರೆ. 
ಅಲ್ಲದೆ ಅವರು ಅದು ಸಬ್ರೀಗಳ ಪ್ರಸಿದ್ಧ ಐತಿಹಾಸಿಕ ಕೇಂದ್ರವಾಗಿದ್ದ 'ಪೇಟ್ರಾ' ಎಂಬ ಪ್ರಾಚೀನ ಹೆಸರನ್ನುತ್ತಾರೆ. ಆದರೆ ಯೆಶಾಯನ 
ಗ್ರಂಥದಲ್ಲಿ ರಕಮ್‌ ಅಥವಾ ರಾಕಮ್‌ನ ಪ್ರಸ್ತಾಪ ಬಂದಿರುವುದು ಬಿನ್‌ ಯಮನ್‌ ಸಂತತಿಯ ವಾರೀಸು ಸೊತ್ತಿನ ವಿಷಯದಲ್ಲಿ 
ಎಂಬುದನ್ನೂ ಅದೇ ಗ್ರಂಥದ ವಿವರಣೆಯ ಪ್ರಕಾರ ಆ ಗೋತ್ರದ ವಾರೀಸು ಸೊತ್ತಿನ ಪ್ರದೇಶವು ಜಾರ್ಡನ್‌ ನದಿ ಮತ್ತು ಲೂತ್‌ 
ಸಮುದ್ರದ ಪಶ್ಚಿಮಕ್ಕಿದ್ದು ಅದರಲ್ಲಿ ಪೇಟ್ರಾ ಇರಲು ಸಾಧ್ಮವಿಲ್ಲವೆಂಬುದನ್ನೂ ಅವರು ಯೋಚಿಸಲಿಲ್ಲ. ಪೇಟ್ರಾದ ಅವಶೇಷಗಳು 
ಯಾವ ಪ್ರದೇಶದಲ್ಲಿ ಸಿಕ್ಕಿವೆಯೋ ಅದರ ಮತ್ತು ಬಿನ್‌ ಯಮನ್‌ ಸಂತತಿಯ ವಾರೀಸು ಸೊತ್ತಿನ ಮಧ್ಯೆ ಯಹೂದೀ ಮತ್ತು 
ಅದುಮಿಯಾದ ಇಡೀ ಪ್ರದೇಶವೇ ಇತ್ತು. ಇದೇ ಆಧಾರದಲ್ಲಿ ಪ್ರಾಚೀನ ಅವಶೇಷಗಳ ಆಧುನಿಕ ಸಂಶೋಧಕರು ಪೇಟ್ರಾ ಮತ್ತು 
ರಾಕಮ್‌ ಒಂದೇ ಎಂದು ಹೇಳಲು ಹಿಂಜರಿದಿದ್ದಾರೆ. (1946ರಲ್ಲಿ ಪ್ರಕಟವಾದ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾದ ಭಾಗ 17, 
ಪುಟ:658ರಲ್ಲಿ ನೋಡಿರಿ) ನಮ್ಮ ದೃಷ್ಟಿಯಲ್ಲಿ ರಕೀಮ್‌ ಎಂದರೆ ಶಿಲಾಲೇಖನವೆಂಬುದೇ ಸರಿ. 

8. ಅರ್ಥಾತ್‌- ಕೆಲವು ಮಂದಿ ತರುಣರನ್ನು ಎರಡು ಮೂರು ಶತಮಾನಗಳ ವರೆಗೆ ಮಲಗಿಸಿ, ಅವರು ಮಲಗುವಾಗ ಇದ್ದ 
ಅದೇ ತಾರುಣ್ಯ ಮತ್ತು ಆರೋಗ್ಯದೊಂದಿಗೆ ಎಬ್ಬಿಸುವುದು ಭೂಮಿ-ಆಕಾಶಗಳನ್ನು ಸೃಷ್ಟಿಸಿದ ದೇವನ ಮಹಿಮೆಗೆ ಮೊರಿದುದೆಂದು 
ನೀವು ಭಾವಿಸುತ್ತೀರಾ? ನೀವು ಸೂರ್ಯಚಂದ್ರ ಮತ್ತು ಭೂಮಿಯ ಸೃಷ್ಟಿಯ: ವಿಷಯದಲ್ಲಿ ಚೆನ್ನಾಗಿ ಚಿಂತನೆ ನಡೆಸುತ್ತಿದ್ದರೆ 
ಅಲ್ಲಾಹನಿಗೆ ಇದು ಕಷ್ಟ ಸಾಧ್ಯವೆಂದು ಖಂಡಿತ ಹೇಳುತ್ತಿರಲಿಲ್ಲ. 


ಕಾಂಡ-15 


930 , ಕುರ್‌ಆನ್‌ ವ್ಯಾಖ್ಯಾನ 


Gs £2೨ HA 4 £8 ೪22 ص یں‎ 2.೩, 1 
HSE gE SOLIS AL ام‎ 
و‎ 


LRT e222 Ey ٤غ ےؤیرے‎ 
ELS SESS SO ESPN TSS ALY 


٠ 


(13-16) ನಾವು ಅವರ ನಿಜ ಕಥೆಯನ್ನು ನಿಮಗೆ ತಿಳಿಸುತ್ತೇವೆ? ಅವರು ತಮ 


ಪ್ರಭುವಿನ ಮೇಲೆ‏ ے 

9. ಈ ಕಥೆಗೆ ಪ್ರಾಚೀನ ಸಾಕ್ಸ್ಯವು ಜೇಮ್ಸ್‌. ಸರೋಜೀ ಎಂಬ ಕ್ರೈಸ್ತ ಪಾದ್ರಿ ಸಿರಿಯನ್‌ ಭಾಷೆಯಲ್ಲಿ ಬರೆದ ಉಪದೇಶಗಳಿಂದ 
ಸಿಗುತ್ತದೆ. ಈತನು 'ಅಸ್‌ಹಾಬುಲ್‌ಕಹ್ಸ್‌' ನಿಧನ ಹೊಂದಿದ ಕೆಲವು ವರ್ಷಗಳ ಬಳಿಕ ಅಂದರೆ ಕ್ರಿ. ಶ. 452ರಲ್ಲಿ ಜನಿಸಿದ್ದನು. 
ಸುಮಾರು ಕ್ರಿ. ಶ. 474ರ ಕಾಲದಲ್ಲಿ ಅವನು ಈ ಉಪದೇಶಗಳನ್ನು ಕ್ರೋಢೀಕರಿಸಿದ್ದನು. ಈ ಉಪದೇಶಗಳಲ್ಲಿ ಅವನು ಈ 
ಘಟನೆಯನ್ನು ಬಹಳ ವಿವರವಾಗಿ ಬರೆದಿದ್ದಾನೆ. ಈ ಸಿರಿಯನ್‌ ವರದಿಗಳು ನಮ್ಮ ಆರಂಭ ಕಾಲದ ವ್ಯಾಖ್ಯಾನಕಾರರಿಗೆ ತಲಪಿದ್ದು 
ಅದನ್ನು ಇಬ್ದ್‌ ಜರೀರ್‌ ತಬರೀ ವಿವಿಧ ಸನದುಗಳ ಸಹಿತ ತನ್ನ ವ್ಯಾಖ್ಯಾನದಲ್ಲಿ ಉಲ್ಲೇಖಿಸಿದ್ದಾರೆ. ಅದು ಅತ್ತ ಯುರೋಪಿಗೂ 
ತಲಪಿತು. ಅಲ್ಲಿ ಗ್ರೀಕ್‌ ಮತ್ತು ಲ್ಯಾಟಿನ್‌ ಭಾಷೆಗಳಲ್ಲಿ ಅದರ ತರ್ಜುಮೆಗಳೂ ಸಾರಾಂಶಗಳೂ ಪ್ರಕೆಟಿವಾದುವು. ಗಿಬ್ಬನನು, 
'ರೋಮ್‌' ಸಾಮ್ರಾಜ್ಯದ ಅವನತಿ ಮತ್ತು ಪತನ ಎಂಬ ಗ್ರಂಥದ 33ನೆಯ ಕಾಂಡದಲ್ಲಿ 'ಸಪ್ತ ನಿದ್ರಾಳುಗಳು' Seven Sleepers 
ಎಂಬ ಶಿರೋನಾಮೆಯ ಕೆಳಗೆ ಆ ಮೂಲಗಳಿಂದ ಕೊಟ್ಟಿರುವ ಈ ಕಥೆಯ ಸಾರಾಂಶವು ನಮ್ಮ ವ್ಯಾಖ್ಯಾನಕಾರರ ವರದಿಗಳನ್ನು | 
ಎಷ್ಟರ ಮಟ್ಟಿಗೆ ಹೋಲುತ್ತದೆಂದರೆ ಎರಡೂ ಕಥೆಗಳನ್ನು ಬಹುತೇಕ ಒಂದೇ ಮೂಲದಿಂದ ಪಡೆದಂತೆ ತೋರುತ್ತದೆ. ಉದಾ: 
'ಅಸ್ಲಾಬುಲ್‌ಕಹ್ಟ್‌'ರು (ಗುಹೆಯವರು) ಯಾವ ಅರಸನ ಅಕ್ರಮ ಅತ್ಯಾಚಾರಗಳಿಂದ ತಪ್ಪಿಸಿಕೊಳ್ಳಲಿಕ್ಕಾಗಿ ಓಡಿ ಬಂದು ಗುಹೆಯ 
ಅಶ್ರಯ ಪಡೆದಿದ್ದರೋ ಅವನ ಹೆಸರು 'ದಕ್‌ಯನೂಸ್‌' ಅಥವಾ 'ದಕ್ಕಾನೂಸ್‌' ಅಥವಾ 'ದಕ್ಕೂಸ್‌' ಎಂದು ನಮ್ಮ 
ವ್ಯಾಖ್ಯಾನಕಾರರು ಹೇಳುತ್ತಾರೆ. ಗಿಬ್ಬನನು ಅವನ ಹೆಸರು ಸೀಸರ್‌ ಡೇಸಿಯಸ್‌ Dೀಂi ಎನ್ನುತ್ತಾನೆ. ಈ ಘಟನೆ ನಡೆದ ನಗರವನ್ನು 
ನಮ್ಮ ವ್ಯಾಖ್ಯಾನಕಾರರು 'ಅಫ್‌ಸುಸ್‌' ಎನ್ನುತ್ತಾರೆ. ಗಿಬ್ಬನನು ಅದನ್ನು 'ಇಫಿಸುಸ್‌' ಔphesus ಎಂದು ಕರೆಯುತ್ತಾನೆ. ಇದು ಏಶಿಯ 
ಮೈನರ್‌ನ ಪಶ್ಚಿಮ ಕರಾವಳಿಯಲ್ಲಿ ರೋಮನರ ಅತಿ ದೊಡ್ಡ ನಗರವೂ ಪ್ರಸಿದ್ಧ ಬಂದರು ಸ್ಥಳವೂ ಆಗಿತ್ತು. ಅನಂತರ ಗುಹೆಯವರು 
ಎಚ್ಚರಗೊಂಡ ಕಾಲದಲ್ಲಿದ್ದ ಅರಸನ ಹೆಸರನ್ನು ನಮ್ಮ ವ್ಯಾಖ್ಯಾನಕಾರರು 'ತೇದೋಸೀಸ್‌' ಎಂದು ಹೇಳಿದ್ದಾರೆ. ಗಿಬ್ಬನನು - ಅವರು 
ಎಚ್ಚರಾದುದು 'ಎರಡನೆಯ 'ಧಿಯೋಡೋಸೀಸ್‌' Thೀಂdಂsusನ ಕಾಲದಲ್ಲೆಂದೂ ಅವನು, ರೋಮ್‌ ಸಾಮ್ರಾಜ್ಯವು ಕ್ರೈಸ್ತ ಧರ್ಮ 
ಸ್ವೀಕಾರ ಮಾಡಿಕೊಂಡ ಬಳಿಕ ಕ್ರಿ. ಶ. 408ರಿಂದ 450ರ ವರೆಗೆ ರೋಮ್‌ ಸಾಮ್ರಾಜ್ಯದ ಸೀಸರನಾಗಿದ್ದನೆಂದೂ ಹೇಳುತ್ತಾನೆ. 
ಎರಡೂ ವಿವರಣೆಗಳ ಸಾಮೃತೆ ಎಷ್ಟು ಗರಿಷ್ಠ ಮಟ್ಟದಲ್ಲಿದೆಯೆಂದರೆ, ಗುಹೆಯವರು ಎಚ್ಚರಗೊಂಡ ಬಳಿಕ ಅವರು ತಮಗೆ 
ಆಹಾರ ತರಲಿಕ್ಕಾಗಿ ಕಳುಹಿಸಿದ್ದ ಸಂಗಾತಿಯನ್ನು ನಮ್ಮ ವ್ಯಾಖ್ಯಾನಕಾರರು 'ಯಮ್‌ಲೀಖಾ' ಎಂದು ಕರೆದರೆ ಗಿಬ್ಬನನು ಅವನನ್ನು 
'ಯಮ್‌ಲೀಖಿಸ್‌' - 1೩mblichus ಎಂದು ಕರೆದಿದ್ದಾನೆ, ಕಥೆಯ ವಿವರಣೆಗಳು ಎರಡೂ ವರದಿಗಳಲ್ಲಿ ಸಮಾನವಾಗಿವೆ. [ಇವುಗಳ 
ಪ್ರಕಾರ] ಗುಹೆಯಲ್ಲಿ ಅವರು ಇದ್ದ ಕಾಲವು ಸುಮಾರು 196 ವರ್ಷಗಳಾಗುತ್ತವೆ. ۱ 

ಪೌರ್ವಾತ್ಮ ಸಂಸ್ಕೃತಿಯ ತಜ್ಞರೆನ್ನಲಾಗುವ ಕೆಲವು ಪಾಶ್ಚಿಮಾತ್ಮರು ಗುಹೆಯವರ ಗುಹಾವಾಸದ ಕಾಲಾವಧಿ 309 ವರ್ಷವೆಂದು 
ಕುರ್‌ಆನ್‌ ಹೇಳುವುದರಿಂದ ಈ ಕಥೆಯು ಗುಹೆಯವರ ಕಥೆಯನ್ನೇ ಸೂಚಿಸುವ ಕಥೆ ಎನ್ನುವುದನ್ನು ನಿರಾಕರಿಸುತ್ತಾರೆ. ಆದರೆ 
ಇದಕ್ಕೆ ಉತ್ತರವನ್ನು ನಾವು 25ನೆಯ ಟಿಪ್ಪಣಿಯಲ್ಲಿ ಕೊಟ್ಟಿದ್ದೇವೆ. 

ಈ ಸಿರಿಯನ್‌ ವರದಿ ಮತ್ತು ಕುರ್‌ಆನಿನ ವಿವರಣೆಯ ಮಧ್ಯೆ ಸ್ವಲ್ಪ ಮಟ್ಟಿಗೆ ಆಂಶಿಕ ಭಿನ್ನಾಭಿಪ್ರಾಯಗಳೂ ಇವೆ. ಅದನ್ನೇ 
ಆಧಾರವಾಗಿಟ್ಟು ಗಿಬ್ಬನನು ಪ್ರವಾದಿವರ್ಯರ(ಸ) ಮೇಲೆ 'ಅಜ್ಞಾನ'ದ ಆರೋಪ ಹೊರಿಸಿದ್ದಾನೆ. ವಸ್ತುತಃ ಯಾವ ವರದಿಯನ್ನು 
ನಂಬಿ ಅವನು ಇಷ್ಟು ದೊಡ್ಡ ಎದೆಗಾರಿಕೆ ತೋರುತ್ತಾನೋ ಅದನ್ನು ಈ ಘಟನೆ ನಡೆದ ಮೂವತ್ತು ನಲ್ವತ್ತು ವರ್ಷಗಳ ಬಳಿಕ 
ಸಿರಿಯಾದನನೊಬ್ಬನು ಬರೆದನೆಂಬುದನ್ನೂ ಈ ಕಾಲಾವಧಿಯೊಳಗೆ ಬಾಯ್ದೆರೆ ವರದಿಗಳು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ 
ಮುಟ್ಟುವಾಗ ಸ್ವಲ್ಪ ಮಟ್ಟಿಗಾದರೂ ವ್ಯತ್ಯಾಸ ಬಂದೇ ತೀರುವುದೆಂಬುದನ್ನೂ ಅವನು ಸ್ವತಃ ಒಪ್ಪಿಕೊಳ್ಳುತ್ತಾನೆ. ಇಂತಹ ಒಂದು 
ವರದಿ ಅಕ್ಷರಶಃ ಸರಿಯೆಂದೂ ಅದರಿಂದ ಯಾವುದಾದರೊಂದು ಆಂಶಿಕ ಭಿನ್ನತೆ ತೋರಿದುದರಿಂದ ಕುರ್‌ಆನಿನ ವರದಿ ತಪ್ಪು 
ಎಂದೂ ಹೇಳುವುದು, ಮತೀಯ ಪಕ್ಷಪಾತದಿಂದಾಗಿ ವಿವೇಕದ ಸಾಮಾನ್ಯ ಬೇಡಿಕೆಗಳನ್ನೂ ಕಡೆಗಣಿಸುವವರಿಗೆ ಮಾತ್ರ 
ಭೂಷಣವಾಗಿದೆ. | 


سس 


ಕಾಂಡ-15 


18. ಅಲ್‌ 858 931 


ಶೆಲ್‌ 


>۰ 


Ja ಸುರ مُمَوَمَا‎ 
6م خر یی‎ a0 i232 (CPT: 
So ಬೈಕ C3 


Eg‏ کسیڈ 


دم د 


ವಿಶ್ವಾಸವಿಟ್ಟಿದ್ದ ھ0 3دا‎ ತರುಣರಾಗಿದ್ದರು. ನಾವು ಅವರಿಗೆ ಸನ್ಮಾರ್ಗದರ್ಶನವನ್ನು ವೃದ್ಧಿಗೊಳಿಸಿದ್ದೆವು.'” 
ಅವರು ಎದ್ದಾಗ ನಾವು ಅವರ ಮನಸ್ಸನ್ನು ಬಲಗೊಳಿಸಿದೆವು. ಅವರು ಹೀಗೆ ಘೋಷಿಸಿದರು- "ಆಕಾಶಗಳ 
ಮತ್ತು ಭೂಮಿಯ ಪ್ರಭುವೇ ನಮ್ಮ ಪ್ರಭು. ನಾವು ಅವನನ್ನು ಬಿಟ್ಟು ಇತರ ಯಾರನ್ನೂ ಆರಾಧ್ಯನೆಂದು 
ಕರೆದು ಪ್ರಾರ್ಥಿಸಲಾರೆವು. ನಾವು ಹಾಗೆ ಮಾಡಿದರೆ ಅದು ಅಸಂಬದ್ಧ ಮಾತಾಗುವುದು.” (ತರುವಾಯ ಅವರು, 
ಪರಸ್ಪರ ಹೀಗೆ ಹೇಳಿದರು): "ನಮ್ಮ ಜನಾಂಗವು ಜಗದೊಡೆಯನನ್ನು ಬಿಟ್ಟು ಇತರರನ್ನು ತನ್ನ ಆರಾಧ್ಯರಾಗಿ 
ಮಾಡಿಕೊಂಡಿದೆ. ಅವರು (ಅಥವಾ ಅವುಗಳು) ಆರಾಧನೆಗೆ ಯೋಗ್ಯರೆಂಬ ಬಗ್ಗೆ ಇವರು ಸ್ಪಷ್ಟ ಆಧಾರಗಳನ್ನೇಕೆ 
ತರುವುದಿಲ್ಲ? ಅಲ್ಲಾಹನ ಮೇಲೆ ಮಿಥ್ಯಾರೋಪ ಹೊರಿಸುವವನಿಗಿಂತ ಮಹಾ ಅಕ್ರಮಿ ' ಇನ್ನಾರಿರಬಹುದು? 
ನೀವೀಗ ಅವರಿಂದಲೂ ಅವರ ಆರಾಧ್ಯರಾಗಿರುವ ಅಲ್ಲಾಹೇತರರಿಂದಲೂ ಬೇರ್ಪಟ್ಟಿದ್ದೀರಿ. ಆದುದರಿಂದ 
ನಡೆಯಿರಿ, ಆ ಗುಹೆಯೊಳಗೆ ಆಶ್ರಯ ಪಡೆಯೋಣ."' ನಿಮ್ಮ ಪ್ರಭು ನಿಮ್ಮ “ಮೇಲೆ ತನ್ನ ಕೃಪಾಶ್ರಯವನ್ನು 
'| ವಿಶಾಲಗೊಳಿಸುವನು ಮತ್ತು ನಿಮ್ಮ ಕಾರ್ಯಕ್ಕಾಗಿ ಸಾಧನಾನುಕೂಲತೆಗಳನ್ನು ಒದಗಿಸುವನು." 


10. ಅರ್ಥಾತ್‌- ಅವರು ನಿರ್ಮಲ ಚಿತ್ತದಿಂದ ಸತ್ಮವಿಶ್ವಾಸ ಸ್ವೀಕಾರ ಮಾಡಿದಾಗ ಅಲ್ಲಾಹನು ಅವರ ಸನ್ಮಾರ್ಗದರ್ಶನವನ್ನು 
ಇನ್ನಷ್ಟು ತೀಕ್ಸಗೊಳಿಸಿದನು ಮತ್ತು ಅವರಿಗೆ ಸತ್ಯದಲ್ಲೇ ಸುಸ್ಥಿರರಾಗುವ ಹಾಗೂ ತಾವು ಗಂಡಾಂತರಕ್ಕೆ ಸಿಲುಕಿದರೂ ಮಿಥೈದ 
ಮುಂದೆ ಶಿರಬಾಗದಿರುವ ಅನುಗ್ರಹ ನೀಡಿದನು. ಈ ತರುಣರು ಮಸೀಹ್‌ರ(ಅ) ಆರಂಭ ಕಾಲದ ಅನುಯಾಯಿಗಳಾಗಿದ್ದರು ಮತ್ತು 
ಆಗ ಮುಶ್ರಿಕರಾಗಿದ್ದು ಏಕದೇವ ವಿಶ್ವಾಸಿಗಳ ಶತ್ರುಗಳಾಗಿಬಿಟ್ಟಿದ್ದ ರೋಮ್‌ ಸಾಮ್ರಾಜ್ಯದ ಪ್ರಜೆಗಳಾಗಿದ್ದರೆಂದೂ ವರದಿಗಳಿಂದ 
ತಿಳಿದು ಬರುತ್ತದೆ. 

11. ಈ ದೇವಭಕ್ತ ಯುವಕರು ಪಟ್ಟಣಗಳಿಂದ ಓಡಿ ಪರ್ವತಗಳ ಆಶ್ರಯ ಪಡೆಯಬೇಕಾಗಿ ಬಂದಿದ್ದ ಆ' ಕಾಲದಲ್ಲಿ 
رجہ‎ ನಗರವು رہ‎ ಮೈನರ್‌ನಲ್ಲಿ ವಿಗ್ರಹಾರಾಧನೆ ಮತ್ತು ಜಾದೂಗಾರಿಕೆಯ ಅತಿದೊಡ್ಡ ಕೇಂದ್ರವಾಗಿತ್ತು. 'ಅಲ್ಲಿ 'ಡಾಯ್ದಾ! 
ದೇವಿಯ ಒಂದು ದೊಡ್ಡ ಮಂದಿರವಿತ್ತು. ಅದರ ಕೀರ್ತಿ ಜಗತ್ತಿನಾದ್ಯಂತ ಹಬ್ಬಿತ್ತು. ಅದರ ಆರಾಧನೆಗಾಗಿ ಜನರು ದೂರ 
ದೂರದಿಂದ ಬರುತ್ತಿದ್ದರು. ಅಲ್ಲಿಯ ಜಾದೂಗಾರರೂ ಗಾರುಡಿಗರೂ ಶಕುನಿಗರೂ ತಾಯಿತ ಬರೆಯುವವರೂ ಇಡೀ ಜಗತ್ತಿನಲ್ಲೇ 
ಪ್ರಸಿದ್ಧರಾಗಿದ್ದರು. ಅವರ ವ್ಯಾಪಾರವು ಸಿರಿಯಾ, ಫೆಲೆಸ್ತೀನ್‌ ಮತ್ತು ಈಜಿಪ್ಟ್‌ನ ವರೆಗೂ ನಡೆಯುತ್ತಿತ್ತು. ಈ ವ್ಯಾಪಾರದಲ್ಲಿ 
ತಮ್ಮ ಕಲೆಯನ್ನು ಹ. ಸುಲ್ಕೆಮಾನರಿಗೆ(ಅ) ಜೋಡಿಸುತ್ತಿದ್ದ ಯಹೂದಿಯರಿಗೂ ದೊಡ್ಡ ಪಾಲಿತ್ತು. (ಎನ್ಸೈಕ್ಲೋಪೀಡಿಯಾ ಆಫ್‌ 
ಬಿಬ್ಲಿಕಲ್‌ ಲಿಟರೇಚರ್‌. - Ephesus ಶಿರೋನಾಮೆಯಲ್ಲಿ ನೋಡಿರಿ.) ಶಿರ್ಕ್‌ ಮತ್ತು ಭ್ರಾಮಕತೆಯ ವಾತಾವರಣದಲ್ಲಿ ದೇವಭಕ್ತರ 

1 ಸ್ಲಿತಿ ಏನಾಗಿದ್ದಿರಬಹುದೆಂದು ಕಹ್ಟ್‌; ಅಧ್ಯಾಯದ ಮುಂದಿನ ರುಕೂಲ್‌ನಲ್ಲಿರುವ, "ಅವರ ಕೈಗೆ ನಾವು ಸಿಕ್ಕಿದರೆ ಅವರು ನಮ್ಮನ್ನು 
ಕಲೆ ಸೆದು ಕೊಂದು ಬಿಡುವರು ಅಥವಾ ಬಲಾತ್ಯ ರಿಸಿ. ತಮ್ಮ ಸಮುದಾಯಕ್ಕೆ ಮರಳಿ: ಕೊಂಡೊಯ್ಕುವೆರು” ಎಂಬ "ಮಾಠಿನಿಂದ 
ಅಂದಾಜಿಸಬಹುದು. 


ಕಾಂಡ-15 


932 ಕುರ್‌ಆನ್‌ ವ್ಯಾಖ್ಯಾನ 


>» 32 0٦ 


21% ಹತ್‌ £೨ dp he <i سو عط‎ 
ನೆಯ DUE ಖರ್‌ الو‎ ಹ ಟಿ 


0۳ 40 4 22| A کا رک‎ 
NSE sd حم لم ذَات‎ fils ET) 


5 ےد ಜಾ MUS‏ ۷ھ کو ہ مھ ೨4ರ‏ 


ks ಹಿ ಸಹ "۰ 


೫” 


کی ات و 7 ات مال ایل ون کی ای 7 
7- رج رٹ iE El 4೨4೨%ಕ್ಲಿ‏ 
ಹ NRE EEG IE AI‏ 


(17-18) ನೀವು ಅವರನ್ನು ಗುಹೆಯೊಳಗೆ ನೋಡುತ್ತಿದ್ದರೆ? ಸೂರ್ಯನು ಉದಯಿಸುವಾಗ ಅವರ 
ಗುಹೆಯನ್ನು ಬಿಟ್ಟು ಬಲಭಾಗಕ್ಕೆ ಏರುತ್ತಿರುವಂತೆಯೂ ಅಸ್ತಮಿಸುವಾಗ ಅವರನ್ನು ತಪ್ಪಿಸಿ ಎಡಭಾಗಕ್ಕೆ 
ಇಳಿಯುತ್ತಿರುವಂತೆಯೂ ಅವರು ಗುಹೆಯೊಳಗೆ ಒಂದು ವಿಶಾಲವಾದ ಸ್ಥಳದಲ್ಲಿ ಬಿದ್ದುಕೊಂಡಿದ್ದುದನ್ನೂ 
ಕಾಣುತ್ತಿದ್ದಿರಿ.! ಇದು ಅಲ್ಲಾಹನ ನಿದರ್ಶನಗಳಲ್ಲೊಂದು. ಅಲ್ಲಾಹನು ಯಾರಿಗೆ ಮಾರ್ಗದರ್ಶನ ನೀಡುವನೋ 
ಅವನೇ ಮಾರ್ಗದರ್ಶನ ಹೊಂದುವನು ಮತ್ತು ಯಾರನ್ನು ಅಲ್ಲಾಹನು ಪಥಭ್ರಷ್ಟಗೊಳಿಸುವನೋ ಅವನಿಗಾಗಿ 


p) 


ನೀವು ಯಾವ ರಕ್ಷಕ ಮಿತ್ರ- ಮಾರ್ಗದರ್ಶಕನನ್ನೂ ಪಡೆಯಲಾರಿರಿ. ನೀವು ಅವರನ್ನು ಕಂಡರೆ. ಅವರು 
ಎಚ್ಚರವಿದ್ದಾರೆಂದು ತಿಳಿಯುತ್ತಿದ್ದಿರಿ. ವಸ್ತುತಃ ಅವರು ನಿದ್ರಿಸುತ್ತಿದ್ದರು. ನಾವು ಅವರನ್ನು ಬಲಕ್ಕೂ ಎಡಕ್ಕೂ 
ಸರಿಸುತ್ತಿದ್ದೆವು' ಮತ್ತು ಅವರ ನಾಯಿಯು ಗುಹೆಯದ್ವಾರದಲ್ಲಿ ಮುಂಗಾಲುಗಳನ್ನು ಹರಡಿ ಕುಳಿತಿತ್ತು. ಒಂದು 
ವೇಳೆ ನೀವು ಅವರನ್ನು ಇಣುಕಿ ನೋಡುತ್ತಿದ್ದರೆ ಹಿಂದಿರುಗಿ ಓಡುತ್ತಿದ್ದಿರಿ ಮತ್ತು ಅವರ ದೃಶ್ಯದಿಂದ ನಿಮ್ಮಲ್ಲಿ 
ಭೀತಿಯುಂಟಾಗಿ ಬಿಡುತ್ತಿತ್ತು.'5 

(19-21) ಅವರು ಪರಸ್ಪರ ವಿಚಾರಿಸಲಿಕ್ಕಾಗಿ ಇದೇ ವೈಚತ್ರ್ಯ್ಯದೊಂದಿಗೆ ನಾವು ಅವರನ್ನು 


12. ಹೀಗೆ ಪರಸ್ಪರ ಮಾಡಿಕೊಂಡ ಒಪ್ಪಂದ ಪ್ರಕಾರ ಇವರು ಕಲ್ಲೆಸೆದು ಕೊಲ್ಲಲ್ಪಡುವುದರಿಂದ ಅಥವಾ ಧರ್ಮ 
ಭ್ರಷ್ಟರಾಗುವಂತೆ ಬಲಾತ್ಮರಿಸಲ್ಪಡುವುದರಿಂದ ತಮ್ಮನ್ನು ರಕ್ಸಿಸಿಕೊಳ್ಳಲಿಕ್ಕಾಗಿ ನಗರದಿಂದ ಹೊರಟು ಪರ್ವತಗಳ ನಡುವಿನಲ್ಲಿರುವ 
ಒಂದು ಗುಹೆಯೊಳಗೆ ಹೋಗಿ ಅವಿತುಕೊಂಡ ಪ್ರಸ್ತಾಪವನ್ನು ಬಿಟ್ಟುಬಿಡಲಾಗಿದೆ. 

13. ಅರ್ಥಾತ್‌- ಅವರ ಗವಿಯ ಬಾಯಿಯು ಉತ್ತರ: ದಿಕ್ಕಿಗೆ ಇತ್ತು. ಆದುದರಿಂದ ಸೂರ್ಯನ ಬೆಳಕು ಯಾವ 
'ಯತುವಿನಲ್ಲೂ ಒಳಗೆ ಬೀಳುತ್ತಿರಲಿಲ್ಲ. ಇದರಿಂದಾಗಿ ಒಳಗೆ ಯಾರಿದ್ದಾರೆಂಬುದು ಹೊರಗಿರುವವರಿಗೆ ಕಾಣಿಸುತ್ತಿರಲಿಲ್ಲ. 

14. ಅರ್ಥಾತ್‌- ಒಂದು ವೇಳೆ ಹೊರಗಿನಿಂದ ಯಾರಾದರೂ ಇಣಿಕಿ ನೋಡುತ್ತಿದ್ದರೂ ಆ ಏಳು ಮಂದಿ ಆಗಾಗ ಮಗ್ಗುಲು 
ಬದಲಾಯಿಸುತ್ತಿದ್ದುದರಿಂದ ಇವರು ಸುಮ್ಮನೆ ಮಲಗಿ ಕೊಂಡಿದ್ದಾರೆಂದೂ ನಿದ್ರಿಸುತ್ತಿಲ್ಲವೆಂದೂ ತಿಳಿಯುವಂತಿತ್ತು. 

15. ಅರ್ಥಾತ್‌- ಪರ್ವತಗಳೊಳಗೆ ಇರುವ ಒಂದು ಕತ್ತಲು ಕವಿದ ಗವಿಯಲ್ಲಿ ಕೆಲವರು ಹೀಗೆ ನೆಲೆಸಿರುವೆದೂ ಮುಂದೆ 
ನಾಯಿ ಕುಳಿತಿರುವುದೂ ಎಂತಹ ಭಯಾನಕ ದೈಶ್ಯವಾಗಿತ್ತೆಂದರೆ ಯಾರಾದರೂ ಇಣುಕಿ ನೋಡಿದರೂ ಅವರು ಡಕಾಯಿತರೆಂದು 
ತಿಳಿದು ಹೆದರಿ ಓಡಿಬಿಡುವಂತಿತ್ತು. ಈ ಕಾರಣದಿಂದಾಗಿಯೇ ಅವರ ಸ್ಥಿತಿ ಇಷ್ಟು ಕಾಲದ ವರೆಗೂ ಬಹಿರಂಗಗೊಳ್ಳದಂತಾಯಿತು. 
ವಸ್ತುಸ್ಥಿತಿಯನ್ನು ಒಳಗೆ ಹೋಗಿ ಕಣ್ಣಾರೆ ನೋಡುವ ಧೈರ್ಯವೂ ಯಾರಿಗೂ ಬರಲಿಲ್ಲ. 


ಕಾಂಡ-15- 


18. ಅಲ್‌ ಕೆಹ್ಸ್‌ : 933 


کت سے و رت ಹಿ‏ 


4 


dG ps pit ei)‏ 7 ا 


pa 


PIE EE OES) 


3 بیہم 


ಅವರಲ್ಲೊಬ್ಬನು- "ಈ ಸ್ಥಿತಿಯಲ್ಲಿ ನೀವು ಎಷ್ಟು ಕಾಲ ಇದ್ದಿರಿ?" ಎಂದನು. ಆಗ ಉಳಿದವರು,‏ ۱ .وصدژات 
"ಪ್ರಾಯಶಃ ಒಂದು ದಿನ ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರಬಹುದು" ಎಂದರು. ತರುವಾಯ ಅವರು,‏ 
"ಈ ಅವಸ್ಥೆಯಲ್ಲಿ ನಮ್ಮ ಎಷ್ಟು ಕಾಲಾವಧಿ ಭರತದ ಅಲ್ಲಾಹನೇ ಚೆನ್ನಾಗಿ ಬಲ್ಲನು. ಸರಿ, ಈಗ‏ | 
ನಾವು ನಮ್ಮಲ್ಲೊಬ್ಬನನ್ನು ಈ ಬೆಳ್ಳಿಯ ನಾಣ್ಮ ಕೊಟ್ಟು ಪೇಟೆಗೆ ಕಳುಹಿಸೋಣ. ಅವನು ಅತ್ಯುತ್ತಮ ಆಹಾರ‏ 
ಎಲ್ಲಿ ಸಿಗುತ್ತದೆಂದು ನೋಡಲಿ. ಅಲ್ಲಿಂದ ಅವನು ಸ್ವಲ್ಪ ಆಹಾರವನ್ನು ತರಲಿ. ಅವನು ಸ್ವಲ್ಪ ಜಾಗ್ರತೆಯಿಂದ‏ 
ಕಾರ್ಯವೆಸಗಲಿ. ಅವನಿಂದಾಗಿ ನಾವು ಇಲ್ಲಿದ್ದೇವೆಂಬ ಸುಳಿವು ಯಾರಿಗೂ ಸಿಗಬಾರದು. ಅವರ ಕೈಗೆ ನಾವು‏ 
ಸಿಕ್ಕ ಬಿಟ್ಟರೆ ಅವರು ನಮ್ಮನ್ನು ಕಲ್ಲೆಸೆದು ಕೊಂದೇ ಬಿಡುವರು" ಅಥವಾ ಬಲಾತ್ಕಾರವಾಗಿ ನಮ್ಮನ್ನು ತಮ್ಮ‏ | 
ಮತಕ್ಕೆ ಮರಳಿ ಕೊಂಡೊಯ್ಕುವರು. ಹಾಗಾಗಿ ಬಿಟ್ಟರೆ ನಾವೆಂದೂ ಯಶಸ್ವಿಯಾಗಲಾರೆವು" ಎಂದರು. ಹೀಗೆ‏ 
ಅಲ್ಲಾಹನ ವಾಗ್ದಾನವು ಸತ್ಯವೆಂದೂ ಪುನರುತ್ಥಾನದ ಆ ಘಳಿಗೆಯು ಖಂಡಿತವಾಗಿಯೂ ಬಂದೇ ತೀರುವುದೆಂದೂ"‏ 


16. ಅರ್ಥಾತ್‌- ವಿಚಿತ್ರ ರೀತಿಯಿಂದ ಅವರು ಮಲಗಿಸಲ್ಪಟ್ಟು ಜಗತ್ತಿಗೆ ಅವರ ಕುರಿತು ಅರಿವೇ ಇಲ್ಲದಂತೆ ಮಾಡಿದ 
ಹಾಗೆಯೇ ದೀರು ಕಾಲದ ಬಳಿಕ ಅವರು ಎಚ್ಚರಗೊಂಡದ್ದೂ ಪವಾಡ ಸದೃಶವಾಗಿತ್ತು. 

17. ಸಿರಿಯನ್‌ ವರದಿಯ ಪ್ರಕಾರ ಆ ಕಾಲದಲ್ಲಿ ಪ್ರಳಯ ಕಾಲ ಮತ್ತು ಪರಲೋಕದ ವಿಷಯದಲ್ಲಿ ಬಿರುಸಾದ ವಾದ 
ವಿವಾದ ' ನಡೆಯುತ್ತಿತ್ತು." ರೋಮ್‌ ಸಾಮ್ರಾಜ್ಯದ ಪ್ರಭಾವದಿಂದಾಗಿ ಆ ಜನಸಾಮಾನ್ಯರು, ಪರಲೋಕ ವಿಶ್ವಾಸವೂ ಮೂಲ 
ಎಶ್ವಾಸಗಳಲ್ಲೊಂದಾಗಿ ಸೇರಿಕೊಂಡಿದ್ದ ಕ್ರೈಸ್ತ ಮತವನ್ನು ಸ್ವೀಕಾರ ಮಾಡಿದ್ದರೂ ರೋಮನರಲ್ಲಿ ವಿಗ್ರಹಾರಾಧನೆ ಮತ್ತು ಗ್ರೀಕ್‌ 
ತತ್ವಶಾಸ್ತ್ರದ ಪ್ರಭಾವ ಆಗಲೂ ಪ್ರಬಲವಾಗಿತ್ತು. ಇದರಿಂದಾಗಿ ಅನೇಕರು ಪರಲೋಕವನ್ನು ನಿರಾಕರಿಸುತ್ತಿದ್ದರು. ಅಥವಾ ಅದು 
ಸಂಭವಿಸುವ ಬಗ್ಗೆ ಸಂಶಯ ತಾಳಿದ್ದರು. ಈ ಸಂಶಯ ಮತ್ತು ನಿರಾಕರಣೆಗೆ ಹೆಚ್ಚು ಬಲ ಕೊಡುತ್ತಿದ್ದ ಒಂದು ಅಂಶವೇನೆಂದರೆ ' 
ಆಗ ಇಫ್‌ಸುಸ್‌ ನಗರದಲ್ಲಿ ಯಹೂದಿಯರ ಬಹುದೊಡ್ಡ ಸಂಖ್ಯೆ ವಾಸವಾಗಿತ್ತು. ಅವರಲ್ಲೊಂದು ಪಂಗಡವು (ಅದನ್ನು 'ಸದೂಕೀ' 
ಎನ್ನಲಾಗುತ್ತಿತ್ತು) ಪರಲೋಕ ವಿಶ್ವಾಸವನ್ನು ಬಹಿರಂಗವಾಗಿ ನಿರಾಕರಿಸುತ್ತಿತ್ತು. ಈ ಪಂಗಡವು ದೇವವಾಣಿ(ಅಲರ್ಥಾತ್‌ ತೌರಾತ್‌)ಯಿಂದಲೇ 
ಪರಲೋಕ ವಿಶ್ವಾಸದ ನಿರಾಕರಣೆಗೆ ಆಧಾರ ಕೊಡುತ್ತಿತ್ತು. ಕ್ರೈಸ್ತ ವಿದ್ವಾಂಸರ ಬಳಿ ಅದಕ್ಕೆ ಪ್ರತಿಯಾಗಿ ಬಲವಾದ ಆಧಾರಗಳಿರಲಿಲ್ಲ. 
ಇದರಿಂದಾಗಿ ಪರಲೋಕ ವಿಶ್ವಾಸವನ್ನು ಧಿಕ್ಕರಿಸುವವರ ಬಲ ಹೆಚ್ಚುತ್ತಾ ಹೋಯಿತು, ಅತ್ತ ಪರಲೋಕ ವಿಶ್ವಾಸಿಗಳ ಸಂಶಯಗಳೂ 
ಹೆಚ್ಚಾದುವು. ಅದೇ ಕಾಲದಲ್ಲಿ ಅಸ್ಲಾಬುಲ್‌ ಕಹ್ಸ್‌ರ(ಗುಹೆಯವರ) ಈ ಘಟನೆ ಸಂಭವಿಸಿ ಮರಣಾನಂತರ ಜೀವನದ ಬಗ್ಗೆ 
ನಿರಾಕರಿಸಲಾಗದಂತಹ ಒಂದು ಆಧಾರವನ್ನು ಒದಗಿಸಿತು. 


ಕಾಂಡ -15 


934 k ಕುರ್‌ಆನ್‌ ವ್ಯಾಖ್ಯಾನ 


ںی سر ےدکھ دجو 2 ಸಿಂ‏ 6 0 
عَل VES‏ یت ಲ‏ 
ہوم ಸಿ ಸ್ನ‏ ہہ ¥ گا ೨29೪/೨5 Pp p 37 ಫಹ‏ 
3 یلو ہم 


ಜನರು ತಿಳಿಯುವಂತಾಗಲು ನಾವು ನಗರವಾಸಿಗಳಿಗೆ ಇವರ ಸ್ಥಿತಿಯನ್ನು ತಿಳಿಯಪಡಿಸಿದೆವು.' (ನಿಜವಾಗಿ 
ಇದುವೇ ಚಿಂತನಾರ್ಹ ವಿಷಯವಾಗಿದ್ದರೂ) ಆಗ ಅವರು ಇವರ (ಗುಹೆಯವರ) ಬಗ್ಗೆ. ಹೇಗೆ ವರ್ತಿಸಬೇಕೆಂದು 
ತರ್ಕಿಸುತ್ತಿದ್ದರು. "ಇವರ ಮೇಲೊಂದು ಗೋಡೆ ಕಟ್ಟಿಬಿಡಿರಿ. ಇವರ ವಿಷಯ ಇವರ ಪ್ರಭುವೇ.ಚೆನ್ನಾಗಿ ಬಲ್ಲ" 
ಎಂದು ಕೆಲವರು ಹೇಳಿದರು. ಆದರೆ ಅವರ ವ್ಯವಹಾರಗಳಲ್ಲಿ ಪ್ರಾಬಲ್ಯ ಹೊಂದಿದವರು, "ನಾವು ಇವರ 

ಮೇಲೊಂದು ಆರಾಧನಾಲಯವನ್ನು ನಿರ್ಮಿಸುವೆವು' ಎಂದರು.” 
(22-26) ಅವರು ಮೂವರಿದ್ದರು ಮತ್ತು ನಾಲ್ಕನೆಯದು ಅವರ ನಾಯಿಯಾಗಿತ್ತೆಂದು ಕೆಲವರು 


NN 
NN 

‘ಇ 
یه‎ 


18. ಅರ್ಥಾತ್‌- ಆ ವ್ಯಕ್ತಿಯು ಊಟ ತರಲಿಕ್ಕಾಗಿ ಪೇಟೆಗೆ ಹೋದಾಗ ಅಲ್ಲಿ ಲೋಕವೇ ಬದಲಾಗಿತ್ತು. ವಿಗ್ರಹಾರಾಧಕರಾಗಿದ್ದ 
ರೋಮನರು ಕ್ರೈಸ್ತರಾಗಿ ಒಂದು ದೀರ್ಫ ಕಾಲ ಕಳೆದಿತ್ತು. ಭಾಷ್ಟೆ ಸಂಸ್ಕೃತಿ ನಾಗರಿಕತೆ, ಉಡುಗೆ -" ತೊಡುಗೆ ಹೀಗೆ ಪ್ರತಿಯೊಂದು 
ವಿಷಯದಲ್ಲಿ ಸುವ್ಯಕ್ತವಾದ ಬದಲಾವಣೆ ಉಂಟಾಗಿತ್ತು. ಇನ್ನೂರು ವರ್ಷಗಳ ಹಿಂದಿನ ಈ ವ್ಯಕ್ತಿಯ ವೇಷ ಭೂಪಣ ಭಾಷೆ 
ಇತ್ಯಾದಿ ಎಲ್ಲ ವಿಷಯಗಳೂ ಆಗ ಕುತೂಹಲಕಾರಿಯಾಯಿತು. ಅವನು ಊಟ ಖರೀದಿಸಲಿಕ್ಕಾಗಿ ಸೀಸರ್‌ ಡೇಸೀಸನ ಕಾಲದ 
ನಾಣ್ಕವನ್ನು ಕೊಟ್ಟಾಗ ಅಂಗಡಿಯವನು ಚಕಿತನಾದನು. ಸಿರಿಯನ್‌ ವರದಿ ಪ್ರಕಾರ, ಬಹುಶಃ ಅವನಿಗೆ ಹಳೆಯ ಕಾಲದ ನಿಧಿ ಸಿಕ್ಕಿ 
ಆ ನಾಣ್ಮಗಳನ್ನು ತಂದಿರಬಹುದೆಂದು ಆ ವ್ಯಾಪಾರಿ ಭಾವಿಸಿದನು. ಆದುದರಿಂದ ಅವನು ಸುತ್ತಮುತ್ತಲಿನ ಜನರ ಗಮನವನ್ನು 
ಈ ಕಡೆ ಸೆಳೆದನು. ಕೊನೆಗೆ ಅವನನ್ನು ಆಡಳಿತಾಧಿಕಾರಿಯ ಮುಂದೆ ತರಲಾಯಿತು. ಇವನು ಇನ್ನೂರು ವರ್ಷಗಳ ಹಿಂದೆ ತಮ್ಮ 
ವಿಶ್ವಾಸವನ್ನು ರಕ್ಷಿಸಲಿಕ್ಕಾಗಿ ಓಡಿ ಹೋಗಿದ್ದ ಮಸೀಹರ ಅನುಯಾಯಿಗಳಲ್ಲೊಬ್ಬನೆಂದು ಅಲ್ಲಿ ಬಹಿರಂಗವಾಯಿತು. ಈ ಸುದ್ದಿಯು” 
ಕ್ಷಣ ಮಾತ್ರದಲ್ಲಿ ನಗರದ ಕ್ರೈಸ್ತರಲ್ಲಿ ಹಬ್ಬಿತು. ಅಧಿಕಾರಿಯ ಸಹಿತ ಜನರ ಈ ಗುಂಪು ಗುಹೆಯ ಬಳಿಗೆ ಬಂತು. ಇದೀಗ ನಾವು 
ಮಲಗಿ ಇನ್ನೂರು ವರ್ಷಗಳ ಬಳಿಕ ಎದ್ದುದೆಂದು ಅರಿತ ಗುಹೆಯವರು ತಮ್ಮ ಕ್ರೈಸ್ತ ಸಹೋದರರಿಗೆ ಸಲಾಮ್‌ ಹೇಳಿ ಮಲಗಿದರು 
ಮತ್ತು ಅವರು ನಿಧನರಾದರು. 

19. ಇದು ಕ್ರೈಸ್ತ ಸಜ್ಜನರ ನುಡಿಯಾಗಿತ್ತೆಂದು ವಾಕ್‌ ಶೈಲಿಯಿಂದ ತಿಳಿದುಬರುತ್ತದೆ. ಗುಹೆಯವರು ಒಳಗೆ ಮಲಗಿರುವಂತೆಯೇ 
ಮಲಗಿರಲಿ. ಗುಹೆಯ ಬಾಯಿಯನ್ನು ಕಲ್ಲಿನಿಂದ ಮುಚ್ಚಿಬಿಡಿರಿ. ಇವರು ಯಾರು? ಯಾವ ಪದವಿ ಹೊಂದಿದವರು ಮತ್ತು ಯಾವ 
ಸತ್ಸಲಕ್ಕೆ ಅರ್ಹರು? ಎಂಬುದನ್ನು ಇವರ ಪ್ರಭುವೇ ಬಲ್ಲನೆಂಬುದು ಅವರ ಅಭಿಪ್ರಾಯವಾಗಿತ್ತು, 

20. ಐದನೆಯ ಶತಮಾನದ ಮಧ್ಯಕಾಲದಲ್ಲಿ ಕ್ರೈಸ್ತ ಜನಸಾಮಾನ್ಯರಲ್ಲಿ, ಮುಖ್ಯವಾಗಿ ರೋಮನ್‌ ಕೆಥೋಲಿಕ್‌ 
ಇಗರ್ಜಿಯಲ್ಲಿ ಶಿರ್ಕ್‌(ಬಹುದೇವತ್ವ), ಮಹಾ ಪುರುಷರ ಪೂಜೆ ಮತ್ತು ಗೋರಿ ಪೂಜೆಗಳು ರೂಢಿಯಾಗಿದ್ದವು. ಗುಹೆಯವರು 
ಎಬ್ಬಿಸಲ್ಪಡುವುದಕ್ಕೆ ಕೆಲವೇ ವರ್ಷಗಳ ಹಿಂದೆ ಕ್ರಿ. ಶ. 431ರಲ್ಲಿ ಅಖಿಲ ಕ್ರೈಸ್ತ ಜಗತ್ತಿನ ಧಾರ್ಮಿಕ ಮುಖಂಡರ ಒಂದು ಶೃಂಗ 
ಸಭೆಯು ಇದೇ 'ಇಫ್‌ಸುಸ್‌'ನಲ್ಲಿ ಜರಗಿತು. ಇದರಲ್ಲಿ ಹ. ಮಸೀಹ್‌ರ(ಅ) ದೇವತ್ವ ಮತ್ತು ಹ. ಮರ್ಯಮ್‌ರು(ಅ) 'ದೇವ 
ಮಾತೆ' ಆಗಿರುವರೆಂಬ ವಿಶ್ವಾಸವು ಇಗರ್ಜಿಯ ಅಧಿಕೃತ ವಿಶ್ವಾಸವೆಂದು ನಿಶ್ಚಯಿಸಲ್ಪಟ್ಟಿತು. ಈ ತಾರೀಕನ್ನು ಗಮನಿಸಿದಾಗ 'ಅಲ್ಲದೀನ 
ಗಲಬೂ ಅಲಾ ಅಮ್ರಿಹಿಮ್‌' (ಅವರ ವ್ಯವಹಾರಗಳಲ್ಲಿ ಪ್ರಾಬಲ್ಯ ಉಳ್ಳವರು) ಎಂದರೆ ಹ. ಮಸೀಹ್‌ರ(ಅ) ನೈಜ ಅನುಯಾಯಿಗಳಿಗೆ 
ವಿರುದ್ಧವಾಗಿ, ಆಗಿನ ಕ್ರೈಸ್ತ ಜನಸಾಮಾನ್ಯರ ಮಾರ್ಗದರ್ಶಿಗಳು ಮತ್ತು ನಾಯಕರಾಗಿದ್ದವರೆಂದು ಸ್ಪಷ್ಟವಾಗಿ ತಿಳಿಯುತ್ತದೆ. ಇವರೇ 
ವಾಸ್ತವದಲ್ಲಿ ಶಿರ್ಕ್‌(ಬಹುದೇವತ್ವ)ನ ಧ್ವ ಜವಾಹಕರಾಗಿದ್ದರು. ಇವರೇ ಗುಹೆಯವರ ಸಮಾಧಿಯನ್ನು ಕಟ್ಟಿ ಅದನ್ನು 
ಆರಾಧನಾಲಯವನ್ನಾಗಿ ಮಾಡಲು ನಿರ್ಧರಿಸಿದವರು. 

21. ಮುಸ್ಲಿಮರಲ್ಲಿ ಕೆಲವರು ಪವಿತ್ರ ಕುರ್‌ಆನಿನ ಈ ಸೂಕ್ತಕ್ಕೆ ತೀರಾ ವಿರುದ್ಧವಾದ ಅರ್ಥ ಕಟ್ಟಿದ್ದಾರೆ. ಅವರು ಇದನ್ನು 
ಅಧಾರವಾಗಿ ' ತೆಗೆದುಕೊಂಡು ಮಹಾಪುರುಷರ ಸಮಾಧಿಯ ಮೇಲೆ ಕಟ್ಟಡಗಳನ್ನೂ ಮಸೀದಿಗಳನ್ನೂ ಕಟ್ಟುವುದು ಧರ್ಮ 
ಸಮ್ಮ ತವೆನ್ನುತ್ತಾರ್ಯೇ” ವಸ್ತು. ತಃ ಇಲ್ಲಿ ಕುರ್‌ಆನ್‌- "ಆ ಅಕ್ರಮಿಗಳಿಗೆ ಯಾವ ನಿದರ್ಶನವನ್ನು ಮರಣಾನಂತರ ಪುನಃ ಎಬ್ಬಿಸಲಾಗುವ 


ಕಾಂಡ-15. 


18. ಅಲ್‌ 5 ' 935 


33 2 4 6 A [A نیلم ا نشم‎ ಸ 
CESSES SASS کے الا انل‎ 


pa 
7 


ಹೇಳುತ್ತಾರೆ. ಇನ್ನು ಕೆಲವರು ಅವರು ಐವರಿದ್ದರು ಮತ್ತು ಆರನೆಯದು ಅವರ ನಾಯಿಯಾಗಿತ್ತೆಂದು 
ಹೇಳುವರು. ಇವೆಲ್ಲ" ಊಹೆಗಳು. ಮತ್ತೆ ಕೆಲವರು ಏಳುಮಂದಿ ಇದ್ದರೆಂದೂ ಎಂಟನೆಯದು ಅವರ 
ನಾಯಿಯಾಗಿತ್ನೆಂದೂ ಹೇಳುತ್ತಾರೆ. ಹೇಳಿರಿ- "ಅವರು ಎಷ್ಟು ಮಂದಿ ಇದ್ದರೆಂದು ನನ್ನ ಪ್ರಭು ಮಾತ್ರ 
ಬಲ್ಲನು. ಅವರ ಸರಿಯಾದ ಸಂಖ್ಯೆಯನ್ನು ಕೆಲವೇ ಮಂದಿಬಲ್ಲರಷ್ಟೇ. ಆದುದರಿರಿದ ಅವರ ಸಂಖ್ಯೆಯ 
ಬಗ್ಗೆ ಸರಿಯಾದ ಮಾತನ್ನು ಮೊರಿ ಜನರೊಡನೆ ವಾದಿಸಬೇಡಿರಿ ಮತ್ತು ಅವರ ಕುರಿತು ಯಾರೊಡನೆಯೂ 
ವಿಚಾರಿಸಲೂ ಬೇಡಿರಿ ಮತ್ತು ಗಮನಿಸಿರಿ ಯಾವ ವಿಷಯದ ಬಗೆಗೂ ನಾನು ನಾಳೆ ಈ ಕೆಲಸವನ್ನು 


ಮತ್ತು ಪರಲೋಕದ ಸಾಧ್ಯತೆಯನ್ನು ಖಚಿತಗೊಳಿಸಲಿಕ್ಕಾಗಿ ತೋರಿಸಲಾಗಿತ್ತೋ ಅದನ್ನು ಅವರು ತಮಗೆ ಶಿರ್ಕ್‌ ಮಾಡಲು ದೊರೆತ 
ಒಂದು ದೇವದತ್ತ ಸದವಕಾಶವೆಂದೂ ಪೂಜಿಸಲಿಕ್ಕಾಗಿ ಪುನಃ ಕೆಲವು ಮಹಾಪುರುಷರು ಸಿಕ್ಕಿದರೆಂದೂ ತಿಳಿದುಕೊಂಡರು" ಎಂದು 
ಹೇಳಿ, ಅಂದಿನ ಆ ಜನರ ಪಥಭ್ರಷ್ಟತೆಯನ್ನು ಸೂಚಿಸುತ್ತಿದೆ. ವಸ್ತುಸ್ಥಿತಿ ಹೀಗಿರುವಾಗ ಮತ್ತು ಗೋರಿಗಳ ಮೇಲೆ ಕಟ್ಟಡಗಳನ್ನೂ 
ಮಸೀದಿಗಳನ್ನೂ ನಿರ್ಮಿಸುವುದನ್ನು ನಿಷೇಧಿಸುತ್ತ, ಪ್ರವಾದಿವೆರ್ಯರ(ಸ) ಅನೇಕ ಆದೇಶಗಳು "ಅಲ್ಲಾಹನು ಗೋರಿಗಳ ಸಂದರ್ಶನ 
ಮಾಡುವ ಸ್ತ್ರೀಯರು ಹಾಗೂ ಗೋರಿಗಳ ಮೇಲೆ ಮಸೀದಿಗಳನ್ನು ಕಟ್ಟುವವರು ಮತ್ತು ದೀಪ ಬೆಳಗುವವರನ್ನು ಶಪಿಸಿದ್ದಾನೆ.” 
(ಅಹ್ಮದ್‌, ತಿರ್ಮಿದಿ, ಅಬೂ ದಾವೂದ್‌ ಇತ್ಕಾದಿ) ಎಂದು ತಿಳಿಸಿರುವಾಗ ಈ ಸೂಕ್ತದಿಂದ ಮಹಾತ್ಮರ ಗೋರಿಗಳ ಮೇಲೆ 
ಮಸೀದಿಗಳನ್ನು ನಿರ್ಮಿಸಲು ಆಧಾರ ಸಿಗುವುದಾದರೂ ಹೇಗೆ? 

ಪ್ರವಾದಿವರ್ಯರ(ಸ) [ಇಂತಹ ಸುಸ್ಪಷ್ಟ ಆದೇಶಗಳಿರುತ್ತ] ಕುರ್‌ಆನಿನಲ್ಲಿ ಕಥಾರೂಪದಲ್ಲಿ ಕ್ರೈಸ್ತ ಪಾದ್ರಿಗಳ ಮತ್ತು 
ರೋಮನ್‌ ಆಡಳಿತಗಾರರ "ಯಾವ ಪಥಭ್ರಷ್ಟ ಕಾರ್ಯಗಳನ್ನು ಪ್ರಸ್ತಾ ಸಾಪಿಸಲಾಗಿದೆಯೋ ಅವುಗಳನ್ನು ಅದೇ Re 
ಮಾಡಲಿಕ್ಕಾಗಿ ಆಧಾರ ಪ್ರಮಾಣಗಳೆಂದು ಪರಿಗಣಿಸುವ ಸಾಹಸವನ್ನು ದೇವಭಯವುಳ್ಳೆ ಯಾರಾದರೂ ಮಾಡಬಲ್ಲನೇ? ಕ್ರಿ, 
1832ರಲ್ಲಿ ರೆವರೆಂಡ್‌ ಟಿ. ಅರುಂಡೆಲ್‌ 'ಏಶ್ಮಾ ಮೈನರ್‌ನಲ್ಲಿ ಶೋಧಗಳು" 'Discoveries in Asia Minor’ ಎಂಬ ಹೆಸರಿನಿಂದ 
ಪ್ರಕಟಿಸಿದ ಸಂಶೋಧನೆಯಲ್ಲಿ ಪ್ರಾಚೀನ ನಗರವಾದ 'ಇಫ್‌ಸುಸ್‌'ನ ಅವಶೇಷಗಳ ಬಳಿಯಲ್ಲೇ ಅವನು ಹ. ಮರ್ಯಮ್‌ ಮತ್ತು 
'ಸಪ್ತ ಬಾಲಕರ! (ಅರ್ಥಾತ್‌ ಗುಹೆಯವರ) ಸಮಾಧಿಗಳ ಕುರುಹನ್ನು ಕಂಡಿದ್ದನೆಂದು ಬರೆದಿರುವನೆಂಬುದನ್ನೂ ಇಲ್ಲಿ ಪ್ರಸ್ತಾಪಿಸುವುದು 
ಸೂಕ್ತವೆನಿಸುತ್ತದೆ. 

22. ಇದರಿಂದ ತಿಳಿಯುವುದೇನೆಂದರೆ ಈ ಘಟನೆಯ ಇನ್ನೂರ ಎಪ್ಪತ್ಸೆದು ವರ್ಷಗಳ ಬಳಿಕ, ಕುರ್‌ಆನ್‌ ಅವಶೀರ್ಣಗೊಳ್ಳುತ್ತಿದ್ದ 
ಕಾಲದಲ್ಲಿ ಇದರ ಕುರಿತು ವಿವಿಧ ದಂತಕತೆಗಳು ಕ್ರೈಸ್ತರಲ್ಲಿ ಹಬ್ಬಿದ್ದುವು. ಸಾಮಾನ್ಯವಾಗಿ ಆಗ ಜನರಿಗೆ ಆ ಬಗ್ಗೆ ಸಾಮಾನ್ಮ 
ತಿಳುವಳಿಕೆಯೇನೂ ಇರಲಿಲ್ಲ. ಅದು ಮುದ್ರಣಾಲಯಗಳ ಕಾಲವಾಗಿರಲಿಲ್ಲ ಆದ್ದರಿಂದ ಹೆಚ್ಚು ಸರಿಯಾದ ವಿವರಗಳನ್ನು ಒಳಗೊಂಡ 
ಪುಸ್ತಕಗಳ ಪ್ರಸಾರ ಆಗ ಸಾಧ್ಯವಿರಲಿಲ್ಲ. ಘಟನೆಗಳೆಲ್ಲ ಕೇವಲ ಬಾಯ್ದೆರೆ. ವರದಿಗಳ ಮೂಲಕ ಹಬ್ಬುತ್ತಿದ್ದುವು. ಕಾಲ ಕಳೆದಂತೆ 
ಅನೇಕ ಏಷಯಗಳು -ದಂತಕತೆಗಳಾಗುತ್ತ ಹೋಗುತ್ತಿದ್ದುವು. ಆದರೂ ಇಲ್ಲಿ ಮೂರನೆಯ ನುಡಿಯನ್ನು ಅಲ್ಲಾಹನು 
ಅಲ್ಲಗಳೆದಿಲ್ಲವಾದ್ದರಿಂದ ನಿಜವಾದ ಸಂಖ್ಯೆ ಏಳೇ ಆಗಿತ್ತೆಂದು ಊಹಿಸಬಹುದು. 

23. رھ‎ ರ್ಯವೇನೆಂದರೆ ಸಂಖ್ಯೆ ಮುಖ್ಯವಲ್ಲ. ಈ ಕಥೆಯಿಂದ ಸಿಗುವ ಪಾಠಗಳು: ಮುಖ್ಯ. ಒಬ್ಬ ಸು ಸತ, 207 ಯಾವ 
ಸ್ಥಿತಿಯಲ್ಲೂ ಸತ್ಯದಿಂದ ವಿಮುಖನಾಗು ಮತ್ತು ಮಿಥ್ಯದ ಮುಂದೆ ತಲೆಬಾಗಲು ತಯಾರಿರಬಾರದೆಂಬುದು' ಇದರಿಂದ ಸಿಗುವ 
ಒಂದು ಪಾಠ. ಸತ್ಯವಿಶ್ವಾಸಿಗೆ ಭರವಸೆ ಇರಬೇಕಾದುದು ಅಲ್ಲಾಹನ ಮೇಲೆಯೇ "ಹೊರತು ಲೌಕಿಕ ಸಾಧನಾನಕೂಲತೆಗಳ ಮೇಲೆ 


ಕಾಂಡ-15 


Ws 


38 PR 262% TEGO 
ಮಂಟಪ Me YE مو‎ Cals} 0 


ಸ ಸ 2 7 ہے‎ “El دک ےرک‎ ೨ರ 
SS i So ISAT وم شلگ‎ 


ಮಾಡಿಬಿಡುವೆನು ಎನ್ನಬೇಡಿರಿ. ಅಲ್ಲಾಹನು ಇಚ್ಛಿಸುವ ಹೊರತು (ನೀವೇನನ್ನೂ ಮಾಡಲಾರಿರಿ). ಮರವೆಯಿಂದ 
ಇಂತಹ ಮಾತು ನಿಮ್ಮ ಬಾಯಿಯಿಂದ ಬಂದು ಬಿಟ್ಟರೆ ಕೂಡಲೇ ನಿಮ್ಮ ಪ್ರಭುವನ್ನು ಸ್ಮರಿಸಿಕೊಳ್ಳಿರಿ ಮತ್ತು 
ನನ್ನ ಪ್ರಭು ಈ ವಿಷಯದಲ್ಲಿ ಸತಕ್ಕಕ್ಕೆ ಸಮೂಪವಾದುದರ ಕಡೆಗೆ ನನಗೆ ಮಾರ್ಗದರ್ಶನ ಮಾಡುವನೆಂದು 
ನಾನು ನಿರೀಕ್ಷಿಸುತ್ತೇನೆಂದು ಹೇಳಿರಿ. ಅವರು ತಮ್ಮ ಗುಹೆಯಲ್ಲಿ ಮುನ್ನೂರು ವರ್ಷಗಳಿದ್ದರು, (ಕೆಲವರ 


ಅಲ್ಲ. ತಮಗೆ ಸತ್ಯದಲ್ಲಿ ಸ್ಲಿರವಾಗಿರಲು ವಾತಾವರಣವು ಪ್ರಶಿಕೂಲವಾಗಿರುವುದಾಗಿ ಕಂಡು ಬಂದರೂ ಅವರು ಅಲ್ಲಾಹನ ಮೇಲೆ 
ಭರವಸೆ ಇಟ್ಟು ಸತ್ಯಮಾರ್ಗದಲ್ಲೇ ನಡೆಯಬೇಕೆಂಬುದು ಇನ್ನೊಂದು ಪಾಠ, ಜನರು 'ಪ್ರಚಲಿತ ಗುಣಧರ್ಮ'ವನ್ನೇ 'ಪ್ರಾಕೃತಿಕ 
ನಿಯಮ'ವೆಂದು ಭಾವಿಸಿ ಆ ನಿಯಮಕ್ಕೆ ವಿರುದ್ಧ ಜಗತಿ ಶ್ರಿನಲ್ಲಿ ಏನೂ ನಡೆಯುವುದಿಲ್ಲವೆಂದು ಭಾವಿಸುತ್ತಾರೆ. ವಾಸ್ತವದಲ್ಲಿ 
ಅಲ್ಲಾಹನು ಈ ನಿಯಮಗಳಿಗೆ ಬದ್ಧನಲ್ಲ. ಅವನು ಯಾವಾಗ ಮತ್ತು ಎಲ್ಲಿ ಬೇಕಾದರೂ ಈ ನಿಯಮವನ್ನು ಬದಲಾಯಿಸಿ ಎಂತಹ 
ಅಸಾಮಾನ್ಮ ಕಾರ್ಯವನ್ನಾದರೂ ಮಾಡಿ ಬಿಡಬಲ್ಲನು. ಕೆಲವರನ್ನು ಕೆಲವೇ ಗಂಟೆಗಳ ವರೆಗೆಂಬಂತೆ ಇನ್ನೂರು ವರ್ಷ ಮಲಗಿಸಿ 
ಇಷ್ಟು دط٣‎ ಕಾಲಾವಧಿಯಿಂದಾಗಿ ಅವರ ಪ್ರಾಯ, ರೂಪ, ಮುಖಲಕ್ಷಣ, ಉಡುಪು, ಆರೋಗ್ಯ ಇತ್ಕಾದಿಗಳಲ್ಲಿ ಯಾವ 
ಬದಲಾವಣೆಯೂ ಆಗದಂತೆ ಆವರನ್ನು ಎಬ್ಬಿಸುವುದು ಅವನಿಗೊಂದು ದೊಡ್ಡ ಕೆಲಸವೇ ಅಲ್ಲ. ಇದರಿಂದ ಪ್ರವಾದಿಗಳೂ ದಿವ್ಮ 
ಗ್ರಂಥಗಳೂ ಸಾರುವ ಪ್ರಕಾರ ಮಾನವ ವರ್ಗದ ಹಿಂದಿನ ಮತ್ತು ಮುಂದಿನ ಸಕಲ ಪೀಳಿಗೆಗಳನ್ನೂ ಏಕಕಾಲದಲ್ಲಿ ಜೀವಂತಗೊಳಿಸಿ 
ಎಬ್ಬಿಸುವ ಕಾರ್ಯವು ಅಲ್ಲಾಹನ ಮಹಿಮೆಗೆ ಮೊರಿದುದಲ್ಲವೆಂಬ ಪಾಠವೂ ಸಿಗುತ್ತದೆ. ಅಜ್ಞಾನಿಯಾದವನು ಎಲ್ಲ ಕಾಲಗಳಲ್ಲೂ 
ಅಲ್ಲಾಹನ ನಿದರ್ಶನಗಳನ್ನು ತನಗಾಗಿ ಜ್ಞಾನದರ್ಶಕ ಸಾಧನವನ್ನಾಗಿ ಮಾಡಿಕೊಳ್ಳುವ ಬದಲಿಗೆ ಇನ್ನಷ್ಟು ಪಥಬ್ರಷ್ಟತೆಗೆ 
ಸಾಧನವನ್ನಾಗಿಸುತ್ತಾನೆಂಬ ಪಾಠವೂ ಸಿಗುತ್ತದೆ. ಅಲ್ಲಾಹನು ಗುಹೆಯವರ ಪವಾಡವನ್ನು ತೋರಿಸಿದುದು ಜನರು ಪರಲೋಕ ವಿಶ್ವಾಸ 
ಹೊಂದಲಿಕ್ಕಾಗಿತ್ತು. ಆದರೆ ಅದೇ ನಿದರ್ಶನವನ್ನು ಅವರು ತಮಗೆ ಪೂಜೆಗಾಗಿ ಇನ್ನೂ ಕೆಲವು ಮಹಾಪುರುಷರನ್ನು ಕೊಡಲಾದುದೆಂದು 
ಭಾವಿಸಿಕೊಂಡರು. ಇವುಗಳೇ ಈ ಕಥೆಯಿಂದ ಜನರು ಪಡೆಯಬೇಕಾದ ಪಾಠ ಮತ್ತು ಗಮನಾರ್ಹ ವಿಷಯಗಳೂ ಆಗಿವೆ. ಆದರೆ 
ಈ ಬಗ್ಗೆ ಗಮನ ಹರಿಸದೆ ಗುಹೆಯವರು ಎಷ್ಟು ಮಂದಿ ಇದ್ದರು, ಅವರ ಹೆಸರುಗಳೇನು, ಅವರ ನಾಯಿಯ ಬಣ್ಣ ಯಾವುದು 
ಇತ್ಯಾದಿಗಳ ಶೋಧನೆ ನಡೆಸುವುದು, ತಿರುಳನ್ನು ಬಿಟ್ಟು ಸಿಪ್ಪೆಯ ಮೇಲೆ ಅಭಿರುಚಿ ತೋರಿಸಿದಂತೆಯೇ ಆಗಿದೆ. ಆದುದರಿಂದಲೇ 
ಅಲ್ಲಾಹನು ಪ್ರವಾದಿವರ್ಯರಿಗೂ(ಸ) ಅವರ ಮೂಲಕ ಸತ್ಯವಿಶ್ವಾಸಿಗಳಿಗೂ - ಇತರರು ಇಂತಹ ಸಂಬಂಧವಿಲ್ಲದ ಚರ್ಚೆ ನಡೆಸುತ್ತಿದ್ದರೆ 
ನೀವು ಅದರಲ್ಲಿ ಸಿಲುಕಬೇಡಿರಿ. ಇಂತಹ ಪ್ರಶ್ನೆಗಳ ಅನ್ವೇಷಣೆಯಲ್ಲಿ ನಿಮ್ಮ ಸಮಯವನ್ನು ಹಾಳು ಮಾಡಬೇಡಿರಿ. ನಿಮ್ಮ ಗಮನವನ್ನು 
ಅಗತ್ಯವಿರುವ ವಿಷಯದ ಕಡೆಗೇ ಕೇಂದ್ರೀಕರಿಸಿರಿ - ಎಂಬ ಶಿಕ್ಷಣ ನೀಡಿದ್ದಾನೆ. ಈ ಕಾರಣದಿಂದಾಗಿಯೇ ಅಲ್ಲಾಹನು ಅನಗತ್ಯ 
ವಿಷಯಗಳ ಆಸಕ್ತಿಯುಳ್ಳವರಿಗೆ ಗ್ರಾಸ ಸಿಗದಂತೆ ಅವರ ನಿರ್ದಿಷ್ಟ ಸಂಖ್ಯೆ ಹೇಳಲಿಲ್ಲ. 

24. ಇದೊಂದು ಉಪಮಾತು. ಇದನ್ನು ಹಿಂದಿನ ಸೂಕ್ತದ ವಿಷಯಕ್ಕನುಸಾರವಾಗಿ ವಾಕ್ಸರಣಿಯ ಮಧ್ಯೆ ಹೇಳಲಾಗಿದೆ. 
ಗುಹೆಯವರ ನಿಜವಾದ ಸಂಖ್ಯೆಯ ಜ್ಞಾನ ಅಲ್ಲಾಹನಿಗಿದೆ ಮತ್ತು ಅದರ ಅನ್ನೇಷಣೆಯು ಅನಗತ್ಯ ಕಾರ್ಯ. ಆದುದರಿಂದ ಅನಗತ್ಯ 
ವಿಷಯಗಳ ವೃಥಾ ಅನ್ವೇಷಣೆ ನಡೆಸಬೇಡಿರಿ ಮತ್ತು ಅದರ ಕುರಿತು ಯಾರಲ್ಲೂ ಚರ್ಚಿಸಬೇಡಿರಿ ಎಂದು ಈ ಹಿಂದಿನ ವಾಕ್ಕದಲ್ಲಿ 
ಆದೇಶಿಸಲಾಗಿತ್ತು. ಈ ನಿಟ್ಟಿನಲ್ಲಿ ಮುಂದುವರಿಯುವುದಕ್ಕಿಂತ ಮುಂಚೆ ಉಪಮಾತಿನ ರೂಪದಲ್ಲಿ ಇನ್ನೊಂದು ಆದೇಶವನ್ನು 
ಪ್ರವಾದಿವರ್ಯರಿಗೂ(ಸ) ಸತ್ಯವಿಶ್ವಾಸಿಗಳಿಗೂ ಕೊಡಲಾಗಿದೆ. ಅದೇನೆಂದರೆ - ನಾನು ನಾಳೆ ಖಂಡಿತವಾಗಿಯೂ ಇಂತಹ ಕೆಲಸ 
ಮಾಡಿಯೇ ತೀರುವೆನೆಂಬ ಮಾತನ್ನು ಬಾಯಿಯಿಂದ ಉಚ್ಚರಿಸಬೇಡಿರಿ. ನಾಳೆ ನೀವು ಆ ಕೆಲಸವನ್ನು ಮಾಡಬಲ್ಲಿರೋ ಇಲ್ಲವೋ 
ಎಂಬುದು ನಿಮಗೇನು ಗೊತ್ತು? ನಿಮಗೆ ಅದೃಶ್ಯ ಜ್ಞಾನವೂ ಇಲ್ಲ. ನೀವು ಬಯಸಿದಂತೆ ಮಾಡಲು ಸ್ವತಂತ್ರರೂ ಅಲ್ಲ, ಎಂದಾದರೂ 
ಯೋಚಿಸದೆ ಇಂತಹ ಮಾತು ನಿಮ್ಮ ಬಾಯಿಯಿಂದ ಹೊರಟು ಬಿಟ್ಟಿರೆ ತಕ್ಷಣ ಜಾಗೃತರಾಗಿ ಅಲ್ಲಾಹನನ್ನು ಸ್ಮರಿಸಿರಿ ಮತ್ತು 
'ಇನ್ಯಾಅಲ್ಲಾಹ್‌' (ಅಲ್ಲಾಹನಿಚ್ಛಿಸಿದರೆ) ಎಂದು ಹೇಳಿಬಿಡಿರಿ. ಇಷ್ಟೇ ಅಲ್ಲ - ಯಾವ ಕೆಲಸವನ್ನು ಮಾಡುವೆವೆಂದು ನೀವು 
ಹೇಳುತ್ತ ರುವಿರೋ ಅದರಲ್ಲಿ ಒಳಿತು ಇದೆಯೋ ಅಥವಾ ಇನ್ನೊಂದು ಕೆಲಸವು ಅದಕ್ಕಿಂತ ಉತ್ತಮವೋ ಎಂಬುದು ಕೂಡ ನಿಮಗೆ 


ಕಾಂಡ-15 


937 - سے سی کیک رکال ಅಲ್‌‏ .18 


Wg ನಸ LSS | 


OS OLSEN EAL IS ماد‎ 
ಕಾಲಗಣನೆ ಯಲ್ಲಿ) ಇನ್ನೂ 9 ವರ್ಷ ಹೆಚ್ಚಿದೆ. 2 ಅವರು ತಂಗಿದ್ದ ಕಾಲಾವಧಿ ಎಷ್ಟೆಂದು ಆಲ್ಲಾಹನಿಗೇ ಚೆನ್ನಾಗಿ 
ಗೊತ್ತು ಎಂದು ನೀವು ಹೇಳಿರಿ: ಆಕಾಶಗಳ ಮತ್ತು ಭೂಮಿಯ ಎಲ್ಲ ರಹಸ್ಯ ಸಂಗತಿಗಳು ಅವನಿಗೆ ಮಾತ್ರ 
ತಿಳಿದಿದೆ. ಅವನ: ದೃಷ್ಟಿ ಮತ್ತು ಶ್ರವಣವು ಅದೆಷ್ಟು ಸೂಕ್ಷ! ಅವನ ಹೊರತು (ಭೂಮಿ-ಆಕಾಶಗಳಲ್ಲಿರುವ 
ಸೃಷ್ಟಿಗಳ) ರಕ್ಸಕ ಮಿತ್ರ ಇನ್ನಾರೂ ಇಲ್ಲ, ಅವನು ತನ್ನ ಆಜ್ಞಾಧಿಕಾರದಲ್ಲಿ ಯಾರನ್ನೂ ಭಾಗೀದಾರನಾಗಿ 
ಮಾಡುವುದಿಲ್ಲ. 

(27-31) ಓ ಪೈಗಂಬರರ” ನಿಮ್ಮ ಮೇಲೆ ನಿಮ್ಮ ಪ್ರಭುವಿನ ಗ್ರಂಥದಿಂದ 'ದೇವವಾಣಿ' 
ಮಾಡಲಾಗಿರುವುದನ್ನು (ನೇರವಾಗಿ) ಓದಿ ಹೇಳಿರಿ. ಅದರೆ ವಚನಗಳನ್ನು ಬದಲಾಯಿಸುವ ಅಧಿಕಾರ ಯಾರಿಗೂ 
ಇಲ್ಲ, (ನೀವು 'ಯಾರಿಗಾಗಿಯಾದರೂ ಅದರಲ್ಲಿ. ಬದಲಾವಣೆಗಳನ್ನು ಮಾಡಿದರೆ) ಅವನಿಂದ ತಪ್ಪಿಸಿಕೊಂಡು 
ಓಡಿಹೋಗಬಹುದಾದ ಯಾವ ಅಭಯಸ್ಥಾನವನ್ನೂ ಪಡೆಯಲಾರಿರಿ.” ತಮ್ಮ ಪ್ರಭುವಿನ' ಸಂಪ್ರೀತಿಯ 


ತಿಳಿದಿರುವುದಿಲ್ಲ. ಆದುದರಿಂದ ಅಲ್ಲಾಹನ ಮೇಲೆ ಭರವಸೆ ಇಟ್ಟು - ನನ್ನ ಪ್ರಭು ಈ ವಿಷಯದಲ್ಲಿ ಸರಿಯಾದ ಮಾತಿನ ಅಥವಾ 
ಸರಿಯಾದ ಕಾರ್ಯದ ಕಡೆಗೆ ನನಗೆ ಮಾರ್ಗದರ್ಶನ ಮಾಡುವನೆಂದು ಹೇಳಿರಿ. 

25. ನಮ್ಮ ಅಭಿಪ್ರಾಯ ಪ್ರಕಾರ ಈ ನುಡಿಯ ಸಂಬಂಧವು ಉಪಮಾತಿಗಿಂತ ಹಿಂದಿನ ನುಡಿಯೊಂದಿಗಿದೆ. ಅಂದರೆ ಮಾತಿನ 
ಸರಣಿ ಹೀಗಿದೆ - "ಅವರು ಮೂವರಿದ್ದೆರು ಮತ್ತು ನಾಲ್ಕನೆಯದು ಅವರ ನಾಯಿಯಾಗಿತ್ತೆಂದು ಕೆಲವರು ಹೇಳುತ್ತಾರೆ..... ಮತ್ತು 
ಅವರು ತಮ್ಮ ಗುಹೆಯಲ್ಲಿ ಮುನ್ನೂರು ವರ್ಷಗಳಿದ್ದರೆಂದು ಕೆಲವರು ಹೇಳುತ್ತಾರೆ. ಕೆಲವರ ಕಾಲಗಣನೆಯಲ್ಲಿ ಒಂಭತ್ತು ವರ್ಷ 
ಹೆಚ್ಚಾಗಿದೆ.” ಈ ನುಡಿಯಲ್ಲಿ ವಿವರಿಸಲಾಗಿರುವ ಮುನ್ನೂರು ಮತ್ತು ಮುನ್ನೂರ ಒಂಭತ್ತರ ಸಂಖ್ಯೆಯು ನಮ್ಮ ಅಭಿಪ್ರಾಯ ಪ್ರಕಾರ 
ಜನರು ಆಡಿಕೊಳ್ಳುತ್ತಿದ್ದ ಮಾತು ಮಾತ್ರವಾಗಿದೆ. ಇದು ಅಲ್ಲಾಹನ ಮಾತಲ್ಲ. ಅನಂತರದ ನುಡಿಯಲ್ಲಿ 'ಅವರು ತಂಗಿದ್ದ ಕಾಲಾವಧಿ 
ಎಷ್ಟೆಂಬುದು ಅಲ್ಲಾಹನಿಗೆ ಚೆನ್ನಾಗಿ ಗೊತ್ತು' ಎಂದು ಹೇಳಿರುವುದೇ ಇದಕ್ಕೆ ಆಧಾರ. ಮುನ್ನೂರ ಒಂಭತ್ತೆಂದು "ಅಲ್ಲಾಹನು ತಾನೇ 
ಹೇಳುತ್ತಿದ್ದರೆ ಅನಂತರ ಈ ಮಾತನ್ನು ಹೇಳುವುದು ಅರ್ಥಹೀನವಾಗುತ್ತಿತ್ತು. ಇದೇ ಆಧಾರದಲ್ಲಿ ಹ. ಅಬ್ದುಲ್ಲಾ ಬಿನ್‌ 
ಅಬ್ಬಾಸ್‌ರೂ(ರ) 'ಇದು ಅಲ್ಲಾಹನ ಮಾತಲ್ಲ ಜನರ ಮಾಶಿನ ಕಥನವಾಗಿದೆ”ಎಂಬ ಅಭಿಪ್ರಾಯವನ್ನು ಅಂಗೀಕರಿಸಿದ್ದಾರೆ. 

25(ಅ). ಅರ್ಥಾತ್‌- ಗುಹೆಯವರ ಸಂಖ್ಯೆಯ ಬಗ್ಗೆ ಭಿನ್ನಾಭಿಪ್ರಾಯ ಇರುವಂತೆ ಅವರು ತಂಗಿದ್ದ ಕಾಲಾವಧಿಯ ಬಗೆಗೂ ಜನರಲ್ಲಿ 
ಭಿನ್ನಾಭಿಪ್ರಾಯವಿದೆ. ಆದರೆ ನಿಮಗೆ ಅದರ ಶೋಧನೆಯ ಅಗತ್ಯವಿಲ್ಲ. ಅವರು ಎಷ್ಟು ಕಾಲವಿದ್ದರೆಂಬುದನ್ನು ಅಲ್ಲಾಹನೇ ಬಲ್ಲ. 

26. ಗುಹೆಯವರ ಕಥೆಯನ್ನು ಮುಗಿಸಿದ ಬಳಿಕ ಇಲ್ಲಿಂದ ಬೇರೆ ವಿಷಯ ಪ್ರಾರಂಭವಾಗುತ್ತದೆ. ಇದರಲ್ಲಿ ಆಗ ಮಕ್ಕಾ 
ಪಟ್ಟಣದಲ್ಲಿ ಮುಸ್ಲಿಮರು ಎದುರಿಸುತ್ತಿದ್ದ ಪರಿಸ್ಥಿತಿಯ ಕುರಿತು ವಿಮರ್ಶೆ ಇದೆ. , 

27. ಪ್ರವಾದಿವರ್ಯರು(ಸ) ಸತ್ಕನಿಷೇಧಿಗಳಿಗಾಗಿ ಕುರ್‌ಆನಿನಲ್ಲಿ ಬದಲಾವಣೆ ಮಾಡುವ ಹಾಗೂ ಸ್ವಲ್ಪ ಹೆಚ್ಚು ಕಡಮೆ 
ಮಾಡಿ ಕುರೈಶ್‌ ಸರದಾರರೊಡನೆ ಸಂಧಾನ ಮಾಡುವ ಆಲೋಚನೆ ಮಾಡುತ್ತಿದ್ದುದರಿಂದ ಅಲ್ಲಾಹನು ಅದನ್ನು ತಡೆಯುತ್ತಿದ್ದಾನೆಂದು 
(ಶಾಂತಂ ಪಾಪಂ) ಇದರ ಅರ್ಥವಲ್ಲ. ಇಲ್ಲಿ ವಸ್ತುತಃ ಪ್ರವಾದಿವರ್ಯರನ್ನು(ಸ) ಅಭಿಸಂಬೋಧಿಸಲಾಗಿದ್ದರೂ ಮಾತು 
ಸತ್ಯನಿಷೇಧಿಗಳ ಕಡೆಗಿದೆ. - ಹ. ಮುಹಮ್ಮದ್‌ರಿಗೆ(ಸು, ದೇವವಾಣಿಯಲ್ಲಿ ತಮ್ಮ ವತಿಯಿಂದ ಏನಾದರೂ ಹೆಚ್ಚು ಅಥವಾ ಕಡಿಮೆ 
'] ಮಾಡುವ ಅಧಿಕಾರವಿಲ್ಲ. 

ಅಲ್ಲಾಹನು i ಯಾವ ಬದಲಾವಣೆಯನ್ನೂ ಮಾಡದೆ ನೇರವಾಗಿ ಸಾರುವುದೇ ಅವರ ಕೆಲಸ. 
ಜಗದೊಡೆಯನಿಂದ ಸಾರಲಾಗುತ್ತಿರುವ ಸಂಪೂರ್ಣ ದೀನನ್ನು (ಧರ್ಮವನ್ನು) ನೀವು ಸ್ವೀಕರಿಸುವುದಾದರೆ ಅದರ ನಿಜ ರೂಪದಲ್ಲಿ 
ಸ್ವೀಕರಿಸಿರಿ, ಸ್ವೀಕರಿಸುವುದಿಲ್ಲವಾದರೆ ಬೇಡ. ಆದರೆ ನಿಮ್ಮನ್ನು ತೃಪ್ತಿಪಡಿಸಲಿಕ್ಕಾಗಿ ಈ ಧರ್ಮದಲ್ಲಿ ನಿಮ್ಮ ಇಚ್ಛಾನುಸಾರ ಯಾವುದೇ 


ಕಾಂಡ -15 


938 : ಕುರ್‌ಆನ್‌ ವ್ಯಾಖ್ಯಾನ 


ಪ್ರಾಪ್ತಿಯನ್ನು ಬಯಸಿ ಸಂಜೆ-ಮುಂಜಾನೆಗಳಲ್ಲಿ ಅವನನ್ನು ಪ್ರಾರ್ಥಿಸುತ್ತ ರುವವರ ಸಹವಾಸದಲ್ಲಿರಲು ನಿಮ್ಮ 
ಮನಸ್ಸನ್ನು ಸನ್ನದ್ದಗೊಳಿಸಿರಿ ಮತ್ತು ಅವರ ಕಡೆಯಿಂದ ನಿಮ್ಮ ದೃಷ್ಟಿಯನ್ನೆಂದೂ (ಬೇರೆ ಕಡೆಗೆ 
ತಿರುಗಿಸಬೇಡಿರಿ. ನೀವು ಇಹಲೋಕದ ಸೊಬಗನ್ನು ಬಯಸುತ್ತೀರಾ? ನಾವು ನಮ್ಮ ಸ್ಮರಣೆಯಿಂದ 


ಪರಿವರ್ತನೆ ಮಾತ್ರವಲ್ಲ ಒಂದು ಸಣ್ಣ ಆಂಶಿಕ ಪರಿವರ್ತನೆಯನ್ನಾದರೂ ಮಾಡಲಾದೀತೆಂದು ಯಾವ ಸ್ಥಿತಿಯಲ್ಲೂ ನಿರೀಕ್ಸಿಸಬೇಡಿರಿ 
- ಎಂದು ಇಲ್ಲಿ ಸತ್ಯನಿಷೇಧಿಗಳಿಗೆ ತಿಳಿಸಲುದ್ದೇಶಿಸಲಾಗಿದೆ. "ನಾವು ನಿಮ್ಮ ಮಾತನ್ನೇ ಸಂಪೂರ್ಣ ಸ್ವೀಕರಿಸಬೇಕೆಂಬುದು' ಇದೆಂತಹ 
ಹಟ! ನಮ್ಮ ಪೂರ್ವಿಕರ ರೀತಿ ರಿವಾಜುಗಳ ಬಗ್ಗೆಯೂ ಸ್ವಲ್ಪ ರಿಯಾಯಿತಿ ತೋರಬೇಡವೇ? ನಮ್ಮ ಕೆಲವು ವಿಷಯಗಳನ್ನು 
ನೀವು ಸ್ವೀಕರಿಸಿಕೊಳ್ಳಿರಿ ಮತ್ತು ನಿಮ್ಮ ಕೆಲವು ವಿಚಾರಗಳನ್ನು ನಾವು ಸ್ವೀಕರಿಸಿಕೊಳ್ಳುತ್ತೆ "ವೆ. ಹೀಗಾದರೆ ನಮ್ಮ ಮಧ್ಯೆ 
ಸಂಧಾನವಾಗಲು ಸಾಧ್ಯವಿದೆ ಮತ್ತು ಜನಾಂಗವು ಒಡಕಿನಿಂದ ಪಾರಾಗಬಹುದು" ಎಂಬಿತ್ಯಾದಿಯಾಗಿ ಸತ್ಯನಿಷೇಧಿಗಳು ಆಗಾಗ 
ಮುಂದಿಡುತ್ತಿದ್ದ ಬೇಡಿಕೆಗೆ ಇದು ಉತ್ತರವಾಗಿದೆ. ಈ ಬೇಡಿಕೆಯನ್ನು ಕುರ್‌ಆನಿನಲ್ಲಿ ಅನೇಕ ಸಂದರ್ಭಗಳಲ್ಲಿ ಪ್ರಸ್ತಾಪಿಸಲಾಗಿದೆ 
ಮತ್ತು ಅದಕ್ಕೆ ಇದೇ ಉತ್ತರವನ್ನೂ ನೀಡಲಾಗಿದೆ. ಉದಾ:- ಯೂನುಸ್‌ ಅಧ್ಯಾಯದ 15ನೆಯ ಸೂಕ್ತವನ್ನು ನೋಡಿರಿ- "ನಮ್ಮ 
ಸೂಕ್ತೆಗಳನ್ನು ಸುಸ್ಪಷ್ಟವಾಗಿ ಅವರಿಗೆ ಓದಿ ಹೇಳಿದಾಗ, ನಮ್ಮ ಮುಂದೆ ಎಂದಾದರೂ ಹಾಜರಾಗುವ ನಿರೀಕ್ಷೆಯನ್ನಿಡದವರು- ಇದರ" 
ಬದಲಿಗೆ ಬೇರಾವುದಾದರೂ ಕುರ್‌ಆನನ್ನು ತನ್ನಿರಿ ಅಥವಾ ಇದರಲ್ಲಿ ಸ್ವಲ್ಪ ತಿದ್ದುಪಡಿ ಮಾಡಿರಿ ಎಂದು ಹೇಳುತ್ತಾರೆ." 

28. ಹೆ. ಇಬ್ನ್‌ ಅಬ್ಬಾಸ್‌ರ(ರ) ವರದಿ ಪ್ರಕಾರ, ಕುರೈಶ್‌ ಸರದಾರರು ಪ್ರವಾದಿವರ್ಯರೊಡನೆ(ಸ)- “ಈ ಬಿಲಾಲ್‌, ಸುಹೈಬ್‌, 
| ಅಮ್ಮಾರ್‌, ಖಬ್ಬಾಬ್‌ ಮತ್ತು دہ‎ ಮಸ್‌ಊದ್‌ರಂತಹ(ರ) ದರಿದ್ರ ಜನರು ನಿಮ್ಮ ಬಳಿ ಕುಳಿತಿರುವಾಗ ನಾವು ಬಂದು ಅವರ | 
ಸಂಗಡ ಕುಳಿತುಕೊಳ್ಳಲಾರೆವು. ಅವರನ್ನು ದೂರ ಮಾಡಿದರೆ ನಾವು ನಿಮ್ಮ ಸಭೆಗೆ ಬರಬಹುದು ಮತ್ತು ನೀವೇನು ಹೇಳ 
ಬಯಸುತ್ತೀರೆಂದು ತಿಳಿದುಕೊಳ್ಳಬಹುದು” ಎಂದು ಹೇಳುತ್ತಿದ್ದರು. ಇದಕ್ಕಾಗಿ ಅಲ್ಲಾಹನು ಪ್ರವಾದಿವರ್ಯರೊಡನೆ(ಸ)- ದೇವ 
ಸಂಪ್ರೀತಿಗಾಗಿ ನಿಮ್ಮ ಸುತ್ತಲೂ ಬಂದು ಸೇರಿರುವ ಹಾಗೂ ಆಹೋರಾತ್ರಿ ತಮ್ಮ ಪ್ರಭುವನ್ನು ಸ್ಮರಿಸುವವರ ಸಹವಾಸದ ಬಗ್ಗೆ 
ನಿಮ್ಮ ಹೃದಯವನ್ನು ಸರಿತೃಪ್ತಗೊಳಿಸಿಕೊಳ್ಳಿರಿ. ಅವರಿಂದ ವಿಮುಖರಾಗಬೇಡಿರಿ. ನೀವು ಈ ನಿಷ್ಠಾವಂತರನ್ನು ಬಿಟ್ಟು ಲೌಕಿಕ ಬೆಡಗು 
ಮತ್ತು ಆಡಂಬರದಿಂದಿರುವ ಜನರು ನಿಮ್ಮ ಬಳಿ ಕುಳಿತಿರಬೇಕೆಂದು ಇಚ್ಛಿಸುತ್ತೀರಾ? ಎಂದು ಹೇಳಿರುವನು. ಈ ಮಾತಿನಲ್ಲೂ 
ತೋರಿಕೆಗೆ ಪ್ರವಾದಿವರ್ಯರನ್ನು(ಸ) ಅಭಿಸಂಬೋಧಿಸಲಾಗಿದೆಯಾದರೂ ವಾಸ್ತವದಲ್ಲಿ ಕುರೈಶ್‌ ಸರದಾರರಿಗೆ - ನೀವು ಬಿಂಕ 
ಪಡುತ್ತಿರುವ ನಿಮ್ಮ ವೈಭವಾಡಂಬರಗಳಿಗೆ ಅಲ್ಲಾಹ್‌ ಮತ್ತು ಅವನ ರಸೂಲರ ದೃಷ್ಟಿಯಲ್ಲಿ ತೃಣ ಮಾತ್ರವೂ ಬೆಲೆಯಿಲ್ಲ. 
ನಿಮಗಿಂತ ಆ ಬಡಜನರೇ ಹೆಚ್ಚು ಬೆಲೆಯುಳ್ಳವರು. ಅವರ ಹೃದಯದಲ್ಲಿ ನಿಷ್ಠೆ ಇದೆ. ಅವರು ತಮ್ಮ ಪ್ರಭುವನ್ನು ಕ್ಷಣ ಕಾಲವೂ 
ಮರೆಯುವುದಿಲ್ಲ - ಎಂದು ಸ್ಪಷ್ಟಪಡಿಸಲು ಇಲ್ಲಿ ಉದ್ದೇಶಿಸಲಾಗಿದೆ. ಪ್ರವಾದಿ ಹ. ನೂಹ್‌(ಅ) ಮತ್ತು ಅವರ ಜನಾಂಗದ 
ಸರದಾರರ ನಡುವೆಯೂ ಇಂತಹದೇ ಸಂಭಾಷಣೆ ನಡೆದಿತ್ತು. ಅವರು ಹ. ನೂಹ್‌ರೊಡನೆ(ಲ), "ನಮ್ಮಲ್ಲಿರುವ ನೀಚರು ಏನೂ 
ಯೋಚಿಸದೆಯೇ ನಿಮ್ಮನ್ನು ಹಿಂಬಾಲಿಸುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ" ಎಂದಾಗ ಹ. ನೂಹ್‌(ಅ) ಕೊಟ್ಟ ಉತ್ತರ 
ಹೀಗಿತ್ತು- "ನಾನು ಸತ್ಯವಿಶ್ವಾಸ ಸ್ವೀಕಾರ ಮಾಡಿದವರನ್ನು ಧಿಕ್ಕರಿಸಲಾರೆ” ಮತ್ತು "ಯಾರನ್ನು ನೀವು ತಿರಸ್ಕಾರ ದೃಷ್ಟಿಯಿಂದ 
ನೋಡುತ್ತೀರೋ ಅವರಿಗೆ ಅಲ್ಲಾಹನು ಯಾವ ಒಳಿತನ್ನೂ' ದಯಪಾಲಿಸಿಲ್ಲವೆಂದು ನಾನು ಅವರ ಕುರಿತು ಹೇಳಲಾರೆ " (ಅಧ್ಯಾಯ 

ಹೂದ್‌; 2729-31, ಅನ್‌ಆಮ್‌ 52 ಮತ್ತು ಅಲ್‌ نع‎ : 89) | 


ಕಾಂಡ -15 


18. ಅಲ್‌ ر۴‎ 939 


PEC NS EEE 
NSE ed EN 


1 3೨ ೨ 


ಫಿ ರ್ಯಲಿ 343 3 nds ಹಸೆ 


ಪ್ರಜ್ಞಾಶೂನ್ಯವಾಗಿ ಮಾಡಿರುವವನನ್ನೂ ತನ್ನ ದೇಹೇಚ್ಛೈಗಳ ಅನುಸರಣೆಯನ್ನು ಸ್ವೀಕರಿಸಿಕೊಂಡಿರುವವನನ್ನೂ |. 
ಮಿತಿತಪ್ಪ ವರ್ತಿಸುವವನನ್ನೂ? ಅನುಸರಿಸಬೇಡಿರಿ.? ಸ್ಪಷ್ಟವಾಗಿ (ಹೀಗೆ) ಹೇಳಿಬಿಡಿರಿ- ಇದು ನಿಮ್ಮ ಪ್ರಭುವಿನ 
ಕಡೆಯಿಂದ ಬಂದ ಸತ್ಯ, ಇಷ್ಟವಿದ್ದವರು ಸ್ವೀಕರಿಸಿಕೊಳ್ಳಲಿ, ಇಷ್ಟವಿದ್ದವರು ನಿರಾಕರಿಸಲಿ.3' (ನಿರಾಕರಿಸುವ) 


" 29. 'ಕಾನ ಅಮ್‌ರುಹೂ ಪಫುರುತಾ' ಎಂಬುದರ ಒಂದು ಅರ್ಥ ಅನುವಾದದಲ್ಲಿ ಕೊಟ್ಟಿಂತಿದೆ. ಇನ್ನೊಂದು ಅರ್ಥವು - } 
'ಸತ್ಮವನ್ನು ಹಿಂದೆ ಬಿಟ್ಟು ಹಾಗೂ ನೈತಿಕ ಮೇರೆಗಳನ್ನು ಮುರಿದು ಮನ ಬಂದಂತೆ ನಡೆಯುವವನು' ಎಂದಾಗಿದೆ. ಎರಡು ರೀತಿಯಲ್ಲೂ 
ತಾತ್ಸರ್ಯ ಒಂದೇ. ಅಲ್ಲಾಹನನ್ನು ಮರೆತು و‎ ಚಿತ್ತಾಕಾಂಕ್ಷೆಯ ದಾಸನಾಗುವವನ. ಪ್ರತಿಯೊಂದು . ಕಾರ್ಯದಲ್ಲೂ 
ಅಸಮತೋಲನವುಂಟಾಗುತ್ತದೆ ಮತ್ತು ಅವನು ಮೇರೆ ತಿಳಿಯದವನಾಗಿ ಬಿಡುತ್ತಾನೆ. ಇಂತಹವನನ್ನು ಅನುಸರಿಸುವುದೆಂದರೆ ಸ್ವತಃ 
ಅನುಸರಿಸುವವನೂ: ಮೇರೆ ಶಿಳಿಯದವನಾಗಿ ಬಿಡುವುದೆಂದೇ ಅರ್ಥ. ಆಗ ಅನುಸರಿಸಲ್ಪಡುವವನು ಯಾವ ಯಾವ ಕಣಿವೆಗಳಲ್ಲಿ 
ಅಲೆದಾಡುತ್ತಿರುವರ್ನೋ ಅಲ್ಲೆಲ್ಲ ಅನುಯಾಯಿಯೂ ಅಲೆದಾಡುತ್ತಿರುವನು. 

30, ಅರ್ಥಾತ್‌- ಅವನ ಮಾತು ಕೇಳಬೇಡಿರಿ. ಅವನ ಮುಂದೆ ಬಾಗಬೇಡರಿ. ಅವನ ಇಚ್ಛೆಯನ್ನು ಪೂರೈಸಬೇಡಿರಿ: ಮತ್ತು 
ಅವನ ಮಾಠಿನಂತೆ ನಡೆಯಬೇಡಿರಿ. ಇಲ್ಲಿ 'ಅನುಸರಣೆ' ಎಂಬ ಪದವು ತನ್ನ ವಿಶಾಲಾರ್ಥದಲ್ಲಿ ಪ್ರಯೋಗಿಸಲ್ಪಟ್ಟಿದೆ. 

31. ಗುಹೆಯವರ ಕಥೆ ಹೆಳಿದ ಬಳಿಕ ಈ ಮಾತುಗಳನ್ನು ಹೇಳಿರುವ ಔಚಿತ್ಯವೇನೆಂಬುದು ಇಲ್ಲಿಗೆ ತಲಪಿದಾಗ 
ಸ್ಪಷ್ಟವಾಗುತ್ತದೆ. ಮೇಲೆ ವಿವರಿಸಲಾಗಿರುವ ಗುಹೆಯವರ ವೃತ್ತಾಂತದಲ್ಲಿ - ಏಕದೇವ ವಿಶ್ವಾಸ ಸ್ಟೀಕಾರದ ಬಳಿಕ ಅವರು ಹೇಗೆ 
ಎದ್ದು, 'ಭೂಮಿ-ಆಕಾಶಗಳ ಪ್ರಭುವೇ ನಮ್ಮ دوہ‎ ಎಂದು ಘೋಷಿಸಿದರು ಹಾಗೂ ಯಾವ ರೀತಿಯಲ್ಲಿ ತಮ್ಮ ಪಥಭ್ರಷ್ಟ 
ಜನಾಂಗದೊಂದಿಗೆ; ಯಾವ ಸಂಧಾನಕ್ಕೂ ಸಿದ್ಧರಾಗದೆ ಸಂಪೂರ್ಣ ದೃಢತೆಯಿಂದ, "ನಾವು ಅವನ ಹೊರತು ಇನ್ನಾರನ್ನೂ' ಇಲಾಹ್‌ 
(ಆರಾಧ್ಯ) ಎಂದು ಕರೆಯಲಾರೆವು. ನಾವು ಹಾಗೆ ಮಾಡಿದರೆ ನಾವು ಮಹಾ ಅನುಚಿತ ಮಾತನ್ನಾಡಿದಂತಾಗುವುದು" ಎಂದು ಹೇಳಿದರು 
ಮತ್ತು ಅವರು ತಮ್ಮ ಜನಾಂಗವನ್ನೂ ಅದರ ಆರಾಧ್ಯರನ್ನೂ ಬಿಟ್ಟು ಯಾವ ಆಸರೆಯೂ, ಸಾಧನಾನುಕೂಲತೆಗಳೂ ಇಲ್ಲದೆ ಒಂದು 
ಗುಹೆಯೊಳಗೆ ಬಿದ್ದಿರುವುದನ್ನು ಒಪ್ಪಿಕೊಂಡರೂ ಸತ್ಕದಿಂದ ಸ್ವಲ್ಪ ಸರಿದು ತಮ್ಮ ಜನಾಂಗದೊಡನೆ ಸಂಧಾನ ಮಾಡಿಕೊಳ್ಳಲು 
ನಿರಾಕರಿಸಿದರು, ಅಲ್ಲದೆ ಅವರು ಎಚ್ಚೆತ್ತ ಬಳಿಕವೂ, ತಮ್ಮ ಜನಾಂಗವು ತಮ್ಮನ್ನು ತನ್ನ ಮತಕ್ಕೆ ಮರಳಿ ಒಯ್ದುಬಿಟ್ಟರೆ ತಾವು 
ಎಂದಿಗೂ ಯಶಸ್ವಿಯಾಗಲಾರೆವು ಎಂಬ ಚಿಂತೆಯೇ ಅವರನ್ನು ಯಾವ ರೀತಿಯಲ್ಲಿ ಕಾಡುತ್ತಿತ್ತು ಎಂಬುದನ್ನು ವಿವರಿಸಲಾಗಿತ್ತು. 
ಈ ಘಟನೆಗಳನ್ನು ಪ್ರಸ್ತಾಪಿಸಿದ ಬಳಿಕ ಇದೀಗ ಪ್ರವಾದಿವರ್ಯರನ್ನು(ಸ) ಅಭಿಸಂಬೋಧಿಸಿ ಮತ್ತು ವಾಸ್ತವದಲ್ಲಿ ಇಸ್ಲಾಮಿನ 
ಶತ್ರುಗಳಿಗೆ ಕೇಳಿಸುವ ಉದ್ದೇಶದಿಂದ ಹೀಗೆ ಹೇಳಲಾಗುತ್ತದೆ: ಈ ಬಹುದೇವ ವಿಶ್ವಾಸಿಗಳೊಂದಿಗೆ ಮತ್ತು ಸತ್ಯನಿಷೇಧಿಗಳೊಂದಿಗೆ 
ಸಂಭಾನದ ಪ್ರಶ್ನೆಯೇ ಇಲ್ಲ. ಅಲ್ಲಾಹನ' ಕಡೆಯಿಂದ ಬಂದಿರುವ: ಸತ್ಯವನ್ನು ನೇರವಾಗಿ ಅವರ ಮುಂದೆ ಸಾರಿಬಿಡಿರಿ. 
' ಸ್ವೀಕರಿಸುವುದಿದ್ದರೆ ಸ್ವೀಕರಿಸಲಿ. ಸ್ವೀಕರಿಸದಿದ್ದರೆ ಅದರ ದುಷ್ಪರಿಣಾಮೆವನ್ನು ಅವರೇ ಕಂಡುಕೊಳ್ಳುವರು. ಇನ್ನು ಅದನ್ನು 
ಸ್ವೀಕರಿಸಿದವರು ಎಳೆಯ ಪ್ರಾಯದ ತರುಣರಿರಲಿ, ಧನಹೀನರಾದ ದರಿದ್ರರಿರಲಿ, ಗುಲಾಮರಿರಲಿ, ಕೂಲಿಯಾಳುಗಳಿರಲಿ ಯಾರೇ 
ಆಗಿದ್ದರೂ, ಇವರೇ ಅಮೂಲ್ಯ ರತ್ತಗಳಾಗಿರುತ್ತಾರೆ. ಇವರನ್ನೇ ಇಲ್ಲಿ ಆಪ್ತರೆಂದು ಪರಿಗಣಿಸಲಾಗುವುದು. ಇವರನ್ನು" ಬಿಟ್ಟು ಆ 
ದೊಡ್ಡ ದೊಡ್ಡ ಸರದಾರರನ್ನೂ ಧನಾಢ್ಯರನ್ನೂ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಅವರು ಲೌಕಿಕ ಸುಖಾಡಂಬರಗಳನ್ನೆ تر‎ 
ಹೊಂದಿದ್ದರೂ, ಅವರು ಅಲ್ಲಾಹನನ್ನು ಮರೆತು ತಮ್ಮ ಸ್ವಂತ ಚಿತ್ತಾಕಾಂಕ್ಸೆಗಳ ದಾಸರಾಗಿ ಬಿಟ್ಟಿದ್ದಾರೆ. 


ಕಾಂಡ-15 


940 2 ಕುರ್‌ಆನ್‌ ವ್ಯಾಖ್ಯಾನ 


ಶಿರದ ನಿ AEE 


0 


ಸ y) ಸೂಯ یئ ین‎ 0 ೨೨5 


لی 


bs و کت وی‎ ಟ್ರ pa A pees ೨41759೨7 ے2 پر‎ 6 
ಹಿನ و‎ Fr 3 
7 


ಅಕ್ರಮಿಗಳಿಗೆ ಸಿ ಒಂದು ಅಗ್ನಿಯನ್ನು ಸಿದ್ದಗೊಳಿಸಿರುತ್ತೇವೆ. ಅದರ ಜ್ವಾಲೆಗಳು ಅವರನ್ನು ಆವರಿಸಿಕೊಂಡಿವೆ. 
ಅಲ್ಲಿ ಅವರು ನೀರು ಬೇಕೆಂದು ಕೇಳಿದಾಗ ಎಣ್ಣೆಯ ಮಡ್ಡಿಯಂತಹ3 ಹಾಗೂ ಬಾಯಿಯನ್ನು ಸುಟ್ಟು 
ಹಾಕುವಂತಹ ನೀರಿನಿಂದ ಅವರನ್ನು ಸತ್ಯರಿಸಲಾಗುವುದು. ಅದು ಅತ್ಯಂತ ಕೆಟ್ಟ ಪೇಯ ಮತ್ತು ಅದು ಅಶಿಕೆಟ್ಟ 
ವಿಶ್ರಾಂತಿ ಗೃಹ. ಇನ್ನು ಸತ್ಯವಿಶ್ವಾಸವನ್ನು ಸ್ವೀಕರಿಸಿ ಸತ್ಯರ್ಮವೆಸಗುವವರ ವಿಷಯ. ನಾವು ಖಂಡಿತವಾಗಿಯೂ' 
ಸತ್ಕರ್ಮಿಗಳ ಸತ್ಸಲವನ್ನು ವ್ಯರ್ಥಗೊಳಿಸುವುದಿಲ್ಲ. ಅವರಿಗಾಗಿ ಸದಾ ಹಸಿರಾದ ಸ್ಫರ್ಗೋದ್ಯಾನಗಳಿವೆ. ಅವುಗಳ 
ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವುವು. ಅಲ್ಲಿ ಅವರು ಬಂಗಾರದ ಕಂಕಣಗಳಿಂದ ಶೃಂಗರಿಸಲ್ಪಡುವರು.* 
ತೆಳ್ಳಗಿನ ರೇಶ್ಮೆ, ಜರತಾರಿ ಹಸಿರು ಬಟ್ಟೆಗಳನ್ನು ಧರಿಸುವರು ಮತ್ತು ಉನ್ನತ ಪೀಠಗಳ ಮೇಲೆ ದಿಂಬುಗಳಿಗೆ 
ಒರಗಿ 'ಕುಳಿತಿರುವರು. ಅತ್ಯುತ್ತಮ ಪ್ರತಿಫಲ ಮತ್ತು ಅತ್ಕುನ್ನತ ಮಟ್ಟದ ವಿಶ್ರಾಂತಿ ಧಾಮ! 

(32-44) ಓ ಪೈಗಂಬರರೇ, ಅವರ ಮುಂದೆ ಒಂದು ಉಪಮೆಯನ್ನಿರಿಸಿರಿ.3 ಇಬ್ಬರಿದ್ದರು, ಅವರಲ್ಲೊಬ್ಬನಿಗೆ 


32. 'ಸುರಾದಿಕ್‌' ಎಂಬ ಪದದ ಮೂಲ ಅರ್ಥ ಡೇರೆಯೊಳಗಿನ ಅಡ್ಡ ಪರದೆ ಮತ್ತು ಡೇರೆಯ ಸ್ಥಳೆದ ಸುತ್ತಲೂ ಹಾಕುವ 
ಆವಾರ. ಆದರೆ ನರಕಕ್ಕೆ ಸಂಬಂಧಿಸಿ ಹೇಳುವಾಗ ನರಕದ ಜ್ವಾಲೆಗಳ ತಾಪ ಎಲ್ಲಿಯ ವರೆಗೆ ತಲಪುವುಜೋ ಆ ಗಡಿಗಳು ಎಂಬ 
ಅರ್ಥವನ್ನು ಅದು ಕೊಡುತ್ತದೆ. ಸೂಕ್ತದಲ್ಲಿ - ಅದರ 'ಸುರಾದಿಕ್‌' ಅವರನ್ನು ಸುತ್ತುವರಿದುಕೊಂಡಿವೆ ಎನ್ನಲಾಗಿದೆ. ಕೆಲವರು 
ಅದನ್ನು ಭವಿಷ್ಕತ್ಕಾಲದ ಅಥಣದಲ್ಲಿ ತೆಗೆದುಕೊಂಡಿದ್ದಾರೆ. ಅರ್ಥಾತ್‌ - ಪರಲೋಕದಲ್ಲಿ ನರಕದ ಸುತ್ತಲಿನ ವ್ಯಾಪ್ತಿಯು ಅವರನ್ನು 
ಆವರಿಸಿ ಕೊಂಡಿರುವುದು ಎಂಬ ಅರ್ಥ ನೀಡಿದ್ದಾರೆ. ಆದರೆ ಇದರ ಅರ್ಥ, ಸತ್ಯದಿಂದ ವಿಮುಖರಾಗುವ ಈ ಅಕ್ರಮಿಗಳು ಈ 
ಲೋಕದಲ್ಲೇ ನರಕದ ವ್ಯಾಪ್ತಿಯೊಳಗೆ ಬಂದಿರುವರು ಮತ್ತು ಅದರಿಂದ ತಪ್ಪಿಸಿ ಓಡಿಹೋಗಲು ಅವರಿಂದ ಸಾಧ್ಯವಾಗದು - ಎಂದು 
ನಾವು ಭಾವಿಸುತ್ತೇವೆ. 

33. ಶಬ್ದಕೋಶದಲ್ಲಿ 'ಮುಹ್ಹ್‌' ಎಂಬ ಪದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಕೊಡಲಾಗಿದೆ. ಕೆಲವರು ಇದರ ಅರ್ಥ ಎಣ್ಣೆಯ 
ಮಡ್ಡಿ ಎನ್ನುತ್ತಾರೆ. ಇನ್ನು ಕೆಲವರು ಇದನ್ನು 'ಲಾವಾರಸ' ಎಂದು ಅರ್ಥೈಸುತ್ತಾರೆ. ಅರ್ಥಾತ್‌ ಭೂಗರ್ಭದ ಅತ್ಕುಷ್ನತೆಯಿಂದ 
ಕರಗಿ ದ್ರವರೂಪ ತಾಳಿದ ಧಾತು. ಬೇರೆ ಕೆಲವರು ಅದರ ಅರ್ಥ ಕೀವು ಮತ್ತು ರಕ್ತ ಎನ್ನುತ್ತಾರೆ. 

34. ಪ್ರಾಚೀನ ಕಾಲದಲ್ಲಿ ಅರಸರು ಚಿನ್ನದ ಬಳೆಗಳನ್ನು ತೊಡುತ್ತಿದ್ದರು. ಸ್ವರ್ಗವಾಸಿಗಳೆ ಉಡುಪಿನಲ್ಲಿ ಇದರ ಪ್ರಸ್ತಾಪದ 
ಉದ್ದೇಶ - ಅಲ್ಲಿ ಅವರಿಗೆ ರಾಜಪೋಷಾಕನ್ನು ತೊಡಿಸಲಾಗುವುದು. ಒಬ್ಬ ಸತ್ಯನಿಷೇಧಿ ರಾಜನು ಅಲ್ಲಿ ಅವಮಾನ ಹಾಗೂ 
ನಿಂದೆಗೊಳಗಾಗುವನು ಮತ್ತು ಒಬ್ಬ ಸತ್ಯವಿಶ್ವಾಸಿ ಕೂಲಿಯಾಳು ಕೂಡಾ ಅಲ್ಲಿ ರಾಜ ವೈಭವದಿಂದಿರುವನು ಎಂದು ತಿಳಿಸುವುದಾಗಿದೆ. 

35. 'ಅರಾಇಕ್‌' ಎಂಬುದು 'ಅರೀಕ' ಎಂಬ ಪದದ ಬಹುವಚನ ರೂಪ. ಅರಬೀ ಭಾಷೆಯಲ್ಲಿ ಛತ್ರವಿರುವ ಸಿಂಹಾಸನಕ್ಕೆ 
'ಅರೀಕಃ' ಎನ್ನುತ್ತಾರೆ. ಅಲ್ಲಿ ಪ್ರತಿಯೊಬ್ಬ ಸ್ವರ್ಗವಾಸಿಯೂ ರಾಜ ಸಿಂಹಾಸನದ ಮೇಲೆ ವಿರಾಜಿಸುವನೆಂಬ ಭಾವನೆ ಮೂಡಿಸುವುದೇ 
ಇದರ ಉದ್ದೇಶ. 

36. ಈ ಉದಾಹರಣೆಯ ಔಚಿತ್ಯವನ್ನು ತಿಳಿಯಲು ಹಿಂದಿನ ರುಕೂಲ್‌ನಲ್ಲಿ, - "ನಾವು ಬಡ ಮುಸ್ಲಿಮರ ಸಂಗಡ ಬಂದು 
ಕುಳಿತಿರಲಾರೆವು. ಅವರನ್ನು ದೂರವಿಟ್ಟರೆ ನಾವು ಬಂದು ನೀವೇನು ಹೇಳಲಿಚ್ಛಿಸುತ್ತೀರೆಂದು ಆಲಿಸಬಲ್ಲೆವು” ಎಂಬ ಮಕ್ಕಾದ ۲۵۶ 
ಸರದಾರರ ಮಾತಿಗೆ ಕೊಡಲಾಗಿರುವ ಉತ್ತರವನ್ನು ಗಮನಿಸಬೇಕು. ಇಲ್ಲಿ ಅಲ್‌ ಕಲಮ್‌ ಅಧ್ಯಾಯದ 17ರಿಂದ 33ರ ವರೆಗಿನ 


ಕಾಂಡ-15 


941 ہے بی .18 


Sd 


[7d Z ۷ کا‎ 


ನಾವು ಎರಡು ھورہ‎ ತೋಟಗಳನ್ನು" ಕೊಟ್ಟೆವು. ಅವುಗಳ ಸುತ್ತಲೂ ಖರ್ಜೂರದ ಮರಗಳ ಆವರಣ 
ಮಾಡಿದೆವು. ಅವುಗಳ ಮಧ್ಯೆ ಕೃಷಿ ಭೂಮಿಯನ್ನಿರಿಸಿದೆವು. ಎರಡೂ ತೋಟಗಳು ತುಂಬಾ ಫಲ ಕೊಡುವುದರಲ್ಲಿ 
ಏನೂ ಕೊರತೆ ಮಾಡಲಿಲ್ಲ. ಆ ತೋಟಗಳಲ್ಲಿ ನಾವು ಒಂದು ಕಾಲುವೆಯನ್ನು ಹರಿಸಿದೆವು ಮತ್ತು ಅವನಿಗೆ 
ತುಂಬ ಛಾಭ ಸಿಕ್ಕಿತು. ಇವನ್ನೆಲ್ಲಾ ಪಡೆದು ಅವನು ತನ್ನ ನೆರೆಯವನೊಡನೆ ಮಾತಾಡುತ್ತಾ, "ನಾನು ನಿನಗಿಂತ 
ದೊಡ್ಡ ಧನಿಕ ಮತ್ತು ನಿನಗಿಂತಲೂ ಹೆಚ್ಚು ಜನಬಲ ಹೊಂದಿರುತ್ತೇನೆ" ಎಂದನು. ಅನಂತರ ಅವನು ತನ್ನ 
ತೋಟದೊಳಗೆ ಪ್ರವೇಶಿಸಿದನು"' ಮತ್ತು ತನ್ನ ಪಾಲಿಗೆ ತಾನೇ ಅಕ್ರಮಿಯಾಗುತ್ತ ಹೀಗೆಂದನು - "ಈ ಸಂಪತ್ತು 
ಎಂದಾದರೂ ನಾಶವಾಗಿ ಹೋದೀತೆಂದು ನಾನು ಭಾವಿಸುವುದಿಲ್ಲ- ಮತ್ತು ಪುನರುತ್ನಾನದ ಘಳಿಗೆಯು 
ಎಂದಾದರೂ ಬಂದೀತೆಂದೂ ನಾನು ಭಾವಿಸುವುದಿಲ್ಲ. ಆದರೂ ನಾನೊಂದು ವೇಳೆ ನನ್ನ ಪ್ರಭುವಿನ ಸನ್ನಿಧಿಗೆ 
ಮರಳಿಸಲ್ಪಟ್ಟರೂ ಇದಕ್ಕಿಂತ ಉತ್ತಮ ಸ್ಥಳವನ್ನು ಖಂಡಿತವಾಗಿಯೂ ಪಡೆಯುವೆನು." ಅವನ ನೆರೆಯವನು 
ಮಾತಾಡುತ್ತ ಅವನೊಡನೆ ಹೀಗೆಂದನು, "ನಿನ್ನನ್ನು ಮಣ್ಣಿನಿಂದ ಆ ಬಳಿಕ ವೀರ್ಯದಿಂದ ಸೃಷ್ಟಿಸಿದ ಮತ್ತು 
ನಿನ್ನನ್ನು ಓರ್ವ' ಪರಿಪೂರ್ಣ ಮನುಷ್ಯನನ್ನಾಗಿ ಮಾಡಿ ನಿಲ್ಲಿಸಿದಾತನನ್ನು. ನಿರಾಕರಿಸುವೆಯಾ?” ಇನ್ನು ನನ್ನ 
ಸೂಕ್ತಗಳಲ್ಲಿ ವಿವರಿಸಲಾಗಿರುವ ಉದಾಹರಣೆಯೂ ಕಣ್ಣ ಮುಂದಿರಬೇಕು. ಮಾತ್ರವಲ್ಲದೆ, "ಅಧ್ಯಾಯ ಮರ್ಯಮ್‌ : 73-74, 
ಅಲ್‌ಮೂಮಿನೂನ್‌ : 55ರಿಂದ 61, ಸಬಾ : 34ರಿಂದ 36 ಮತ್ತು ಹಾಮೊಮ್‌ ಅಸ್ಪಜ್ಞಃ : 49-50 ಇವುಗಳನ್ನೂ ಒಮ್ಮೆ 
ನೋಡಿಕೊಳ್ಳಬೇಕು. 

37. ಅರ್ಥಾತ್‌- ಅವನು ತನ್ನ ಸ್ವರ್ಗವೆಂದು ಭಾವಿಸಿಕೊಂಡಿದ್ದ ತೋಟಗಳು. ಅಲ್ಪರಿಗೆ ಭೂಲೋಕದಲ್ಲಿ ಸುಖ 
ವೈಭವಗಳೇನಾದರೂ ಒದಗಿ ಬಿಟ್ಟರೆ ಅವರು ತಮಗೆ ಭೂಮಿಯಲ್ಲೇ ಸ್ವರ್ಗ ಸಿಕ್ಕಿಬಿಟ್ಟಿತು, ಇನ್ನು ಬೇರೆ ಸ್ವರ್ಗ ಪಡೆಯುವ ಚಿಂತೆಯೇ 
ಬೇಡ ಎಂಬಂತಹೆ ತಪ್ಪುಭಾವನೆಯಲ್ಲೇ ಸಿಲುಕಿರುತ್ತಾರೆ. 

38. ಅರ್ಥಾತ್‌- ಒಂದು ವೇಳೆ ಇನ್ನೊಂದು ಜೀವನವಿದ್ದರೂ ನಾನು ಅಲ್ಲಿ ಇದಕ್ಕಿಂತಲೂ ಹೆಚ್ಚು ಸುಖಭೋಗಗಳಲ್ಲಿರುವೆನು. 
ಏಕೆಂದರೆ ಇಲ್ಲಿ ನಾನು ಸುಖಿಯಾಗಿರುವುದೇ ನಾನು ಅಲ್ಲಾಹನ ಪ್ರೀತಿಗೆ ಪಾತ್ರನೆಂಬುದಕ್ಕೆ ಆಧಾರವಾಗಿರುತ್ತದೆ. 

39. ಅವನು ಅಲ್ಲಾಹನ ಅಸ್ತಿತ್ವವನ್ನು ನಿರಾಕರಿಸಿರಲಿಲ್ಲ. 'ವಲ ಇರ್ರುದಿತ್ತು ಇಲಾ ترجہ‎ (ನಾನೊಂದು ವೇಳೆ ನನ್ನ ಪ್ರಭುವಿನ 
2 ಸನ್ನಿಧಿಗೆ ಮರಳಿಸಲ್ಪಟ್ಟರೂ) ಎಂಬ ನುಡಿಯಿಂದ ಅವನು ದೇವಾಸ್ತಿತ್ವವನ್ನು ಒಪ್ಪುವವನಾಗಿದ್ದನು ಎಂಬುದು ಪೈಾಗತನೆ 
ಅದರೂ ಅವನ ನೆರೆಯವನು, ಅವನು ಅಲ್ಲಾಹನನ್ನು ನಿರಾಕರಿಸುವ ಅಪರಾಧಿ ಎಂದು ಪರಿಗಣಿಸಿದನು. ಇದಕ್ಕೆ ಕಾರಣವೇನೆಂದರೆ 
ದೇವ ನಿರಾಕರಣೆ ಎಂದರೆ ಕೇವಲ ದೇವಾಸ್ತಿತ್ವದ ನಿರಾಕರಣೆಯಲ್ಲ. ಅಹೆಂಭಾವ, ಗರ್ವ ಮತ್ತು ಪರಲೋಕದ" ನಿರಾಕರಣೆಯೂ 


“ಕಾಂಡ -15 


942 : ಕುರ್‌ಆನ್‌ ವ್ಯಾಖ್ಯಾನ 


سو نے 


2 Za (AE 44 55412 
els 0 ENE SNE (3 


> 
ಶಭ) 1೬ 1 & 232 Nc 8 
ھا یقزل یلیم‎ ಟಿ 


تَهُ من ذُنِ ASP‏ 


۰١ 


eo: ಸಹಿಹಿಯರೆು py "0 : 


ವಿಷಯ. ನನ್ನ ಪ್ರಭು ಆ ಅಲ್ಲಾಹನೇ. ನಾನು ಅವನೊಂದಿಗೆ ಯಾರನ್ನೂ ಸಹಭಾಗಿಯನ್ನಾಗಿ ಮಾಡುವುದಿಲ್ಲ. 
ನೀನು ನಿನ್ನ ತೋಟದೊಳಗೆ ಪ್ರವೇಶಿಸುತ್ತಿರುವಾಗ ನಿನ್ನ ಬಾಯಿಯಿಂದ 'ಮಾಶಾ ಅಲ್ಲಾಹು ಲಾಕುವ್ವತ ಇಲ್ಲಾ 
ಬಿಲ್ಲಾಹ್‌' (ಎಲ್ಲವೂ ಅಲ್ಲಾಹನಿಚ್ಛಿಸಿದಂತೆಯೇ ಆಗುತ್ತದೆ ಅಲ್ಲಾಹನ ಹೊರತು ಇನ್ನಾವ ಶಕ್ತಿಯೂ ಇಲ್ಲ) 
ಎಂದೇಕೆ ಹೊರಡಲಿಲ್ಲ? ನಿನಗೆ ನಾನು ಸೊತ್ತು ಮತ್ತು ಸಂತತಿಗಳಲ್ಲಿ ನಿನಗಿಂತ ಕೀಳಾಗಿ ಕಾಣಿಸುತ್ತಿದ್ದರೆ- 
ನನ್ನ ಪ್ರಭು ನನಗೆ ನಿನ್ನ ತೋಟಕ್ಕಿಂತ ಉತ್ತಮವಾದುದನ್ನು ದಯಪಾಲಿಸಲೂಬಹುದು ಮತ್ತು ನಿನ್ನ ತೋಟಿದ 
ಮೇಲೆ ಆಕಾಶದಿಂದ ಯಾವುದಾದರೂ ವಿಪತ್ತನ್ನು ಕಳುಹಿಸಿ ಅದನ್ನು ಬರಡು ಬಯಲಾಗಿಸಿ ಬಿಡಲೂ ಬಹುದು- 
- | ಅಥವಾ ಅದರ ನೀರು ನೆಲದೊಳಕ್ಕೆ ಇಂಗಿ ಹೋಗಿ ನೀನು ಅದನ್ನು ಯಾವ ರೀತಿಯಿಂದಲೂ ಹೊರತರಲಾರದಂತೆ 
ಆಗಬಹುದು." ಕೊನೆಗೆ. ಅವನ ಸಂಪೂರ್ಣ ಫಲಗಳು ನಾಶವಾದುವು. ಅವನು ತನ್ನ ದ್ರಾಕ್ಷಾ ತೋಟಗಳು 
ಚಪ್ಪರಗಳ' ಮೇಲೆ ಮಗುಚಿ ಬಿದ್ದಿರುವುದನ್ನು ಕಂಡು, ತಾನು ಹೂಡಿದ ಬಂಡವಾಳಕ್ಕಾಗಿ ಗೋಳಾಡುತ್ತ, "ಅಕಟ! 
ನಾನು ನನ್ನ ಪ್ರಭುವಿನೊಂದಿಗೆ ಯಾರನ್ನೂ ಸಹಭಾಗಿಯನ್ನಾಗಿಸದಿರುತ್ತಿದ್ದರೆ!' ಎನ್ನತೊಡಗಿದನು. ಅಲ್ಲಾಹನ 
ಹೊರತು' ಅವನಿಗೆ ಸಹಾಯ ಮಾಡುವಂತಹ ಯಾವ ತಂಡವೂ ಅವನ ಬಳಿ ಇಲ್ಲದಾಯಿತು ಮತ್ತು ಸ್ವತಃ 
ಅವನೂ ಈ ಆಪತ್ತನ್ನು ಎದುರಿಸಲಾರಡಾದನು. ಕಾರ್ಯ ಸಾಧನೆಯ ಸಕಲ ಅಧಿಕಾರಗಳು ಸತ್ಯಪೂರ್ಣವಾದ 


ದೇವ ನಿರಾಕರಣೆಯೇ ಆಗಿದೆ. ನಾನೇ ಸರ್ವಸ್ವವೆಂದೂ ನನ್ನ- ಸಂಪತ್ತು ವೈಭವಾದಿಗಳನ್ನು ಬೇರಾರೂ ನನಗೆ ದಾನ ಕೊಟ್ಟದ್ದಲ್ಲ; |. 
ಅವೆಲ್ಲ ನನ್ನ' ಶಕ್ತಿ, ಸಾಮರ್ಥ್ಯ ಮತ್ತು ಅರ್ಹತೆಗಳ ಫಲ, ನನ್ನ ಸಂಪತ್ತಿಗೆ ಅಳಿವಿಲ್ಲ, ಯಾವನೂ ನನ್ನಿಂದ ಅದನ್ನು. ಕಸಿಯಲಾರ 
ಮತ್ತು. ನಾನು ಯಾರಿಗೂ ಲೆಕ್ಕಾಚಾರ ಕೊಡಬೇಕಾಗಿಲ್ಲವೆಂದು ಭಾವಿಸುವವನು ದೇವನನ್ನು ನಂಬುವವನಾಗಿದ್ದರೂ ಅದು. ಕೇವಲ 
ಒಂದು ಆಸ್ತಿತ್ಯವೆಂಬ ದೃಷ್ಟಿಯಿಂದ ಮಾತ್ರ ನಂಬಿದಂತಾಗುತ್ತದೆ. ತನ್ನ ಮಾಲಕ, ಒಡೆಯ, ಪ್ರಭು ಎಂಬ ನೆಲೆಯಲ್ಲಿ 
ನಂಬಿದಂತಾಗುವುದಿಲ್ಲ. ವಸ್ತುತಃ ಅಲ್ಲಾಹನ ಮೇಲೆ ವಿಶ್ವಾಸವಿಡುವುದೆಂದರೆ ಅದು ಈ ನೆಲೆಯ ನಂಬಿಕೆಯಾಗಿರಬೇಕೇ ವಿನಾ ಕೇವಲ : 
ಅಸ್ತಿತ್ವವನ್ನು ನಂಬುಪುದಲ್ಲ. 

: .40. ಅರ್ಥಾತ್‌- ಅಲ್ಲಾಹನು ಏನು ಇಚ್ಛಿಸುವನೋ 'ಅದೇ ಆಗುವುದು. ನನ್ನ ಅಥವಾ ಇತರರ. ಯಾವ ಅಧಿಕಾರವೂ 
ನಜೆಯುವದಿಲ್ಲ ನಮ್ಮ: 'ದೇನಾದರೂ ನಡೆಯುವುದಿದ್ದರೂ ಅಲ್ಲಾಹನ ಅನುಗ್ರಹದಿಂದ ಮಾತ್ರ ನೆಡೆಯಬಲ್ಲುದು. 


-ಕಾಂಡ-15 


18. ಅಲ್‌ ಕಹ್ಟ್‌ P 943 


EEE Ss ST IES ANSE‏ بات الک رض امم 
yp ಹ‏ .کان اللۂ عل ssi oN EO‏ 
MENS sg)‏ 


۰. 


ھی را 


MLE ESE IES NS 
صفاٴ لد چو یا کا حول مب + ھ2۳22‎ RNS 


ಅಲ್ಲಾಹನಿಗೆ -ಮಾತ್ರ ವೆಂದು ಆಗ ತಿಳಿಯಿತು. ಅವನು ನೀಡುವ ಪಾರಿತೋಷಕವೇ ಅತ್ಕುತ್ತಮವಾದುದು. ಅವನು 
ತೋರುವ ಅಂತಿಮ, ಪರಿಣಾಮವೇ ಶುಭಕರವಾದುದು. 

(45-49). ಓ ಪೈಗಂಬರರ ಇವರಿಗೆ ಇಹಜೀವನದ ವಾಸ್ತವಿಕತೆಯನ್ನು ಈ ಉಪಮೆಯ ಮೂಲಕ 
ವಿವರಿಸಿರಿ; ನಾವಿಂದು ಆಕಾಶದಿಂದ ನೀರನ್ನು ಸುರಿಸಿದಾಗ ಭೂಮಿಯ ಸಸ್ಯ. ಸಂಕುಲವು ದಟ್ಟವಾಗಿ ಬೆಳೆಯಿತು. 
ನಾಳೆ ಆ ಸಸ್ಕಗಳೇ, ಗಾಳಿಯು ಹಾರಿಸುತ್ತಾ ಹೋಗುವಂಥ ಹೊಟ್ಟಾಗಿ ಹೋದುವು. ಅಲ್ಲಾಹನು ಸಕಲ ವಸ್ತುಗಳ 
ಮೇಲೆ ಸಾಮರ್ಥ್ಯವೃಳ್ಳವನಾಗಿರುತ್ತಾನೆ."' ಈ ಸೊತ್ತು ಮತ್ತು ಈ ಸಂತತಿಗಳು ಕೇವಲ ಲೌಕಿಕ ಜೀವನದ 
ಕ್ಷಣಿಕ ಸೊಬಗು ಮಾತ್ರ. ವಾಸ್ತವದಲ್ಲಿ ಉಳಿಯುವ ಪುಣ್ಮ ಕಾರ್ಯಗಳೇ ನಿಮ್ಮ' ಪ್ರಭುವಿನ ಬಳಿ ಪರಿಣಾಮದ 
ದೃಷ್ಟಿಯಿಂದ ಶ್ರೇಷ್ಠವಾಗಿರುತ್ತವೆ. ಅವುಗಳ ಮೇಲೆಯೇ ಉತ್ತಮ ನಿರೀಕ್ಸೆಗಳನ್ನಿರಿಸಿ ಕೊಳ್ಳೆಬಹುದು.: ನಾವು 
ಪರ್ವತಗಳಿಗೆ ಚಲನೆ ಕೊಡುವ ಆ ದಿನದ ಬಗ್ಗೆ ಚಿಂತೆ ಇರಬೇಕು. ಅಂದು ನೀವು ಭೂಮಿಯನ್ನು ಸಂಪೂರ್ಣ 
ನಗ್ನವಾಗಿ ಕಾಣುವಿರಿ” ಮತ್ತು ನಾವು ಸಕಲ ಮಾನವರನ್ನು (ಹಿಂದಿನ ಮತ್ತು ಮುಂದಿನ ಕಾಲಗಳ) ಒಬ್ಬನೂ 
ಬಿಟ್ಟು ಹೋಗದಂತೆ ಸುತ್ತುಗಟ್ಟಿ ಒಟ್ಟುಗೂಡಿಸುವೆವು.ಆ ಸರ್ವರೂ ನಿಮ್ಮ ಪ್ರಭುವಿನ ಸನ್ನಿಧಿಯಲ್ಲಿ 
41. ಅರ್ಥಾತ್‌. ಅವನು ಜೀವವನ್ನು ದಯಪಾಲಿಸುತ್ತಾನೆ. ಮರಣವನ್ನೂ ಕೊಡುತ್ತಾನೆ. ಅವನು 'ಉನ್ನತಿಯನ್ನೂ ನೀಡುತ್ತಾನೆ. 
ಅವನತಿಯನ್ನೂ ಕೊಡುತ್ತಾನೆ. ಇಂದು ನಿಮಗೆ ಸುಖಭೋಗಗಳು ಪ್ರಾಪ್ತವಾಗಿದ್ದರೆ ಇದಕ್ಕೆ ಅಳಿವೇ ಇಲ್ಲವೆಂದು ಅಹಂಕಾರ | 
ಪಡಬೇಡಿರಿ. ಅಲ್ಲಾಹನು ನಿಮಗೆ ಇವುಗಳನ್ನೆಲ್ಲಾ ನೀಡಿರುವನು. ಅವನ ಅಪ್ಪಣೆಯಿಂದಲೇ ಎಲ್ಲವೂ ನಿಮ್ಮಿಂದ ಕಿತ್ತುಕೊಳ್ಳೆಲ್ಪಡಲೂ 
ಬಹುದು. ' تد‎ : 

42. ಅರ್ಥಾತ್‌- ಭೂಮಿಯ ಹಿಡಿತ ಸಡಿಲಾದಾಗ ಪರ್ವತಗಳು ಮೋಡಗಳಂತೆ ಚಲಿಸತೆೊಡೆಗುವುವು. 'ಈ ಸ್ಥಿತಿಯನ್ನು 
ಕುರ್‌ಆನ್‌ ಇನ್ನೊಂದು ಕಡೆಯಲ್ಲಿ ಹೀಗೆ ವಿವರಿಸಿದೆ: "ನೀವು ಪರ್ವತಗಳನ್ನು ನೋಡುತ್ತೀರಿ ಮತ್ತು ಅವು ಸ್ಥಿರವಾಗಿ 
ನಾಟಿಕೊಂಡಿವೆಯೆಂದು ಭಾವಿಸುತ್ತೀರಿ.- ಆದರೆ ಅವು ಮೋಡಗಳು ಚಲಿಸುವಂತೆ ಚಲಿಸುವುವು.” (ಅನ್ನಮ್ಮ್‌ : 88) 

43. ಅರ್ಥಾತ್‌- ಇದರ ಮೇಲೆ ಯಾವುದೇ ಸಸ್ಮವಾಗಲಿ ಕಟ್ಟಡವಾಗಲಿ ಉಳಿದಿರಲಾರದು. ಇದೊಂದು ಸಂಪೂರ್ಣ 
ಸಮತಟ್ಟಾದ ಬಯಲಾಗಿ ಬಿಡುವುದು, ಇದೇ ಮಾತೆನ್ನು دھبدہ ٭‎ ಆರಂಭದಲ್ಲಿ - "ಈ ಭೂಮಿಯ ಮೇಲಿರುವುದನ್ನೆಲ್ಲ 
ನಾವು ಜನರಿಗೆ ಪರೀಕ್ಷಾರ್ಥವಾಗಿ ಒಂದು ತಾತ್ಕಾಲಿಕ ಶೈಂಗಾರವನ್ನಾಗಿ ಮಾಡಿದ್ದೇವೆ. ಇದು ಜಲ ಮತ್ತು ಸಸ್ಯರಹಿತ ಮರುಭೂಮಿಯಾಗಿ 
ಬಿಡುವುದು" ಎಂದು ಹೇಳಲಾಗಿದೆ. 

44. ಅರ್ಥಾತ್‌- ಹ. ಆದಮ್‌ರಿಂದ(ಅ) ತೊಡಗಿ ಪ್ರಳಯದ "ಕೊನೆಯ ಗಳಿಗೆಯ ವರೆಗೂ ಜನಿಸುವ "+7 
ಮನುಷ್ಯನನ್ನೂ ಅವನು ತನ್ನ ತಾಯಿಯ ಹೊಟ್ಟೆಯಿಂದ ಹುಟ್ಟಿ ಕೇವಲ ಒಮ್ಮೆ, ಉಸಿರಾಡಿದ್ದರೂ - ಅವನನ್ನು ಪುನಃ 
ಹುಟ್ಟಿಸಲಾಗುವುದು ಮತ್ತು ಎಲ್ಲರನ್ನೂ ಏಕ ಕಾಲದಲ್ಲಿ' ಒಟ್ಟುಗೂಡಿಸಲಾಗುವುದು. 


944 ಕುರ್‌ಆನ್‌ ವ್ಯಾಖ್ಯಾನ 


S95 343 bs SK 505A 


ಭಯ ೪ 


Blis ppd 9 SINS Js ಮು 


> 


ہے ہے و 


SYNE ONTOS LE 
ibs ies AS) 
دہدے‎ EE ط٤ؿ ردب ہو و‎ 
WI OU SE BASIL NS rs 


ಸಾಲುಸಾಲಾಗಿ ತರಲ್ಪಡುವರು. ಇದೋ, ನಾವು ನಿಮ್ಮನ್ನು ಪ್ರಥಮ ಬಾರಿ ಸೃಷ್ಟಿಸಿದ್ದಂತೆಯೇ ನೀವೆಲ್ಲಾ ನಮ್ಮ 
ಬಳಿಗೆ ಬಂದು ಬಿಟ್ಟಿರಲ್ಲಾ!* ನಾವು ನಿಮಗಾಗಿ ಯಾವುದೇ ವಾಗ್ದಾನದ ಸಮಯವನ್ನು ನಿಶ್ಚಯಿಸಿಯೇ 
ಇಲ್ಲವೆಂದು ನೀವು ತಿಳಿದು ಕೊಂಡಿದ್ದಿರಿ ಮತ್ತು ಕರ್ಮಪತ್ರವು ಮುಂದಿರಿಸಲ್ಪಡುವುದು. ಆಗ ಅಪರಾಧಿಗಳು 
ತಮ್ಮ ಜೀವನ ಗ್ರಂಥದಲ್ಲಿ ಅಡಕವಾಗಿರುವುದರ ಬಗ್ಗೆ ಭಯಭೀತರಾಗಿ, "ಅಯ್ಯೋ ನಮ್ಮ ದುರ್ಗತಿಯೇ, 
ಇದೆಂತಹ ಗ್ರಂಥ! ನಮ್ಮ ಯಾವುದೇ ಚಿಕ್ಕ ಹಾಗೂ ದೊಡ್ಡ ಕೃತ್ಯವು ಇದರಲ್ಲಿ ವಿಖಿತಗೊಳ್ಳದೆ ಬಿಟ್ಟು 
ಹೋಗಿಲ್ಲವಲ್ಲಾ" ಎಂದು ಹೇಳುತ್ತಿರುವುದನ್ನು ನೀವು ಕಾಣುವಿರಿ. ಅವರು ಏನೆಲ್ಲ ಮಾಡಿದ್ದರೋ ಅವೆಲ್ಲವನ್ನೂ 


ತಮ್ಮ ಮುಂದೆ ಕಾಣುವರು ಮತ್ತು ನಿಮ್ಮ ಪ್ರಭು ಯಾರ ಮೇಲೂ ಕಿಂಚಿತ್ತೂ ಅಕ್ರಮವೆಸಗಲಾರನು.4 

(50-51) ಸ್ಮರಿಸಿರಿ!ಿ ನಾವು ದೇವಚರರೊಡನೆ, ಆದಮರಿಗೆ 'ಸಾಷ್ಟಾಂಗ' ಎರಗಿರಿ ಎಂದು ಹೇಳಿದಾಗ 
ಅವರು ಎರಗಿದರು. ಆದರೆ ಇಬ್‌ಲೀಸನು ಎರಗಲಿಲ್ಲ.*' ಅವನು 'ಯಕ್ಸ'ಗಳಲ್ಲಾಗಿದ್ದನು. ಆದುದರಿಂದ 
ಅವನು ತನ್ನ ಪ್ರಭುವಿನ ಆಜ್ಞಾನುಸರಣೆಯಿಂದ ಸರಿದುಬಿಟ್ಟನು. ಇನ್ನೇನು, ನೀವು ನನ್ನನ್ನು ಬಿಟ್ಟು ಅವನನ್ನೂ 


45. ಅರ್ಥಾತ್‌- ಆಗ ಪುನರುತ್ನಾನದ ಧಿಕ್ಕಾರಿಗಳೊಡನೆ- "ನೋಡಿರಿ, ಪ್ರವಾದಿಗಳು ಕೊಟ್ಟ ವಾರ್ತೆ ಸತ್ಯವಾಗಿ ಪರಿಣಮಿಸಿದೆ. 
ಅಲ್ಲಾಹನು ನಿಮ್ಮನ್ನು ಪ್ರಥಮ ಬಾರಿ ಹುಟ್ಟಿಸಿದ ಹಾಗೆಯೇ ಪುನಃ ಹುಟ್ಟಿಸುವನೆಂದು ಅವರು ನಿಮ್ಮೊಡನೆ ಹೇಳುತ್ತಿದ್ದರು. ಆದರೆ 
ನೀವು ಅದನ್ನು ಒಪ್ಪಿಕೊಳ್ಳಲು ನಿರಾಕರಿಸುತ್ತಿದ್ದೀರಿ. ಈಗ ನೀವು ಪುನಃ ಸೃಷ್ಟಿಸಲ್ಪಟ್ಟಿರೋ ಇಲ್ಲವೋ ಹೇಳಿರಿ" - ಎಂದು 
ಕೇಳಲಾಗುವುದು. 

46. ಅರ್ಥಾತ್‌- ಒಬ್ಬನು ಯಾವುದೇ ಅಪರಾಧವನ್ನು ಮಾಡದಿದ್ದರೂ ವೃಥಾ ಅವನ ಕರ್ಮಪತ್ರದಲ್ಲಿ ಅಪರಾಧವನ್ನು 
ಬರೆಯುವುದಿಲ್ಲ. ಯಾರಿಗೂ ಅವರ ಅಪರಾಧಕ್ಕಿಂತ ದೊಡ್ಡ ಶಿಕ್ಷೆಯನ್ನೂ ಕೊಡುವುದಿಲ್ಲ. ಅಥವಾ ನಿರಪರಾಧಿಯನ್ನು ಹಿಡಿದು 
ದಂಡಿಸುವುದೂ ಇಲ್ಲ. 

47. ಈ ವಿಷಯ ಪರಂಪರೆಯಲ್ಲಿ ಹ. ಆದಮ್‌ ಮತ್ತು ಇಬ್‌ಲೀಸ್‌ನ ಕಥೆಯ ಕಡೆಗೆ ಸೂಚಿಸುವುದರ, ಉದ್ದೇಶ- ತಮ್ಮ 
ಕರುಣಾಸಾಗರನಾದ ಪ್ರಭುವನ್ನು ಮತ್ತು ಹಿತಚಿಂತಕರಾದ ಪ್ರವಾದಿಗಳನ್ನು ಬಿಟ್ಟು ಜಗತ್ತಿನಾರಂಭದಿಂದಲೇ ತಮ್ಮ ವಿರುದ್ಧ ಮತ್ಸರ 
ಪಡುತ್ತಿರುವ ಆದಿ ಶತ್ರುವಿನ ಬಲೆಗೆ ಬೀಳುತ್ತಿರುವ ದಾರಿಗೆಟ್ಟ ಮಾನವರನ್ನು ಅವರ ಈ ಮೂರ್ಯತನಕ್ಕಾಗಿ ಎಚ್ಚರಿಸುವುದಾಗಿದೆ. 

48. ಅರ್ಥಾತ್‌- ಇಬ್‌ಲೀಸನು ದೇವಚರರಲ್ಲಾ; ಗಿರಫಿಲ್ಲ. ಅವನು ಜಿನ್ನ್‌(ಯಕ್ಷ)ಗಳಲ್ಲಾಗಿದ್ದನು. ಆದುದರಿಂದಲೇ ದಾಸ್ಕ- 
ಅನುಸರಣೆಯಿಂದ ಹೊರಬರಲು ಅವನಿಗೆ ಸಾಧ್ಯವಾಯಿತು. ದೇವಚರರು ಸ್ವಾಭಾವಿಕವಾಗಿಯೇ ಆಜ್ಞಾಪಾಲಕರೆಂದು ಕುರ್‌ಆನ್‌ 
ಹೇಳುತ್ತದೆ. "ಅಲ್ಲಾಹನು ನೀಡಿದ ಯಾವುದೇ ಆಜ್ಞೆಯ ಉಲ್ಲಂಘನೆಯನ್ನು ಅವರು ಮಾಡುವುದಿಲ್ಲ ಮತ್ತು ಅವರಿಗೆ 
ಅಪ್ಪಣೆಯಾದುದನ್ನೇ ಅವರು ಮಾಡುತ್ತಾರೆ." (ಅತ್ತಹ್ರೀಮ್‌ - 6) "ಅವರು ಉದ್ದಟತನ ತೋರುವುದಿಲ್ಲ. ಅವರ ಮೇಲೆ ಇರುವ 


ಕಾಂಡೆ-15 


18. ಅಲ್‌ ہی‎ | 4 945 


ST CE 
بیہلم مو مت‎ ls ನ پسچییڑا‎ ಸ -- 


ಅವನ ಸಂತಾನವನ್ನೂ ನಿಮ್ಮ ರಕ್ಷಕ ಮಿತ್ರರಾಗಿ ಮಾಡುತ್ತೀರಾ? ವಸ್ತುತಃ ಅವರು ನಿಮ್ಮ ಶತ್ರುಗಳಾಗಿರುತ್ತಾರೆ. 
ಅಕ್ರಮಿಗಳು ಸ್ವೀಕರಿಸುತ್ತಿರುವ ಬದಲಿಯು ಅತ್ಯಂತ ಕೆಟ್ಟದ್ದಾಗಿರುತ್ತದೆ. ನಾನು ಆನಾಶಗಳನ್ನೂ ಭೂಮಿಯನ್ನೂ 
ಸೃಷ್ಟಿಸುವಾಗ ಅವರನ್ನು ಕರೆದಿರಲಿಲ್ಲ. ಸ್ವತಃ ಅವರ ಸೃಷ್ಟಿಯಲ್ಲೂ ನಾನು ಅವರನ್ನು ಸಹಭಾಗಿಗಳಾಗಿ 
ಮಾಡಿರಲಿಲ್ಲ. ದಾರಿಗೆಡಿಸುವವರನ್ನು ನನ್ನ ಸಹಾಯಕರನ್ನಾಗಿ ಮಾಡುವುದು ನನ್ನ ಕ್ರಮವಲ್ಲ. 

(52-53) ಇವರೆ ಪ್ರಭು ಇವರೊಡನೆ, "ನೀವು ನನ್ನ ಸಹಭಾಗಿಗಳೆಂದು ಭಾವಿಸಿ ಕೊಂಡಿದ್ದವರನ್ನು ಕೂಗಿ 
ಕರೆಯಿರಿ" ಎಂದು ಹೇಳುವಂದು ಇವರೇನು ಮಾಡುವರು? ಇವರು ಅವರನ್ನು ಕರೆಯುವರು. ಆದರೆ ಅವರು 


ಅವರ ಪ್ರಭುವನ್ನು ಭಯಪಡುತ್ತಾರೆ ಮತ್ತು ಅವರಿಗೆ ಏನು ಅಪ್ಪಣೆ ಕೊಡಲಾಗುವುದೋ ಅದನ್ನೇ ಅವರು ಮಾಡುತ್ತಾರೆ." 
(ಅನ್ನಹ್ಹ್‌-50) ಇದಕ್ಕೆ ವ್ಯತಿರಿಕ್ತವಾಗಿ ಜಿನ್ನ್‌ಗಳು (ಯಕ್ಷರು) ಮಾನವರಂತೆ ಸ್ವೇಚ್ಛಾಧಿಕಾರವಿರುವ ' ಸೃಷ್ಟಿ. ಅವರನ್ನು ಜನ್ಮತಃ 
ಅಜ್ಞಾಪಲಕರಾಗಿ ಮಾಡಲಾಗಿಲ್ಲ. ಅವರಿಗೆ ಕುಫ್ರ್‌ ಮತ್ತು ಈಮಾನ್‌, ಅನುಸರಣೆ ಮತ್ತು ಉಲ್ಲಂಘನೆ ಇವೆರಡರ 
'ಸ್ವಾತಂತ್ರಾ ಧಿಕಾರವನ್ನು ನೀಡಲಾಗಿದೆ. ಇಲ್ಲಿ ಇಬ್‌ಲೀಸ್‌ ಜಿನ್ನ್‌(ಯಕ್ಸ)ಗಳಲ್ಲಾಗಿದ್ದನು, ಆದುದರಿಂದ ತನ್ನ ಸ್ವಂತ ಇಚ್ಛೆ ಮತ್ತು 
ಅಧಿಕಾರದಿಂದ ಧರ್ಮೋಪೇಕ್ಸೆಯ ಮಾರ್ಗವನ್ನು ಆಯ್ದುಕೊಂಡನು ಎಂಬ ವಾಸ್ತವಿಕತೆಯನ್ನು ಸ್ಪಷ್ಟ ಪಡಿಸಲಾಗಿದೆ. ಇದ್ದು, | 
ಇಬ್‌ಲೀಸನು ದೇವಚರನಾಗಿದ್ದನು ಸಾಮಾನ್ಯ ದೇವಚರನಲ್ಲ - ದೇವಚರರ ಗುರುವಾಗಿದ್ದನೆಂದೂ ಜನಜನಿತವಾಗಿರುವ ಸಾಮಾನ್ಯ 
ತಪು ಕೆಲ್ಲನೆಗಳನ್ನು ನಿವಾರಿಸುತ್ತದೆ. (ಇನ್ನಷ್ಟು ವಿವರಣೆಗೆ ನೋಡಿರಿ ; ಅಲ್‌ ಹಿಜ್‌ : 27 ಮತ್ತು ಅಲ್‌ ಜಿನ್ನ್‌ : 13-15) 

ಇಬ್‌ಲೀಸನು ದೇವಚರರಲ್ಲಾಗಿರಲಿಲ್ಲವೆಂದಾದರೆ, "ಆದಮ್‌ರಿಗೆ ಸಾಷ್ಟಾಂಗವೆರಗಿರಿ ಎಂದು ನಾವು ದೇವಚರರಿಗೆ ಹೇಳಿದೆವು. 
ಆ ಪ್ರಕಾರ ಎಲ್ಲರೂ ಸಾಹ್ನಂಗವೆರಗಿದರು. ಆದರೆ ಇಬ್‌ಲೀಸನು ಎರಗಲಿಲ್ಲ" ಎಂಬಂತಹ ಕುರ್‌ಆನಿನ ಶೈಲಿ ಸರಿಯಾಗುವುದೆಂತು? 
ಎಂಬ ಪ್ರಶ್ನೆ ಮೂಡುತ್ತದೆ. ಇದಕ್ಕೆ ಉತ್ತರವೇನೆಂದರೆ, ದೇವಚರರಿಗೆ ಸಾಷ್ಟಾಂಗವೆರಗಲು ಕೊಟ್ಟ ಆಜ್ಞೆಯ ಅರ್ಥವು 31 
ಭೂಮಂಡಲದ ಅಧಿಕಾರ ಕ್ಷೇತ್ರದಲ್ಲಿ ದೇವಚರರ ವ್ಯವಸ್ಥೆಯ ಅಧೀನದಲ್ಲಿ ನೆಲೆಸಿರುವ ಸಕಲ ಭೂ ಸೃಷ್ಟಿಗಳೂ ಮಾನವನ 
دہ تال جات‎ ಎಂದಾಗಿತ್ತು. ಆ ಪ್ರಕಾರ ದೇವಚರರೊಂದಿಗೆ ಸಕಲ ಸೃಷ್ಟಿಗಳೂ ಸಾಷ್ಟಾಂಗವೆರಗಿದುವು. ಆದರೆ ಇಬ್‌ಲೀಸ್‌ 
ಅವರೊಂದಿಗೆ ಸೇರಲು ನಿರಾಕರಿಸಿದನು. (ಇಬ್‌ಲೀಸ್‌ ಎಂಬ ಪದದ ಅರ್ಥವು ಅಲ್‌ ಮೂಮಿನೂನ್‌ ಅಧ್ಯಾಯದ 73ನೆಯ 
"ಟಿಪ್ಪಣಿಯಲ್ಲಿ ಬರಲಿದೆ) 

49. ತಾತ್ಸರ್ಯವೇನೆಂದರೆ, ಈ ಶೈತಾನರು ನಿಮ್ಮ رد‎ ಅನುಸರಣೆ ಮತ್ತು ದಾಸ್ಯ: ಆರಾಧನೆಗೆ ಹೇಗೆ ಅರ್ಹರಾಗಿ ಬಟ್ಟರು? 
ಸೃಷ್ಟಿಕರ್ತನು ಮಾತ್ರ' ದಾಸ್ಕ-ಆರಾಧನೆಗೆ ಹಕ್ಕುಳ್ಳವನಾಗಿರಲು ಸಾಧ್ಯ. ಈ ಶೈತಾನರ ಅವಸ್ಥೆಯೇನೆಂದರೆ ಅವರು ಭೂಮಿ-ಆಕಾಶಗಳೆ 
ಸೃಷ್ಟಿಯಲ್ಲಿ ಸಹಭಾಗಿಗಳಾಗಿರುವ ಮಾತಂತಿರಲಿ ಸ್ವತಃ ಇವರೇ ಸೃಷ್ಟಿಗಳಾಗಿದ್ದಾರೆ. 

50. ಇತರರನ್ನು ಅಲ್ಲಾಹನ ಭಾಗೀದಾರರೆಂದು ಬಾಯಿಯಿಂದ ಹೇಳದಿದ್ದರೂ ಅಲ್ಲಾಹನ ಆಜ್ಞೆಗಳನ್ನೂ ಮಾರ್ಗದರ್ಶನ್ನವನ್ನೂ 
ಜಿಟ್ಟು ಇತರರ ಆಜ್ಞೆ ಮತ್ತು ಮಾರ್ಗದರ್ಶನವನ್ನು ಅನುಸರಿಸುವುದೆಂದರೆ ಅದು ವಾಸ್ತವದಲ್ಲಿ ಅವರನ್ನು ಅಲ್ಲಾಹನ | 
ಸಹಭಾಗೆಗಳೆಂದು ಪರಿಗಣಿಸುವುದಕ್ಕೆ ಸಮಾನವಾಗಿದೆ. ಹೆಚ್ಚೇಕೆ ಮಾನವನು. ಅಂತಹ ಇತರರನ್ನು ಬಾಯಿಯಿಂದ ಶಪಿಸುತ್ತಿದ್ದೂ 


ಕಾಂಡ -15 


60 


946 A ಕುರ್‌ಆನ್‌ ವ್ಯಾಖ್ಯಾನ 


5 


ಖಿ Eli M5 by 
೫77 لٹا تر‎ 13 
OASIS SES 000 US 


೨೫% ے‎ ಳ್‌ 


(SR EL sD EG ینا اذ‎ Of 


SSG sO INL 
ಇವರ ಸಹಾಯಕ್ಕೆ ಬರಲಾರರು ಮತ್ತು ನಾವು ಅವರ ನಡುವೆ ಸಮನಾಗಿ ಒಂದೇ ವಿನಾಶಕೂಪವನ್ನು 
ನಿರ್ಮಿಸುವೆವು.5' ಅಂದು ಎಲ್ಲ ಅಪರಾಧಿಗಳೂ ಅಗ್ನಿಯನ್ನು ಕಾಣುವರು ಮತ್ತು ಇನ್ನು ನಮಗೆ ಇದರಲ್ಲೇ 
-ಬೀಳಬೇಕಾಗಿದೆಯೆಂದು ತಿಳಿದು ಕೊಳ್ಳುವರು ಮತ್ತು ಅವರು ಅದರಿಂದ ಪಾರಾಗಲು ಯಾವ ಅಭಯ 
ಸ್ಥಾನವನ್ನೂ ಪಡೆಯಲಾರರು. 

(54-57) ನಾವು ಈ ಕುರ್‌ಆನಿನಲ್ಲಿ ಜನರಿಗೆ ನಾನಾ ವಿಧದ ಉಪಮೆಗಳ ಮೂಲಕ ಬೋಧಿಸಿದೆವು. 
ಆದರೆ ಮಾನವನು ಮಹಾ ಜಗಳ ಗಂಟನಾಗಿದ್ದಾನೆ. ಅವರ ಮುಂದೆ ಮಾರ್ಗದರ್ಶನ ಬಂದಾಗ ಅದನ್ನು 
ಸ್ವೀಕರಿಸ ದಂತೆಯೂ, ತಮ್ಮ ಪ್ರಭುವಿನೊಡನೆ ಕ್ಲಮಾಯಾಚನೆ ಮಾಡದಂತೆಯೂ ಅವರನ್ನು ತಡೆದುದು 
ಯಾವುದು? ಅದು ಗತಕಾಲದ ಜನಾಂಗಗಳ ಮೇಲೆ ಸಂಭವಿಸಿದುದೆಲ್ಲ ಇವರ ಮೇಲೂ ಸಂಭವಿಸಬೇಕೆಂಬ 


ಅಥವಾ ಇವರು ಆ ಯಾತನೆ ಬರುತ್ತಿರುವುದನ್ನು ಕಣ್ಣಾರೆ ಕಾಣಬೇಕೆಂಬ ನಿರೀಕ್ಷೆಯಲ್ಲದೆ ಬೇರೇನೂ ಅಲ್ಲ.5 


ವ್ಯಾವಹಾರಿಕವಾಗಿ ದೇವಾಜ್ಜೆಗೆದುರು ಅವರ ಆಜ್ಞೆಗಳನ್ನು ಪಾಲಿಸುತ್ತಿದ್ದರೆ ಆಗಲೂ ಅವನು ಬಹುದೇವತ್ವವೆಸಗಿದ ಅಪರಾಧಿಯಾಗುವನು 
- ಎಂಬುದಾಗಿ ಕುರ್‌ಆನಿನಲ್ಲಿ ಈ ಮುಂಚೆ ಅನೇಕ ಕಡೆ ಹೇಳಿರುವ ವಿಷಯವನ್ನೇ ಇಲ್ಲಿ ಪುನಃ ಹೇಳಲಾಗಿದೆ. ಶೈತಾನರ ವಿಷಯದಲ್ಲಿ 
ನೀವು ಬಹಿರಂಗಭಾಗಿ ನೋಡುತ್ತಿರುವುದೇನು? ಈ ಲೋಕದಲ್ಲಿ ಪ್ರತಿಯೊಬ್ಬರೂ ಅವುಗಳನ್ನು ಶಪಿಸುತ್ತಾರೆ. ಆದರೆ ಇದರ 
ಹೊರತಾಗಿಯೂ ಜನರು ಅವರನ್ನು ಅನುಸರಿಸುತ್ತಿದ್ದಾರೆ. ಅಂತಹ ಎಲ್ಲರೊಡನೆ - ನೀವು ಶೈತಾನರನ್ನು ಅಲ್ಲಾಹನ ಭಾಗೀದಾರರೆಂದು 
ಪರಿಗಣಿಸುತ್ತಿದ್ದೀರಿ ಎಂದು' ಕುರ್‌ಆನ್‌ ಹೇಳುತ್ತದೆ. ಇದು ವೈಚಾರಿಕ ಸಹಭಾಗಿತ್ವ (ಶಿರ್ಕ್‌) ಆಗಿರದೆ, ಆಚಾರ ಪರ 
ಸಹಭಾಗಿತ್ವ ವಾಗಿದೆ ಮತ್ತು ಕುರ್‌ಆನ್‌ ಅದನ್ನೂ ಶಿರ್ಕ್‌ (ಬಹುದೇವತ್ನ ಶ್ವ) ಎಂದೇ ಹೇಳುತ್ತದೆ. (ಇನ್ನಷ್ಟು ವಿವರಣೆಗೆ ನೋಡಿರಿ; 
ಅನ್ನಿಸಾ - ಟಿಪ್ಪಣಿ 9: ಮತ್ತು 145, ಅಲ್‌ ಅನ್‌ಆಮ್‌ - ಟಿಪ್ಪಣಿ 87, 107, ಅತ್ತೌಬಃ - ಟಿಪ್ಪಣಿ 31; ಇಬ್‌ರಾಹೀಮ್‌ - 
ಟಿಪ್ಪಣಿ 32: ಮರ್ಯಮ್‌ - ಟಿಪ್ಪಣಿ 27, ಅಲ್‌ ಮೂಮಿನೂನ್‌ - ಟಿಪ್ಪಣಿ 41; ಅಲ್‌ ಫುರ್ಕಾನ್‌ - ಟಿಪ್ಪಣಿ 56; 
ಅಲ್‌ ಕಸಸ್‌ - ಟಿಪ್ಪಣಿ 86 ಸಬಾ - ಟಿಪ್ಪಣಿ 59ರಿಂದ 63; ಯಾಸೀನ್‌ - ಟಿಪ್ಪಣಿ 53; موہ‎ - ಟಿಪ್ಪಣಿ بعد‎ 
ಅಲ್‌ ಜಾಸಿಯಃ- ಟಿಪ್ಪಣಿ 30) 

51. ವ್ಯಾಖ್ಯಾನಕಾರರು ಈ ಸೂಕ್ತಕ್ಕೆ ಎರಡು ಅರ್ಥ ಹೇಳಿದ್ದಾರೆ. ಒಂದು ನಾವು ಅನುವಾದದಲ್ಲಿ ಕೊಟ್ಟಿರುವುದು, ಇನ್ನೊಂದು 
ಅರ್ಥ 'ನಾವು ಅವರ ನಡುವೆ ವೈರತ್ವವನ್ನು ಬೆಳೆಸುವೆವು' ಎಂದು. ಅರ್ಥಾತ್‌ ಭೂಲೋಕದಲ್ಲಿದ್ದ ಅವರ ಸ್ನೇಹವು ಪರಲೋಕದಲ್ಲಿ 
ಕಡು ವೈರತ್ವವಾಗಿ ಪರಿಣಮಿಸುವುದು. 

52. ಅರ್ಥಾತ್‌- "ಆಧಾರ ಪ್ರಮಾಣಗಳ ಮಟ್ಟಿಗೆ ಹೇಳುವುದಾದರೆ ಈ ದೃಷ್ಟಿಯಿಂದ ಸತ್ಯದ ವಿವರಣೆಯಲ್ಲಿ ಕುರ್‌ಆನ್‌ 
ಯಾವ ಕೊರತೆಯನ್ನೂ ಮಾಡಿಲ್ಲ. ಮನಮಸ್ತಿಷ್ಕಗಳನ್ನು ಆಕರ್ಷಿಸಲು ಲಭ್ಯವಿರುವ ಸಕಲ ಪರಿಣಾಮಕಾರೀ “ವಿಧಾನಗಳನ್ನೂ 
ಅದರಲ್ಲಿ ಅತ್ಯುತ್ತಮ ರೂಪದಲ್ಲಿ ಬಳಸಿಕೊಳ್ಳಲಾಗಿದೆ. ಇನ್ನು ಅವರನ್ನು ಸತ್ಮ ಸ್ವೀಕಾರದಿಂದ ತಡೆಯುವಂತಹ ವಸ್ತುವಾದರೂ 


0 
ಯಾವುದು? ಅವರು ಯಾತನೆಯನ್ನು ಕಾಯುತ್ತ, ದ್ಹಾರೆಂಬುದು ಮಾತ್ರವಲ್ಲವೇ? ಹೊಡೆತ ಬೀಳದೆ ಇವರು ಸರಿಯಾಗಲಾರರೆಂದಾಯಿತು. 


ಕಾಂಡ -15 


18, ಅಲ್‌ 58 947 


ہو 2, is‏ درک وو ١۹ص‏ و دک 
مہو دہ ETS‏ 
el 7 244 “2‏ و 

ರಂತ ۷پ‎ ras: THT iy i 

p لوق دانع رثا‎ Siig WE گا‎ “$y 
229 8 SD AS ONES 6d 


تی 


ನಾವು ಸಂದೇಶ ವಾಹಕರನ್ನು ಸುವಾರ್ತೆ ಮತ್ತು ಎಚ್ಚರಿಕೆ ಕೊಡಲಿಕ್ಕಾಗಿಯೇ ಹೊರತು ಇನ್ನಾವ ಉದ್ದೇಶಕ್ಕಾಗಿಯೂ 
ಕಳುಹಿಸುವುದಿಲ್ಲ. ಆದರೆ ಸತ್ಯನಿಷೇಧಿಗಳು ಮಿಥ್ಕದ ಅಸ್ತ್ರದೊಂದಿಗೆ ಸತ್ಯವನ್ನು ಸದೆಬಡಿಯಲು ಪ್ರಯತ್ನಿಸುತ್ತಾರೆ 
ಮತ್ತು ಅವರು ನನ್ನ ವಚನಗಳನ್ನೂ ಅವರಿಗೆ ಕೊಡಲ್ಪಟ್ಟಿದ್ದ ಎಚ್ಚರಿಕೆಗಳನ್ನೂ ಪ್ರಹಸನವಾಗಿ ಮಾಡಿಕೊಂಡಿದ್ದಾರೆ. 
ತನ್ನ ಪ್ರಭುವಿನ ವಚನಗಳನ್ನು ಓದಿ ಹೇಳಿ ಉಪದೇಶಿಸಿದಾಗ ಯಾರು ಅದರಿಂದ 'ವಿಮುಖ" ನಾಗುವನೋ 
ಹಾಗೂ ತಾನು ತನ್ನ ಸ್ವಂತ ಕೈಗಳಿಂದ ತನಗಾಗಿ ಮಾಡಿಕಳುಹಿಸಿದ ಕರ್ಮಗಳ ಕೆಟ್ಟ ಪ್ರತಿಫಲವನ್ನು ಮರೆತು 
ಬಿಡುವನೋ ಅವನಿಗಿಂತ ದೊಡ್ಡ ಅಕ್ರಮಿ ಇನ್ನಾರಿರಬಹುದು? (ಈ ಧೋರಣೆಯನ್ನಿರಿಸಿಕೊಂಡಿರುವ) ಅವರ 
ಹೃದಯಗಳ ಮೇಲೆ ನಾವು ತೆರೆ ಎಳೆದು ಬಿಟ್ಟಿದ್ದೇವೆ. ಅವು ಅವರಿಗೆ ಕುರ್‌ಆನನ್ನು ಗ್ರಹಿಸಲು ಬಿಡುವುದಿಲ್ಲ 
ಮತ್ತು ನಾವು ಅವರ ಕಿವಿಗಳಲ್ಲಿ ಕಿವುಡುತನವನ್ನು ಮಾಡಿ ಬಿಟ್ಟಿದ್ದೇವೆ. ನೀವು ಅವರನ್ನು ಸನ್ಮಾರ್ಗದತ್ತ ಎಷ್ಟು 
ಕರೆದರೂ ಈ ಅವಸ್ಥೆಯಲ್ಲಿ ಅವರು ಎಂದೆಂದಿಗೂ ಸನ್ಮಾರ್ಗ ಪಡೆಯಲಾರರು.* 

(58-59) ನಿಮ್ಮ ಪ್ರಭು ಮಹಾಕ್ಸಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. ಅವನು ಇವರ 
ಕರ್ಮಗಳಿಗಾಗಿ ಇವರನ್ನು ಹಿಡಿಯಲಿಚ್ಛಿಸುತ್ತಿದ್ದರೆ ಬೇಗನೆ ಯಾತನೆ ಕಳುಹಿಸಿ ಬಿಡುತ್ತಿದ್ದನು. ಆದರೆ ಇವರಿಗಾಗಿ 


"53. ಈ ಸೂಕ್ತಕ್ಕೂ ಎರಡು ಅರ್ಥಗಳಿರಲು ಸಾಧ್ಯವಿದೆ; ಅವೆರಡೂ ಇಲ್ಲಿಗೆ ಸರಿ ಹೋಗುತ್ತವೆ: 

1) ತೀರ್ಪಿನ ಸಮಯ ಬರುವುದಕ್ಕೆ ಮುಂಚೆ ಜನರಿಗೆ ಆಜ್ಞಾಪಾಲನೆಯ ಸತ್ಸಲ ಮತ್ತು ಆಜ್ಞೋಲ್ಲಂಘನೆಯ ದುಷ್ಪರಿಣಾಮದ 
ಬಗ್ಗೆ ತಿಳುವಳಿಕೆ ಕೊಡಲಿಕ್ಕಾಗಿ ನಾವು ಸಂದೇಶವಾಹಕರನ್ನು ಕಳುಹಿಸುತ್ತೇವೆ. ಆದರೆ ಈ ಮೂರರು ತಮಗೆ ಮುಂದಾಗಿ 
ಕೊಡಲಾಗುವ ಈ ಎಚ್ಚರಿಕೆಗಳಿಂದ ಯಾವ ಪ್ರಯೋಜನವನ್ನೂ ಪಡೆಯುವುದಿಲ್ಲ. ಸಂದೇಶವಾಹಕರು ಇವರನ್ನು ಯಾವ 
ದುರ್ಗತಿಯಿಂದ ರಕ್ಷಿ ಕ್ಲಿಸಲಿಚ್ಛಿಸುತ್ತಾರೋ ಅದನ್ನೇ ಕಾಣಲು ಇವರು ತವಕ ಪಡುತ್ತಿದ್ದಾರೆ. 

2) ಅವರಿಗೆ ಯಾತನೆಯನ್ನೇ ನೋಡಬೇಕೆಂದಿದ್ದರೆ ಅದಕ್ಕಾಗಿ ಪ್ರವಾದಿಯನ್ನು ಕೇಳಬೇಕಾಗಿಲ್ಲ. ಏಕೆಂದರೆ ಪ್ರವಾದಿ 
ಬಂದಿರುವುದು ಯಾತನೆ ಕೊಡಲಿಕ್ಕಾಗಿ ಅಲ್ಲ. ಅವರನ್ನು ಯಾತನೆಗಿಂತ ಮುಂಚಿತವಾಗಿ ಎಚ್ಚರಿಕೆ ಕೊಡಲಿಕ್ಕಾಗಿ ಮಾತ್ರ 
ಕಳುಹಿಸಲಾಗುತ್ತದೆ. 

54. ಅರ್ಥಾತ್‌- ಒಬ್ಬ ವ್ಯಕ್ತಿ ಅಥವಾ ಒಂದು ಪಂಗಡವು ಆಧಾರ ಪ್ರಮಾಣ ಮತ್ತು ಹಿತಚಿಂತನೆಯ ಉಪದೇಶಕ್ಕೆದುರಾಗಿ 
ಜಗಳಗಂಟತನ ಪ್ರದರ್ಶಿಸುತ್ತದೆ ಮತ್ತು ಸತ್ಕಕ್ಕೆದುರಾಗಿ ಮಿಥ್ಯ, ವಂಚನೆ ಹಾಗೂ ಕುತಂತ್ರಗಳ ಅಸ್ತ್ರಗಳನ್ನು ಪ್ರಯೋಗಿಸುತ್ತದೆ 
ಮತ್ತು ತನ್ನ ದುಷ್ಕರ್ಮಗಳ ದುಷ್ಪರಿಣಾಮ ಕಾಣುವುದಕ್ಕೆ ಮುಂಚೆ ಯಾರ ಮಾತನ್ನೂ ಕೇಳಲಿಕ್ಕೂ ತನ್ನ ತಪ್ಪನ್ನು ಒಪ್ಪಿಕೊಳ್ಳಲಿಕ್ಕೂ 
ಸಿದ್ಧವಿಲ್ಲ ವೆಂದಾದರೆ ಅಲ್ಲಾಹನು ಅಂತಹವರ ಹೃದಯಕ್ಕೆ ಬೀಗ ಮುದ್ರೆಯನ್ನು ಒತ್ತಿ ಬಿಡುತ್ತಾನೆ. ಅವರ ಕಿವಿಗಳು ಯಾವುದೇ 
ಸತ್ಯವನ್ನು ಕೇಳದಂತೆ ಕಿವುಡಾಗಿ ಬಿಡುತ್ತವೆ. ಇಂತಹವರು ಉಪದೇಶಗಳಿಂದ ಸರಿ ದಾರಿಗೆ ಬರುವುದಿಲ್ಲ. ವನಾಶಕೂಪದಲ್ಲಿ ಬಿದ್ದ 
ಬಳಿಕವೇ ತಾವು ಸಾಗುತ್ತಿದ್ದ ದಾರಿಯು ವಿನಾಶಕರವಾಗಿತ್ತೆಂದು ಅವರಿಗೆ ಮನವರಿಕೆಯಾಗುತ್ತದೆ. 


ಕಾಂಡ -15 - 


948 ۱ . ಕುರ್‌ಆನ್‌ ವ್ಯಾಖ್ಯಾನ ' 


ಈ SEM ALT 
۶ ಗ Suis ahs 


Kf 
ہرس ہو‎ 


aid ا‎ ಟ್ಟ 
[Ge ಸ EE ಓಸಿ FEA PAWN GLEE SK مج‎ 


EASE EKA CLS 02 SVE 


ವಾಗ್ದಾನವೀಯಲಾಗಿರುವ ಒಂದು ಸಮಯ ನಿಶ್ಚಿತವಿದೆ ಮತ್ತು ಅದನ್ನು ತಪ್ಪಿಸಿ Loo ಯಾವ 
ದಾರಿಯನ್ನೂ ಇವರು ಕಾಣಲಾರರು.5 ಈ ಯಾತನಾಗ್ರಸ್ತ ನಾಡುಗಳು ನಿಮ್ಮ ಮುಂದೆಯೇ ಇವೆ. ಅವರು | 
ಅಕ್ರಮವೆಸಗಿದಾಗ ನಾವು ಅವರನ್ನು ನಾಶಗೊಳಿಸಿದೆವು'ಮತ್ತು ಅವುಗಳಲ್ಲಿ ಪ್ರತಿಯೊಂದರ ವಿನಾಶಕ್ಕಾಗಿ ನಾವು | 
ಸಮಯವನ್ನು ನಿಶ್ನಯಿಸಿಟ್ಟಿದ್ದೆವು. . 

(60-65) (ಮೂಸಾರಿಗೆ ಸಂಭವಿಸಿದ ಘಟನೆಯನ್ನು ಹೇಳಿರಿ) ಮೂಸಾರವರು, ತಮ್ಮ ಸೇವಕನೊಡನೆ, 
"ನಾನು ಎರಡು ನದಿಗಳ ಸಂಗಮ ಸ್ಥಾನವನ್ನು ತಲಪದೆ ನನ್ನ ಪ್ರಯಾಣವನ್ನು ನಿಲ್ಲಿಸಲಾರೆ. ಅನ್ಯಥಾ 


ನಾನೊಂದು ಧೀರ್ಪು ಕಾಲದ ವರೆಗೆ ನಡೆಯುತ್ತಲೇ ಇರುವೆನು"್‌' ಎಂದರು. ಆ ಪ್ರಕಾರ ಅವರು ಸಂಗಮ 


55. ಅರ್ಥಾತ್‌- ಒಬ್ಬನಿಂದ ತಪ್ಪು ಸಂಭವಿಸಿದ ತಕ್ಷಣ "ಅವನನ್ನು ಹಿಡಿದು ಶಿಕ್ಸಿಸುವುದು ಅಲ್ಲಾಹನ ಪದ್ಗ್ಧಶಿಯಲ್ಲ. 
ಅಪರಾಧಿಗಳನ್ನು ಹಿಡಿಯುವುದರಲ್ಲಿ ಅವಸರ ಮಾಡದಿರುವುದೂ ದೀರ್ಪು ಕಾಲದ ವರೆಗೂ ಅವರಿಗೆ ಸರಿದಾರಿಗೆ ಬರಲು ಅವಕಾಶ 
ಕೊಡುವುದೂ ಅಲ್ಲಾಹನ ಕೃಪೆಯ ಬೇಡಿಕೆಯಾಗಿದೆ. ಈ' ಉದಾರ ನೀತಿಗೆ ಅಪಾರ್ಥ ಕಟ್ಟಿ, ನಾವೇನು ಮಾಡಿದರೂ ಎಂದೂ 
ನಮ್ಮ ವಿಚಾರಣೆ ನಡೆಯಲಾರದು ಎಂದು ಭಾವಿಸುವವರು ಮಹಾ ತಿಳಿಗೇಡಿಗಳು. 

56. ಇದು ಸಬಾ, ಸಮೂದ್‌, ಮದ್‌ಯನ್‌ ಮತ್ತು ಲೂತ್‌ ಜನಾಂಗಗಳ ಭಗ್ನ ನಾಡುಗಳ ಕಡೆಗೆ ಸೂಚನೆ. ಕುರೈಶ್‌ 
ಗೋತ್ರದವರು ತಮ್ಮ ವ್ಯಾಪಾರಕ್ಕಾಗಿ ಹೋಗುವಾಗ ದಾರಿಯಲ್ಲಿ ಅವುಗಳನ್ನು ನೋಡುತ್ತಿದ್ದರು. ಅರೇಬಿಯಾದ ಇತರ ಜನರಿಗೂ 
ಈ ಸ್ಥಳಗಳು ಬಹಳ ಪರಿಚಿತವಾಗಿದ್ದುವು. 

57. ಈ ಹಂತದಲ್ಲಿ ಈ ಕಥೆ ಹೇಳುವುದರ ಉದ್ದೇಶವು ಸತ್ಯವಿಶ್ವಾಸಿಗಳನ್ನೂ ಸತ್ಯನಿಷೇಧಿಗಳನ್ನೂ ಒಂದು ಮುಖ್ಯ 
ವಾಸ್ತವಿಕತೆಯ "ಬಗ್ಗೆ ಎಚ್ಚರಿಸುವುದಾಗಿದೆ. ಅದೇನೆಂದರೆ, ಕೇವಲ ಬಾಹ್ಮ ದೃಶ್ಯಗಳನ್ನು ನೋಡುವ ದೃಷ್ಟಿಯು ಜಗತ್ತಿನಲ್ಲಿ ತನಗೆ 
ಮೇಲ್ನೋಟಕ್ಕೆ ಕಾಣ ಸಿಗುವ ಘಟನೆ ಮತ್ತು ದೃಶ್ಯಗಳಿಂದ ತೀರಾ ತಪ್ಪು ಫಲಿತಾಂಶಗಳನ್ನು ಗ್ರಹಿಸುತ್ತದೆ. ಏಕೆಂದರೆ ಯಾವ 
ಔಚಿತ್ಯಗಳನ್ನು' ಮುಂದಿಟ್ಟು ಅಲ್ಲಾಹನು ಆ ಕಾರ್ಯಗಳನ್ನು ಮಾಡುತ್ತಿದ್ದಾನೆಂಬುದು ಅದರ ಮುಂದೆ ಇರುವುದಿಲ್ಲ. ಅಕ್ರಮಿಗಳು 
ಹಾಯಾಗಿ ಏಳಿಗೆಯಾಗುತ್ತಿರುವುದು, ನಿರಪರಾಧಿಗಳು ಕಷ್ಟದಲ್ಲಿ ಬೀಳುವುದು, ಆಜ್ಞೋಲ್ಲಂಘಕರ ಮೇಲೆ ಸುಖ ಸಮೃದ್ಧಿಗಳ. 
ಮಳೆಗರೆಯುತ್ತಿರುವುದು,. ಆಜ್ಞಾಪಾಲಕರ ಮೇಲೆ ಬರುವ ಕಷ್ಟಕಾರ್ಪಣ್ಯಗಳ ಪ್ರವಾಹ, ದುಷ್ಕರ್ಮಿಗಳ ಸುಖ ಭೋಗಗಳು, ಸಜ್ಜನರ 
ದುಷ್ಣಿತಿ ಮೊದಲಾದ ದೃಶ್ಯಗಳೆಲ್ಲ ಯಾವಾಗಲೂ ಜನರ ಮುಂದೆ ಬರುತ್ತಲೇ ಇರುತ್ತವೆ. ಜನರಿಗೆ ಇವುಗಳ ಗೂಢಾರ್ಥದ 
ಅರಿವಿಲ್ಲದಿರುವುದರಿಂದ ಇವೆಲ್ಲಾ ಅವರ ಮನಮಸ್ತಿಷ್ಯಗಳಲ್ಲಿ ಸಾಮಾನ್ಯವಾಗಿ ಕಗ್ಗಂಟಾಗಿಯೇ ಉಳಿದು ಬಿಡುತ್ತವೆ ಮಾತ್ರವಲ್ಲ 
ಕೆಲವೊಮ್ಮೆ ತಪ್ಪು ಅಭಿಪ್ರಾಯಗಳೂ ಮೂಡುತ್ತವೆ. ಇದರಿಂದ ಸತ್ಯ ನಿಷೇಧಿಗಳು ಮತ್ತು ಅಕ್ರಮಿಗಳು ಈ ಜಗತ್ತು ಒಂದು ಕರಾಳ 
-ಸಾಮ್ರಾಜ್ಯವಾಗಿದೆ; ಇದಕ್ಕೆ ಯಾರೂ ರಾಜನಿಲ್ಲ ಒಂದು ವೇಳೆ ಇದ್ದರೂ ಅವನು ಕುರುಡ ಇಲ್ಲಿ ಯಾರು ಏನು ಬೇಕಾದರೂ 
ಮಾಡಬಹುದು, ಯಾರೂ ಕೇಳುವವರಿಲ್ಲವೆಂದೂ ತಿಳಿಯುತ್ತಾರೆ. ಸತ್ಯವಿಶ್ವಾಸಿಗಳು ಇಂತಹ ಘಟನೆಗಳನ್ನು ಕಂಡು ಹತಾಶರಾಗುತ್ತಾರೆ. / 


ಕಾಂಡ -15 


18. ಅಲ್‌ رو‎ 949 


ಅನೇಕ ವೇಳೆ ಅತಿ ಕಠಿಣವಾದ ಪರೀಕ್ಷಾ ಸಂದರ್ಭಗಳಲ್ಲಿ ಅವರ ವಿಶ್ವಾಸದಲ್ಲೂ ಚಾಂಚಲ್ಕವುಂಟಾಗಿ ಬಿಡುತ್ತದೆ. ಇಂತಹದೇ 
ಪರಿಸ್ಥಿತಿಯಲ್ಲಿ ಅಲ್ಲಾ, ಹನು ಹ." ಮೂಸಾರಿಗೆ(ಅ) ತನ್ನ ಮಹಿಮಾಪೂರ್ಣ ಕಾರ್ಯಾಗಾರದ ತೆರೆಯನ್ನು ಸರಿಸಿ, ಇಲ್ಲಿ ಹಗಲಿರುಳೂ 
ಸಂಭವಿಸುತ್ತಿರುವುದೆಲ್ಲವೂ ಹೇಗೆ ಸಂಭವಿಸುತ್ತವೆ? ಅವು ಯಾವ ಔಚಿತ್ಯಗಳೊಂದಿಗೆ ಸಂಭವಿಸುತ್ತವೆ? ಮತ್ತು ಘಟನೆಗಳ ಬಾಹ್ಯವು 
ಅವುಗಳ ಅಂತರ್ಯಕ್ಕಿಂತ ಹೇಗೆ ಭಿನ್ನವಾಗಿರುತ್ತದೆ 'ಎಂಬುದರ ಒಂದು ಮಿಂಚುನೋಟವನ್ನು ತೋರಿಸಿದ್ದನು. 

ಹ. ಮೂಸಾರಿಗೆ(ಅ) ಈ ಘಟನೆ ಸಂಭವಿಸಿದುದು ಯಾವಾಗ ಮತ್ತು ಎಲ್ಲಿ ಎಂಬುದನ್ನು ಕುರ್‌ಆನ್‌ ವಿವರಿಸಿಲ್ಲ. ಈ 
ಕುರಿತು ಹದೀಸ್‌ನಲ್ಲಿ ಔಫೀಯವರ ಒಂದು ವರದಿ ನಮಗೆ ಸಿಗುತ್ತದೆ. ಅದರಲ್ಲಿ ಅವರು' ಹ. ಇಬ್ದು ಅಬ್ಬಾಸ್‌ರ(ರ) ಒಂದು 
ಹೇಳಿಕೆಯನ್ನು ಉಲ್ಲೇಖಿಸುತ್ತ, ಫಿರ್‌ಔನನ ಪತನಾನಂತರ ಹ. ಮೂಸಾರು(ಲ) ಈಜಿಪ್ಟ್‌ನಲ್ಲಿ ತಮ್ಮ ಜನಾಂಗವನ್ನು 'ನೆಲೆಗೊಳಿಸಿದ್ದರೆಂದು 
ಹೇಳುತ್ತಾರೆ. ಆದರೆ ಬುಖಾರಿ ಮತ್ತು ಇತರ ಹದೀಸ್‌ ಗ್ರಂಥಗಳಲ್ಲಿರುವ ಹ. ಇಬ್ಲ್‌ ಅಬ್ಬಾಸ್‌ರ(ರ) ಇನ್ನಷ್ಟು ಪ್ರಬಲವಾದ 
ಉಲ್ಲೆ ಖಗಳು ಈ ಹೇಳಿಕೆಯನ್ನು ಸಮರ್ಥಿಸುವುದಿಲ್ಲ. ಫಿರ್‌ಔನನ ಪತನಾನಂತರ ಹ. ಮೂಸಾರು(ಅ) ತಮ್ಮ ಜನಾಂಗವನ್ನು 
ಈಜಿಪ್ಟ್‌ನಲ್ಲಿ ವಾಸೆಗೊಳಿಸಿದ್ದ. ರೆಂದು ಇತರ ಮೂಲಗಳಿಂದಲೂ ಸಾಬೀತಾಗುವುದಿಲ್ಲ. ಈಜಿಪ್ಟ್‌ನಿಂದ ಹೊರಟ ಬಳಿಕ ಅವರು 
ಉಳಿದ ಕಾಲವನ್ನು ಸಿನಾಯ್‌ ಮತ್ತು 'ತಿಯಃ'ಗಳಲ್ಲಿ ಕಳೆದರೆಂದು ಕುರ್‌ಆನ್‌ ವಿವರಿಸುತ್ತದೆ. ಆದುದರಿಂದ ಈ ವರದಿಯಂತೂ 
ಸ್ವೀಕಾರಾರ್ಹವಲ್ಲ. ಆದರೆ ನಾವು ಈ ಕಥೆಯ ವಿವರಗಳ ಬಗ್ಗೆ ಸ್ವತಃ ವಿವೇಚಿಸುವಾಗ ಎರಡು ವಿಷಯಗಳು ತಿಳಿದು ಬರುತ್ತವೆ: 
1) ಹ. ಮೂಸಾರಿಗೆ(ಅ) ಈ ಅನುಭವವನ್ನು 'ಅವರ ಪ್ರವಾದಿತ್ವದ ಆರಂಭ ಕಾಲದಲ್ಲಿ ಮಾಡಿಸಿರಬಹುದು. ಏಕೆಂದರೆ ಇಂತಹ 
ಶಿಕ್ಷಣ ಮತ್ತು ತರಬೇತಿಗಳು ಪ್ರವಾದಿಗಳಿಗೆ ಬೇಕಾಗಿ ಬರುವುದು ಪ್ರವಾದಿತ್ವದ ಪ್ರಾರಂಭ ಕಾಲದಲ್ಲೇ. 2) ಮುಸ್ಲಿಮರಿಗೆ ಮಕ್ಕಾದಲ್ಲಿ 
ಯಾವ ಪರಿಸ್ಥಿತಿಗಳು ಎದುರಾಗಿದ್ದುವೋ ಅದೇ ತರದ ಪರಿಸ್ಥಿತಿ ಬನೀ ಇಸ್ರಾಈಲರಿಗೂ ಆ ಕಾಲದಲ್ಲಿ ಎದುರಾಗಿದ್ದುದರಿಂದ 
ಹ. ಮೂಸಾರಿಗೆ(ಅ) ಈ ಅನುಭವಗಳನ್ನು “ಮಾಡಿಸುವ ಅಗತ ಮಂಟಾಗಿರಬಹುದು. ಈ ಎರಡು ಕಾರಣಗಳ ಆಧಾರದಲ್ಲಿ ನಮ್ಮ 
ಊಹೆಯೇನೆಂದರೆ (ಸರಿಯಾದ ಜ್ಞಾನ ಇರುವುದು ಅಲ್ಲಾಹನಿಗೆ ಮಾತ್ರ) ಈ ಘಟನೆಯು ಈಜಿಪ್ಟ್‌ನಲ್ಲಿ ಬನೀ ಇಸ್ರಾಕಲರ ಮೇಲೆ 
ಫಿರ್‌ಔನನ ಅತ್ಕಾಚಾರಗಳು ಜಾರಿಯಲ್ಲಿದ್ದ ಕಾಲದಲ್ಲಿ ಸಂಭವಿಸಿರಬಹುದು. ಅಂದು, ಕುರೈಶ್‌ ಸರದಾರರಂತೆಯೇ ಫಿರ್‌ಔನ್‌ ಮತ್ತು 
ಅವನ ಆಸ್ಥಾನದವರೂ ದೇವ ಯಾತನೆಯ ಆಗಮನದಲ್ಲಿ ಆಗುತ್ತಿದ್ದ ವಿಳಂಬವನ್ನು ಕಂಡು ತಮ್ಮನ್ನು ವಿಚಾರಿಸುವವನು ಯಾರೂ 
ಇಲ್ಲವೆಂದು ತಿಳಿದುಕೊಂಡಿದ್ದರು. ಮಕ್ಕಾದ ಮುಸ್ಲಿಮರಂತೆಯೇ ಈಜಿಪ್ಟ್‌ನ ಮರ್ದಿತ ಮುಸ್ಲಿಮರೂ ತಳಮಳಗೊಂಡು, "ದೇವಾ, 
ಈ ರೀತಿ ಇನ್ನೆಷ್ಟು ಕಾಲ ಈ ಅಕ್ರಮಿಗಳ ಮೇಲೆ ಸುಖಭೋಗಗಳ ಮತ್ತು ನಮ್ಮ ಮೇಲೆ ಕಷ್ಟ ಕಾರ್ಪಣ್ಯಗಳ ಮಳೆಗರೆಯುತ್ತಿರುವುದು?" 
ಎಂದು ಕೇಳುತ್ತಿದ್ದರು. ಸ್ವತಃ ಹ. ಮೂಸಾರೂ(ಅ) "ಓ ನಮ್ಮ ಪ್ರಭೂ, ನೀನು ಫಿರ್‌ಔನನಿಗೂ ಅವನ ಆಸ್ಥಾನಿಗರಿಗೂ ಭೂಲೋಕ 
| ಜೀವನದಲ್ಲಿ ವೈಭವ, ಪ್ರತಿಷ್ಠೆ ಮತ್ತು ಸಂಪತ್ಸಮೃದ್ಧಿಗಳನ್ನು ನೀಡಿರುವೆ. ಓ ನಮ್ಮ ಪ್ರಭೂ! ಇದು, ಅವರು. ಜಗತ್ತನ್ನು ನಿನ್ನ 
ಮಾರ್ಗದಿಂದ ತಖ್ಪಿಸಲಿಕ್ಕಾಗಿಯೇ?' ಎಂದು ಮೊರೆಯಿಡಬೇಕಾಗಿ ಬಂದಿತ್ತು. 

ಒಂದು ವೇಳೆ ನಮ್ಮ ಊಹೆಯು ಸರಿಯೆಂದಾದರೆ, ಬಹುಶಃ ಹ. ಮೂಸಾರ(ಅ) ಈ ಪ್ರಯಾಣವು ಸುಡಾನಿನ ಕಡೆಗಾಗಿತ್ತು 
ಮತ್ತು 'ಮಜ್ಮಉಲ್‌ ಬಹ್ರೈನ್‌' ಎಂದರೆ ಈಗಿನ ಖರ್ತೂಮ್‌ ನಗರದ ಬಳಿ ನೈಲ್‌ನ ಎರಡು ಶಾಖೆಗಳಾದ ಶ್ವೇತ ನೈಲ್‌ ಮತ್ತು 
ನೀಲ ನೈಲ್‌ 'ಎಂಬ ಉಪನದಿಗಳು ಬಂದು ಸೇರುವ ಸಂಗಮ ಸ್ವಳವಾಗಿರಬಹುದು. ಹೆ. ಮೂಸಾರು(ಅ) ತಮ್ಮ ಜೀವಮಾನವಿಡೀ 
ಯಾವ ಯಾವ ಪ್ರದೇಶಗಳಲ್ಲಿ ಕಳೆದಿದ್ದರೋ ಅವುಗಳ ಪೈಕಿ ಇದೊಂದು ಸ್ಥಳದ ವಿನಾ ಬೇರೆಲ್ಲಿಯೂ 'ಮಜ್ಮಉಲ್‌ ಬಹ್ಟೈನ್‌' 
ಕಂಡು ಬರುವುದಿಲ್ಲ. 

ಈ ಘಟನೆಯ ಕುರಿತು ಬೈಬಲ್‌ ಮೌನವಾಗಿದೆ. 'ತಲ್ಕೂ ದಿನಲ್ಲಿ ಇದರ ಪ್ರಸ್ತಾಪವಿದೆ. ಆದರೆ ಅದು ಇದನ್ನು ಹ. 
ಮೂಸಾರ(ಅ) ಬದಲಿಗೆ 'ಯಹೂಹಾನಾನ್‌ ಬಿನ್‌ ಲಾವೀ' ಎಂಬ ರಿಬ್ಬೀಗೆ ಜೋಡಿಸುತ್ತದೆ. ತಲ್ಮೂದ್‌ನ ಪ್ರಕಾರ ಪ್ರಸ್ತುತ ರಿಬ್ಬೀಗೆ 
ಈ ಘಟನೆಯು ಭೂಲೋಕದಿಂದ ಜೀವಂತ ಎತ್ತಲ್ಪಟ್ಟ ಬಳಿಕ ದೇವಚರರಲ್ಲಿ ಸೇರಿಸಿದ ಹಾಗೂ. ಜಗತ್ತಿನ ವ್ಯವಸ್ಥೆ ಮಾಡಲು 
ನೇಮಕಗೊಂಡಿರುವ ಹ. ಇಲ್ಮಾಸ್‌ರ ಜೊತೆಗೆ ಸಂಭವಿಸಿತು. The Talmud Selection by H. Polano, PP 313-17. 
ವಿಮೋಚನೆಗೆ ಮುಂಚಿನ .ಇತರ ಅನೇಕ ಘಟನೆಗಳಂತೆಯೇ ಈ ಘಟನೆಯೂ ಬನೀ ಇಸ್ರಾಕಈಲರಲ್ಲಿ ತನ್ನ ನಿಜ ರೂಪದಲ್ಲಿ 
ಸುರಕ್ಸಿತವಾಗಿಲ್ಲದಿರಬಹುದು. ಅನೇಕ ಶತಮಾನಗಳ ಬಳಿಕ ಅವರು ಈ ಕಥೆಯ ಎಲ್ಲ ತುಣುಕುಗಳನ್ನು ಎಲ್ಲೆಲ್ಲಿಗೋ ಒಯ್ದು 
ಜೋಡಿಸಿರಬಹುದು. ತಲ್ಮೂದಿನ ಈ ವರದಿಯಿಂದಲೇ ಪ್ರಭಾವಿತರಾಗಿ ಮುಸ್ಲಿಮರಲ್ಲಿ ಕೆಲವರು ಕುರ್‌ಆನಿನ ಈ ಸ್ಥಾನದಲ್ಲಿ ರುವ 
ಮೂಸಾ ಎಂದರೆ ಅದು ಪ್ರವಾದಿ ಹ. ಮೂಸಾ(ಲ) ಅಲ್ಲ; ಅದಾರೋ ಬೇರೆ ಮೂಸಾ ಎಂದೂ ಹೇಳಿಬಿಟ್ಟರು. ಆದರೆ, ತಲ್ಮೂದಿನ 
ವರದಿಯನ್ನು ಖಂಡಿತವಾಗಿಯೂ ಸರಿಯಾದ: ಇತಿಹಾಸವೆನ್ನಲು ಸಾಧ್ಯವಿಲ್ಲ. ಹಾಗೆಯೇ ಕುರ್‌ಆನಿನಲ್ಲಿ ಯಾವನೋ ಒಬ್ಬ ಅವ್ಯಕ್ತ 
ಮೂಸಾನ ಪ್ರಸ್ತಾಪವನ್ನು ಈ ರೀತಿ ಮಾಡಿರಬಹುದೆಂದು ಊಹಿಸಲಿಕ್ಕೂ ಸಾಧ್ಯವಿಲ್ಲ. ಅಲ್ಲದೆ ಸ್ವತಃ ಪ್ರವಾದಿವರ್ಯರು(ಸ) ಈ 


ಕಾಂಡ-15 


950 ಕುರ್‌ಆನ್‌ ವ್ಯಾಖ್ಯಾನ 


ಎ 


ಕಥೆಯನ್ನು ಪ್ರಸ್ತಾಪಿಸುತ್ತ, ಇಲ್ಲಿ ಮೂಸಾ ಎಂದರೆ ಬನೀ ಇಸ್ರಾಈಲರ ಪ್ರವಾದಿಯಾದ ಹ. ಮೂಸಾರೇ(ಅ) ಎಂದು ತಿಳಿಸಿದ್ದಾರೆಂದು 
ವಿಶ್ವಸ್ಥ ಹದೀಸಿನಲ್ಲಿ ಹ. ಉಬೈೆ ಬಿನ್‌ ಕಅಬ್‌ರ(ರ) ವರದಿ ಇರುವಾಗ ಯಾವೊಬ್ಬ ಮುಸ್ಲಿಮನಿಗೂ ತಲ್ಮೂದ್‌ನ ವಿವರಣೆಯು 
ಸ್ವೀಕಾರಾರ್ಹವಲ್ಲ. 

ಪಾಶ್ಚಾತ್ಯ ಸಂಶೋಧಕರು ತಮ್ಮ ಅಭ್ಯಾಸದಂತೆ ಪವಿತ್ರ ಕುರ್‌ಆನಿನ ಈ ಕಥೆಯ ಮೂಲವನ್ನೂ ಶೋಧಿಸಲು 
ಪ್ರಯತ್ನಿಸಿರುವರು. ಅವರು ಮೂರೂ ಕಥೆಗಳನ್ನು ತೋರಿಸಿ, ಹ. ಮುಹಮ ಿದ್‌(ಸ) ಈ ಮೂಲಗಳಿಂದಲೇ ನಕಲು ಮಾಡಿ ಈ 
ಕಥೆಯನ್ನು ತೆಯಾರಿಸಿ ಇದು ನನ್ನ ಮೇಲೆ ವಹ್ಮ್‌ (ದಿವ್ಯವಾಣಿ) ಮೂಲಕ ಅವಶೀರ್ಣಗೊಂಡಿತೆಂದು ಘೋಷಿಸಿದರು ಎಂದು 
ಹೇಳಿರುವರು. 1) ಗಲ್ಲಾಮೊಶ್‌ ಪುರಾಣ. 2) ಸಿರಿಯನ್‌ ಸಿಕಂದರ್‌ ನಾಮಾ. 3) ನಾವು ಮೇಲೆ ಪ್ರಸ್ತಾಪಿಸಿದ ಯಹೂದೀ ವರದಿ. 
ಇವೇ, ಅವರು ತೋರಿಸುವ ಆ ಮೂರು ಮೂಲಗಳು. ಆದರೆ ಜ್ಞಾನದ ಹೆಸರಲ್ಲಿ ಸಂಶೋಧನೆ ನಡೆಸುವ ಈ ದುರಾತ್ಮರು ಮೊತ್ತ 
ಮೊದಲು ಕುರ್‌ಆನನ್ನು ಯಾವ ವಿಧದಿಂದಲೂ ದೇವಗ್ರಂಥವೆಂಬುದನ್ನು ಒಪ್ಪಲೇ ಬಾರದೆಂದು ನಿರ್ಧರಿಸಿಕೊಳ್ಳುತ್ತಾರೆ. ಅನಂತರ 
ಹ. ಮುಹಮ್ಮದ್‌ರು(ಸ) ಇದರಲ್ಲಿ ಸಾರಿರುವ ವಿಷಯಗಳು ಎಲ್ಲೆಲ್ಲಿಂದಲೋ ಕದ್ದು ತಂದವುಗಳೆಂದು ಹೇಳಲು ಎಲ್ಲಿಂದಾದರೂ 
ರುಜುವಾತನ್ನು ಹೆಕ್ಕಿ ತಂದು ಅವರು ಒದಗಿಸಲೇ ಬೇಕಾಗುತ್ತದೆ. ಈ ಸಂಶೋಧನಾ ವಿಧಾನದಲ್ಲಿ ಇವರು ಓದುಗರಿಗೆ ವಾಕರಿಕೆ 
ಬರುವಷ್ಟರ ಮಟ್ಟಿಗೆ ಲಜ್ಞಾಹೀನವಾಗಿ ವಿಷಯಗಳನ್ನು ಬಲಾತ್ಕಾರವಾಗಿ ಆಚೀಚೆಯಿಂದ ಎಳೆದೆಳೆದು ಸುಳ್ಳಿನ ಭ್ರಮಾಗೋಪುರ 
ಕಟ್ಟುತ್ತಾರೆ. ಇದನ್ನು ವೈಜ್ಞಾನಿಕ ಸಂಶೋಧನೆ ಎನ್ನುತ್ತಾರೆಂದಾದರೆ ಇಂತಹ ಜ್ಞಾನಕ್ಕೂ ಸಂಶೋಧನೆಗೂ ಧಿಕ್ಕಾರವೆಂದು ಓದುಗನು 
ಅನಿವಾರ್ಯವಾಗಿ ಹೇಳಬೇಕಾಗುತ್ತದೆ. ಒಬ್ಬ ಜ್ಞಾನಾಸಕ್ತನು ಇವರಿಂದ ಈ ಕೆಳಗಿನ ಕೇವಲ ನಾಲ್ಕು ವಿಷಯಗಳಿಗೆ ಉತ್ತರ ಕೇಳಿದರೆ 
ಅವರ ಸಂಶೋಧನೆ ಮತ್ತು ಪೂರ್ವಗ್ರಹಪೀಡಿತ' ಸುಳ್ಳಾರೋಪಗಳ ನಿಜ ಬಣ್ಣ ಬಯಲಾಗುವುದು: 

1) ಒಂದೆರಡು ಪ್ರಾಚೀನ ಗ್ರಂಥಗಳಲ್ಲಿ ಕುರ್‌ಆನಿನ ಯಾವುದಾದರೊಂದು ವಿಷಯವನ್ನು ಹೋಲುವ ಕೆಲವು ವಿಷಯಗಳನ್ನು 
ಕಂಡೊಡನೆ, ಕುರ್‌ಆನಿನ ಹೇಳಿಕೆಯು ಖಂಡಿತವಾಗಿಯೂ ಆ 07ر‎ ಆಯ್ದುಕೊಂಡದ್ದೆಂದು ಹೇಳಲು ನಿಮ್ಮಲ್ಲಿರುವ ' 
ಆಧಾರ ಪ್ರಮಾಣಗಳೇನು? 

2) ನೀವು ಪವಿತ್ರ ಕುರ್‌ಆನಿನ ಕಥೆಗಳ ಹಾಗೂ ಇತರ ವಿಷಯಗಳ ಮೂಲಗಳೆಂದು ವಿವಿಧ ಭಾಷೆಗಳ ಯಾವೆಲ್ಲ ಗ್ರ ಗ್ರಂಥಗಳನ್ನು 
ತೋರಿಸುತ್ತೀರೋ ಅವುಗಳ ಯಾದಿಯೊಂದನ್ನು ತಯಾರಿಸಿದರೆ ಅದು ಒಂದು ದೊಡ್ಡ ಪುಸ್ತಕಾಲಯದ ಗ್ರಂಥಗಳ ಪಟ್ಟಿಯಾಗಿ 
ಬಿಡುವುದು. ಇಂತಹ ಪುಸ್ತಕಾಲಯವೇನಾದರೂ ಮಕ್ಕಾದಲ್ಲಿ ಆಗ ಇದ್ದಿತೇ?' ನಾನಾ ಭಾಷೆಗಳ ಭಾಷಾಂತರಕಾರರು ಕುಳಿತುಕೊಂಡು ' 
ಹ. ಮುಹಮ್ಮದ್‌ರಿಗೆ(ಸ) ವಿಷಯ ಮೂಲಗಳನ್ನು ಒದಗಿಸುತ್ತಿ ತ್ರಿದ್ದರೇ? ಹಾಗಲ್ಲವೆಂದಾದರೆ ಮತ್ತು ಪ್ರವಾದಿವರ್ಯರ(ಸ) 
ಜ್ಞಾನವೆಲ್ಲಾ, ಅವರು ತಮ್ಮ ಪ್ರವಾದಿತ್ವಕ್ಕಿಂತ ಅನೇಕ ವರ್ಷಗಳ ಹಿಂದೆ ಅರೇಬಿಯಾದಿಂದ ಹೊರಗೆ ಮಾಡಿದ್ದ ಎರಡು ಮೂರು 
ಪ್ರಯಾಣಗಳನ್ನು ಅವಲಂಬಿಸಿತ್ತೆಂದಾದರೆ, ಆ ವಾಣಿಜ್ಯ ಪ್ರಯಾಣಗಳಲ್ಲಿ ಪ್ರವಾದಿವರ್ಯರು(ಸ) ಎಷ್ಟು ಗ್ರಂಥಾಲಯಗಳ 
ಗ್ರಂಥಗಳನ್ನು ಬರೆದು ಅಥವಾ ಬಾಯಿಪಾಠ ಮೂಡಿ ತಂದಿದ್ದರು? ಪ್ರವಾದಿತ್ವದ ಘೋಷಣೆಗೆ ಒಂದೇ ಒಂದು ದಿನ ಮುಂಚೆಯಾದರೂ 
ಈ ತಿಳುವಳಿಕೆಗೆ ಸಂಬಂಧಿಸಿದ ಸಣ್ಣ ಸೂಚನೆಯೂ ಅವರ ಮಾತುಕತೆಯಲ್ಲಿ ತೋರದಿರಲು ಕಾರಣವೇನಾಗಿರಬಹುದು? 

3) ನಿಮ್ಮ ಹಾಗೆಯೇ 'ಮಕ್ಕಾದ ಸತ್ಯನಿಷೇಧಿಗಳೂ ಯಹೂದಿಯರೂ ಕ್ರೈಸ್ತರೂ ಈ ವಿಷಯಗಳನ್ನು ಪ್ರವಾದಿವರ್ಯರು(ಸ) 
ತರುವುದೆಲ್ಲಿಂದ ಎಂದು ಭರದಿಂದ ವಿಚಾರಿಸುತ್ತಿದ್ದರು. ಇಷ್ಟಾಗಿಯೂ ಪ್ರವಾದಿವರ್ಯರ(ಸ) ಸಮಕಾಲೀನರಿಗೆ ಇದರ ಸುಳಿವು ಸಿಗದಿರಲು 
ಕಾರಣವೇನೆಂದು ನೀವು ಹೇಳಬಲ್ಲಿರಾ? ಈ ಕುರ್‌ಆನ್‌ ದೇವಗ್ರಂಥವೆಂದೂ ದೇವವಾಣಿಯ ಏನಾ ಅದಕ್ಕೆ ಬೇರಾವ ಮೂಲವೂ 
ಇಲ್ಲವೆಂದೂ ಅವರಿಗೆ ಪದೇ ಪದೇ ಘಂಟಾಘೋಷವಾಗಿ ಹೇಳಲಾಗುತ್ತಿತ್ತು. ನೀವು ಇದನ್ನು ಮನುಷ್ಯವಾಣಿಯೆನ್ನು ್ನಿಶ್ತೀರಾದರೆ ಮನುಷ್ಕನ 
ವಾಣಿ ಹೀಗಿರಲು ಸಾಧ್ಯವಿದೆ ಎಂದು ಸಾಬೀತು ಪಡಿಸಲು ಅವರೊಡನೆ ಹೇಳಲಾಗುತ್ತಿತ್ತು. ಈ ಪಂಥಾಹ್ವಾನವೇ ಪ್ರವಾದಿವರ್ಯರ(ಸ) 
ಸಮಕಾಲೀನ ಶತ್ರುಗಳ ಸೊಂಟ ಮುರಿದು ಹಾಕಿತ್ತು. ಆದರೆ ಒಬ್ಬ ವಿವೇಕವಂತ ವ್ಯಕ್ತಿ ಖಚಿತವಾಗಿ ನಂಬುವುದಂತಿರಲಿ ಇದು ಕುರ್‌ಆನಿನ 
ಮೂಲವಾಗಿರಬಹುದೆಂದು ಸಂದೇಹ ಪಡಬಹುದಾದಂತಹ ಇತರ ಯಾವುದೇ ಮೂಲವನ್ನಾದರೂ ತೋರಿಸಿಕೊಡಲು , ಅವರಿಗೆ 
ಸಾಧ್ಯವಾಗಲಿಲ್ಲ. ಹಾಗಿರುತ್ತಾ ಸಮಕಾಲೀನರು ಇದರಲ್ಲಿ ಪರಾಜಿತರಾದುದು ಹೇಗೆ ಮತ್ತು ಹತ್ತು ಹನ್ನೆರಡು ಶತಮಾನಗಳ ಅನಂತರ 
ಇದೀಗ ಹಠಾತ್ತನೆ ವಿರೋಧಿಗಳಿಗೆ ಇದರಲ್ಲಿ ಯಶಸ್ಸು ಲಭಿಸುವುದು ಹೇಗೆ? 

4 ಕೊನೆಯ ಹಾಗೂ ಅತಿ ಪ್ರಮುಖವಾದ ಪ್ರಶ್ನೆ ಯಾವುದೆಂದರೆ ಪವಿತ್ರ ಕುರ್‌ಆನ್‌, ಅಲ್ಲಾಹನ ವತಿಯಿಂದಲೇ 
ಅವತೀರ್ಣಗೊಂಡಿರಬಹುದು ಮತ್ತು ಅದು ಬೇರೆಯವರಿಗೆ ಶತಮಾನಗಳ ಕಾಲಾವಧಿಯಲ್ಲಿ ಬಾಯ್ದೆರೆ ವರದಿಗಳ ಮೂಲಕ 
ವಿರೂಪಗೊಳ್ಳುತ್ತ ತಲಪಿ ಕೊನೆಗೆ, ದಂತಕಥೆಗಳಾಗಿ ಮಾರ್ಪಟ್ಟ ಗತಕಾಲದ ನೈಜ ಘಟನೆಗಳನ್ನೇ ಯಥಾ ರೂಪದಲ್ಲಿ 
ತಿಳಿಸುತ್ತಿರಬಹುದು ಎಂಬ ಸಾಧ್ಯತೆಯಾದರೂ ಇದೆಯಲ್ಲವೇ? ಈ ಸಾಧ್ಯತೆಯು, ಚರ್ಚಿಸಲಿಕ್ಕೂ ಅನರ್ಹವಾದುದೆಂದು ತಿಳಿಯಲು 


ಕಾಂಡ-15 


18. ಆಲ್‌ ر6‎ 951 


ಭಯ್ಯ 448 کی‎ 7 


۱ 4 ہے 


UALS LS EES ES حا قال ايك ما‎ 


ba 


MeN bp AIG‏ سس 


ಸ್ಥಾನಕ್ಕೆ ತಲುಪಿದಾಗ ತಮ್ಮ ಮೂನನ್ನು ಮರೆತು ಬಿಟ್ಟರು ಮತ್ತು ಅದು ಹೊರಟು ಅಲ್ಲೊಂದು ಸುರಂಗವಿದ್ದಂತೆ 
ಸನದಿಗೆ ಹೋಗಿ ಬಿಟ್ಟಿತು. ಮೂಸಾ ಮುಂದೆ ಸಾಗಿ ತಮ್ಮ ಸೇವಕನೊಡನೆ, "ನಮ್ಮ ಬೆಳಗಿನ ಉಪಾಹಾರ 
ನೀಡು. ಇಂದು ನಾವು'ಪ್ರಯಾಣ ಮಾಡಿ ತುಂಬಾ ದಣಿದಿದ್ದೇವೆ" ಎಂದರು. ಆಗ ಸೇವಕನು, "ತಾವು ಕಂಡಿರಾ? 
ಇದೇನಾಯಿತು? ನಾವು ಆ ಶಿಲೆಯ ಬಳಿ ತಂಗಿದ್ದಾಗ ನಾನು ಮೊನನ್ನು ಮರೆತೇ ಬಿಟ್ಟಿದ್ದೆ. ನಾನು ತಮ್ಮೊಡನೆ 
ಅದರ ಪ್ರಸ್ತಾಪವೆತ್ತದ ರೀತಿಯಲ್ಲಿ ಶೈತಾನನು ನನ್ನನ್ನು ಮರೆವೆಗೀಡು ಮಾಡಿಬಿಟ್ಟಿನು. ಮೊನು ವಿಚಿತ್ರ 
ರೀತಿಯಿಂದ ಹೊರಟು ನದಿಯೊಳಗೆ ಸೇರಿಬಿಟ್ಟಿತು" ಎಂದನು. ಆಗ ಮೂಸಾ, "ನಾವು ಹುಡುಕುತ್ತಿದ್ದುದೂ 
ಅದನ್ನೇ" ಎಂದರು. ಆ ಪ್ರಕಾರ ಅವರಿಬ್ಬರೂ ತಮ್ಮ ಹೆಜ್ಜೆ ಗುರುತುಗಳನ್ನನುಸರಿಸಿ ಹಿಂದಿರುಗಿದರು- ಮತ್ತು 
ಅಲ್ಲಿ ಅವರು ನಮ್ಮ ದಾಸರ ಪೈಕಿ ಓರ್ವ. ದಾಸನನ್ನು ಕಂಡರು. ನಾವು ಅವನಿಗೆ ನಮ್ಮ ಅನುಗ್ರಹ ಒದಗಿಸಿದ್ದೆವು | 
ಮತ್ತು ನಮ್ಮ ವತಿಯಿಂದ ಒಂದು ವಿಶಿಷ್ಟ ಜ್ಞಾನವನ್ನು ದಯಪಾಲಿಸಿದ್ದೆವು.5 


ಯಾವ ಸೂಕ್ತ ಆಧಾರವಿದೆ? ಜನರಿಗೆ ಬಾಯ್ದೆರೆಯಾಗಿ ಬಂದಿದ್ದ ಹಾಗೂ ದಂತಕಥೆಗಳ ರೂಪದಲ್ಲಿ ಪ್ರಚಾರದಲ್ಲಿ: ದ್ದ ಕಥೆಗಳೇ 
ಕುರ್‌ಆನಿನ ಮೂಲವಾಗಿರಬೆಕೆಂಬ ಒಂದು ಸಾಧ್ಯತೆಯನ್ನು ಮಾತ್ರ ಚರ್ಚೆ ಹಾಗೂ ಸಂಶೋಧನೆಗೆ ಆಧಾರವಾಗಿಟ್ಟುಕೊಳ್ಳುವುದೇಕೆ? 
ಮತೀಯ ಪಕ್ಷಪಾತ ಮತ್ತು ಕಟು ದ್ವೇಷದ ವಿನಾ ಹೀಗೆ ಮಾಡಲಿಕ್ಕಿರುವ ಬೇರೆ ಯಾವುದಾದರೂ ಕಾರಣವನ್ನು ಹೇಳಬಹುದೇ? 

ಈ ಪ್ರಶ್ನೆಗಳ ಕುರಿತು ಯಾರೇ ವಿವೇಚಿಸಿದರೂ, ಪಾಶ್ಚಾತ್ಮ ಸಂಶೋಧಕರು 'ಜ್ಞಾನ'ದ ಹೆಸರಿನಲ್ಲಿ ಮುಂದಿಟ್ಟಿದ್ದು ವಾಸ್ತವದಲ್ಲಿ 
ಬುದ್ದಿ ಸ್ಥಿರವಾಗಿರುವ ಒಬ್ಬ ಜ್ಞಾನಾರ್ಥಿಯು ಕಣ್ಣೆತ್ತಿ ನೋಡಲಿಕ್ಕೂ ಅರ್ಹವಾದುದಲ್ಲ ಎಂಬ ತೀರ್ಮಾನಕ್ಕೆ ಬರುವುದು 
ಅನಿವಾರ್ಯವಾಗಿತ್ತು, 

58. ಅರ್ಥಾತ್‌- ನಮ್ಮ ಪ್ರಯಾಣದ ನಿರ್ದಿಷ್ಟ ಗುರಿಯ ಲಕ್ಷಣವೆಂದು ಇದನ್ನೇ ತೋರಿಸಲಾಗಿತ್ತು. ಇದರಿಂದ ಹ. 
ಮೂಸಾರ(ಅ) ಈ ಪ್ರಯಾಣವು ದೇವಾದೇಶ ಪ್ರಕಾರವಾಗಿತ್ತೆಂಬ ಸೂಚನೆ ತಾನಾಗಿಯೇ ಸಿಗುತ್ತದೆ. ಯಾವ ದಾಸನನ್ನು ಭೇಟಿ 
ಮಾಡಲಿಕ್ಕಾಗಿ ಅವರು ಕಳುಹಿಸಲ್ಪಟ್ಟಿದ್ದರೋ ಅವರನ್ನು ಭೇಟಿಯಾಗುವ ಸ್ಥಾನವು ಉಪಾಹಾರದ ಮೊನು ಮಾಯವಾಗುವ ಸ್ಥಳವೇ 
ಆಗಿದ್ದು, ಅದೇ ಅವರ ಪ್ರಯಾಣದ ನಿರ್ದಿಷ್ಟ ಗುರಿಯಾಗಿತ್ತು. 

59. ಎಲ್ಲಾ ವಿಶ್ವಸ್ಥ ಹದೀಸ್‌ಗಳಲ್ಲಿ ಆ ದಾಸನ ಹೆಸರು 'ಖಿರುರ್‌' ಎಂದು ತಿಳಿಸಲಾಗಿದೆ. ಆದುದರಿಂದ ಇಸ್ರಾಈಲೀ 
ವರದಿಗಳಿಂದ ಪ್ರಭಾವಿತರಾಗಿ ಹ. ಇಲ್ಮಾಸ್‌ರಿಗೆ(ಅ) ಈ ಕಥೆಯನ್ನು ಜೋಡಿಸುವವರ ಮಾತುಗಳು ಗಮನಾರ್ಹವೇ ಅಲ್ಲ. ಅವರ 
ಹೇಳಿಕೆಯು ಪ್ರವಾದಿವರ್ಯರ(ಸ) ಹೇಳಿಕೆಯೊಂದಿಗೆ ಸಂಘರ್ಷಿಸುವ ಕಾರಣದಿಂದ ಮಾತ್ರವಲ್ಲದೆ, ಹ. ಇಲ್ಕಾಸ್‌ರು(ಅ), 
ಹ. ಮೂಸಾರಿಗಿಂತ(ಅ) ಅನೇಕ ವರ್ಷಗಳ ನಂತರ ಹುಟ್ಟಿದವರೆಂಬ ಕಾರಣದಿಂದಲೂ ಇದು ಅಸಂಗತವಾಗಿದೆ. 

ಹ. ಮೂಸಾರ(ಅ) ಸೇವಕನ ಹೆಸರನ್ನೂ ಕುರ್‌ಆನಿನಲ್ಲಿ ಸೂಚಿಸಲಾಗಿಲ್ಲ. ಆದರೆ ಕೆಲವು ವರದಿಗಳಲ್ಲಿ ಅವರ ಹೆಸರು 
| ಬಂದಿದ್ದು ಅವರು ಯೂಶಲ್‌ ಬಿನ್‌ ನೂನ್‌ ಆಗಿದ್ದರೆಂದೂ ಅನಂತರ ಅವರು ಹ. ಮೂಸಾರ(ಅ) ಖಲೀಘ(ಪ್ರತಿನಿಧಿ)ರಾದರೆಂದೂ 

ಪ್ರಸ್ತಾಪಿಸಲಾಗಿದೆ. 


ಕ | ಸ. ಕುರ್‌ಆನ್‌ ವ್ಯಾಖ್ಯಾನ" '‏ ٰ ۶> وووے 


2:ಫ್ಲಿ.೨ ಟ್ರ ಥೆ 4 
وت‎ EP مہا‎ ಖಲಿ! ; 


یہ 


ಎರ 7 PE ಸ 


3224م 


i) J 928 6 2> ನ 
GEG زا‎ 


kya 


ರತ کڈرککیں‎ ಪ 


(66-70) ಮೂಸಾ ಅವರೊಡನೆ; "ನಿಮಗೆ" ಕಲಿಸಿ ಕೊಡಲಾಗಿರುವ ಸುಜ್ಞಾನವನ್ನು ನನಗೂ ಹೇಳಿ 


ಕೊಡುವಂತೆ ನಾನು .ನಿಮ್ಮ -ಸಂಗಡವಿರಲೇ?' ಎಂದು ಕೇಳಿದರು. ಆಗ ಅವರು, "ತಾವು ನನ್ನ "ಸಂಗಡ 

| ಸಹನೆಯಿಂದಿರಲಾರಿರಿ- ಮತ್ತು ತಮಗೆ ಅರಿವಿಲ್ಲದಂತಹ ವಿಷಯದ ಬಗ್ಗೆ ತಾಳ್ಮೆ" ವಹಿಸುವುದಾದರೂ ಹೇಗೆ?" 
ಎಂದರು. ಆಗ ಮೂಸಾ, "ಇನ್ಯಾಅಲ್ಲಾಹ್‌ (ಅಲ್ಲಾಹನಿಚ್ಛಿಸಿದರೆ) ತಾವು ನನ್ನನ್ನು ಸಹನೆಯುಳ ಸಿವನಾಗಿ ಕಾಣುವಿರಿ 
ಮತ್ತು ನಾನು ಯಾವ ವಿಷಯದಲ್ಲೂ ತಮ್ಮ ಆಜ್ಞೋಲ್ಲಂಘನೆ ಮಾಡಲಾರೆ" ಎಂದರು. ಆಗ' ಅವರು, "ಸರಿ 
ನೀವು ನನ್ನ ಸಂಗಡ ನಡೆಯುವುದಿದ್ದರೆ, ನಾನೇ ಸ್ವತಃ ನಿಮಗೆ ತಿಳಿಸುವ ವರೆಗೂ ನೀವು ನನ್ನೊ ಡನೆ: ಯಾವ 
ವಿಷಯದಲ್ಲೂ ಪ್ರಶ್ನಿಸಬಾರದು" ಎಂದರು. 

(71-73) ಹಾಗೆ ಅವರಿಬ್ಬರೂ ಹೊರಟರು. ಕೊನೆಗೆ ಅವರು ಒಲದು. ನಾಬೆಯನ್ನೇರಿದರು. ಆಗ ಆ 
ವ್ಯಕ್ತಿಯು ಆ -ನಾವೆಯಲ್ಲಿ ಒಂದು ಬಿರುಕನ್ನು ಮಾಡಿಬಿಟ್ಟಿತು." ಮೂಸಾ ಹೇಳಿಧರು, “ನೀವು 
ನಾವೆಯಲ್ಲಿರುವವರನ್ನೆಲ್ಲ ಮುಳುಗಿಸಿ ಬಿಡಬೇಕೆಂದು "ಇದರಲ್ಲಿ ಬಿರುಕನ್ನು ಮಾಡಿದಿರಾ? ನಿಜಕ್ಕೂ ನೀವೊಂದು" 
ಕಠೋರ ಕಾರ್ಯವನ್ನೆಸಗಿದಿರಿ." ಆಗ ಅವರು, "ನೀವು ನನ್ನ ಸಂಗಡ ಸಹನೆಯಿಂದಿರಲಾರಿರೆಂದು `ನಾನು 
ಹೇಳಿರಲಿಲ್ಲವೇ?" ಎಂದು ಕೇಳಿದರು. ಆಗ ಮೂಸಾ, "ಪ್ರಮಾದವಶಾತ್‌ ಆಗಿ ಹೋದುದಕ್ಕಾಗಿ ನನ್ನನ್ನು 
ಹಿಡಿಯಬೇಡಿರಿ. ನನ್ನ ವಿಷಯದಲ್ಲಿ ನೀವು ಕಠಿಣವಾಗಿ" 'ವರ್ತಿಸಬೇಡಿರಿ” ನಿಂದರು. 

' (14-16). ಅನಂತರ' ಅವರಿಬ್ಬರೂ ಮುಂದೆ ನಡೆದರು. ಕೊನೆಗೆ ಅವರಿಗೆ ಒಬ್ಬ ಬಾಲಕನು ಸಿಕ್ಕಿದನು. 
ಆ ವ್ಯಕ್ತಿ ಅವನನ್ನು ಕೊಂದು ಹಾಕಿತು. ಮೂಸಾ ಹೇಳಿದರು, "ನೀವು ಒಬ್ಬ ನಿರಪರಾಧಿಯ ಪ್ರಾಣಹಾನಿ 
ಮಾಡಿದಿರಾ? ವಸ್ತುತಃ ಅವನು ಯಾರನ್ನೂ ಕೊಲೆ ಮಾಡಿರಲಿಲ್ಲ. ನೀವು ಇದೊಂದು `ದುಷ್ಟತ್ಯವೆಸಗಿದಿರಿ.' 
ಆಗ ಅವರು, "ನೀವು ನನ್ನ ಸಂಗಡ ಸಹನೆಯಿಂದಿರಲಾರಿರೆಂದು ನಾನು ನಿಮ್ಮೊಡನೆ ಹೇಳಿರಲಿಲ್ಲವೇ?" ಎಂದರ] 


ಇ ಕಾಂಡ-15 


2 pe ಸಿ ಖಿ 
Pad 


KE‏ ےی ,339% کب ادندے ےج 
Wi So ಎಟಿ ‘Ek ಛಂ‏ 
Ts‏ ہہ رو تج کی ںا ಶನ‏ 5( 
ANSI‏ 


4೨‏ 4-0 ص دے 
جا پوصبر 


CAST 7 ಕ್‌ 
ಸಿಂ Get) 


ಕೇಳಿದರು. (ಆಗ ಮೂಸಾ) "ಇನ್ನು ಮುಂದೆ ನಾನು ನಿಮ್ಮೊಡನೆ ಏನಾದರೂ ಕೇಳಿದರೆ ನೀವು ನನ್ನನ್ನು ಸಂಗೆಡ 
ಇರಿಸಿಕೊಳ್ಳಬೇಡಿರಿ. ಈಗಂತೂ ನನ್ನ ಕಡೆಯಿಂದ ನಿಮಗೊಂದು ನೆಪ ಸಿಕ್ಕಿಬಿಟ್ಟಿತು” ಎಂದರು. | 
(77-82) ಅನಂತರ ಅವರು ಮುಂದೆ ಸಾಗಿದರು. ಕೊನೆಗೆ ಒಂದು ಗ್ರಾಮಕ್ಕೆ ತಲಪಿದರು ಮತ್ತು ಅಲ್ಲಿಯ 
ಜನರೊಡನೆ ಊಟ ಕೇಳಿದರು. ಆದರೆ ಅವರು ಇವರಿಬ್ಬರನ್ನೂ ಸತ್ಯರಿಸಲು ನಿರಾಕರಿಸಿದರು. ಅಲ್ಲಿ ಅವರೊಂದು 
ಗೋಡೆಯನ್ನು ಕಂಡರು. ಅದು ಬೀಳುವುದರಲ್ಲಿತ್ತು. ಆ ವ್ಯಕ್ತಿಯು ಆ ಗೋಡೆಯನ್ನು ಸರಿಪಡಿಸಿ ನಿಲ್ಲಿಸಿತು. : 
ಮೂಸಾ ಹೇಳಿದರು, "ನೀವು ಇಚ್ಛಿಸುತ್ತಿದ್ದರೆ ಈ ಕೆಲಸದ ಮಜೂರಿ ಪಡೆದುಕೊಳ್ಳಬಹುದಿತ್ತು." ಆಗ ಅವರು, 
"ನನ್ನ ಮತ್ತು ನಿಮ್ಮ ಸಹವಾಸ ಮುಗಿಯಿತು. ಇನ್ನು ನಿಮ್ಮಿಂದ ಸಹಿಸಿ ಕೊಳ್ಳಲಾಗದಿದ್ದ ' ವಿಷಯಗಳ 
ವಾಸ್ತವಿಕತೆಯನ್ನು ನಾನು ನಿಮಗೆ ವಿವರಿಸುತ್ತೇನೆ- ನಾವೆಯ ಬಗ್ಗೆ ಹೇಳುವುದಾದರೆ, ಅದು ನದಿಯಲ್ಲಿ "ದುಡಿದು 
ಹೊಟ್ಟೆ ಹೊರೆಯುತ್ತಿ ದ್ದ ಕೆಲವು ಬಡವರದ್ದಾಗಿತ್ತು. ನಾನು ಅದನ್ನು ದೋಷಪೂರ್ಣಗೊಳಿಸಬೇಕೆಂದು ಭಾವಿಸಿದೆ. 
ಏಕೆಂದರೆ ಮುಂದೆ, ಪ್ರತಿಯೊಂದು ನಾವೆಯನ್ನೂ ಬಲಾತ್ಕಾರವಾಗಿ ವಶಪಡಿಸಿ ಕೊಳ್ಳುವಂತಹ ಒಬ್ಬ ಅರಸನ 
ಪ್ರದೇಶವಿತ್ತು. ಆ ಬಾಲಕನ ಬಗ್ಗೆ ಹೇಳುವುದಿದ್ದರೆ ಅವನ ಮಾತಾಪಿತರು ಸತ್ಮವಿಶ್ವಾಸಿಗಳಾಗಿದ್ದರು. ಆ 
ಬಾಲಕನು ತನ್ನ ಅತಿಕ್ರಮ ಹಾಗೂ ಸತ್ಯನಿಷೇಧ ನೀತಿಗಳಿಂದ ಅವರಿಗೆ ತೊಂದರೆ ಕೊಡುವನೆಂಬ .ಆಶಂಕೆ 
ನಮಗಾಯಿತು. ಆದುದರಿಂದ" ಅವರ" ಪ್ರಭು ಅವನ ಬದಲಿಗೆ ಚಾರಿತ್ಯ್ಯದಲ್ಲಿ ಅವನಿಗಿಂತ ಉತ್ತಮನೂ 
ದಯಾದಾಕ್ಷಿಣ್ಕಗಳಲ್ಲಿ ಆಪ್ರನೂ ಆದ ಸಂತತಿಯನ್ನು ಅವರಿಗೆ ದಯಪಾಲಿಸಲೆಂದು ಬಯಸಿದೆವು- ಮತ್ತು 
ಆ ಗೋಡೆಯ ಬಗ್ಗೆ ಹೇಳುವುದಾದರೆ ಅದು ಈ ಪಟ್ಟಣದಲ್ಲಿರುವ ಇಬ್ಬರು ಅನಾಥ ಬಾಲಕರಿಗೆ ಸೇರಿದೆ. 
ಈ ಗೋಡೆಯ ಅಡಿಯಲ್ಲಿ ಅವರಿಗಾಗಿ ಒಂದು ನಿಧಿ ಇದೆ ಮತ್ತು ಅವರ ತಂದೆ ಒಬ್ಬ ಸಜ್ಜನನಾಗಿದ್ದನು. 


ಕಾಂಡ-16 


94 ಕುರ್‌ಆನ್‌ ವ್ಯಾಖ್ಯಾನ 


SAE ಮಟ So NEL LOTT 
SAE SUE ذٰلِكَتَا وی لَمَانَمِدیلۂ‎ BASS ys pay 3 


ಆದುದರಿಂದ ಈ ಮಕ್ಕಳಿಬ್ಬರೂ ಪ್ರೌಢಾವಸ್ಥೆಗೆ ತಲಪಿ ತಮ್ಮ ನಿಧಿಯನ್ನು ಪಡೆಯಲೆಂದು ನಿಮ್ಮ ಪ್ರಭು 
ಬಯಸಿದನು. ಇದು ನಿಮ್ಮ ಪ್ರಭುವಿನ ಕೃಪೆಯ ನಿಮಿತ್ತ ಮಾಡಲಾಗಿರುತ್ತದೆ. ನಾನೇನೂ ನನ್ನ ಸ್ವಂತ 
ಅಧಿಕಾರದಿಂದ ಮಾಡಿದುದಲ್ಲ., ಇದುವೇ' ನೀವು ತಾಳ್ಮೆ ವಹಿಸದಿದ್ದ ವಿಷಯಗಳ ವಾಸ್ತವಿಕತೆ." 


60. ಈ ಕಥೆಯಲ್ಲಿ ಒಂದು ದೊಡ್ಡ ಗೊಂದಲವಿದೆ. ಅದನ್ನು ನಿವಾರಿಸಿಕೊಳ್ಳುವುದು ಅಗತ್ಯ. ಹ. ಖಿರುರ್‌(ಅ) ಮಾಡಿದ 
ಈ ಮೂರು ಕಾರ್ಯಗಳಲ್ಲಿ ಮೂರನೆಯದು ಶರೀಅತಿನೊಂದಿಗೆ ಘರ್ಷಿಸುವುದಿಲ್ಲ. ಆದರೆ ಮೊದಲಿನ ಎರಡು ಕಾರ್ಯಗಳು 
ಮಾನವತೆಯ ಆರಂಭ ಕಾಲದಿಂದ ಇಂದಿನ ವರೆಗಿನ ಎಲ್ಲ ದೇವ ಧರ್ಮಶಾಸ್ತ್ರಗಳಿಂದ ಸಾಬೀತಾಗಿರುವ ನಿಯಮಗಳೊಂದಿಗೆ 
ಖಂಡಿತವಾಗಿಯೂ ಸಂಘರ್ಷಿಸುತ್ತವೆ. ಯಾವ ಧರ್ಮಶಾಸ್ತ ಸ್ತ್ರವೂ ಬೇರೆಯವರ ವಸ್ತುವನ್ನು ಹಾಳು ಮಾಡಲು ಮತ್ತು ನಿರಪರಾಧಿ 
ಜೀವಿಯನ್ನು ಕೊಲೆ ಮಾಡಲು ಅನುಮತಿಸುವುದಿಲ್ಲ. ಒಂದು ವೇಳೆ ಒಂದು ನಾಮೆಯನ್ನು ಮುಂದೆ ಓರ್ವ ಅಪಹಾರಕನು 
Flo, ವನೆಂದೂ, ಒಬ್ಬ ಬಾಲಕನು. ಭವಿಷ್ಯದಲ್ಲಿ ವಿದ್ರೋಹಿ ಮತ್ತು ಸತ್ತ ನಿಷೇಧಿಯಾಗಿ ಬಿಡುವನೆಂದೂ ಯಾರಿಗಾದರೂ 

ದಿವ್ಯಜ್ಞಾನದ ಮೂಲಕ ತಿಳಿದುಬಂದರೂ ದೇವನಿಂದ ಅವತೀರ್ಣವಾದ ಯಾವ ಧರ್ಮಶಾಸ್ತ್ರದ ಪ್ರಕಾರವೂ ಯಾರಾದರೂ ಕೇವಲ 
ತನ್ನ ದಿವೃಜ್ಞಾನದ ಆಧಾರದಲ್ಲಿ ನಾವೆಯಲ್ಲಿ ಒಡಕುಂಟು ಮಾಡುವ ಮತ್ತು ಒಬ್ಬ ನಿರಪರಾಧಿ ಬಾಲಕನನ್ನು ಕೊಂದು ಹಾಕುವ 
ಕಾರ್ಯ ಸರಿಯೆನಿಸುವುದಿಲ್ಲ. ಇದಕ್ಕೆ ಉತ್ತರವಾಗಿ ಹ. ಖಿರುರ್‌(ಅ) ಇವೆರಡೂ ಕಾರ್ಯಗಳನ್ನು ದೇವಾಜ್ಞೆ ಪ್ರಕಾರ 
ಮಾಡಿದ್ದರೆನ್ನುವುದರಿಂದ ನಿಜಕ್ಕೂ ಈ ಗೊಂದಲ ನಿವಾರಣೆಯಾಗುವುದಿಲ್ಲ. ಇಲ್ಲಿ ಹ. ಖಿರುರ್‌(ಅ) ಈ ಕಾರ್ಯಗಳನ್ನು ಯಾರ 
ಅಪ್ಪಣೆ ಪ್ರಕಾರ ಮಾಡಿದರು? ಎಂಬ ಪ್ರಶ್ನೆ ಮುಖ್ಯವಲ್ಲ. ಏಕೆಂದರೆ ಅವುಗಳನ್ನು ದೇವಾಜ್ಞೆಯ ಪ್ರಕಾರವೇ ಮಾಡಲಾಗಿತ್ತಿಂಬುದು 
ಖಂಡಿತವಾಗಿ ಸಾಬೀತಾಗಿದೆ. ಅವರ ಈ ಕಾರ್ಯಗಳು ಅವರ ಸ್ವಂತ ಅಧಿಕಾರದಿಂದ ನಡೆಸಲಾದುವುಗಳಲ್ಲ, ದೇವ ಕೃಪೆಯು ಇವುಗಳಿಗೆ 
ಪ್ರೇರಕವಾಗಿದ್ದುವೆಂದೂ ಅವರು ಸ್ವತಃ ಹೇಳುತ್ತಾರೆ. ಹ. ಖಿರುರ್‌(ಅ) ಅಲ್ಲಾಹನ ವತಿಯಿಂದ ಒಂದು ವಿಶಿಷ್ಟ ಜ್ಞಾನ 
ನೀಡಲಾಗಿತ್ತೆಂದು ಅಲ್ಲಾಹನು ಸ್ವತಃ ದೃಢೀಕರಿಸಿದ್ದಾನೆ. ಆದುದರಿಂದ ಇವು ದೇವಾಜ್ಞೆ ಪ್ರಕಾರವೇ ಸಂಭವಿಸಿದ್ದುವು ಎಂಬುದಂತೂ 
ಸಂಶಯಾಶೀತವಾಗಿದೆ. ಆದರೆ ಅಲ್ಲಾಹನ ಈ ಆಜ್ಞೆಗಳು ಯಾವ ತರದ್ದಾಗಿದ್ದುವು? ಎಂಬುದು ಇಲ್ಲಿ ಮೂಡುವ ಮುಖ್ಯ ಪ್ರಶ್ನೆ. 
ಇವು: ತಶ್ರೀಈ (ಧರ್ಮಶಾಸ್ತ್ರ ಪರ) ಆಜ್ಜೆಗಳಾಗಿರಲಿಲ್ಲವೆಂಬುದು ಖಚಿತ. ಏಕೆಂದರೆ ಕುರ್‌ಆನ್‌ ಮತ್ತು ಅದಕ್ಕೆ ಮುಂಚಿನ ದೇವ 
ಗ್ರಂಥಗಳಿಂದ ಸಾಬೀತಾಗಿರುವ ದೇವ ಧರ್ಮಶಾಸ್ತ್ರಗಳ ಮೂಲ ಸಿದ್ಧಾಂತ ಪ್ರಕಾರ ಅಪರಾಧವು ಸಾಬೀತಾಗಜೆ ಯಾರನ್ನಾದರೂ 
ಕೊಲ್ಲಲು ಅವಕಾಶವಿರುವುದಿಲ್ಲ. ಅದುದರಿಂದ ಈ ಆಜ್ಞೆಗಳು ಅಲ್ಲಾಹನ 'ತಕ್ಟೀನೀ' (ಸೃಜನ) ಆಚ್ಜೆಗಳನ್ನು ಹೋಲುತ್ತವೆ ಎಂಬುದನ್ನು 
ಅನಿವಾರ್ಯವಾಗಿ ಅಂಗೀಕರಿಸಬೇಕಾಗುತ್ತದೆ. ಈ ಆಜ್ಞೆಗಳ ಪ್ರಕಾರವೇ ಈ ಲೋಕದಲ್ಲಿ ಪ್ರಶಿಕ್ಷಣದಲ್ಲೂ ಕೆಲವರನ್ನು 
ರೋಗಗ್ರಸ್ತರನ್ನಾಗಿಯೂ ಕೆಲವರನ್ನು ಆರೋಗ್ಯವಂತರನ್ನಾಗಿಯೂ ಮಾಡಲಾಗುತ್ತದೆ. ಕೆಲವರಿಗೆ ಮರಣ ದೊರೆತರೆ ಇನ್ನು ಕೆಲವರಿಗೆ 
ಜೀವನ ದೊರೆಯುತ್ತದೆ. ಕೆಲವರನ್ನು ನಾಶಗೊಳಿಸಿದರೆ ಬೇರೆ ಕೆಲವರಿಗೆ ಅನುಗ್ರಹಗಳನ್ನು ನೀಡಲಾಗುತ್ತದೆ. ಇವು ತಕ್ಟೀನೀ (ಸೃಜನ) 
ಅಜ್ಞೆಗಳಾಗಿದ್ದರೆ ದೇವಚರರು ಮಾತ್ರ ಅವುಗಳ ಅಭಿಸಂಬೋಧಿತರಾಗಿರಲು ಸಾಧ್ಯ. ಅವರ ಬಗ್ಗೆ ಧಾರ್ಮಿಕ ಬದ್ಧತೆಗಳ ಪ್ರಶ್ನೆಯೇ 
ಮೂಡುವುದಿಲ್ಲ. ಏಕೆಂದರೆ ಅವರು ತಮ್ಮ ಸ್ವಂತ ಇಚ್ಛೆ ಮತ್ತು ಅಧಿಕಾರಗಳಿಲ್ಲದೆಯೇ ಕೇವಲ ದೇವಾದೇಶಗಳನ್ನು ಪಾಲಿಸುತ್ತಾರೆ. 
ಇನ್ನು ಮಾನವನ ವಿಷಯ. ಅವನು ಸ್ವಂತ ಇಚ್ಛೆಯ ಪಾತ್ರವೇನೂ ಇಲ್ಲದೆಯೇ ಯಾವುದಾದರೂ ತಕ್ಟೀನೀ (ಸೃಜನ) ಆಜ್ಞೆಯನ್ನು 
ಜಾರಿಗೊಳಿಸುವ ಸಾಧನವಾಗಿರಲಿ ಅಥವಾ ದಿವೃಜ್ಞಾನದ ಮೂಲಕ ಇಂತಹ ಅಗೋಚರ ಜ್ಞಾನ ಮತ್ತು ಅಪ್ಪಣೆಯನ್ನು ಪಡೆದು 
ಅದನ್ನು ಕಾರ್ಯಗತಗೊಳಿಸಿರಲಿ, ಹೇಗಿದ್ದರೂ ಅವನು ಮಾಡಿದ ಕಾರ್ಯವು ದೇವ ಧರ್ಮಶಾಸ್ತ್ರದ ಯಾವುದಾದರೂ ನಿಯಮದೊಂದಿಗೆ 
ಘರ್ಷಿಸಿದರೆ ಅವನು ಪಾಪಿಯಾಗದಿರಲಾರ. ಏಕೆಂದರೆ ಮಾನವನು ಮಾನವನೆಂಬ ನೆಲೆಯಲ್ಲಿ ಧರ್ಮಶಾಸ್ತ್ರವನ್ನನುಸರಿಸಲು 
ಬದ್ಧನಾಗಿರುತ್ತಾನೆ. ಧರ್ಮಶಾಸ್ತ್ರ ನಿಯಮಗಳ ಪ್ರಕಾರ ಯಾರಿಗೂ ತನಗೆ ದಿವ್ಮಜ್ಞಾನದ ಮೂಲಕ ಅದಕ್ಕೆ ವಿರುದ್ಧವಾಗಿ ವರ್ತಿಸಲು. 
ಅಪ್ಪಣೆ ಸಿಕ್ಕಿದೆ ಮತ್ತು ಅದೃಶ್ಯ ಜ್ಞಾನದ ಮೂಲಕ ಅದಕ್ಕೆ ವಿರುದ್ಧವಾಗಿ ನಡೆಯುವ ಔಚಿತ್ಯವನ್ನು ನನಗೆ ತೋರಿಸಿಕೊಡಲಾಗಿದೆ 
ಎಂಬ ಆಧಾರದಲ್ಲಿ ಮಾತ್ರ ಧರ್ಮಶಾಸ್ತ್ರದ ಆಜ್ಞೆಗಳ ಪೈಕಿ ಯಾವುದಾದರೊಂದು ಆಜ್ಞೆಯನ್ನು ಉಲ್ಲಂಘಿಸುವ ಅವಕಾಶವೇ ಇಲ್ಲ. 


ಕಾಂಡ-16 


18. ಅಲ್‌ 566ا‎ - 955 


ಅನಂಗ ಟಿನ್‌ 


ಕೆಲವು کھت‎ ನಮಗೆ ತಿಳಿಸುತ್ತೇನೆಂದು ‘ಇವರೊಡನೆ ಹೇಳಿರಿ. 


ಇದು ಎಲ್ಲ ಧರ್ಮಶಾಸ್ತ್ರಜ್ಞ ವಿದ್ವಾಂಸರು ಮಾತ್ರವಲ್ಲ ಸೂಫೀಗಳಲ್ಲಿ ಪ್ರತಿಷ್ಠಿತರಾದವರೂ ಸಂಪೂರ್ಣ ಸಹಮತ 
ಹೊಂದಿರುವ ವಿಷಯ. ಅಲ್ಲಾಮಾ ಆಲೂಸೀಯವರು(ರ) ಸವಿವರವಾಗಿ ಅಬ್ದುಲ್‌ ماد‎ ಶಲ್‌ರಾನಿ ಮುಹಿಯುದ್ದೀನ್‌ 
ಇಬ್ನ್‌ ಅರಬೀ, ಮುಜದ್ದಿದ್‌ ಅಲ್ಫ್‌ಸಾನೀ, ಶೇಖ್‌ ಅಬ್ದುಲ್‌ ಕಾದಿರ್‌ ಜೀಲಾನೀ, ಜುನೈದ್‌ ”مہ‎ ಸರ್ರೀಸಕಶೀ, ಅಬುಲ್‌ 
ಹಸನ್‌ ಅನ್ನೂರೀ, ಅಟೂಸಈದುಲ್‌ ಖರ್ರಾರ್‌, ಅಬುಲ್‌ ಅಬ್ಬಾಸ್‌ ಅಹ್ಮದ್‌ ಅದ್ದನೈವರೀ ಮತ್ತು ಇಮಾಮ್‌ چ7‎ ್ಸಲೀ(ರ) 
ಮುಂತಾದ ಸುಪ್ರಸಿದ್ಧ ಮಹಾತ್ಮರ ಹೇಳಿಕೆಗಳನ್ನು ಉಲ್ಲೇಖಿಸುತ್ತ 'ಅಹ್ಹ್‌ ತಸವ್ವುಫ್‌'(ಧರ್ಮ )تہ‎ ಜ್ಞಾನಿ)ಗಳ ದೃಷ್ಟಿಯಲ್ಲೂ 
'ಶರಈ ನಸ್ಟ್‌(ನಿರ್ಣಾಯಕ ದೇವಾಜ್ಞೆಗಳಿಗೆ ವಿರುದ್ಧವಾಗಿರುವ ಇಲ್ಲಾಮ್‌(ದಿವ್ಯಜ್ಞಾನ) ಪ್ರಕಾರ ನಡೆಯುವುದು ಸ್ವತಃ ಇಲ್ಲಾಮ್‌ 
ಹೊಂದುವವನಿಗೂ ಧರ್ಮಸಮ್ಮತವಲ್ಲವೆಂದು ಸಾಬೀತು ಪಡಿಸುತ್ತಾರೆ. 

ಹೀಗಿರುವಾಗ ಈ ಸಾಮಾನ್ಮ ರೂಢಿಯಿಂದ, ಒಬ್ಬ ಮನುಷ್ಯನನ್ನು ಮಾತ್ರ ಹೊರತುಪಡಿಸಲಾಗಿದೆಯೆಂದೂ ಅವರು ಹ. 
ಖಿರುರ್‌(ಅ) ಎಂದೂ ಭಾವಿಸಬೇಕೇ? ಅಥವಾ ಹ. ಖಿರುರ್‌(ಅ) ಮನುಷ್ಮ ಆಗಿರಲಿಲ್ಲವೆಂದೂ ಅವರು ದೇವೇಚ್ಛೆಯನುಸಾರ 
(ಧರ್ಮಶಾಸ್ತ್ರಕ್ಕನುಸಾರವಲ್ಲ) ಕಾರ್ಯವೆಸಗುವಂತಹ ದಾಸರಲ್ಲೊ ್ಲಿಬ್ಬರಾಗಿದ್ದರೆಂದೂ ನಾವು ತಿಳಿದುಕೊಳ್ಳಬೇಕೇ? ಹ. ಮೂಸಾರು(ಲ) 
ಯಾವ 'ಬಾಸ್‌ನ ಬಳಿಗೆ ` ತರಬೇತಿಗಾಗಿ ಕಳುಹಿಸಲ್ಪಟ್ಟಿದ್ದರೋ ಅವನು ಮಾನವನಾಗಿದ್ದನೆಂದು ಕುರ್‌ಆನ್‌, ಸ್ಪಷ್ಟೋಕ್ತಿಗಳಲ್ಲಿ 
ಹೇಳುತ್ತಿದ್ದರೆ ಮೊದಲು ಹೇಳಿದುದನ್ನು ನಾವು ಒಪ್ಪಿಕೊಳ್ಳಬಹುದಿತ್ತು. ಆದರೆ ಕುರ್‌ಆನ್‌ ಅವರನ್ನು ಮನುಷ್ಯನೆಂದು ಸ್ಪಷ್ಟವಾಗಿ 
ಹೇಳುವುದಿಲ್ಲ. ಕೇವಲ 'ಅಬ್‌ದಮ್ಮಿನ್‌ ಇಬಾದಿನಾ' (ನಮ್ಮ ದಾಸರ ಪೈಕಿ ಒಬ್ಬ ದಾಸ) ಎಂದು" ಮಾತ್ರ ಹೇಳುತ್ತದೆ. ಇದು 
ಆ ದಾಸನು ಮಾನವನೇ ಆಗಿರಬೇಕೆಂಬ ಅರ್ಥ ಕೊಡುವುದಿಲ್ಲವೆಂಬುದು ವ್ಯಕ್ತ. ಕುರ್‌ಆನಿನಲ್ಲಿ ಅನೇಕ ಕಡೆ ಈ ಪದವು ದೇವಚರರ 
ಬಗೆಗೂ ಪ್ರಯೋಗವಾಗಿದೆ. ಉದಾ: ಅಂಬಿಯಾ ಅಧ್ಯಾಯದ 26ನೆಯ ಸೂಕ್ತೆ ಮತ್ತು ಅರ್ಬ್ದುಖ್‌ರುಫ್‌ನ 19ನೆಯ ಸೂಕ್ತಗಳನ್ನೂ 
ನೋಡಿರಿ. ಇನ್ನು ಯಾವ ಸಹೀ ಹದೀಸಿನಲ್ಲಿಯೂ ಪ್ರವಾದಿವರ್ಯರು(ಸ) ಹ. ಖಿರುರ್‌(ಅ)' ಮಾನವ ವರ್ಗದ ಓರ್ವ ವ್ಯಕ್ತಿ 
ಎಂದು ಸ್ಪಷ್ಟವಾಗಿ ಹೇಳಿದ ವರದಿ ಇಲ್ಲ. ಈ ವಿಷಯದಲ್ಲಿ ಅತ್ಯಂತ ವಿಶ್ವಸ್ಥ ವರದಿಗಳು - ಸಈದ್‌ ಬಿನ್‌ ರುಬೈರ್‌, ಇಬ್ಲ್‌ 
ಅಬ್ಬಾಸ್‌ ಮತ್ತು ಉಬೆ ಬಿನ್‌ ಕಅಬ್‌ರಿಂದ(ರ), ಪ್ರವಾದಿವರ್ಯರ(ಸ) ಸನದಿನಿಂದ ಹದೀಸ್‌ ಶಾಸ್ತ ಸ್ರಜ್ಞರಿಗೆ ತಲಪಿದವುಗಳಾಗಿರುತ್ತವೆ. 
ಅವುಗಳಲ್ಲಿ ಹ. ಖಿರುರ್‌ರಿಗೆ(ಅ) 'ರಜುಲ್‌' ಎಂಬ ಪದ ಮಾತ್ರ ಪ್ರಯೋಗಿಸಲಾಗಿದೆ. ಇದು ಪುರುಷ ಮಾನವನಿಗೆ 
ಪ್ರಯೋಗವಾಗುವುದಾದರೂ ಮಾನವನಿಗೆ ಮಾತ್ರ ಮೂಸಲಾಗಿರುವುದಿಲ್ಲ. ಕುರ್‌ಆನಿನಲ್ಲಿ ಈ ಪದವು ಜಿನ್ನ್‌ ಲ(ಯಕ್ಷ)ಗಳ ಬಗೆಗೂ 
ಪ್ರಯೋಗವಾಗಿದೆ. ಜಿನ್ನ್‌ ಅಧ್ಯಾಯದಲ್ಲಿ 'ವ ಅನ್ನಹೊ ಕಾನ ರಿಜಾಲುಮ್ಮಿನಲ್‌ رجہ‎ ಯವೂದೂನ ಬಿರಿಜಾಲಿಮ್ಮಿನಲ್‌ ಜಿನ್ನಿ' 
ಎಂದಿದೆ. ಜಿನ್ನ್‌ ಅಥವಾ ದೇವಚರ ಅಥವಾ. ಇತರ ಅಗೋಚರ ಅಸ್ತಿತ್ವವು ಮನುಷ್ಯನ ಮುಂದೆ ಬರುವಾಗ ಮಾನವ ರೂಪದಲ್ಲೇ 
ಬರುವುದು. ಆಗ ಅದನ್ನು ಮಾನವ ಅಥವಾ ಮನುಷ್ಯ ಎಂದೇ ಹೇಳಲಾಗುವುದು. ಹೆ. ಮರ್ಯಮ್‌ರ(ಅ) ಮುಂದೆ ದೇವಚರ 
ಬಂದಾಗಿನ ಘಟನೆಯನ್ನು ಕುರ್‌ಆನ್‌ ಹೀಗೆ ಹೇಳುತ್ತದೆ - 'ಫತಮಸ್ಸಲ ಲಹಾ ಬಶರನ್‌ ಸವಿಯ್ಕಾ.' ಆದುದರಿಂದ "ಅವರು 

ಲ್ಲೊಬ್ಬ ಪುರುಷನನ್ನು ಕಂಡರು” ಎಂಬ ಕುರ್‌ಆನಿನ ಮಾತಿನಿಂದ ಹ. ಖರುರ್‌(ಅ) ಮಾನವರಾಗಿದ್ದ ರೆಂಬುದಕ್ಕೆ ಆಧಾರ 
جات‎ ಈ ಗೊಂದಲದಿಂದ ಪಾರಾಗಬೇಕಾದರೆ ನಾವು ಖಿರುರ್‌ರನ್ನು(ಅ) ಮನುಷ್ಕರಲ್ಲ; ಅವರು ದೇವಚರರು ಅಥವಾ 
ಧರ್ಮಶಾಸ್ತ್ರ ಅನ್ವಯವಾಗದಂತಹ ಬೇರಾವುದೋ ದೇವ ಸೃಷ್ಟಿ ಹಾಗೂ ದೇವೇಚ್ಛಿಯನ್ನು ಕಾರ್ಯಗತಗೊಳಿಸುವ ಕಾರ್ಯಕರ್ತನೆಂದೂ 
ಭಾವಿಸುವ ಒಂದೇ ದಾರಿ ಉಳಿಯುತ್ತದೆ. ಪ್ರಾಚೀನರಲ್ಲಿ ಕೆಲವರು ಇದೇ ಅಭಿಪ್ರಾಯ ಪ್ರಕಟಿಸಿದ್ದಾರೆ. ಇದನ್ನು دہ‎ ಕಸೀರರು 
ತಮ್ಮ ےدعو‎ ಮಾವರ್ದೀಯವರನ್ನು ಉದ್ದರಿಸುತ್ತಾ ಉಲ್ಲೇಖಿಸಿದ್ದಾರೆ. 

61. 'ವ ಯಸ್‌ಅಲೂನತ ಅನ್‌ ದಿಲ್‌ಕರ್ನೈನಿ' ಇವರು ನಿಮ್ಮೊಡನೆ ದುಲ್‌ಕರ್ಕೈನ್‌ರ ಕುರಿತು (ಪ್ರಶ್ನಿಸುತ್ತಾರೆ) ಎಂಬುದರ 
ಸಂಬಂಧವು ಹಿಂದಿನ ಕಥೆಯೊಂದಿಗೇ ಇದೆ. ಇದರಿಂದ ಮೂಸಾ ಮತ್ತು ಖಿರುರ್‌(ಅ) ಕಥೆಯನ್ನೂ ಜನರ ಪ್ರಶ್ನೆಗೆ ಉತ್ತರವಾಗಿ 
ವಿವರಿಸಲಾಗಿತ್ತೆಂಬ ಸೂಚನೆ ಸಿಗುತ್ತದೆ: ಈ ಅಧಾ ಯದ ಮೂರೂ ಕಥೆಗಳು ವಾಸ್ತವದಲ್ಲಿ ಮಕ್ಕಾದ ಸತ್ಮನಿಷೇಧಿಗಳು ಗ್ರಂಥದವರ 
ಸಲಹೆಯಂತೆ ಪರೀಕ್ಷಾರ್ಥವಾಗಿ ಕೇಳಿದವುಗಳು ಎಂಬ ನಮ್ಮ ಊಹೆಯನ್ನೂ ಇದು ಸಮರ್ಥಿಸುತ್ತದೆ. 

62. ಇಲ್ಲಿ ಪ್ರಸ್ತಾಪಿಸಲಾಗುತ್ತಿರುವ 'ದುಲ್‌ಕರ್ನೈನ್‌' ಯಾರು ಎಂಬ ವಿಷಯದಲ್ಲಿ ಪ್ರಾಚೀನ ಕಾಲದಿಂದ ಇಂದಿನ ವರೆಗೂ ]- 


ಕಾಂಡ-16 


956 ۱ "ಕುರ್‌ಆನ್‌ ವ್ಯಾಖ್ಯಾನ 
ಭಿನ್ನಾಭಿಪ್ರಾಯವಿದೆ. ಹಿಂದಿನ ಕಾಲದಲ್ಲಿ ಸಾಮಾನ್ಯವಾಗಿ ವ್ಯಾಖ್ಯಾನಕಾರರ ಒಲವು ವಾಡ ಬಗೆಗಿತ್ತು. ಆದರೆ ಕುರ್‌ಆನಿನಲ್ಲಿ 
ವಿವರಿಸಲಾಗಿರುವ ಅವನ ಗುಣವಿಶೇಷಗಳೂ ವೈಶಿಷ್ಟ್ಯಗಳೂ ಅಲೆಕ್ಸಾಂಡರನಿಗೆ ಅನ್ವಯಿಸುವುದಿಲ್ಲ. ಇತ್ತೀಚಿನ ಕಾಲದಲ್ಲಿ ಐತಿಹಾಸಿಕ 
ಜ್ಞಾನದ ಆಧಾರದಲ್ಲಿ ವ್ಯಾಖ್ಯಾನಕಾರರ ಒಲವು ಹೆಚ್ಚಾಗಿ ಇರಾನಿನ ರಾಜ ಖೋರಸ್‌(ಖುಸ್ರೂ ಅಥವಾ ಸೈರಸ್‌)ನ ಕಡೆಗಿದೆ. ಇದು 
ತುಲನಾತ್ಮಕವಾಗಿ ಊಹೆಗೆ ಹೆಚ್ಚು ಹತ್ತಿರವಾಗಿದೆ. ಆದರೂ ಇನ್ನೂ ಆ ವ್ಯಕ್ತಿ ಯಾರೆಂದು ಖಚಿತವಾಗಿ ಹೇಳಲು ಸಾಧ್ಯವಾಗಿಲ್ಲ. 
ಕುರ್‌ಆನ್‌ ಅವನ ಕುರಿತು ಪ್ರಸ್ತಾಪಿಸಿರುವ ಪ್ರಕಾರ ನಮಗೆ ನಾಲ್ಕು ವಿಷಯಗಳು ವಿವರವಾಗಿ ತಿಳಿದು ಬರುತ್ತವೆ: 

1) ಅವನ '"ದುಲ್‌ಕರ್ನೈನ್‌' (ಅರ್ಥಾತ್‌ ಎರಡು ಕೊಂಬಿನವ) ಎಂಬ ಬಿರುದು ಸತ್ಯನಿಷೇಧಿಗಳನ್ನು ಅವನ ಕುರಿತು 
ಪ್ರವಾದಿವರ್ಯರೊಡನೆ(ಸ) ಪ್ರಶ್ನಿಸುವಂತೆ ಪ್ರೇರೇಪಿಸಿದ್ದ ಯಹೂದಿಯರಲ್ಲಿ ಪರಿಚಿತವಾಗಿರಲೇಬೇಕು. ಆದುದರಿಂದ ಇದನ್ನು 
ತಿಳಿಯಲಿಕ್ಕಾಗಿ ನಾವು ಅನಿವಾರ್ಯವಾಗಿ ಇಸ್ರಾಈಲೀ ಸಾಹಿತ್ಯವನ್ನೋದಿ "ಯಾವ ವ್ಯಕ್ತಿಯನ್ನು ಅಥವಾ: ಸಾಮ್ರಾಜ್ಯವನ್ನು ಅವರು 
ಎರಡು ಕೊಂಬುಗಳಿರುವವ'ನ ನೆಲೆಯಲ್ಲಿ ಬಲ್ಲರೆಂದು ನೋಡಬೇಕಾಗುತ್ತದೆ. ' 

2 ಅವನು ಖಂಡಿತವಾಗಿಯೂ ಒಬ್ಬ ದೊಡ್ಡ ಚೆಕ್ರವರ್ತಿಯೂ ದಿಗ್ವಿಜಯಿಯೂ ಆಗಿರಬೇಕು. ಅವನು ಪೂರ್ವದಿಂದ 
ಪಶ್ಚಿಮದವರೆಗೂ ಜಯಿಸಿರಬೇಕು ಮತ್ತು ಮೂರನೆಯ ಕಡೆ ಅವನ ದಿಗ್ವಿಜಯಗಳು ಉತ್ತರ ಅಥವಾ ದಕ್ಷಿಣಕ್ಕೂ ವಿಸ್ತರಿಸಿರಬೇಕು. 
ಇಂತಹವರು ಕುರ್‌ಆನ್‌ ಅವತೀರ್ಣಕ್ಕೆ ಮುಂಚೆ ಕೆಲವೇ ಮಂದಿ ಆಗಿ ಹೋಗಿದ್ದಾರೆ. ಅವರ ಪೈಕಿಯೇ ಯಾರಲ್ಲಾದರೂ ಉಳಿದ 
ವೈಶಿಷ್ಟ್ಯಗಳನ್ನು ನಾವು ಹುಡುಕಬೇಕಾದೀತು. 

3) ಇದರ ಉದ್ದೇಶಿತ ವ್ಯಕ್ತಿ ತನ್ನ ಸಾಮ್ರಾಜ್ಯವನ್ನು ಯಲ್‌ಜೂಜ್‌-ಮಲ್‌ಜೂಜರ ದಾಳಿಯಿಂದ ರಕ್ಷಿಸಲು ಯಾವುದಾದರೊಂದು 
ಪರ್ವತದ ಕಣಿವೆಯಲ್ಲಿ ಒಂದು ಭದ್ರವಾದ ಗೋಡೆಯನ್ನು ಕಟ್ಟಿಸಿದ ಅರಸನಾಗಿರಬೇಕು. ಈ ಚಿಹ್ನೆಗಳ ವಿಶ್ಲೇಷಣೆಗಾಗಿ ನಾವು 
ಮೊದಲು ಯಲ್‌ಜೂಜ್‌-ಮಲ್‌ಜೂಜ್‌ ಎಂದರೆ ಯಾವ ಜನಾಂಗಗಳೆಂದೂ, ಲೋಕದಲ್ಲಿ ಅವರ ಪ್ರದೇಶದ ಸಮೂಪ 
ಎಂದಾದರೂ ಅಂತಹ ಒಂದು ಗೋಡೆಯನ್ನು ಕಟ್ಟಲಾಗಿತ್ತೇ ಮತ್ತು ಅದನ್ನು ಯಾರು ಕಟ್ಟಿಸಿದರೆಂದೂ ನೋಡಬೇಕಾಗುವುದು. 

4) ಅವನಲ್ಲಿ ಮೇಲೆ ಹೇಳಿದ ವೈಶಿಷ್ಟ್ಯಗಳಲ್ಲದೆ ಅವನು ದೇವಭಕ್ತನೂ ನ್ಯಾಯಶೀಲನೂ. ಆದ ಸಾಮ್ರಾಟನಾಗಿರಬೇಕು. 
ಏಕೆಂದರೆ ಕುರ್‌ಆನ್‌ ಎಲ್ಲಕ್ಕಿಂತಲೂ ಮಿಗಿಲಾಗಿ ಅವನ ಈ ವೈಶಿಷ್ಟ್ಯವನ್ನೇ ಎತ್ತಿ ತೋರಿಸುತ್ತದೆ: 

ಇವುಗಳ ಪೈಕಿ ಒಂದನೆಯದನ್ನು ಸುಲಭವಾಗಿ ಖೋರಸನಿಗೆ ಅನ್ವಯಗೊಳಿಸಬಹುದು. ಹೇಗೆಂದರೆ ಬೈಬಲಿನ 'ದಾನಿಯೇಲನು' 
ಗ್ರಂಥದಲ್ಲಿ ವಿವರಿಸಲಾಗಿರುವ ದಾನಿಯಲ್‌ ಪ್ರವಾದಿಯ ಸೃಪ್ಪದಲ್ಲಿ, ಅವರು ಗ್ರೀಕರ ಉನ್ನತಿಗಿಂತ ಮುಂಚೆ ಮಿಡಿಯಾ ಮತ್ತು 
ಪರ್ಶಿಯಾದ ಸಂಯುಕ್ತ ಸಾಮ್ರಾಜ್ಯವನ್ನು ಎರಡು ಕೊಂಬುಗಳಿರುವ ಒಂದು ಟಗರಿನ ರೂಪದಲ್ಲಿ ನೋಡುತ್ತಾರೆ. ಯಹೂದಿಯರಲ್ಲಿ 
ಈ ಎರಡು ಕೊಂಬಿನವನಿಗೆ ತುಂಬಾ ಖ್ಯಾತಿ ಇತ್ತು. ಏಕೆಂದರೆ ಅವನ ಹೊಡೆತವೇ ಬೆಬಿಲೋನ್‌ ಸಾಮ್ರಾಜ್ಯವನ್ನು ಚೂರುಚೂರಾಗಿ 
ಒಡೆದು ಬನೀ ಇಸ್ರಾಈಲರನ್ನು ಬಂಧವಿಮುಕ್ತಗೊಳಿಸಿತ್ತು. (ಬನೀ ಇಸ್ರಾಈಲ್‌ನ 8ನೆಯ ಟಿಪ್ಪಣಿ ನೋಡಿರಿ) ಎರಡನೆಯ ಚಿಹ್ನೆಯೂ 
ಹೆಚ್ಚಿನಂಶ ಅವನಿಗೆ ಅನ್ಯಯಿಸುತ್ತದೆ. ಆದರೆ ಸಂಪೂರ್ಣವಾಗಿ ಅಲ್ಲ. ಏಕೆಂದರೆ ದಿಗ್ವಿಜಯವು ಪಶ್ಚಿಮಕ್ಕೆ ಏಶಿಯಾ ಮೈನರ್‌ 
ಮತ್ತು ಸಿರಿಯಾದ ಕರಾವಳಿ ವರೆಗೂ ಪೂರ್ವಕ್ಕೆ ಬಾಖ್ತರ್‌(ಬಲ್ಸ್‌)ವರೆಗೂ ವಿಸ್ತರಿಸಿತ್ತು. ಆದರೆ ಉತ್ತರ ಅಥವಾ ದಕ್ಷಿಣಕ್ಕೆ ಅವನ 
ಯಾವುದೇ ದಂಡಯಾತ್ರೆಯ ಸುಳಿವು ಇತಿಹಾಸದಲ್ಲಿ ಈ ವರೆಗೆ ಸಿಗಲಿಲ್ಲ. ವಸ್ತುತಃ ಕುರ್‌ಆನ್‌ ವಿವರವಾಗಿ ಮೂರನೆಯ 
ದಂಡಯಾತ್ರೆಯನ್ನು ಪ್ರಸ್ತಾಪಿಸುತ್ತದೆ. ಆದರೂ ಈ ದಂಡಯಾತ್ರೆ ನಡೆದುದು ಊಹಾತೀತವಲ್ಲ. ಏಕೆಂದರೆ ಇತಿಹಾಸದ ಪ್ರಕಾರ 
ಖೋರಸನ ಸಾಮ್ರಾಜ್ಯವು ಉತ್ತರಕ್ಕೆ ಕೇಶಿಯಾ(ಕಫ್‌ಕಾರ್‌)ವರೆಗೂ ವಿಸ್ತರಿಸಿತ್ತು. ಮೂರನೆಯ ಚಿಹ್ನೆಯ ಕುರಿತು ಯಲ್‌ಜೂಜ್‌- 
ಮಲ್‌ಜೂಜ್‌ ಎಂದರೆ ತಾರ್ತಾರಿಗಳು, ಮಂಗೋಲಿಯನರು, ಹೂಣರು ಮತ್ತು ಸತ್ಯಹೀನ ಮೊದಲಾದ ಹೆಸರುಗಳಿಂದ ಪ್ರಸಿದ್ಧರಾದ 
ಉತ್ತರ ಚೀನಾ ದೇಶದ ಗೋತ್ರಗಳಾಗಿದ್ದು ಪ್ರಾಚೀನ ಕಾಲದಿಂದಲೇ ನಾಗರಿಕ ದೇಶಗಳ ಮೇಲೆ ದಾಳಿ ನಡೆಸುತ್ತಿದ್ದವರೆಂಬುದು 
ಸಾಧಾರಣ ಮಟ್ಟಿಗೆ ಸಾಬೀತುಗೊಂಡ ವಿಷಯವಾಗಿದೆ. ಈ ದಾಳಿಗಳಿಂದ ರಕ್ಷಣೆ ಪಡೆಯಲಿಕ್ಕಾಗಿ 'ಕಥ್‌ಕಾರು್‌'ನ ದಕ್ಷಿಣ 
ಪ್ರದೇಶದಲ್ಲಿ ಬೇಲಿ, "ಗೋಡೆ ಮೊದಲಾಚ ಭದ್ರತೆಗಳನ್ನು ನಿರ್ಮಿಸಲಾಗಿತ್ತು. ಆದರೆ ಈ ಭದ್ರತೆಗಳನ್ನು ಖೋರಸನೇ 
ನಿರ್ಮಿಸಿದ್ದನೆಂದು ಈ ತನಕ ಸಾಬೀತಾಗಿಲ್ಲ. ಕೊನೆಯ ಚಿಹ್ನೆಯು ಪ್ರಾಚೀನ ಕಾಲದ ಪ್ರಸಿದ್ಧ ದಿಗ್ವಿಜಯಿಗಳ ಪೈಕಿ ಯಾರಿಗಾದರೂ 
ಅನ್ವಯಿಸುವುದಿದ್ದರೆ ಅದು ಖೋರಸನಿಗೆ ಮಾತ್ರ. ಏಕೆಂದರೆ ಅವನ ಶತ್ರುಗಳೂ ಅವನ ನ್ಯಾಯಶೀಲತೆಯನ್ನು ಹೊಗಳಿದ್ದಾರೆ. 
ಬೈಬಲಿನ 'ಎಜ್ರನು' ಪುಸ್ತಕವು - ಅವನೊಬ್ಬ ದೇವಭಕ್ತ ಅರಸವಾಗಿದ್ದನು. ಅವನು ಬನೀ ಇಸ್ರಾಈಲರ ದೇವಭಕ್ತಿಗಾಗಿಯೇ ಅವರನ್ನು 
ಬೆಬಿಲೋನಿನ ಸೆರೆಯಿಂದ ಬಿಡುಗಡೆಗೊಳಿಸಿದನು ಮತ್ತು ಯಾವುದೇ ಸಹಬಾಗಿ ಇಲ್ಲದಂತಹ ಏಕ ಅಲ್ಲಾಹನ ಉಪಾಸನೆಗಾಗಿ 
ಬೈತುಲ್‌ ಮಕ್ಲಿಸಿನಲ್ಲಿ ಹೈಕಲ್‌ ಸುಲ್ಕಮಾನೀಯನ್ನು ಪುನಃ ನಿರ್ಮಿಸುವ ಆಜ್ಞೆ ಕೊಟ್ಟನೆಂಬುದಕ್ಕೆ ಸಾಕ್ಟಿಯಾಗಿದೆ. ಈ ಆಧಾರದಲ್ಲಿ 
ಕುರ್‌ಆನ್‌ ಅವತೀರ್ಣಗೊಳ್ಳುವುದಕ್ಕೆ ಮುಂಚೆ ಗತಿಸಿದ ದಿಗ್ವಿಜಯಿಗಳ ಪೈಕಿ ಖೋರಸನಲ್ಲಿ ಮಾತ್ರ ದುಲ್‌ಕರ್ಕೈನ್‌ನ ಹೆಚ್ಚಿನ) 


ಕಾಂಡ-16 


2027 ال مه 


NE 3 


وپ 
طِ 


6 4 521 7 pc ۶9 ہد اود‎ 
کے‎ AST. نا ےت‎ AAs 
(84-88) ಸಾವು ಅವರಿಗೆ ಭೂಮಿಯಲ್ಲಿ ಪ್ರಭುತ್ವವನ್ನು ದಯಪಾಲಿಸಿದ್ದೆವು ಮತ್ತು ಅವರಿಗೆ ಎಲ್ಲಾ 

ತರದ ಸಾಧನಾನುಕೂಲಗಳನ್ನು ನೀಡಿದ್ದೆವು. ಅವರು (ಮೊದಲು ಪಶ್ಚಿಮ ದಿಕ್ಕಿಗೆ ಒಂದು ದಂಡಯಾತ್ರೆಯ) 
ಸಿದ್ಧತೆ ಮಾಡಿದರು. ಕೊನೆಗೆ ಅವರು ಸೂರ್ಯನು ಅಸ್ತಮಿಸುವಲ್ಲಿಗೆ ತಲುಪಿದಾಗ" ಸೂರ್ಯನು ಕರಿ ನೀರಿನಲ್ಲಿ 
ಮುಳುಗುತ್ತಿರುವುದಾಗಿ* ಕಂಡರು. ಅವರು ಅಲ್ಲೊಂದು ಜನಾಂಗವನ್ನು ನೋಡಿದರು. ನಾವು (ಹೀಗೆ) 
ಹೇಳಿದೆವು - "ಓ ದುಲ್‌ಕರ್ನೈನ್‌, ಇವರಿಗೆ ತೊಂದರೆ ಕೊಡುವ ಶಕ್ತಿಯೂ ನಿಮಗಿದೆ, ಅವರೊಂದಿಗೆ ಉತ್ತಮ 
ರೀತಿಯ ವ್ಯವಹಾರ ನಡೆಸುವ ಅಧಿಕಾರವೂ ನಿಮಗೆ ಇದೆ." ಆಗ ಅವರು, "ಇದರಲ್ಲಿ ಅಕ್ರಮವೆಸಗಿದವನಿಗೆ 
ನಾವು ಶಿಕ್ಷೆ ಕೊಡುವೆವು. . ಅನಂತರ. ಅವನು ತನ್ನ ಪ್ರಭುವಿನ ಕಡೆಗೆ ಮರಳಿಸಲ್ಪಡುವನು ಮತ್ತು ಅವನು 


ಚಿಹ್ನೆಗಳು ಕಂಡು ಬರುತ್ತವೆ ಎಂಬುದನ್ನು ನಾವು ಅಂಗೀಕರಿಸುತ್ತೇವೆ. ಆದರೆ ಅವನೇ ದುಲ್‌ಕರ್ನೈನ್‌ ಎಂದು ಖಜಿತವಾಗಿ 
ನಿರ್ಧರಿಸಲು ಇನ್ನಷ್ಟು ಪುರಾವೆಗಳು ಬೇಕು. ಆದರೂ. ಕುರ್‌ಆನಿನಲ್ಲಿ ಸೂಚಿಸಲಾಗಿರುವ ದುಲ್‌ಕರ್ನೈನ್‌ನ ಲಕ್ಸಣಗಳು ಕನಿಷ್ಠಪಕ್ಷ 
ಖೋರಸನಿಗೆ ಅನ್ವಯಿಸುವಷ್ಟು ಪ್ರಮಾಣದಲ್ಲೂ ಇತರ ಯಾವುದೇ ದಿಗ್ವಿಜಯಿಗೆ ಅನ್ವಯಿಸುವುದಿಲ್ಲ. ಐತಿಹಾಸಿಕ ವಿವರಣೆಗಾಗಿ 
ಖೋರಸನ ಬಗ್ಗೆ ಇಲ್ಲಿ ಇಷ್ಟು ಮಾತ್ರ ಹೇಳಬೇಕಾಗಿದೆ; ಖೋರಸ್‌ ಒಬ್ಬ ಇರಾನೀ ಚಕ್ರವರ್ತಿ. ಅವನ محمد لہ‎ ಕ್ರಿ. ಪೂ. 
549ರ. ಸುಮಾರಿಗೆ ಆರಂಭವಾಗಿತ್ತು. ಅವನು ಕೆಲವು ವರ್ಷಗಳಲ್ಲೇ ಮೀಡಿಯಾ (ಅಲ್‌ ಜಿಬಾಲ್‌) ಮತ್ತು ಲೀಡಿಯಾ (ಏಶಿಯಾ 
ಮೈನರ್‌) ಸಾಮ್ರಾಜ್ಯಗಳನ್ನು ಸ್ವಾಧೀನ ಪಡಿಸಿ ಕ್ರಿ. ಪೂ. 539ರಲ್ಲಿ ಬೆಬಿಲೋನನ್ನು ಗೆದ್ದನು. ಅಸಂಶರ ಯಾವ ಶಕ್ತಿಯಿಂದಲೂ 
ಅವನನ್ನು ಎದುರಿಸಲಾಗಲಿಲ್ಲ. ಅವನ ದಿಗ್ವಿಜಯದ: ಸರಣಿಯು ಸಿಂಧ್‌ ಮತ್ತು 7۰ت‎ (ಈಗಿನ ತುರ್ಕಿಸ್ನಾನ)ುನಿಂದ ಆರಂಭವಾಗಿ: 
ಅತ್ತ ಈಜಿಪ್ಟ್‌ ಮತ್ತು ಲಿಬಿಯಾದ ವರೆಗೂ ಇನ್ನೊಂದು ಕಡೆ ಥ್ರೇಸ್‌ ಮತ್ತು ಮೆಕಡೋನಿಯಾಗಳ ವರೆಗೂ ವಿಸ್ತರಿಸಿತು. ಉತ್ತರಕ್ಕೆ 
'ಅವನ ಸಾಮ್ರಾ ವು ಕಫ್‌ಕಾರು್‌ (ಕಾಕೇಶಿಯಾ) ಮತ್ತು ಖ್ವಾರರುಮ್‌ವರೆಗೆ ಹಬ್ಬಿತು. ಕಾರ್ಯತಃ ಸಂಪೂರ್ಣ ನಾಗರಿಕ ಜಗತ್ತು 
ಅವನ ವದ 

.. 63, ಸೂರ್ಯಾಸ್ತದ ಗಡಿ ಎಂದರೆ ಇಬ್ದ್‌ ಕಸೀರ್‌ರು(ರ) ಬರೆದಿರುವ ಪ್ರಕಾರ ಸೂರ್ಯನು ಮುಳುಗುವ ಸ್ಥಾನವಲ್ಲ. ಅವನು 
ಪಶ್ಚಿಮ ದಿಕ್ಕಿನ ಒಂದೊಂದೇ ದೇಶವನ್ನು ಜಯಿಸುತ್ತ ನೆಲಭಾಗದ ಕೊನೆಯ ಗಡಿಯ ವರೆಗೆ ತಲಪಿದನು ಮತ್ತು ಮುಂದೆ ಸಮುದ್ರ 
ಭಾಗವಿತ್ತು ಎಂದರ್ಥ. 

64. ಅರ್ಥಾತ್‌- ಅಲ್ಲಿ ಸೂರ್ಯಾಸ್ತದ ವೇಳೆ ಸೂರ್ಯನು ಸಮುದ್ರದ ಕಪ್ಪು ಬಣ್ಣ ಮಿಶ್ರಿತ ನೀರಿನಲ್ಲಿ ಮುಳುಗುತ್ತಿ ರುವಂತೆ" 
ಭಾಸವಾಗುತ್ತಿತ್ತು. ದುಲ್‌ಕರ್ನೈನ್‌ ಎಂದರೆ ನಿಜಕ್ಕೂ ಖೋರಸನೇ ಎಂದಾದರೆ ಇದು ಏಶಿಯಾ ಮೈನರ್‌ನ ಪಶ್ಚಿಮ ಕರಾವಳಿ 
ಆಗಿರಬೇಕು. ಅಲ್ಲಿ ಏಜಿಯನ್‌ ಸಮುದ್ರವು ಸಣ್ಣ ಸಣ್ಣ ಕೊಲ್ಲಿಗಳಾಗಿ ಮಾರ್ಪಟ್ಟಿದೆ. ಇಲ್ಲಿ ಕುರ್‌ಆನ್‌ 'ಬಹ್ವ್‌' ಎಂಬ ಪದದ 
ಬದಲಿಗೆ 'ಐನ್‌' ಎಂಬ ಪದ ಪ್ರಯೋಗಿಸಿದ. ಈ ಪದವನ್ನು ಸಮುದ್ರದ ಬದಲಿಗೆ ಸರೋವರ ಅಥವಾ ಕೊಲ್ಲಿಯ ಅರ್ಥದಲ್ಲೇ 
ಬಳಸಲಾಗುವುದರಿಂದ' ಕುರ್‌ಆನಿನ ಈ ಪದವು. ಈ ಊಹೆಯನ್ನು ಸಮರ್ಥಿಸುತ್ತದೆ. 

65. ಅಲ್ಲಾಹನು ಈ ಮಾತನ್ನು ದುಲ್‌ಕರ್ಸೈನ್‌ಗೆ ನೇರವಾಗಿ ವಹ್ಮ್‌ ಅಥವಾ ಇಲ್ದಾಮ್‌ (ದಿವ್ಯವಾಣಿ) ರೂಪದಲ್ಲೇ 


ಕಾಂಡ-16 


958 ಕುರ್‌ಆನ್‌ ವ್ಯಾಖ್ಯಾನ 


ನಟ 
ENE 6) 4 
ھ2‎ 


ولا کاوا لال زین انی جوم 


7 


Pa 
NO) 
ಲಷ 


2 
جن 


. 


(ಅಲ್ಲಾಹ್‌) ಆತನಿಗೆ ಇನ್ನಷ್ಟು ಕಠಿಣ ಶಿಕ್ಷೆ ಕೊಡುವನು. ಅವರಲ್ಲಿ ಸತ್ಯವಿಶ್ವಾಸ ಸ್ವೀಕರಿಸುವವನಿಗೆ ಹಾಗೂ 
ಸತ್ಯರ್ಮವೆಸಗುವವನಿಗೆ ಸತ್ಸಲವಿದೆ. ನಾವು ಅವನಿಗೆ ಸರಳವಾದ ಆದೇಶಗಳನ್ನು ನೀಡುವೆವು" ಎಂದರು. 

(89-91) ಅನಂತರ ಅವರು (ಇನ್ನೊಂದು ದಂಡಯಾತ್ರೆಯ) ಸಿದ್ಧತೆ ಮಾಡಿದರು. ಕೊನೆಗೆ ಸೂರ್ಯನು 
ಉದಯಿಸುವ ಸರಹದ್ದಿನ ವರೆಗೆ ತಲಪಿದರು. ಅಲ್ಲಿ ಬಿಸಿಲಿನಿಂದ ರಕ್ಟಣೆ ಪಡೆಯಲು ಯಾವುದೇ ಸಾಧನವನ್ನು 
ನಾವು ಮಾಡಿಕೊಟ್ಟಿರದಂತಹ ಒಂದು ಜನಾಂಗದ ಮೇಲೆ ಸೂರ್ಯನು ಉದಯಿಸುತ್ತಿದ್ದುದನ್ನು ಅವರು 
ಕಂಡರು. ಇದು ಅವರ ಅವಸ್ಥೆಯಾಗಿತ್ತು ಮತ್ತು ದುಲ್‌ಕರ್ನೈನರ ಬಳಿ ಏನಿತ್ತೆಂದು ನಾವು ತಿಳಿದಿದ್ದೆವು. 

(92-98) ಅನಂತರ ಅವರು (ಮತ್ತೊಂದು ದಂಡಯಾತ್ರೆಯ) ಸಿದ್ದತೆ ಮಾಡಿದರು. ಕೊನೆಗೆ ಎರಡು 
ಪರ್ವತಗಳ ನಡುವೆ ತಲಪಿದಾಗ್‌' ಯಾವ ಮಾತನ್ನೂ ತಿಳಿಯದಂತಹ ಒಂದು ಜನಾಂಗವನ್ನು ಅವರು 
ಕಂಡರು.* ಅವರು (ಹೀಗೆ) ಹೇಳಿದರು- "ಓ ದುಲ್‌ಕರ್ನೈನರೇ, ಯಲ್‌ಜೂಜ್‌ ಮತ್ತು ಮಲ್‌ಜೂಜರು್‌ 

ಪ್ರದೇಶದಲ್ಲಿ ಗೊಂದಲ ಹಬ್ಬಿಸುತ್ತಿದ್ದಾರೆ. ನೀವು ನಮ್ಮ ಮತ್ತು ಅವರ ನಡುವೆ ಒಂದು ತಡೆಯನ್ನು 
ನಿರ್ಮಿಸಿ ಕೊಡುವ ಕಾರ್ಯಕ್ಕೆ ನಾವು ನಿಮಗೆ ತೆರಿಗೆ ಏನಾದರೂ ಕೊಡಬೇಕೇ?" (ಅದಕ್ಕೆ) ಅವರು, "ನನ್ನ 
ಪ್ರಭು ನನಗೆ ದಯಪಾಲಿಸಿರುವುದೇ ಸಾಕಷ್ಟಿದೆ. ನೀವು ನಿಮ್ಮ ಪರಿಶ್ರಮದಿಂದ ನನಗೆ ಸಹಾಯ ಮಾಡಿರಿ. 


ಹೇಳಿರಬೇಕಾಗಿಲ್ಲ. ಇದರಿಂದಾಗಿ ದುಲ್‌ಕರ್ನೈನ್‌ ಪ್ರವಾದಿ ಅಥವಾ ಮುಹದ್ದಸ್‌ ಆಗಿರಬೇಕಾಗಿಯೂ ಇಲ್ಲ, ವಾಸ್ತವಿಕ ಘಟನೆಗಳ 
ಮೂಲಕವೂ ಅವನಿಗೆ ಈ ಮಾತನ್ನು ಹೇಳಿರಬಹುದಾದ ಸಾಧ್ಯತೆ ಇದೆ. ಇದುವೇ, ಊಹೆಗೆ ಹೆಚ್ಚು ಸಮೊಪವಾದುದು. ಆಗ 
ದುಲ್‌ಕರ್ನೈನ್‌ ಆ ಪ್ರದೇಶವನ್ನು ಗೆದ್ದು ವಶಪಡಿಸಿಕೊಂಡಿದ್ದನು. ಜಯಿಸಲ್ಪಟ್ಟ ಜನಾಂಗವು ಅವನ ಹಿಡಿತದಲ್ಲಿತ್ತು. ಆಗ ಅಲ್ಲಾಹನು 
ಅವನ ಅಂತಃಕರಣದಲ್ಲಿ - ಇದು ನಿನ್ನ ಪರೀಕ್ಷಾ ಕಾಲ, ಈ ಜನಾಂಗವು ನಿನ್ನ ಮುಂದೆ ದುರ್ಬಲವಾಗಿದೆ. ನೀನು ಅವರ ಮೇಲೆ 
ಅಕ್ರಮವೆಸಗ ಬಲ್ಲೆ ಅಥವಾ ಅವರೊಂದಿಗೆ ಸೌಜನ್ಯದಿಂದ ವರ್ತಿಸಲಿಕ್ಕೂ ನಿನಗೆ ಸಾಧ್ಯವಿದೆ. ಈಗ ನೀನೇನು ಮಾಡುವೆ? ಎಂಬ 
ಪ್ರಶ್ನೆಯನ್ನು ಹಾಕಿರಬಹುದು. 

66. ಅರ್ಥಾತ್‌- ಅವನು ವಿವಿಧ ದೇಶಗಳನ್ನು ಗೆಲ್ಲುತ್ತಾ ಪೂರ್ವ ದಿಕ್ಕಿನಲ್ಲಿ ನಾಗರಿಕ ಜಗತ್ತು ಮುಗಿದು, ಮುಂದೆ ಅನಾಗರಿಕ 
ಜನಾಂಗಗಳು رر‎ ವರೆಗೂ ತಲಪಿದನು. ಆ ಅನಾಗರಿಕ ಜನಾಂಗಗಳು ಕಟ್ಟಿಡ ನಿರ್ಮಿಸುವುದಂತಿರಲಿ ಡೇರೆಗಳನ್ನು 
ನಿಲ್ಲಿಸಲಿಕ್ಕೂ ಕೆ ತಿರಲಿಲ್ಲ. ۱ 

' 67. ಆ ಎರಡು ಪರ್ವತಗಳಾಚೆಗೆ ಯಲ್‌ಜೂಜ್‌-ಮಲ್‌ಜೂಜರ ಪ್ರದೇಶವಿತ್ತೆಂಧು ಮುಂದೆ ಬರಲಿದೆ. ಆದುದರಿಂದ ಅವು 
ಕೇಸ್ಟಿಯನ್‌ ಸಮುದ್ರ ಮತ್ತು ಕಪ್ಪು ಸಮುದ್ರದ ನಡುವಿನ ಕಾಕೇಸಸ್‌ ಪರ್ವತ ಶ್ರೇಣಿಗಳಾಗಿರಬೇಕು. 

68. ಅವರಾಡುವ ಭಾಷೆಯು ದುಲ್‌ಕರ್ನೈನ್‌ಗೆ ಹೊಸತೇ ಆಗಿತ್ತು. ಅದು ಬಹಳ ಅನಾಗರಿಕ ಜನಾಂಗವಾಗಿದ್ದುದರಿಂದ 
. ಅದರ ಭಾಷೆ ಬೇರೆಯವರಿಗೂ ಬೇರೆ ಭಾಷೆ ಆ ಜನಾಂಗಕ್ಕೂ ತಿಳಿದಿರಲಿಲ್ಲ, ' 

69. ಮೇಲೆ 62ನೆಯ ಟಿಪ್ಪಣಿಯಲ್ಲಿ ಸೂಚಿಸಿರುವಂತೆ ಯಾಲ್‌ಜೂಜ್‌-ಮಲ್‌ಜೂಜ್‌ ಎಂದರೆ ಪುರಾತನ ಕಾಲದಿಂದಲೇ 


ಕಾಂಡ-16 


18. ಅಲ್‌ 58ہ‎ 959 
೨೪೪ Fd 44 ೨ 9೨% کے‎ 4 
ಖ್‌ GEM SEE CEG 

RSET) LG LLG 


ALI‏ کو3 


PMSA EE NEE SRNL) 


2 


AIG SESE sh EON BENG Ose 


2 ಡಂ ۲ 


Ss NTIS 255 کل‎ VASE 


ನಾನು ನಿಮ್ಮ ಮತ್ತು ಅವರ ನಡುವೆ ಒಂದು ತಡೆ ನಿರ್ಮಿಸಿಕೊಡುತ್ತೇನೆ-9 ನನಗೆ ಕಬ್ಬಿಣದ ಹಾಳೆಗಳನ್ನು 
ತೆಂದುಕೊಡಿರಿ” ಎಂದರು. ಹೀಗೆ ಎರಡು ಪರ್ವತಗಳ ನಡುವಿನ ಖಾಲಿ ಸ್ಥಳವನ್ನು ತುಂಬಿಸಿದ ಬಳಿಕ ಅವರು 
ಜನರೊಡನೆ, "ಇನ್ನು ಬೆ೦ಕ ಉರಿಸಿರಿ" ಎಂದರು. ಕೊನೆಗೆ (ಈ ಕಬ್ಬಿಣದ ಗೋಡೆಯು) ಕೆಂಡದಂತೆ ಕೆಂಪಾದಾಗ 
ಅವರು, "ತನ್ನಿರಿ, ನಾನೀಗ ಇದರಲ್ಲಿ ಕರಗಿದ ತಾಮ್ರವನ್ನು ಹೊಯ್ದು ಬಿಡುವೆನು” ಎಂದರು. (ಈ ತಡೆಯು) 
ಯಲ್‌ಜೂಜ್‌ ಮತ್ತು ಮಲ್‌ಜೂಜರು ಅದರ ಮೇಲೆಯೂ ಬರಲಾರದಂತಿತ್ತು. ಅದರಲ್ಲಿ ಕನ್ನ ಕೊರೆಯುವುದಂತೂ 
ಅವರಿಗೆ ಇನ್ನಷ್ಟು ಪ್ರಯಾಸಕರವಾಗಿತ್ತು. ದುಲ್‌ಕರ್ನೈನ್‌ ಹೀಗೆಂದರು - "ಇದು ನನ್ನ ಪ್ರಭುವಿನ ಕೃಷೆಯಾಗಿದೆ. 
ಆದರೆ ನನ್ನ ಪ್ರಭುವಿನ ವಾಗ್ದಾನದ ಕಾಲ ಬಂದಾಗ ಅವನು ಇದನ್ನು ನೆಲಸಮ ಮಾಡಿ ಬಿಡುವನು.” ನನ್ನ 
ಪ್ರಭುವಿನ ವಾಗ್ದಾನವು ಸತ್ಯಪೂರ್ಣವಾಗಿರುತ್ತದೆ." 


ನಾಗರಿಕ ದೇಶಗಳನ್ನು ಕೊಳ್ಳಿ ಹೊಡೆಯುತ್ತಿದ್ದ ಏಶಿಯಾ ಖಂಡದ ಈಶಾನ್ಮ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ಜನಾಂಗಗಳು. ಅವು 
ھت‎ ಮತ್ತು ಯುರೋಪ್‌ ಎರಡೂ ಕಡೆಗೂ ಮುನ್ನುಗ್ಗುತ್ತಿದ್ದುವು. ಬೈಬಲಿನ ಆದಿಕಾಂಡದಲ್ಲಿ (ಭಾಗ-10) ಅವರನ್ನು ಹ. 
ನೂಹ್‌ರ(ಅ) ಪುತ್ರ 'ಯಾಫಿತ್‌' ಸಂತತಿಯಲ್ಲಿ ಸೇರಿಸಲಾಗಿದೆ. ಮುಸ್ಲಿಮ್‌ ಇತಿಹಾಸಕಾರರೂ ಹೀಗೆಯೇ ಹೇ ೀಳಿಬ್ದಾರೆ. 'ಯೆಜೆಕಿಯೇಲನು' 
ಗ್ರಂಥದಲ್ಲಿ (ಭಾಗ 38 ಮತ್ತು 39) ಅವರ ಪ್ರದೇಶವು ರಷ್ಕಾ ಮತ್ತು ತೋಬಲ್‌ (ಈಗಿನ ತೊಬಾಲ್ಸ್‌) ಮತ್ತು ಮಸ್ಕ್‌ (ಈಗಿನ 
ಮೋಸ್ಕೊ) ಎನ್ನಲಾಗಿದೆ. ಇಸ್ರಾಈಲೀ ಇತಿಹಾಸಕಾರ ಯುಸಿಪೋಸನು ಅವರನ್ನು ಸೇಧಿಯನ್‌ ಜನಾಂಗದವರೆಂದೂ ಅವರಿದ್ದ 
ಪ್ರದೇಶವು ಕಪ್ಪು ಸಮುದ್ರದ ಉತ್ತರ ಮತ್ತು ಪೂರ್ವದಲ್ಲಿ ತ್ತೆಂದೂ ಹೇಳುತ್ತಾನೆ. ಜೆರೋಮ್‌ ಹೇಳುವ ಪ್ರಕಾರ ಮಲ್‌ಜೂಜ್‌ 
ಕಾಕೇಸಸ್‌ ಪರ್ವತಗಳ ಉತ್ತರಕ್ಕೆ ಕೇಸ್ಟಿಯನ್‌ ಸಮುದ್ರದ ಬಳಿ ವಾಸಿಸಿದ್ದರು. 

70. ಅರ್ಥಾತ್‌- ಅರಸನೆಂಬ ನೆಲೆಯಲ್ಲಿ ನನ್ನ ಪ್ರಜೆಗಳನ್ನು ಸುಲಿಗೆಗಾರರ ದಾಳಿಯಿಂದ و‎ ಶ್ಲಿಸಬೇಕಾದುದು ನನ್ನ ಕರ್ತವ್ಯ. 
ಇದಕ್ಕಾಗಿ ನಿಮ್ಮ ಮೇಲೆ ಪ್ರತ್ಯೇಕ ತೆರಿಗೆ ಹೊರಿಸುವುದು ಸರಿಯಲ್ಲ. ಇದಕ್ಕಾಗಿ ಅಲ್ಲಾಹನು ನನ್ನ ವಶಕ್ಕೆ ಕೊಟ್ಟಿ ಸಿರುವ ನನ್ನ ರಾಷ್ಟ್ರದ 
ಬೊಕ್ಕಸವೇ ಸಾಕು, ಆದರೆ ನಿಮ್ಮ ಶಾರೀರಿಕ ಪ್ರಮ ಮತ್ತು ಸಹಕಾರವನ್ನು ನೀವು ನನಗೆ ಕೊಡಬೇಕಾದೀತು. 

71. ಅರ್ಥಾತ್‌- ನನ್ನಿಂದ ಸಾಧ್ಯವಾಗುವಷ್ಟು ಭದ್ರವಾದ ಗೋಡೆಯನ್ನು ನಾನು ಕಟ್ಟಿಸಿರುವೆನಾದರೂ ಇದೇನೂ ಶಾಶ್ವತವಲ್ಲ. 
ಅಲ್ಲಾಹನ ಇಚ್ಛೆ ಇರುವ ಕಾಲದ ವರೆಗೆ ಇದು ನಿಂತಿರುವುದು. ಅದರ ವಿನಾಶಕ್ಕಾಗಿ ಅಲ್ಲಾಹನು ನಿಶ್ಚಯಿಸಿರುವ ಸಮಯ ಬಂದಾಗ 
ಅದು ಚೂರು ಚೂರಾಗಿ ಬಿಡುವುದು. ಆಗ ಅದನ್ನು ರಕ್ಷಿಸಲು ಯಾವ ಶಕ್ತಿಗೂ ಸಾಧ್ಯ ೈವಾಗಲಾರದು. ಇಲ್ಲಿ 'ವಾಗ್ದಾನದ ಕಾಲ' 
ಎಂಬುದು ದ್ವಯಾರ್ಥವುಳ್ಳ ಪದ. ಇದರೆ ಅರ್ಥ ಆ ಗೋಡೆಯ ಅಳಿಗಾಲವೆಂದೂ ಆಗಿರಬಹುದು. ಅಲ್ಲಾಹನು ಪ್ರತಿಯೊಂದು 
ವಸ್ತುವಿನ ವಿನಾಶಕ್ಕಾಗಿ ನಿಶ್ಚಯಿಸಿರುವಂತಹ ಆ ಸಮಯ ಅರ್ಥಾತ್‌ ಪ್ರಳೆಯಕಾಲವೆಂದೂ ಆಗಿರಬಹುದು. 

72. ಇಲ್ಲಿಗೆ ದುಲ್‌ಕರ್ನೈನ್‌ನ ಕಥೆ ಮುಗಿಯುತ್ತದೆ. ಈ ಕಥೆಯನ್ನು ಸತ್ಯನಿಷೇಧಿಗಳ ಪರೀಕ್ಷಾತ್ಮಕ ಪ್ರಶ್ನೆಗೆ ಉತ್ತರವಾಗಿ 
ಹೇಳಲಾಗಿದ್ದರೂ ಗುಹೆಯವರ ಕಥೆ ಹಾಗೂ ಮೂಸಾ ಮತ್ತು ಖಿರುರ್‌ರ ಕಥೆಗಳಂತೆಯೇ ಇದನ್ನೂ ಕುರ್‌ಆನ್‌ ತನ್ನ ರೂಢಿಯಂತೆ 
ತನ್ನ ಉದ್ದೇಶಕ್ಕಾಗಿ ಸಂಪೂರ್ಣವಾಗಿ ಉಪಯೋಗಿಸಿಕೊಂಡಿದೆ. ನೀವು ಗ್ರಂಥಫದವರಿಂದ ಕೇಳಿ ತಿಳಿದ ಪ್ರತಾಪಶಾಲಿ ದುಲ್‌ಕರ್ಸೈನ್‌ 


ಕಾಂಡ-16 


960. ಕುರ್‌ಆನ್‌ ವ್ಯಾಖ್ಯಾನ 


UNA 2 ಬಸಿಯಿರಿ 


(99-101) ಅಂದು? ನಾವು ಜನರನ್ನು (ಸಮುದ್ರದ ತೆರೆಗಳಂತೆ) ಪರಸ್ಪರ ಹೊಡೆದಾಡಿಕೊಳ್ಳೆಲು ಬಿಟ್ಟು 
ಬಿಡುವೆವು. ಕಹಳೆ ಊದಲ್ಪಡುವುದು. ಆ ಬಳಿಕ ನಾವು ಸಕಲ ಮಾನವರನ್ನು ಒಂದೆಡೆ ಸೇರಿಸುವೆವು. ಅಂದು 
ನಾವು ನರಕವನ್ನು ಸತ್ಮನಿಷೇಧಿಗಳ ಮುಂದೆ ತರುವೆವು. ನನ್ನ ಹಿತೋಪದೇಶದ ಬಗ್ಗೆ ಅಂಧರಾಗಿದ್ದುಕೊಂಡು 
ಏನನ್ನೂ ಆಲಿಸಲು ಸಿದ್ಧರಾಗಿರದ ಸತ್ಕನಿಷೇಧಿಗಳ ಮುಂದೆ. 

(102) ಸತ್ಮನಿಷೇಧವನ್ನು”* ಸ್ವೀಕರಿಸಿಕೊಂಡವರು ನನ್ನನ್ನು ಬಿಟ್ಟು ನನ್ನ ದಾಸರನ್ನು ತಮ್ಮ ರಕ್ಷಕ 
ಮಿತ್ರರಾಗಿಸಿಕೊಳ್ಳಬೇಕೆಂದು ಭಾವಿಸಿರುವರೇ? ನಾವು ಇಂತಹ ಸತ್ಕನಿಷೇಧಿಗಳ ಸತ್ಕಾರಕ್ಕಾಗಿ ನರಕವನ್ನು 


ಸಿದ್ದಗೊಳಿಸಿಟ್ಟಿರುತ್ತೇವೆ. 
(103-108) ಓ ಪೈಗಂಬರರೇ, ' ಇವರೊಡನೆ ಹೇಳಿರಿ; ತಮ್ಮ ಕರ್ಮಗಳಲ್ಲಿ ಅತ್ಮಧಿಕ ವಿಫಲರು 


ಕೇವಲ ದಿಗ್ವಿಜಯಿ ಮಾತ್ರವಾಗಿರಲಿಲ್ಲ. ಅವನು ತೌಹೀದ್‌(ಏಕದೇವತ್ವ) ಮತ್ತು ಅಖಿರತ್‌(ಪರಲೋಕ) ವಿಶ್ವಾಸಗಳನ್ನೂ ಹೊಂದಿದ್ದನು. 
ನ್ಯಾಯ, ನೀತಿ, ಔದಾರ್ಯ ಮತ್ತು ಪರೋಪಕಾರದ ಮೌಲ್ಯಗಳನ್ನು ಪಾಲಿಸುತ್ತಿದ್ದನು. ಅವನು ನಿಮ್ಮ ಹಾಗೆ ಸಣ್ಣಪುಟ್ಟ ಅಧಿಕಾರ 
ಸಿಕ್ಕಿದೊಡನೆ ನಮಗೆ ಯಾರೂ ಸರಿಸಾಟಿ ಇಲ್ಲವೆಂದು ಶಿಳಿಯುವಂತಹ ಅಲ್ಪಮಶಿಯಾಗಿರಲಿಲ್ಲವೆಂದೂ ಹೇಳಲಾಗಿದೆ. 

73. ಅರ್ಥಾತ್‌- ಪ್ರಳಯದ ದಿನ. ದುಲ್‌ಕರ್ಕೈನ್‌ನು ಪ್ರಳಯದ ವಾಗ್ದಾನವು ಸತ್ಯಪೂರ್ಣವೆಂಬ ಬಗ್ಗೆ ಕೊಟ್ಟಿದ್ದ ಸೂಚನೆಯ 
ಹಿನ್ನೆಲೆಯಲ್ಲಿ ಈ ಮಾತುಗಳನ್ನು ಇಲ್ಲಿ ಆತನ ಮಾತಿಗೆ ಪೂರಕವಾಗಿ ಹೇಳಲಾಗಿದೆ. 

74. ಇದು ಸಂಪೂರ್ಣ ಅಧ್ಯಾಯದ ಉಪಸಂಹಾರ. ಆದುದರಿಂದ ಇದರ ಹಿನ್ನೆಲೆಯನ್ನು ಸಂಪೂರ್ಣ ಲಧ್ಯಾ ಯದಲ್ಲಿ 
ಹುಡುಕಬೇಕೇ ವಿನಾ ಕೇವಲ ದುಲ್‌ಕರ್ನೈನ್‌ನ ಕಥೆಯಲ್ಲಲ್ಲ. ಈ ಅಧ್ಯಾಯದ ಸಮಗ್ರ ವಿಷಯ ಹೀಗಿದೆ - ಪ್ರವಾದಿವರ್ಯರು(ಸ) 
ಬಹುದೇವ ವಿಶ್ವಾಸವನ್ನು ಬಿಟ್ಟು ಏಕದೇವತ್ವವನ್ನು ಸ್ವೀಕರಿಸಲಿಕ್ಕೂ ಲೋಕಾರಾಧನೆಯನ್ನು ಬಿಟ್ಟು ಪರಲೋಕ 
ವಿಶ್ವಾಸವನ್ನಿರಿಸಿಕೊಳ್ಳಲಿಕ್ಕೂ ತಮ್ಮ ಜನಾಂಗಕ್ಕೆ ಕರೆ ನೀಡುತ್ತಿದ್ದರು. ಆದರೆ ಜನಾಂಗದ ಹಿರಿಯ ಮುಖಂಡರು ತಮ್ಮ ಐಶ್ವರ್ಯ, 
ವೈಭವ ಮತ್ತು ಅಧಿಕಾರಗಳ ಮದದಿಂದ ಪ್ರವಾದಿವರ್ಯರ(ಸ) ಕರೆಯನ್ನು ಧಿಕ್ಕರಿಸುತ್ತಿದ್ದರಲ್ಲದೆ ಈ ಸತ್ಯಾಹ್ವಾನವನ್ನು 
ಸ್ವೀಕರಿಸಿಕೊಂಡಿದ್ದ ಸೆತ್ಯಪ್ರಿಯರನ್ನು ಹಿಂಸೆ, ಅತ್ಯಾಚಾರ ಮತ್ತು ಅಪಮಾನಗಳಿಗೆ ಗುರಿಪಡಿಸುತ್ತಿದ್ದರು. ಇದಕ್ಕಾಗಿ ಅಧ್ಯಾಯದ 
ಆರಂಭದಿಂದ ಇಲ್ಲಿಯವರೆಗಿನ ಉಪನ್ಯಾಸವನ್ನು ಹೇಳಲಾಯಿತು. ಈ ಉಪನ್ಯಾಸದಲ್ಲಿ ವಿರೋಧಿಗಳು ಪರೀಕ್ಷಾರ್ಥವಾಗಿ ಕೇಳಿದ್ದ 
ಮೂರು ಕಥೆಗಳನ್ನೂ ಸರದಿ ಪ್ರಕಾರ ಹೇಳಿ ಅವುಗಳನ್ನು ಬಹಳ ಸುಂದರವಾಗಿ ಹಾಗೂ ಸಮಯೋಚಿತವಾಗಿ ಪರಸ್ಪರ ಜೋಡಿಸಿ 
ಬಿಡಲಾಯಿತು. ಈಗ ಭಾಷಣವನ್ನು ಮುಗಿಸುತ್ತ ಮಾತಿನ ದಿಕ್ಕನ್ನು ಭಾಷಣದ ಆರಂಭದಲ್ಲಿ ಮತ್ತು 4ನೆಯ ರುಕೂಲ್‌ನಿಂದ 8ನೆಯ 
ರುಕೂಲ್‌ ವರೆಗೆ ಮುಂದಿಡಲಾಗಿದ್ದ ಮುಖ್ಯ ವಿಷಯಗಳ ಕಡೆಗೆ ಪುನಃ ತಿರುಗಿಸಲಾಗಿದೆ. - 

75. ಅರ್ಥಾತ್‌- ಇದನ್ನೆಲ್ಲಾ ಕೇಳಿದ ಬಳಿಕವೂ ಅವರ ಭಾವನೆ ಇದೇ ಆಗಿರುವುದೇ? ಅವರು ತಮ್ಮ ಪ್ರಸಕ್ತ ನೀತಿಯು 
ತಮಗೆ ಲಾಭದಾಯಕವಾಗಿದೆಯೆಂದು/ಇನ್ನೂ ತಿಳಿದುಕೊಂಡಿದ್ದಾರೆಯೇ? 


ಕಾಂಡ-16 


18. ಅಲ್‌ ر855‎ 961 


[A } 


೨ 4 >» 4‏ 22 ا دے ود FS‏ 
MEER 7‏ 3 سم 


ಯಾರೆಂದು ನಿಮಗೆ ತಿಳಿಸಲೇ? ಲೌಕಿಕ ಜೀವನದಲ್ಲಿ اص‎ ಸಕಲ ಪರಿಶ್ರಮಗಳು ಸನ್ಮಾರ್ಗದಿಂದ 
ತಪ್ಪಿಹೋಗಿದ್ದು” ತಾವು ಮಾಡುತ್ತಿರುವುದೆಲ್ಲವೂ ಸರಿಯೆಂದು ತಿಳಿದುಕೊಂಡಿದ್ದರೋ ಅವರು. ಇವರು ತಮ್ಮ 
ಪ್ರಭುವಿನ ವಚನಗಳನ್ನೂ ಅವನ ಮುಂದೆ ಹಾಜರಾಗಲಿಕ್ಕಿದೆ ಎಂಬುದನ್ನೂ ನಿರಾಕರಿಸಿದವರು. ಆದುದರಿಂದ 
ಇವರ ಸಕಲ ಕರ್ಮಗಳೂ ವ್ಯರ್ಥವಾಗಿ ಬಿಟ್ಟುವು. ಪುನರುತ್ನಾನದ ದಿನ ನಾವು ಅವರಿಗೆ ಏನೂ ಮಹತ್ವ 
ನೀಡಲಾರೆವು.”' ಅವರು ಸತ್ಯವನ್ನು ನಿಷೇಧಿಸಿದುದಕ್ಕಾಗಿಯೂ ನನ್ನ ವಚನಗಳನ್ನು ಮತ್ತು ನನ್ನ 
ಸಂದೇಶವಾಹಕರನ್ನು ಅಪಹಾಸ್ಯ ಮಾಡಿದುದಕ್ಕಾಗಿಯೂ ಅವರ ಪ್ರತಿಫಲ ನರಕವಾಗಿರುತ್ತದೆ. ಆದರೆ 
ಸತ್ಯವಿಶ್ವಾಸವಿಟ್ಟವರ ಹಾಗೂ ಸತ್ಯರ್ಮವೆಸಗಿದವರ ಅತಿಥ್ಯಕ್ಕಾಗಿ' 'ಫಿರ್‌ದೌಸ್‌'*ನ ಉದ್ಮಾನಗಳಿರುವುವು.' 


76. ಈ ಸೂಕ್ತಕ್ಕೆ ಎರಡರ್ಥಗಳಿರಲು ಸಾಧ್ಯವಿದೆ. ನಾವು ತರ್ಜುಮೆಯಲ್ಲಿ: ಕೊಟ್ಟಿರುವುದು ಒಂದನೆಯ ಅರ್ಥವಾಗಿದ್ದರೆ, 
ಇನ್ನೊಂದು ಅರ್ಥವು 'ಯಾರ ಸೆಂಪೂರ್ಣ ಪ್ರಯತ್ನ ಪರಿಶ್ರಮಗಳು ಲೌಕಿಕ ಜೀವನದಲ್ಲೇ ಲೀನವಾಗಿ ಹೋಗಿದ್ದು' ಎಂದಾಗಿದೆ. 
ಅರ್ಥಾತ್‌- ಅವರು ಮಾಡಿದುದೆಲ್ಲವನ್ನೂ ಅಲ್ಲಾಹನಿಂದ ನಿರಪೇಕ್ಟರಾಗಿ ಮತ್ತು ಪರಲೋಕ ಚಿಂತನೆಯೇ ಇಲ್ಲದೆ ಕೆವಲ ಈ 
ಲೋಕಕ್ಕಾಗಿ ಮಾತ್ರ ಮಾಡಿದರು. ಈ ಲೌಕಿಕ ಜೀವನವನ್ನು ಅವರು ತಮ್ಮ ನೈಜ ಜೀವನವೆಂದು ಭಾವಿಸಿದರು. ಕೇವಲ ಈ 
ಲೋಕದ ಯಶಸ್ಸನ್ನೂ ಸುಖಭೋಗಗಳ ಪ್ರಾಪ್ತಿಯನ್ನೂ ತಮ್ಮ ಗುರಿಯಾಗಿಸಿಕೊಂಡರು. ಅವರು ಒಂದು ವೇಳೆ ದೇವಾಸ್ತಿತ್ವವನ್ನು 
ಒಪ್ಪಿಕೊಂಡಿದ್ದರೂ ಅವನ ಸಂಪ್ರೀತಿ ಯಾವುದರಲ್ಲಿದೆ ಮತ್ತು ಅವನ ಆಸ್ಥಾನದ ಮುಂದೆ ನಮಗೆ ನಮ್ಮ ಕರ್ಮಗಳ 
ಲೆಕ್ಕಾಚಾರಗಳನ್ನು ಅದೊಂದು ದಿನ ಒಪ್ಪಸಲಿಕ್ಕಿದೆ ಎಂಬ ಚಿಂತೆಯನ್ನೇ ಇರಿಸಕೊಳ್ಳಲಿಲ್ಲ. ತಮ್ಮನ್ನು ಒಂದು ನಿರಂಕುಶ ಮತ್ತು 
ಹೊಣೆರಹಿತವಾದ ಬುದ್ದಿಯುಳ್ಳ ಪ್ರಾಣಿಯೆಂದು ಭಾವಿಸಿ ಭೂಮಿಯೆಂಬ ಈ ಹುಲ್ಲುಗಾವಲಿನಲ್ಲಿ ಮೇಯುವ' ಹೊರತು ತಮಗೆ |' 

"ಬೇರಾವ ಹೊಣೆಗಾರಿಕೆಯೂ ಇಲ್ಲವೆಂದು ತಿಳಿದುಕೊಂಡರು. ا‎ 
۱ 77. ಅರ್ಥಾತ್‌- ಇಂತಹವರು ಭೂಲೋಕದಲ್ಲಿ ಎಂತಹ ಮಹತ್ಕಾರ್ಯಗಳನ್ನು ಮಾಡಿದ್ದರೂ ಭೂಲೋಕದ ವಿನಾಶದೊಂದಿಗೆ 
ಅವುಗಳು ಅಳಿದು ಹೋಗುವುವು. ಇವರಿಗೆ ತಮ್ಮ ಕೋಟೆ-ಕೊತ್ತಲಗಳು, ಅರಮನೆಗಳು, ವಿಶ್ವವಿದ್ಯಾಲಯಗಳು, ಗ್ರಂಥಾಲಯಗಳು, 
ಕಾರ್ಬಾನೆಗಳು, ಕಾರ್ಯಾಗಾರಗಳು, ಮಾರ್ಗಗಳು, ರೈಲ್ವೆಗಳು, ಸಂಶೋಧನೆಗಳು, ಕೈಗಾರಿಕೋದ್ಮಮಗಳು, ಶೈಕ್ಷಣಿಕ ಸಂಸ್ಥೆಗಳು, 
ಕಲಾ ಕೇಂದ್ರಗಳು ಇತ್ಕಾದಿ ಇವರು ಅಭಿಮಾನ ಪಡುವಂತಹ ಯಾವುದೇ ' ವಸ್ತುವನ್ನೂ ಹಿಡಿದುಕೊಂಡು ಅಲ್ಲಾಹನ 
ನ್ಯಾಯತಕ್ಕಡಿಯಲ್ಲಿಡಲಿಕ್ಕಾಗಿ ಅವನ ಮುಂದೆ ಹಾಜರಾಗಲು ಸಾಧ್ಯವಾಗದು. ಅಲ್ಲಿ ಉಳಿದಿರುವುದು ಸಂಕಲ್ಪಗಳು ಮತ್ತು ಕರ್ಮಗಳ 
ಫಲಿತಾಂಶಗಳು ಮಾತ್ರ. ಒಬ್ಬನ ಸಕಲ ಉದ್ದೇಶಗಳೂ ಈ ಲೋಕದ ಮಟ್ಟಿಗೆ ಮಾತ್ರ ಸೀಮಿತವಾಗಿದ್ದರೆ ಹಾಗೂ ತನ್ನ ಕರ್ಮಗಳ 
ಫಲಿತಾಂಶವೂ ತನಗೆ ಇಲ್ಲಿಯೇ ಸಿಗಬೇಕೆಂದು ಅವನು ಬಯಸುವವನಾಗಿದ್ದರೆ ಮತ್ತು ಈ ಲೋಕದಳ್ಲೇ ಅವನು ತನ್ನ ಕರ್ಮಗಳ 
ಫಲಿತಾಂಶವನ್ನೂ ಕಂಡುಕೊಂಡರೆ ಅವನು ಮಾಡಿದುದೆಲ್ಲವೂ ಈ ಲೋಕದ ವಿನಾಶದೊಂದಿಗೇ ನಾಶವಾಗಿ ಬಿಡುವುದು. ಅವನು 
ಪರಲೋಕದಲ್ಲಿ ಅಲ್ಲಾಹನ ಮುಂದಿರಿಸಿ ಏನಾದರೂ ಪ್ರತಿಫಲ ಪಡೆಯಬೇಕಿದ್ದರೆ ಅದಕ್ಕೆ ಅಲ್ಲಾಹನ ಸಂಪ್ರೀತಿಯ ಪ್ರಾಪ್ತಿಗಾಗಿ 
ಅವನ ಆಜ್ಞೆಗಳನ್ನು ಪಾಲಿಸುತ್ತಾ ಪರಲೋಕದಲ್ಲಿ ಅವುಗಳ ಫಲ ಪಡೆಯುವ ಉದ್ದೇಶವಿರಿಸಿ ಮಾಡಿದಂತಹ ಕರ್ಮಗಳೇನಾದರೂ 
ಇರಲೇಬೇಕು. ಇಂತಹ ಕರ್ಮಗಳೇನೂ ಅವನ ಬಳಿ ಇಲ್ಲದೆ ಹೋದರೆ ಅವನು ಘು ಲೋಕದಲ್ಲಿ ಮಾಡಿದ ಪರಿಶ್ರಮಗಳೆಲ್ಲವೂ 
ವ್ಯರ್ಥವಾಗಿ ಬಿಡುವುವು. 

78. ವಿವರಣೆಗಾಗಿ ಅಲ್‌- ಮೂಮಿನೂನ್‌ನ 10ನೆಯ ಟಿಪ್ಪಣಿ ನೋಡಿರಿ. 


ಕಾಂಡ-16 


962 ಕುರ್‌ಆನ್‌ ವ್ಯಾಖ್ಯಾನ ' 


pA EM 22 NN 27 
4 HEE سی ما‎ 


ಪಿಫ್ಲಿ‏ ےت 


ES ದಹದ 
[oa ree: ಸಹತ Jp) --- 


: 
3 


ಅವರು ಅದರಲ್ಲಿ ಅನಂತ ಕಾಲ ವಾಸಿಸುವರು ಮತ್ತು ಅಲ್ಲಿಂದ ಹೊರಟು ಬೇರೆಲ್ಲಿಗೂ ಹೋಗಲು ಅವರೆಂದೂ 
ಇಷ್ಟಪಡಲಾರರು.” ۔‎ ۰ 

(109) ಓ ಪೈಗ೦ಬರರೇ, ಹೇಳಿರಿ- ನನ್ನ ಪ್ರಭುವಿನ ವಚನಗಳನ್ನು" ಬರೆಯಲು ಸಮುದ್ರವು ಮಸಿಯಾಗಿ 
ಮಾರ್ಪಟ್ಟರೂ ಅದು ಮುಗಿದು ಹೋಗುವುದು. ಆದರೆ ನನ್ನ ಪ್ರಭುವಿನ ವಚನಗಳು ಮುಗಿಯಲಾರವು. 
ಮಾತ್ರವಲ್ಲ ಮತ್ತೂ ಅಷ್ಟೇ ಮಸಿಯನ್ನು ನಾವು ತಂದರೂ ಅದೂ ಸಾಕಾಗದು. Ra 

(110) ಓ ಪೈಗಂಬರರ ಹೇಳಿರಿ- ನಾನು ನಿಮ್ಮಂತೆಯೇ ಇರುವ ಒಬ್ಬ ಮನುಷ್ಯ. ನಿಮ್ಮ ದೇವನು 
ಏಕ ಮಾತ್ರ ದೇವನೆಂದು ನನ್ನ ಕಡೆಗೆ 'ದಿವ್ಯವಾಣಿ' ಮಾಡಲಾಗುತ್ತಿದೆ. ಆದುದರಿಂದ ತನ್ನ ಪ್ರಭುವಿನ 
ಭೇಟಿಯನ್ನು ನಿರೀಕ್ಲಿಸುವವನು ಸತ್ಯರ್ಮಗಳನ್ನೆಸಗಲಿ ಮತ್ತು ಆರಾಧನೆಯಲ್ಲಿ ತನ್ನ ಪ್ರಭುವಿನೊಂದಿಗೆ 
ಯಾರನ್ನೂ ಸಹಭಾಗಿಯಾಗಿ ಮಾಡದಿರಲಿ. ۱ ۱ 


79. ಅರ್ಥಾತ್‌- ತನಗೆ ಸ್ವರ್ಗಕ್ಕಿಂತ ಸುಖಮಯವಾದ ಜೀವನಬೇಕೆಂಬ ಇಚ್ಛೆಯು ಯಾರ ಮನಸ್ಸಿನಲ್ಲಿಯೂ ಮೂಡಲಾರದು. 
ಅದಕ್ಕಿಂತ ಹೆಚ್ಚಿನ ಸುಖಮಯ ಜೀವನ ಬೇರೆಲ್ಲೂ ಖಂಡಿತ ಇರಲಾರದು. § 
80. ಅಲ್ಲಾಹನ 'ವಚನಗಳು' ಎಂದರೆ ಅವನ ಕಾರ್ಯಗಳು, موہ‎ ಕೌಶಲ್ಯಗಳು, ಮಹಿಮೆಗಳು "ಮತ್ತು ಯುಕ್ತಿ 
ಎಶ್ನೇಷತಗಳು - - 


ಕಾಂಡ -16 


19. ಮರ್ಯಮ್‌ 963 


ಪರಿಚಯ 
'ವದ್‌ಕುರ್‌ ಫಿಲ್‌ ಕಿತಾಬಿ ಮರ್ಯಮ್‌' ಎಂಬ ಸೂಕ್ತದಿಂದ ಇದರ ಹೆಸರನ್ನು ಆರಿಸಲಾಗಿದೆ. 


ಅವತೀರ್ಣ ಕಾಲ: ' 

ಇದರ ಅವತೀರ್ಣ ಕಾಲವು ಅಬಿಸೀನಿಯಾಕ್ಕೆ ವಲಸೆ ಹೋಗುವುದಕ್ಕಿಂತ ಮುಂಚಿನದ್ದಾಗಿದೆ. ಮುಸ್ಲಿಮ್‌ 
ವಲಸೆಗಾರರನ್ನು ನಜ್ಞಾಶಿ ರಾಜನ ಆಸ್ಥಾನಕ್ಕೆ ಕರೆಸಿದಾಗ ಹ. ಜಲ್‌ಫರ್‌ರು(ರ) ತುಂಬಿದ ಸಭೆಯಲ್ಲಿ; ಇದೇ ಅಧ್ಯಾಯವನ್ನು 
ಪಠಿಸಿದ್ದರೆಂದು ವಿಶ್ವಸ್ಥ ವರದಿಗಳಿಂದ ತಿಳಿದು ಬರುತ್ತದೆ. 


ಐತಿಹಾಸಿಕ ಹಿನ್ನೆಲೆ: 

(ಈ ಅಧ್ಯಾಯ ಅವತೀರ್ಣಗೊಂಡ ಕಾಲದ ಹಿನ್ನೆಲೆ ಹೀಗಿದೆ) ಆಗ ಕುರೈಶರ ಸರದಾರರು ಅಪಹಾಸ್ಯ, ಅಣಕ, 
ಆಮಿಷ, ಬೆದರಿಕೆ ಮತ್ತು ಸುಳ್ಳಾರೋಪಗಳ ಪ್ರಚಾರದ ಮೂಲಕ ಇಸ್ಲಾಮ ಆಂದೋಲನವನ್ನು ಅಣಗಿಸುವಲ್ಲಿ ವಿಫಲರಾಗಿ 
ಅನ್ಯಾಯ, ಅತ್ಯಾಚಾರ, ಹಲ್ಲೆ, ಸಾಮಾಜಿಕ ಒತ್ತಡವೇ ಮುಂತಾದ ಅಸ್ತ್ರಗಳನ್ನು ಬಳಸಲಾರಂಭಿಸಿದ್ದರು. ಎಲ್ಲಾ ಗೋತ್ರಗಳ 
ಜನರು ತಮ್ಮ ತಮ್ಮ ಗೋತ್ರದಲ್ಲಿರುವ ನವ ಮುಸ್ಲಿಮರ ಬೆನ್ನು ಹಿಡಿದರು. ಅವರನ್ನು ನಾನಾ ವಿಧಗಳಿಂದ ಸತಾಯಿಸಿ, 
ಅವರು ಇಸ್ಲಾಮನ್ನು ತ್ಯಜಿಸುವಂತೆ ಬಲವಂತ ಪಡಿಸಿದರು. ಈ ದಿಸೆಯಲ್ಲಿ ಮುಖ್ಯವಾಗಿ”ಬಡವರೂ ಕುರೈಶರ ಕೈಕೆಳಗೆ 
ಪರಾಧೀನರಾಗಿ ಬಾಳುತ್ತಿದ್ದ ಗುಲಾಮರೂ ದಾಸಿಯರೂ ಅತಿ ಹೆಚ್ಚು ಮರ್ದನಕ್ಕೊಳಗಾದರು. ಈ ಪರಿಸ್ಥಿತಿಯು 
ಅಸಹನೀಯ ಮಟ್ಟಕ್ಕೆ ತಲಪಿದಾಗ ಆಮುಲ್‌ ಫೀಲ್‌ ಶಕ 45ರ(ಪ್ರವಾದಿತ್ವದ 5ನೇ ವರ್ಷ) ರಜಬ್‌ ತಿಂಗಳಲ್ಲಿ 
ಪ್ರವಾದಿವರ್ಯರ(ಸ) ಆದೇಶ ಪ್ರಕಾರ ಹೆಚ್ಚಿನ ಮುಸ್ಲಿಮರು ಅಬಿಸೀನಿಯಾಕ್ಕೆ ಹಿಜ್‌ರಾ (ವಲಸೆ) ಹೋದರು. ಮೊದಲು 
ಹನ್ನೊಂದು ಮಂದಿ ಪುರುಷರು ಮತ್ತು ನಾಲ್ವರು ಸ್ತ್ರೀಯರು ಅಬಿಸೀನಿಯಾದ ಹಾದಿ ಹಿಡಿದರು. ಕುರೈಶರು 
ಕರಾವಳಿಯ ವರೆಗೂ ಅವರನ್ನು ಬೆನ್ನಟ್ಟಿದ್ದರು. ಆದರೆ ಭಾಗ್ಯವಶಾತ್‌ 'ಶುಖಬಃ ಬಂದರಿನಲ್ಲಿ ಅವರಿಗೆ ಸಕಾಲದಲ್ಲಿ 
ಅಬಿಸೀನಿಯಾಕ್ಕೆ ಹೋಗುವ ಒಂದು ನಾವೆ ಸಿಕ್ಕಿತು. ಆದುದರಿಂದ ಅವರು ಸೆರೆ ಸಿಕ್ಕದೆ ಪಾರಾದರು. ತರುವಾಯ ಕೆಲವೇ 
ತಿಂಗಳುಗಳಲ್ಲಿ ಇನ್ನೂ ಕೆಲವು ಮಂದಿ ವಲಸೆ ಹೋದರು. ಹೀಗೆ 83 ಮಂದಿ ಪುರುಷರು, 11 ಮಂದಿ ಸ್ವೀಯರು 
ಮತ್ತು 7 ಮಂದಿ ಕುರೈಶಯೇತರ ಮುಸ್ಲಿಮರು ಅಬಿಸೀನಿಯಾದಲ್ಲಿ ಒಟ್ಟು ಸೇರಿದರು. ಮಕ್ಕಾದಲ್ಲಿ ಪ್ರವಾದಿವರ್ಯರ(ಸೆ) 
ಸಂಗಡ ಕೇವಲ 40 ಮಂದಿ ಉಳಿದರು. 

ಈ ವಲಸೆಯಿಂದ ಮಕ್ಕಾದ ಪ್ರತಿ ಮನೆಯಲ್ಲೂ ಕೋಲಾಹಲವೆದ್ದಿತು. ಏಕೆಂದರೆ ಕುರೈಶರ ಎಲ್ಲ ಸಣ್ಣ ಹಾಗೂ 
ದೊಡ್ಡ ಕುಟುಂಬಗಳೆ ಯಾರಾದರೊಬ್ಬ ಸದಸ್ಕನು ವಲಸೆಗಾರರೊಂದಿಗೆ ಇದ್ದನು. ಆದುದರಿಂದ ಯಾವ ಮನೆಯೂ ಈ 
ಘಟನೆಯಿಂದ ಪ್ರಭಾವಿತವಾಗದೆ ಉಳಿದಿರಲಿಲ್ಲ.: ಇದರಿಂದಾಗಿ ಇಸ್ಲಾಮಿನ ವಿರುದ್ಧ ಕೆಲವರಲ್ಲಿದ್ದ ದ್ವೇಷವು ಇನ್ನಷ್ಟು 
ಉಲ್ಬಣಿಸಿತು. ಆದರೆ ಮತ್ತೆ ಕೆಲವರ'ಮೇಲೆ ಈ ಘಟನೆ ಹೇಗೆ ಪ್ರಭಾವ ಬೀರಿತೆಂದರೆ ಅವರು ಕೊನೆಗೆ ಸ್ವತಃ ಮುಸ್ಲಿಮರಾಗಿ 
ಬಿಟ್ಟರು. ಹರ್ರುತ್‌ ಉಮರ್‌ರ(ರ) ಇಸ್ಲಾಮ್‌ ದ್ವೇಷಕ್ಕೆ ಈ ಘಟನೆಯಿಂದಲೇ ಪ್ರಥಮ ಆಘಾತವಾಗಿತ್ತು. 


ಕಾಂಡ-16 


964 ಕುರ್‌ಆನ್‌ ವ್ಯಾಖ್ಯಾನ 


ಈ ವಲಸೆಯ ಬಳಿಕೆ ಕುರೈಫ್‌ ಸರದಾರರು ಸಭೆ ಸೇರಿದರು. ಅವರು ಅಬ್ದುಲ್ಲಾ ಬಿನ್‌ ಅಬೀ ರಬೀಲಅ (ಅಬೂಜಹಲನ 
ತಾಯಿಯ ಮಗ ಅರ್ಥಾತ್‌ ಮಲ ಸಹೋದರ) ಮತ್ತು ಅಮ್ರ್‌ ಬಿನ್‌ ಆಸ್‌ರನ್ನು ಅನೇಕ ಅಮೂಲ್ಯ ಕಾಣಿಕೆಗಳೊಂದಿಗೆ 
ಅಬಿಸೀನಿಯಾಕ್ಕೆ ಕಳುಹಿಸಬೇಕೆಂದೂ ಇವರು ಅಲ್ಲಿಗೆ ಹೋಗಿ ಹೇಗಾದರೂ ನಜ್ಞಾಶಿಯ(ಅಬೀಸೀನಿಯಾದ ರಾಜ) 
ಮನವೊಲಿಸಿ ಅವನು ತನ್ನ ಬಳಿಗೆ ಓಡಿಬಂದ ಈ ಜನರನ್ನು ಮರಳಿ ಕಳುಹಿಸುವ ಹಾಗೆ ಮಾಡಬೇಕೆಂದೂ ನಿರ್ಣಯಿಸಿದರು. 
ಕುರೈಶರ ಈ ಇಬ್ಬರು ಹೆಸರಾಂತ ರಾಜಕಾರಣಿಗಳು ರಾಯಭಾರಿಗಳಾಗಿ ಮುಸ್ಲಿಮರನ್ನು ಹಿಂಬಾಲಿಸುತ್ತ ಅಬಿಸೀನಿಯಾಕ್ಕೆ 
ತಲಪಿದರು. ಅವರು ಪ್ರಥಮತಃ ನಜ್ಞಾಶಿಯ ಆಸ್ಥಾನಿಕರಿಗೆ ತುಂಬಾ ಕಾಣಿಕೆಗಳನ್ನು ಕೊಟ್ಟು [ಅವರೆಲ್ಲರನ್ನೂ ತಮ್ಮ 
ಬೆಂಬಲಿಗರನ್ನಾಗಿ] ಮಾಡಿಕೊಂಡರು. ಅನಂತರ ನಜ್ಞಾಶಿಯನ್ನು ಭೇಟಿಯಾದರು. ಅವನಿಗೂ ಅಮೂಲ್ಯ ಕಾಣಿಕೆಗಳನ್ನು 
ಒಪ್ಪಿಸಿ [ವಲಸೆಗಾರರನ್ನು ಮರಳಿಸಬೇಕೆಂದು ಕೇಳಿಕೊಂಡರು. ಅವನ ಆಸ್ಥಾನದವರು ಆ ಕೇಳಿಕೆಯನ್ನು ಸಂಪೂರ್ಣವಾಗಿ, 
ಸಮರ್ಥಿಸಿದರು.] ಆದರೆ ನಜ್ಞಾಶಿ ರಾಜನು ಕೋಪಗೊಂಡು, "ನಾನು ಹಾಗೆಲ್ಲ ಅವರನ್ನು ಇವರ ವಶಕ್ಕೆ ಒಪ್ಪಿಸಿ ಬಿಡಲಾರೆ. 
ಬೇರೆ ದೇಶಗಳನ್ನು ಬಿಟ್ಟು ನನ್ನ ಸಾಮ್ರಾಜ್ಯವನ್ನು ನಂಬಿ ಇಲ್ಲಿ ಆಶ್ರಯ ಪಡೆಯಲಿಕ್ಕಾಗಿ ಬಂದವರಿಗೆ ನಾನು ದ್ರೋಹ 
ಮಾಡಲಾರೆ. ಮೊದಲು ನಾನು ಅವರನ್ನು ಕರೆದು ಇವರು ಅವರ ಕುರಿತು ಹೇಳುತ್ತಿರುವುದರ ವಾಸ್ತವಿಕತೆ ಏನೆಂಬುದನ್ನು 
ವಿಚಾರಿಸಿಕೊಳ್ಳುತ್ತೇನೆ" ಎಂದು ಹೇಳಿದನು. ಆ ಪ್ರಕಾರ ನಜ್ಞಾಶಿಯು ಪ್ರವಾದಿವರ್ಯರ(ಸ) ಅನುಯಾಯಿಗಳನ್ನು ತನ್ನ 
ಆಸ್ಥಾನಕ್ಕೆ ಕರೆಸಿದನು. 

ನಜ್ಞಾಶಿಯ ಸಂದೇಶ ತಲುಪಿದೊಡನೆ ಎಲ್ಲಾ ಮುಹಾಜಿರರು ಒಟ್ಟು ಸೇರಿದರು. ಅವರು, ನಜ್ಞಾಶಿಯು ನಮ್ಮನ್ನು 
ತನ್ನ ಸಾಮ್ರಾಜ್ಯದಲ್ಲಿ ಇರಗೊಡಲಿ ಅಥವಾ ಇಲ್ಲಿಂದ ಅಟ್ಟಿಬಿಡಲಿ ನಾವಂತು ಪ್ರವಾದಿವರ್ಯರು(ಸ) ಕೊಟ್ಟ 
ಬೋಧನೆಯನ್ನೇ ಚಾಚೂ ತಪ್ಪದೆ ಮುಂದಿಟ್ಟು ಬಿಡುವೆವೆಂಬ ಒಮ್ಮತದ ನಿರ್ಧಾರ ಕೈಗೊಂಡರು. ರಾಜನ ಆಸ್ಥಾನಕ್ಕೆ 
ತಲುಪಿದಾಗ ನಜ್ಞಾಶಿ ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ಹ. ಜಲ್‌ಫರ್‌ ಬಿನ್‌ -ಅಬೀತಾಲಿಬ್‌ರು(ರ) ಒಂದು ಸಮಯೋಚಿತ 
ಭಾಷಣ ಮಾಡುತ್ತ [ಅರಬರ ಅಜ್ಞಾನ ಕಾಲದ ಅವಸ್ಥೆ, ಪ್ರವಾದಿವರ್ಯರ(ಸ) ನಿಯುಕ್ತಿ, ಇಸ್ಲಾಮಿನ ಬೋಧನೆಗಳು 
ಮತ್ತು ಮುಸ್ಲಿಮರಿಗೆ ಕುರೈಶರು ಕೊಟ್ಟಿ ಹಿಂಸೆ ಇತ್ಯಾದಿಗಳನ್ನು ವಿವರಿಸಿದರು.] ಈ ಭಾಷಣ ಕೇಳಿ ನಚ್ಚಾಶಿಯು, "ನಿಮ್ಮ 
ಪ್ರವಾದಿಯವರ ಮೇಲೆ ದೇವವತಿಯಿಂದ ಅವತೀರ್ಣಗೊಂಡದ್ದೆಂದು ನೀವು ಹೇಳುವ ಆ ವಾಣಿಯನ್ನೊಮ್ಮೆ ನಾನೂ 
ಕೇಳುತ್ತೇನೆ. ಹೇಳಿರಿ ನೋಡೋಣ" ಎಂದನು. ಹ. ಜಲ್‌ಫರ್‌ರು(ರ) ಹ. ಯಹ್ಮಾ ಮತ್ತು ಹ. ಈಸಾರ(ಅ) ಕುರಿತಾಗಿರುವ 
ಮರ್ಯಮ್‌ ಅಧ್ಯಾಯದ ಆರಂಭದ ಭಾಗವನ್ನು ಪಠಿಸಿದರು. ನಜ್ಞಾಶಿ ಇದಕ್ಕೆ ಕಿವಿಗೊಡುತ್ತಿದ್ದಂತೆ ಅವನ ಕಣ್ಣಿನಿಂದ 
ಅಶ್ರುಧಾರೆ ಇಳಿಯಿತು. ಅವನು ತನ್ನ ಗಡ್ಡವೆಲ್ಲ ಒದ್ದೆಯಾಗುವ ವರೆಗೂ ಅತ್ತನು. ಹ. ಜಲ್‌ಫರ್‌ರು(ರ) 
ಪಠಣ ಮುಗಿಸಿದೊಡನೆ ಅವನು, "ಖಂಡಿತವಾಗಿಯೂ ಈ ವಾಣಿಯೂ ಹ. ಈಸಾರು(ಅ) ಏನನ್ನು ತಂದಿದ್ದರೋ 
ಅದೂ ಇವೆರಡೂ ಒಂದೇ ಮೂಲದಿಂದ ಬಂದಿದೆ. ದೇವನಾಣೆಗೂ ನಾನು ನಿಮ್ಮನ್ನು ಇವರ ವಶಕ್ಕೆ ಒಪ್ಪಿಸಲಾರೆ" 
ಎಂದನು. 

ಮರುದಿನ ಅಮ್ರ್‌ ಬಿನ್‌ ಆಸ್‌ ನಜ್ಞಾಶಿಯೊಡನೆ, "ತಾವೊಮ್ಮೆ ಅವರನ್ನು ಕರೆದು ಮರ್ಯಮರ ಪುತ್ರ ಈಸಾರ(ಅ) 
ಬಗ್ಗೆ ಅವರ ವಿಶ್ವಾಸವೇನೆಂದು ಕೇಳಿರಿ. ಇವರು ಅವರ ಕುರಿತು ಒಂದು ವಿಶೇಷ ಮಾತನ್ನಾಡುತ್ತಾರೆ" ಎಂದಾಗ ನಜ್ಞಾಶಿ 
ಪುನಃ ಮುಹಾಜಿರರನ್ನು ಕರೆಸಿದನು. ನಜ್ಞಾಶಿಯು ಅಮ್ರ್‌ ಬಿನ್‌ ಆಸ್‌ ಮುಂದಿಟ್ಟ ಪ್ರಶ್ನೆಯನ್ನೇ ಪುನರಾವರ್ತಿಸಿದನು. 
ಆಗ ಹ. ಜಆ್‌ಫರ್‌ ಬಿನ್‌ ಅಬೀತಾಲಿಬ್‌ರು ಎದ್ದು ಏನೂ ಸಂಕೋಚ ಪಡದೆ, "ಅವರು ಅಲ್ಲಾಹನ ದಾಸ. ಅವನ 
ಸಂದೇಶವಾಹಕ. ಅವನ ಕಡೆಯಿಂದ ಒಂದು ರೂಹ್‌(ಆತ್ಮ) ಮತ್ತು ಕಲಿಮಃ(ವಚನ) ಆಗಿದ್ದು ಅದನ್ನು ಅಲ್ಲಾಹನು 
ಕನ್ಮೆಯಾಗಿದ್ದ ಮರ್ಯಮರಿಗೆ ಇಳಿಸಿದ್ದನು" ಎಂದು ಹೇಳಿದರು. ಇದನ್ನು ಕೇಳಿದಾಗ ನಜ್ಞಾಶೀ ನೆಲದಿಂದ ಒಂದು ಹುಲ್ಲು 
ಕಡ್ಡಿಯನ್ನೆತ್ತಿ, "ದೇವನಾಣೆ! ಈಸಾರು(ಅ) ನೀವು ಹೇಳಿದುದಕ್ಕಿಂತ ಈ ಹುಲ್ಲು ಕಡ್ಡಿಯಷಪ್ಟೂ ಹೆಚ್ಚಾಗಿರಲಿಲ್ಲ" ಎಂದು 
ಹೇಳಿದನು. ಅನಂತರ نل‎ ರಾಜನು "ನಾನು ಲಂಚ ಸ್ಟೀಕರಿಸುವವನಲ್ಲ' ಎನ್ನುತ್ತ ಕುರೈಶರು ಕಳುಹಿಸಿದ್ದ ಬೆಲೆಬಾಳುವ 
ಕಾಣಿಕೆಗಳೆಲ್ಲವನ್ನೂ ಹಿಂದಿರುಗಿಸಿದನು ನೀವೆಲ್ಲರೂ ನನ್ನ ಸಾಮ್ರಾಜ್ಯದಲ್ಲಿ ನೆಮ್ಮದಿಯಿಂದ ವಾಸಿಸಿರೆಂದು ಮುಹಾಜಿರರೊಡನೆ 
ಹೇಳಿದನು. 


ಕಾಂಡ-16 


19. ಮರ್ಯಮ್‌ 965 


ಮುಖ್ಯ ವಿಷಯಗಳು: 

ಈ ಐತಿಹಾಸಿಕ ಹಿನ್ನೆಲೆಯಲ್ಲಿ ನಾವು ಈ ಅಧ್ಯಾಯವನ್ನು ನೋಡುವಾಗ ನಮಗೆ ಬಹಳ ವ್ಯಕ್ತವಾಗಿ ತೋರುವ 
ಒಂದು ಮುಖ್ಯ ವಿಷಯ ಏನೆಂದರೆ - ಮುಸ್ಲಿಮರು ಒಂದು ಮರ್ದಿತ ನಿರಾಶ್ರಿತರ ತಂಡವೆಂಬ ನೆಲೆಯಲ್ಲಿ ತಮ್ಮ 
ಸ್ವದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗುತ್ತಿದ್ದಂತಹ ದುರವಸ್ಥೆಯಲ್ಲೂ ಅಲ್ಲಾಹನು ಅವರಿಗೆ ಧರ್ಮದ ವಿಷಯದಲ್ಲಿ 
ಕಿಂಚಿತ್‌ ಲೋಪ ಮಾಡುವ ಶಿಕ್ಷಣ ಕೊಡುವ ಬದಲಾಗಿ ಕ್ರೈಸ್ತರ ನಾಡಿನಲ್ಲಿ ಹ. ಈಸಾರ(ಆ) ನಿಜ ರೂಪವನ್ನು ತೋರಿಸಿ 
ಅವರು ದೇವ ಪುತ್ರನೆಂಬುದನ್ನು ನೇರವಾಗಿ ನಿರಾಕರಿಸಲಿಕ್ಕೆ ಸಹಾಯಕವಾಗುವಲ್ಲಿ ಈ ಅಧ್ಯಾಯವನ್ನು ಅವರ ಸಂಗಡ 
ಕಳುಹಿಸಿದನು. ; 

ಆರಂಭದ ಎರಡು ರುಕೂಲ್‌ಗಳಲ್ಲಿ ಹ. ಯಹ್ಮಾ ಮತ್ತು ಹ. ಈಸಾರ(ಅ) ಚರಿತ್ರೆಯನ್ನು ಹೇಳಿದ ಬಳಿಕ ಮೂರನೆಯ 
ರುಕೂಲ್‌ನಲ್ಲಿ ಆ ಕಾಲದ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಹ. ಇಬ್‌ರಾಹೀಮ್‌ರ(ಅ) ಚರಿತ್ರೆಯನ್ನೂ ಹೇಳಲಾಗಿದೆ. ಏಕೆಂದರೆ 
ಇಂತಹ ಪರಿಸ್ಸಿತಿಯಲ್ಲೇ ಅವರೂ ತಮ್ಮ ತಂದೆ, ಕುಟುಂಬ ಮತ್ತು ದೇಶವಾಸಿಗಳ ಹಿಂಸೆಯನ್ನು ಸಹಿಸಲಾಗದೆ, ದೇಶಾಂತರ 
ಹೊರಟಿದ್ದರು. ಈ ಮೂಲಕ ಒಂದೆಡೆ ಮಕ್ಕಾದ ಸತ್ಮನಿಷೇಧಿಗಳೊಡನೆ, ಇಂದು ಹಿಜ್ರತ್‌ ಹೋದ ಮುಸ್ಲಿಮರು ಹ. 
ಇಬ್‌ರಾಹೀಮ್‌ರ(ಅ) ಸ್ಥಾನದಲ್ಲಿದ್ದಾರೆ ಮತ್ತು ನೀವು, ನಿಮ್ಮ ತಾತ ಹಾಗೂ ಗಣ್ಯರಾಗಿದ್ದ ಹ. ಇಬ್‌ರಾಹೀಮ್‌ರನ್ನು(ಅ) 
ಹೊರಕ್ಕಟ್ಟಿದ್ದ ಆ ಅಕ್ರಮಿಗಳ ಸ್ಥಾನದಲ್ಲಿದ್ದೀರೆಂದೂ ಹೇಳಲಾಗಿದೆ. ಇನ್ನೊಂದೆಡೆ ಮುಹಾಜಿರರಿಗೆ ಹ ಇಬ್‌ರಾಹೀಮ್‌ರು(ಅ) 
ಸ್ವದೇಶದಿಂದ ಹೊರಟು ಹಾಳಾಗಲಿಲ್ಲ. ಬದಲಾಗಿ' ಅವರು ಇನ್ನಷ್ಟು ಉನ್ನತ ಸ್ಥಾನಕ್ಕೇರಿದರು. ಅದೇ ರೀತಿಯ ಉತ್ತಮ 
ಫಲಿತಾಂಶವನ್ನು ನೀವೂ ಪಡೆಯಲಿರುವಿರಿ ಎಂದು ಸುವಾರ್ತೆ ನೀಡಲಾಗಿದೆ. 

ಅನಂತರ- ಎಲ್ಲ ಪ್ರವಾದಿಗಳೂ ಹ. ಮುಹಮ್ಮದ್‌ರು(ಸ) ತಂದಿರುವ ದೀನ(ಧಮಣ)ನ್ನೇ ತಂದಿದ್ದರು. ಆದರೆ, 
ಪ್ರವಾದಿಗಳು ಗತಿಸಿದ ಬಳಿಕ ಅವರ ಸಮುದಾಯಗಳು ಕೆಟ್ಟು ಹೋಗುತ್ತಿದ್ದುವು. ಇಂದು ವಿವಿಧ ಸಮುದಾಯಗಳಲ್ಲಿ 
ಕಂಡು ಬರುವಂತಹ ಪಥಭ್ರಷ್ಟತೆಗಳು ಇದೇ ಕೆಡುಕಿನ ಫಲವಾಗಿವೆ ಎಂಬುದನ್ನು ತೋರಿಸಿಕೊಡುವ ಉದ್ದೇಶದಿಂದ 
ನಾಲ್ಕನೆಯ ರುಕೂಲ್‌ನಲ್ಲಿ ಇತರ ಪ್ರವಾದಿಗಳ ಪ್ರಸ್ತಾಪ ಬಂದಿವೆ. 

ಕೊನೆಯ ಎರಡು ರುಕೂ್‌ಗಳಲ್ಲಿ ಮಕ್ಕಾದ ಸತ್ಯನಿಷೇಧಿಗಳ ಪಥಭ್ರಷ್ಟತೆಗಳನ್ನು ವಿಮರ್ಶಿಸಲಾಗಿದೆ. ಮಾತನ್ನು 
ಕೊನೆಗೊಳಿಸುತ್ತ, ಸತ್ಯನಿಷೇಧಿಗಳು ಎಷ್ಟೇ ವಿರೋಧಿಸಿದರೂ ಕಟ್ಟಕಡೆಗೆ ನೀವೇ ಎಲ್ಲೆಡೆ ಜನಪ್ರಿಯರಾಗುವಿರಿ ಎಂಬ 
ಶುಭವಾರ್ತೆಯನ್ನು ಸತ್ಕವಿಶ್ವಾಸಿಗಳಿಗೆ ನೀಡಲಾಗಿದೆ. 


ಕಾಂಡ-16 


966 ಕುರ್‌ಆನ್‌ ವ್ಯಾಖ್ಮಾನ 


% 


2, 
೨ 


೨S 
LSE SAS 


ಅವತೀರ್ಣ : ಮಕ್ಕಾದಲ್ಲಿ 
ಸೂಕ್ತಗಳು:98 ರುಕೂಲ್‌ಗಳು:6 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 

(1-3) ಕಾಫ್‌-ಹಾ-ಯಾ-ಐನ್‌-ಸ್ಟಾದ್‌. ಇದು' ನಿಮ್ಮ ಪ್ರಭು ತನ್ನ ದಾಸ ರುಕರಿಯ್ಯಾರ ಮೇಲೆ" ತೋರಿದ 
ಕರುಣೆಯ ಪ್ರಸ್ತಾಪ. ಅವರು ತಮ್ಮ ಪ್ರಭುವನ್ನು ಮೆಲುದನಿಯಿಂದ ಕೂಗಿ ಪ್ರಾರ್ಥಿಸುತ್ತಿದ್ದಾಗ. 

(4-6) ಅವರು ಹೀಗೆ ಭಿನ್ನವಿಸಿಕೊಂಡರು- "ಓ ನನ್ನ ಪ್ರಭೂ, ನನ್ನ ಎಲುಬುಗಳು ಕೂಡಾ 
ದುರ್ಬಲಗೊಂಡಿವೆ. ತಲೆಯು ವೃದ್ಧಾಪ್ಯದಿಂದಾಗಿ ಉರಿಯುತ್ತಿದೆ. ಓ ನನ್ನ ಪ್ರಭೂ, ನಿನ್ನನ್ನು ಪ್ರಾರ್ಥಿಸಿ 
“ನಾನೆಂದೂ ನಿರಾಶನಾಗಲಿಲ್ಲ. ನಿಶ್ಚಯವಾಗಿಯೂ ನನಗೆ ನನ್ನ ಅನಂತರ ನನ್ನ ಬಂಧುಬಳಗದವರ ಕೆಡುಕಿನ 


1. ತುಲನೆಗಾಗಿ ಅಲಿ ಇಮ್ರಾನ್‌ ಅಧ್ಯಾಯದ 4ನೆಯ ರುಕೂಳ್‌ ನೋಡಬೇಕು. ಅದರಲ್ಲಿ ಈ ಕಥೆಯು ಇನ್ನೊಂದು 
ರೀತಿಯಲ್ಲಿ ವಿವರಿಸಲ್ಪಟ್ಟಿದೆ. 

2. ಇಲ್ಲಿ ಪ್ರಸ್ತಾಪಿಸಲಾಗಿರುವ ಹ. ರುಕರಿಯ್ಯಾರು(ಅ) ಹ. ಹಾರೂನ್‌ರ(ಅ) ವಂಶಜರಾಗಿದ್ದರು. ಇವರ ಸ್ಥಿತಿಗತಿಗಳನ್ನು 
ಗ್ರಹಿಸಲು ಬನೀ ಇಸ್ರಾಈಲರ ಪೌರೋಹಿತ್ಯ ವ್ಯವಸ್ಥೆಯನ್ನು ಚಿನ್ನಾಗಿ ತಿಳಿದುಕೊಳ್ಳಬೇಕಾಗುತ್ತದೆ. ಫೆಲೆಸ್ತೀನ್‌ ದೇಶವನ್ನು 
ವಶಪಡಿಸಿಕೊಂಡ ಬಳಿಕ ಬನೀ ಇಸ್ರಾಈಲರು ದೇಶದ ವ್ಯವಸ್ಥೆಯನ್ನು ಈ ರೀತಿ ರೂಪಿಸಿಕೊಂಡಿದ್ದರು:- ಹ. ಯಲ್‌ಕೂಬ್‌ರ(ಅ) 
ಸಂತತಿಯ 12 ಗೋತ್ರಗಳಿಗೆ ಇಡೀ ದೇಶವನ್ನು ಹಂಚಲಾಗಿತ್ತು. 13ನೆಯ ಗೋತ್ರ(ಅರ್ಥಾತ್‌ ಲಾವೀ ಬಿನ್‌ ಯಲ್‌ಕೂಬ್‌ರ 
ಮನೆಶನ)ವನ್ನು ಧಾರ್ಮಿಕ ಸೇವೆಗಳಿಗಾಗಿ ಕಾದಿರಿಸಲಾಯಿತು. ಬನೀ ಲಾವಿಯಲ್ಲೂ 'ಮಕ್ಲಿಸ್‌ನಲ್ಲಿ ದೇವರ ಮುಂದೆ ಲೋಬಾನ 
ಉರಿಸುವ ಸೇವೆ' ಮತ್ತು 'ಪಾವನ ವಸ್ತುಗಳ ಪರಿಶುದ್ಧತಾ ಕಾರ್ಯ" ನೆರವೇರಿಸುತ್ತಿದ್ದ ಮುಖ್ಯ ಕುಟುಂಬವು ಹ. ಹಾರೂನರದ್ದಾಗಿತ್ತು. 
ಮಿಕ್ಕುಳಿದ ಬನೀ ಲಾವೀಗಳಿಗೆ ಮಕ್ತಿಸ್‌ನ ಒಳಗೆ ಹೊಗಲು ಅನುಮತಿ ಇರಲಿಲ್ಲ. ಅವರು ದೇವಭವನದ ಸೇವಾ ಸಮಯದಲ್ಲಿ 
ಅಂಗಳಗಳಲ್ಲೂ ಕೋಣೆಗಳಲ್ಲೂ ಕೆಲಸ ಮಾಡುತ್ತಿದ್ದರು. ಸಬ್ಬಾತದ ದಿನ ಹಾಗೂ ಹಬ್ಬದ ದಿನಗಳಲ್ಲಿ ಸುಡುವ ಬಲಿದಾನಗಳನ್ನು 
ಅರ್ಪಿಸುತ್ತಿದ್ದರು ಮತ್ತು موجہ‎ ಮೇಲ್ವಿಚಾರಣೆಯಲ್ಲಿ ಬನೀ ಹಾರೂನರಿಗೆ ನೆರವಾಗುತ್ತಿದ್ದರು. 

ಬನೀ ಹಾರೂನರಲ್ಲಿ ಇಪ್ಪತ್ತನಾಲ್ಕು ಕುಟುಂಬಗಳಿದ್ದುವು. ಅವು ಸರದಿಯಂತೆ ಮಕ್ತಿಸಿನ ಸೇವೆಗೆ ಹಾಜರಾಗುತ್ತಿದ್ದವು. ಈ 
ಕುಟುಂಬಗಳಲ್ಲೊಂದು 'ಅಬ್‌ಯಾಃ' ಕುಟುಂಬ. ಹ. ರುಕರಿಯ್ಕ್ಮಾ ಅದರ ಸರದಾರರಾಗಿದ್ದರು. ತಮ್ಮ ಕುಟುಂಬದ ಸರದಿ ಬಂದಾಗ 
ಇವರೇ ಮಕ್ತಿಸಿಗೆ ಹೋಗಿ ದೇವರ ಮುಂದೆ ಸುಗಂಧ ದ್ರವ್ಯಗಳನ್ನು ಉರಿಸುವ ಸೇವೆಯನ್ನು ನೆರವೇರಿಸುತ್ತಿದ್ದರು. (ವಿವರಣೆಗೆ 
ಬೈಬಲಿನ ಪೂರ್ವಕಾಲ ವೃತ್ತಾಂತ - 1 ಕಾಂಡ 23-24 ನೋಡಿರಿ.) 


ಕಾಂಡ-16 


19. ಮರ್ಯಮ್‌ 967 


FA 
& 


33೨ 3 ಹಿ ೨ 43೪ 
SAN ರಿತಿಯ 


w 
> 


ಭಯವಿದೆ' ಮತ್ತು ನನ್ನ ಪತ್ನಿ ಬಂಜೆಯಾಗಿದ್ದಾಳೆ. ನೀನು ನಿನ್ನ ವಿಶಿಷ್ಟ ಅನುಗ್ರಹದಿಂದ- ನನ್ನ 
ವಾರೀಸುದಾರನೂ ಯಲ್‌ಕೂಬರ ವಂಶದ ವಾರೀಸುದಾರನೂ ಆಗಬಲ್ಲ ಓರ್ವ ಉತ್ತರಾಧಿಕಾರಿಯನ್ನು ನನಗೆ 
ದಯಪಾಲಿಸು" ಮತ್ತು ಓ ನನ್ನ ಪ್ರಭೂ, ಅವನನ್ನು ಪ್ರೀತಿ ಪಾತ್ರನಾಗಿ ಮಾಡು." 

(7-11) (ಉತ್ತರ ಹೀಗೆ ಬಂತು)"ಓ ರುಕರಿಯ್ಯಾ, ನಾವು ನಿಮಗೆ ಓರ್ವ ಬಾಲಕನ ಸುವಾರ್ತೆ 
ನೀಡುತ್ತೇವೆ. ಅವನ ಹೆಸರು ಯಹ್ಮಾ ಆಗಿರುವುದು. ನಾವು ಇದಕ್ಕೆ ಮುಂಚೆ ಈ ಹೆಸರಿರುವ ಯಾರನ್ನೂ 
ಸೃಷ್ಟಿಸಿಲ್ಲ." ಆಗ- "ಓ ನನ್ನ ಪ್ರಭೂ ನನ್ನ ಪತ್ನಿಯು ಬಂಜೆಯಾಗಿದ್ದು ನಾನು ಅತಿ ವೃದ್ಧಾಪ್ಯದಿಂದ ಒಣಗಿ 
ಹೋಗಿರುವಾಗ ನನ್ನಲ್ಲಿ ಬಾಲಕನುಂಟಾಗುವುದು ಹೇಗೆ?" ಎಂದು ಕೇಳಿದರು. ಆಗ (ಹೀಗೆ) ಉತ್ತರ ಸಿಕ್ಕಿತು- 
"ಹಾಗೆಯೇ ಆಗುವುದು. ಇದು ನಮಗೊಂದು ಅತಿ ಚಿಕ್ಕ ವಿಷಯವೆಂದು ನಿಮ್ಮ ಪ್ರಭು ಹೇಳುತ್ತಾನೆ. ಇದಕ್ಕೆ 
ಮುಂಚೆ ನೀನು ಏನೂ ಆಗಿಲ್ಲದಿದ್ದಾಗ ನಾನು ನಿನ್ನನ್ನು ಸೃಷ್ಟಿಸಿದ್ದೆನಲ್ಲವೇ!"$ 

ಆಗ ರುಕರಿಯ್ಯಾ, "ಓ ನನ್ನ ಪ್ರಭೂ, ನನಗೊಂದು ಸಂಕೇತವನ್ನು ನಿಶ್ಚಯಿಸಿ ಕೊಡು" ಎಂದಾಗ, 
"ನೀನು ಎಡೆಬಿಡದೆ ಮೂರು ದಿನ ಜನರೊಡನೆ ಮಾತನಾಡಲಾಗದಿರುವುದೇ ನಿನಗೆ ಸಂಕೇತ" ಎಂದು 
ಹೇಳಲಾಯಿತು. ಆ ಪ್ರಕಾರ ಅವರು ಕೊಠಡಿಯಿಂದ” ಹೊರಟು ತನ್ನ ಜನಾಂಗದ ಬಳಿಗೆ ಬಂದರು ಮತ್ತು 
ಬೆಳಗು ಬೈಗುಗಳಲ್ಲಿ ಕೀರ್ತನೆ ಮಾಡಿರೆಂದು ಅವರಿಗೆ ಸಂಜ್ಞೆಯ ಮೂಲಕ ಆದೇಶಿಸಿದರು.* 

3. ಅರ್ಥನೇನೆಂದರೆ ಅಬ್‌ಯಾಃ ಕುಟುಂಬದಲ್ಲಿ ನನ್ನ ಬಳಿಕ ನಾನು ನಿರ್ವಹಿಸುತ್ತಿರುವ ಈ ವಿಶಿಷ್ಟ ಹುದ್ದೆಗೆ ಧಾರ್ಮಿಕ 
ಹಾಗೂ ನೈತಿಕ ದೃಷ್ಟಿಯಿಂದ ಅರ್ಹರಾದ ಯಾರೂ ನನಗೆ ಕಂಡುಬರುವುದಿಲ್ಲ. ಇಂದು ಬೆಳೆಯುತ್ತಿರುವ ಭಾವೀ ಪೀಳಿಗೆಯಲ್ಲಿ 
ಕೆಟ್ಟ ಲಕ್ಟಣಗಳೇ ಕಾಣಿಸುತ್ತಿವೆ. 

4, ಅರ್ಥಾತ್‌- ನನಗೆ ನನ್ನ ಸ್ವಂತ ಉತ್ತರಾಧಿಕಾರಿ ಮಾತ್ರ ಬೇಕಾಗಿರುವುದಲ್ಲ. ನನಗೆ ಯಲ್‌ಕೂಬರ ಮನೆತನದ ಒಳಿತುಗಳ 
ವಾರೀಸುದಾರನ ಅಗತ್ಯವಿದೆ. p 

5. ಲೂಕನ ಸುವಾರ್ತೆಯಲ್ಲಿ 'ನಿನ್ನ ಕುಟುಂಬದಲ್ಲಿ ಈ ಹೆಸರು ಯಾರಿಗೂ ಇಲ್ಲ' ಎಂದಿದೆ. (1-61) 

6. ನೀನು ಅತಿ ವೃದ್ಧ ಮತ್ತು ನಿನ್ನ ಪತ್ನಿ ಬಂಜೆಯಾಗಿದ್ದರೂ ನಿನ್ನಲ್ಲಿ ಪುತ್ರನು ಜನಿಸುವನು. ಹ. ರುಕರಿಯ್ಯಾರ(ಅ) 
ಈ ಪ್ರಶ್ನೆಯನ್ನೂ ದೇವಚರನ ಈ ಉತ್ತರವನ್ನೂ ಗಮನಿಸಿರಿ. ಏಕೆಂದರೆ ಮುಂದೆ ಹ ಮರ್ಯಮರ ಕಥೆಯಲ್ಲಿ ಪುನಃ ಇದೇ 
ವಿಷಯ ಬರಲಿದೆ. ےہ‎ ಇದಕ್ಕೆ ಇರುವ ಅರ್ಥವೇ ಅಲ್ಲಿಯೂ ಇರಬೇಕಾಗಿದೆ. 

7. ಮಿಹ್ರಾಬ್‌ನ(ಕೊಠಡಿ) ವಿವರಣೆಯನ್ನು ಆಲಿ ಇಮ್ರಾನ್‌ ಅಧ್ಯಾಯದ 36ನೆಯ ಟಪ್ಟಣೆಯಲ್ಲಿ ನೋಡಿರಿ. 
8. ಕುರ್‌ಆನಿನ ವರದಿಗಳೊಂದಿಗೆ ಕ್ರೈಸ್ತ ವರದಿಗಳೂ ಜನರ ಮುಂದಿರಲೆಂಬ ಉದ್ದೇಶದಿಂದ ಲೂಕನ ಸುವಾರ್ತೆಯಲ್ಲಿ 


ಕಾಂಡ -16 


968 ಕುರ್‌ಆನ್‌ ವ್ಯಾಖ್ಯಾನ 


> 
25 2} ಇ ಮ کیا‎ 2 
SSS EN 


(12-15) "ಓ ಯಹ್ಮಾ ದಿವ್ಯಗ್ರಂಥವನ್ನು ಬಿಗಿಹಿಡಿದುಕೊೋ ನಾವು ಅವರಿಗೆ ಬಾಲ್ಕದಲ್ಲೇ ಹುಕ್ಕ್‌? 
ದಯಪಾಲಿಸಿದೆವು- ಮತ್ತು ನಮ್ಮ ಕಡೆಯಿಂದ ಅವರಿಗೆ ಕೋಮಲ ಹೃದಯ'' ಹಾಗೂ ಪಾವಿತ್ರ್ಯವನ್ನು 
ನೀಡಿದೆವು. ಅವರು ಮಹಾ ಧರ್ಮನಿಷ್ಮರಾಗಿದ್ದರು- ಮತ್ತು ಮಾತಾಪಿತರಿಗೆ ವಿಧೇಯರಾಗಿದ್ದರು. ಅವರು ڈیہ‎ 


ಈ ಕುರಿತು ವಿವರಿಸಲಾಗಿರುವ ಮುಖ್ಯ ವಿಷಯಗಳನ್ನೂ ನಾವಿಲ್ಲಿ ಉಲ್ಲೇಖಿಸುತ್ತಿದ್ದೇವೆ. ಮಧ್ಯದಲ್ಲಿ ಆವರಣಗಳೊಳಗಿರುವುದು 
ನಮ್ಮ 'ಸ್ವಂತ ಮಾತುಗಳು. 

ಯಹೂದಿಯಾದ ರಾಜ ಹೆರೋದನ ಕಾಲದಲ್ಲಿ ಅಭ್‌ಯಾಃ ಪಂಗಡಕ್ಕೆ ಸೇರಿದ ರುಕರಿಯ್ಕಾ ಎಂಬೊಬ್ಬ ಪುರೋಹಿತನಿದ್ದನು. 
ಅನೆನ ಪಶ್ನಿ ಹಾರೂನನ ಸಂತತಿಯನಳಾಗಿದ್ದಳು. ಅವಳ ಹೆಸರು ಅಲ್‌ಯಶ್‌ಬಲ್‌ .رط امعطا)‎ ಅವಳಿಗೆ ಮಕ್ಕಳಿರಲಿಲ್ಲ. 
ಏಕೆಂದರೆ ಅಲ್‌ಯಶ್‌ಬಲ್‌ ಬಂಜೆಯಾಗಿದ್ದಳು: ಅಲ್ಲದೆ ಅವರಿಬ್ಬರೂ ಅತಿ ವೃದ್ಧರಾಗಿದ್ದರು. ಒಮ್ಮೆ ಪೌರೋಹಿತ್ಯದ ಪದ್ಧತಿ 
ಪ್ರಕಾರ ದೇವರ ಮಕ್ತಿಸಿನಲ್ಲಿ ಸುಗಂಧ ದ್ರವ್ಯಗಳನ್ನು ಉರಿಸುವ ಕಾರ್ಯಕ್ಕೆ ಅದೃಷ್ಟ ಚೀಟಿ" ಎತ್ತಿದಾಗ ಅದು ಅವನ ಹೆರಿಗೆ 
ಬಂತು. ಸುಗಂಧ ದ್ರವ್ಯಗಳನ್ನುರಿಸುವ ವೇಳೆ ಸಂಪೂರ್ಣ ಜನ ಸಮೂಹವು ಹೊರಗೆ ಪ್ರಾರ್ಥಿಸುತ್ತಿತ್ತು. ಆಗ ಸುಗಂಧ ಪೀಠದ 
ಬಲಮಗ್ಗುಲಿನಲ್ಲಿ ದೇವಚರನು ನಿಂತಿರುವುದು ಅವನಿಗೆ ಕಂಡಿತು. ರುಕರಿಯ್ಕಾ ಅವನನ್ನು ಕಂಡು ಹೆದರಿದನು. ಅವನನ್ನು ಭೀತಿಯು 
ಆವರಿಸಿಬಿಟ್ಟಿತು. ಅದರೆ ದೇವಚರನು ಅವನೊಡನೆ- "ಓ ರುಕರಿಯ್ಯಾ, ಹೆದರಬೇಡ. ನಿನ್ನ ಪ್ರಾರ್ಥನೆಯು ಸ್ವೀಕರಿಸಲ್ಪಟ್ಟಿದೆ. (ಹ. 
"ರುಕರಿಯ್ಯಾರ ಪ್ರಾರ್ಥನೆಯ ಪ್ರಸ್ತಾಪವು ಬೈಬಲಿನಲ್ಲಿ ಎಲ್ಲೂ ಇಲ್ಲ) ನಿನಗೆ ನಿನ್ನ ಪತ್ನಿ ಅಲ್‌ಯಶ್‌ಬಲ್‌ಳಲ್ಲಿ ಒಬ್ಬ ಮಗನು 
ಹುಟ್ಟುವನು. 'ನೀನು ಅವನಿಗೆ ಯೂಹನ್ನಾ (ಅಂದರೆ ಯಹ್ಮಾ) ಎಂದು ಹೆಸರಿಡಬೇಕು. ಅವನು ದೇವರ ಸನ್ನಿಧಿಯಲ್ಲಿ 
ಸನ್ಮಾನಿತನಾಗುವನು. (ಅಲಿ ಇಮ್ರಾನಿನಲ್ಲಿ ಇದಕ್ಕೆ 'ಸಯ್ಕಿದನ್‌' ಎಂಬ ಪದ ಪ್ರಯೋಗವಾಗಿದೆ) ಮತ್ತು ಅವನು ಎಷ್ಟು ಮಾತ್ರಕ್ಕೂ 
ಮದ್ಮವನ್ನಾಗಲಿ ಇತರ ಮಾದಕ. ಪದಾರ್ಥವನ್ನಾಗಲೀ ಸೇವಿಸಲಾರನು. (ತಕಿಯ್ಕಾ) ತನ್ನ ಮಾತೆಯ ಗರ್ಭದಿಂದಲೇ ಪವಿತ್ರಾತ್ಮನಿಂದ 
ತುಂಬಿರುವನು. (ವಆತೈೆನಾಹುಲ್‌ ಹುಕ್‌ಮ ಸಬಿಯ್ಕಾ) ಮತ್ತು ಅನೇಕ ಮಂದಿ ಬನೀ ಇಸ್ರಾಈಲರನ್ನು ಅವರ ದೇವರ ಕಡೆಗೆ 
ತಿರುಗಿಸಿ ಬಿಡುವನು......" 

ದೇವಚರರೊಡನೆ ರುಕರಿಯ್ಕಾ: "ನಾನು ಇದನ್ನು ಹೇಗೆ ನಂಬಿಕೊಳ್ಳಲಿ? ಏಕೆಂದರೆ ನಾನು ವೃದ್ಧನು ಮತ್ತು ನನ್ನ ಪತ್ನಿಯೂ 
ವೃದ್ಧೆ" ಎಂದು ಹೇಳಿದನು. ಆಗ ದೇವಚರನು ನಾನು ಜಿಬ್ರೀಲನಾಗಿರುತ್ತೇನೆ....... ನೋಡು, ಈ ವಿಷಯಗಳು ಸಂಭವಿಸುವವರೆಗೆ 
ನೀನು ಮೌನವಾಗಿರುವಿ ಮತ್ತು ನಿನಗೆ ಮಾತಾಡಲಿಕ್ಕಾಗದು. ಏಕೆಂದರೆ ನಿಶ್ಚಿತ ಸಮಯದಲ್ಲಿ ಪೂರ್ಣಗೊಳ್ಳಲಿರುವ ನನ್ನ ಮಾತನ್ನು 
ನೀನು ನಂಬಲಿಲ್ಲ. (ಇದು ಕುರ್‌ಆನಿಗಿಂತ ಭಿನ್ನವಾಗಿರುವ. ಮಾತು) ಜನರು ರುಕರಿಯ್ಯಾನ ದಾರಿ ನೋಡುತ್ತಲೂ, ಅವನಿಗೆ 
ಮಕ್ಲಿಸಿನಲ್ಲಿ ತಡಬಾಯಿತೇಕೆ? ಎಂದು ಆಶ್ಚರ್ಯ ಪಡುತ್ತಲೂ ಇದ್ದರು. ಅವನು ಹೊರಗೆ ಬಂದಾಗ ಅವನಿಗೆ ಮಾತಾಡಲಾಗುತ್ತಿರಲಿಲ್ಲ. 
ಆದುದರಿಂದ ಅವನು ಮಕ್ಸಿಸ್‌ನಲ್ಲಿ زور‎ ಕಂಡನೆಂದು ತಿಳಿದುಕೊಂಡರು. ಅವನು ಅವರೊಡನೆ ಕೈಸನ್ನೆಯಲ್ಲಿ ಮಾತಾಡುತ್ತಿದ್ದ: ನು 
ಮತ್ತು ಮೂಕನಾಗಿಯೇ ಇದ್ದನು. (ಲೂಕ ಭಾಗ 1-5ರಿಂದ 22) 

9. ಈ ದೇವಾದೇಶ ಪ್ರಕಾರ ಹ. ಯಹ್ಮಾ "ಜನಿಸಿದ ಮತ್ತು ಯೌವನಾವಸ್ಥೆಗೆ ತಲುಪಿದರೆಂಬ ವಿಷಯವನ್ನು ನಡುವಿನಲ್ಲಿ 
“ಬಿಟ್ಟು ಬಿಡಲಾಗಿದೆ. ಈಗ, ಅವರನ್ನು ಪ್ರವಾದಿತ್ಯಕ್ಕೆ ನಿಯೋಜಿಸುವಾಗ ಅವರಿಗೆ ವಹಿಸಿಕೊಟ್ಟ ಕೆಲಸ ಯಾವುದೆಂದು ಹೇಳಲಾಗುತ್ತಿದೆ. 
ಅಂದರೆ ಅವರು ತೌರಾಶಿನಲ್ಲೇ ಸ್ಥಿರವಾಗಿರಬೇಕು ಮತ್ತು ಬನೀ ಇಸ್ರಾಈಲರೂ ಅದರಲ್ಲೇ ಸ್ಥಿರವಾಗಿರುವಂತೆ ಮಾಡಲು 
ಪ್ರಯತ್ನಿಸುವ ಕೆಲಸ. 

10. 'ಹುಕ್ಕ್‌' ಅಂದರೆ ತೀರ್ಮಾನದ ಸಾಮರ್ಥ್ಯ, ಸಂಶೋಧನಾತ್ಮಕ ಶಕ್ತಿ, ಧಾರ್ಮಿಕ ತಿಳುವಳಿಕೆ, ವ್ಯವಹಾರಗಳಲ್ಲಿ ಸರಿಯಾದ 
ಅಭಿಪ್ರಾಯ ತಾಳುವ ಸಾಮರ್ಥ್ಯ ಮತ್ತು ವ್ಯವಹಾರಗಳಲ್ಲಿ ಸರಿಯಾದ ಶೀರ್ಮಾನ ಕೊಡುವಂತಹ ದೇವದತ್ತ ಅಧಿಕಾರ. 
11. ಮೂಲದಲ್ಲಿ "ಹೆನಾನ್‌' ಎಂಬ ಪದ ಪ್ರಯೋಗವಾಗಿದೆ. ಇದು ಮಾತೃಪ್ರೇಮ ಎಂಬ ಪದಕ್ಕೆ ಸಮಂಪವಾದ ಅರ್ಥ 


ಕಾಂಡ -16 


19. ಮರ್ಯಮ್‌ 969 


39 7 pp 29 یر‎ 
ಣು SEE ತಡಿಯ ೫3 پوم‎ PACS ಪ 
ಹಾಗೂ ಆಜ್ಞೋಲ್ಲ کے‎ ಅವರ ಮೇಲೆ ಅವರು ಜನಿಸಿದ ದಿನವೂ ಅವರು ಮರಣ ಹೊಂದುವ 
ದಿನವೂ ಅವರು ಜೀವಂತಗೊಳಿಸಿ ಎಬ್ಬಿಸಲ್ಪಡುವ ದಿನವೂ ಶಾಲಿತಿಯಿರಲಿ.'? | 


ಕೊಡುತ್ತದೆ. ಅರ್ಥಾತ್‌ ಒಬ್ಬ ತಾಯಿಗೆ ತನ್ನ ಮಕ್ಕಳ ಮೇಲೆ ಯಾವ ಮಟ್ಟದಲ್ಲಿ ವಾತಲ್ಕವಿರುತ್ತದೋ ಅದೇ ಮಟ್ಟದ 
ವಾತ್ಸಲ್ಯವನ್ನು ಜನರ ಬಗ್ಗೆ ಹ ಯಹ್ಮಾರ(ಅ) ಹೃದಯದಲ್ಲಿ ಮೂಡಿಸಲಾಗಿತ್ತು. 

12. ಇಲ್ಲಿ ನಾವು ಬೈಬಲಿನ ಬೇರೆ ಬೇರೆ ಸುವಾರ್ತೆಗಳಲ್ಲಿರುವ ಹ. ಯಹ್ಕಾರ(ಅ) ವೃತ್ತಾಂತಗಳನ್ನು ಸಂಗ್ರಹಿಸಿ ಅವರ 
ಜೀವನ ಚರಿತ್ರೆಯ ಒಂದು ಸಮಗ್ರ ಚಿತ್ರವನ್ನು ಮುಂದಿಡುತ್ತೇವೆ. ಇದರಿಂದ ಆಲಿ ಇಮ್ರಾನ್‌ ಮತ್ತು ಈ ಅಧ್ಯಾಯದಲ್ಲಿರುವ 
ಸಂಕ್ಸಿಪ್ಪ್ತ ಸೂಚನೆಗಳ ವಿವರಣೆ ಜೊರೆಯುತ್ತದೆ. 

:~.ಲೂಕನ ಸುವಾರ್ತೆಯ ಪ್ರಕಾರ ಹ. ಯಹ್ಕಾ(ಅ) ಹ. ಈಸಾರಿಗಿಂತ(ಅ) 6 ತಿಂಗಳಿಗೆ ಹಿರಿಯರು. ಅವರು ಸುಮಾರು 30 
ವರ್ಷ ಪ್ರಾಯದಲ್ಲಿ ಪ್ರವಾದಿತ್ವ ಸ್ಥಾನಕ್ಕೆ ಕಾರ್ಯತಃ ನಿಯುಕ್ತ ರಾದರು. ಯೋಹಾನನ ಸುವಾರ್ತೆಯ ವರದಿ ಪ್ರಕಾರ ಅವರು ಪೂರ್ವ 
ಜೋರ್ಡಾನ್‌ ಪ್ರದೇಶದಲ್ಲಿ ದೇವ ಧರ್ಮಪ್ರಚಾರ ಕಾರ್ಯವನ್ನು ಆರಂಭಿಸಿದರು. ಅವರು ಹೀಗೆ ಹೇಳುತ್ತಿದ್ದರು: 1 

"ನಾನು "ನೀವು 'ದೇವನ ಮಾರ್ಗವನ್ನು ನೇರಾಗಿಸಿರಿ' ಎಂದು ಕಾನನದಲ್ಲಿ ಕೂಗುವ ಒಬ್ಬನ ಸ್ವರವಾಗಿರುತ್ತೇನೆ.” (ಯೋಹಾನ 
1:23) ಮಾರ್ಕನ ವಿವರಣೆ ಪ್ರಕಾರ - ಅವರು ಜನರಿಂದ ಪಾಪಗಳಿಗಾಗಿ ಪಶ್ಚಾತ್ತಾಪ ಮಾಡಿಸುತ್ತಿದ್ದರು ಮತ್ತು ಪಶ್ಚಾತ್ತಾಪ 
ಪಡುತಿ ಶ್ರಿದ್ದವರಿಗೆ ಜ್ಞಾನಸ್ನಾನ (Baptism) ಮಾಡಿಸುತ್ತಿ ಶ್ರಿದ್ದರು. ಅರ್ಥಾತ್‌ ಪಶ್ಚಾತ್ತಾಪ ಪಟ್ಟ ಬಳಿಕ ಅವರ ದೇಹ ಮತ್ತು ಆತ್ಮ: 
ಇವೆರಡೂ ಶುದ್ಧವಾಗಲಿಕ್ಕಾಗಿ ಅವರನ್ನು ಸ್ನಾನ ಮಾಡಿಸುತ್ತಿದ್ದರು. ಯಹೂದಿಯಾ ಮತ್ತು ಜೆರುಸಲೇಮಿನ ಅನೇಕರು ಅವರ 
ಅನುಯಾಯಿಗಳಾಗಿ ಬಿಟ್ಟಿದ್ದರು. ಅವರೆಲ್ಲ ಅವರ ಬಳಿಗೆ ಹೋಗಿ ಜ್ಞಾನಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು. (ಮಾರ್ಕನು 1:4-5) ಈ 
ಕಾರಣದಿಂದಲೇ ಅವರ ಹೆಸರು John ط١‎ Baptist ಎಂದು ಪ್ರಸಿದ್ಧವಾಗಿತ್ತು. ಸಾಮಾನ್ಯವಾಗಿ ಬನೀ ಇಸ್ರಾಈಲರು ಅವರ 
ಪ್ರವಾದಿತ್ಸವನ್ನು ಸ್ವೀಕರಿಸಿದ್ದರು. (ಮತ್ತಾಯ 21:26) 'ಸ್ತ್ರೀಯರಿಂದ ಹುಟ್ಟಿದವರಲ್ಲಿ 'ಜ್ಞಾನಸ್ನಾನ ಮಾಡಿಸುವ ಯೋಹಾನನಿಗಿಂತ 
ದೊಡ್ಡವನು ಯಾರೂ ಆಗಲಿಲ್ಲ' ಎಂದು ಹ. ಮಸೀಹರು(ಅ) ಹೇಳಿದ್ದರು. (ಮತ್ತಾಯ 11:11) ಅವರು ಒಂಟೆಯ ಕೂದಲಿನ 
ಉಡುಪು ಧರಿಸುತ್ತಿದ್ದರು. ಸೊಂಟಕ್ಕೆ "ಚರ್ಮದ ಪಟ್ಟಿಯನ್ನು ಕಟ್ಟಿಕೊಂಡಿರುತ್ತಿದ್ದರು. ಅವರ ಆಹಾರ ಮಿಡತೆಗಳು ಮತ್ತು 
ಕಾಡುಜೇನು ಆಗಿತ್ತು (ಮತ್ತಾಯ 3:4). ಇಷ್ಟು ಬಡತನದ ಜೀವನ ಸಾಗಿಸುವುದರೊಂದಿಗೆ ಅವರು 'ಪಶ್ಚಾತ್ತಾಪ ಪಡಿರಿ. ಏಕೆಂದರೆ 
ಆಕಾಶದ ಸಾಮ್ರಾಜ್ಯ ಸಮೂಪಿಸಿಬಿಟ್ಟಿದೆ' ಎಂದು ಘೋಷಿಸುತ್ತಿದ್ದರು. (ಮತ್ತಾಯ - 3:2) ಇದರ ಅರ್ಥ ಹ. ಮಸೀಹ್‌(ಅ)ರ 
ಪ್ರವಾದಿತ್ವ ಆರಂಭವಾಗಲಿದೆ ಎಂದಾಗಿತ್ತು. ಆದುದರಿಂದಲೇ ಅವರನ್ನು ಸಾಮಾನ್ಯವಾಗಿ ಹ. ಮಸೀಹರ ಮುನ್ಸೂಚಕ ಎಂದು 
ಕರೆಯಲಾಗುತ್ತದೆ. ಇದನ್ನೇ ಕುರ್‌ಅನಿನಲ್ಲೂ ಅವರ ಕುರಿತಾಗಿ ಹೇಳಲಾಗಿದೆ. ಅವನು ಅಲ್ಲಾಹನ ಕಡೆಯ ಆಜ್ಞೆಯೊಂದನ್ನು 
ದೃಢೀಕರಿಸುವವನು. (ಆಲಿ ಇಮ್ರಾನ್‌ ;, 39) ಅವರು ಜನರಿಗೆ ಉಪವಾಸ ಮತ್ತು ನಮಾರುಾ್‌ನ ಉಪದೇತ ಕೊಡುತ್ತಿದ್ದರು. 
(ಮತ್ತಾಯ 9:14, ಲೂಕ 5:33 ಲೂಕ 11:1) ಅವರು ಜನರೊಡನೆ 'ಎರಡು ಅಂಗಿಗಳಿದ್ದವರು ಅದನ್ನು ಇಲ್ಲದವರಿಗೆ 
ಹಂಚಿಬಿಡಬೇಕು. ಊಟವಿರುವವನೂ ಹೀಗೆಯೇ ಮಾಡಬೇಕು' ಎಂದು ಹೇಳುತ್ತಿದ್ದರು. (ಲೂಕ 3:10) ಬನೀ ಇಸ್ರಾಈಲರ ದುಪ್ಪ 
ಪಂಡಿತರಾದ ಫರೀಸೀ ಮತ್ತು ಸದೂಕೀಗಳು ಅವರ ಬಳಿಗೆ ಜ್ಞಾನಸ್ನಾನಕ್ಕಾಗಿ ಬಂದಾಗ ಅವರು ಅವರನ್ನು ಗದರಿಸುತ್ತ, "ಓ ಸರ್ಪದ 
ಮಕ್ಕಳೇ, ಬರಲಿರುವ ಕ್ರೋಧದಿಂದ ಓಡಿ ಹೋಗಿರೆಂದು ನಿಮಗೆ ಎಚ್ಚರಿಸಿದವರಾರು?...... ನಿಮ್ಮ ಮನದೊಳಗೆ ಅಬ್ರಹಾಮ್‌ 
ನಮ್ಮ ಪಿತರೆಂದು ಹೇಳುವ ಯೋಚನೆ ಮಾಡಬೇಡಿರಿ........ ಈಗ "ಮರಗಳ ಬುಡಗಳಲ್ಲಿ ಕೊಡಲಿ ಇರಿಸಲಾಗಿದೆ. ಆದುದರಿಂದ 
ಉತ್ತಮ ಫಲ ಕೊಡದ ಮರವನ್ನು ಕಡಿಯಲಾಗುತ್ತದೆ ಮತ್ತು ಬೆಂಕಿಗೆ ಹಾಕಲಾಗುತ್ತದೆ.” (ಮತ್ತಾಯ 3:7-10) 

ಅವರು ಧರ್ಮಾಹ್ಠಾನ ಕಾರ್ಯವೆಸಗುತ್ತಿದ್ದ ಸಾಮ್ರಾಜ್ಯದ ಅವರ ಕಾಲದ ಯಹೂದಿ ಅರಸ ಹೆರೋದ್‌ ಎಂಟಿಪಾಸನು 
ನಖಶಿಖಾಂತ ರೋಮನ್‌ ಸಂಸ್ಕೃತಿಯಲ್ಲಿ ಲೀನವಾಗಿದ್ದನು.-ಇದರಿಂದಾಗಿ ಇಡೀ ದೇಶದಲ್ಲಿ ದುಷ್ಕರ್ಮಗಳು ಹಬ್ಬುತ್ತಿದ್ದವು. ಅವನು 
ತನ್ನ ಸ್ವಂತ ಸಹೋದರ ಫಿಲಿಪ್‌ನ ಪತ್ನಿ ಹೆರೋದ್‌ಯಾಸ್‌ಳನ್ನು ತನ್ನ ಮನೆಯಲ್ಲಿರಿಸಿಕೊಂಡಿದ್ದನು. ಹ. ಯಹ್ಕಾರು(ಅ) ಇದಕ್ಕಾಗಿ 
ಹೆರೋದನನ್ನು ಜರೆದರು ಮತ್ತು ಅವನ ಕರ್ಮಭ್ರಪ್ಟ ನಡೆಯ ವಿರುದ್ಧ ಸ್ವರವೆತ್ತಿದರು. ಈ ಅಪರಾಧಕ್ಕಾಗಿ' ಹೆರೋದನು ಅವರನ್ನು 
ದಸ್ತಗಿರಿ ಮಾಡಿ ಸೆರೆಯಲ್ಲಿಟ್ಟನು. [ಕೊನೆಗೆ ಅದೇ ಕುಲಟೆಯ ಹೇಳಿಕೆಯ ಪ್ರಕಾರ ನರ್ತಕಿಯಾಗಿದ್ದ ಅವಳ ಮಗಳು ಆ| 
ದುರಾತ್ಮನೊಡನೆ ಹ ಯಹ್ಮಾರ(ಅ) ರುಂಡವನ್ನು ಕೇಳಿದಾಗ] ಅವನು ಸೆರೆಮನೆಯಲ್ಲಿ ಅವರ ಶಿರಚ್ಛೇದನ ಮಾಡಿಸಿ ತರಿಸಿದರು 
ಮತ್ತು ಅದನ್ನು ಒಂದು ಹರಿವಾಣದಲ್ಲಿ ನರ್ತಕಿಗೆ ಅರ್ಪಿಸಿದನು. (ಮತ್ತಾಯ 14:1-12, ಮಾರ್ಕ 6:17-29, ಲೂಕ 3:19-20) 


ಕಾಂಡ-16 


970 ಕುರ್‌ಆನ್‌ ವ್ಯಾಖ್ಯಾನ 


727 یہ ور 6ر ےج > ا 492 
eA TOS HES OYE‏ 


7 


ಹಿ 


(16-21) ಓ ಪೈಗಂಬರರೇ, ಈ ಗ್ರಂಥದಲ್ಲಿ ಮರ್ಯಮರ ವಿಷಯ ಪ್ರಸ್ತಾಪಿಸಿರಿ. ಅವರು ತನ್ನವರಿಂದ 
ಸರಿದು ಪೂರ್ವದಿಕ್ಕಿನಲ್ಲಿ ಏಕಾಂತ ವಾಸದಲ್ಲಿದ್ದಾಗ- ಹಾಗೂ ತೆರೆಯನ್ನಿಳಿಸಿ ಅವರಿಂದ ಮರೆಯಾಗಿ ಕುಳಿತಿದ್ದ!" 
ಸ್ಥಿತಿಯಲ್ಲಿ ನಾವು ಅವರ ಬಳಿಗೆ ನಮ್ಮ ದೇವಚರನನ್ನು ಕಳುಹಿಸಿದೆವು, ಅವನು ಅವರ ಮುಂದೆ ಓರ್ವ 
ಪೂರ್ಣ ಮನುಷ್ಯ ರೂಪದಲ್ಲಿ ಪ್ರತ್ಯಕ್ಷನಾದನು. ಮರ್ಯಮ್‌- ಥಟ್ಟನೆ, "ನೀನೊಬ್ಬ ದೇವಭಯವುಳ್ಳವನಾಗಿದ್ದರೆ 
ನಾನು ನಿನ್ನಿಂದ ದಯಾಮಯನಾದ ದೇವನ ಅಭಯ ಯಾಚಿಸುತ್ತೇನೆ" ಎಂದರು. ಆಗ ಅವನು, "ನಾನು 
ನಿಮ್ಮ ಪ್ರಭುವಿನ ದೂತನಾಗಿರುತ್ತೇನೆ ಮತ್ತು ನಿಮಗೆ ಓರ್ವ ಪವಿತ್ರ ಬಾಲಕನನ್ನು ಕೊಡಲಿಕ್ಕಾಗಿ ಬಂದಿರುತ್ತೇನೆ" 
ಎಂದನು. ಆಗ ಮರ್ಯಮ್‌, "ನನ್ನನ್ನು ಪುರುಷನಾರೂ ಮುಟ್ಟದೆ ಇರುವಾಗ ನನ್ನಲ್ಲಿ ಬಾಲಕನಾಗುವುದು 
ಹೇಗೆ? ಮತ್ತು ನಾನೇನೂ ದುರಾಚಾರಿ ಸ್ತ್ರೀಯಲ್ಲ" ಎಂದರು. ಆಗ ದೇವಚರರು, "ಹಾಗೆಯೇ ಆಗುವುದು 
ಇದು ನನಗೆ ಬಹಳ ಸುಲಭವಾದುದೆಂದೂ ಆ ಬಾಲಕನನ್ನು ಜನರಿಗೆ ಒಂದು ನಿದರ್ಶನವನ್ನಾಗಿನ ಮತ್ತು 
ನಮ್ಮ ಕಡೆಯಿಂದ ಒಂದು ಕರುಣೆಯನ್ನಾಗಿ ಮಾಡಲಿಕ್ಕೋಸ್ಕರ ನಾವು ಹಾಗೆ ಮಾಡುವೆವೆಂದೂ ನಿನ್ನ ಪ್ರಭು 
ಹೇಳುತ್ತಾನೆ. ಈ ಕಾರ್ಯ ಆಗಿಯೇ ತೀರಬೇಕಾಗಿದೆ" ಎಂದನು. ان‎ 


13. ತುಲನೆಗಾಗಿ ಆಲಿ ಇಮ್ರಾನ್‌ನ 43, 54 ಮತ್ತು ಅನ್ನಿಸಾದ 190-191ನೆಯ ಟಿಪ್ಪಣಿಗಳನ್ನು ನೋಡಿರಿ. 


14. ಆಲಿ ಇಮ್ರಾನ್‌ ಅಧ್ಯಾಯದಲ್ಲಿ ಬೇರೆ ವಿಷಯಗಳೊಂದಿಗೆ ಹ. ಮರ್ಯಮ್‌(ಅ) ಬೈತುಲ್‌ ಮಕ್ತಿಸಿನ ಒಂದು 
ಕೊಠಡಿಯೊಳಗೆ ಧ್ಯಾನಾಸಕ್ತರಾಗಿ ಕುಳಿತಿದ್ದರೆಂದೂ ಹೇಳಲಾಗಿದೆ. ಇಲ್ಲಿ ಅವರು ಧ್ಯಾನಾಸಕ್ತರಾಗಿ ಕುಳಿತಿದ್ದ ಕೊಠಡಿಯು ಬೈತುಲ್‌ 
ಮಕ್ತಿಸಿನ ಪೂರ್ವ ದಿಕ್ಕಿಗಿತ್ತೆಂದೂ ಅವರು ಧ್ಯಾನಾಸಕ್ತರ ಸಾಮಾನ್ಯ ಪದ್ಧತಿಯಂತೆ ಒಂದು ಪರದೆಯನ್ನು ತೂಗು ಹಾಕಿ ನೋಡುವವರ 
ದೃಷ್ಟಿಯಿಂದ ತಮ್ಮನ್ನು ರಕ್ಷಿಸಿಕೊಂಡಿದ್ದರೆಂದೂ ಹೇಳಲಾಗುತ್ತಿದೆ. ಕೇವಲ ಬೈಬಲಿಗೆ ಅನುಕೂಲವಾಗಲಿಕ್ಕಾಗಿ 'ಮಕಾನನ್‌ 
ಶರ್‌ಕಿಯ್ಕಾ' ಎಂದರೆ 'ನಾಸಿರಾ' ಎಂದು ಹೇಳಿದವರು ತಪ್ಪಿ ಬಿದ್ದಿದ್ದಾರೆ. ಏಕೆಂದರೆ ನಾಸಿರಾ ಇರುವುದು ಜೆರುಸಲೇಮಿನ ಉತ್ತರ 
ದಿಕ್ಕಿನಲ್ಲಿ; ಪೂರ್ವ ದಿಕ್ಕಿನಲ್ಲಲ್ಲ. 

15. ಹ. ಮರ್ಯಮ್‌ರು(ಅ) ಅಶ್ಚರ್ಯಪಟ್ಟಾಗ, ದೇವಚರರು 'ಹಾಗೆಯೇ ಆಗುವುದು' ಎಂದುದು ಪುರುಷನು ನಿನ್ನನ್ನು 
ಮುಟ್ಟುವನೆಂಬ ಹಾಗೂ ಅವನಿಂದ ನಿನ್ನಲ್ಲಿ ಮಗು ಜನಿಸುವುದೆಂಬ ಅರ್ಥದಲ್ಲಾಗಿರಲು ಸಾಧ್ಯವೇ ಇಲ್ಲ. ನಿನ್ನನ್ನು ಪುರುಷನಾರೂ 
ಮುಟ್ಟದಿದ್ದರೂ ನಿನ್ನಲ್ಲಿ ಮಗು ಜನಿಸುವುದು ಎಂಬುದೇ ಇದರ ಸುಸ್ಪಷ್ಟ ಅರ್ಥ. ಮೇಲೆ ಇದೇ ಪದಗಳನ್ನು ಬಳಸಿ ಹ. 
ರುಕರಿಯ್ಯಾರ(ಅ) ಆಶ್ಚರ್ಯವನ್ನು ಉಲ್ಲೇಖಿಸಲಾಗಿದೆ ಮತ್ತು ಅಲ್ಲೂ ದೇವಚರನು ಇದೇ ಉತ್ತರ ಕೊಟ್ಟಿದ್ದಾನೆ. ಅಲ್ಲಿ ಈ 
ಉತ್ತರಕ್ಕೆ ಇರುವ ಅರ್ಥವೇ ಇಲ್ಲೂ ಇದೆ ಎಂಬುದು ಖಚಿತ. ಇದೇ ರೀತಿಯಲ್ಲಿ ಅದ್ದಾರಿಯಾತ್‌ ಅಧ್ಯಾಯದ 28-30 ಸೂಕ್ತಗಳಲ್ಲಿ 
ತಿಳಿಸಿರುವಂತೆ ದೇವಚರನು ಹ. ಇಬ್‌ರಾಹೀಮ್‌ರಿಗ(ಅ) ಮಗನ ಸುವಾರ್ತೆ ಕೊಟ್ಟಾಗ, ಹ. ಸಾರಾರು(ಅ), ಮುದುಕಿಯೂ 
ಬಂಜೆಯೂ ಆಗಿರುವ ನನ್ನಲ್ಲಿ ಮಗು ಹುಟ್ಟುವುದು ಹೇಗೆ? ಎಂದು ಕೇಳುತ್ತಾರೆ. ಆಗಲೂ ದೇವಚರನು 'ಕದಾಲಿಕ' (ಹಾಗೆಯೇ 


ಕಾಂಡ -16 


19. ಮರ್ಯಮ್‌ 971 
INGLE کان‎ Uy STEELS کان )مز فان‎ 
[CSP EOE TIE SUS GLAS 


ಳಾ *. 


(22-26) ಮರ್ಯಮರಿಗೆ ಆ ಮಗುವಿನ ಗರ್ಭ ಉಂಟಾಯಿತು ಮತ್ತು ಅವರು ಆ ಗರ್ಭ ಸಹಿತ 
ದೂರದ ಒಂದು ಸ್ಥಳಕ್ಕೆ ಹೋದರು." ತರುವಾಯ ಪ್ರಸವ ವೇದನೆಯು ಅವರನ್ನು ಒಂದು ಖರ್ಜೂರದ 
ಮರದೆಡೆಗೆ ತಲುಪಿಸಿತು. ಅವರು, "ಅಕಟ! ನಾನು ಇದಕ್ಕಿಂತ ಮುಂಚೆ ಸತ್ತು ಹೋಗಿದ್ದರೆ! ಮತ್ತು ಹೇಳ 
ಹೆಸರಿಲ್ಲದಂತೆ ಅಳಿದು ಹೋಗಿದ್ದರೆ ریت‎ ಎನ್ನತೊಡಗಿದರು.'' ದೇವಚರನು ಕಾಲಬಳಿಯಿಂದ 
ಅವರನ್ನು ಕೂಗಿ ಹೀಗೆಂದನು- "ಮರುಗಬೇಡಿರಿ ನಿಮ್ಮ ಪ್ರಭು ನಿಮ್ಮ ತಳಭಾಗದಲ್ಲೊಂದು ಚಿಲುಮೆಯನ್ನು 
ಹರಿಸಿ ಬಿಟ್ಟಿದ್ದಾನೆ ಮತ್ತು ನೀವು ಆ ಮರದ ಕಾಂಡವನ್ನು ಹಿಡಿದು ಅಲುಗಾಡಿಸಿರಿ. ನಿಮ್ಮ ಮೇಲೆ ಹಸನಾದ 


ಆಗುವುದು) ಎಂದು ಉತ್ತರ ಕೊಡುತ್ತಾನೆ. ವೃದ್ಧಾಪ್ಯ ಮತ್ತು ಬಂಜೆತನವಿದ್ದರೂ ಅವರಲ್ಲಿ ಮಗು. ಜನಿಸುವುದು ಎಂಬುದೇ ಇದರ 
ಅರ್ಥವೆಂಬುದು ವ್ಯಕ್ತ, ಅಲ್ಲದೆ ಒಂದು ವೇಳೆ 'ಕದಾಲಿಕ' ಎಂಬುದಕ್ಕೆ 'ನಿನಗೆ ಪುರುಷ ಸಂಪರ್ಕವುಂಟಾಗುವುದು ಮತ್ತು 
ಜಗತ್ತಿನಾದ್ಯಂತವಿರುವ ಸ್ತ್ರೀಯರಲ್ಲಿ ಮಕ್ಕಳು ಜನಿಸುವ ಹಾಗೆಯೇ ನಿನ್ನಲ್ಲೂ ಮಗು ಜನಿಸುವುದು' ಎಂಬ ಅರ್ಥ ಕಟ್ಟಿದರೆ ನಂತರದ 
ಎರಡೂ ನುಡಿಗಳು ಅರ್ಥಹೀನವಾಗಿ ಬಿಡುತ್ತವೆ. ಏಕೆಂದರೆ ಆ ಸ್ಥಿತಿಯಲ್ಲಿ 'ಹೀಗೆ ಮಾಡುವುದು ನನಗೆ ಬಹಳ ಸುಲಭವೆಂದೂ 
ನಾವು ಆ ಬಾಲಕನನ್ನು ಒಂದು ನಿದರ್ಶನವನ್ನಾಗಿ ಮಾಡಲಿಚ್ಛಿಸುತ್ತೇವೆಂದೂ ನಿನ್ನ ಪ್ರಭು ಹೇಳುತ್ತಾನೆ' ಎಂದು ಹೇಳುವ ಅಗತ್ಕವೇ 
ಏನಿದೆ? 'ನಿದರ್ಶನ' ಎಂಬ ಪದವು ಸ್ಪಷ್ಟವಾಗಿ 'ಮುಲ್‌ಜಿರು' (ಪವಾಡ) ಎಂಬರ್ಥದಲ್ಲಿ ಪ್ರಯೋಗವಾಗಿದೆ. 'ಹೀಗೆ ಮಾಡುವುದು 
ನಮಗೆ ಬಹಳ ಸುಲಭ ಕಾರ್ಯ' ಎಂಬ ಮಾತೂ ಇದೇ ಅರ್ಥವನ್ನು ಸಮರ್ಥಿಸುತ್ತದೆ. ಆದುದರಿಂದ ಈ ಆದೇಶದ ಅರ್ಥವು, 
ಸಾವು ಈ ھتاہ‎ ಅಸ್ತಿತ್ವವನ್ನೇ ಒಂದು ಜೀವಂತ ಪವಾಡವನ್ನಾಗಿ ಬನೀ ಇಸ್ರಾಈಲರ ಮುಂದೆ ಪ್ರಕಟಿಸಲಿಚ್ಛಿಸುತ್ತೇವೆ ಎಂಬ 
ಹೊರತು ಬೇರೇನೂ ಆಗಿರಲು ಸಾಧ್ಯವಿಲ್ಲ. ಅಲ್ಲಾಹನು ಹ. ಈಸಾರ(ಅ) ಅಸ್ತಿತ್ವವನ್ನು ಒಂದು ಜೀವಂತ ಪವಾಡವನ್ನಾಗಿ ಹೇಗೆ 
ತೋರಿಸಿದನೆಂಬುದನ್ನು ಅನಂತರದ ವಿವರಣೆಗಳು ತಿಳಿಸುತ್ತವೆ. 

16. ದೂರದ ಒಂದು. ಸ್ಥಳ ಎಂದರೆ ಬೆತ್ತೆಹೇಮ್‌. ಹ. ಮರ್ಯಮ್‌ರು(ಅ) ತಮ್ಮ ತಪಶ್ಚರ್ಯೆವನ್ನು ಬಿಟ್ಟು ಅಲ್ಲಿಗೆ 
ಹೋದುದು ಸಹಜವಾಗಿತ್ತು. ಬನೀ ಇಸ್ರಾಈಲರ ಬನೀ ಹಾರೂನ್‌ ಎಂಬ ಅತ್ಯಂತ ಪವಿತ್ರ ಮನೆತನದ ಒಬ್ಬ. ಕನ್ಯಾ ಅದರಲ್ಲೂ 
ದೇವಾರಾಧನೆಗಾಗಿ ಬೈತುಲ್‌ ಮಕ್ಲಿಸ್‌ಗೆ ದತ್ತಿ ಬಿಡಲಾದ رجہ‎ ಗರ್ಭವತಿಯಾಗಿರುವಳು! ಈ ಸ್ಥಿತಿಯಲ್ಲಿ ಅವರು ತಪಶ್ಚರ್ಯದ 
ಜಾಗದಲ್ಲೇ ಕುಳಿತಿರುತ್ತಿದ್ದರೆ ಹಾಗೂ ಅವರು ಗರ್ಭಿಣಿಯಾಗಿರುವುದು ಜನರಿಗೆ ತಿಳಿದು ಬಿಡುತ್ತಿದ್ದರೆ, ಅವರ ಕುಟುಂಬದನರು 
ಮಾತ್ರವಲ್ಲ, ಜನಾಂಗದ ಇತರರೂ ಅವಳ ಬಾಳನ್ನೇ ಗೋಳಾಗಿಸಿ ಬಿಡುತ್ತಿದ್ದರು. ಆದ್ದರಿಂದ ಇಂತಹ ಸತ್ವ ಪರೀಕ್ಷೆಗೊಳಗಾದ 
ಬಳಿಕ, ಅವರು. ಯಾರೊಡನೆಯೂ ಹೇಳದೆ ತಮ್ಮ ತಪೋ ಜಾಗವನ್ನು ಬಿಟ್ಟು ಹೊರಟರು. ದೇವೇಚ್ಛೆಯು ನೆರವೇರುವವೃರೆಗೆ 
ಜನಾಂಗದ ಅವಹೇಳನ ಮತ್ತು ಅವಮಾನಗಳಿಂದ ದೂರವಿರುವ ನಿರ್ಧಾರ ಕೈಗೊಂಡರು. ವಸ್ತುತಃ ಈ ಘಟನೆಯೇ ಹ. ಈಸಾರು(ಅ) 
ಪಿತೃರಹಿತರಾಗಿ ಜನಿಸಿದ್ದರೆಂಬುದಕ್ಕೆ ಒಂದು ದೊಡ್ಡ ಆಧಾರವಾಗಿದೆ. ಹ. ಮರ್ಯಮ್‌ ವಿವಾಹಿತೆಯಾಗಿದ್ದು ಮತ್ತು ಪತಿಯಿಂದಾಗಿಯೇ 
ಅವರಲ್ಲಿ ಮಗುವಾಗುತ್ತಿದ್ದರೆ ತಮ್ಮ ತವರನ್ನೂ ಪತಿಗೃಹವನ್ನೂ ತೊರೆದು ಹೆರಿಗೆಗಾಗಿ ಒಬ್ಬಳೇ ದೂರ ಪ್ರದೇಶಕ್ಕೆ ಹೋಗುವ 
ಅಗತ್ಯವೇ ಇರಲಿಲ್ಲ. 

17. ಆಗ ಹ. ಮರ್ಯಮ್‌ರು(ಅ) ಎಷ್ಟು ಕಳವಳಗೊಂಡಿದ್ದರೆಂದು ಈ ಮಾತುಗಳಿಂದ ತಿಳಿದು ಬರುತ್ತದೆ. ಈ ಮಾತುಗಳು 
ಪ್ರಸವ ವೇದನೆಯ ಕಾರಣದಿಂದಾಗಿ ಅವರ ಬಾಯಿಯಿಂದ ಹೊರಟದ್ದಲ್ಲವೆಂದೂ ಯಾವ ಭಯಾನಕ ಸತ್ವಪರೀಕ್ಲೆಗೆ ಅಲ್ಲಾಹನು 
ತನ್ನನ್ನು ಗುರಿಪಡಿಸಿರುತ್ತಾನೋ ಅದರಿಂದ ಸಕ್ಸೇಮ ಪಾರಾಗುವುದು ಹೇಗೆ ಮತ್ತು ಗರ್ಭಾವಸ್ಥೆಯನ್ನು ಇಷ್ಟರವರೆಗೆ ಹೇಗಾದರೂ | 
ಅಡಗಿಸಿಡಲು ಸಾಧ್ಯವಾಯಿತು. ಈಗ ಪಿತೃರಹಿತವಾಗಿ ಜನಿಸಲಿರುವ ಈ ಮಗುವನ್ನು ಹೇಗೆ ಅಡಗಿಸಲಿ ಎಂಬ ಚಿಂತೆ ಅವರನ್ನು 
"ಕಾಡುತ್ತಿತ್ತು ಎಂದೂ ಈ ಮಾತಿನ ಹಿನ್ನೆಲೆಯಲ್ಲಿರುವ ಸನ್ನಿವೇಶವನ್ನು ಗಮನಿಸಿದರೆ ವ್ಯಕ್ತವಾಗುತ್ತದೆ. * ಈ ಕಾರಣದಿಂದಾಗಿಯೇ 


ಕಾಂಡ-16 


972 ಕುರ್‌ಆನ್‌ ವ್ಯಾಖ್ಯಾನ 


RE 1 EL 7-0 [A 

LUE us‏ 7" 3اش ;5350 os La‏ ال احدا 
کید ری ےبد ہے 25 ۶ )3 سا ಹ್ತ‏ 25 242% ٤٤ط‏ 
fe LS 93‏ نَا انت یم ALG‏ 


سط 


ಸಂಕ ಯಹಿತೆಭದರಕ‏ ماکان بن امرس وزَماکاتُ 


ಖರ್ಜೂರದ ಹಣ್ಣುಗಳು ಉದುರಿ ಬೀಳುವುವು. ಈ ರೀತಿಯಲ್ಲಿ ನೀವು ತಿಂದು, ಕುಡಿದು ಕಣ್ಮನಗಳನ್ನು 
ತಣಿಸಿರಿ. ನೀವು ಮಾನವರಾರನ್ನಾದರೂ ಕಂಡರೆ -'ನಾನು ಕರುಣಾನಿಧಿ(ಅಲ್ಲಾಹ್‌)ಗಾಗಿ ಉಪವಾಸ ವ್ರತದ ಹರಕೆ 
ಹೊತ್ತಿರುವುದರಿಂದ ಇಂದು ಯಾರೊಡನೆಯೂ ಮಾತನಾಡಲಾರೆನೆಂದು- ಹೇಳಿಬಿಡಿರಿ.' 

(27-33) ಅನಂತರ ಅವರು ಆ ಮಗುವನ್ನೆತ್ರಿಕೊಂಡು ತನ್ನ ಜನಾಂಗದ ಬಳಿಗೆ ಹೋದರು. ಜನರು, 
"ಓ ಮರ್ಯಮ್‌! ನೀನು ಘೋರ ಪಾತಕವನ್ನೆಸಗಿ ಬಿಟ್ಟೆ. ಓ ಹಾರೂನನ ಸಹೋದರಿ! ನಿನ್ನ ತಂದೆ 


ಅವರು ಗರ್ಭಿಣಿಯಾಗಿದ್ದಾಗ, ತಮ್ಮ” ತಾಯಿಯೂ ಕುಟುಂಬದವರೆಲ್ಲರೂ ಊರಲ್ಲೇ ಇದ್ದರೂ ತಾನು ದೂರದ ಪ್ರದೇಶಕ್ಕೆ ನಡೆದು 
ಬಿಟ್ಟಿದ್ದರು. 

18. ತಾತ್ಸ್ತರ್ಯವೇನೆಂದರೆ ಮಗುವಿನ ವಿಷಯದಲ್ಲಿ ನೀನೇನೂ ಹೇಳಬೇಕಾಗಿಲ್ಲ. ಅದರ ಜನನದ ಬಗ್ಗೆ ಯಾರೇ 
ಅಕ್ಷೇಪವೆತ್ತಿದರೂ ಅವರಿಗೆ ಉತ್ತರ ಕೊಡುವ ಹೊಣೆ ನಮ್ಮ ಮೇಲಿದೆ. (ಬನೀ ಇಸ್ರಾಈಲರಲ್ಲಿ ಮೌನ ವ್ರತಾಚರಣೆಯ ಪದ್ಧತಿ 
ಹಿಂದಿನಿಂದಲೂ ಇತ್ತೆಂಬುದನ್ನು ತಿಳಿದಿರಬೇಕು.) ಈ ಮಾತುಗಳು ಸಹ ಹ. ಮರ್ಯಮರ(ಅ) ಮುಖ್ಯ ಕಳವಳವೇನಾಗಿತ್ತೆಂಬುದನ್ನು 
ತಿಳಿಸುತ್ತವೆ. ಇಲ್ಲಿ ಇನ್ನೊಂದು ವಿಷಯ ಗಮನಾರ್ಹವಾಗಿದೆ. ಅದೇನೆಂದರೆ - ಓರ್ವ ವಿವಾಹಿತ ಮಹಿಳೆಗೆ ಜಗತ್ತಿನಲ್ಲೆಲ್ಲಾ 
ಸಾಮಾನ್ಯವಾಗಿ ಪರಿಚಿತವಾಗಿರುವ ರೀತಿಯಲ್ಲಿ ಮಗು ಜನಿಸಿದರೆ 'ಅವಳು ಮೌನ ವ್ರತವನ್ನಾಚರಿಸುವ ಅಗತ್ಯವೇನಿದೆ? | 

19. ಈ ಮಾತುಗಳಿಗೆ ಎರಡು ಅರ್ಥಗಳಿರಲು ಸಾಧ್ಯವಿದೆ. ಒಂದನೆಯದು - ಅವುಗಳನ್ನು ಬಾಹ್ಕಾರ್ಥದಲ್ಲೇ ತೆಗೆದುಕೊಂಡು 
ಹ. ಮರ್ಯಮರಿಗೆ(ಅ) ಹಾರೂನ್‌ ಎಂಬ ಹೆಸರಿನ ಸಹೋದರನೊಬ್ಬನಿದ್ದನೆಂದು ಪರಿಗಣಿಸುವುದು. ಎರಡನೆಯದು - ಅರಬೀ 
ನುಡಿಗಟ್ಟಿನ ಪ್ರಕಾರ 'ಉಖ್ತಿ ಹಾರೂನ್‌' ಎಂದರೆ 'ಹಾರೂನರ ಕುಟುಂಬದ ಹುಡುಗಿ' ಎಂದು ಪರಿಗಣಿಸುವುದು. ಏಕೆಂದರೆ, ಅರಬೀ 
ಭಾಷೆಯಲ್ಲಿ ಇದೊಂದು ಸುಪರಿಚಿತ ವಾಕ್‌ಶೈಲಿಯಾಗಿದೆ. ಉದಾ: ಮುಮುರ್‌ ಗೋತ್ರದ ವ್ಯಕ್ತಿಯನ್ನು 'ಯಾ ಅಖಾ ಮುಯುರ್‌' 
(ಓ ಮುಮಿರರ ಸಹೋದರಾ) ಹಮುದಾನ್‌ ಗೋತ್ರದ ವ್ಯಕ್ತಿಯನ್ನು "ಯಾ ಅಖಾ ಹಮುದಾನ್‌' (ಓ, ಹಮುದಾನ್‌ನ ಸಹೋದರಾ) 
ಎಂದು ಕರೆಯಲಾಗುತ್ತದೆ. ಮೊದಲನೆಯ ಅರ್ಥವನ್ನಂಗೀಕರಿಸಲು ಇರುವ ಪ್ರಮುಖ ಆಧಾರವೇನೆಂದರೆ ಕೆಲವು ವರದಿಗಳ ಪ್ರಕಾರ 
ಸ್ವತಃ ಪ್ರವಾದಿವರ್ಯರಿಂದ(ಸ) ಈ ಅರ್ಥ ಉಲ್ಲೇಖಿತವಿದೆ. ಇನ್ನು ಎರಡನೆಯ ಅರ್ಥಕ್ಕೆ ಇರುವ ಆಧಾರವೇನೆಂದರೆ - ಸಂದರ್ಭ 
ಮತ್ತು ಸನ್ನಿವೇಶಗಳು ಈ ಅರ್ಥವನ್ನೇ ಕೊಡುತ್ತವೆ. ಏಕೆಂದರೆ - ಈ ಘಟನೆಯಿಂದ ಜನಾಂಗದಲ್ಲಿ ಒಂದು ದೊಡ್ಡ ಕೋಲಾಹಲವೇ 
ಎದ್ದಿತ್ತು. ಮೇಲ್ನೋಟಕ್ಕೆ, ಕೇವಲ ಹಾರೂನ್‌ ಎಂಬ ಯಾರೋ ಒಬ್ಬ ಅಪರಿಚಿತ ವೃಕ್ತಿಯಕನ್ಮಾ ಸಹೋದರಿಯು ಒಂದು 
ಮಗುವಿನೊಂದಿಗೆ ಬಂದಿದ್ದಳೆಂಬುದೇ ಇದಕ್ಕೆ ಕಾರಣವಾಗಿರಬಹುದೆಂದು ತೋರುವುದಿಲ್ಲ. ಬನೀ ಇಸ್ರಾಈಲರಲ್ಲಿ ಅತ್ಯಂತ 
ಗೌರವಾನ್ವಿತವಾಗಿದ್ದ ಹಾರೂನರ ಮನೆತನದ ಒಬ್ಬ ಕನೆಯು ಈ ಸ್ಥಿತಿಯಲ್ಲಿ ಕಂಡು ಬಂದುದೇ ಈ ರೀತಿ ಮರ್ಯಮರ(ಲ) 
ಸುತ್ತಲೂ ಜನರು ಗುಂಪು ಸೇರಲು ಕಾರಣವಾಗಿತ್ತು. ಒಂದು ಉನ್ನತ ಮಟ್ಟದ ಹದೀಸ್‌ ಇರುವಾಗ ಇತರ ವ್ಯಾಖ್ಯಾನಗಳು ತಾತ್ವಿಕವಾಗಿ 
ಗಮನಾರ್ಹವಲ್ಲದಿದ್ದರೂ ಮುಸ್ಲಿಮ್‌, ನಸಾಈ ಮತ್ತು ತಿರ್ಮಿದಿ ಮೊದಲಾದ ಗ್ರಂಥಗಳಲ್ಲಿ ಈ ಹದೀಸ್‌ ಯಾವ ಶಬ್ದಗಳೊಂದಿಗೆ 
ಉಲ್ಲೇಖವಾಗಿರುವುದೋ ಅವುಗಳಿಂದ್ದ ಖಚಿತವಾಗಿ, 'ಹಾರೂನನ ಸಹೋದರಿ" ಎಂಬ ಅರ್ಥವೃಂಟಾಗುವುದಿಲ್ಲ. ಮುಗೈರಾ ಬಿನ್‌ 
ಶುಲ್‌ಬಃರ ವರದಿಯಲ್ಲಿ ವಿವರಿಸಲಾಗಿರುವುದು ಹೀಗಿದೆ - ನಜ್ರಾನಿನ ಕ್ರೈಸ್ತರು ಹ. ಮುಗೈರಾರ(ರ). 'ಮುಂದೆ- 
ಹ. ಮರ್ಯಮರನ್ನು(ಅ) ಕುರ್‌ಆನಿನಲ್ಲಿ 'ಹಾರೂನನ ಸಹೋದರಿ ಎನ್ನಲಾಗಿದೆ. ಆದರೆ "ಹ. ಹಾರೂನ್‌ರಂತೂ(ಲೆ) ಅವರಿಗಿಂತ 
ನೂರಾರು ವರ್ಷಗಳ ಮೊದಲೇ ಗತಿಸಿದ್ದಾರಲ್ಲಾ!" ಎಂದು ಆಕ್ಸೇಪವೆತ್ತಿದರು. ಇದಕ್ಕೆ ಹ. ಮುಗೈರ॥(ರ) ಅವರಿಗೆ ಉತ್ತರಿಸದಾದರು. 


ಕಾಂಡ-16 


19. ಮರ್ಯಮ್‌ ۱ 973 


ಕ, 413 


ے ری چھے کی صسیے سر ھصرے لو ہے 
rss ETN ISAN‏ 


ಕೆಟ್ಟವನಾಗಿರಲಿಲ್ಲ. ನಿನ್ನ ತಾಯಿಯೂ 001 "٥۳ ಎನ್ನತೊಡಗಿದರು. ಆಗ ಮರ್ಯಮ್‌, 
ಮಗುವಿನ ಕಡೆಗೆ ಇಷಾರೆ ಮಾಡಿದರು. ಆಗ ಜನರು, "ಇದು ತೊಟ್ಟಿಲಲ್ಲಿ ಬಿದ್ದಿರುವಂತಹ ಒಂದು ಶಿಶು, 
ಇದರೊಡನೆ ನಾವೇನು ಮಾತನಾಡಬಹುದು?" ಎಂದರು. ಮಗು (ಹೀಗೆ) ಮಾತನಾಡತೊಡಗಿತು: "ನಾನು 
ಅಲ್ಲಾಹನ ದಾಸ್‌) ಅವನು ನನಗೆ ಗ್ರಂಥ ನೀಡಿದನು. ಪ್ರವಾದಿಯನ್ನಾಗಿ ಮಾಡಿದನು- ಮತ್ತು ನನ್ನನ್ನು 
ನಾನೆಲ್ಲಿದ್ದರೂ ಅನುಗ್ರಹೀತನಾಗಿರುವಂತೆ ಮಾಡಿದನು ಮತ್ತು ನನ್ನ ಬಾಳಿನುದ್ದಕ್ಕೂ ನಮಾರು್‌ ಮತ್ತು 
ರುಕಾತ್‌ ಪಾಲಿಸುತ್ತಿರಲು ಆಜ್ಞೆಯಿತ್ತನು. ನನ್ನನ್ನು ನನ್ನ ಮಾತೆಯ ಯಣ ಸಂದಾಯ ಮಾಡುವವನಾಗಿಸಿ 
ದನು ಮತ್ತು ನನ್ನನ್ನು ಅಹಂಕಾರಿಯನ್ನಾಗಿಯೂ ದುಷ್ಪನನ್ನಾಗಿಯೂ ಮಾಡಿರುವುದಿಲ್ಲ. ನಾನು ಜನಿಸಿದಾಗಲೂ 


ಅವರು ಬಂದು ಪ್ರವಾದಿವರ್ಯರಿಗೆ(ಸ) ಈ ವೃತ್ತಾಂತ ತಿಳಿಸಿದರು. ಆಗ ಪ್ರವಾದಿವರ್ಯರು(ಸು, "ಬನೀ ಇಸ್ರಾಈಲರು ತಮ್ಮ 
ಹೆಸರುಗಳನ್ನು ಪ್ರವಾದಿಗಳ ಮತ್ತು ಇತರ ಮಹಾತ್ಮರ ಹೆಸರುಗಳಂತೆ ಇಟ್ಟುಕೊಳ್ಳುತ್ತಿದ್ದರೆಂದು ನೀವೇಕೆ ಹೇಳಲಿಲ್ಲ?" ಎಂದು 
ಕೇಳಿದರು. ಉತ್ತರಿಸದೇ ಇರುವ ಬದಲಿಗೆ ಈ ಉತ್ತರ ಹೇಳಿ ಅವರ ಸಂಶಯವನ್ನು ನಿವಾರಿಸಬಹುದಿತ್ತಲ್ಲ ಎಂದು ಮಾತ್ರ 
ಪ್ರವಾದಿವರ್ಯರ(ಸ) ಈ ಮಾತಿನಿಂದ ಅರ್ಥವಾಗುತ್ತದೆ. 

19(ಅ). ಹ. ಈಸಾರ(ಅ) ಪವಾಡ ಸದೃಶ ಜನನವನ್ನು ನಿರಾಕರಿಸುವವರು ಹ. ಮರ್ಯಮ್‌ರು(ಅ) ಶಿಶು ಸಹಿತ ಬಂದಾಗ 
ಇಡೀ ಜನಾಂಗವೇ ಅವರ ಮೇಲೆ ಮುಗಿಬಿದ್ದು ಅವರನ್ನು ನಿಂದಿಸಿ ಜರೆದುದೇಕೆಂಬುದರೆ ಬಗ್ಗೆ مت‎ ಯಾವ ಕಾರಣವನ್ನು 
ಕೊಡಬಲ್ಲರು? 

20. ಕುರ್‌ಆನಿನ ಅರ್ಥ ವಿರೂಪಗೊಳಿಸುವವರು ಈ ಸೂಕ್ತಕ್ಕೆ 'ನಾನು ಇವನೊಂದಿಗೆ ಮಾತಾಡುವುದು? ಇವನಂತು ನಿನ್ನೆಯ 
ಮಗು' ಎಂದು ಅರ್ಥೈಸಿದ್ದಾರೆ. ಅರ್ಥಾತ್‌- ಅವರ ಪ್ರಕಾರ ಈ ಮಾತುಕತೆ ನಡೆದುದು ಹ. ಈಸಾರ(ಅ) ಯೌವನಾವಸ್ಥೆಯಲ್ಲಿ. 
ಬನೀ ಇಸ್ರಾಈಲರ ಹಳಬರು ಹ. ಈಸಾರ(ಅ) ವಿಷಯದಲ್ಲಿ - ಆ ಯುವಕನೊಡನೆ ಮಾತಾಡುವುದೇನು? ಅವನ ಕಣ್ಣಮುಂದೆಯೇ | 
ತೊಟ್ಟಿಲಲ್ಲಿ ಬಿದ್ದುಕೊಂಡಿದ್ದವನು ಎಂದು ಹೇಳಿದರು. ಆದರೆ ಸಂದರ್ಭ ಮತ್ತು ವಿಷಯಾನುಬಂಧಗಳನ್ನು ಕೊಂಚವಾದರೂ 
ವಿವೇಚಿಸಿದರೆ ಇದು ಕೇವಲ ಪವಾಡದ ಕಲ್ಪನೆಯಿಂದ ತಪ್ಪಿಸಿಕೊಳ್ಳಲಿಕ್ಕಾಗಿ ಸೃಷ್ಟಿಸಿಕೊಂಡ ಒಂದು ಟೊಳ್ಳು ವ್ಯಾಖ್ಯಾನವೆಂದೂ 
ಯಾರಿಗೂ" ಅರ್ಥವಾದೀತು. ಹೀಗೆ ಆಕ್ಲೇಪವೆತ್ತುವ ಅಕ್ರಮಿಗಳು ಕನಿಷ್ಠಪಕ್ಷ ಆ ಘಟನೆ ಶಿಶು ಜನಿಸಿದ ಕಾಲದಲ್ಲಿ ಸಂಭವಿಸಿದ್ದೇ 
ಹೊರತು ಅದು ಯೌವನಾವಸ್ಥೆಗೆ ತಲುಪಿದ ಕಾಲದಲ್ಲಲ್ಲವೆಂದಾದರೂ ಯೋಚಿಸಬೇಕಿತ್ತು. ಮಾತ್ರವಲ್ಲದೆ ಆಲಿ ಇಮ್ರಾನ್‌ ಅಧ್ಯಾಯದ 
46ನೆಯ ' ಮತ್ತು ಅಲ್‌ ಮಾಣದಃದ 110ನೆಯ ಸೂಕ್ತ ಇವೆರಡೂ, ಹ. ಈಸಾರು(ಅ) ಈ ಮಾತುಗಳನ್ನು ಯೌವನಾವಸ್ಥೆಯಲ್ಲಿ 
ಹೇಳಿದುದಲ್ಲವೆಂದೂ ತೊಟ್ಟಿಲಿನಲ್ಲಿ ಒಂದು ನವಜಾತ ಶಿಶುವಾಗಿದ್ದುಕೊಂಡು ಹೇಳಿದುದೆಂದೂ ಸುಸ್ಪಪ್ಪವಾಗಿ ವಿವರಿಸುತ್ತವೆ. 

20 (ಅ). ಇದಕ್ಕೆ ಮುಂಚೆ 21ನೆಯ ಸೂಕ್ತದಲ್ಲಿ ಪ್ರಸ್ತಾಪಿಸಿರುವ ನಿದರ್ಶನ. ಇದುವೇ. ತೊಟ್ಟಿಲಲ್ಲಿ ಮಲಗಿದ್ದ ನವಜಾತ 
ಶಿಶು ಮಾತಾಡತೊಡಗಿತು. ಇದರಿಂದ ಈ ಶಿಶು ಯಾವುದೇ ಪಾತಕ ಪರ ಕರ್ಮದ ಫಲವಾಗಿ ಜನಿಸಿದುದಲ್ಲ, ಮತ್ತು ಇದು 
ಅಲ್ಲಾಹನು ತೋರಿದ ಒಂದು ಪವಾಡ ಎಂಬುದು ಎಲ್ಲರಿಗೂ ಖಾತರಿಯಾಗಿ ಶಿಳಿಯುವಂತಾಯಿತು. 

20 (ಆ). ಇಲ್ಲಿ ಮಾತಾಪಿತರ ಹಣ ಸಂದಾಯ ಮಾಡುವವನೆಂದು ಹೇಳಿಲ್ಲ. ಮಾತೆಯ ಯಣ ಸಂದಾಯ ಮಾಡುವವನು 
ಎಂದು ಹೇಳಲಾಗಿದೆ. ಹ: ಈಸಾರಿಗೆ(ಅ) ಯಾರೊಬ್ಬನೂ ತಂದೆಯಾಗಿರಲಿಲ್ಲವೆಂಬುದಕ್ಕೆ ಇದೂ ಒಂದು ಆಧಾರ ಪ್ರಮಾಣ. 
ಕುರ್‌ಆನಿನಲ್ಲಿ ಅವರನ್ನು ಎಲ್ಲೆಡೆಯೂ ಈಸಾ ಬಿನ್‌ ಮರ್ಯಮ್‌(ಅ) ಎನ್ನಲಾಗಿರುವುದು ಇದಕ್ಕೆ ಇನ್ನೊಂದು ಆಧಾರವಾಗಿದೆ. 


ಕಾಂಡ-16 


974 ಕುರ್‌ಆನ್‌ ವ್ಯಾಖ್ಯಾನ 


ہدمع یں 


INE‏ الَيِْ نِيْهِيَنْتززْدّہ 


9೨81‏ 44 خھم ھ2 


SEMEL 


ಸಾಯುವಾಗಲೂ ಜೀವಂತಗೊಳಿಸಿ ಎಬ್ಬಿಸಲ್ಪಡುವಾಗಲೂ ನನ್ನ ಮೇಲೆ ಶಾಂತಿ ಇದೆ." 

(34-35) ಇವರೇ ಮರ್ಯಮರ ಪುತ್ರ ಈಸಾ. ಇವರ ಬಗ್ಗೆ ಜನರು ಸಂಶಯ ಪಡುತ್ತಿರುವುದರ 
ಸತ್ಕಾಂಶವಿದು. ಯಾರನ್ನಾದರೂ ಮಗನಾಗಿ ಮಾಡಿಕೊಳ್ಳುವುದು ಅಲ್ಲಾಹನಿಗೆ ಭೂಷಣವಲ್ಲ. ಅವನು 
ಪರಿಶುದ್ಧನು. ಅವನು, ಏನಾದರೂ ಆಗಬೇಕೆಂದು ತೀರ್ಮಾನಿಸಿದರೆ 'ಆಗು' ಎಂದು ಬಿಡುತ್ತಾನೆ ಮತ್ತು ಅದು 
ಆಗಿಬಿಡುತ್ತದೆ.” 

(36-40) (ಈಸಾ ಹೀಗೆ ಹೇಳಿದ್ದರು): "ನಿಶ್ಚಯವಾಗಿಯೂ ಅಲ್ಲಾಹನು ನನ್ನ ಪ್ರಭುವೂ ನಿಮ್ಮ ಪ್ರಭುವೂ 
'| ಆಗಿರುತ್ತಾನೆ. ಆದುದರಿಂದ ನೀವು ಅವನ ದಾಸ್ಯ-ಆಅರಾಧನೆಯನ್ನೇ ಮಾಡಿರಿ. ಇದೇ ನೇರ ಮಾರ್ಗ." ಆದರೆ 


: 21. ಹ. ಈಸಾರ(ಅ) ವ್ಯಕ್ತಿತ್ವದಲ್ಲಿ ಬನೀ ಇಸ್ರಾಈಲರ ಮುಂದೆ ಪ್ರದರ್ಶಿಸಲ್ಪಟ್ಟಿದ್ದ ಪವಾಡ ಇದುವೇ. ಅಲ್ಲಾಹನು 
ಬನೀ ಇಸ್ರಾಈಲರಿಗೆ ಅವರ ನಿರಂತರ ದುಷ್ಯರ್ಮಗಳಿಗಾಗಿ ಭೀಕರ ಶಿಕ್ಷೆ ಕೊಡುವುದಕ್ಕೆ ಮುಂಚೆ ಹೊಣೆ ಮುಕ್ತಿಗೊಳಿಸಬೇಕೆಂದು 
ಬಯಸಿದ್ದನು. ಅದಕ್ಕಾಗಿ ಅವನು ಮಾಡಿದ ಹಂಚಿಕೆಯೇನೆಂದರೆ ಬನೀ ಹಾರೂನ್‌ಗೆ ಸೇರಿದ ಬೈತುಲ್‌ ಮಕ್ತಿಸಿನಲ್ಲಿ ಧ್ಯಾನಾಸಕ್ತಳಾಗಿಯೂ 
ಹ. ರುಕರಿಯ್ಕಾರ(ಅ) ತರಬೇತಿಯಲ್ಲಿಯೂ ಇದ್ದ ಒಬ್ಬ ದೇವಭಕ್ತ ಹುಡುಗಿಯನ್ನು ಅವಳ ಕನ್ಮಾವಸ್ಥೆಯಲ್ಲೇ ಗರ್ಭವತಿಯನ್ನಾಗಿ 
ಮಾಡಿ, ಅವಳು ಆ ಶಿಶುವನ್ನೆತ್ತಿಕೊಂಡು ಬರುವಾಗ ಕೋಲಾಹಲವೇಳುವಂತೆಯೂ ಎಲ್ಲರ ಗಮನವು ಅವಳ ಮೇಲೆ 
ಕೇಂದ್ರೀಕೃತವಾಗುವಂತೆಯೂ ಮಾಡಿದನು. ಈ ಹಂಚಿಕೆಯ ಪರಿಣಾಮವಾಗಿ ಒಂದು ದೊಡ್ಡ ಜನಸಮೂಹವು ಹ. ಮರ್ಯಮರ(ಅ) 
ಮೇಲೆ ಮುಗಿಬಿದ್ದಾಗ ಅಲ್ಲಾಹನು ಆ ನವಜಾತ ಶಿಶುವನ್ನು ಮಾತಾಡುವಂತೆ ಮಾಡಿ, ಭವಿಷ್ಯದಲ್ಲಿ ಈ ಶಿಶು ಬೆಳೆದು ದೊಡ್ಡವನಾಗಿ 
ಪ್ರವಾದಿತ್ವ ಪಡೆದಾಗ ಈ ವ್ಯಕ್ತಿಯಲ್ಲಿ ನಾವು ಅಲ್ಲಾಹನ ವಿಸ್ಮಯಕಾರಿ ಪವಾಡವನ್ನು ಕಣ್ಣಾರೆ ಕಂಡಿರುತ್ತೇವೆಂದು ಜನಾಂಗದ 
ಸಾವಿರಾರು ಮಂದಿ ಸಾಕ್ಸ್ಯ ಹೇಳುವಂತೆ ಮಾಡಿದನು. ಈ ಕಾರಣದಿಂದಾಗಿಯೇ ಹ. ಈಸಾರು(ಅ) ಯುವಕರಾಗಿ ಪ್ರವಾದಿತ್ವದ 
ಕರ್ತವ್ಯಗಳನ್ನು ನೆರವೇರಿಸತೊಡಗಿದ ಸಂದರ್ಭದಲ್ಲಿ ಆ ಜನಾಂಗವು ಅವರನ್ನು ನಿರಾಕರಿಸಿ ಅವರ ಪ್ರಾಣ ಶತ್ರುಗಳಾಗಿ ಮಾರ್ಪಟ್ಟಾಗ, 
ಮಾತ್ರವಲ್ಲದೆ ಅವರ ಮಾತೆಯ ಮೇಲೆ ವ್ಯಭಿಚಾರದ ಅಪವಾದ ಹೊರಿಸಲಿಕ್ಕೂ ಹೇಸದ ಸಂದರ್ಭದಲ್ಲಿ ಅಲ್ಲಾಹನು ಅವರಿಗೆ 
ಬೇರೆ ಯಾವ ಜನಾಂಗಕ್ಕೂ ಕೊಡದಿದ್ದಂತಹ ಶಿಕ್ಷೆಯನ್ನು ಕೊಟ್ಟನು. (ಇನ್ನಷ್ಟು ವಿವರಣೆಗೆ ಆಲಿ ಇಮ್ರಾನ್‌; ಟಿಪ್ಪಣಿ 44, 53, 
ಅನ್ನಿಸಾ 212, 213, ಅಲ್‌ ಅಂಬಿಯಾ; ಟಿಪ್ಪಣಿ - 88, $9, 90 ಮತ್ತು ಅಲ್‌ ಮೂಮಿನೂನ್‌ನ 43ನೆಯ ಟಿಪ್ಪಣಿಗಳನ್ನು ಓದಿರಿ.) 

22. ಇಲ್ಲಿಯವರೆಗೆ ಹ. ಈಸಾರು(ಅ) ದೇವಪುತ್ರನೆಂಬ ವಿಶ್ವಾಸವನ್ನಿರಿಸಿಕೊಂಡಿರುವ ಕ್ರೈಸ್ತರಿಗೆ ಆ ವಿಶ್ವಾಸ ಮಿಥ್ಯವೆಂಬುದನ್ನು 
ವಿವರಿಸಲಾಯಿತು. ಯಾವ ರೀತಿ ಒಂದು ಪವಾಡ ಸದೃಶವಾದ ಜನನದಿಂದಾಗಿ ಹ. ಯಹ್ಯ್ಕಾ(ಅ) ದೇವಪುತ್ರರಾಗಿ ಬಿಡಲಿಲ್ಲವೋ 
ಹಾಗೆಯೇ ಇನ್ನೊಂದು ಬಗೆಯ ಪವಾಡದಿಂದಾದ ಹ. ಈಸಾರ(ಅ) ಜನನವೂ ಅವರನ್ನು ದೇವಪುತ್ರನೆನ್ನುವುದಕ್ಕೆ (ಶಾಂತಂ ಪಾಪಂ) 
ಪರ್ಯಾಪ್ತವಾದ ಆಧಾರ ಪ್ರಮಾಣವಲ್ಲನೆಂದೂ ಸ್ಪಷ್ಟಪಡಿಸಲಾಯಿತು. ಕ್ರೈಸ್ತರ ಸ್ವಂತ ಐತಿಹ್ಯಗಳನ್ನೂ ಹ. ಯಹ್ಮಾ ಮತ್ತು ಹ. 
ಈಸಾ(ಅ) ಇವರಿಬ್ಬರೂ ಒಂದೇ ತರದ ಪವಾಡದಿಂದ ಜನಿಸಿದ್ದರೆಂದಿದೆ. ಲಊಕನ ಸುವಾರ್ತೆಯಲ್ಲಿ ಇವೆರಡೂ ಪವಾಡಗಳ 
ಪ್ರಸ್ತಾಪವು ಒಂದೇ ಶ್ರೇಣಿಯಲ್ಲಿದೆ. ಆದರೆ ಒಂದು ಪವಾಡದಿಂದ ಜನಿಸಿದವರನ್ನು ದೇವದಾಸನೆಂದೂ ಇನ್ನೊಂದು ಪವಾಡದಿಂದ 
ಜನಿಸಿದವರನ್ನು ದೇವಪುತ್ರನೆಂದೂ ಹೇಳುವುದು ಕ್ರೈಸ್ತರ ಅತಿರೇಕ. ki 

23. ಹ. ಈಸಾರ(ಅ) ಬೋಧನೆಯೂ ಇತರ ಎಲ್ಲಾ ಪ್ರವಾದಿಗಳು ಸಾರಿದ ಬೋಧನೆಯೇ ಆಗಿತ್ತೆಂದು ಇಲ್ಲಿ ಕ್ರೈಸ್ತರಿಗೆ 
ತೋರಿಸಿಕೊಡಲಾಗಿದೆ. ಅವರು ಏಕದೇವನ ದಾಸ್ಕ-ಆರಾಧನೆ ಮಾತ್ರ ಮಾಡಬೇಕೆಂದಲ್ಲದೆ ಬೇರೇನನ್ನೂ ಬೋಧಿಸಿರಲಿಲ್ಲ. ಈಗ 


ಕಾಂಡ-16 


19. ಮರ್ಯಮ್‌ 2 975 


ಆ ಬಳಿಕ ವಿವಿಧ ಪಂಗಡಗಳು” ಪರಸ್ಪರ ಭಿನ್ನಾಭಿಪ್ರಾಯ ತಾಳಲಾರಂಭಿಸಿದುವು. ಆದುದರಿಂದ ಸತ್ಮನಿಷೇಧಿಗಳಿಗೆ 
ಅವರು ' ಕಾಣಲಿರುವ ಒಂದು ಮಹಾದಿನವು ವಿನಾಶ ಕಾಲವಾಗಿರುವುದು. ಅವರು ನಮ್ಮ ಮುಂದೆ 
ಹಾಜರಾಗುವಂದು 'ಅವರ ಕಿವಿಗಳೂ ಚೆನ್ನಾಗಿ ಆಲಿಸುತ್ತಿರುವುವು ಮತ್ತು ಅವರ ಕಣ್ಣುಗಳೂ ಚೆನ್ನಾಗಿ 
ನೋಡುತ್ತಿರುವುವು. ಆದರೆ ಇಂದು ಈ ಲಕ್ರಮಿಗಳು ಸುವ್ಯಕ್ತ ಪಥಭ್ರಪ್ಟತೆಯಲ್ಲಿದ್ದಾರೆ. ಓ ಪೈಗಂಬರರೇ, 
ಇವರು ಅಲಕ್ಷ್ಯರಾಗಿರುವ ಹಾಗೂ ವಿಶ್ವಾಸವಿರಿಸದಿರುವ ಈ ಸ್ಥಿತಿಯಲ್ಲಿ, ತೀರ್ಪು ನೀಡಲಾಗುವ ಹಾಗೂ 
ವಿಷಾದಿಸುವ ಹೊರತು ಯಾವ ہہ‎ ಮಾರ್ಗವೂ ಕಾಣದಿರುವಂತಹ ಆ ದಿನದ ಬಗ್ಗೆ ಇವರನ್ನು ಎಚ್ಚರಿಸಿರಿ. 
ಕಟ್ಟಕಡೆಗೆ ಈ ಭೂಮಿ ಹಾಗೂ ಇದರಲ್ಲಿರುವ ಸಕಲ ವಸ್ತುಗಳ ಉತ್ತರಾಧಿಕಾರಿಗಳ ನಾವೇ ಆಗಿರುವೆವು ಮತ್ತು 
ಎಲ್ಲರೂ ನಮ್ಮ ಕಡೆಗೇ ಮರಳಿಸಲ್ಪಡುವರು.* § " ۱ 

(41-50) ಈ ಗ್ರಂಥದಲ್ಲಿ ಇಬ್‌ರಾಹೀಮರ ಬಗ್ಗೆ ಪ್ರಸ್ತಾಪಿಸಿರಿ.* ನಿಶ್ಚಯವಾಗಿಯೂ ಅವರೊಬ್ಬ ಸತ್ಯ 


ನೀವು ಅವರನ್ನು ದೇವದಾಸನೆನ್ನುವ ಬದಲಿಗೆ ಸಾಕ್ಟಾತ್‌ ದೇವನಾಗಿ ಮಾಡಿಕೊಂಡಿರುವುದೂ ಅವರನ್ನು ದೇವ ಸಹಭಾಗಿಯನ್ನಾಗಿಸುವುದೂ 
ನಿಮ್ಮ ಸ್ವಕಪೋಲ ಕಲ್ಪಿತ ಕ್ರಿಯೆಯಾಗಿದೆ. ಇದು ಖಂಡಿತ ನಿಮ್ಮ ಮಾರ್ಗದರ್ಶಕನ ಬೋಧನೆಯಾಗಿರಲಿಲ್ಲ. (ಇನ್ನಷ್ಟು ವಿವರಣೆಗೆ 
ಆಲಿ ಇಮ್ರಾನ್‌ನ 68ನೆಯ, ಅಲ್‌ ಮಾಇದಃದ 100-101 ಹಾಗೂ 130, ಅರಖ್ಲುಖ್‌ರುಫ್‌ನ 57 ಮತ್ತು 58ನೆಯ 
ಟಿಪ್ಪಣಿಗಳನ್ನು ಓದಿರಿ) 

24. ಅರ್ಥಾತ್‌- ಕ್ರೈಸ್ತ ಪಂಗಡಗಳು. 

25. ಕ್ರೈಸ್ತರಿಗೆ ಹೇಳಿ ತೋರಿಸಲಿಕ್ಕಾಗಿ ಅವತೀರ್ಣಗೊಂಡಿದ್ದ ಉಪನ್ಮಾಸ ಇಲ್ಲಿಗೆ ಮುಗಿಯುತ್ತದೆ. ಈ ಉಪನ್ಯಾಸದ 
ಮಹತ್ವದ ಅರಿವು ಸರಿಯಾಗಿ ಮೂಡಬೇಕಾದರೆ ಇದನ್ನು ಓದುವಾಗ ನಾವು ಈ ಅಧ್ಯಾಯದ ಪರಿಚಯದಲ್ಲಿ ವಿವರಿಸಿರುವ ಐತಿಹಾಸಿಕ 
ಹಿನ್ನೆಲೆಯನ್ನು ಕಣ್ಣ ಮುಂದಿರಿಸಿಕೊಳ್ಳಬೇಕು. ಆಗ ಮಕ್ಕಾದ ಮರ್ದನಕ್ಕೊಳಗಾದ ಮುಸ್ಲಿಮರು ಒಂದು ಕ್ರೈಸ್ತ ಸಾಮ್ರಾಜ್ಯದ ಆಶ್ರಯ 
ಪಡೆಯಲಿಕ್ಕಾಗಿ ಹೊರಟಿದ್ದರು. ಅಲ್ಲಿ ಹ. ಮಸೀಹ್‌ರ(ಅ) ಕುರಿತು ಇಸ್ಲಾಮೊ ವಿಶ್ವಾಸವೇನೆಂಬ ಪ್ರಶ್ನೆ ಬಂದರೆ ಈ 'ಅಧಿಕೃತ 
ಹೇಳಿಕೆ'ಯನ್ನು ಕ್ರೈಸ್ತರ ಮುಂದಿಡಲಿಕ್ಕಾಗಿ ಇದು ಅವಶೀರ್ಣಗೊಂಡಿತ್ತು. ಮುಸ್ಲಿಮರಿಗೆ ಇಸ್ಲಾಮ್‌ ಯಾವ ಸಂದರ್ಭದಲ್ಲೂ کیا‎ 
ವಿಷಯದಲ್ಲಿ ಕಾಪಟ್ಕ ತೋರಲು ಕಲಿಸುವುದಿಲ್ಲವೆಂಬುದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಸಿ ಇನ್ನೇನು ಬೇಕು? ಅಬಿಸೀನಿಯಾದ ಕಡೆಗೆ 
ಧಾರ್ಮಿಕ ವಲಸೆ ಹೋದ ಸತ್ಯಸಂಧ ಮುಸ್ಲಿಮರ ಸತ್ಯವಿಶ್ವಾಸದ ಬಲವೂ ಅದ್ಭುತವಾದುದು. ನಜ್ಞಾಶಿ ರಾಜನ ಆಸ್ಥಾನಿಕರೆಲ್ಲರೂ 
ಲಂಚ ಪಡೆದು, ಅವರನ್ನು ಅವರ ಶತ್ರುಗಳ ವಶಕ್ಕೆ ಒಪ್ಪಿಸಲು ಸಿದ್ಧರಾಗಿದ್ದ ಅತಿ ಅಪಾಯಕರ ಕಾಲದಲ್ಲೂ ಅವರು ರಾಜನ 
ಆಸ್ಥಾನದಲ್ಲಿ ಈ ಉಪನ್ಮಾಸವನ್ನು ಮಂಡಿಸಿದರು. ಆಗ ಕ್ರೈಸ್ತರ ಮೂಲ ವಿಶ್ವಾಸದ ಬಗ್ಗೆ ಇಸ್ಲಾಮಿನ ವಸ್ತುನಿಷ್ಠ ಟೀಕೆಯನ್ನು 
ಕೇಳಿ ನಜ್ಞಾಶೀ ರಾಜನೂ ಕೆರಳಿ ಆ ಮರ್ದಿತ ಮುಸ್ಲಿಮರನ್ನು ಕುರೈಶ್‌ ಕಟುಕರ ವಶಕ್ಕೆ ಕೊಟ್ಟು ಬಿಡುವ ಸಂಭವವೂ ಇತ್ತು. 
ಆದರೂ ಅವರು ಸತ್ಕವಾಣಿಯನ್ನು ಸಾರಿ ಹೇಳುವುದಕ್ಕೆ ಒಂದಿಷ್ಟೂ ಅಳುಕಲಿಲ್ಲ. 

26. ಇಲ್ಲಿಂದ ಮಕ್ಕಾ ವಾಸಿಗಳನ್ನು ಅಭಿಸಂಬೋಧಿಸಲಾಗುತ್ತಿದೆ. ಅವರು ತಮ್ಮ ತುಂಬು ಯೌವನದ ಪುತ್ರರನ್ನೂ 
ಸಹೋದರರನ್ನೂ ಇತರ ಸೆಂಬಂಧಿಕರನ್ನೂ ಮನೆಬಿಟ್ಟು ಹೋಗಲು ನಿರ್ಬಂಧಿತರಾಗುವಂತೆ ಮಾಡಿದ್ದರು. ಹ. ಇಬ್‌ರಾಹೀಮ್‌ರನ್ನು(ಅ) 


ಕಾಂಡ-16 


976 ಕುರ್‌ಆನ್‌ ವ್ಯಾಖ್ಯಾನ 


4, 


ا 


ks 


انام کت - ಸ್ನ Kr‏ 
٣و‏ لاج دوج 
rye!‏ 


721 


ಸಂಧರೂ ಪ್ರವಾದಿಯೂ ಆಗಿದ್ದರು. ಅವರು ತಮ್ಮ ತಂದೆಯೊಡನೆ, "ಅಪ್ಪಾ, ಆಲಿಸಲಾಗದ, ನೋಡಲಾಗದೆ 
ಮತ್ತು ತಮ್ಮ ಯಾವ ಕೆಲಸಕ್ಕೂ ಬಾರದ ವಸ್ತು ುಗಳನ್ನು ನೀವೇಕೆ ಆರಾಧಿಸುತ್ತೀರಿ? ಅಪ್ಪಾ, ನಿಮಗೆ ಬಂದಿರದ 
ಜ್ಞಾನವೊಂದು ನನಗೆ ಬಂದಿವೆ. ನೀವು ನನ್ನನ್ನು ಅನುಸರಿಸಿರಿ. ನಾನು ನಿಮಗೆ ನೇರ. ಮಾರ್ಗವನ್ನು 
'ತೋರಿಸುವೆನು. ಅಪ್ಪಾ! ನೀವು ಶೈತಾನನ ದಾಸ್ಯ-ಆರಾಧನೆ ಮಾಡಬೇಡಿರಿ. ಶೈತಾನನು ರಹ್ಮಾನನ (ಕರುಣಾ 
ನಿಧಿಯ) ಆಜ್ಞೋಲ್ಲಂಘಕನು. ಅಪ್ಪಾ! ನೀವು ರಹ್ಮಾನನ ಶಿಕ್ಲೆಗೆ ಗುರಿಯಾಗಿ ಬಿಡುವಿರಿ ಹಾಗೂ ಶೈತಾನನ 
ಸಂಗಾತಿಯಾಗಿ ಬಿಡುವಿರಿ ಎಂಬ ಭಯ ನನಗಿದೆ” ಎಂದು" ಹೇಳಿದರು. (ಈ ಸ೦ದರ್ಭವನ್ನೂ ಇವರಿಗೆ 
ನೆನಪಿಸಿರಿ) ಆಗ ತಂದೆಯು, "ಇಬ್‌ರಾಹೀಮ್‌, ನೀನೇನು ನನ್ನ ಆರಾಧ್ಯರಿಂದ ವಿಮುಖನಾದೆಯಾ? ನೀನು 
(ಈ ನೀತಿಯನ್ನು) ಕೈ ಬಿಡದಿದ್ದರೆ ನಾನು ನಿನ್ನನ್ನು ಕಲ್ಲೆಸೆದು ಕೊಂದು ಹಾಕುವನು. ನೀನು ನನ್ನಿಂದ 
ಶಾಶ್ವತವಾಗಿ ತೊಲಗಿಬಿಡು" ಎಂದನು. ಆಗ ಇಬ್‌ರಾಹೀಮರು, "ನಿಮಗೆ ಸಲಾಮ್‌, ನಿಮ್ಮನ್ನು ಕ್ಷಮಿಸಲಿಕ್ಕಾಗಿ 


[2 


ಅವರ ತಂದೆ ಮತ್ತು ನೆಂಟರಿಷ್ಟರೂ ಇದೇರೀತಿ ಮಾಡಿದ್ದರು. ಕುರೈಶರು ಹ. ಇಬ್‌ರಾಹೀಮ್‌ರನ್ನು(ಆ) ತಮ್ಮ ಮಾರ್ಗದರ್ಶಕನೆಂದು 
ನಂಬುತ್ತಿದ್ದರು ಮತ್ತು ಅವರ ಸಂತತಿಯವರು ತಾವೆಂಬ ಅಭಿಮಾನವೂ ಅವರಲ್ಲಿತ್ತು. ಆದುದರಿಂದ ಇಲ್ಲಿ ಇತರ ಪ್ರವಾದಿಗಳನ್ನು 
ಬಿಟ್ಟು ಮುಖ್ಯವಾಗಿ ಹ. ಇಬ್‌ರಾಹೀಮ್‌ರ(ಅ) ಕಥೆಯನ್ನೇ ಆಯ್ದು; ಕೊಳ್ಳಲಾಗಿದೆ. 

ಸ ಮೂಲದಲ್ಲಿ 'ಲಾತಲ್‌ಬುದಿಶೈೈತಾನ್‌' (ಶೈತಾನನ ದಾಸ್ಯ-ಆರಾಧನೆ ಮಾಡಬೇಡಿರಿ) ಎಂಬ ಪದ ಪ್ರಯೋಗವಿದೆ. 
ಹ. ಇಬ್‌ರಾಹೀಮ್‌ರ(ಅ) ತಂದೆಯೂ ಇತರರೂ ವಿಗ್ರಹಗಳ ಆರಾಧನೆ ಮಾಡುತ್ತಿದ್ದರು. ಆದರೆ ಅವರು ಅನುಸರಿಸುತ್ತಿದ್ದುದು 
ಶೈತಾನನನ್ನು. ಆದುದರಿಂದ ಹ. ಇಬ್‌ರಾಹೀಮ್‌ರು(ಅ) ಅವುಗಳ ×× ಸೃ-ಅನುಸರಣೆಯನ್ನು ಶೈತಾನನ ದಾಸ್ಯ. -ಆರಾಧನೆ ಎಂದರು. 
ಇದರಿಂದ - ಇಬಾದತ್‌ (ದಾಸ್ಕ-ಅರಾಧನೆ) ಎಂಬುದು ಕೇವಲ ಪೂಜಾ ವಿಧಾನಗಳ ಹೆಸರಲ್ಲ. ಬಾಸ್ಯೆ-ಅನುಸರಣೆಗೂ ದಾಸ್ಕ-ಆರಾಧನೆ 
ಎಂದೇ ಕರೆಯಲಾಗುತ್ತದೆ. ಇಷ್ಟೇ ಅಲ್ಲದೆ ಒಬ್ಬನು ತಾನು ಯಾರನ್ನಾದರೂ ಶಪಿಸುತ್ತಿದ್ದರೂ, 'ಅವನನ್ನು ಅನುಸರಿಸಿದರೆ ಅವನು 
ಆತನ ದಾಸ್ಯ-ಆರಾಧನೆ ಮಾಡಿದ ಅಪರಾಧಿಯಾಗುತ್ತಾನೆ ಎಂಬುದು ವ್ಯಕ್ತವಾಗುತ್ತದೆ. ಏಕೆಂದರೆ ಯಾವ ಕಾಲದಲ್ಲೂ ಶೈತಾನನು 
ಪರಿಚಿತ ಅರ್ಥದಲ್ಲಿ, ಜನರ ಮಲ್‌ಬೂದ್‌(ಆರಾಧ್ಯ 0 ಆಗಿರಲಿಲ್ಲ. ಅವನನ್ನು ಜನರು ಎಲ್ಲ ಕಾಲಗಳಲ್ಲೂ ಶಪಿಸುತ್ತಲೇ ಇದ್ದಾರೆ. 
(ವಿವರಣೆಗಾಗಿ ಅಲ್‌ ಕಹ್ಟ್‌ ಅಧ್ಯಾಯದ 49 ಮತ್ತು 50ನೆಯ ಟಿಪ್ಪಣಿ” ನೋಡಿರಿ) 


ಕಾಂಡ -16 


19. ಮರ್ಯಮ್‌ _ 977 


2214ھ بد رڈ 7೭‏ 0072-7 ۴" اوھ GV 3೨1 NK‏ 
MLS ENG EEO les lis‏ 
ء2 ھ0 
من ذذ ال و 550K ES ASFA‏ ماکان ون رن تن 
8 راو ٦‏ 


94ಸಿ 20%: > 4 5 
wy eS 
%2L ےک 6دا‎ 2 > “|” 3 13/14. vj 
Ss 5 Fs ANAL bso PME 


ಪ? 


CP §7 us PAPA ر ہےرئے 26وا‎ 
513 Oe Se OPEL ಪ 


ನಾನು ನನ್ನ ಪ್ರಭುವಿನೊಡನೆ ಪ್ರಾರ್ಥಿಸುವೆನು.”ಅ ನನ್ನ ಪ್ರಭು ನನ್ನ ಮೇಲೆ ಅತ್ಕಧಿಕ ಕೃಪೆಯುಳ್ಳೆವನು, 
ನಾನು ನಿಮ್ಮನ್ನೂ ನೀವೆಲ್ಲರೂ ಅಲ್ಲಾಹನನ್ನು ಬಿಟ್ಟು ಕೂಗಿ ಪ್ರಾರ್ಥಿಸುತ್ತಿರುವವುಗಳನ್ನೂ ಬಿಟ್ಟಗಲಿ 
ಹೋಗುತ್ತೇನೆ. ನಾನಂತೂ ನನ್ನ ಪ್ರಭುವನ್ನು ಮಾತ್ರ ಪ್ರಾರ್ಥಿಸುವೆನು. ನಾನು ನನ್ನ ಪ್ರಭುವನ್ನು ಪ್ರಾರ್ಥಿಸಿ 
ನಿರಾಶನಾಗಲಾರೆ ಎಂದು ನನಗೆ ಭರವಸೆಯಿದೆ" ಎಂದರು. ಆ ಪ್ರಕಾರ ಅವರು (ಇಬ್‌ರಾಹೀಮರು) ಅವರನ್ನೂ 
ಅವರ ದೇವೇತರ ಆರಾಧ್ಯರನ್ನೂ ಬಿಟ್ಟಿಗಲಿದಾಗ ನಾವು ಅವರಿಗೆ ಇಸ್‌ಹಾಕ್‌ ಮತ್ತು ಯಲ್‌ಕೂಬರಂತಹ 
ಸಂತತಿಯನ್ನು ನೀಡಿದೆವು ಮತ್ತು ಪ್ರತಿಯೊಬ್ಬನನ್ನೂ ಪ್ರವಾದಿಯನ್ನಾಗಿ ಮಾಡಿದೆವು. ಅವರಿಗೆ ನಮ್ಮ 
ಕರುಣೆಯನ್ನೂ ದಯಪಾಲಿಸಿದೆವು ಮತ್ತು ನಿಜವಾದ ಖ್ಯಾತಿಯನ್ನು ನೀಡಿದೆವು.” 

(51-53) ಈ ಗ್ರಂಥದಲ್ಲಿ ಮೂಸಾರ ಕುರಿತು ಪ್ರಸ್ತಾಪಿಸಿರಿ. ಅವರೊಬ್ಬ ಆಯ್ದ ವ್ಯಕ್ತಿಯಾಗಿದ್ದರು.” 
ಮತ್ತು ರಸೂಲ್‌(ಸಂದೇಶವಾಹಕ) ಹಾಗೂ ನಬಿಲ್‌ (ಪ್ರವಾದಿ) ಆಗಿದ್ದರು. ನಾವು ಅವರನ್ನು 'ತೂರ್‌' 


27 (ಅ). ವಿವರಣೆಗಾಗಿ ಅತ್ತೌಬಃ ಅಧ್ಯಾಯದ 112ನೆಯ ಟಿಪ್ಪಣಿಯನ್ನು ಓದಿರಿ. 

28. ಇದು ಮನೆಮಾರುಗಳನ್ನು ಬಿಟ್ಟು ಹೋಗಲು ನಿರ್ಬಂಧಿತರಾಗಿದ್ದ ಧಾರ್ಮಿಕ ವಲಸೆಗಾರರಿಗೆ (ಮುಹಾಜಿರ್‌ಗಳಿಗೆ) 
ಸಾಂತ್ಸನದ ಮಾತು. ಹ. ಇಬ್‌ರಾಹೀಮ್‌ರು(ಅ) ತಮ್ಮ ಕುಟುಂಬದವರಿಂದ ಬೇರ್ಪಟ್ಟು ಹೋಗಿ ಹೇಗೆ ಹಾಳಾಗಲಿಲ್ಲ ್ಲಿಮೋ ಮತ್ತು 
ಅದರ ಬದಲಿಗೆ ಉನ್ನತ ಸ್ಥಾನಕ್ಕೆ ದಿದರೋ ಅದೇ ರೀತಿ ನೀವೂ ಹಾಳಾಗಲಾರಿರಿ. ನೀವೂ ಅಜ್ಞಾನಾಂಧಕಾರದಲ್ಲಿರುವ ಈ ಸತ್ಯ ನಿಷೇಧಿ 
ಕುರೈಶರಿಗೆ ಊಹಿಸಲಿಕ್ಕೂ ಸಾಧ್ಯ ವಿಲ್ಲದಂತಹ ಗೌರವದ ಸ್ಥಾನ ಪಡೆಯುವಿರಿ ಎಂದು ಹೇಳಲಾಗಿದೆ. 

29. ಮೂಲದಲ್ಲಿ 'ಮುಖ್ಲಸ್‌' ಎಂಬ ಪದ ಪ್ರಯೋಗವಾಗಿದೆ. ಅದರ ಅರ್ಥ 'ಆಯ್ದುಕೊಂಡ' ಎಂದಾಗುತ್ತದೆ. 
ತಾತ್ಸರ್ಯವೇನೆಂದರೆ ಹ. ಮೂಸಾರನ್ನು(ಅ) ಅಲ್ಲಾಹನು ಶುದ್ಧೀಕರಿಸಿ ತನ್ನವರಾಗಿ ಮಾಡಿಕೊಂಡಿದ್ದನು. 

30. 'ರಸೂಲ್‌'ನ ಅರ್ಥ ಸಂದೇಶವಾಹಕ - ಕಳುಹಿಸಲ್ಪಟ್ಟವ. ಕುರ್‌ಆನಿನಲ್ಲಿ ಈ ಪದವು ಅಲ್ಲಾಹನ ಕಡೆಯಿಂದ ಒಂದು 
ನಿರ್ದಿಷ್ಟ ಕಾರ್ಯಕ್ಕಾಗಿ ಕಳುಹಿಸಲಾಗುವ ದೇವಚರರ ಬಗ್ಗೆ, ಇಲ್ಲವೇ ಅಲ್ಲಾಹನು ತನ್ನ ಸೃಷ್ಟಿಯ ಕಡೆಗೆ ತನ್ನ ಸಂದೇಶವನ್ನು 
ತಲುಪಿಸಲಿಕ್ಕಾಗಿ ನಿಯೋಗಿಸುವ ಮಾನವರ ಬಗ್ಗೆ ಪ್ರಯೋಗಿಸಲಾಗಿದೆ. 'ನಬೀ' ಎಂಬ ಪದದ ಬಗ್ಗೆ ನಿಘಂಟುಕಾರರೊಳಗೆ 
ಭಿನ್ನಾಭಿಪ್ರಾಯವಿದೆ. ಕೆಲವರು, ಇದು 'ನಬಲ' ಎಂಬ ಪದದಿಂದ ರಚಿತವಾದುದೆನ್ನುತ್ತಾರೆ. ಇದರ ಅರ್ಥ 'ಸುದ್ದಿ.' ಈ ಮೂಲದ 
ಪ್ರಕಾರ 'ನಬೀ' ಎಂದರೆ 'ಸುದ್ದಿ ಕೊಡುವವ' ಎಂದಾಗುತ್ತದೆ. ಇನ್ನು ಕೆಲವರ ಪ್ರಕಾರ ಇದರ ಮೂಲ 'ನಬೂ' ಅರ್ಥಾತ್‌ 'ಉನ್ನತಿ" 
ಮತ್ತು 'ಹಿರಿಮೆ' ಎಂದಾಗಿದೆ. ಈ ಅರ್ಥ ಪ್ರಕಾರ 'ನಬೀ' ಎಂದರೆ 'ಉನ್ನತ ಸ್ಥಾನದವ' ಎಂದಾಗುತ್ತದೆ. ರುಹ್‌ರೀ ಎಂಬವರು 
ಕುಸಾಈ ಎಂಬವರಿಂದ ಬೇರೊಂದು ಅರ್ಥವನ್ನೂ ಉಲ್ಲೇಖಿಸಿರುತ್ತಾರೆ. ಅದರಂತೆ ಈ ಪದವು ವಸ್ತುತಃ 'ನಬೀಲ್‌' ಆಗಿರುತ್ತದೆ. 
ಇದರ ಅರ್ಥ 'ಮಾರ್ಗ' ಎಂದಾಗಿದ್ದು ಪ್ರವಾದಿಗಳು ಅಲ್ಲಾಹನ ಕಡೆಗೆ ಹೋಗುವ ಮಾರ್ಗವಾಗಿರುವುದರಿಂದ ಅವರನ್ನು 'ನಬೀಲ್‌' 
ಎನ್ನಲಾಗುತ್ತದೆಂದೂ ಹೇಳಲಾಗಿದೆ. ಆದುದರಿಂದ ಒಬ್ಬ ವ್ಯಕ್ತಿಯನ್ನು 'ರಸೂಲ್‌ ನಬೀ" ಎನ್ನುವುದರ ಅರ್ಥ - 'ಉನ್ನತ ಸ್ಥಾನದ 
ಪ್ರವಾದಿ' ಅಥವಾ 'ಅಲ್ಲಾಹನ ಕಡೆಯಿಂದ ಸುದ್ದಿ ಕೊಡುವ ಪ್ರವಾದಿ' ಅಥವಾ 'ಅಲ್ಲಾ: ಹನ ಮಾರ್ಗ ತೋರಿಸುವ ಪ್ರವಾದಿ' 
ಎಂದಾಗುತ್ತದೆ. ಕುರ್‌ಆನಿನಲ್ಲಿ ಇವೆರಡೂ ಪದಗಳು ಸಾಮಾನ್ಯವಾಗಿ ಒಂದೇ ಅರ್ಥದಲ್ಲಿ ಪ್ರಯೋಗಿಸಲ್ಪಟ್ಟಿವೆ. ಆ ಪ್ರಕ ನರ) 


ಕಾಂಡ-16 


62۔ 


978 ಕುರ್‌ಆನ್‌ ವ್ಯಾಖ್ಯಾನ 


: 0ھ 


(ಪರ್ವತದ) ಬಲಗಡೆಯಿಂದ ಕರೆದೆವು.' ರಹಸ್ಯ ಸಂಭಾಷಣೆಯ ಮೂಲಕ ಅವರಿಗೆ ಸಾಮೂಪ್ಕ ಒದಗಿಸಿದೆವು? 
ಮತ್ತು ನಮ್ಮ ಕೃಪೆಯಿಂದ ಅವರ ಸಹೋದರ ಹಾರೂನರನ್ನು ಪ್ರವಾದಿಯಾಗಿ ಮಾಡಿ ಅವರಿಗೆ (ಸಹಾಯಕನನ್ನಾಗ 
ಮಾಡಿ) ಕೊಟ್ಟೆವು. 


(54-55) ಈ ಗ್ರಂಥದಲ್ಲಿ ಇಸ್ಮಾಈಲರ ಕುರಿತು ಪ್ರಸ್ತಾಪ ಪಿಸಿರಿ. ಅವರು ವಚನಪಾಲಕರಾಗಿದ್ದರು ಮತ್ತು 
ಸಂದೇಶವಾಹಕ ಹಾಗೂ ಪ್ರವಾದಿ ಆಗಿದ್ದ: ರು. ಅವರು ತನ್ನ ಮನೆಯವರಿಗೆ ನಮಾರು್‌ ಮತ್ತು ರುಕಾತ್‌ನ 
ಅಪ್ಪಣೆ ಕೊಡುತ್ತಿದ್ದರು ಮತ್ತು ತನ್ನ ಪ್ರಭುವಿನ ಬಳಿ ಓರ್ವ ಪ್ರೀತಿಪಾತ್ರ ವ್ಯಕ್ತಿಯಾಗಿದ್ದರು. 


ಒಬ್ಬರನ್ನೇ ಒಂದು ಕಡೆ ಕೇವಲ 'ರಸೂಲ್‌' ಎಂದೂ ಇನ್ನೊಂದು ಕಡೆ ಕೇವಲ 'ನಬೀ' ಎಂದೂ ಬೇರೊಂದು ಕಡೆ 'ರಸೂಲ್‌' 
ಮತ್ತು 'ನಬೀ' ಎಂದು ಒಟ್ಟಾಗಿಯೂ ಪ್ರಯೋಗಿಸಿರುವುದನ್ನು ನಾವು ಕಾಣುತ್ತೇವೆ. ಆದರೆ ಕೆಲವು ಕಡೆಗಳಲ್ಲಿ 'ರಸೂಲ್‌' ಮತ್ತು 
'ನಬೀ' ಎಂಬ ಎರಡು ಪದಗಳನ್ನು ಒಳೆಸಿರುವ ಶೈಲಿಯನ್ನು ನೋಡಿದರೆ ಸ್ಥಾನ ಅಥವಾ ಕರ್ತವ್ಮದ ದೃಷ್ಟಿಯಿಂದ ಈ ಎರಡು 
ಪದಗಳ ಮಧ್ಯೆ ಪಾರಿಭಾಷಿಕವಾದ ವ್ಯತ್ಕಾಸಎರುವಂತೆ ಕಂಡು ಬರುತ್ತದೆ. ಉದಾ: 'ಅಲ್‌ بعد‎ ಅಧ್ಯಾಯದ 53ನೆಯ ಸೂಕ್ತದಲ್ಲಿ 

ಬೇರಾವುದೇ ಕಾರ್ಯಕ್ಕಾಗಿ ನಿಮಗಿಂತ ಮುಂಚೆ ರಸೂಲರನ್ನಾಗಲಿ ನಬೀಯನ್ನಾಗಲಿ ಕಳುಹಿಸಲಿಲ್ಲ' ಎನ್ನಲಾಗಿದೆ. ಈ 
ಮಾತುಗಳು 'ರಸೂಲ್‌' ಮತ್ತು 'ನಬೀ' ಇವೆರಡೂ ಬೇರೆ ಬೇರೆ ಪಾರಿಭಾಷಿಕಗಳೆಂದೂ ಅವುಗಳ ಅರ್ಥಗಳಲ್ಲಿ ವ್ಯತ್ಕಾಸವಿದೆಯೆಂದೂ 
ಪ್ರಕಟಿಸುತ್ತವೆ. ಆದುದರಿಂದಲೇ ಈ ವ್ಯತ್ಕಾಸ ಯಾವ ತರದ್ದೆಂಬ ಬಗ್ಗೆ ವ್ಯಾಖ್ಯಾನಕಾರರೊಳಗೆ ಚರ್ಚೆ ನಡೆದಿದೆ. ಆದರೆ ಖಚಿತವಾದ 
ಆಧಾರಗಳೊಂದಿಗೆ ರಸೂಲ್‌ ಮತ್ತು ನಬೀಗಳ ಬೇರೆ ಬೇರೆ ನೆಲೆಗಳನ್ನು ನಿಷ್ಕರ್ಷಿಸಲು ಯಾರಿಂದಲೂ ಸಾಧ್ಯವಾಗಿಲ್ಲ. ಹೆಚ್ಚೆಂದರೆ 
ರಸೂಲ್‌ ಎಂಬ ಪದವು ನಬೀ ಎಂಬ ಪದಕ್ಕಿಂತ ವಿಶಿಷ್ಟವಾಗಿದೆ ಎಂದು ಮಾತ್ರ ಹೇಳಬಹುದು. ಅರ್ಥಾತ್‌ ಪ್ರತಿಯೊಬ್ಬ ರಸೂಲನು 
ನಬೀಯೂ ಆಗಿರುತ್ತಾನೆ. ಆದರೆ ಪ್ರತಿಯೊಬ್ಬ ನಬೀಯು ರಸೂಲ್‌ ಆಗಿರುವುದಿಲ್ಲ. ಬೇರೆ ಮಾತಿನಲ್ಲಿ ಹೇಳುವುದಾದರೆ ನಬೀಗಳ 
ಪೈಕಿ ಸಾಮಾನ್ಯ ನಬೀಗಳಿಗಿಂತ ಹೆಚ್ಚು ಪ್ರಮುಖವಾದ ಸ್ವಾನ ನೀಡಲ್ಪಟ್ಟ ಉನ್ನತ ಮಟ್ಟದವರಿಗೆ ಮಾತ್ರ ರಸೂಲ್‌ ಎಂಬ ಪದವನ್ನು 
ಪ್ರಯೋಗಿಸಲಾಗಿದೆ. ಇದನ್ನೇ ಇಮಾಮ್‌ ಅಹ್ಮದರು ಹ. ಅಬೂ ಉಮಾಮರಿಂದಲೂ(ರ) ಹಾಕಿಮರು ಹ. ಅಬೂದರ್‌ರಿಂದಲೂ(ರ) 
ಉಲ್ಲೇಖಿಸಿರುವ - ಪ್ರವಾದಿವರ್ಯರೊಡನೆ(ಸ) ರಸೂಲರ ಸಂಖ್ಯೆ ಕೇಳಿದಾಗ ಅವರು 313 ಅಥವಾ 315 ಎಂದು ಹೇಳಿದರು. 
ನಬೀಗಳ ಸಂಖ್ಯೆ ಕೇಳಿದಾಗ ಒಂದು ಲಕ್ಷದ ಇಪ್ಪತ್ತನಾಲ್ಕು ಸಾವಿರ ಎಂದು ಹೇಳಿದರು ಎಂಬ ಹದೀಸ್‌ ಕೂಡಾ ಸಮರ್ಥಿಸುತ್ತದೆ. 
ಈ ಹದೀಸಿನ ಸನದುಗಳು ದುರ್ಬಲವಾಗಿದ್ದರೂ ಅನೇಕ ಸನದುಗಳಿಂದ ಒಂದೇ ವಿಷಯ ಉಲ್ಲೇಖಗೊಂಡಿರುವುದು, ಅದರ 
ದೌರ್ಬಲ್ಯವನ್ನು ಹೆಚ್ಚಿನಂಶ ದೂರೀಕರಿಸುತ್ತದೆ. 

31. ತೂರ್‌ ಪರ್ವತದ ಬಲಗಡೆಯಿಂದ ಎಂದರೆ ಅದರ ಪೂರ್ವಭಾಗ. ಹ. ಮೂಸಾರು(ಅ) ಮದ್‌ಯನಿನಿಂದ ಈಜಿಪ್ಟ್‌ಗೆ 
ಹೋಗುತ್ತಿದ್ದುದರಿಂದ ಅವರು ತೂರ್‌ ಪರ್ವತದ ದಕ್ಷಿಣ ದಿಕ್ಕಿನಿಂದ ಹಾದು ಹೋಗುವ ದಾರಿಯಾಗಿ ಸಾಗುತ್ತಿದ್ದರು. موہ‎ 
ದಿಕ್ಕಿನಿಂದ ತೂರ್‌ ಪರ್ವತವನ್ನು ನೋಡುವವನಿಗೆ ಬಲಕ್ಕೆ ಪೂರ್ವ ಭಾಗವೂ ಎಡಕ್ಕೆ ಪಶ್ಚಿಮ ಭಾಗವೂ ಕಾಣುತ್ತದೆ. ಅದುದರಿಂದ 
ಹ. ಮೂಸಾರ(ಆ) ಕುರಿತು ಹೇಳುವಾಗ ತೂರ್‌ ಪರ್ವತದ ಪೂರ್ವ ಭಾಗವನ್ನು 'ಬಲಗಡೆ' ಎಂದು ಹೇಳಲಾಗಿದೆ. ಅನ್ಮಥಾ ಪರ್ವತಕ್ಕೆ 
ಎಡ ಬಲ ಎಂಬುದು ಇರುವುದಿಲ್ಲ. 

32. ವಿವರಣೆಗೆ ಅನ್ನಿಸಾ ಅಧ್ಯಾಯದ 206ನೆಯ ಟಿಪ್ಪಣಿಯನ್ನು ಓದಬೇಕು. 


ಕಾಂಡ-16 


19. ಮರ್ಯಮ್‌ 979 


pA 24೭‏ کے 


۲ 
N 
Ni 
ا‎ 
NAF 
Ce 
یک‎ 
ما‎ 
٠ 
AS 
Ae EN 
7 
0٦ 
بد‎ 
AS 
AN 
x 
3 
AY 
NX 
5 ٠ 
٦ 
٦ 
Ke 
IN 
٦ 23 ಭವ 
AS 
“Ee 
چ5‎ 
ಫಿ 
سے‎ 


Fa ಮ 25 ೨ ೨೪೭ ಪಿಪಿ; | 4: 7 - 
EE .ا ہت ان‎ ಕ جح‎ 


7 
& 


1 I ಪಿ Pe MESA TE WIEN SS Ao 
(56-58) ಈ ಗ್ರಂಥದಲ್ಲಿ ಇದ್‌ರೀಸರ ಕುರಿತು ಪ್ರಸ್ತಾಪಿಸಿರಿ. ಅವರೊಬ್ಬ ಸತ್ಯಸಂಧ ಹಾಗೂ ಓರ್ವ 
ಪ್ರವಾದಿಯಾಗಿದ್ದರು. : ನಾವು ಅವರನ್ನು ಉನ್ನತ ಸ್ಥಾನಕ್ಕೆ ಏರಿಸಿದ್ದೆವು*" ಈ ಪ್ರವಾದಿಗಳು ಅಲ್ಲಾಹನು 
ಅನುಗ್ರಹಿಸಿದವರಾಗಿದ್ದು, ಆದಮರ ಸಂತತಿಯಿಂದಲೂ ನಾವು ನೂಹರೊಂದಿಗೆ ನಾವೆಯಲ್ಲಿ ಏರಿಸಿದ್ದವರ 
ಸಂತತಿಯಿಂದಲೂ ಇಬ್‌ರಾಹೀಮರ ಸೆಂತತಿಯಿಂದಲೂ ಇಸ್ರಾಈಲರ ಸಂತತಿಯಿಂದಲೂ ಆಗಿದ್ದರು ಮತ್ತು 
ನಾವು ಸನ್ಮಾರ್ಗದರ್ಶನ ಮಾಡಿ ಪುನೀತರನ್ನಾಗಿಸಿದವರಲ್ಲಿಯೂ ಸೇರಿದ್ದರು. ಇವರಿಗೆ ರಥ್ಮಾನನ ವಚನಗಳನ್ನು 
ಓದಿ ಹೇಳಿದಾಗ ಇವರು ಅಳುತ್ತಾ ಸಾಷ್ಟಾಂಗವೆರಗುತ್ತಿದ್ದರು. 


33. ಹ. ಇದ್‌ರೀಸ್‌ರ(ಅ) ಕುರಿತು ಭಿನ್ನಾಭಿಪ್ರಾಯವಿದೆ. ಕೆಲವರ ಅಭಿಪ್ರಾಯ ಪ್ರಕಾರ ಅವರು ಬನೀ ಇಸ್‌ರಾಈಲರ 
ಒಬ್ಬ ಪ್ರವಾದಿ ಆಗಿದ್ದರು. ಆದರೆ ಅವರು. ಹ. ನೂಹ್‌ರಿಗಿಂತಲೂ(ಅ) ಮುಂಚೆಯೇ ಗತಿಸಿದ್ದರೆಂದು ಹೆಚ್ಚಿನವರ ಅಭಿಪ್ರಾಯ. 
ಅವರ ವ್ಯಕ್ತಿತ್ವವನ್ನು ನಿಷ್ಕರ್ಷಿಸುವ ವಿಷಯದಲ್ಲಿ ಸಹಾಯಕವಾಗುವಂತಹ کرت‎ ಹದೀಸೊಂದೂ ನಮಗೆ ಸಿಕ್ಕಿಲ್ಲ. ಆದರೆ ಅವರು 
ಹ. ನೂಜ್‌ರಿಗಿಂತಲೂ(ಅ) ಮೊದಲಿನವರೆಂಬುದಕ್ಕೆ ಸಮರ್ಥನೆಯು ಕುರ್‌ಆನಿನ ಒಂದು ಸೂಚನೆಯಿಂದ ಸಿಗುತ್ತದೆ. ಹೇಗೆಂದರೆ 
ಅನಂತರದ ಸೂಕ್ತದಲ್ಲಿ ಈ ಪ್ರವಾದಿಗಳು (ಮೇಲೆ ಪ್ರಸ್ತಾಪಿಸಿರುವ) ಆದಮರ ಸಂತತಿ, ನೂಹರ ಸಂತತಿ, ಇಬ್‌ರಾಹೀಮರ ಸಂತತಿ 
ಮತ್ತು ಇಸ್ರಾತಲರ ಸಂತತಿಯಾಗಿದ್ದಾರೆ ಎಂದು ಹೇಳಲಾಗಿದೆ. ಹ. ಯಹಾ, ಈಸಾ ಮತ್ತು ಮೂಸಾರು(ಅ) ಬನೀ 
ಇಸ್ರಾಈಲರಲ್ಲಾಗಿದ್ದಾರೆ. ಹ. ಇಸ್ಮಾ ಕಲ್‌, ಇಸ್‌ಹಾಕ್‌ ಮತ್ತು ಯಲ್‌ಕೂಬ್‌ರು(ಅ) ಹ. ಇಬ್‌ರಾಹೀಮ್‌ರ(ಅ) ಸಂತತಿಯಾಗಿದ್ದಾರೆ. 
ಹ. ಇಬ್‌ರಾಹೀಮ್‌ರು(ಅ) ಹ. ನೂಹ್‌ರ(ಅ) ಸಂತತಿ. ಅನಂತರ ಹೆ. ಇದ್‌ರೀಸ್‌ರು(ಅ) ಮಾತ್ರ ಉಳಿದಿರುವುದರಿಂದ ಅವರು 
ಹ. ಆದಮ್‌ರ(ಅ) ಸಂತತಿಯೆಂದು ತಿಳಿಯಬೇಕಾಗುತ್ತದೆ. ಬೈಬಲಿನಲ್ಲಿ ಹನೂಕ್‌ (ಔಗಂಂh) ಎನ್ನಲಾಗಿರುವವರೇ ಹ. 
ಇದ್‌ರೀಸ್‌ರೆಂದು(ಅ) ವ್ಯಾಖ್ಯಾನಕಾರರ ಸಾಮಾನ್ಯ ಅಭಿಪ್ರಾಯ. ಅವರ ಕುರಿತು ಬೈಬಲಿನಲ್ಲಿ "ಹನೂಕ್‌ ಅರೃತ್ಛೈದು ವರ್ಷದವರಾದಾಗ 
ಅವರಿಂದ ಮುತವಸಲಹ್‌ ಜನಿಸಿದರು. ಮುತವಸಲಹ್‌ ಜನಿಸಿದ ಬಳಿಕ ಹನೂಕ್‌ ಮುನ್ನೂರು ವರ್ಷಗಳ ವರೆಗೆ ದೇವನ ಸಂಗಡವೇ 
ನಡೆಯುತ್ತಿದ್ದರು... ಮತ್ತು ಅವರು ಮಾಯವಾದರು. ಏಕೆಂದರೆ ದೇವನು ಅವರನ್ನು ಎತ್ತಿಕೊಂಡನು" (ಆದಿಕಾಂಡ ಭಾಗ 5 
ಸೂಕ್ತ 21-24). ತಲ್ಮೂದಿನ ಇಸ್‌ರಾಈಲೀ ವರದಿಗಳಲ್ಲಿ ಅವರ ವೃತ್ತಾಂತ ಇನ್ನಷ್ಟು ವಿವರವಾಗಿದೆ. ಅವುಗಳೆ ಸಾರಾಂಶವೇನೆಂದರೆ 
- ಹೆ. ನೂಹ್‌(ಲುರಿಗಿಂತ ಮುಂಚೆ ಹ. ಆದಮ್‌ರ(ಅ) ಸಂತತಿಯಲ್ಲಿ ಕೆಡುಕುಗಳು ಆರಂಭಗೊಂಡಾಗ ದೇವಚರನು, ಜನರಿಂದ 
ಬೇರ್ಪಟ್ಟು ವೈರಾಗ್ಯ ಜೀವನ ನಡೆಸುತ್ತಿದ್ದ ಹನೂಕರನ್ನು ಕರೆದು, ن>‎ ಹನೂಕ್‌, ಏಳಿರಿ, ಏಕಾಂತವಾಸವನ್ನು ಬಿಟ್ಟು ಹೊರಡಿರಿ. 
ಭೂಮಿಯ ನಿವಾಸಿಗಳೊಂದಿಗೆ ನಡೆದು ಅವರು ನಡೆಯಬೇಕಾಗಿರುವ ಮಾರ್ಗವನ್ನು ಅವರಿಗೆ ತೋರಿಸಿರಿ ಮತ್ತು ಅವರು 
ಕರ್ಮವೆಸಗಬೇಕಾದ ವಿಧಾನವನ್ನೂ ತೋರಿಸಿರಿ" ಎಂದು ಕೂಗಿದನು. ಈ ಆದೇಶ ಪಡೆದು ಅವರು ಹೊರಟರು. ಅವರು ಅಲ್ಲಲ್ಲಿ 
ಜನರನ್ನು ಒಟ್ಟುಗೂಡಿಸಿ ಉಪದೇಶ ಮಾಡತೊಡಗಿದರು. ಮಾನವ ಸಂತತಿಯು ಅವರ ಅನುಸರಣೆಯನ್ನು ಸ್ವೀಕರಿಸಿಕೊಂಡು 
ದೇವದಾಸ್ಕ-ಆರಾಧನೆ ಮಾಡತೊಡಗಿತು. ಹನೂಕರು 353 ವರ್ಷಗಳ ವರೆಗೆ ಮಾನವ ಸಂತತಿಯನ್ನು ಆಳಿದರು. ಅವರ ಆಡಳಿತವು 
ನ್ಯಾಯ ಮತ್ತು ದೇವಭಕ್ತಿಯಿಂದ ಕೂಡಿತ್ತು. ಅವರ ಕಾಲದಲ್ಲಿ ಭೂಮಿಯ ಮೇಲೆ ದೇವ ಕೃಪೆಯು ವರ್ಷಿಸುತ್ತಲಿತ್ತು. (The 
Talmud Selection, P.O. 18-21) 

34. ಅಲ್ಲಾಹನು ಹ. ಇದ್‌ರೀಸ್‌ರಿಗೆ(ಅ) ಉನ್ನತ ಸ್ಥಾನ ನೀಡಿದ್ದನು ಎಂಬುದು ಇದರ ಸರಳವಾದ ಅರ್ಥ. ಆದರೆ ಅಲ್ಲಾಹನು 
ಹ, ಇದ್‌ರೀಸ್‌ರನ್ನು(ಅ) ಆಕಾಶಕ್ಕೆ ಎತ್ತಿಕೊಂಡನು ಎಂಬ ನಂಬಿಕೆಯು ಇಸ್ರಾಈಲೀ ವರದಿಗಳ ಮೂಲಕ ಬಂದು ನಮ್ಮಲ್ಲೂ / 


ಕಾಂಡ-16 


980 ಕುರ್‌ಆನ್‌ ವ್ಯಾಖ್ಯಾನ 


ha 
5 


٥ 


ج- 


CNS OTS رکم نَا بک‎ SEAS eS 


PIN‏ ا ےج مو ںا کہے پ6 کک 5 BA‏ دج 
EATS ES‏ 


> پل 


Sets 


(59-63) ಅವರ ಬಳಿಕ ಅಯೋಗ್ಮರಾದವರು ಅವರ ಉತ್ತರಾಧಿಕಾರಿಗಳಾದರು. ಅವರು ನಮಾರುನ್ನು 
ವೃರ್ಥಗೊಳಿಸಿದರು*್‌ ಮತ್ತು ದೇಹೇಚ್ಛೆಗಳನ್ನು ಅನುಸರಿಸಿದರು. ಆದುದರಿಂದ ಶೀಘ್ರದಲ್ಲೇ ಅವರು 
ಪಥಭ್ರಷ್ಟತೆಯ ಪರಿಣಾಮವನ್ನು ಅನುಭವಿಸಲಿರುವರು. ಆದರೆ ಪಶ್ಚಾತ್ತಾಪ ಪಟ್ಟವರೂ ಸತ್ಮವಿಶ್ವಾಸ 
ಸ್ವೀಕರಿಸಿಕೊಂಡವರೂ ಸತ್ಕರ್ಮ ಕೈಗೊಂಡವರೂ ಸ್ವರ್ಗದಲ್ಲಿ ಪ್ರವೇಶ ಪಡೆಯುವರು ಮತ್ತು ಅವರ ಹಕ್ಕು 
ಚ್ಯುತಿ ಕಿಂಚಿತ್ತೂ ಆಗದು. ಅವರಿಗಾಗಿ ರಹ್ಮಾನನು ತನ್ನ ದಾಸರಿಗೆ ಪರೋಕ್ಷ ವಾಗ್ದಾನವಿತ್ತಿರುವ ಶಾಶ್ವತವಾದ 
ಸ್ವರ್ಗೋದ್ಯಾನಗಳಿವೆ'' ಮತ್ತು ನಿಶ್ಚೆಯವಾಗಿಯೂ ಈ ವಾಗ್ದಾನ ಪೂರ್ಣಗೊಂಡೇ ತೀರುವುದು. ಅಲ್ಲಿ ಅವರು 
ಯಾವುದೇ ಅಸಭ್ಯ ಮಾತುಗಳನ್ನು ಆಲಿಸಲಾರರು. ಅವರು ಉತ್ತಮವಾದುದನ್ನೇ ಆಲಿಸುವರು.* ಅವರಿಗೆ 
ಪ್ರಸಿದ್ಧವಾಯಿತು. ಬೈಬಲಿನಲ್ಲಿ - ಅವರು ಮಾಯವಾದರು, ಹೇಗೆಂದರೆ 'ದೇವನು ಅವರನ್ನು ಎತ್ತಿಕೊಂಡನು' - ಎಂದು ಮಾತ್ರವಿದೆ. 
ಆದರೆ ತಲ್ಮೂದಿನಲ್ಲಿ ಈ ಕುರಿತು ಒಂದು ದೀರ್ಫ ಕತೆ ಇದೆ. ಅದರ ಅಂತ್ಯದಲ್ಲಿ - 'ಹನೂಕರು ಒಂದು ಸುಂಟರಗಾಳಿಯಲ್ಲಿ 
ಅಗ್ನಿರಥ ಮತ್ತು ಕುದುರೆಗಳ ಸಹಿತ ಆಕಾಶಕ್ಕೆ ಏರಿ ಬಿಟ್ಟರು' ಎನ್ನಲಾಗಿದೆ. 

35. ಅರ್ಥಾತ್‌- ಅವರು ನಮಾರು್‌ ಮಾಡುವುದನ್ನು ಬಿಟ್ಟುಬಿಟ್ಟರು ಅಥವಾ ನಮಾಯುನ ಬಗ್ಗೆ ಅನಾದರ ಮತ್ತು 
ಸೋಮಾರಿತನ ತೋರಿಸಿದರು. ಇದು ಪ್ರತಿಯೊಂದು ಸಮುದಾಯದ ಪತನದ ಆರಂಭದ ಹೆಚ್ಚೆಯಾಗಿರುತ್ತದೆ. ನಮಾರುಖ್‌ 
ಸತ್ಯವಿಶ್ವಾಸಿಯ ಸಂಬಂಧವನ್ನು ಚಿರ ಹಾಗೂ ಸಕ್ರಿಯವಾಗಿ ಅಲ್ಲಾಹನೊಂದಿಗೆ ರಾತ್ರಿ ಹಗಲೂ ಜೋಡಿಸಿರುತ್ತದೆ ಮತ್ತು ಅವನನ್ನು 
ದೇವಭಕ್ತಿಯ ಕೇಂದ್ರ ಬಿಂದುವಿನಿಂದ ಬೇರ್ಪಡಲು ಬಿಡುವುದಿಲ್ಲ. ಈ ಬಂಧನ ಕಡಿದು ಹೋದೊಡನೆ ಮನುಷ್ಯನು ಅಲ್ಲಾಹನಿಂದ 
ದೂರ ಸರಿಯುತ್ತಲೇ ಹೋಗುತ್ತಾನಲ್ಲದೆ ಅಲ್ಲಾಹನ ಜೊತೆ ಅವನಿಗಿದ್ದ ಸಕ್ರಿಯ ಸಂಬಂಧ ಮಾತ್ರವಲ್ಲ ವೈಚಾರಿಕ ಸಂಬಂಧವೂ 
ಉಳಿಯುವುದಿಲ್ಲ. ಆದುದರಿಂದಲೇ ಇಲ್ಲಿ ಅಲ್ಲಾಹನು, ಗತ ಪ್ರವಾದಿಗಳ ಸಮುದಾಯಗಳಲ್ಲಿ ಕೆಡುಕು ಆರಂಭವಾದುದು 
ನಮಾರುನ್ನು ತೊರೆದುದರಿಂದಾಗಿ ಎಂಬ ಸಾಮಾನ್ಯ ನಿಯಮವನ್ನು ತಿಳಿಸಿರುತ್ತಾನೆ. 

36. ಇದು ಅಲ್ಲಾಹನ ಜೊತೆ ಸಂಬಂಧದ ಕೊರತೆಯ ಅನಿವಾರ್ಯ ಪರಿಣಾಮ. ಜನರು ನಮಾರುನ್ನು ತೊರೆಯುವುದರಿಂಬಾಗಿ 
ಹೈದಯಗಳು ದೇವಸ್ಮರಣೆಯಿಂದ ದೂರವಿರತೊಡಗಿದಾಗ, ಈ ಅನಾಸ್ಥೆಯು ಕ್ರಮೇಣ ಹೆಚ್ಚುತ್ತ ಹೋದ ಹಾಗೆ ಚಿತ್ತಾಕಾಂಕ್ಸೆಗಳ 
ಆರಾಧನೆಯೂ ಹೆಚ್ಚುತ್ತ ಹೋಯಿತು. ಕೊನೆಗೆ ಅವರ ನೈತಿಕತೆ ಮತ್ತು ವ್ಯವಹಾರಗಳ ಪ್ರತಿಯೊಂದು ರಂಗವೂ ದೇವಾಜ್ಞೆಗಳ 
ಬದಲಿಗೆ ತಮಗೆ ಇಷ್ಟ ಬಂದ ಕ್ರಮಗಳಿಗೆ ಅಧೀನವಾಯಿತು. 

37. ಅರ್ಥಾತ್‌- ಆ ಸ್ವರ್ಗಗಳು ಅವರ ದೃಷ್ಟಿಗಳಿಂದ ಅಗೋಚರವಾಗಿದ್ದ ಸ್ಥಿತಿಯಲ್ಲಿ ರಹ್ಮಾನನು ಅವುಗಳ 
ವಾಗ್ದಾನವಿತ್ತಿದ್ದನು. 

38. ಮೂಲದಲ್ಲಿ 'ಸಲಾಮ್‌' ಎಂಬ ಪದ ಪ್ರಯೋಗವಾಗಿದೆ. ಇದರ ಅರ್ಥ 'ಕುಂದು ಕೊರತೆಗಳಿಂದ ಸುರಕ್ಷಿತವಾದುದು.' 
ಸ್ವರ್ಗದಲ್ಲಿ ಮಾನವರಿಗೆ ಲಭಿಸುವ ಅನುಗ್ರಹಗಳಲ್ಲಿ ಅತಿ ಮಹತ್ತರವಾದುದು ಯಾವುದೆಂದರೆ ಅಲ್ಲಿ ಅವರಿಗೆ ಅಸಂಬದ್ಧ, ವ್ಯರ್ಥ 


ಕಾಂಡ-16 


AON AHS‏ رك ئا سے 


٠ 


ت EIN‏ صا ەم لم لے ಕಿಂ‏ ہا Poh‏ .41 

Huey یَقَزل‎ 0 soley ಬ وَاصطیٌ )4 وَی مل‎ 54 0 2 
ಅವರ ಆಹಾರವೂ ಸಂಜೆ ಮುಂಜಾನೆಗಳಲ್ಲಿ ನಿರಂತರ ಸಿಗುತ್ತಲೇ ಇರುವುದು. ಇದೇ ಆ ಸ್ವರ್ಗ. ನಾವು 
ನಮ್ಮ ದಾಸರಲ್ಲಿ ಧರ್ಮನಿಷ್ಮರಾಗಿದ್ದವನನ್ನು ಅದರ ವಾರೀಸುದಾರನನ್ನಾಗಿ ಮಾಡುವೆವು. 

(64-65) (ಓ ಪೈಗಂಬರರೇ)್‌ ನಾವು ನಿಮ್ಮ ಪ್ರಭುವಿನ ಅಪ್ಪಣೆ ಇಲ್ಲದೆ ಇಳಿದು ಬರುವುದಿಲ್ಲ. 
ನಮ್ಮ ಮುಂದೆ, ನಮ್ಮ ಹಿಂದೆ ಮತ್ತು ಅವುಗಳ ನಡುವೆ ಏನೆಲ್ಲ ಇರುವುದೋ ಅವೆಲ್ಲವುಗಳ ಮಾಲಕನು 
ಅವನೇ ಮತ್ತು ನಿಮ್ಮ ಪ್ರಭು ಮರೆತು ಬಿಡುವವನಲ್ಲ. ಅವನು ಆಕಾಶಗಳ, ಭೂಮಿಯ ಮತ್ತು ಅವುಗಳ 
ನಡುವೆಯಿರುವ ಸರ್ವಸ್ವಗಳ ಪಾಲಕ ಪ್ರಭು. ಆದುದರಿಂದ ನೀವು ಅವನ ದಾಸ್ಯ-ಆರಾಧನೆ ಮಾಡಿರಿ ಮತ್ತು 
ಅವನ ದಾಸ್ಕ-ಆರಾಧನೆಯಲ್ಲೇ ಸ್ಥಿರವಾಗಿರಿ.* ನಿಮ್ಮ ತಿಳುವಳಿಕೆಯಲ್ಲಿ ಅವನಿಗೆ ಸರಿಸಮಾನನಾದವನು 
ಯಾರಾದರೂ ಇದ್ದಾನೆಯೇ?! 
ಮತ್ತು ಹೊಲಸು ಮಾತುಗಳು ಕೇಳಲು ಸಿಗಲಾರವು, ಅಲ್ಲಿಯ ಸಂಪೂರ್ಣ ವಾತಾವರಣವು ನಿರ್ಮಲ, ಉದಾತ್ತ ಮತ್ತು 
ಉತ್ಕಷ್ಟವಾಗಿರುವುದು. ಆ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯೂ ಸಭ್ಯನಾಗಿರುವನು. ಅಲ್ಲಿಯ ನಿವಾಸಿಗಳಿಗೆ ಪರನಿಂದೆ, ಬಯ್ಗಳು, 
ಅಶ್ಲೀಲ ಗಾನ ಇನ್ನಿತರ ಅಹಿತಕರ ಸ್ಪರಗಳಿಂದ ಸಂಪೂರ್ಣ ಮುಕ್ತಿ ಸಿಗುವುದು. ಆಲ್ಲಿ ಉತ್ತಮ, ಸಭ್ಮ ಮತ್ತು ಯೋಗೃವಾದುದೇ 
ಕೇಳಿ ಬರುವುದು. ಈ ಲೋಕದಲ್ಲಿ ನಿರ್ಮಲ ಸ್ವಭಾವದವನು ಮಾತ್ರ ಈ ಅನುಗ್ರಹದ ಬೆಲೆ ಅರಿಯಬಲ್ಲನು. ಏಕೆಂದರೆ ಸದಾ 
ಕಿವಿಯೊಳಗೆ ಸುಳ್ಳು, ಪರದೂಷಣೆ, ಪಿತೂರಿ, ಗಲಾಟೆ, ಕಿರುಕುಳ, ಅಶ್ಲೀಲ ಮತ್ತು ಕಾಮುಕತೆಗಳೇ ಕೇಳಿ ಬರುತ್ತಿರುವಂತಹ ಹೊಲಸು 
ಸಮಾಜದಲ್ಲಿ ಜೀವಿಸುವುದು ಎಷ್ಟು ತ್ರಾಸದಾಯಕವೆಂಬುದು ಅವನಿಗೆ ಮಾತ್ರ “ಶಿಳಿಯಬಹುದಪ್ಪೆ. 

39, ಈ ಪಾರಾವೇ ಸಂಪೂರ್ಣವಾಗಿ ಒಂದು ಉಪನುಡಿಯಾಗಿದ್ದು ಒಂದು ವಾಕ್ಸರಣಿಯನ್ನು ಮುಗಿಸಿ ಇನ್ನೊಂದನ್ನು 
ಆರಂಭಿಸುವುದಕ್ಕೆ ಮುಂಚೆ ಇದನ್ನು ಮುಂದಿಡಲಾಗಿದೆ. ಮಾತಿನ ಶೈಲಿಯಿಂದ ತಿಳಿಯುವಂತೆ ಈ ಅಧ್ಯಾಯವು ಬಹಳ ತಡವಾಗಿ, 
ಪ್ರವಾದಿವರ್ಯರೂ(ಸ) ಅವರ ಸೆಂಗಾತಿಗಳೂ ತುಂಬಾ ಉದ್ರಿಗ್ನರಾಗಿದ್ದ ಕಾಲಾವಸ್ಥೆಯಲ್ಲಿ ಅವಶೀರ್ಣಗೊಂಡಿತು. ಈ ಪರಿಸ್ಥಿತಿಯನ್ನು 
ಎದುರಿಸಲು ಬೇಕಾದ ಮಾರ್ಗದರ್ಶನ ಮತ್ತು ಮನಶ್ಶಾಂತಿ ಪಡೆಯಲಿಕ್ಕಾಗಿ ಪ್ರವಾದಿವರ್ಯರೂ(ಸ) ಅವರ ಸಂಗಾತಿಗಳೂ ಸದಾ 
ವಹ್ಮ್‌(ದೇವವಾಣಿ)ಯನ್ನೂ ನಿರೀಕ್ಷಿಸುತ್ತಿದ್ದರು. ವಹ್ಕ್‌ ಅವತೀರ್ಣಗೊಳ್ಳೆಲು ವಿಳಂಬವಾಗುತ್ತಿದ್ದಂತೆಯೇ ಇವರ ತಳಮಳ 
ಹೆಚ್ಚುತ್ತಿತ್ತು. ಈ ಸ್ಥಿತಿಯಲ್ಲಿ ಹ. ಜಿಬ್‌ರೀಲ್‌ರು(ಅ) ದೇವಚರರ ಸಮೂಹದೊಂದಿಗೆ ಆಗಮಿಸಿದರು. ಪ್ರಥಮತಃ ಸಂದರ್ಭೋಚಿತವಾಗಿ 
"ಅಗತ್ಯವಿದ್ದ ಫರಮಾನನ್ನು ಮೊದಲು ಸಾರುತ್ತಾರೆ. ತರುವಾಯ ಮುಂದುವೆರಿಯುವುದಕ್ಕೆ ಮುಂಚೆ ದೇವ ಸೂಚನೆಯ ಪ್ರಕಾರ, 
ಈ ಕೆಲವು ನುಡಿಗಳನ್ನು ತಮ್ಮ ಕಡೆಯಿಂದ ಹೇಳುತ್ತಾರ,. ಅವುಗಳಲ್ಲಿ ತಾನು ಇಷ್ಟು ಹೊತ್ತಿನ ವರೆಗೂ ಹಾಜರಾಗದಿರುವುದಕ್ಕೆ 
ವಿಷಾದವೂ ಇದೆ. ಅಲ್ಲಾಹನ ವತಿಯಿಂದ ಸಾಂತ್ರನವೂ ಇದೆ. ಜೊತೆಗೇ ಸಹನೆಯ ಉಪದೇಶವೂ ಇದೆ. 

ಇದು ಈ ವಾಣಿಯಲ್ಲಿರುವ ಆಂತರಿಕ ಸಾಕ ಮಾತ್ರವೇ ಅಲ್ಲ, ಅನೇಕ ಹದೀಸ್‌ ವರದಿಗಳೂ ಇದನ್ನು ಸಮರ್ಥಿಸುತ್ತವೆ. 
ಅವುಗಳನ್ನು ಇಬ್ನ್‌ ಜರೀರ್‌, ಇಬ್ಲ್‌ ಕಸೀರ್‌, ರೂಹುಲ್‌ ಮನಿಯ وہ‎ ಮೊದಲಾದವರು ಈ ಸೂಕ್ತದ ವ್ಯಾಖ್ಯಾನಗಳಲ್ಲಿ 
ಉಲ್ಲೇಖಿಸಿರುತ್ತಾರೆ. 

40. ಅರ್ಥಾತ್‌- ಅವನ ದಾಸ್ಕ-ಆರಾಧನೆಯ ಮಾರ್ಗದಲ್ಲಿ ಸುಸ್ಪಿರರಾಗಿ ನಡೆಯಿರಿ. ಈ ಮಾರ್ಗದಲ್ಲಿ ಮುಂದಾಗುವ ಸಕಲ 
ಕಷ್ಟಕಾರ್ಪಣ್ಯಗಳನ್ನು ಸಹನೆಯಿಂದ ಎದುರಿಸಿರಿ. ಅವನು ನಿಮ್ಮ ಕಡೆಗೆ ಗಮನ ಹರಿಸಲು ಹಾಗೂ ನಿಮಗೆ ಸಹಾಯ ಸಾಂತ್ಸನಗಳನ್ನು 
ಒದಗಿಸಲು ತಡ ಮಾಡದಂತೆ ಕಂಡಾಗ ಹತಾಶರಾಗಬೇಡಿರಿ. ಒಬ್ಬ ಅನುಸರಣಶೀಲ ದಾಸನಂತೆ ಪ್ರತಿಕ್ಸಣವೂ ಅವನ ಇಚ್ಛೆಗೆ | 
ಶಿರಬಾಗಿರಿ. ಒಬ್ಬ ದಾಸ ಮತ್ತು ಒಬ್ಬ ರಸೂಲರ ನೆಲೆಯಲ್ಲಿ ನಿಮಗೆ ಒಪ್ಪಿಸಲಾಗಿರುವ ಸೇವೆಯನ್ನು مت کن‎ ನೆರವೇರಿಸುತ್ತಲೇ 
ಸಾಗಿರಿ. 


5 
۰. 
٣٦ 
سیگ‎ 
೪ زی‎ 
[WN 
Cs 


41. ಮೂಲದಲ್ಲಿ 'ಸಮೂ' ಎಂಬ ಪದ ಪ್ರಯೋಗವಾಗಿದೆ. ಇದರ دہ‎ ರ್ಥವು 'ಸಹನಾಮ' ಎಂದಾಗಿದೆ. ತಾತ್ತರ್ಯವೇನೆಂದರೆ 


ಕಾಂಡ -16 


982 ಕುರ್‌ಆನ್‌ ವ್ಯಾಖ್ಯಾನ 


00 207 و‎ 
(ee نمی‎ ASK 51ل‎ ELL SLs 


3 


ps 

کے کش 225 ೨” ದ್ನ 33h‏ ے بہار ಹ (ಕ‏ سا2330 

(೪; Pi OW چھلم‎ U3 > ಜಟ ٹم‎ ಮಪಿ 5 
2 PR 


SSE BODE ESPs 
ےک‎ ಬಿ ERAGE cu NL OE 7 p) w 
ನಿ Jo و إِث ولا ھا‎ Os 


کر حر چا 


<۰ 


Wadd Jt A NSE sobs 2 اکا ارڈ‎ 


میں 


)66-72( "ನಾನು ಸತ್ತು ಹೋದ ಮೇಲೆ ನಿಜಕ್ಕೂ ಜೀವಂತಗೊಳಿಸಿ ತರಲ್ಪಡುವೆನೇ?" ಎಂದು ಮಾನವನು 
ಪ್ರಶ್ನಿಸುತ್ತಾನೆ. ಮಾನವನು ಮೊದಲು ಏನೂ ಆಗಿಲ್ಲದಿದ್ದಾಗ ನಾವು ಅವನನ್ನು ಸೃಷ್ಟಿಸಿದ್ದುದು ಅವನಿಗೆ 
ಸೆನಪಾಗುವುದಿಲ್ಲವೇ? ನಿಮ್ಮ ಪ್ರಭುವಿನಾಣೆ ನಾವು ಇವರೆಲ್ಲರನ್ನೂ ಇವರ ಜೊತೆ ಶೈತಾನರನ್ನೂ" 
ಖಂಡಿತವಾಗಿಯೂ ಸುತ್ತುವರಿದು ತರುವೆವು. ಆ ಬಳಿಕ ನರಕದ ಬಳಿ ತಂದು ಇವರನ್ನು ಮುಗ್ಗರಿಸಿ ಬೀಳಿಸುವೆವು. 
ಅನಂತರ ಎಲ್ಲ ಗುಂಪುಗಳಿಂದಲೂ ರಹ್ಮಾನನ ವಿರುದ್ದ ಹೆಚ್ಚು ಉದ್ದಟನಾಗಿದ್ದ ಪ್ರತಿಯೊಬ್ಬನನ್ನೂ ಹೆಕ್ಕಿ 
ತೆಗೆಯುವೆವು- ಇವರ ಪೈಕಿ ನರಕದಲ್ಲಿ ತಳ್ಳಲ್ಪಡಲು ಅತಿ ಹೆಚ್ಚು ಅರ್ಹರು ಯಾರೆಂಬುದನ್ನೂ ನಾವು 
ತಿಳಿದಿದ್ದೇವೆ. ನಿಮ್ಮ ಪೈಕಿ ನರಕವನ್ನು ಹಾದು ಹೋಗದವರು ಯಾರೂ ಇರಲಾರರು.“ ಇದೊಂದು ನಿರ್ಧರಿತ 
ವಿಷಯವಾಗಿದ್ದು ಇದನ್ನು ಪೂರ್ಣಗೊಳಿಸುವುದು ನಿಮ್ಮ ಪ್ರಭುವಿನ ಬಾಧ್ಯತೆಯಾಗಿದೆ. ಆ ಬಳಿಕ ನಾವು 
(ಭೂಲೋಕದಲ್ಲಿ) ಧರ್ಮನಿಷ್ಮರಾಗಿದ್ದವರನ್ನು ರಕ್ಷಿಸುವೆವು ಮತ್ತು ಅಕ್ರಮಿಗಳನ್ನು ಅಲ್ಲೇ ಬಿದ್ದಿರಲು 
ಬಿಡುವೆವು. 


ಅಲ್ಲಾಹನು ಆರಾಧ್ಯನಾಗಿರುತ್ತಾನೆ. ಬೇರೊಬ್ಬ ಆರಾಧ್ಯನೂ ನಿಮ್ಮ ತಿಳುವಳಿಕೆಯಲ್ಲಿ ಇದ್ದಾನೆಯೇ? ಇಲ್ಲವೆಂದಾದರೆ - ಇಲ್ಲವೆಂದು 
ನಿಮಗೆ ಗೊತ್ತಿದೆ - ಅವನನ್ನು ಮಾತ್ರ ಆರಾಧಿಸುವ ಮತ್ತು ಅವನ ಆಜ್ಞೆಗಳ ಪಾಲಕರಾಗುವ ವಿನಾ ನಿಮಗೆ ಅನ್ಮ ಮಾರ್ಗವೇನಿದೆ? 

42. ಇವರು ಯಾರ ಚೇಲರಾಗಿರುವರೋ ಆ ಶೈತಾನರು. ಅವರ ಬೋಧನೆಗಳಿಂಬಾಗಿ, ಜೀವನವೆಂಬುದು ಈ ಲೌಕಿಕ 
ಜೀವನ ಮಾತ್ರ, ಇದರ ಬಳಿಕ ಅಲ್ಲಾಹನ ಮುಂದೆ ಹಾಜರಾಗಿ ಅವನಿಗೆ ನಮ್ಮ ಜೀವನದ ಕರ್ಮಗಳ ಲೆಕ್ಕಾಚಾರವನ್ನೇನೂ 
ಕೊಡಲಿಕ್ಕಿಲ್ಲವೆಂದು ಇವರು ತಿಳಿದುಕೊಂಡಿದ್ದಾರೆ. 

43. ಅರ್ಥಾತ್‌- ಪ್ರತಿಯೊಬ್ಬ ವಿದ್ರೋಹಿ ತಂಡದ ನಾಯಕನನ್ನು. 

44. ಕೆಲವು ಹದೀಸ್‌ ವರದಿಗಳಲ್ಲಿ 'ವಾರಿದ್‌' ಎಂಬುದರ ಅರ್ಥ ಪ್ರವೇಶಗೊಳ್ಳುವುದು ಎನ್ನಲಾಗಿದೆ. ಆದರೆ ಇವುಗಳ 
ಯಾವುದೇ ಸನದು ವಿಶ್ವಸ್ಥ ಮೂಲಗಳಿಂದ ಪ್ರವಾದಿವರ್ಯರ(ಸ) ವರೆಗೆ ತಲಪುವುದಿಲ್ಲ. ಮಾತ್ರವಲ್ಲದೆ ಸತ್ಕವಿಶ್ವಾಸಿಗಳ ಮತ್ತು 
ಸಜ್ಜನರ ನರಕ ಪ್ರವೇಶವನ್ನು ಖಚಿತವಾಗಿ ನಿರಾಕರಿಸುವಂತಹ ದೇವ ಸೂಕ್ತಗಳಿಗೂ ಅನೇಕಾನೇಕ ವಿಶ್ವಸ್ಥ ಹದೀಸ್‌ಗಳಿಗೂ ಇದು 
ವಿರುದ್ಧವಾಗಿದೆ. ಅಲ್ಲದೇ - ನಿಘಂಟಿನಲ್ಲೂ 'ವರೂದ್‌' ಪದಕ್ಕೆ 'ಪ್ರವೇಶ' ಎಂಬ ಅರ್ಥವಿಲ್ಲ. ಆದುದರಿಂದ ಇದರ ಸರಿಯಾದ 
ಅರ್ಥವೇನೆಂದರೆ ಅನಂತರದ ಸೂಕ್ತದಲ್ಲಿ ಹೇಳಿರುವಂತೆ ಎಲ್ಲರೂ ನರಕದ ಮೇಲಿಂದ ಹಾದು ಹೋಗುವರು. ನಿಷ್ಮಾವಂತರು 
ಕ್ಲಿಸಲ್ಲಡುವರು ಮತ್ತು ಅಕ್ರಮಿಗಳು ಅದರೊಳಕ್ಕೆ ತಳ್ಳೆಲ್ಪಡುವರು. 


ಕಾಂಡ-16 


19, ಮರ್ಯಮ್‌ 983 


HI‏ 1 بی Sse‏ تال مہ رو 

7 BID سر اي کی تسد و‎ 03 301 
NESTA EEG IAS i 
94 


೪೩೨೨ a عَة“‎ 7% 
ಬೆರಿ ۰۰ ad 
ಭಿ 


4 


YEN IGE ee fio! 


ہو سے 


SBE INET 5S. 


(73-76) ಇವರಿಗೆ ನಮ್ಮ ಸುವ್ಯಕ್ತ ವಚನಗಳನ್ನು ಓದಿ ಹೇಳಿದಾಗ ಸತ್ಕನಿಷೇಧಿಗಳು ಸತ್ಕವಿಶ್ವಾಸಿ 
ಗಳೊಡನೆ, "ನಮ್ಮಿ ಎರಡು ಪಂಗಡಗಳ ಪೈಕಿ ಯಾರು ಉತ್ತಮ ಸ್ಥಿತಿಯಲ್ಲಿದ್ದಾರೆ ಮತ್ತು ಯಾರ ಕೂಟಗಳು 
ಹೆಚ್ಚು ಶೋಭಾಯಮಾನವಾಗಿವೆ?' ಎಂದು ಕೇಳುತ್ತಾರೆ. ವಸ್ತುತಃ ನಾವು ಇವರಿಗಿಂತ ಮುಂಚೆ ಇವರಿಗಿಂತಲೂ 
ಅಧಿಕ ಸಾಧನಾನುಕೂಲತೆಗಳನ್ನು ಹೊಂದಿದ್ದ ಹಾಗೂ ತೋರಿಕೆಯ ಸುಖಾಡ೦ಬರಗಳಲ್ಲಿ ಇವರಿಗಿಂತಲೂ 

1 ಮಿಗಿಲಾಗಿದ್ದ ಎಷ್ಟೋ ಜನಾಂಗಗಳನ್ನು ನಾಶಗೊಳಿಸಿ ಬಿಟ್ಟಿರುತ್ತೇವೆ. ಇವರೊಡನೆ ಹೇಳಿರಿ: 
ಪಥಭ್ರಷ್ಟತೆಗೊಳಗಾಗಿರುವವನಿಗೆ ಅಂತಹವರೊಡನೆ ಮಾಡಲ್ಪಟ್ಟ ವಾಗ್ದಾನವನ್ನು ಅವರು ಕಣ್ಣಾರೆ: ಕಂಡು 
ಕೊಳ್ಳುವ ವರೆಗೂ ರಹ್ಮಾನನು ಸಡಿಲು ಬಿಡುತ್ತಾನೆ. ಅದು ಯಾತನೆಯಾಗಿರಲಿ ಅಥವಾ ಅಂತಿಮ 
ಘಳಿಗೆಯಾಗಿರಲಿ - ಆಗ ಅವರಿಗೆ ಯಾರ ಸ್ಥಿತಿ ಕೆಟ್ಟಿದೆ ಮತ್ತು ಯಾವ ಕೂಟ ದುರ್ಬಲವಾಗಿದೆ ಎಂದು 
ಗೊತ್ತಾಗಿಬಿಡುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ಸನ್ಮಾರ್ಗವನ್ನು ಕೈಗೊಂಡವರಿಗೆ ಅಲ್ಲಾಹ್‌, ಅವರ ಸನ್ಮಾರ್ಗದಲ್ಲಿ 
ವೃದ್ಧಿಯನ್ನು ದಯಪಾಲಿಸುತ್ತಾನೆ" ಮತ್ತು ಬಾಕಿ ಉಳಿಯುವ ಪುಣ್ಮಗಳೇ ನಿಮ್ಮ ಪ್ರಭುವಿನ ಬಳಿ ಸತ್ಸಲ 
ಹಾಗೂ ಪರಿಣಾಮದ ದೃಷ್ಟಿಯಿಂದ ಉತ್ತಮವಾಗಿವೆ. 

(77-80) ನಮ್ಮ ವಚನಗಳನ್ನು ನಿರಾಕರಿಸುತ್ತ, "ನಾನಂತು ಸಂಪತ್ತು ಮತ್ತು ಸಂತತಿಗಳನ್ನು ಖಂಡಿತವಾಗಿಯೂ 

45. ಮಕ್ಕಾದ ಸತ್ಯನಿಷೇಧಿಗಳು ತಾವು ಸತ್ಯಮಾರ್ಗದಲ್ಲಿರುವವರೆನ್ನಲು ಕೊಡುತ್ತಿದ್ದ ಆಧಾರ ಪ್ರಮಾಣ ಯಾವುದೆಂದರೆ 
- ಈ ಲೋಕದಲ್ಲಿ ಅಲ್ಲಾಹನ ಅನುಗ್ರಹ ಮತ್ತು ಕೊಡುಗೆಗಳನ್ನು ಪಡೆಯುತ್ತಿರುವವರು ಯಾರು? ಯಾರ ಮನೆಗಳು ಭವ್ಯವಾಗಿವೆ? 
ಯಾರ ಜೀವನ ಮಟ್ಟಿ ಉನ್ನತವಾಗಿವೆ? ಯಾರ ಸಭೆ ಸಮಾರಂಭಗಳು ವೈಭವಪೂರ್ಣವಾಗಿ ಸೇರುತ್ತವೆ? ಇವೆಲ್ಲವೂ ನಮಗೇ 
ಲಭಿಸಿವೆ ಮತ್ತು ನೀವು ಇವುಗಳಿಂದೆಲ್ಲಾ ವಂಚಿತರಾಗಿರುತ್ತೀರಿ ಎಂದಾದರೆ ನಾವು ಮಿಥ್ಯಮಾರ್ಗದಲ್ಲಿದ್ದು ಇಷ್ಟು ಸುಖಿಗಳಾಗಿರಲಿಕ್ಕೂ 
ನೀವು ಸತ್ಯ ಮಾರ್ಗದಲ್ಲಿದ್ದು ಇಂತಹ ದುರವಸ್ಥೆಗೊಳಗಾಗಲಿಕ್ಕೂ ಹೇಗೆ ಸಾಧ್ಯವಿತ್ತು? (ಇನ್ನಷ್ಟು ವಿವರಣೆಗೆ ಅಲ್‌ ےہ‎ 
ಅಧ್ಯಾಯದ 37 ಮತ್ತು 38ನೆಯ ಟಿಪ್ಪಣಿಗಳನ್ನು ನೋಡಿರಿ.) 

46. ಅರ್ಥಾತ್‌- ಪ್ರತಿಯೊಂದು ಸತ್ವಪರೀಕ್ಷೆಯ ವೇಳೆ ಅಲ್ಲಾಹನು ಅವರಿಗೆ ಸರಿಯಾದ ನಿರ್ಧಾರ ಕೈಗೊಳ್ಳುವ ಹಾಗೂ 
ಸರಿಯಾದ ಮಾರ್ಗವನ್ನು ಅನುಸರಿಸುವ ಅನುಗ್ರಹ ದಯಪಾಲಿಸುತ್ತಾನೆ. ಅವರನ್ನು ಪಾಪಗಳಿಂದಲೂ ಕೆಡುಕುಗಳಿಂದಲೂ 
ರಕ್ಷಿಸುತ್ತಾನೆ. ಅವನ ಸನ್ಮಾರ್ಗದರ್ಶನದಿಂದ ಅವರು ನಿರಂತರ ನೇರಮಾರ್ಗದಲ್ಲಿ ಮುಂದೆ ಸಾಗುತ್ತಲಿರುತ್ತಾರೆ. 


ಕಾಂಡ-16 


984 ಕುರ್‌ಆನ್‌ ವ್ಯಾಖ್ಯಾನ 


4 
pa 


3s ol 


೨೨33 ೨8೨4 pv رن‎ 


aE BN‏ مھ ےت 


ಪಡೆಯುತ್ತಲೇ ಇರುವೆನು” ಎನ್ನುವವನನ್ನು ಕಂಡಿರಾ? ಇವನಿಗೆ ಅಗೋಚರ ವಿಷಯಗಳ ಸುಳಿವು ಸಿಕ್ಕಿ 
ಬಿಟ್ಟಿದೆಯೋ? ಅಥವಾ ಇವನು ರಹ್ಮಾನನಿಂದ ಏನಾದರೂ ಕರಾರು ಪಡೆದಿರುವನೇ? -ಎಷ್ಟು ಮಾತ್ರಕ್ಕೂ ಇಲ್ಲ. 
ಇವನು ಒದರುತ್ತಿರುವುದನ್ನು ನಾವು ಬರೆದಿಟ್ಟುಕೊಳ್ಳುವೆವು* ಮತ್ತು ಇವನಿಗೆ ಶಿಕ್ಷೆಯನ್ನು ಇನ್ನಷ್ಟು 
ಹೆಚ್ಚಿಸುವೆವು. ಯಾವ ಸಾಧನಾನುಕೂಲತೆಗಳ ಕುರಿತು ಇವನು ಹೇಳುತ್ತಿರುವನೋ ಅವೆಲ್ಲವುಗಳಿಗೆ ನಾವೇ 
ವಾರೀಸುದಾರರಾಗುವೆವು ಮತ್ತು ಇವನು ಒಬ್ಬಂಟಿಗನಾಗಿ ನಮ್ಮ ಮುಂದೆ ಹಾಜರಾಗುವನು. 

(81:82) ಇವರು ಅಲ್ಲಾಹನನ್ನು ಬಿಟ್ಟು ಇತರ ಕೆಲವು ದೇವರುಗಳನ್ನು ಮಾಡಿಕೊಂಡಿದ್ದಾರೆ. ಅವರು' 
ಇವರ ಬೆಂಬಲಿಗರಾದಾರೆಂದು-* ಯಾವ ಬೆಂಬಲಿಗನೂ ಇರಲಾರನು. ಅವರೆಲ್ಲರೂ ಇವರ ದಾಸ್ಯ- 
ಆರಾಧನೆಯನ್ನು ನಿರಾಕರಿಸುವರು? ಮಾತ್ರವಲ್ಲ ತಿರುಗಿ ಇವರ ವಿರೋಧಿಗಳೇ ಆಗಿಬಿಡುವರು. 

(83-87) ನಾವು ಸತ್ಮನಿಷೇಧಿಗಳ ಮೇಲೆ, ಅವರನ್ನು (ಸತ್ಯವನ್ನು ವಿರೋಧಿಸಲಿಕ್ಕಾಗಿ) ಚೆನ್ನಾಗಿ 


41. ಅರ್ಥಾತ್‌- "ನೀವು ನನ್ನನ್ನು ಎಷ್ಟೇ ಪಥಬಭ್ರಷ್ಟ ಮತ್ತು ದುರಾಚಾರಿಯೆಂದು ಹೇಳಿದರೂ ನನಗೆ ದೇವಯಾತನೆಯ 
ಬೆದರಿಕೆ ಹಾಕಿದರೂ ನಾನು ಇಂದೂ ನಿಮಗಿಂತ ಹೆಚ್ಚು ಸ್ಥಿತಿವಂಶನೂ ಸುಖಿಯೂ ಆಗಿದ್ದೇನೆ. ಇನ್ನು ಮುಂದೆಯೂ ನನ್ನ ಮೇಲೆ 
ಅನುಗ್ರಹಗಳ ಮಳೆಗರೆಯುತ್ತಲೇ ಇರುವುದು. ನನ್ನ ಸಂಪತ್ತನ್ನು ನೋಡಿರಿ, ನನ್ನ ಘನತೆ ವರ್ಚಸ್ಸುಗಳನ್ನು ನೋಡಿರಿ, ನನ್ನ ಜಾಗೀರನ್ನು 
ನೋಡಿರಿ, ನನ್ನ ಹೆಸರಾಂತ ಪುತ್ರರನ್ನು ನೋಡಿರಿ, ನಾನು ದೇವಕ್ರೋಧಕ್ಕೊಳಗಾದವನೆಂದು ನನ್ನ ಜೀವನದ ಯಾವ ಅಂಶದಿಂದ 
ನಿಮಗೆ ತೋರಿ ಬರುತ್ತದೆ?” ಎಂಬಿತ್ಕಾದಿ ಮಾತುಗಳನ್ನು ಅವನು ಹೇಳುತ್ತಾನೆ. ಇದು ಮಕ್ಕಾದ ಯಾವನಾದರೂ ಒಬ್ಬನ 
ಕಲ್ಪನೆಯಲ್ಲ. ಮಕ್ಕಾದ ಪ್ರತಿಯೊಬ್ಬ ಸತ್ಮನಿಷೇಧಿ, ಪ್ರತಿಯೊಬ್ಬ ಮುಖಂಡ ಮತ್ತು ಪ್ರತಿಯೊಬ್ಬ ಸರದಾರನೂ ಇದೇ 
ಗುಂಗಿನಲ್ಲಿದ್ದನು. 

48. ಅರ್ಥಾತ್‌- ಅವನ ಅಪರಾಧಗಳ ದಾಖಲೆಯಲ್ಲಿ ಈ ಅಹಂಕಾರದ ಮಾತನ್ನೂ ಸೇರಿಸಿಕೊಳ್ಳಲಾಗುವುದು. ಅದರ" 
ರುಚಿಯನ್ನೂ ಅವನು ಸವಿಯ ಬೇಕಾಗುವುದು. 

49. ಮೂಲದಲ್ಲಿ 'ಇರ್ದಾ' ಎಂಬ ಪದ ಪ್ರಯೋಗವಾಗಿದೆ. ಅರ್ಥಾತ್‌ - "ಅವರು ಇವರಿಗೆ ಗೌರವ ಸಾಧನವಾಗಲೆಂದು.' 
ಆದರೆ ಅರಬೀ ಭಾಷೆಯಲ್ಲಿ 'ಇರ್ದಾ' ಎಂದರೆ ಒಬ್ಬನು ತನ್ನ ಮೇಲೆ ಯಾರೂ ಕೈಮಾಡಲಾಗದಷ್ಟು ಪ್ರಬಲನೂ ಶಕ್ತನೂ 
ಆಗಿರುವುದು. ಒಬ್ಬನು ಇನ್ನೊಬ್ಬನಿಗೆ 'ಇರ್ದುತ್‌'ಗೆ ಕಾರಣನಾಗುವುದೆಂದರೆ ಅವನು ಇವನ ಬೆಂಬಲಕ್ಕೆ ನಿಂತು ಅವನಿಂದಾಗಿ ಯಾವ 
ವಿರೋಧಿಯೂ ಇವನನ್ನು ಕಣ್ಣೆತ್ತಿಯೂ ನೋಡಲು ಸಾಹಸ ಪಡದಿರುವುದು. 

50. ಅರ್ಥಾತ್‌- ನಾವು ಇವರೊಡನೆ ಎಂದೂ ನಮ್ಮನ್ನು ಆರಾಧಿಸಿರಿ ಎಂದು ಹೇಳಿಲ್ಲ. ಈ ಮೂರ್ಯರು ನಮ್ಮನ್ನು 
ಆರಾಧಿಸುತ್ತಿದ್ದರೆಂದು ನಮಗೆ ಗೊತ್ತಿರಲಿಲ್ಲವೆಂದೇ ಅವರು ಹೇಳುವರು. 


ಕಾಂಡ-16 


19. ಮರ್ಯಮ್‌ 985 


ا 


4 : وت‎ ee 


SNES HSS ಖರ 6ನ Ly 


7 


u 


? ہیل بت ممد بی رھ‎ ತ 


ANN‏ ایيّه يَوَمَ AEA NO OSL‏ عَہلوا 
kd i ಗಾ‏ 


ಹುರಿದುಂಬಿಸುತ್ತಿರುವ ಶೈತಾನರನ್ನು ಬಿಟ್ಟಿರುವುದನ್ನು ನೀವು ಕಂಡಿಲ್ಲವೇ? ಆದುದರಿಂದ' ಇನ್ನು ಇವರ ಮೇಲೆ 
ಯಾತನೆ ಎರಗಿಸಲಿಕ್ಕಾಗಿ ಕಾತರರಾಗಬೇಡಿರಿ. ನಾವು ಇವರ ದಿನಗಳನ್ನು ಎಣಿಕೆಮಾಡುತ್ತಿದ್ದೇವೆ."! ನಾವು 
'ಧರ್ಮನಿಷ್ಮ'ರನ್ನು ರಹ್ಮಾನನ ಸನ್ನಿಧಿಯಲ್ಲಿ ಅತಿಥಿಗಳಂತೆ ಮುಂದೆ ತರುವ ಮತ್ತು ಅಪರಾಧಿಗಳನ್ನು 
ಬದಾಹಗೊಂಡ ಪ್ರಾಣಿಗಳಂತೆ ನರಕೆದ ಕಡೆಗೆ ಅಟ್ಟಿಕೊಂಡು ಹೋಗುವ ದಿನ ಬರಲಿದೆ. ಆಗ ರಹ್ಮಾನನ 
ಸನ್ನಿಧಾನದಿಂದ ಅನುಮತಿ ಪಡೆದು ಕೊಂಡವನ ಹೊರತು ಯಾವ ಶಿಫಾರಸನ್ನೂ ತರಲು ಜನರು ಶಕ್ತರಾಗರು.* 

(88-95) ರಹ್ಮಾನನು ಪುತ್ರನನ್ನು ಹೊಂದಿದ್ದಾನೆಂದು ಅವರು ಹೇಳುತ್ತಾರೆ. ನೀವು ಸೃಷ್ಟಿಸಿ ತಂದಿರುವ 
ಈ ಮಾತು ತೀರಾ ಅಸಂಬದ್ಧ. ರಹ್ಮಾನನಿಗೆ ಪುತ್ರನಿರುವನೆಂದು ಜನರು ಆಪಾದಿಸಿದುದಕ್ಕಾಗಿ ಆಕಾಶ ಸಿಡಿದು 
ಬೀಳುವ, ಭೂಮಿ ಬಿರಿಯುವ ಮತ್ತು ಪರ್ವತಗಳು ಬಿದ್ದು ಹೋಗುವ ಸಮಯ ಸನ್ನಿಹಿತವಾಗಿದೆ. 
ಯಾರನ್ನಾದರೂ ತನ್ನ ಮಗನನ್ನಾಗಿ ಮಾಡಿಕೊಳ್ಳುವುದು ರಹ್ಮಾನನಿಗೆ ಶೋಭಿಸುವುದಿಲ್ಲ. ಭೂಮಿ- 
ಆಕಾಶಗಳಲ್ಲಿರುವವರೆಲ್ಲರೂ ಅಲ್ಲಾಹನ ಸನ್ನಿಧಿಯಲ್ಲಿ ದಾಸರ ನೆಲೆಯಲ್ಲಿ ಹಾಜರಾಗಲಿರುಿವರು. ಅವನು 
ಎಲ್ಲರನ್ನೂ ಅವರಿಸಿಕೊಂಡಿದ್ದಾನೆ. ಅವನು ಅವರನ್ನು ಎಣಿಕೆ ಮಾಡಿರುತ್ತಾನೆ. ಪುನರುತ್ಲಾನದ ದಿನದಂದು 
ಎಲ್ಲರೂ ಅವನ ಮುಂದೆ ಒಬ್ಬೊಬ್ಬರಾಗಿ ಹಾಜರಾಗುವರು. 


۱ 51. ಇವರ ಅತಿರೇಕಗಳಿಂದಾಗಿ ನೀವು ತಾಳ್ಮೆಗೆಡಬೇಡಿರಿ. ಇವರ ಅಳಿಗಾಲ ಸಮೀಪಿಸಿದೆ. ಇವರ ಪಾಪಕೂಪವು Fg 
ತುಳುಕುವುದರಲ್ಲಿದೆ. ದೇವದತ್ತ ಅವಧಿಯು ಕೆಲವೇ ದಿನಗಳು ಉಳಿದಿವೆ. ಅದನ್ನು ಪೂರ್ಣಗೊಳಿಸಲು ಬಿಡಿರಿ ಎಂದು ಇದರ 
ಅರ್ಥ. 
52. ಅರ್ಥಾತ್‌- ಅನುಮತಿ ಪಡೆದುಕೊಂಡವನಿಗೆ ಮಾತ್ರ ಶಿಫಾರಸ್ಸಿನ ಹಕ್ಕು ಲಭಿಸುವುದು. ಅನುಮತಿ ಸಿಕ್ಕಿದವನು ಮಾತ್ರ 
ಶಿಫಾರನೆ ಮಾಡಬಲ್ಲನು. ಈ ಸೂಕ್ತದ ಪದಗಳು ಇವೆರಡೂ ಅಂಶಗಳ ಮೇಲೆ ಏಕಪ್ರಕಾರವಾಗಿ ಬೆಳಕು ಚೆಲ್ಲುವಂತಿದೆ. 
ರಹ್ಮಾನನಿಂದ ಅನುಮತಿ ಪಡಕೊಂಡವನಿಗೆ ಮಾತ್ರ ಶಿಫಾರಸಿನ ಹಕ್ಕು ಲಭಿಸುವುದೆಂದರೆ - ಈ ಲೋಕದಲ್ಲಿ ಸತ್ಸವಿಶ್ವಾಸವನ್ನು 
ಸ್ವೀಕರಿಸಿ, ಅಲ್ಲಾಹನೊಂದಿಗೆ ಸಂಬಂಧವನ್ನು ಜೋಡಿಸಿ ತನ್ನನ್ನು ತಾನೇ ಅಲ್ಲಾಹನ ಕ್ಷಮೆಗೆ ಹಕ್ಕುದಾರನಾಗಿ ಮಾಡಿಕೊಂಡವನು. 
ಅನುಮತಿ ಸಿಕ್ಕಿದವರು ಮಾತ್ರ ಶಿಫಾರಸು ಮಾಡಬಲ್ಲರೆಂದರೆ ಜನರು ಯಾರು ಯಾರನ್ನೆಲ್ಲ ತಮ್ಮ ಶಿಫಾರಸುದಾರರೆಂದು 
ಭಾವಿಸಿಕೊಂಡಿರುವರೋ ಅವರೆಲ್ಲ ಶಿಫಾರಸು ಮಾಡತಕ್ಕವರಾಗಿರಲಾರರು. ಅಲ್ಲಾಹನು ಸ್ವತಃ ಯಾರಿಗೆ ಅನುಮತಿ ನೀಡುವನೋ 
ಅವನು ಮಾತ್ರ ಶಿಫಾರಸಿಗಾಗಿ ತುಟಿ ಬಿಚ್ಚಬಲ್ಲನು. 


ಕಾಂಡ-16 


986 ಕುರ್‌ಆನ್‌ ವ್ಯಾಖ್ಕಾನ 


7 


ಗ್ಯ CORSO Brrr اك‎ 
eS si ssl puiGotilss ಬಕ್ಷಿ 


(96-98) ನಿಶ್ಚಯವಾಗಿಯೂ ಸತ್ಯವಿಶ್ವಾಸವಿರಿಸಿಕೊಂಡು ಸತ್ಕರ್ಮವೆಸಗುತ್ತಿರುವವರಿಗಾಗಿ (ಜನರ) 
ಹೃದಯಗಳಲ್ಲಿ ರಹ್ಮಾನನು ಸದ್ಯವೇ ಅನುರಾಗವನ್ನುಂಟು ಮಾಡುವನು. ಆದುದರಿಂದ ಓ ಪೈಗಂಬರರೇ, 
ನೀವು ಭಯಭಕ್ತಿಯಿರಿಸಿ ಕೊಂಡಿರುವವರಿಗೆ ಸುವಾರ್ತೆ ನೀಡಲಿಕ್ಕಾಗಿ ಮತ್ತು ಹಟ ಸಾಧಕರಿಗೆ ಎಚ್ಚರಿಕೆ 
ಕೊಡಲಿಕ್ಕಾಗಿಯೇ ನಾವು ಈ ವಾಣಿಯನ್ನು ಸರಳಗೊಳಿಸಿ ನಿಮ್ಮ ಭಾಷೆಯಲ್ಲಿ ಅವತೀರ್ಣಗೊಳಿಸಿರುತ್ತೇವೆ. 
ಇವರಿಗಿಂತ ಮುಂಚೆ ನಾವು ಎಷ್ಟೋ ಜನಾಂಗಗಳನ್ನು ನಾಶಗೊಳಿಸಿರುತ್ತೇವೆ. ಇಂದು ನಿಮಗೆ ಅವುಗಳ 
ಸುಳಿವೇನಾದರೂ ಸಿಗುತ್ತಿದೆಯೇ ಅಥವಾ ಅವರ ಕಿಂಚಿತ್‌ ಧ್ವನಿಯಾದರೂ ಎಲ್ಲಾದರೂ ಕೇಳಿಸುತ್ತಿದೆಯೇ? 


53. ಅರ್ಥಾತ್‌- ಇಂದು ಅವರು ಮಕ್ಕಾದ ಬೀದಿ ಕೇರಿಗಳಲ್ಲಿ ನಿಂದೆ ಅಪಮಾನಗಳಿಗೊಳಗಾಗಿದ್ದಾರೆ. ಆದರೆ ಇದೇ ಸ್ಥಿತಿ 
ಸದಾ ಕಾಲ ಇರಲಾರದು. ಅವರು ತಮ್ಮ ಸತ್ಕರ್ಮಗಳ ಮತ್ತು ಸಚ್ಚಾರಿತ್ಯ್ಯಗಳ ಕಾರಣದಿಂದ ಜನಪ್ರಿಯರಾಗುವ ಕಾಲ ದೂರವಿಲ್ಲ. 
ಜನಮನಗಳು ಅವರ ಕಡೆಗೆ ಆಕರ್ಷಿಸಲ್ಪಡುವುವು. ಜಗತ್ತು ಅವರನ್ನು ಗೌರವಿಸುವುದು. ದುರಾಚಾರ, ಅಹಂಭಾವ, ಜಂಭ, ಸುಳ್ಳು, 
ಆಡಂಬರ ಮೊದಲಾದವುಗಳ ಬಲದಿಂದ ನಡೆಯುತ್ತಿರುವ ನಾಯಕತ್ವವು ಜನರ ತಲೆಗಳನ್ನೇನೋ ಬಾಗಿಸಿ ಬಿಡಬಲ್ಲುದು. ಆದರೆ 
ಅದು ಹೃದಯಗಳನ್ನು ಗೆಲ್ಲಲಾರದು. ಇದಕ್ಕೆ ವ್ಯತಿರಿಕ್ತವಾಗಿ ಸತ್ಯ, ಪ್ರಾಮಾಣಿಕತೆ, ನಿಷ್ಕಾಪಟ್ಕ ಮತ್ತು ಸಜ್ಚಾರಿತ್ರ್ಯಗಳೊಂದಿಗೆ 
ನೇರ ಮಾರ್ಗದ ಕಡೆಗೆ ಕರೆ ಕೊಟ್ಟಾಗ ಆರಂಭದಲ್ಲಿ ಜಗತ್ತು ಅದನ್ನು ಎಷ್ಟೇ ಪ್ರತಿಭಟಿಸಿದರೂ ಕೊನೆಗೆ ಅದು ಹೃದಯಗಳನ್ನು 
ಒಲಿಸಿಬಿಡುತ್ತದೆ. ಅಪ್ರಾಮಾಣಿಕರ ಸುಳ್ಳು ಹೆಚ್ಚು ಕಾಲ ಅವರ ಮಾರ್ಗಕ್ಕೆ ತಡೆಯಾಗಿ ನಿಲ್ಲಲು ಶಕ್ತವಾಗಿರುವುದಿಲ್ಲ. 


ಕಾಂಡ-16 


20. ತಾಹಾ 987 


ಪರಿಚಯ 


ಅವತೀರ್ಣ ಕಾಲಃ 

ಈ ಅಧ್ಯಾಯದ ಅವತೀರ್ಣ ಕಾಲವು 'ಮರ್ಯಮ್‌' ಅಧ್ಯಾಯದ ಅವತೀರ್ಣ ಕಾಲಕ್ಕೆ ಸಮೊಪವಾಗಿದೆ. ಇದು 
ಇಥಿಯೋಪಿಯಾಕ್ಕೆ ಕೆಲವು ಮುಸ್ಲಿಮರು ವಲಸೆ ಹೋಗಿದ್ದ ಕಾಲದಲ್ಲಿ ಅಥವಾ ಆ ಬಳಿಕ ಅವತೀರ್ಣಗೊಂಡಿರಬಹುದು. 
ಏನಿದ್ದರೂ ಇದು ಹೆ. ಉಮರ್‌ರ(ರ) ಇಸ್ಲಾಮ್‌ ಸ್ವೀಕಾರಕ್ಕಿಂತ ಮೊದಲು ಅವತೀರ್ಣಗೊಂಡಿತ್ತೆಂಬುದಂತು ಖಚಿತ. 
[ಏಕೆಂದರೆ ಅವರು ತಮ್ಮ ಸಹೋದರಿ ಫಾತಿಮಾ ಬಿನ್ತಿ ಖತ್ತಾಬ್‌ರ(ರು ಮನೆಯಲ್ಲಿ ಇದೇ ಅಧ್ಯಾಯವನ್ನು ಓದಿ 
ಮುಸ್ಲಿಮರಾಗಿದ್ದರು.] ಇದು ಇಥಿಯೋಪಿಯಾಕ್ಕೆ ಹಿಜ್ರತ್‌(ವಲಸೆ) ಹೋದ ಸ್ವಲ್ಪ ಕಾಲದ ಬಳಿಕ ನಡೆದ ಘಟನೆ. 


ಮುಖ್ಯ ಹಾಗೂ ಚರ್ಚಾ ವಿಷಯಗಳು: . 

ಓ. ಮುಹಮ್ಮದ್‌ರೇ(ಸ) ವಿನಾ ಕಾರಣ ನಿಮ್ಮ ಮೇಲೆ ವಿಪತ್ತು ತಂದೊಡ್ಡಲಿಕ್ಕಾಗಿ ನಾವು ಈ ಕುರ್‌ಆನನ್ನು 
ಅವಶೀರ್ಣಗೊಳಿಸಿರುವುದಲ್ಲ. ಹಟಮಾರಿಗಳ ಹೃದಯಗಳಲ್ಲಿ ಸತ್ಯವಿಶ್ವಾಸವನ್ನು ಮೂಡಿಸಿಯೇ ತೋರಿಸಬೇಕೆಂದು ನಿಮ್ಮೊಡನೆ 
ಹೇಳಿಲ್ಲ. ಯಾರ ಹೃದಯಗಳಲ್ಲಿ ದೇವಭಯವಿದೆಯೋ ಮತ್ತು ಯಾರು ಅವನ ಹಿಡಿತದಿಂದ ರಕ್ಷಣೆ ಪಡೆಯಲಿಚ್ಛಿಸುತ್ತಾನೋ 
ಅವನು ಇದನ್ನು ಕೇಳಿ ತನ್ನನ್ನು ತಾನೇ ಸರಿಪಡಿಸಿಕೊಳ್ಳುವಂತಾಗಲು ಇದೊಂದು ಉಪದೇಶ ಮತ್ತು ಮರುಸ್ಮರಣೆ 
ಮಾತ್ರವಾಗಿದೆ ಎಂಬ ಮಾತುಗಳಿಂದ ಈ ಅಧ್ಯಾಯ ಆರಂಭವಾಗುತ್ತದೆ. 

ಈ ಪೀಠಿಕೆಯ ಬಳಿಕ ಒಮ್ಮೆಲೇ ಹ. ಮೂಸಾರ(ಅ) ವೃತ್ತಾಂತ ಬಂದಿದೆ. ಈ ಕಥೆಯನ್ನು ಹೇಳಲಾಗುತ್ತಿರುವ 
ಪರಿಸರವು ಅದರ ಪರಿಸ್ಥಿ, ತಿಯೊಂದಿಗೆ ಕೂಡಿಕೊಂಡಾಗ ಇದು ಮಕ್ಕಾ ನಿವಾಸಿಗಳೊಡನೆ ಬೇರೆಯೇ ಏನನ್ನೋ ಹೇಳುತ್ತಿರುವಂತೆ 
ಭಾಸವಾಗುತ್ತದೆ. ಇದು ಅದರ ಪದಗಳಿಂದಲ್ಲವಾದರೂ ಅದರ ಸಾರಾಂಶದಿಂದ ವ್ಯಕ್ತವಾಗುತ್ತದೆ. ಅವುಗಳ ವಿವರಣೆಗಿಂತ 
ಮೊದಲು, ಅರಬ್‌ ದೇಶದಲ್ಲಿ ಭಾರೀ ಸಂಖ್ಯೆಯಲ್ಲಿ ಯಹೂದಿಯರಿದ್ದರೂ ಅರಬರ ಮೇಲೆ ಅವರ ವಿದ್ವತ್ತು ಹಾಗೂ 
ಬೌದ್ಧಿಕ ಮೇಲ್ಮೈಗಳ ಪ್ರಭಾವವಿತ್ತು. ಅದರಿಂದಾಗಿ ರೋಮ್‌ ಮತ್ತು ಇಥಿಯೋಪಿಯಾದ ಕ್ರೈಸ್ತ ಸಾಮ್ರಾಜ್ಯಗಳ 
ಪ್ರಭಾವದಿಂದಾಗಿಯೂ ಸಾಮಾನ್ಯವಾಗಿ ಅರಬರು ಹ. ಮೂಸಾರನ್ನು(ಅ) ದೇವ ಪ್ರವಾದಿಯೆಂದು ಒಪ್ಪಿಕೊಳ್ಳುತ್ತಿದ್ದರೆಂದೂ 
ಇಲ್ಲಿ ಚೆನ್ನಾಗಿ ತಿಳಿದಿರಬೇಕು. ಇದನ್ನು ಗಮನಿಸಿದ ಬಳಿಕ ಈ ಕಥೆಯ ಮೂಲಕ ಮಕ್ಕಾ ವಾಸಿಗಳಿಗೆ ಸೂಚಿಸಲಾಗಿರುವ 
ವಿಷಯಗಳೇನೆಂದು ನೋಡೋಣ: 

1) ಅಲ್ಲಾಹನು ಯಾರಿಗಾದರೂ ಪ್ರವಾದಿತ್ವ ನೀಡುವಾಗ ಸಾರ್ವಜನಿಕ ಘೋಷಣೆಯೊಂದಿಗೆ ನೀಡುವುದಿಲ್ಲ. 
ಪ್ರವಾದಿತ್ವ ನೀಡಲಾದವರಿಗೆಲ್ಲ ಹ. ಮೂಸಾರಿಗೆ(ಅ) ನೀಡಿದಂತೆ ರಹಸ್ಯವಾಗಿಯೇ ಅದನ್ನು ನೀಡಲಾಗಿದೆ. ಹೀಗಿರುವಾಗ 
ಈಗ ಮುಹಮ್ಮದರು(ಸ) ಹಠಾತ್ತನೆ ಪ್ರವಾದಿಯಾಗಿ ನಿಮ್ಮ ಮುಂದೆ ಬಂದುಬಿಟ್ಟರೆಂದು ನಿಮಗೆ ಆಶ್ಚರ್ಯವಾಗುವುದೇಕೆ? 

2) ಇಂದು ಹ. ಮುಹಮ್ಮದ್‌ರು(ಸ) ಯಾವುದನ್ನು ಸಾರುತ್ತಿರುವರೋ (ಅರ್ಥಾತ್‌ ತೌಹೀದ್‌ ಮತ್ತು ಆಖಿರತ್‌) 
ಅದನ್ನೇ ಸಾರಬೇಕೆಂದು ಹ. ಮೂಸಾರನ್ನೂ(ಅ) ಪ್ರವಾದಿತ್ವ ಸ್ಥಾನಕ್ಕೆ ನೇಮಿಸುವಾಗ ಅವರಿಗೂ ಕಲಿಸಿ ಕೊಚಲಾಗಿತ್ತು, 

3) ಯಾವ ರೀತಿ ಇಂದು ಹ. ಮುಹಮ್ಮದ್‌ರನ್ನು(ಸ) ಯಾವುದೇ ಸೈನ್ಯವಾಗಲಿ ಸರಂಜಾಮುಗಳಾಗಲಿ ಇಲ್ಲದೆ 
ಒಬ್ಬಂಟಿಯಾಗಿ ಕುರೈಶರೆದುರು ಸತ್ಯಧ್ವಜವಾಹಕರನ್ನಾಗಿ ಮಾಡಿ ನಿಲ್ಲಿ; ಸಲಾಗಿದೆಯೋ ಹಾಗೆಯೇ ಹ. ಮೂಸಾರನ್ನೂ(ಆಅ) 


ಕಾಂಡ-16 


988 ಕುರ್‌ಆನ್‌ ವ್ಯಾಖ್ಯಾನ 


ಹಠಾತ್ತನೆ ಫಿರ್‌ಔನನಂತಹ ಕ್ರೂರ ಚಕ್ರವರ್ತಿಗೆ, ಅವನು ತನ್ನೆ ಬಂಡಾಯ ನೀತಿಯನ್ನು ತೊರೆಯುವಂತೆ ಉಪದೇಶಿಸುವ 
ಕಾರ್ಯಕ್ಕೆ ನೇಮಕ ಮಾಡಲಾಗಿತ್ತು. ಅವರೊಂದಿಗೂ ಯಾವುದೇ ಸೇನೆಯನ್ನು ಕಳುಹಿಸಿರಲಿಲ್ಲ. 

4) ಮಕ್ಕಾದವರು ಪ್ರವಾದಿ ಮುಹಮ್ಮದರ(ಸ) ವಿರುದ್ಧ ಪ್ರಯೋಗಿಸುತ್ತಿರುವ ಆಕ್ಸೇಪ, ಸಂದೇಹ, ಸುಳ್ಳಾರೋಪ, 
ಧೂರ್ತತನ, ಅತ್ಕಾಚಾರ, ಕುಯುಕ್ತಿ ಮುಂತಾದ ಅಸ್ವ್ರಗಳನ್ನೇ ಇವರಿಗಿಂತಲೂ ಅಧಿಕವಾಗಿ ಫಿರ್‌ಔನನು ಹ. ಮೂಸಾರ(ಅ) 
ವಿರುದ್ಧ ಪ್ರಯೋಗಿಸಿದ್ದನು. ಆದರೂ ಅವನು ಕೊನೆಗೆ ಸಕಲ ಯತ್ನಗಳಲ್ಲಿ ಹೇಗೆ ವಿಫಲನಾದನು ಮತ್ತು ಕಟ್ಟ ಕಡೆಗೆ 
ಜಯಶೀಲರಾದವರು ಯಾರು ಎಂಬುದನ್ನು ನೋಡಿರಿ. ಈ ದಿಸೆಯಲ್ಲಿ ಪರೋಕ್ಷವಾಗಿ, ಸ್ವತಃ ಮುಸ್ಲಿಮರೊಡನೆ ನಿಮ್ಮ 
ಸಾಧನಾನುಕೂಲತೆಗಳ ಕೊರತೆ ಮತ್ತು ಅಸಹಾಯಕತೆಯ ಹೊರತಾಗಿಯೂ ನೀವೇ ಪ್ರಬಲರಾಗುವಿರಿ ಎಂದು ಹೇಳಿ ಅವರನ್ನು 
ಸಮಾಧಾನ ಪಡಿಸಲಾಗಿದೆ. ಇದರೊಂದಿಗೇ ಈಜಿಪ್ಟ್‌ನ ಜಾದುಗಾರರ ಉದಾಹರಣೆಯನ್ನು ಮುಸ್ಲಿಮರ ಮುಂದಿಟ್ಟು 
ಯಾವ ರೀತಿಯಲ್ಲಿ ಅವರಿಗೆ ಸತ್ಯವು ಪ್ರಕಟವಾದಾಗ ಅವರು ನಿರ್ಭೀತಿಯಿಂದ ಇಸ್ಲಾಮ್‌ ಸ್ವೀಕರಿಸಿದರು ಮತ್ತು ಫಿರ್‌ಔನನು 
ಸೇಡು ತೀರಿಸುವನೆಂಬ ಭಯವು ಅವರನ್ನು ಸತ್ಯವಿಶ್ವಾಸದಿಂದ ಸ್ವಲ್ಪವೂ ದೂರ ಸರಿಸಲಿಲ್ಲ ಎಂಬುದನ್ನು ತಿಳಿಸಲಾಗಿದೆ. 

5) ಕೊನೆಯಲ್ಲಿ ಬನೀ ಇಸ್ರಾಈಲರ' ಇತಿಹಾಸದಿಂದ ಸಾಕ್ಸಾಧಾರಗಳನ್ನು ಮುಂದಿಟ್ಟು, ಕೃತಕ ದೇವರುಗಳನ್ನೂ 
ಆರಾಧ್ಯರನ್ನೂ ಸೃಪ್ಪಿಸಿಕೊಳ್ಳುವುದರ ಆರಂಭವು ಎಂತಹ ಹಾಸ್ಕಾಸ್ಸದ ರೀತಿಯಿಂದಾಗುತ್ತದೆಂದೂ, ದೇವ ಪ್ರವಾದಿಗಳು ಇಂತಹ, 
ಹೇಯ ಕಾರ್ಯದ ಸಣ್ಣ ಬೇರೂ ಉಳಿದಿರುವುದನ್ನು ಸಹಿಸಲಿಲ್ಲವೆಂದೂ ಹೀಗಿರುತ್ತಾ ಇಂದು ಪ್ರವಾದಿ ಮುಹಮ್ಮದರು(ಸ) 
ಶಿರ್ಕ್‌ (ಬಹು ದೇವತ್ವ) ಮತ್ತು ಕುಫ್ರ್‌(ಸತ್ಮನಿಷೇದ)ಗಳನ್ನು ಎದುರಿಸುತ್ತಿರುವುದು ಪ್ರವಾದಿತ್ವದ ಇತಿಹಾಸದಲ್ಲಿ ಪ್ರಥಮ 
ಘಟನೆಯೇನೂ ಅಲ್ಲವೆಂದೂ ಹೇಳಲಾಗಿದೆ. ۱ 

ಹೀಗೆ, ಹ. ಮೂಸಾರ(ಅ) ಕಥೆಯ ಹಿನ್ನೆಲೆಯಲ್ಲಿ, ಆ ಕಾಲದಲ್ಲಿ ಮಕ್ಕಾದವರ ಮತ್ತು ಪ್ರವಾದಿವರ್ಯರ(ಸ) ನಡುವೆ 
ಘರ್ಷಣೆಗೆ ಕಾರಣವಾಗಿದ್ದ ಎಲ್ಲ ವಿಷಯಗಳ ಮೇಲೂ ಬೆಳಕು ಬೀರಲಾಗಿದೆ. ಆ ಬಳಿಕ ಈ ಕುರ್‌ಆನ್‌ ಒಂದು ಉಪದೇಶ 
ಮತ್ತು ಮರುಸ್ಮರಣೆ ಎಂದೂ ಇದಕ್ಕೆ ಕಿವಿಗೊಟ್ಟರೆ ಹಾಗೂ ಇದರಿಂದ ಪಾಠ ಕಲಿತರೆ ನಿಮಗೇ ಒಳಿತೆಂದೂ; ನಿರಾಕರಿಸಿದರೆ, 
ಸೃತಃ ನೀವೇ ಅದರ ಕೆಟ್ಟ ಪರಿಣಾಮವನ್ನು ಕಾಣಲಿರುವಿರೆಂದೂ ಸಂಕ್ಸಿಪ್ತವಾಗಿ ಉಪದೇಶ ಮಾಡಲಾಗಿದೆ. 

ತರುವಾಯ ಹ. ಆದಮ್‌ರ(ಅ) ಕಥೆ ಹೇಳಿ - ನೀವೀಗ ನಡೆಯುತ್ತಿರುವ ವಿಧಾನವು ವಾಸ್ತವದಲ್ಲಿ ಶೈತಾನನ 
ಅನುಸರಣೆಯಾಗಿದೆ, ಅಪರಾಧವೆಸಗಿ ಅದರ ಮೇಲೆ ಹಟಮಾರಿತನ ತೋರಿಸುವುದು ತನ್ನ ಕಾಲ ಮೇಲೆ ತಾನೇ ಕೊಡಲಿ, 
ಹಾಕಿಕೊಂಡಂತೆಯೇ ಸರಿ. ಇದರ ನಷ್ಟವನ್ನು ಸ್ವಯಂ ನೀವೇ ಅನುಭವಿಸಬೇಕಾಗುವುದು. ಇತರರಿಗೆ ಇದರಿಂದ ಯಾವ 
ಹಾನಿಯೂ ತಟ್ಟದು ಎಂದು ಅವರಿಗೆ ತಿಳಿ ಹೇಳಲಾಗಿದೆ. 

ಅಂತ್ಯದಲ್ಲಿ ಪ್ರವಾದಿವರ್ಯರೊಡನೆ(ಸ) - ಈ ಸತ್ಯನಿಷೇಧಿಗಳ ಬಗ್ಗೆ ಅವಸರ ಪಡಬೇಡಿರಿ ಮತ್ತು ಸಹನೆಗೆಡಬೇಡಿರಿ. 
ಅಲ್ಲಾಹನು ಯಾವ ಜನಾಂಗವನ್ನೂ ಅದರ ಸತ್ಯನಿಷೇಧ ನೀತಿಗಾಗಿ ಪಕ್ಕನೆ ಹಿಡಿಯುವುದಿಲ್ಲ. ಅವುಗಳಿಗೆ ಚೇತರಿಸಿಕೊಳ್ಳಲು 
ಸಾಕಷ್ಟು ಕಾಲಾವಕಾಶ ನೀಡುತ್ತಾನೆ. ಆದುದರಿಂದ ಹೆದರ ಬೇಡಿರಿ. ತಾಳ್ಮೆಯಿಂದ ಅವರ ಅತಿರೇಕಗಳನ್ನು ಸಹಿಸಿ ಅವರಿಗೆ 
ಉಪದೇಶ ಕೊಡುತ್ತಾ ಮುಂದುವರಿಯಿರಿ - ಎನ್ನಲಾಗಿದೆ. 

ಇದರೊಂದಿಗೆ ಸಹನೆ-ಸೈರಣೆ, ವಿಧಿಯ ಬಗ್ಗೆ ಸಂತೃಪ್ತಿ, ಆತ್ಮಾವಲೋಕನ ಮೊದಲಾದ, ಸತ್ಯಾಹ್ವಾನಕ್ಕೆ ಅತಿ 
ಅಗತ್ಯವಾಗಿರುವ ಗುಣವಿಶೇಷಗಳನ್ನು ಸತ್ಯವಿಶ್ವಾಸಿಗಳು ತಮ್ಮಲ್ಲಿ ಬೆಳೆಸಿಕೊಳ್ಳಲಿಕ್ಕಾಗಿ ಅವರಿಗೆ ನಮಾರು್‌ನ ತಾಕೀತು 
ಮಾಡಲಾಗಿದೆ. | 


ಕಾಂಡ-16 


20. ತಾಹಾ 989 


ال< 


2 


ಅವಶೀರ್ಣ : ಮಕ್ಕಾದಲ್ಲಿ 


ಸೂಕ್ತಗಳು:135 ರುಕೊಲ್‌ಗಳು:8 
ಪರಮ ದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ 

(1-8) ತಾ ಹಾ. ನಾವು ಈ ಕುರ್‌ಆನನ್ನು ನಿಮ್ಮ ಮೇಲೆ ಅವತೀರ್ಣಗೊಳಿಸಿರುವುದು ನಿಮ್ಮನ್ನು 

ಸಂಕಷ್ಟಕ್ಕೀಡು ಮಾಡಲಿಕ್ಕಲ್ಲ. ಇದು ಭಯವಿರಿಸುವ ಪ್ರತಿಯೊಬ್ಬನಿಗೆ ನೆನಪಿಸುವ ಒಂದು ಸಾಧನವಾಗಿದೆ.! 

ಭೂಮಿಯನ್ನೂ ಉನ್ನತ ಆಕಾಶಗಳನ್ನೂ ಸೃಷ್ಟಿಸಿದವನ ಕಡೆಯಿಂದ ಇದು ಅವತೀರ್ಣ ಗೊಂಡಿದೆ. ಆ 


2 
ದಯಾಮಯನು (ವಿಶ್ವ) ಸಿಂಹಾಸನದ ಮೇಲೆ ವಿರಾಜಿಸುತ್ತಿದ್ದಾನೆ.? ಅವನು, ಆಕಾಶಗಳಲ್ಲೂ ಭೂಮಿಯಲ್ಲೂ 
ಅವೆರಡರ ನಡುವೆಯೂ ಹಾಗೂ ಮಣ್ಣಿನಡಿಯಲ್ಲಿಯೂ ಇರುವ ಸಕಲ ವಸ್ತುಗಳ ಮಾಲಿಕನಾಗಿರುತ್ತಾನೆ. ನೀವು 
ನಿಮ್ಮ ಮಾತನ್ನು ಉಚ್ಚ ಸ್ವರದಲ್ಲೇ ಹೇಳಿದರೂ ಅವನಂತು ಮೆಲುದನಿಯ ಮಾತನ್ನು ಮಾತ್ರವಲ್ಲ ಅದಕ್ಕಿಂತ 


1. ಅರ್ಥಾತ್‌- ಓ ಪೈಗಂಬರರ ಈ ಕುರ್‌ಆನನ್ನು ಅವತೀರ್ಣಗೊಳಿಸಿ ನಾವು ನಿಮ್ಮಿಂದ ಅಸಂಭವನೀಯವಾದ 
ಕೆಲಸವನ್ನೇನೂ ಮಾಡಿಸಲು ಇಚ್ಛಿಸುವುದಿಲ್ಲ. ಒಪ್ಪಿಕೊಳ್ಳಲು ಇಷ್ಟಪಡದವರನ್ನೂ لصیف‎ ತೀರಬೇಕು ಮತ್ತು ಸತ್ಯವಿಶ್ವಾಸ 
ಸ್ವೀಕರಿಸಲಾಗದಂತೆ ಮುಚ್ಚಿಹೋಗಿರುವ ಹೃದಯಗಳಿಗೂ ಸತ್ಯವಿಶ್ವಾಸವನ್ನು ಇಳಿಸಿಯೇ ತೀರಬೇಕು: ಎಂಬ ಹೊಣೆಯನ್ನು ನಾವು 
ನಿಮಗೆ ವಹಿಸಿಕೊಟ್ಟಿಲ್ಲ. ಇದೊಂದು ಉದ್ಬೋಧೆ ಹಾಗೂ ಮರುಸ್ಮರಣೆ ಮಾತ್ರವಾಗಿದ್ದು ಹೃದಯದೊಳಗೆ ಕಿಂಚಿತ್ತಾದರೂ 
ದೇವಭಯವೃಳ್ಳವರು ಇದನ್ನು ಕೇಳಿ ಜಾಗೃತರಾಗಲೆಂದು ಇದನ್ನು ಕಳುಹಿಸಲಾಗಿದೆ. ಹೀಗಿರುತ್ತ, ಸ್ವಲ್ಪವೂ ದೇವಭಯವಿಲ್ಲದ ಮತ್ತು 
ಸತ್ಯವೇನು ಮಿಥ್ಯವೇನು ಎಂಬ ಕಿಂಚಿತ್ತೂ ಪರಿವೆಯಿಲ್ಲದ ಕೆಲವರಿದ್ದರೆ ಅಂತಹವರ ಹಿಂದೆ ಬೀಳುವ ಅಗತ್ಯವೇ ನಿಮಗಿಲ್ಲ. 

2. ಅರ್ಥಾತ್‌- ಸೃಷ್ಟಿಸಿದ ಬಳಿಕ ಅವನೆಲ್ಲಾದರೂ ಹೋಗಿ ಮಗಿ ಬಿಟ್ಟಿಲ್ಲ. ತಾನು ಸೃಪ್ಟಿಸಿದ ಸೃಷ್ಟಿಯ ಎಲ್ಲ ವ್ಯವಸ್ಥೆಯನ್ನೂ 
ಅವನು ಸ್ವತಃ ನಡೆಸುತ್ತಿದ್ದಾನೆ. ತಾನೇ ಈ ಅನಂತ ವಿಶ್ವ ಸಾಮ್ರಾಜ್ಯದ ಮೇಲೆ.ಆಳ್ವಿಕೆ ನಡೆಸುತ್ತಿದ್ದಾನೆ. ಅವನು ಕೇವಲ ಸೃಷ್ಟಿಕರ್ತ |' 
ಮಾತ್ರ ಅಲ್ಲ, ಅದನ್ನು ಕಾರ್ಯತಃ ಆಳುವವನೂ ಆಗಿದ್ದಾನೆ. 


ಕಾಂಡ-16 


990 ಕುರ್‌ಆನ್‌ ವ್ಯಾಖ್ಯಾನ 


Ep AL 
ಮರಿ دیزی‎ 


SEB SLES sd Ja) 


ರಹಸ್ಯವಾದ ಮಾತನ್ನೂ ಅರಿಯುತ್ತಾನೆ. ಅವನು ಅಲ್ಲಾಹ್‌. ಅವನ ಹೊರತು ಅನ ದೇವನಿಲ್ಲ. ಅವನಿಗೆ 
ಅತ್ಕುತ್ತಮ ನಾಮಗಳಿವೆ." 

(9-10) ನಿಮಗೆ ಮೂಸಾರ ಬವೃತ್ತಾಂತವೇನಾದರೂ ತಲುಪಿದೆಯೇ? ಅವರು ಒಂದು ಬೆಂಕಿಯನ್ನು 
ಕಂಡಾಗ? ತನ್ನ ಮನೆಯವರೊಡನೆ, "ಸ್ವಲ್ಪ ತಡೆಯಿರಿ, ನಾನೊಂದು ಬೆಂಕಿಯನ್ನು ಕಂಡಿದ್ದೇನೆ. ನಾನು ನಿಮಗಾಗಿ 
ಕೆಂಡವೊ೦ದನ್ನು ತರಬಹುದು ಅಥವಾ ಆ ಬೆಂಕಿಯಿಂದ (ದಾರಿಯ ಕುರಿತು) ನನಗೆ ಮಾರ್ಗದರ್ಶನ 
ಸಿಗಲೂಬಹುದು" ಎಂದು ಹೇಳಿದ ಸಂದರ್ಭ." 

(11-18) ಅಲ್ಲಿಗೆ ತಲಪಿದಾಗ (ಹೀಗೆ) ಸಾರಲಾಯಿತು: "ಓ ಮೂಸಾ, ನಾನೇ ನಿಮ್ಮ ಪ್ರಭು. ನಿಮ್ಮ 
ಪಾದರಕ್ಸೆಗಳನ್ನು ಕಳಚಿ ಬಿಡಿರಿ.” ನೀವು ಪವಿತ್ರ ಕಣಿವೆ 'ತುವಾ'ದಲ್ಲಿದ್ದೀರಿ" ಮತ್ತು ನಾನು ನಿಮ್ಮನ್ನು ಆರಿಸಿ 
ಕೊಂಡಿದ್ದೇನೆ. ನಿಮಗೆ ಮಾಡಲಾಗುವ 'ದಿವ್ಯವಾಣಿ'ಯ ಅವತೀರ್ಣವನ್ನು ಆಲಿಸಿರಿ. ನಿಶ್ಚಯವಾಗಿಯೂ ನಾನೇ 


3. ಅರ್ಥಾತ್‌. ನಿಮ್ಮ ಮೇಲೆ ಹಾಗೂ ನಿಮ್ಮ ಸಂಗಾತಿಗಳ ಮೇಲೆ ನಡೆಯುತ್ತಿರುವ ಅಕ್ರಮ ಅತ್ಯಾಚಾರಗಳ ಬಗ್ಗೆ ನೀವು 
ಉಚ್ಚ ಸ್ವರದಲ್ಲೇ ಮೊರೆ ಇಡಬೇಕಾಗಿಲ್ಲ. ನಿಮ್ಮ ಮೇಲೆ ಏನೆಲ್ಲ ಸಂಭವಿಸುತ್ತಿದೆ ಎಂಬುದನ್ನು ಅಲ್ಲಾಹನು ಚೆನ್ನಾಗಿ ಬಲ್ಲನು. 
ಅವನು ನಿಮ್ಮ ಅಂತರಂಗದ ಕೂಗನ್ನೂ ಕೇಳುತ್ತಾನೆ. 

4, ಅರ್ಥಾತ್‌- ಅವನು ಅತ್ಕುತ್ತಮ ಗುಣವಿಶೇಷಗಳುಳ್ಳವನು. 

5. ಹೆ. ಮೂಸಾರು(ಅ) ಕೆಲವು ವರ್ಷಗಳ ವರೆಗೆ ಮದ್‌ಯನಿನಲ್ಲಿ ದೇಶಾಂತರವಾಸವನ್ನು ಕಳೆದ ಬಳಿಕ ಪತ್ನಿಯನ್ನು(ಇವರೊಂದಿಗೆ 
ಅವರ ವಿವಾಹ ಮದ್‌ಯನಿನಲ್ಲೇ ಆಗಿತ್ತು.) ಸಂಗಡ ಕರೆದುಕೊಂಡು ಈಜಿಪ್ಟಿನ ಕಡೆಗೆ ಹೋಗುತ್ತಿದ್ದ ಸಮಯದ ವೃತ್ತಾಂತವಿದು. 

6. ಇದು ಚಳಿಗಾಲದ ರಾತ್ರೆಯ ಹೊತ್ತಾಗಿತ್ತೆಂದು ಭಾಸವಾಗುತ್ತದೆ. ಹ. ಮೂಸಾರು(ಅ) ಸಿನಾಯ್‌ ಪರ್ಯಾಯ ದ್ವೀಪದ 
ದಕ್ಷಿಣ ಭಾಗದ ಪ್ರದೇಶದಿಂದ ಹಾದು ಹೋಗುತ್ತಿದ್ದರು. ದೂರದಲ್ಲಿ ಬೆಂಕಿಯನ್ನು ಕಂಡು, ಮನೆಯವರನ್ನು ರಾತ್ರಿಯ ಚಳಿಯಲ್ಲಿ 
ಬೆಚ್ಚಗಿರಿಸಿಕೊಳ್ಳಬಹುದು ಅಥವಾ ಕನಿಷ್ಠಪಕ್ಷ ಮುಂದೆ ಹೋಗುವ ದಾರಿಯನ್ನಾದರೂ ತಿಳಿದುಕೊಳ್ಳಬಹುದೆಂದು ಅವರು 
ಯೋಚಿಸಿದರು. ಯೋಚಿಸಿದ್ದು ಈ ಲೋಕದ ದಾರಿಯ ಬಗ್ಗೆ, ಆದರೆ ಅಲ್ಲಿ ಸಿಕ್ಕಿದ್ದು ಪರಲೋಕದ ದಾರಿ. 

7. ಬಹುಶಃ ಈ ಘಟನೆಯಿಂದಾಗಿಯೇ ಯಹೂದಿಯರಲ್ಲಿ ಪಾದರಕ್ಷೆ ಹಾಕಿಕೊಂಡು ನಮಾರು್‌ ಮಾಡಬಾರದೆಂಬ 
ಧಾರ್ಮಿಕವಿಧಿ ಉಂಟಾಗಿರಬಹುದು. ಪ್ರವಾದಿವರ್ಯರು(ಸ) ಈ ತಪ್ಪುಕಲ್ಪನೆಯನ್ನು ನೀಗಿಸಲಿಕ್ಕಾಗಿ, "ಯಹೂದಿಯರಿಗೆ ವಿರುದ್ಧವಾಗಿ 
ವರ್ತಿಸಿರಿ. ಏಕೆಂದರೆ ಅವರು ಚಪ್ಪಲಿ ಮತ್ತು ಚರ್ಮದ ಕಾಲುಚೀಲಗಳನ್ನು ಹಾಕಿಕೊಂಡು ನಮಾರು್‌ ಮಾಡುವುದಿಲ್ಲ" 
(ಅಬೂ ದಾವೂದ್‌) ಎಂದಿರುವರು. ಚಪ್ಪಲಿ ಹಾಕಿಕೊಂಡೇ ನಮಾರುಖ್‌ ಮಾಡಬೇಕೆಂದು ಇದರ ಅರ್ಥವಲ್ಲ. ಹಾಗೆ ಮಾಡುವುದು 
ಧರ್ಮಸಮ್ಮತವಾಗಿದೆ, ಆದುದರಿಂದ ಎರಡೂ ರೀತಿಗಳಿಂದ ವರ್ತಿಸಬಹುದು ಎಂದಷ್ಟೇ ಇದರ ಅರ್ಥ- (ಮಸ್ತಿದುನ್ನಃ ಬವೀಯಲ್ಲಿ 
ಚಾಪೆಯನ್ನೂ ಹಾಸಿರಲಿಲ್ಲ. ನೆಲದಲ್ಲಿ ಹರಳು ಕಲ್ಲುಗಳಿದ್ದುವು ಎಂಬುದನ್ನು ಇಲ್ಲಿ ಗಮನಿಸಬೇಕು. ಆದುದರಿಂದ [ಈ ಹದೀಸ್‌ 
ಮತ್ತು ಇಂತಹ ಇತರ] ಹದೀಸ್‌ಗಳನ್ನು ಆಧಾರವಾಗಿರಿಸಿ ಯಾರಾದರೂ ಇಂದಿನ ಮಸೀದಿಗಳೊಳಗೂ ಪಾದರಕ್ಷೆ ಹಾಕಿದರೆ 
ಸರಿಯಾಗದು, ಆದರೆ ಹುಲ್ಲು ನಲದಲ್ಲಿ ಅಥವಾ ಮೈದಾನದಲ್ಲಿ ಪಾದರಕ್ಷೆ ಧರಿಸಿಯೇ ನಮಾರಖ್‌ ಮಾಡಬಹುದು. ಬಯಲಿನಲ್ಲಿ 
ಜನಾರಭಾ ನಮಾರು್‌ ಮಾಡುವಾಗಲೂ ಪಾದರಕ್ಷೆ ಕಳಚಬೇಕೆಂದು ಒತ್ತಾಯಿಸುವವರಿಗೆ ನಿಜವಾಗಿ ಧರ್ಮವಿಧಿಯ ಅರಿವಿಲ್ಲ.) 

8. 'ತುವಾ' ಆ ಕಣಿವೆಯ ಹೆಸರಾಗಿತ್ಲೆಂಬುದು ಸಾಮಾನ್ಯ ಭಾವನೆ. ಆದರೆ ಕೆಲವು ವ್ಯಾಖ್ಯಾನಕಾರರು ಅದನ್ನು 'ಪವಿತ್ರ ಕಣಿವೆ |" 
ತುವಾ' ಎಂದರೆ 'ಅದೊಂದು ಘಳಿಗೆಯ ಮಟ್ಟಿಗೆ ಪವಿತ್ರಗೊಳಿಸಲಾಗಿದ್ದ ಕಣಿವೆ' ಎಂದೂ ವಿವರಿಸಿದ್ದಾರೆ. 


ಕಾಂಡ-16 


20. ತಾಹಾ 4 991 


SE ENE ف>اما رب أ‎ 
ಅಲ್ಲಾಹ್‌. ನನ್ನ ಹೊರತು ಇನ್ನಾವ ದೇವನೂ ಇಲ್ಲ. ಆದುದರಿಂದ ನೀವು ನನ್ನ ದಾಸ್ಕ-ಆರಾಧನೆ ಮಾಡಿರಿ 
ಮತ್ತು ನನ್ನ ಸ್ಮರಣೆಗಾಗಿ ನಮಾರುನ್ನು ಸಂಸ್ಥಾಪಿಸಿರಿ” ಪುನರುತ್ಥಾನದ ಘಳಿಗೆಯು ಖಂಡಿತವಾಗಿಯೂ 
ಬರಲಿದೆ. ಪ್ರತಿಯೊಬ್ಬ ಜೀವಿಯೂ ತನ್ನ ಪರಿಶ್ರಮಕ್ಕನುಸಾರ ಪ್ರತಿಫಲ ಪಡೆಯುವಂತಾಗಲು ನಾನು ಆ 
ಸಮಯವನ್ನು ರಹಸ್ಯವಾಗಿಡಲಿಚ್ಛಿಸುತ್ತೇನೆ.!? ಆದುದರಿಂದ ಅವನ ಮೇಲೆ ವಿಶ್ವಾಸವಿರಿಸದವನು ಮತ್ತು ತನ್ನ 
ಸ್ವೇಚ್ಛೆಗಳ ದಾಸನಾಗಿ ಬಿಟ್ಟವನು ನಿಮ್ಮನ್ನು ಆ ಘಳಿಗೆಯ ಚಿಂತೆಯಿಂದ ತಡೆಯದಿರಲಿ. ಅನ್ಮಥಾ ನೀವು|' 
ಏನಾಶದಲ್ಲಿ ಬೀಳುವಿರಿ- ಮತ್ತು ಓ ಮೂಸಾ, ನಿಮ್ಮ ಬಲಗೈಯಲ್ಲಿರುವುದೇನು?"'! ಮೂಸಾ (ಹೀಗೆ) ಉತ್ತರ 
ಕೊಟ್ಟರು- "ಇದು ನನ್ನ ಲಾಠಿ. ನಾನು ಇದನ್ನು ಊರಿಕೊಂಡು ನಡೆಯುತ್ತೇನೆ. ಇದರಿಂದ ಆಡುಗಳಿಗಾಗಿ 
ಎಲೆಗಳನ್ನು ರುಾಡಿಸುತ್ತೇನೆ. ಇದರಿಂದ ನಾನು ಇನ್ನೂ ಅನೇಕ ಪ್ರಯೋಜನಗಳನ್ನು 'ಪಡೆಯುತ್ತೇನೆ. "2 


9. ಮನುಷ್ಕನು ಅಲ್ಲಾಹನ ಬಗ್ಗೆ ಪ್ರಜ್ಞಾಹೀನನಾಗಿ ಬಿಡಬಾರದು ಎಂಬ ನಮಾರು್‌ನ ಮೂಲ ಉದ್ದೇಶದ ಕಡೆಗೆ ಇಲ್ಲಿ 
ಬೆಳಕು ಬೀರಲಾಗಿದೆ. [ಈ ಪ್ರಜ್ಞಾಹೀನತೆದಿಂದ ದೂರವಿರಲಿಕ್ಕೂ] ಅಲ್ಲಾಹನೊಂದಿಗೆ ಮಾನವನ ಸಂಬಂಧವನ್ನು ಜೋಡಿಸಲಿಕ್ಕೂ 
ಇರುವ ಅತಿ ದೊಡ್ಡ ಸಾಧನವು ನಮಾರು್‌ ಆಗಿದೆ. ಇದು ದಿನಂಪ್ರತಿ ಅನೇಕ ಬಾರಿ ಮನುಷ್ಯನನ್ನು ಲೌಕಿಕ ಕೋಲಾಹಲಗಳಿಂದ 
ಸರಿಸಿ ಅಲ್ಲಾಹನೆ ಕಡೆಗೆ ಒಯ್ಯುತ್ತದೆ. ಕೆಲವರು - 'ನಾನು ನಿನ್ನನ್ನು ಸ್ಮರಿಸಲಿಕ್ಕಾಗಿ ನಮಾರುನ್ನು ಸಂಸ್ಥಾಪಿಸು' ಎಂದೂ ಇದಕ್ಕೆ 
ಅರ್ಥ ಕಟ್ಟಿದ್ದಾರೆ. ಅಂದರೆ ಕುರ್‌ಆನಿನಲ್ಲೇ ಇನ್ನೊಂದೆಡೆ 'ನೀವು ನನ್ನನ್ನು ಸ್ಮರಿಸಿರಿ, ನಾನು ನಿಮ್ಮನ್ನು ಸ್ಮರ್ಲಿಸುವೆನು' ಎಂದಿರುವಂತೆ. 

ಮರವೆಯುಂಟಾದವನಿಗೆ ನೆನಪಾದ ಕೂಡಲೇ ನಮಾರು್‌ ನಿರ್ವಹಿಸಬೇಕೆಂಬ ವಿಧಿಯೂ ಇದರಿಂದ ಪ್ರಾಸಂಗಿಕವಾಗಿ 
ಹೊರಡುತ್ತದೆ. ಹದೀಸ್‌ನಲ್ಲಿ ಹ. ಅನಸ್‌ರಿಂದ(ರ) ಈ ರೀತಿ ವರದಿಯಾಗಿದೆ: "ಯಾವುದಾದರೊಂದು ಹೊತ್ತಿನ ನಮಾರುನ್ನು 
ಮರೆತು ಬಿಟ್ಟವನು, ಅದರ ನೆನಪಾದೊಡನೆ "ಅದನ್ನು ನೆರವೇರಿಸಬೇಕು, ಇದರ ಹೊರತು ಅದಕ್ಕೆ ಬೇರಾವ ಪರಿಹಾರವೂ ಇಲ್ಲ” 
ಎಂದು ಪ್ರವಾದಿ(ಸ) ಹೇಳಿರುವರು (ಬುಖಾರಿ, ಮುಸ್ಲಿಮ್‌, ಅಹ್ಮದ್‌) ' 

' 10. ತೌಹೀದ್‌ನ(ಏಕದೇವ ವಿಶ್ವಾಸ) ಬಳಿಕ ಪ್ರವಾದಿಗಳ ಶಿಕ್ಷಣದ ಎರಡನೆಯ ಪರಮಾರ್ಥವು ಆಖಿರತ್‌ (ಪರಲೋಕ 
ವಿಶ್ವಾಸ) ಆಗಿದೆ. ಇಲ್ಲಿ ಈ ಪರಮಾರ್ಥವನ್ನು ವಿವರಿಸಿರುವುದು ಮಾತ್ರವಲ್ಲದೆ ಅದರ ಉದ್ದೇಶದ ಕಡೆಗೂ ಬೆಳಕು ಹರಿಸಲಾಗಿದೆ. 
ಪ್ರತಿಯೊಬ್ಬನೂ ಭೂಲೋಕದಲ್ಲಿ ಯಾವ ಯತ್ನಗಳನ್ನೆಲ್ಲಾ ಮಾಡಿರುತ್ತಾನೋ ಅವುಗಳ ಪ್ರತಿಫಲವನ್ನು ಪರಲೋಕದಲ್ಲಿ 
ಪಡೆಯಲಿಕ್ಕಾಗಿ ಈ ನಿರೀಕ್ಷಿತ ಘಳಿಗೆಯು ಬರುವುದು. ಪರೀಕ್ಸಿಯ ಉದ್ದೇಶ ನೆರವೇರಲಿಕ್ಕಾಗಿ ಅದರ ಸಮಯವನ್ನೂ 
ಅಡಗಿಸಿಡಲಾಗಿದೆ. ಹೀಗೆ ಮಾಡಿರುವುದರಿಂದ ಪರಲೋಕದ ಚಿಂತೆ ಇರುವವನಿಗೆ ಸದಾ. ಆ ಘಳಿಗೆಯ ಭಯ ಇರುವುದು. ಈ 
ಭಯವು ಅವನನ್ನು ದುರ್ಮಾರ್ಗ ಗಮನದಿಂದ ದೂರವಿರಿಸುವುದು. ಆದರೆ ಈ ಲೋಕದಲ್ಲೇ ಮುಳುಗಿರಲು ಬಯಸುವವನು 
- ಇನ್ನೂ ಆ ಪುನರುತ್ನಾನ ದಿನದ ಲಕ್ಷಣಗಳು ಬಹುದೂರದ ವರೆಗೂ ಕಂಡು ಬರುತ್ತಿಲ್ಲವಲ್ಲ ಎಂಬ ಗುಂಗಿನಲ್ಲೇ ಇರುವನು. 

11. ಈ ಪ್ರಶ್ನೆಯನ್ನು ತನ್ನ ತಿಳುವಳಿಕೆಗಾಗಿ ಕೇಳಿದ್ದಲ್ಲ, ಹ. ಮೂಸಾರ(ಅ) ಕೈಯಲ್ಲಿ ಲಾಠಿ ಇರುವುದು ಎಂದು ಅಲ್ಲಾಹನಿಗೂ 
ತಿಳಿದಿತ್ತು. ನಿಜಕ್ಕೂ ಅದೊಂದು ಲಾಠಿ ಮಾತ್ರ ಎಂಬುದು ಹ. ಮೂಸಾರ(ಅ) ಮಸ್ತಿಷ್ಕದಲ್ಲಿ ಚೆನ್ನಾಗಿ ನಾಟರಲಿಕ್ಕಾಗಿಯೂ ಮುಂದೆ |. 
ಅವರು ಅಲ್ಲಾಹನ ಮಹಿಮೆಯ ಪ್ರಭಾವವನ್ನು ನೋಡಲೆಂದೂ ಈ, ಪ್ರಶ್ನೆಯನ್ನು ಕೇಳಲಾಗಿತ್ತು. 

. 12. ಉತ್ತರ ಹೇಳುವಾಗ 'ದೇವಾ, ಇದು ಲಾಠಿ' ಎಂದಿಷ್ಟೇ ಹೇಳುತ್ತಿದ್ದರೂ ಸಾಕಿತ್ತು. ಆದರೆ ಹ. ಮೂಸಾರು(ಅ) ಆ 


ಕಾಂಡ-16 


992 ಕುರ್‌ಆನ್‌ ವ್ಯಾಖ್ಯಾನ 


RA ON EN 
BOLI ೨2೬5 ಇ [4 pl 20 
نیلم‎ HUIS) ಶಿ يك‎ Woes si & 


(19-24) ಆಗ, "ಓ ಮೂಸಾ, ಅದನ್ನು ಎಸೆದು ಬಿಡಿರಿ" ಎಂದನು. ಅವರು ಎಸೆದು ಬಿಟ್ಟಿರು -ಹಠಾತ್ತನೆ 
ಅದೊಂದು ಓಡುತ್ತಿರುವ ಹಾವಾಗಿತ್ತು. "ಅದನ್ನು ಹಿಡಿದು ಕೊಳ್ಳಿರಿ. ಹೆದರಬೇಡಿರಿ. ನಾವು ಅದನ್ನು 
ಪೂರ್ವಸ್ಥಿತಿಗೆ ತರುವೆವು. ನಿಮ್ಮ ಕೈಯನ್ನು ಬಗಲಿನಲ್ಲಿಡರಿ. ಏನೊಂದೂ ಪ್ರಯಾಸವಿಲ್ಲದೆ ಹೊಳೆಯುತ್ತ 
ಹೊರಬರುವುದು. ಇದು ಎರಡನೆಯ ನಿದರ್ಶನ. ಏಕೆಂದರೆ ನಾವು ನಿಮಗೆ ನಮ್ಮ ದೊಡ್ಡ ನಿದರ್ಶನಗಳನ್ನು 
ತೋರಿಸುವವರಿದ್ದೇವೆ. ಇನ್ನು ನೀವು ಫಿರ್‌ಔನನ ಬಳಿಗೆ ಹೋಗಿರಿ. ಅವನು ಅತಿಕ್ರಮಿಯಾಗಿದ್ದಾನೆ” 

(25-44) ಮೂಸಾ (ಹೀಗೆ) ಹೇಳಿದರು- "ಓ ನನ್ನ ಪ್ರಭೂ, ನನ್ನ ಹೃದಯವನ್ನು ವಿಶಾಲಗೊಳಿಸು-" 
ನನ್ನ ಕಾರ್ಯವನ್ನು ನನಗೆ ಸುಲಭಗೊಳಿಸು- ಜನರು ನನ್ನ ಮಾತನ್ನು ತಿಳಿಯುವಂತಾಗಲು ನನ್ನ ನಾಲಗೆಯ 


ಪ್ರಶ್ನೆಗೆ ಕೊಟ್ಟ ದೀರ್ಪುವಾದ ಉತ್ತರವು ಅವರ ಹೃದಯದ ಆಗಿನ ಸ್ಥಿತಿ ಏನಿತ್ತು ಎಂಬುದರ ಒಂದು ಚಿತ್ತಾಕರ್ಷಕ ಚಿತ್ರವನ್ನು 
ಮುಂದಿರಿಸುತ್ತದೆ. ಒಬ್ಬನಿಗೆ ಯಾರಾದರೊಬ್ಬ ಮಹಾ ವ್ಯಕ್ತಿಯೊಡನೆ ಮಾತಾಡುವ ಸುಯೋಗ ಸಿಕ್ಕಿದಾಗ ಅವರೊಡನೆ ಹೆಚ್ಚು 
ಹೊತ್ತು ಸಂಭಾಷಣೆ ನಡೆಸುವ ಸದವಕಾಶ ಸಿಗಲಿಕ್ಕಾಗಿ ತನ್ನ ಮಾತನ್ನು ದೀರ್ಫಗೊಳಿಸಲು ಪ್ರಯತ್ನಿಸುವುದು ರೂಢಿ. 

13. ಅರ್ಥಾತ್‌- ಸೂರ್ಯನಂತೆ ಪ್ರಕಾಶಮಯವಾಗಿರುವುದು. ಆದರೆ ಅದರಿಂದ ನಿಮಗೇನೂ ತೊಂದರೆಯಾಗಲಾರದು. 
ಬೈಬಲಿನಲ್ಲಿ ಪ್ರಕಾಶಮಯ ಹಸ್ತದ ಒಂದು ಬೇರೆಯೇ ವ್ಯಾಖ್ಯಾನವಿದ್ದು ಅದು ಅಲ್ಲಿಂದ ಹೊರಟು ನಮ್ಮ ವ್ಯಾಖ್ಯಾನಗಳಲ್ಲೂ 
ಸ್ಥಾನ ಪಡೆದು ಬಿಟ್ಟಿದೆ. ಅದೆಂದರೆ - ಹ. ಮೂನಾರು(ಲ) ತನ್ನ ಬಗಲಿನೊಳಗೆ ಕೈಯಿಟ್ಟು ಹೊರಕ್ಕೆ ತೆಗೆದೊಡನೆ ಸಂಪೂರ್ಣ 
ಕೈಯು ಬಿಳಿ ತೊನ್ನಿನ ಕಾಯಿಲೆಯವನಂತೆ ಬಿಳಿಯಾಗಿತ್ತು. ತರುವಾಯ ಅವರು ಪುನಃ ಅದನ್ನು ಬಗಲಿನೊಳಗೆ ಇಟ್ಟಾಗ ಅದು 
ಯಥಾಸ್ಥಿತಿಗೆ ಮರಳಿತು. ಈ ಪವಾಡದ ಇದೇ ವ್ಯಾಖ್ಯಾನವು ತಲ್ಮೂದಿನಲ್ಲೂ ಇದೆ. ಫಿರ್‌ಔನನಿಗೆ ಬಿಳಿ ತೊನ್ನಿನ ವ್ಯಾಧಿ ಇದ್ದು 
ಅವನು ಅದನ್ನು ಬಚ್ಚಿಟ್ಟಿದ್ದನೆಂದೂ ಅದಕ್ಕಾಗಿ ಇದೋ ನೋಡು ಬಿಳಿ ತೊನ್ನು ಹಠಾತ್ತನೆ ಉಂಟಾಗಲೂ ಸಾಧ್ಯವಿದೆ. ಅದೇ 
ರೀತಿಯಲ್ಲಿ ಅಳಿದು ಹೋಗಲೂ ಸಾಧ್ಯವಿದೆಯೆಂದು ಫಿರ್‌ಔನನಿಗೆ ತೋರಿಸಿಕೊಡುವುದೇ ಈ ಪವಾಡ ಪ್ರದರ್ಶನದ ಹಿಂದಿನ |: 
ಯುಕ್ತಿಯಾಗಿತ್ತೆಂದು ಹೇಳಲಾಗುತ್ತದೆ. ಆದರೆ, ಒಂದನೆಯದಾಗಿ - ಒಬ್ಬ ಪ್ರವಾದಿಗೆ ಬಿಳಿ: ತೊನ್ನಿನ ಪವಾಡ ಕೊಟ್ಟು ಒಬ್ಬ ಅರಸನ 
ಆಸ್ಥಾನಕ್ಕೆ ಕಳುಹಿಸುವುದನ್ನೇ ಸಹಜ ಅಭಿರುಚಿಯು ಒಪ್ಪುವುದಿಲ್ಲ. ಎರಡನೆಯದಾಗಿ ಫಿರ್‌ಔನ್‌ನಿಗೆ ಗುಪ್ತವಾಗಿ ಬಿಳಿ ತೊನ್ನು ವ್ಯಾಧಿ 
ಇದ್ದಿದ್ದರೂ ಅವನ ಮುಂದೆ ಪ್ರಕಾಶಮಯ ಹಸ್ತದ ಪವಾಡ ತೋರಲಾಗುತ್ತಿದ್ದರೆ ಅದು ಅವನೊಬ್ಬನ ಮಟ್ಟಿಗೆ ಮಾತ್ರ 
ಪವಾಡವಾಗಬಹುದಿತ್ತು. ಅವನ ಆಸ್ಥಾನದವರ ಮೇಲೆ ಈ ಪವಾಡದಿಂದ ಯಾವ ಪರಿಣಾಮ ತಾನೇ ಉಂಟಾಗುತ್ತಿತ್ತು? ಆದುದರಿಂದ 
| ನಾವು ಮೇಲೆ ವಿವರಿಸಿರುವಂತೆ ಅವರ ಹಸ್ತದಲ್ಲಿ ಸೂರ್ಯ ಪ್ರಕಾಶದಂತಹ ಹೊಳಪು ಉಂಟಾಗುತ್ತಿತ್ತು. ಅದು ಕಣ್ಣು ಕುಕ್ಕುವಂಶಿತ್ತು 
ಎಂಬ ವ್ಯಾಖ್ಯಾನವೇ ಸರಿ. ಅದನ್ನು ಪ್ರಾಚೀನ ವ್ಯಾಖ್ಯಾನಕಾರರಲ್ಲೂ ಅನೇಕ ಮಂದಿ ಹೀಗೆಯೇ ವ್ಯಾಖ್ಯಾನಿಸಿದ್ದಾರೆ. 

"14. ಅರ್ಥಾತ್‌- ನನ್ನ ಹೃದಯದೊಳಗೆ ಈ ಉನ್ನತ ಸ್ಥಾನದ ಹೊಣೆ ವಹಿಸಲು ಬೇಕಾದ ಶಕ್ತಿಯನ್ನುಂಟು ಮಾಡು ಮತ್ತು 
ನನ್ನ ಸಾಮರ್ಥ್ಯವನ್ನು ಹೆಚ್ಚಿಸು. ಹ. ಮೂಸಾರಿಗೆ(ಅ) ಇದೊಂದು ಉನ್ನತವಾದ ಕಾರ್ಯವನ್ನು ವಹಿಸಿಕೊಡಲಾಗುತ್ತಿದ್ದು ಅದಕ್ಕೆ 
ಭಾರೀ ಎದೆಗಾರಿಕೆ ಬೇಕಿತ್ತು. ಆದುದರಿಂದ, ಇದಕ್ಕಾಗಿ ತನಗೆ ಬೇಕಾದ ಸಹನೆಯನ್ನೂ ಸ್ಟೈರ್ಯವನ್ನೂ ಸೆ ಸೈರಣೆಯನ್ನೂ 
ನಿರ್ಭಯತೆಯನ್ನೂ ದೃಢ ನಿರ್ಧಾರವನ್ನೂ ನೀಡಬೇಕೆಂದು ಅವರು ಪ್ರಾರ್ಥಿಸಿದರು. 


ಕಾಂಡ-16 


0 
4 6 ید‎ URE Spas و لا‎ 
ESE SSS ISOS مریوہ‎ 
ತೊಡಕನ್ನು ನೀಗಿಸು-'5 ಮತ್ತು ನನಗಾಗಿ ನನ್ನದೇ ಕುಟುಂಬದಿಂದ ಒಬ್ಬ ಮಂತ್ರಿಯನ್ನು ನೇಮಿಸು. ನಾವು 
ನಿನ್ನ ಪಾವಿತ್ರ್ಯವನ್ನು ಬಹಳವಾಗಿ ಕೊಂಡಾಡಲು ಹಾಗೂ ಬಹಳವಾಗಿ ನಿನ್ನನ್ನು ಪ್ರಸ್ತಾಪಿಸಲು ನನ್ನ ಸಹೋದರ 


ರಾಗಿರುವ ಹಾರೂನರ'*" ಮೂಲಕ ನನ್ನ ಕೈ ಬಲಪಡಿಸು ಮತ್ತು ಅವರನ್ನು ನನ್ನ ಕೆಲಸದಲ್ಲಿ ಸಹಭಾಗಿಯಾಗಿ 


15. ಬೈಬಲಿನಲ್ಲಿ ಇದರ ವಿವರಣೆ ಹೀಗಿದೆ: ಹ. ಮೂಸಾ(ಅ) ಹೀಗೆ ಭಿನ್ನವಿಸಿದರು - 'ದೇವಾ, ನನ್ನಲ್ಲಿ ವಾಕ್ಸಾತುರ್ಯವಿಲ್ಲ, 
ಮೊದಲೂ ಇರಲಿಲ್ಲ. ನೀನು ನಿನ್ನ ದಾಸನೊಡನೆ ಮಾತಾಡಿದಂದಿನಿಂದಲೂ ಇಲ್ಲ. ನಾನು ತಡೆದು ತಡೆದು ಮಾತಾಡುತ್ತಿದ್ದೆ. ನೆ. 
ನನ್ನ ನಾಲಿಗೆ ಹರಿತವಲ್ಲ' (ವಿಮೋಚನ ಕಾಂಡ 4:10) ಆದರೆ ತಲ್ಮೂದಿನಲ್ಲಿ ಇದರ ಕಥೆ ಬಹಳ ದೀರ್ಫ್ಪವಿದೆ. ಅದರಲ್ಲಿರುವ 
ಪ್ರಕಾರ ಬಾಲ್ಯದಲ್ಲಿ ಹೆ. ಮೂಸಾರವರು(ಅ) ಫಿರ್‌ಔನನ ಮನೆಯಲ್ಲಿ ಬೆಳೆಯುತ್ತಿದ್ದರು. ಒಂದು ದಿನ ಅವರು ಫಿರ್‌ಔನನ 
ಕಿರೀಟವನ್ನು ಎತ್ತಿ ತಮ್ಮ ತಲೆಗೆ ಇಟ್ಟುಕೊಂಡರು. ಇದರಿಂದ ಈ ಮಗು ಹೀಗೆ ಮಾಡಿದುದು ಇಚ್ಛಾಪೂರ್ವಕವಾಗಿಯೋ ಅಥವಾ 
ಇದು ಕೇವಲ ಒಂದು ಬಾಲ್ಕಚೇಷ್ಟೆಯೋ ಎಂಬ ಪ್ರಶ್ನೆ ಉದ್ಭವಿಸಿತು. ಕೊನೆಗೆ ಮಗುವಿನ ಮುಂದೆ ಚಿನ್ನವನ್ನೂ ಕೆಂಡಗಳನ್ನೂ 
ಒಟ್ಟಿಗೆ ಇಟ್ಟು ನೋಡೋಣವೆಂಬ ತೀರ್ಮಾನವಾಯಿತು. ಅವೆರಡನ್ನೂ ಇರಿಸಲಾಯಿತು. ಹ. ಮೂಸಾ(ಅ) ಅವರು ಕೆಂಡವನ್ನೆ ತ್ತಿ 
ಬಾಯೊಳಗೆ ಇಟ್ಟುಬಿಟ್ಟರು. ಇದರಿಂದಾಗಿ ಅವರ ಜೀವ ಉಳಿಯಿತು. ಆದರೆ ನಾಲಗೆಯಲ್ಲಿ ತೊದಲು ಶಾಶ್ವತವಾಗಿ ಉಳಿದು 
ಹೋಯಿತು. ಇದೇ ಕಥೆಯು ಇಸ್ರಾಈಲೀ ವರದಿಗಳಿಂದ ದಾಟಿ ನಮ್ಮ ವ್ಯಾಖ್ಯಾನಗಳನ್ನೂ ಸೇರಿಕೊಂಡಿತು. ಆದರೆ ಬುದ್ಧಿಯು 
ಇದನ್ನು ಒಪ್ಪುವುದಿಲ್ಲ. ಏಕೆಂದರೆ, ಮಗು ಕೆಂಡಕ್ಕೆ ಕೈ ಹಾಕಿದರೂ ಅದು ಅದನ್ನೆತ್ತಿ ಬಾಯೊಳಗೆ ಇಟ್ಟುದು ಹೇಗೆ? ಮಗು ತನ್ನ 
ಕ್ಕೆ ಸುಡುತ್ತಿರುವಾಗಲೇ ಅದನ್ನು ಎಳೆದುಕೊಳ್ಳಬೇಕಿತ್ತಲ್ಲವೇ? ಹಾಗಿರುತ್ತಾ ಬಾಯೊಳಗೆ ಕೊಂಡುಹೋಗುವ ಸಂಭವವೇ ಎಲ್ಲಿದೆ? 
ಕುರ್‌ಆನಿನ ಶಬ್ದಗಳಿಂದ. ನಮಗೆ ಶಿಳಿದು ಬರುವುದೇನೆಂದರೆ - ಹ. ಮೂಸಾರು(ಅ) ತನ್ನಲ್ಲಿ ಭಾಷಣದ ಸಾಮರ್ಥ್ಯವಿಲ್ಲವೆಂದು 
ಕೆಂಡು ಕೊಂಡಿದ್ದರೆ. ಪ್ರವಾದಿತ್ವದ ಕರ್ತವ್ಯ ನಿರ್ವಹಿಸುವಾಗ ಭಾಷಣಗಳನ್ನು ಮಾಡಬೇಕಾದ ಅಗತ್ಯ ಬಿದ್ದರೆ, (ಅಷ್ಟರವರೆಗೂ 
ಅವರಿಗೆ ಅಂತಹ ಸಂದರ್ಭ ಬಂದಿರಲಿಲ್ಲ.) ಮನಸ್ಸಿನ ಈ ಅಳುಕು ತಡೆಯನ್ನುಂಟು ಮಾಡಿ ಬಿಡಬಹುದು ಎಂಬ ಭಯ ಅವರನ್ನು 
ಕಾಡಿತ್ತು. ಅದುದರಿಂದ ಅವರು ದೇವಾ, ನಾನು ಉತ್ತಮ ರೀತಿಯಿಂದ ಜನರಿಗೆ ಬೋಧನೆ ನೀಡುವಂತಾಗಲು ನನ್ನ ನಾಲಗೆಯ 
ತೊಡಕನ್ನು ನಿವಾರಿಸಿ ಬಿಡು ಎಂದು ಪ್ರಾರ್ಥಿಸಿದರು. ಇದಕ್ಕಾಗಿಯೇ ಒಮ್ಮೆ ಫಿರ್‌ಔನನು 'ಇವನು ತನ್ನ ಮಾತನ್ನು 
ಸಂಪೂರ್ಣಗೊಳಿಸಲಿಕ್ಕೂ ಶಕ್ತನಲ್ಲ'ವೆಂದು ಮೂದಲಿಸಿದ್ದನು. (ಕುರ್‌ಆನ್‌ 43:52) ಈ ದೌರ್ಬಲ್ಯವನ್ನು ಮನಗಂಡೇ ಹ. 
ಮೂಸಾರು(ಅ) ತಮ್ಮ ಅಣ್ಣ ಹಾರೂನ್‌ರನ್ನು(ಅ) ತಮ್ಮ ಸಹಾಯಕನನ್ನಾಗಿ ಮಾಡಲು ಅಲ್ಲಾಹನೊಡನೆ ಭಿನ್ನವಿಸಿಕೊಂಡಿದ್ದರು. 
"ನನ್ನ ಅಣ್ಣ ಹಾರೂನರು ನನಗಿಂತ ಉತ್ತಮ ಮಾತುಗಾರ. ಅವರನ್ನು ನನ್ನ ಸಂಗಡ ಸಹಾಯಕನಾಗಿ ಕಳುಹಿಸು" ಎಂಬ ಅವರ 
ಕೋರಿಕೆಯನ್ನು ಕಸಸ್‌ ಅಧ್ಯಾಯದಲ್ಲಿ ಪ್ರಸ್ತಾಪಿಸಲಾಗಿದೆ. ತರುವಾಯ ಹ. ಮೂಸಾರ(ಅ) ಈ ದೌರ್ಬಲ್ಯವು ನಿವಾರಣೆಯಾಗಿತ್ತೆಂದೂ 
ಅವರು ನಿರರ್ಗಳವಾಗಿ ಭಾಷಣ ಮಾಡತೊಡಗಿದ್ದರೆಂದೂ ಮುಂದೆ ತಿಳಿದು ಬರುತ್ತದೆ. ಕುರ್‌ಆನ್‌ ಮತ್ತು ಬೈಬಲಿನಲ್ಲಿ ಬಂದಿರುವ 
ಅವರ ಅನಂತರದ ಭಾಷಣಗಳು ವಾಕ್ಸಾತುರ್ಯ ಮತ್ತು ನಿರರ್ಗಳತೆಗೆ ಸಾಕ್ಷಿಯಾಗಿವೆ. ಅಲ್ಲಾಹನು ಒಬ್ಬ ತೊದಲುವವನನ್ನು ತನ್ನ 
ಸಂದೇಶವಾಹಕನಾಗಿ ಮಾಡಿದ್ದನೆಂಬುದೂ ಬುದ್ಧಿ ಒಪ್ಪಿಕೊಳ್ಳದ ವಿಷಯ. ಸಾಮಾನ್ಯವಾಗಿ ದೇವ ಸಂದೇಶವಾಹಕರೆಲ್ಲರೂ ತಮ್ಮ 
ರೂಪ, ವ್ಯಕ್ತಿತ್ವ ಮತ್ತು ಸಾಮರ್ಥ್ಯದ ದೃಷ್ಟಿಯಿಂದ ಅತ್ಯುತ್ತಮ ವ್ಯಕ್ತಿಗಳಾಗಿರುತ್ತಿದ್ದರು. ಅವರ ಅಂತರಂಗ, ಬಹಿರಂಗಗಳೆರಡೂ 
ನೋಡುವವರ ಕಣ್ಮನಗಳನ್ನು ಪ್ರಭಾವಿತಗೊಳಿಸುವಂತಹದ್ದಾಗಿರುತ್ತಿತ್ತು. ಜನರು ತಿರಸ್ಕಾರ ಹಾಗೂ ಅಪಹಾಸ್ಕೆ ಮಾಡಕಕ್ಕಂತಹ 
ದೌರ್ಬಲ್ಯಗಳೊಂದಿಗೆ ತನ್ನ ಸಂದೇಶವಾಹಕನನ್ನು ಅಲ್ಲಾಹ್‌ ಎಂದೂ ಕಳುಹಿಸಿಲ್ಲ ಮತ್ತು ಹಾಗೆ ಕಳುಹಿಸಿರಲು ಸಾಧ್ಯವೂ ಇಲ್ಲ. 

16. ಬೈಬಲಿನ ವರದಿ: ಪ್ರಕಾರ ಹ. ಹಾರೂನರು(ಅ) ಹ. ಮೂಸಾರಿಗಿಂತ(ಅ) ಮೂರು ವರ್ಷ ಹಿರಿಯರಾಗಿದ್ದರು. 
(ವಿಮೋಚನಾ ಕಾಂಡ '7:7) 


ಕಾಂಡ-16 


994 : ಕುರ್‌ಆನ್‌ ವ್ಯಾಖ್ಮಾನ 


000 


ಗರ سر‎ 


2; 2 
rsd 1َ 


ےت UE ಮ್‌‏ 
-- رد ہج ےپ 


TRIG 


pa 


ಮಾಡು. ನೀನು ಸದಾ ನಮ್ಮ ವೀಕ್ಷಕನಾಗಿರುತ್ತೀ." ಆಗ (ಹೀಗೆ) ಹೇಳಲಾಯಿತು, "ಓ ಮೂಸಾ, ನೀವು ಕೇಳಿ 
ಕೊಂಡದ್ದನ್ನು ನಿಮಗೆ ಕೊಡಲಾಗಿದೆ. ನಾವು ಇನ್ನೊಮ್ಮೆ ನಿಮ್ಮ ಮೇಲೆ ಅನುಗ್ರಹ ತೋರಿದೆವು.'” ನಾವು 
ನಿಮ್ಮ ತಾಯಿಗೆ ಸೂಚನೆಕೊಟ್ಟ ಸಂದರ್ಭವನ್ನೂ ಸ್ಮರಿಸಿರಿ ಇಂತಹ: ಸೂಚನೆಯನ್ನು 'ದಿವೃವಾಣಿ'ಯ 
ಮುಖಾಂತರವೇ ಕೊಡಲಾಗುತ್ತದೆ." "ಈ ಮಗುವನ್ನು ಪೆಟ್ಟಿಗೆಯೊಳಗೆ ಇರಿಸಿ ಬಿಡು. ಪೆಟ್ಟಿಗೆಯನ್ನು ನದಿಯಲ್ಲಿ 
ಬಿಟ್ಟು ಬಿಡು. ನದಿಯು ಅದನ್ನು ದಡಕ್ಕೆ ಎಸೆದು ಬಿಡುವುದು ಮತ್ತು ಅದನ್ನು ನನ್ನ ಶತ್ರು ಹಾಗೂ ಈ 
ಮಗುವಿನ ಶತ್ರು ಎತ್ತಿಕೊಳ್ಳುವನು” (ಎಂಬ ಸೂಚನೆ). ನಾನು ನನ್ನ ಕಡೆಯಿಂದ ನಿಮ್ಮ ಮೇಲೆ ಅನುರಾಗವನ್ನು 
ಆವರಿಸಿ ಬಿಟ್ಟೆನು ಮತ್ತು ನನ್ನ ಮೇಲ್ಲೋಟದಲ್ಲೇ ನಿಮ್ಮ ಪೋಷಣೆಯ ವ್ಯವಸ್ಥೆ ಮಾಡಿದೆನು. ನಿಮ್ಮ ಸಹೋದರಿ 
ನಡೆಯುತ್ತಲಿದ್ದ ಸಂದರ್ಭವನ್ನು ಸ್ಮರಿಸಿರಿ ಅವಳು ಹೋಗಿ, "ಈ ಶಿಶುವನ್ನು ಅತ್ಯುತ್ತಮ ರೀತಿಯಿಂದ ಪಾಲನೆ 
ಪೋಷಣೆ ಮಾಡಬಲ್ಲವಳನ್ನು ನಿಮಗೆ ತೋರಿಸಿಕೊಡಲೇ?" ಎಂದು ಹೇಳುತ್ತಾಳೆ." ಹೀಗೆ ನಿಮ್ಮ ತಾಯಿಯ 
ಕಣ್ಣಣಿಯುವಂತಾಗಲು ಹಾಗೂ ಅವಳು ದುಃಖಿತಳಾಗದಿರಲು ನಾವು ನಿಮ್ಮನ್ನು ಪುನಃ ನಿಮ್ಮ ತಾಯಿಯ ಬಳಿಗೆ 
ತಲುಪಿಸಿ ಬಿಟ್ಟೆವು ಮತ್ತು (ಇದನ್ನೂ ಸ್ಮರಿಸಿರಿ) ನೀವು ಒಬ್ಬನನ್ನು ವಧಿಸಿ ಬಿಟ್ಟಿದ್ದಿರಿ. ನಾವು ನಿಮ್ಮನ್ನು ಈ 
ತೊಂದರೆಯಿಂದ ಪಾರುಗೊಳಿಸಿದೆವು ಮತ್ತು ನಿಮ್ಮನ್ನು ವಿವಿಧ ಪರೀಕ್ಸೆಗಳಿಂದ ಪಾರುಗಾಣಿಸಿದೆವು ಮತ್ತು ನೀವು 
ಮದಯನಿನವರ ಜೊತೆ ಅನೇಕ ವರ್ಷ ವಾಸಿಸಿದಿರಿ. ಅನಂತರ ನೀವೀಗ ಸಕಾಲದಲ್ಲಿ ಬಂದಿರುವಿರಿ. ಓ ಮೂಸಾ, 


17. ಇದಾದ ಬಳಿಕ ಅಲ್ಲಾಹನು ಹ. ಮೂಸಾರಿಗೆ(ಅ) ಅವರ ಜನನ ಕಾಲದಿಂದ ಅಷ್ಟರ ವರೆಗೆ ತಾನು ಮಾಡಿದ ಉಪಕಾರಗಳನ್ನು |: 
ಒಂದೊಂದಾಗಿ ನೆನಪಿಸಿಕೊಡುತ್ತಾನೆ. ಆ ಘಟನೆಗಳ ವಿವರವು ಅಲ್‌ ಕಸಸ್‌ ಅಧ್ಯಾಯದಲ್ಲಿದೆ. ಇಲ್ಲಿ ಕೆಲವು ಸೂಚನೆಗಳು ಮಾತ್ರ 
ಇವೆಯಷ್ಟೇ. ನೀವು ಈ ಕಾರ್ಯಕ್ಕಾಗಿಯೇ ಸೃಷ್ಟಿಸಲ್ಪಟ್ಟವರಾಗಿರುತ್ತೀರಿ ಮತ್ತು ಇದಕ್ಕಾಗಿಯೇ ಇಂದಿನ ವರೆಗೂ ನಿಮ್ಮನ್ನು ನಮ್ಮ 
ಮೇಲ್ವಿಚಾರಣೆಯಲ್ಲಿ . ಸಂರಕ್ಷಿಸಲಾಗಿದೆ ಎಂದು ಅವರಿಗೆ ಮನವರಿಕೆ ಮಾಡಿಸುವುದೇ ಇದರ ಉದ್ದೇಶ. | | 

17(ಅ). ಅರ್ಥಾತ್‌- ಅವಳು ನದೀ ಕಿನಾರೆಯಲ್ಲಿ ಬುಟ್ಟಿಯ ಸಂಗಡವೇ ನಡೆಯುತ್ತಿದ್ದಳು. ಅನಂತರ ಫಿರ್‌ಔನನ 
ಮನೆಯವರು ಮಗುವನ್ನು ಎತ್ತಿಕೊಂಡಾಗ ಮತ್ತು ಅಲ್ಲಿ ಮಗುವಿಗೆ ದಾದಿಯ ಅಗತ್ಯ ಕಂಡಾಗ ಹ. ಮೂಸಾರ(ಅ) ಸಹೋದರಿ 
ಹೋಗಿ ಅವರೊಡನೆ ಹೀಗೆ ಹೇಳಿದಳು. ٠ 


ಕಾಂಡ 6۔‎ 


لا I) ಜಿಗಿ‏ 
رت EAL‏ اقم انز ی مہ HSB‏ 


کے دم فور 


IE ٹول ی 0ہ‎ ES IB 0 SSS SE 


1 


46 12೨ 3. 
SN Sy 


"ನಾನು ನಿಮ್ಮನ್ನು ನನ್ನ ಕಾರ್ಯಕ್ಕಾಗಿ ಆಯ್ದುಕೊಂಡಿರುತ್ತೇನೆ. ನೀವು ಮತ್ತು ನಿಮ್ಮ ಸಹೋದರ ನನ್ನ 
ನಿದರ್ಶನಗಳ ಸಹಿತ ಹೋಗಿರಿ ಮತ್ತು ನೀವು ನನ್ನ ಸ್ಮರಣೆಯಲ್ಲಿ ಲೋಪ ಮಾಡಬೇಡಿರಿ. ನೀವಿಬ್ಬರೂ 
ಫಿರ್‌ಔನನ ಬಳಿಗೆ ಹೋಗಿರಿ. ಅವನು ವಿದ್ರೋಹಿಯಾಗಿ ಬಿಟ್ಟಿದ್ದಾನೆ. ಅವನೊಡನೆ ನಯವಾಗಿ ಮಾತನಾಡಿರಿ. 
ಅವನು ಉಪದೇಶ ಸ್ವೀಕರಿಸಬಹುದು ಅಥವಾ ಭಯಪಡಬಹುದು."'* 

(45-48) ಇಬ್ಬರೂ ಹೀಗೆಂದರು, 9 "ಓ ನಮ್ಮ ಪ್ರಭೂ, ಅವನು ನಮ್ಮ ಮೇಲೆ ಅತಿರೇಕವೆಸಗಬಹುದು. 


ನಮ್ಮ ಮೇಲೆ ಮುಗಿಬೀಳಬಹುದೆಂಬ ಆತಂಕ ನಮಗಿದೆ." ಆಗ, "ಹೆದರಬೇಡಿರಿ, ನಾನು ನಿಮ್ಮ ಜೊತೆಗಿದ್ದೇನೆ. 
ಎಲ್ಲವನ್ನೂ ಅಲಿಸುತ್ತಿದ್ದೇನೆ ಮತ್ತು ವೀಕ್ಷಿಸುತ್ತಿದ್ದೇನೆ. ಅವನ ಬಳಿಗೆ ಹೋಗಿರಿ ಮತ್ತು ನಾವು ನಿನ್ನ ಪ್ರಭುವಿನ 
ಕಡೆಯಿಂದ ಕಳುಹಿಸಲ್ಪಟ್ಟವರು. ಬನೀಇಸ್ರಾತಈಲರನ್ನು ನಮ್ಮ ಸಂಗಡ ಕಳುಹಿಸಿ ಬಿಡು, ಅವರಿಗೆ ಕಾಟ 
ಕೊಡಬೇಡ. ನಾವು ನಿನ್ನ ಬಳಿಗೆ ನಿನ್ನ ಪ್ರಭುವಿನ ನಿದರ್ಶನವನ್ನು ತಂದಿರುತ್ತೇವೆ ಮತ್ತು 
ಸನ್ಮಾರ್ಗವನ್ನನುಸರಿಸುವವನಿಗೆ ರಕ್ಷಣೆಯಿದೆ. ಸುಳ್ಳಾಗಿಸುವವನಿಗೂ ವಿಮುಖನಾದವನಿಗೂ ಯಾತನೆ ಇದೆಯೆಂದು 
ಸಮಗೆ 'ದಿವ್ಯವಾಣಿ'ಯ ಮೂಲಕ ತಿಳಿಸಿಕೊಡಲಾಗಿದೆ ಎಂದು ಹೇಳಿರಿ" ಎಂದು ಅಲ್ಲಾಹನು ಹೇಳಿದನು. 


18. ಮನುಷ್ಕನು ಸರಿದಾರಿಗೆ ಬರುವ ಎರಡು ರೂಪಗಳಿವೆ. ಅವನು ಒಂದೋ ಉಪದೇಶ ಮತ್ತು ಬೋಧನೆಯಿಂದ 
ತೃಪ್ತನಾಗಿ, ಅಥವಾ ದುಷ್ಪರಿಣಾಮಕ್ಕೆ ಹೆದರಿ ಸರಿದಾರಿಗೆ ಬರುತ್ತಾನೆ. 

18(ಅ). ಇದು ಹ. ಮೂಸಾರು(ಅ) ಈಜಿಖ್ಪಗೆ ತಲುಪಿ, ಹ. ಹಾರೂನ್‌ರೂ(ಅ) ಕಾರ್ಯತಃ ಅವರ ಸಹಕಾರಿಯಾಗಿದ್ದ 
ಕಾಲದ ಸಂಗತಿಯೆಂದು ತಿಳಿದು ಬರುತ್ತದೆ. ಫಿರ್‌ಔನನ ಬಳಿಗೆ ಹೋಗುವುದಕ್ಕೆ ಮುಂಚೆ ಅವರಿಬ್ಬರೂ ಅಲ್ಲಾಹನೊಡನೆ ಹೀಗೆ 
ಭಿನ್ನವಿಸಿಕೊಂಡಿದ್ದರು. 

19. ಪವಿತ್ರ ಕುರ್‌ಆನ್‌ ಪ್ರವಾದಿಗಳ ಪ್ರಸ್ತಾಪವನ್ನು ಎಷ್ಟು ಗೌರವ ಪೂರ್ಣವಾಗಿ ಮಾಡುತ್ತದೆ ಮತ್ತು ಇಸ್ರಾಕಲೀ 
ವರದಿಗಳು ಅವರನ್ನು ಹೇಗೆ ಚಿತ್ರಿಸಿವೆ ಎಂಬುದನ್ನು ಹೋಲಿಸಿ ನೋಡಲಿಕ್ಕಾಗಿ ಬೈಬಲ್‌ ಮತ್ತು ತಲ್ಮೂದ್‌ನಲ್ಲಿ ಈ ಘಟನೆಯನ್ನು 
ಹೇಗೆ ಹೇಳಿದೆಯೆಂಬುದನ್ನೂ ಒಮ್ಮೆ ನೋಡಿಕೊಳ್ಳಿರಿ. ಬೈಬಲಿನಲ್ಲಿ ಹೀಗೆ ಹೇಳಿದೆ: ಪ್ರಥಮ ಬಾರಿ ದೇವನು ಮೂಸಾರೊಡನೆ(ಲ) 
"ನೀನು ನಿನ್ನ ಜನಾಂಗವಾಗಿರುವ ಬನೀ ಇಸ್ರಾಈಲರನ್ನು ಈಜಿಪ್ಟ್‌ನಿಂದ ಹೊರ ತರಲಿಕ್ಕಾಗಿ ನಾನೀಗ ನಿನ್ನನ್ನು ಫಿರ್‌ಔನನ ಬಳಿಗೆ 
ಕಳುಹಿಸುತ್ತೇನೆ" ಎಂದು ಹೇಳಿದಾಗ ಹ. ಮೂಸಾರು(ಅ) "ಫಿರ್‌ಔನನ ಬಳಿಗೆ ಹೋಗಲಿಕ್ಕೂ ಬನೀ ಇಸ್ರಾಈಲರನ್ನು ಈಜಿಪ್ಟ್‌ನಿಂದ 

| ಹೊರ ತರಲಿಕ್ಕೂ ನಾನು ಯಾರು?” ಎಂದರು. ತರುವಾಯ ದೇವನು ಹ. ಮೂಸಾರಿಗೆಲ) ತುಂಬಾ ಸಮಜಾಯಿಸಿದನು, 
ಹುರಿದುಂಬಿಸಿದನು, ಪವಾಡಗಳನ್ನು ನೀಡಿದನು. ಆದರೂ ಮೂಸಾ(ಅ) ಪುನಃ “ಹೇ ದೇವಾ, ಈ ಸಂದೇಶವನ್ನು ನೀನು ಇಷ್ಟ 


996 ಕುರ್‌ಆನ್‌ ವ್ಯಾಖ್ಯಾನ 


NL ವ‏ ہے داڈ A NL ೨, ೨೨4‏ تج 
SIE 08S ous BATE‏ 


71 72 Gr 4 ೨ Hr رر سے‎ SA 
بل‎ os BLN UNS aca لا یں پاولایشی>‎ 


2 


(49-55) ಆಗ ಫಿರ್‌ಔನ್‌ ಹೀಗೆಂದನು,” "ಸರಿ ಹಾಗಾದರೆ ನಿಮ್ಮಿಬ್ಬರ ಪ್ರಭು ಯಾರು مممعدہ‎ 7 
ಮೂಸಾ ಉತ್ತರವಿತ್ತರು, "ಪ್ರತಿಯೊಂದು ವಸ್ತುವಿಗೆ ಅದರ ಆಕೃತಿ ಪ್ರದಾನ ಮಾಡಿ ಆ ಬಳಿಕ ಅದಕ್ಕೆ ದಾರಿ 
ತೋರಿದವನೇ?? ನಮ್ಮ ಪ್ರಭು." ಫಿರ್‌ಔನ್‌ ಹೇಳಿದನು- "ಹಾಗಾದರೆ ಗತ ಪೀಳಿಗೆಗಳ ಸ್ಥಿತಿ 


ಪಡುವ ಬೇರಾವುದಾದರೂ ವ್ಯಕ್ತಿಯ ಕೈಯಲ್ಲಿ ಕೊಟ್ಟು ಕಳುಹಿಸೆಂದು ಮೊರೆ ಇಡುತ್ತೇನೆ” (ವಿಮೋಚನಾ ಕಾಂಡ 4) ಎಂದೇ 
ಹೇಳಿದರು. ತಲ್ಮೂದ್‌ನ ವರದಿಯು ಇದಕ್ಕಿಂತಲೂ ಕೆಲವು ಹೆಜ್ಜೆ ಮುಂದುವರಿಯುತ್ತದೆ. ಅದರ ವಿವರಣೆ ಹೀಗಿದೆ: ಅಲ್ಲಾಹ್‌ 
ಮತ್ತು ಮೂಸಾರ ನಡುವೆ ಏಳು ದಿನಗಳ ವರೆಗೆ ಇದೇ ವಿಷಯದಲ್ಲಿ ತಕರಾರು ನಡೆಯುತ್ತಲೇ ಇತ್ತು. ಇದರಿಂದ ದೇವನು 
ಅಸಂತುಷ್ಪನಾದನು. ಅವನು ಅವರ ಸಂದೇಶವಾಹಕತ್ವದಲ್ಲಿ ಅವರೊಂದಿಗೆ ಹಾರೂನರನ್ನು ಸಹಭಾಗಿಯನ್ನಾಗಿ ಮಾಡಿಬಿಟ್ಟನು. 
'ಮೂಸಾರ ಸಂತತಿಯನ್ನು ವಂಚಿತಗೊಳಿಸಿ ಪೌರೋಹಿತ್ಯ ಪದವಿಯನ್ನು ಹಾರೂನರ ಸಂತತಿಗೆ ಕೊಟ್ಟನು - ಆದರೆ ಕುರ್‌ಆನಿನಲ್ಲಿರುವ 
ಕಥೆಗಳನ್ನು ಈ ಗ್ರಂಥಗಳಿಂದ ನಕಲು ಮಾಡಲಾಗಿದೆಯೆಂದು ನಾಚಿಕೆಗೆಟ್ಟವರು ಹೇಳುತ್ತಾರೆ. 

20. ಇಲ್ಲಂದ ಈ ಇಬ್ಬರು ಸಹೋದರರು ಫಿರ್‌ಔನನ ಬಳಿಗೆ ಹೋದ .ಕಾಲದ ವೃತ್ತಾಂತ ಆರಂಭವಾಗುತ್ತದೆ. ಇಲ್ಲಿ 
ಹ. ಮೂಸಾ(ಅ) ಅವರು ಫಿರ್‌ಔನನ ಬಳಿಗೆ ತಲುಪಿದ ಬಗೆ ಹೇಗೆ ಎಂಬ ವಿವರಗಳನ್ನೂ ಅವನ ಮುಂದೆ ತಮ್ಮ ಸಂದೇಶವನ್ನು 
ಇಟ್ಟದ್ದು ಹೇಗೆಂಬುದನ್ನೂ ಬಿಟ್ಟು ಬಿಡಲಾಗಿದೆ. ಫಿರ್‌ಔನನ ಕುರಿತು ಅವಶ್ಯಕ ಮಾಹಿತಿಗಳಿಗಾಗಿ ಅಲ್‌ ಅಲ್‌ರಾಫ್‌ ಅಧ್ಯಾಯದ 
85ನೆಯ ಟಿಪ್ಪಣಿ ನೋಡಿರಿ. 

21. ಈ ಇಬ್ಬರು ಸಹೋದರರ ಪೈಕಿ ಮುಖ್ಯ ಸಂದೇಶವಾಹಕರು ಹ. ಮೂಸಾ(ಅ) ಆಗಿದ್ದರು. ಆದುದರಿಂದ ಫಿರ್‌ಔನನು 
ಅವರನ್ನೇ ಸಂಬೋಧಿಸಿದನು. ' ಫಿರ್‌ಔನನ ಪ್ರಶ್ನೆಯ ಉದ್ದೇಶ - ನೀವಿಬ್ಬರು ಯಾರನ್ನು ಪ್ರಭುವನ್ನಾಗಿ ಮಾಡಿಕೊಂಡಿದ್ದೀರಿ? 
ಈಜಿಪ್ಟ್‌ ಮತ್ತು ಅದರ ನಿವಾಸಿಗಳ ಪ್ರಭುವಂತೂ ನಾನೇ ಎನ್ನುವುದಾಗಿತ್ತು. ಅನ್ನಾಬುಆತ್‌ನಲ್ಲಿ ಅವನ" ಮಾತನ್ನು ಹೀಗೆ 
ಉಲ್ಲೇಖಿಸಲಾಗಿದೆ: 'ಅನ ರಬ್ಬುಕುಮುಲ್‌ ಅಲ್‌ಲಾ' (ಓ ಈಜಿಪ್ಟ್‌ನವರೇ, ನಾನೇ ನಿಮ್ಮ ಸರ್ಮೋನ್ನತ ಪ್ರಭು). ಅರಯ್ಲುಖ್‌ರುಫ್‌ 
ಅಧ್ಯಾಯದಲ್ಲಿ ಹೇಳಿರುವಂತೆ ಅವನು ತುಂಬಿದ ರಾಜ ದರಬಾರಿನಲ್ಲಿ ಹೀಗೆ ಹೇಳುತ್ತಾನೆ: "ಓ ಜನಾಂಗದವರೇ, ಈಜಿಪ್ಟ್‌ನ ಪ್ರಭುತ್ವ 
ನನ್ನದಲ್ಲವೇ? ಈ ಕಾಲುವೆಗಳು ನನ್ನ ಅಡಿಯಲ್ಲಿ ಹರಿಯುತ್ತಿಲ್ಲವೇ?” (51ನೆಯ ಸೂಕ್ತ) ಅಶ್ಕುಅರಾ ಅಧ್ಯಾಯದಲ್ಲಿ ಅವನು 
ಹ. ಮೂಸಾರಿಗೆ(ಅ) ಬೆದರಿಕೆ ಹಾಕುತ್ತಾ ಹೀಗೆ ಹೇಳುತ್ತಾನೆ: "ನೀನು ನನ್ನ ಹೊರತು ಇನ್ನಾರನ್ನಾದರೂ ಆರಾಧ್ಯನನ್ನಾಗಿ ಮಾಡಿದರೆ, 
ನಿನ್ನನ್ನು ಸೆರೆಮನೆಗೆ ಕಳುಹಿಸುವೆನು ನೆನಪಿಟ್ಟುಕೋ." (29ನೆಯ ಸೂಕ್ತ) 

ಫಿರ್‌ಔನನು ಒಬ್ಬನೇ ಅವನ ಜನಾಂಗದ ಆರಾಧ್ಯನಾಗಿದ್ದನೆಂದೂ ಅಲ್ಲಿ ಅವನ ಹೊರತು ಇತರ ಯಾರ ಆರಾಧನೆಯೂ 
ಆಗುತ್ತಿರಲಿಲ್ಲವೆಂದೂ ಇದರ ಅರ್ಥವಲ್ಲ. ಫಿರ್‌ಔನನು ತಾನು ಸೂರ್ಯದೇವನ (ರಲ್‌ ಅಥವಾ ರಾಲ್‌) ಅವತಾರವೆಂಬ ನೆಲೆಯಲ್ಲಿ 
ಅರಸುತನಕ್ಕೆ ಹಕ್ಕುದಾರನೆನ್ನುತ್ತಿದ್ದನು. ಆ ಜನಾಂಗದ ಮತದಲ್ಲಿ ಅನೇಕ ದೇವರು ಮತ್ತು ದೇವಿಗಳ ಆರಾಧನೆ ನಡೆಯುತ್ತಿತ್ತೆಂಬುದೂ 
ಈಜಿಪ್ಟ್‌ನ ಇತಿಹಾಸದಿಂದ ಸಿದ್ಧವಾಗಿದೆ. ಆದುದರಿಂದ ಫಿರ್‌ಔನನು ತಾನೊಬ್ಬನೇ 'ಏಕೈಕ ಆರಾಧನಾ ಕೇಂದ್ರ' ಎಂದು 
ವಾದಿಸುತ್ತಿರಲಿಲ್ಲ. ಬದಲಾಗಿ, ಅವನು ಕಾರ್ಯತಃ ಈಜಿಪ್ಟ್‌ನ ಮತ್ತು ತಾತ್ವಿಕವಾಗಿ ಅಖಿಲ ಮಾನವ ಕೋಟಿಯ ರಾಜಕೀಯ 
ಪ್ರಭುತ್ವ ಹಾಗೂ ದೇವತ್ವದ ಪ್ರತಿಪಾದಕನಾಗಿದ್ದನು. ತನಗಿಂತ ಮೇಲಿನ ಇನ್ನೊಂದು ಶಕ್ತಿಯು ಪರಮ ಪ್ರಭುವಾಗಿದ್ದು ಅವನನ್ನು 
ಅನುಸರಿಸಬೇಕೆಂದು ಅವನ ಪ್ರತಿನಿಧಿ ಬಂದು ಅವನಿಗೆ ಅಪ್ಪಣೆ ಕೊಡುವುದನ್ನು ಸಹಿಸಲು ಅವನು ಎಷ್ಟಕ್ಕೂ ಸಿದ್ಧನಿರಲಿಲ್ಲ. 
(ಇನ್ನಷ್ಟು ವಿವರಣೆಗಾಗಿ ಅಲ್‌ ಕಸಸ್‌ ಅಧ್ಯಾಯದ 52ನೆಯ ಟಿಪ್ಪಣಿಯನ್ನು ಓದಿರಿ.) 

22. ಅರ್ಥಾತ್‌- ಜಗತ್ತಿನ ಪ್ರತಿಯೊಂದು"ವಸ್ತು, ಅದು ಹೇಗೆ ಬೇಕಾದರೂ ಇರಲಿ, ಅವನು ಅದನ್ನು ಮಾಡಿರುವುದರಿಂದಲೇ 
ಅದು ಆಗಿದೆ. ಅವನು ಪ್ರತಿಯೊಂದು ವಸ್ತುವಿಗೆ ಅದರ ನಿರ್ದಿಷ್ಟ ರಚನೆ ಕೊಟ್ಟು ಅದನ್ನು ಅಂತೆಯೇ ಬಿಟ್ಟು ಬಿಟ್ಟಿಲ್ಲ. ಅನಂತರ 
ಅವನೇ ಇವೆಲ್ಲ ವಸ್ತುಗಳಿಗೆ [ಮಾರ್ಗದರ್ಶನವನ್ನೂ ನೀಡುತ್ತಾನೆ. ತನ್ನ ರಚನೆಯನ್ನು ಬಳಸಿಕೊಳ್ಳುವ ಮತ್ತು] ತನ್ನ ಸೃಷ್ಟಿಯ 
ಉದ್ದೇಶವನ್ನು ಪೂರ್ತಿಗೊಳಿಸುವ ವಿಧಾನವನ್ನು ಕಲಿಸಲ್ಪಡದ ವಸ್ತು ಜಗತ್ತಿನಲ್ಲಿ ಒಂದೂ ಇಲ್ಲ. ಕಿವಿಗೆ ಕೇಳಲಿಕ್ಕೂ ಕಣ್ಣಿಗೆ 


ಕಾಂಡ-16 


20. ತಾಹಾ. 997 


“EA 


AK PA ele 6‏ > س بے کاپ و لصا مہ کے 22೪೨2‏ ےو 
ANS OSL IES TAGS TL LIS‏ 


ಏನಾಗಿತ್ತು?" ಮೂಸಾ ಹೇಳಿದರು, "ಅದರ ಜ್ಞಾನವು ನನ್ನ ಪ್ರಭುವಿನ ಬಳಿಯಿರುವ ಒಂದು ಗ್ರಂಥದಲ್ಲಿ 
ಸುರಕ್ಷಿತವಾಗಿದೆ. ನನ್ನ ಪ್ರಭು ತಪ್ಪುವುದೂ ಇಲ್ಲ, ಮರೆಯುವುದೂ ಇಲ್ಲ.* ನಿಮಗಾಗಿ*್‌ ಭೂಮಿಯನ್ನು 


ನೋಡಲಿಕ್ಕೂ ಕಲಿಸಿದುದು ಅವನೇ. ಮನಿಗೆ ಈಜಲು, ಪಕ್ಷಿಗೆ ಹಾರಾಡಲು ಬಂದುದು ಅವನು ಕಲಿಸಿದುದರಿಂದಲೇ. ಮರಗಳಿಗೆ 
ಹೂವು ಮತ್ತು ಫಲಗಳನ್ನು ಕೊಡಲಿಕ್ಕೆ ಮತ್ತು ಭೂಮಿಗೆ ಸಸ್ಮಗಳನ್ನು ಮೊಳೆಯಿಸಲಿಕ್ಕೆ ಮಾರ್ಗದರ್ಶನವನ್ನು ನೀಡಿರುವುದು ಅವನೇ. 
ಹೀಗೆ ಅವನು ಅಖಿಲ ವಿಶ್ವದ ಮತ್ತು ಅದರ ಪ್ರತಿಯೊಂದು ವಸ್ತುವಿನ ಕೇವಲ ಕರ್ತೃ ಮಾತ್ರ ಅಲ್ಲ, ಅವುಗಳ ಮಾರ್ಗದರ್ಶಕ 
ಮತ್ತು ಶಿಕ್ಷಕನೂ ಆಗಿರುತ್ತಾನೆ. 

ಈ ಅನುಪಮ ಹಾಗೂ ಸಮಗ್ರ ವಾಕ್ಯದಲ್ಲಿ ಮೂಸಾರು(ಅ) ತಮ್ಮ ಪ್ರಭು ಯಾರೆಂದು ಮಾತ್ರ ತಿಳಿಸಿದ್ದಲ್ಲ. ಅವನು 
ಏಕೆ ಪ್ರಭುವಾಗಿರುವನೆಂದೂ ಅವನ ಹೊರತು ಇತರ ಯಾರನ್ನೂ ಪ್ರಭುವೆಂದು ಏಕೆ ನಂಬಬಾರದೆಂಬುದನ್ನೂ ತೋರಿಸಿಕೊಟ್ಟರು. 

ಅಷ್ಟೇ ಅಲ್ಲ, ಹ. ಮೂಸಾರು(ಅ ಈ ಚಿಕ್ಕ ವಾಕ್ಯದಲ್ಲಿ ಯಾವ ಪ್ರವಾದಿತ್ವವನ್ನು ಅಂಗೀಕರಿಸಲು ಫಿರ್‌ಔನ್‌ 
ಸಿದ್ದನಿರಲಿಲ್ಲವೋ ಆ. ಪ್ರವಾದಿತ್ವವನ್ನು ಸಾಬೀತು ಪಡಿಸುವ ಆಧಾರ ಪ್ರಮಾಣವನ್ನೂ ಸೂಚಿಸಿಬಿಟ್ಟರು. ಅಖಿಲ ವಿಶ್ವದ 
ಮಾರ್ಗದರ್ಶಕನಾಗಿರುವ ಹಾಗೂ ಪ್ರತಿಯೊಂದು ವಸ್ತುವಿಗೂ ಅದರ ಪರಿಸ್ಥಿತಿ ಮತ್ತು ಅವಶ್ಯಕತೆಗನುಸಾರ ಮಾರ್ಗದರ್ಶನ 
ಮಾಡುತ್ತಿರುವ ಅಲ್ಲಾಹನು ಮಾನವಸ ಬೌದ್ದಿಕ ಜೀವನಕ್ಕೆ ಮಾರ್ಗದರ್ಶನವನ್ನು ನೀಡುವ ವ್ಯವಸ್ಥೆ ಮಾಡಬೇಕಾದುದು ಅವನ 
ಲೋಕಪಾಲಕತ್ವ ಸ್ಥಾನಕ್ಕೆ ಅನಿವಾರ್ಯ: ಬೇಡಿಕೆಯಾಗಿದೆ ಎಂಬ ಅಂಶವೂ ಅವರ, ಮಾತಿನಲ್ಲಿ ಸೂಚಿತವಾಗಿದೆ. 

23. ಅರ್ಥಾತ್‌-. ನಾವು ಎಲ್ಲ ಅರ್ಥದಲ್ಲೂ ಅವನನ್ನು ಮಾತ್ರ ಪ್ರಭು ಎಂದು ನಂಬುತ್ತೇವೆ. ನಮ್ಮ ದೃಷ್ಟಿಯಲ್ಲಿ ಪಾಲಕ, 
ಸ್ವಾಮಿ, ಮಾಲಕ, ಪರಮಾಧಿಕಾರಿ ಎಲ್ಲವೂ ಅವನೇ. ಯಾವ ಅರ್ಥದಲ್ಲೂ ಅವನ ಹೊರತು ಇನ್ನೊಬ್ಬ ಪ್ರಭು ನಮಗೆ ಸಮ್ಮತವಲ್ಲ. ۰ 

24. ಅರ್ಥಾತ್‌- ಯಾರು ಪ್ರತಿಯೊಂದು ವಸ್ತುವಿಗೂ ಅದರ ರಚನೆ ಕೊಟ್ಟು ಜೀವನದಲ್ಲಿ ಕಾರ್ಯವೆಸಗುವ ಮಾರ್ಗ 
ತೋರಿದನೋ ಅವನ ಹೊರತು ಇನ್ನೊಬ್ಬ ಪ್ರಭು ಇಲ್ಲವೆಂಬುದೇ ಸರಿಯೆಂದಾದರೆ, ನಿಮ್ಮ ದೃಷ್ಟಿಯಲ್ಲಿ ಅನೇಕ ಶತಮಾನಗಳಿಂದ 
ನಿರಂತರವಾಗಿ ಇತರರ ದಾಸ್ಯ-ಆರಾಧನೆಯನ್ನೇ ಮಾಡುತ್ತ ಬಂದಿರುವ ನಮ್ಮ ಪೂರ್ನಿಕರ ನೆಲೆಯು ಏನು? ಅವರೆಲ್ಲರೂ 
ಪಥಭ್ರಷ್ಟರಾಗಿದ್ದರೇ? ಅವರೆಲ್ಲರೂ ಯಾತನೆಗೆ ಅರ್ಹರೇ? ಫಿರ್‌ಔನನು ಈ ಉತ್ತರವನ್ನು ಅಜ್ಞಾನದಿಂದ ಅಥವಾ ಕಿಡಿಗೇಡಿತನದಿಂದಲೂ 
ಕೊಟ್ಟಿರಬಹುದು. ಅವೆರಡೂ ಸೇರಿರಲೂ ಬಹುದು. 

25. ಇದು ಹ. ಮೂಸಾರವರು(ಅ) ಆ ಸಂದರ್ಭದಲ್ಲಿ ಕೊಟ್ಟ ಒಂದು ಅತ್ಯಂತ ಯುಕ್ತಿಪೂರ್ಣ ಉತ್ತರ. ಇದರಿಂದ ಧರ್ಮ 
ಪ್ರಚಾರಕಾರ್ಯದ ಯುಕ್ತಿಯ ಕುರಿತು ಒಂದು ಅತ್ಯುತ್ತಮ ಪಾಠವೂ ಸಿಗುತ್ತದೆ. ಫಿರ್‌ಔನನ ಪ್ರಶ್ನೆಯ ಉದ್ದೇಶವು ಶ್ರೋತ್ಸಗಳ 
ಮತ್ತು ಅವರ ಮುಖಾಂತರ ಇಡೀ ಜನಾಂಗದ ಹೃದಯಗಳಲ್ಲಿ ಪೂರ್ವಜರ ಕುರಿತಾದ ದುರಭಿಮಾನದ ಜ್ವಾಲಾಗ್ನಿಯನ್ನು 
\ ಉರಿಸುವುದಾಗಿತ್ತು. ಆದರೆ ಇದಕ್ಕೆ ಹ. ಮೂಸಾರು(ಅ) ಅತ್ಯಂತ ಬುದ್ಧಿವಂತಿಕೆಯಿಂದ ಕೊಟ್ಟ ಉತ್ತರವು ಒಂದೆಡೆ ಸತ್ಯವೂ ಆಗಿತ್ತು, 
ಇನ್ನೊಂದೆಡೆ ಅದು ಫಿರ್‌ಔನನ ಎಲ್ಲ ವಿಷದ ಹಲ್ಲುಗಳನ್ನೂ ಮುರಿದು ಹಾಕಿ ಬಿಟ್ಟಿತು. 'ಅವರು ಎಂತಹವರೇ ಆಗಿದ್ದರೂ: ತಮ್ಮ 
ಕರ್ಮಗಳನ್ನು ಮಾಡಿ ಹೋಗಿ ಬಿಟ್ಟಿದ್ದಾರೆ. ಅವರ ಕರ್ಮಗಳ ಸಂಪೂರ್ಣ ದಾಖಲೆ ಅಲ್ಲಾಹನ ಬಳಿ ಸುರಕ್ಷಿತವಾಗಿದೆ" ಅವರೊಂದಿಗೆ 
ಹೇಗೆ ವರ್ತಿಸಬೇಕೋ ಹಾಗೆ ವರ್ತಿಸಲು ಅವನಿಗೇ ಗೊತ್ತಿದೆ. 'ನಾನೂ ನೀವೂ ಚಿಂತಿಸಬೇಕಾದುದು ಅವರ ಬಗೆಗಲ್ಲ. ನಾವು ನಮ್ಮ 
ಬಗ್ಗೆ ಚಿಂತಿಸಬೇಕು' ಎಂದರು. 

26. 'ಮರೆಯುವುದೂ ಇಲ್ಲ' ಎಂಬಲ್ಲಿ ಹ. ಮೂಸಾರ(ಅ) ಉತ್ತರ ಮುಗಿಯುತ್ತದೆಂದು ಮಾತಿನ ಧಾಟಿಯಿಂದ ಸ್ಪಷ್ಟವಾಗಿ 
ಅಂದಾಜಿಸಲು ಸಾಧ್ಯವಿದೆ. ಇಲ್ಲಿಂದ 55ನೆಯ ಸೂಕ್ತದ ವರೆಗಿನ ಎಲ್ಲ ವಾಕ್ಕಗಳೂ ಅಲ್ಲಾಹನ ಕಡೆಯಿಂದ ವಿವರಣೆ ಮತ್ತು 
ಉದ್ಭೋಧೆಯ ರೂಪದಲ್ಲಿ ಬಂದಿವೆ. ಕುರ್‌ಆನಿನಲ್ಲಿ ಇಂತಹ ಉದಾಹರಣೆಗಳು ಅನೇಕ ಇವೆ. 

ಈ ವಾಕ್ಕದ ಸಂಬಂಧವು 'ನನ್ನ ಪ್ರಭು ತಪ್ಪುವುದೂ ಇಲ್ಲ, ಮರೆಯುವುದೂ ಇಲ್ಲ' ಎಂಬುದಕ್ಕೆ ಮಾತ್ರವಲ್ಲ ಹ. 
ಮೂಸಾರು(ಅ) ಹೇಳಿದ 'ರಬ್ಬುನಲ್ಲದೀ ಅಲ್‌ತಾಕುಲ್ಲಶೈೇಇನ್‌' (ಪ್ರತಿಯೊಂದು ವಸ್ತುವಿಗೆ ಅದರ ಆಕ್ಕತಿ........ ) ಎಂಬಲ್ಲಿಂದ 
ತೊಡಗುವ ಸಂಪೂರ್ಣ ಮಾತಿಗೆ ಸಂಬಂಧಿಸಿದೆ ಎಂಬುದನ್ನು ಗಮನಿಸಬೇಕು. 


ಕಾಂಡ-16 


ಭನೆ less (ಹ ٔ٥ىٔث ِكآالتِلأ لا‎ 


7 


ಧಿ ಬಡು 61 
ಪಯ ಸಲಿ ನನಯ ಟ್‌ 


p) 


ELH ou EEE 


| 
* 


5ಎ 027‏ فِزعَوں مج کیک 8 081% 7 


ಹಾಸಿದವನೂ ಅದರಲ್ಲಿ ನಿಮಗೆ ಸಂಚರಿಸಲು ದಾರಿಗಳನ್ನು ಮಾಡಿದವನೂ ಆಕಾಶದಿಂದ 0 ಸುರಿಸಿದವನೂ 
ಅನಂತರ ಅದರ ಮೂಲಕ ತರತರದ ಉತ್ಪನ್ನಗಳನ್ನು ಹೊರ ತಂದವನೂ ಅವನೇ. ನೀವೂ ತಿನ್ನಿರಿ ಮತ್ತು |. 
ನಿಮ್ಮ ಜಾನುವಾರುಗಳನ್ನೂ ಮೇಯಿಸಿರಿ. ನಿಶ್ಚಯವಾಗಿಯೂ ಬುದ್ದಿ 03871 ಇದರಲ್ಲಿ ಅನೇಕ ನಿದರ್ಶನಗಳಿವೆ.” 


»7 إسحرو 7 


ಇದೇ ಮಣ್ಣಿನಿಂದ ನಾವು ನಿಮ್ಮನ್ನು ಸೃಷ್ಟಿಸಿರುತ್ತೇವೆ. ಇದರೊಳಗೇ ನಿಮ್ಮ ನ್ನು ಮರಳಿ ಒಯ್ಯುವೆವು ಮತ್ತು 
ಇದರಿಂದಲೇ. ನಾವು ನಿಮ್ಮನ್ನು ಪುನಃ ಹೊರತರುವೆವು.* 

(56-60) ನಾವು ಫಿರ್‌ಔನನಿಗೆ ನಮ್ಮ ಎಲ್ಲ ನಿದರ್ಶನಗಳನ್ನೂಖ ತೋರಿಸಿದೆವು. ಆದರೆ ಅವನು 
ಸುಳ್ಳಾಗಿಸುತ್ತಲೇ' ಹೋದನು ಮತ್ತು ನಿರಾಕರಿಸಿದನು. ಅವನು ಹೀಗೆಂದನು- "ಓ ಮೂಸಾ ನೀನು ನಿನ್ನ 


ಜಾದೂವಿನ 'ಬಲದಿಂದ ನಮ್ಮನ್ನು ನಮ್ಮ ದೇಶದಿಂದ ಹೊರಕ್ಕಟ್ಟಲಿಕ್ಕಾಗಿ ಬಂದಿರುವೆಯೋಔ್‌ ಸರಿ ನಾವೂ 
ನಿನಗೆದುರು .ಅಂತಹದೇ ಜಾದೂವನ್ನು ತರುತ್ತೇವೆ. ಸ್ಪರ್ಧೆ ಎಲ್ಲಿ ಮತ್ತು ಯಾವಾಗ ನಡೆಯಬೇಕೆಂದು 
ನಿರ್ಧರಿಸಿಕೋ. ನಾವಾಗಲಿ ನೀನಾಗಲಿ ಈ ಕರಾರನ್ನು ಉಲ್ಲಂಘಸಬಾರದು. ಬಹಿರಂಗ ಬಯಲಲ್ಲಿ ಮುಂದೆ 
ಬಾ.” ಮೂಸಾ ಹೇಳಿದರು -"ಉತ್ಸವದ ದಿನವು ಸ್ಪರ್ಧೆಗೆ ನಿಶ್ಚಯವಾಯಿತು ಮತ್ತು ಹೊತ್ತೇರಿದಾಗ ಜನರು 


27. ಅರ್ಥಾತ್‌- ಸಹಜ ಬುದ್ದಿ ಶಕ್ತಿಯನ್ನು ಉಪಯೋಗಿಸಿ ಸತ್ಕಾನ್ವೇಷಣೆ ನಡೆಸಲಿಚ್ಛಿಸುವವರು' ಈ ನಿದರ್ಶನಗಳ 
ಸಹಾಯದಿಂದ ಪರಮಾರ್ಥದ ಗುರಿಯನ್ನು ತಲಪುವ ಮಾರ್ಗವನ್ನು ಶಿಳಿದುಕೊಳ್ಳಬಲ್ಲರು. 

28. ಅರ್ಥಾತ್‌- ಪ್ರತಿಯೊಬ್ಬ ಮನುಷ್ಠನು ಮೂರು ಹಂತಗಳನ್ನು ಹಾದು ಹೋಗಲೇ ಬೇಕಾಗುತ್ತದೆ. ಒಂದನೆಯದು ಈ 
ಲೋಕದಲ್ಲಿ ಜನನದಿಂದ ಮರಣದ ವರೆಗೆ, ಎರಡನೆಯದು ಮರಣದಿಂದ ಪುನರುತ್ಥಾನದ ವರೆಗೆ, ಮೂರನೆಯದು ಪುನರುತ್ಥಾನದ 
ಅನಂತರದ ಹಂತ. ಈ ಮೂರೂ ಹಂತಗಳು ಈ ಸೂಕ್ತದ ಪ್ರಕಾರ ಇದೇ ಭೂಮಿಯಲ್ಲಿ ಗತಿಸುವುವು. 

29. ಅರ್ಥಾತ್‌- ತನ್ನಲ್ಲೂ ಈ ಜಗತ್ತಿನಲ್ಲೂ ಇರುವ ಆಧಾರ ಪ್ರಮಾಣಗಳ ನಿದರ್ಶನಗಳು ಮತ್ತು ಹ. ಮೂಸಾರಿಗೆ(ಅ) 
ನೀಡಲಾಗಿರುವ ಪವಾಡಗಳು. y 

30. ಜಾದೂ ಎಂದರೆ ಅಲ್‌ರಾಫ್‌ ಮತ್ತು ಅಶ್ಕುಅರಾ ಅಧ್ಯಾಯಗಳ ವಿವರಣೆಗಳ ಪ್ರಕಾರ, ಹ. ಮೂಸಾರು(ಅ) ಪ್ರಥಮ 
ಭೇಟಿಯ ವೇಳೆ ರಾಜಾಸ್ಥಾನದ ತುಂಬು ದರಬಾರಿನಲ್ಲಿ ತೋರಿಸಿದ ಲಾಠಿ ಮತ್ತು ಪ್ರಕಾಶಮಯ ಹಸ್ತದ ಪವಾಡ. ಈ ಪವಾಡವನ್ನು 
ಕಂಡು ಫಿರ್‌ಔನನಿಗಾದ ದಿಗ್ಬ್ರಮೆಯನ್ನು 'ನೀನು ನಿನ್ನ ಜಾದೂವಿನ ಶಕ್ತಿಯಿಂದ ನಮ್ಮನ್ನು ನಮ್ಮ ದೇಶದಿಂದ ಹೊರಕ್ಕೆ ಅಟ್ಟಿ 
ಬಿಡಲಿಚ್ಛಿಸುತ್ತೀ' ಎಂಬ ಅವನ ಮಾತುಗಳಿಂದ ಅಂದಾಜಿಸಬಹುದು. ಜಗತ್ತಿನ ಇತಿಹಾಸದಲ್ಲಿ ಇದಕ್ಕೆ ಹಿಂದೆಯಾಗಲಿ ಅನಂತರವಾಗಲಿ 
ಒಬ್ಬ ಜಾದಔಗಾರನು ತನ್ನ ಇಂದ್ರಜಾಲ ವಿದ್ಯೆಯ ಬಲದಂದ ಒಂದು ದೇಶವನ್ನೇ ಗೆದ್ದುಕೊಂಡದ್ದು ಕಂಡುಬರುವುದಿಲ್ಲ. ಫಿರ್‌ಔನನ 
ಸ್ವಂತ ಸಾಮ್ರಾಜ್ಯದಲ್ಲೇ ನೂರಾರು ಸಾವಿರಾರು ಜಾದೂಗಾರರಿದ್ದರು. ಅವರು ಚಮತ್ಕಾರಗಳನ್ನು ತೋರಿಸಿ ಬಹುಮಾನಕ್ಕಾಗಿ 
ಕೈಚಾಚುತ್ತ ತಿರುಗಾಡುತ್ತಿದ್ದರು. ಆದುದರಿಂದ ಫಿರ್‌ಔನನು ಒಂದೆಡೆ 'ನೀನು ಜಾದೂಗಾರ'ನೆನ್ನುವುದೂ ಇನ್ನೊಂದು ಕಡೆ 'ನೀನು 


ಕಾಂಡ-16 


20. ತಾಹಾ 999 


pa 


لی As‏ لا تَفْگزذا SSN ISM‏ حَابَ من گی و 


ಒಟ್ಟುಸೇರಲಿ!" ಫಿರ್‌ಔನನು ಮರಳಿ ತನ್ನ ಎಲ್ಲ ತಂತ್ರಗಳನ್ನು ಒಟ್ಟು ಗೂಡಿಸಿದನು ಮತ್ತು , ಸ್ಪರ್ಧೆಗೆ ಬಂದು 
ಬಿಟ್ಟನು.3? 
(61) ಮೂಸಾರು (ತಕ್ಕ ಸಮಯದಲ್ಲಿ ವಿರೋಧಿ ಪಂಗಡವನ್ನು ಕರೆದು) ಹೀಗೆಂದರು, "ಹತಭಾಗಿಗಳೇ, 


ನನ್ನ ಸಾಮ್ರಾಜ್ಯವನ್ನು ನನ್ನಿಂದ ಕಿತ್ತುಕೊಳ್ಳೆಲಿಚ್ಛಿಸುತ್ತಿ' ಎನ್ನುವುದೂ ಸ್ಪಷ್ಟವಾದ ದಿಗ್ರ್ರಮೆಯ ಲಕ್ಷಣ. ವಾಸ್ತವದಲ್ಲಿ ಅವನು ಹ. 
ಮೂಸಾರ(ಅ) ಸಮರ್ಪಕ ಹಾಗೂ ಆಧಾರ ಪೂರ್ಣ ಭಾಷಣಗಳನ್ನೂ ಅದರೊಂದಿಗೆ ಅವರ ಪವಾಡಗಳನ್ನೂ ಕಂಡ ಬಳಿಕ ತನ್ನ 
ಆಸ್ಟಾನದವರು ಮಾತ್ರವಲ್ಲ ಸಾಮಾನ್ಮ ಪ್ರಜೆಗಳೂ ಇವುಗಳಿಂದ ಪ್ರಭಾವಿತರಾಗದೆ ಇರಲಾರರೆಂದು ತಿಳಿದುಕೊಂಡಿದ್ದನು. ಆದ್ದರಿಂದ 
ಅವನು ಸುಳ್ಳು, ಮೋಸ ಮತ್ತು ಪಕ್ಸಪಾತಗಳ ಮೂಲಕ ಕಾರ್ಯ ಸಾಧಿಸಲು ಆರಂಭಿಸಿಬಿಟ್ಟನು. (ಇನ್ನಷ್ಟು ವಿವರಣೆಗೆ 
ಅಲ್‌ ಅಲ್‌ರಾಫ್‌ ಅಧ್ಯಾಯದ 87, 88, 89ನೆಯ ಹಾಗೂ ಯೂನುಸ್‌ನ 75ನೆಯ ಟಿಪ್ಪಣಿಗಳನ್ನು ನೋಡಿರಿ.) ಎಲ್ಲ ಕಾಲಗಳಲ್ಲೂ 
ಅಧಿಕಾರಾರೂಢ ಜನರು ಸತ್ಯಸಂದೇಶ ಪ್ರಚಾರಕರನ್ನು ಅಧಿಕಾರದಾಹಿಗಳೆಂದೂ ಅವರು ಹೇಳುವುದೆಲ್ಲವೂ ಅದೇ ಉದ್ದೇಶಕ್ಕಾಗಿ 
ಎಂದೂ ಆರೋಪಿಸುತ್ತಿದ್ದರೆಂಬ ಮಾತು ಗಮನದಲ್ಲಿರಬೇಕು. ಇದಕ್ಕೆ ಉದಾಹರಣೆಗಳನ್ನು ಅಲ್‌ ಅಲ್‌ರಾಫ್‌ ಅಧ್ಯಾಯದ 110 
ಮತ್ತು 123, ಯೂನುಸ್‌ನ 78 ಮತ್ತು ಅಲ್‌ ಮೂಮಿನೂನ್‌ನ 24ನೆಯ ಸೂಕ್ತಗಳಲ್ಲಿ. ಕಾಣಬಹುದು. 

31. ಫಿರ್‌ಔನನ ಉದ್ದೇಶವು ಒಮ್ಮೆ ಜಾದೂಗಾರರಿಂದ ಲಾಠಿ ಮತ್ತು 'ಹಗ್ಗಗಳಿಂದ ಹಾವುಗಳನ್ನು ಮಾಡಿಸಿ ಪ್ರದರ್ಶಿಸಿ 
ಬಿಟ್ಟರೆ, ಜನರ ಹೃದಯಗಳಲ್ಲಿ ಹ. ಮೂಸಾರ(ಅ) ಪವಾಡದಿಂದಾಗಿ ಉಂಟಾಗಿರುವ ಪ್ರಭಾವ ಅಳಿದು ಹೋಗುವುದು ಎಂದಾಗಿತ್ತು. 
ಹ. ಮೂಸಾರಿಗೂ(ಅ) ಇದೇ ಬೇಕಾಗಿತ್ತು. ಅವರು ಬೇರೆ ದಿನ ಮತ್ತು ಸ್ಥಳೆಗಳನ್ನು ನಿಶ್ಚಯಿಸುವುದೇಕೆ? ಹೇಗೂ ಜಾತ್ರೆಯ ದಿನ 
ಸಮೂಪಿಸುತ್ತಿದೆ. ಅದರಲ್ಲಿ ದೇಶದಾದ್ಯಂತದಿಂದ ಜನರು ಬಂದು ಸೇರುತ್ತಾರೆ. ಎಲ್ಲರಿಗೂ ನೋಡಲಿಕ್ಕಾಗುವಂತೆ ಜಾತ್ರೆಯ 
ಬಯಲಿನಲ್ಲೇ ಸ್ಫರ್ಧೆ ನಡೆಯುವಂತಾಗಲಿ. ಸಮಯವೂ ಹಗಲಿನ ಪ್ರಕಾಶವೇ ಆಗಬೇಕು. ಹೀಗಾದರೆ ಯಾರಿಗೂ ಸಂಶಯವುಂಟಾಗಲಾರದು- 
ಎಂದರು. 

. 32. ಫಿರ್‌ಔನ್‌ ಮತ್ತು ಅವನ ಆಸ್ಥಾನದವರ ದೃಷ್ಟಿಯಲ್ಲಿ ಈ ಸ್ಪರ್ಧೆಯು ಅತ್ಯಂತ ಮಹತ್ವಪೂರ್ಣವಾಗಿತ್ತು. ಏಕೆಂದರೆ 

ಇದರ ತೀರ್ಮಾನವನ್ನೇ ಅವರು ತಮ್ಮ ಅದೃಷ್ಟದ ತೀರ್ಮಾನವೆಂದು ಭಾವಿಸಿದ್ದರು" ದೇಶದ ಮೂಲೆ ಮೂಲೆಗಳಲ್ಲಿರುವ ತಜ್ಞ 
ಜಾದೂಗಾರರನ್ನು ಕರೆತರಲು ಜನರನ್ನು ಕಳುಹಿಸಲಾಯಿತು. ಜನರು ಜಾದೂಗಾರರ ಚಮತ್ಕಾರಗಳನ್ನು ಕಂಡು ಹ. ಮೂಸಾರ(ಅ) 
ಲಾಠಿಯ ಬಗ್ಗೆ ತಮ್ಮ ದಿಗಿಲನ್ನು ಹೋಗಲಾಡಿಸಿಕೊಳ್ಳಲೆಂದು ಸಾರ್ವಜನಿಕರನ್ನು ಅತ್ಮಧಿಕ ಸಂಖ್ಯೆಯಲ್ಲಿ ಕರೆತರುವ ವ್ಯವಸ್ಥೆ 
ಮಾಡಲಾಯಿತು. (ಅಶ್ಕುಅರಾ ಅಧ್ಯಾಯದ ರುಕೂಲ್‌ 3ನ್ನು ನೋಡಿರಿ) ಈಜಿಪ್ಟ್‌ನ ರಾಜಮನೆತನದವರ ಮತ್ತು ಶ್ರೀಮಂತ ವರ್ಗದ 
ಧರ್ಮವು ಜನಸಾಮಾನ್ಯರ ಧರ್ಮಕ್ಕಿಂತ ಭಿನ್ನವಾಗಿತ್ತೆಂಬುದು ಇಲ್ಲಿ ಗಮನಾರ್ಹ. (Toynbee - A Study of History ಪುಟಿ 
31-32) ಮಾತ್ರವಲ್ಲದೆ ಈಜಿಪ್ಟ್‌ನಲ್ಲಿ ಇದಕ್ಕೆ ಮುಂಚೆ ಉಂಟಾಗಿದ್ದ ಧಾರ್ಮಿಕ ಕ್ರಾಂಕಿಗಳಿಂದಾಗಿ ಅಲ್ಲಿಯ ಜನತೆಯಲ್ಲಿ ಬಹುದೇವ 
ವಿಶ್ವಾಸೀ ಧರ್ಮಕ್ಕಿಂತ ಏಕದೇವ ವಿಶ್ವಾಸೀ ಧರ್ಮಕ್ಕೆ ಹೆಚ್ಚು ಮಾನ್ಯತೆ ಕೊಡುವಂತಹವರು ಅಥವಾ ಕೊಡಬಲ್ಲವರು ಅಧಿಕ 
ಸಂಖ್ಯೆಯಲ್ಲಿದ್ದರು. ಉದಾ: ಅಲ್ಲಿ 'ಸ್ವೃತಃ ಬನೀ ಇಸ್ರಾಈಲರೂ ಅವರ ಸಹಮತಿಗಳೂ ಒಟ್ಟು ಜನಸಂಖ್ಯೆಯ ಶೇಕಡಾ ಹತ್ತ ರಷ್ಟು 
ಇದ್ದರು. ಇದಲ್ಲದೆ ಫಿರ್‌ಔನ್‌ ಅಮಿನೋ ಫಿಸ್‌ ಅಥವಾ ಅಖ್ಲಾತೂನ್‌!ಕ್ರಿ. ಪೂ. 1377 - 1360)ನು ರಾಜಾಧಿಕಾರ ಬಲದಿಂದ 
328 ಮತೀಯ ಕ್ರಾಂತಿ ಆಗಿ ಇನ್ನೂ ನೂರೈವತ್ತು ವರ್ಷಗಳೂ ಸಂದಿರಲಿಲ್ಲ. ಆ ಕ್ರಾಂತಿಯಲ್ಲಿ ಎಲ್ಲ ಆರಾಧ್ಯರನ್ನೂ ಕೊನೆಗೊಳಿಸಿ 
ಆತೂನ್ನ್‌ ಎಂಬ ಒಬ್ಬ ಆರಾಧ್ಯನನ್ನು ಉಳಿಸಲಾಗಿತ್ತು. ಅನಂತರ ಆ ಕ್ರಾಂತಿಯನ್ನು ರಾಜಾಧಿಕಾರ ಬಲದಿಂದಲೇ ಹತ್ತಿಕ್ಕಲಾಗಿದ್ದರೂ 
ಅದರ 0 1 د‎ ಪ್ರಭಾವಗಳು ಇನ್ನೂ ಉಳಿದಿದ್ದವು. ಈ ಪರಿಸ್ಸಿತಿಯನ್ನು ಗಮನಿಸಿದಾಗ ಫಿರ್‌ಔನನಿಗೆ ಆಗ ಉಂಟಾಗಿದ್ದ ದಿಗ್ರಮೆ 
ಚೆನ್ನಾಗಿ ಅರ್ಧಮಗುತ್ತದೆ. 

33. ಈ ಮಾತು ಹ. ಮೂಸಾರು(ಅ) ಪ್ರದರ್ಶಿಸುವುದು ಪವಾಡವನ್ನೋ ಅಥವಾ ಜಾದೂವನ್ನೋ ಎಂದು ಶೀರ್ಮಾನಿಸಲಿದ್ದ 
ಸಾರ್ವಜನಿಕರನ್ನುಬ್ದೇಶಿಸಿ ಹೇಳಿದ್ದಾಗಿರಲಿಲ್ಲ. ಇದು ಮೂಸಾರನ್ನು(ಅ) ಸಾಸವರೆನ್ನುತಿ ದ್ದ ಫಿರ್‌ಔನ್‌ ಮತ್ತು ಅವನ 
ಆಸ್ಥಾನಿಗರನ್ನುದ್ದೇಶಿಸಿ ಹೇಳಿದ ಮಾತು. 


ಕಾಂಡ-16 


1000 ಕುರ್‌ಆನ್‌ ವ್ಯಾಖ್ಯಾನ 


٦ TEST 


> » 
PDS ಗತ) عو‎ 
Ys عو‎ ೨ 252 ) po ما‎ 2ಕ್ಲಿ 
EO A SSS IE RE 
ಅಲ್ಲಾಹನ ಮೇಲೆ ಸುಳ್ಳಾರೋಪಗಳನ್ನು ಹೊರಿಸಬೇಡಿರಿ3* ಅನ್ಯಥಾ ಅವನೊಂದು ಘೋರ ಯಾತನೆಯ 


ಮೂಲಕ ನಿಮ್ಮನ್ನು ಸರ್ವನಾಶಗೊಳಿಸಿ ಬಿಡುವನು. ಮಿಥ್ಯಾರೋಪವನ್ನು ಯಾರೇ ಹೊರಿಸಲಿ, ಅವನು ಭಗ್ಗಾಶ 
ನಾದನು." 


(62-64) ಇದನ್ನು ಕೇಳಿದಾಗ ಅವರೊಳಗೆ ಭಿನ್ನಾಭಿಪ್ರಾಯ ಉಂಟಾಯಿತು ಮತ್ತು ಅವರು ರಹಸ್ಕವಾ। 
ಪರಸ್ಪರ ಸಮಾಲೋಚಿಸಲಾರಂಭಿಸಿದರು.3 ಕೊನೆಗೆ ಕೆಲವರು (ಹೀಗೆ) ಹೇಳಿದರುಖ್‌ "ಇವರಿಬ್ಬರೂ ಕೇವಲ 
ಜಾದೂಗಾರರು. ಇವರ ಉದ್ದೇಶವು ತಮ್ಮ ಜಾದೂವಿನ ಬಲದಿಂದ ನಿಮ್ಮನ್ನು ನಿಮ್ಮ ನಾಡಿನಿಂದ 
ಹೊರಹಾಕುವುದು ಮತ್ತು ಆದರ್ಶಪ್ರಾಯವಾದ ನಿಮ್ಮ ಜೀವನ ಕ್ರಮವನ್ನು ಕೊನೆಗೊಳಿಸಿ ಬಿಡುವುದಾಗಿದೆ.' 


34. ಅರ್ಥಾತ್‌- ಈ ದೇವದತ್ತ ಪವಾಡವನ್ನು ಇಂದ್ರಜಾಲವೆಂದೂ ಇದನ್ನು ತೋರಿಸುವ ಪ್ರವಾದಿಯನ್ನು ಜಾದೂಗಾರ 
ಮತ್ತು ಸುಳ್ಳನೆಂದೂ ಹೇಳಬೇಡಿರಿ. 

35. ಅವರು ತಮ್ಮೊಳಗಿನ ದೌರ್ಬಲ್ಯವನ್ನು ತಾವೇ ಅರಿತುಕೊಂಡಿದ್ದರೆಂದು ಇದರಿಂದ ತಿಳಿಯುತ್ತದೆ. ಹ ಮೂಸಾರು(ಅ) 
ತೋರಿಸಿದುದು ಇಂದ್ರಜಾಲವಲ್ಲವೆಂದು ಅವರಿಗೆ ತಿಳಿದಿತ್ತು. ಅವರು ಮೊದಲಿನಿಂದಲೇ ಹೆದರುತ್ತಲೂ ಅಳುಕುತ್ತಲೂ ಸ್ಪರ್ಧೆಗೆ 
ಇಳಿದು ಬಂದಿದ್ದರು. ಅದೇ ವೇಳೆ ಹ. ಮೂಸಾರು(ಅ) ಅವರಿಗೆ ಹೋರಾಟಕ್ಕೆ ಕರೆ ಕೊಡುತ್ತ ಎಚ್ಚರಿಸಿದಾಗ ಅವರ ಧೈರ್ಯವೆಲ್ಲಾ 
ಕುಂದಿ ಹೋಯಿತು. ಇಡೀ ದೇಶದಿಂದ ಜಾತ್ರೆಗಾಗಿ ಜನರು ಬಂದು ಸೇರುವ ಇಂತಹ ಬಹಿರಂಗ ಬಯಲಿನಲ್ಲಿ ಮತ್ತು ಹಗಲಿನ 
ಶುಭ್ರ ಪ್ರಕಾಶದಲ್ಲಿ ಈ ಸ್ಪರ್ಧೆ ನಡೆಸುವುದು ಸರಿಯೋ ಅಲ್ಲವೋ? ಇಲ್ಲಿ ನಾವು ಸೋತರೆ ಹಾಗೂ ಇಂದ್ರಜಾಲ ಮತ್ತು ದೇವದತ್ತ 
ಪವಾಡಗಳೊಳಗಿನ ವ್ಯೃತ್ಕಾಸ ಜನರಿಗೆ ತಿಳಿದು ಫೋನ ಕೆಲಸವೇ ಕೆಟ್ಟು ಹೋಗುವುದು ಎಂಬ ವಿಷಯದಲ್ಲಿ ಅವರ ಮಧ್ಯೆ 
ಭಿನ್ನಾಭಿಪ್ರಾಯ ಉಂಟಾಗಿರಬಹುದು. 

36. ಹೀಗೆ ಹೇಳಿದವರು ಹ. ಮೂಸಾರ(ಅ) -. ಯಾವ ಅತಿರೇಕಕ್ಕೂ ಸಿದ್ಧರಾಗಿದ್ದ ಫಿರ್‌ಔನನ موا‎ 
ತಲೆತಿರುಕರಾಗಿರಬೇಕು. ಫಿರ್‌ಔನನ ಕಡೆಯ ಲೋಕಾನುಭವವುಳ್ಳವರೂ ವ್ಯವಹಾರ ಚತುರರೂ ಆಗಿದ್ದವರು ಮುಂದಡಿ ಇಡಲು 
ಅಳುಕುತ್ತಿದ್ದಿರಬೇಕು. ಆದರೆ ಅನಗತ್ಯ ಮುಂದಾಲೋಚನೆಗಳನ್ನು ಬಿಟ್ಟು ದೃಢ ಮನಸ್ಸಿನೊಂದಿಗೆ ಹೋರಾಟಕ್ಕೆ ಇಳಿದು ಬಿಡಿರಿ 
ಎಂದು ಈ ತಲೆ ತಿರುಕರೂ ದುರಹಂಕಾರಿಗಳೂ ಅವರಿಗೆ ಹೇಳುತ್ತಿರಬಹುದು. 

37. ಅರ್ಥಾತ್‌- ಅವರು ಎರಡು ವಿಷಯಗಳನ್ನು ಅವಲಂಬಿಸಿಕೊಂಡಿದ್ದರು. ಒಂದನೆಯದಾಗಿ, ಜಾದೂಗಾರರೂ 
ಹ. ಮೂಸಾರಂತೆಯೇ(ಅ) ಲಾಠಿಗಳನ್ನು ಹಾವುಗಳನ್ನಾಗಿ ಮಾಡಿ ತೋರಿಸಿದರೆ ಹ. ಮೂಸಾ(ಅ) ಕೂಡಾ ಕೇವಲ ಒಬ್ಬ 
ಜಾದೂಗಾರನೆಂಬುದು ಜನತೆಯ ಮುಂದೆಯೇ ಸಾಬೀತಾಗಿ ಬಿಡುವುದು. ಎರಡನೆಯದಾಗಿ, ಅವರು ದುರಭಿಮಾನದ ۸ ಸಿಯನ್ನು 
ಪ್ರಜ್ವಲಿಸಿ ಆಡಳಿತ ವರ್ಗವನ್ನು ಸಿಟ್ಟಿಗೇಳಿಸಲಿಚ್ಚಿಸುತ್ತಿದ್ದರು. ಹ. ಮೂಸಾರು(ಅ) ಗೆದ್ದು ಬಿಟ್ಟರೆ ನಿಮ್ಮ ಕೈಯಿಂದ ರಾಜಾಧಿಕಾರವೇ 
ತಪ್ಪಿಹೋಗಿ ನಿಮ್ಮ ಇಂದಿನ ಆದರ್ಶ ಜೀವನಕ್ರಮವೇ ಅಂತ್ಯಗೊಂಡಂತಾಗುವುದೆಂದು ಅವರು, ಅವರನ್ನು ಹೆದರಿಸುತ್ತಿದ್ದರು. 
ದೇಶದ ಆಡಳಿತಾಧಿಕಾರ ಹ. ಮೂಸಾರ(ಅ) ಕೈಗೆ ಹೋಗಿ ಬಿಟ್ಟರೆ ನಿಮ್ಮ ಈ ಸಂಸ್ಕೃತಿಯೂ ಕಲೆಗಳೂ ಸುಂದರವಾದ 
ನಾಗರಿಕತೆಯೂ, ನಿಮ್ಮ ಮನರಂಜನೆಗಳೂ ನಿಮ್ಮ ಸ್ತ್ರೀಯರ ಸ್ವಾತಂತ್ರ್ಯಗಳೂ (ಅದರ ಅತ್ಯಂತ ಭವ್ಯ ಮಾದರಿಯನ್ನು 
ಹ. ಯೂಸುಫ್‌ರ(ಅ) ಕಾಲದ ಸ್ತ್ರೀಯರು ಪ್ರದರ್ಶಿಸಿದ್ದರು) ಎಲ್ಲವೂ ನಾಶಗೊಂಡು ಜೀವನದಲ್ಲಿ ಕಳೆಯೇ ಇಲ್ಲದಂತಾಗಿಬಿಡುವುದು. 
ಅನಂತರ ಕೇವಲ ನೀರಸವಾದ ಧಾರ್ಮಿಕತೆ ಮಾತ್ರ ಉಳಿದು ಹೋಗುವುದು. ಅದನ್ನು ಸಹಿಸುವುದಕ್ಕಿಂತ ಸಾಯುವುದೇ ಲೇಸು 
ಎಂದಿತ್ಯಾದಿಯಾಗಿ ಹೇಳಿ ಅವರು ದೇಶದ ಪ್ರಭಾವಶಾಲಿ ವ್ಯಕ್ತಿಗಳನ್ನು ಹೆದರಿಸುತ್ತಿದ್ದರು. 


ಕಾಂಡ-16 


20. ತಾಹಾ 1001 


ಆದುದರಿಂದ ನಿಮ್ಮ ಸಕಲ ತಂತ್ರಗಳನ್ನೂ ಇಂದು ಒಟ್ಟುಗೂಡಿಸಿಕೊಳ್ಳಿರಿ ಮತ್ತು ಒಂದಾಗಿ ರಂಗಕ್ಕೆ ಇಳಿದು 
ಬಿಡಿರಿ. ಇಂದು ಯಾರ ಕೈ ಮೇಲಾಗುವುದೋ ಅವನೇ ವಿಜಯಿಯಾಗುವನೆಂದು ತಿಳಿದುಕೊಳ್ಳಿರಿ." 
(65-76) "ಮೂಸಾ, ನೀವು ಮೊದಲು ಎಸೆಯುತ್ತೀರೋ ಅಥವಾ ನಾವು ಎಸೆಯಬೇಕೋ?' ಎಂದು 
ಜಾದೂಗಾರರು ಕೇಳಿದರು.” ಆಗ ಮೂಸಾ, "ಇಲ್ಲ ನೀವೇ ಎಸೆಯಿರಿ” ಎಂದರು. ಹಠಾತ್ತನೆ ಅವರ ಹಗ್ಗಗಳೂ 
ಅವರ ಲಾಠಿಗಳೂ ಅವರ ಇಂದ್ರಜಾಲದ ಬಲದಿಂದ ಓಡುತ್ತಿರುವಂತೆ ಮೂಸಾರಿಗೆ ಭಾಸವಾಯಿತು" ಮತ್ತು 
ಮೂಸಾ ತನ್ನ ಮನದೊಳಗೇ ಹೆದರಿದರು. ಆಗ ನಾವು, "'ಹೆದರಬೇಡಿರಿ, ನೀವೇ ವಿಜಯಿಯಾಗುವಿರಿ. ನಿಮ್ಮ 


38. ಅರ್ಥಾತ್‌- ಅವರ ವಿರುದ್ದ ಸಂಯುಕ್ತ ರಂಗವನ್ನು ರೂಪಿಸಿರಿ. ಈ ಸಂದರ್ಭದಲ್ಲಿ ನಿಮ್ಮೊಳಗೇ ಪರಸ್ಪರ ಒಡಕುಂಟಾದರೆ 
ಸ್ಪರ್ಧೆಯು ನಡೆಯುತ್ತಿರುವಾಗ ಜನಸಾಮಾನ್ಕರ ಮುಂದೆಯೇ ಈ ಅಳುಕೂ ಪಿಸುನುಡಿಗಳೂ ಆಗುತ್ತಿದ್ದರೆ ನಮ್ಮ ಅಭಿಮಾನಕ್ಕೆ 
ಕುಂದುಂಟಾಗುವುದು. ನೀವು ಸತ್ಯಮಾರ್ಗದಲ್ಲಿರುವಿರೆಂದು ಸ್ವತಃ ನಿಮಗೇ ಭರವಸೆ ಇಲ್ಲ. ನೀವು ಸಂಶಯ ಪಿಶಾಚಿಯನ್ನು 
ಹೃದಯಗಳೊಳಗೆ ಇಟ್ಟುಕೊಂಡೇ ಬಂದಿರುತ್ತೀರಿ ಎಂದು ಜನರು ತಿಳಿದುಕೊಳ್ಳುವರು. 

39. ಇದರಿಂದ ಫಿರ್‌ಔನನ ಪಾಳಯದಲ್ಲಿ ಆತ್ಮವಿಶ್ವಾಸ ಮರುಕಳಿಸಿತು. ಸ್ಪರ್ಧೆಯನ್ನು ಆರಂಭಿಸುವ ನಿರ್ಧಾರ ಕೈಗೊಂಡು 
ಜಾದೂಗಾರರಿಗೆ ರಂಗಕ್ಕಿಳಿದು ಬರಲು ಅಪ್ಪಣೆಯಾದ ವಿಷಯವನ್ನು ನಡುವೆ ಬಿಟ್ಟು ಬಿಡಲಾಗಿದೆ. 

40. ಅಲ್‌ ಅಲ್‌ರಾಫ್‌ ಅಧ್ಯಾಯದಲ್ಲಿ, "ಅವರು ತಮ್ಮ ಮಂತ್ರದಂಡಗಳನ್ನು ಎಸೆದಾಗ ಜನರ ದೃಷ್ಟಿಗಳನ್ನು ವಶೀಕರಿಸಿದವು 
ಮತ್ತು ಅವರನ್ನು ದಿಗಿಲುಗೊಳಿಸಿದ್ದವು" (116ನೆಯ ಸೂಕ್ತ) ಎಂದು ಹೇಳಿದೆ. ಇಲ್ಲಿ - ಅದರ ಪ್ರಭಾವ ಜನಸಾಮಾನ್ಯರ ಮೇಲೆ 
ಮಾತ್ರವೇ ಅಲ್ಲ ಸ್ವತಃ ಹ. ಮೂಸಾರೂ(ಅ) ಇಂದ್ರಜಾಲದ ಪ್ರಭಾವಕ್ಕೊಳಗಾಗಿ ಬಿಟ್ಟಿದ್ದರು. ಅವರ ದೃಷ್ಟಿಗಳು ಮಾತ್ರವಲ್ಲದೆ 
ಅವರ ಆಲೋಚನಾ ಶಕ್ತಿಯೂ ಲಾಠಿಗಳೂ ಹಗ್ಗಗಳೂ ಹಾವುಗಳಾಗಿ ಓಡಾಡುತ್ತಿವೆಯೆಂದು ನಂಬುವಂತೆ ಪ್ರಭಾವಿತಗೊಂಡಿತು. 

41. ಹ. ಮೂಸಾರ(ಅ) ಬಾಯಿಯಿಂದ 'ಎಸೆಯಿರಿ' ಎಂಬ ಪದ ಹೊರಟೊಡನೆ ಸಾದೂಗಾರರೆಲ್ಲರೂ ಒಮ್ಮೆಲೆ ತಮ್ಮ 
ಲಾಠಿಗಳನ್ನೂ ಹಗ್ಗಗಳನ್ನೂ ಅವರ ಕಡೆಗೆ ಎಸೆದು ಬಿಟ್ಟರೆಂದೂ ಪಕ್ಕನೆ ನೂರಾರು ಹಾವುಗಳು ಅವರ ಕಡೆಗೆ ಹರಿದಾಡುತ್ತ ಬರುವುದು 
ಅವರಿಗೆ ಕಂಡಿತೆಂದೂ ತೋರುತ್ತದೆ. ಈ ದೃಶ್ಯದಿಂದ ಹ. ಮೂಸಾರಿಗೆ(ಅ) ಒಂದು ಬಗೆಯ ದಿಗಿಲುಂಟಾಗಿದ್ದರೆ ಅದರಲ್ಲಿ 
ಆಶ್ಚರ್ಯವೇನೂ ಇಲ್ಲ. ಮಾನವನು ಯಾವ ಸ್ಥಿತಿಯಲ್ಲೂ ಮಾನವನೇ. ಪ್ರವಾದಿಯಾಗಿದ್ದರೂ ಸರಿಯೇ. ಮಾನವತೆಯ ಗುಣಗಳು 
ಅವರಿಂದ ಬೇರ್ಪಟ್ಟಿರುವುದಿಲ್ಲ. ಮಾತ್ರವಲ್ಲದೆ ಆಗ, ಇಷ್ಟರ ಮಟ್ಟಿಗೆ ದಿವ್ಯ ಪವಾಡವನ್ನು ಹೋಲುವಂತಹ ಈ ದೃಶ್ಯವನ್ನು 
ಕಂಡು ಸಾರ್ವಜನಿಕರು ಗೊಂದಲಕ್ಕೊಳೆಗಾಗಿ ಬಿಡಬಹುದೆಂಬ ಭೀತಿ ಅವರಿಗೆ ಉಂಚಾಗಿರಲೂ ಸಾಧ್ಯವಿದೆ. 

ಸಾಮಾನ್ಯ ಮನುಷ್ಯನ ಹಾಗೆಯೇ ಪ್ರವಾದಿಯೂ ಜಾದೂವಿನಿಂದ ಪ್ರಭಾವಿತನಾಗ ಬಲ್ಲನೆಂಬುದನ್ನು ಕುರ್‌ಆನ್‌ ಸಮರ್ಥಿಸುತ್ತದೆಂಬ 
ವಿಷಯವೂ ಇಲ್ಲಿ ಗಮನಾರ್ಹವಾಗಿದೆ.. ಯಾವುದೇ ಜಾದೂಗಾರನು ಒಬ್ಬ ಪ್ರವಾದಿಯ ಪ್ರವಾದಿತ್ವವನ್ನು ಕಿತ್ತು ಕೊಳ್ಳಲು ಅಥವಾ 
ಅವರ ಮೇಲೆ ಅವಶೀರ್ಣಗೊಳ್ಳುವ ದಿವ್ಯವಾಣಿಗೆ ತೊಡಕುಂಟು ಮಾಡಲು ಅಥವಾ ಇಂದ್ರಜಾಲ ವಿದ್ಯೆಯ ಪ್ರಭಾವದಿಂದ ಅವರನ್ನು 
ಪಥಭ್ರಷ್ಟಗೊಳಿಸಲು ಶಕ್ತನಾಗಿರುವುದಿಲ್ಲ. ಆದರೆ ಒಟ್ಟಿನಲ್ಲಿ ಅವರ ಇಂದ್ರಿಯಗಳ ಮೇಲೆ ತಾತ್ಕಾಲಿಕವಾಗಿ ಒಂದಿಷ್ಟು ಪ್ರಭಾವ 
ಬೀರಬಲ್ಲನು. ಹದೀಸ್‌ಗಳಲ್ಲಿ ಪ್ರವಾದಿವರ್ಯರ(ಸ) ಮೇಲೆ ಮಾಟದ ಪ್ರಭಾವವುಂಟಾದ ವರದಿಗಳನ್ನು ಓದಿ ಆ ವರದಿಗಳನ್ನು 
ಸುಳ್ಳಾಗಿಸುವ, ಮಾತ್ರವಲ್ಲ ಇನ್ನೂ ಮುಂದುವರಿದು ಹದೀಸ್‌ಗಳೆಲ್ಲಾ ನಂಬಲರ್ಹವಲ್ಲವೆಂದೂ ಹೇಳುವವರ ತಪ್ಪು ಇದರಿಂದ 
ಬಯಲಾಗುತ್ತದೆ. 


ಕಾಂಡ-16 


1002 ಕುರ್‌ಆನ್‌ ವ್ಯಾಖ್ಯಾನ 
0 ۵ 


BUNS مجر‎ ES جا ا لا‎ AILS 


رر ہہ 


pe ೨7‏ ن سےجے و کے کس رو ا سا ہن 
REGO ALSO SLING I iN bods‏ 


ہہ 


೨೫ PE RAB py 1 ೨೪೨೨ ೪ گ٤‎ birds ಗ 
Mm AE GENS) NSN بل‎ 
84% QO 2% RE ے ہر ےہک د برق‎ AT ے‫ و کو پ و‎ 
MT i وَلعْمن‎ Jl eI 3 لِیقلم‎ 33S فِن‎ IS 
یا‎ AES ہپ رو بت پک ائی اد 2ےہ وو‎ 
يک کل تَا جَاء کان ات سے یں‎ HIE SUNG 
ಬಲ ಕೈಯಲ್ಲಿರುವುದನ್ನು ಎಸೆದು ಬಿಡಿರಿ. ಈಗಲೇ ಅದು ಅವರ ಕೃತಕ ವಸ್ತುಗಳನ್ನೆಲ್ಲ ನುಂಗಿ ಬಿಡುವುದು.“ 


ಅವರು ಮಾಡಿ ತಂದಾನ ಕೇವಲ ಜಾದೂಗಾರನ ಮಾಯೆ- ಜಾದೂಗಾರನು ಅದೆಷ್ಟೇ ಠೀವಿಯೊಂದಿಗೆ 
ಬರಲಿ, ಅವನೆಂದೂ ಯಶಸ್ವಿಯಾಗಲಾರ'" ಎಂದೆವು. ಕೊನೆಗೆ ಎಲ್ಲ ಜಾದೂಗಾರರೂ ಸಾಷ್ಟಾಂಗವೆರಗುವಂತೆ 
ಮಾಡಲಾಯಿತು ಮತ್ತು "ನಾವು ಮೂಸಾ ಮತ್ತು ಹಾರೂನರ ಪ್ರಭುವಿನ ಮೇಲೆ ವಿಶ್ವಾಸವಿಟ್ಟೆವು” ಎಂದು 
ಅವರು ಕೂಗಿ ಹೇಳಿದರು. ಫಿರ್‌ಔನ್‌ (ಹೀಗೆ) ಹೇಳಿದನು, - "ನಾನು ನಿಮಗೆ ಅನುಮತಿ ಕೊಡುವುದಕ್ಕೆ 


42. ದಿವ್ಯ ಪವಾಡದಿಂದುಂಟಾದ ಹೆಬ್ಬಾವು, (ಜಾದುವಿನ ಬಲದಿಂದ) ಹಾವುಗಳಂತೆ ತೋರುತ್ತಿದ್ದ ಎಲ್ಲಾ ಲಾಠಿಗಳನ್ನೂ 
ಹಗ್ಗಗಳನ್ನೂ ನುಂಗಿ ಬಿಟ್ಟಿರಬಹುದು. ಆದರೆ ಕುರ್‌ಆನ್‌ ಇಲ್ಲೂ ಬೇರೆ ಕಡೆಗಳಲ್ಲೂ ಈ ಘಟನೆಯನ್ನು ವಿವರಿಸಲು 
ಪ್ರಯೋಗಿಸಿರುವ ಪದಗಳನ್ನು ನೋಡಿದರೆ, ಅದು ಆ ಲಾಠಿಗಳನ್ನೂ ಹಗ್ಗಗಳನ್ನೂ ನುಂಗಿದುದಲ್ಲ, ಅವು ಹಾವುಗಳಂತೆ ತೋರಲು 
ಕಾರಣವಾಗಿದ್ದ ಜಾದೂವಿನ ಪ್ರಭಾವವನ್ನು ಮಿಥ್ಮಗೊಳಿಸಿ ಬಿಟ್ಟದ್ದೆಂದೂ ಗುವ: ನಾನಿಯುಂಟಾಗುತ್ತದೆ. ಅಲ್‌ ಅಲ್‌ರಾಫ್‌ ಮತ್ತು 
ಅಶ್ಕುಲ್‌ರಾಗಳಲ್ಲಿ 'ತಲ್ಕಪು ಮಾ ಯಲ್‌ಫಿಕೂನ್‌' (ಅವರು ಮಾಡುತ್ತಿದ್ದ ಮಿಥ್ಯವನ್ನು ಅದು ನುಂಗುತ್ತ ಹೋಗುತ್ತಿತ್ತು) ಎಂದಿದೆ. 
ಇಲ್ಲಿ 'ತಲ್ಕಫ್‌ ಮಾ ಸನಊ' (ಅವರು ಮಾಡಿಟ್ಟಿದ್ದ ವಸ್ತುವನ್ನೆಲ್ಲ ನುಂಗಿ تحت‎ ಎಂದಿದೆ. ಲಾಠಿಗಳೂ ಹಗ್ಗಗಳೂ ಅವರ 
ಮಿಥ್ಯ ಮತ್ತು ಕೃತಕ ರಚನೆಗಳಾಗಿರಲಿಲ್ಲ, ವಾಸ್ತವದಲ್ಲಿ ಅವುಗಳು ಹಾವುಗಳಾಗಿ ಕಾಣಿಸುವಂತೆ ಮಾಡಿದ ಅವರ ಜಾದುವೇ 
ಮಿಥ್ಯವಾಗಿತ್ತು ಎಂಬುದು ಸ್ಪಷ್ಟ. 

43. ಅರ್ಥಾತ್‌- ಅವರು ಹ. ಮೂಸಾರ(ಅ) ಲಾಠಿಯ ಮಹತ್ಕಾರ್ಯವನ್ನು ಕಂಡೊಡನೆ ಅದು ಖಂಡಿತವಾಗಿಯೂ ದಿವ್ಮ 
ಪವಾಡವಾಗಿದ್ದು ಅದು ಅವರಿಗೆ ತಿಳಿದಿರುವ ಕುಶಲ ವಿದೆಯಲ್ಲವೆಂದು ಅವರಿಗೆ ಖಚಿತವಾಗಿ ಬಿಟ್ಟಿತು. ಆದುದರಿಂದ ಯಾರೋ 
ಅವರನ್ನು ಎತ್ತಿ ಬೀಳಿಸಿದಂತೆ ಅವರು ಒಮ್ಮೆಲೆ ಸಾಷ್ಟಾಂಗವೆರಗಿದರು. 

44. ತಾತ್ಸರ್ಯವೇನೆಂದರೆ- ಈ ಸ್ಪರ್ಧೆಯು ಯಾವ ಆಧಾರದಲ್ಲಿ ನಡೆಯುತ್ತಿದೆ ಎಂಬುದು ಅಲ್ಲಿ ಎಲ್ಲ ರಿಗೂ ಗೊತ್ತಿತ್ತು. 

ಸ್ಪರ್ಧೆಯು ಹ. ಮೂಸಾ(ಅ) ಮತ್ತು ಜಾದೂಗಾರರ ಚಮತ್ಕಾರ ಪ್ರದರ್ಶನಕ್ಕಾಗಿ ನಡೆಯುತ್ತಿರುವುದೆಂದೂ ಕೇವಲ ಯಾರ 
ಚಮತ್ಕಾರ ಮಿಗಿಲಾದುದೆಂದು ಮಾತ್ರ ಡಲಿಕ್ಕಿದೆಯೆಂದೂ ಅಷ್ಟು ದೊಡ್ಡ ಜನ ಸಮೂಹದಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿಯೂ 
ಭಾವಿಸಿರಲಿಲ್ಲ. ಒಂದು ಕಡೆ ಹ. ہہ‎ ತಮ್ಮನ್ನು ಭೂಮಿ-ಆಕಾಶಗಳ ಸೃ ಸೃಷ್ಟಿಕರ್ತನಾದ ಅಲ್ಲಾಹನ ಸಂದೇಶವಾಹಕರೆಂಬ 
ನೆಲೆಯಲ್ಲಿ ಮುಂದಿರಿಸಿದ್ದರು. ಅವರು ತಮ್ಮ ಪ್ರವಾದಿತ್ವಕ್ಕೆ ಆಧಾರವಾಗಿ ತಮ್ಮ ಲಾಠಿಯು ದಿವ್ಯ ಪವಾಡದಿಂದ ನೈಜ ಹೆಬ್ಬಾವಾಗಿ 
ಮಾರ್ಪಡುತ್ತದೆನ್ನುತ್ತಿದ್ದರು. ಇನ್ನೊಂದು ಕಡೆ ಫಿರ್‌ಔನನು ಜಾದೂಗಾರರನ್ನು ಬಹಿರಂಗವಾಗಿ ಕರೆಸಿ ಲಾಠಿಯಿಂದ ಹೆಬ್ಬಾವಾಗುವುದು 
ಪವಾಡದಿಂದಲ್ಲ, ಅದು ಕೇವಲ ಇಂದ್ರಜಾಲವೆಂದು ಸಾಬಿ ಬೀತುಪಡಿಸಲಿಚ್ಛಿಸುತ್ತಿದ್ದನು. ಇದು ಎಲ್ಲರಿಗೂ ತಿಳಿದಿತ್ತು. ಬೇರೆ 
ಮಾತಿನಲ್ಲಿ ಹೇಳುವುದಾದರೆ ಅಲ್ಲಿ ಫಿರ್‌ಔನನೂ ಜಾದೂಗಾರರೂ ಜನಸಾಮಾನ್ಯರೂ ಎಲ್ಲರೂ ಪವಾಡ ಮತ್ತು ಜಾದೂವಿನ ನಡುವೆ 
ಇರುವ ವೃತ್ಕಾಸವನ್ನು ತಿಳಿದಿದ್ದರು. ಅಲ್ಲಿ ನಡೆಯುತ್ತಿದ್ದ ಪರೀಕ್ಷೆ ಹ. ಮೂಸಾರು(ಅ) ತೋರಿಸು: ುತ್ತಿದ್ದುದು ಇಂದ್ರಜಾಲಕ್ಕೆ 
ಸಂಬಂಧಿಸಿದ ಕಣ್ಣು ಕಟ್ಟು ಚಮತ್ಕಾರವೋ ಅಥವಾ ಸರ್ವಲೋಕ ಪರಿಪಾಲಕನಾದ ಅಲ್ಲಾಹನ ಮಹಿಮೆಯಿಂದ ಹೊರತು ಇನ್ನಾವ 


ಕಾಂಡ-16 


20. ತಾಹಾ 1003 


wy} مور 29 کا یھ و‎ ‫َ NB dt 

SDS AL‏ یجی FU ESO‏ عیل الصلحتِ 
ಮುಂಚೆಯೇ ನೀವು ಅವನ ಮೇಲೆ ವಿಶ್ವಾಸವಿಟ್ಟಿರಾ? ಇವನು ನಿಮಗೆ ಇಂದ್ರಜಾಲ ವಿದ್ಯೆಯನ್ನು ಕಲಿಸಿದ್ದ‏ 
ಗುರು ಎಂದು ತಿಳಿಯಿತು.* ಸರಿ. ಇನ್ನು ನಾನು ನಿಮ್ಮ ಕೈಕಾಲುಗಳನ್ನು ವಿರುದ್ಧ ದಿಕ್ಕುಗಳಿಂದ ಕತ್ತರಿಸಿ‏ 
ಹಾಕುತ್ತೇನೆ ಮತ್ತು ಖರ್ಜೂರ ವೃಕ್ಸದ ಕಾಂಡಗಳ ಮೇಲೆ ನಿಮ್ಮನ್ನು ಶಿಲುಬೆಗೇರಿಸುತ್ತೇನೆ."' ಆಗ ನಮ್ಮಿಬ್ಬರ‏ 


4 


ಪೈಕಿ ಯಾರ ಯಾತನೆ ಕಠಿಣ ಹಾಗೂ ದೀರ್ಪುವಾದುದೆಂದು (ಅರ್ಥಾತ್‌ ನಿಮಗೆ ಕಠಿಣ ಶಿಕ್ಲೆ ನೀಡಲು ಶಕ್ತನು 


ನಾನೋ ಅಥವಾ ಮೂಸಾರೋ ಎಂದು) ನಿಮಗೆ ಚೆನ್ನಾಗಿ ತಿಳಿಯುವುದು.” ಜಾದೂಗಾರರು ಹೀಗೆ 


ಶಕ್ತಿಯಿಂದಲೂ/ತೋರಿಸಲು ಅಸಾಧ್ಯವಾದಂತಹ ಪವಾಡವೋ ಎಂಬ ಕುರಿತಾಗಿತ್ತು. ಆದುದರಿಂದಲೇ ಚಾದೂಗಾರರು ತಮ್ಮ ಜಾದು 
ಸೋಲುತ್ತಿರುವುದನ್ನು ಕಂಡು - ಮೂಸಾ(ಅ) ನಮಗಿಂತಲೂ ಹೆಚ್ಚು ಚತುರ ಜಾದೂಗಾರನೆಂದು ನಾವು ಒಪ್ಪಿಕೊಂಡೆವು. ಎಂದು 
ಹೇಳಲಿಲ್ಲ. ಅವರಿಗೆ ತಕ್ಷಣವೇ ಹ. ಮೂಸಾರು(ಅ) ಸರ್ವಲೋಕ ಪರಿಪಾಲಕನಾದ ಅಲ್ಲಾಹನ ನೈಜ ರಸೂಲರೆಂದು ಖಚಿತವಾಗಿ 
ಬಿಟ್ಟಿತು ಯಾರ ಸಂದೇಶವಾಹಕರೆಂಬ ನೆಲೆಯಲ್ಲಿ ಹ. ಮೂಸಾ ಮತ್ತು ಹ. ಹಾರೂನ್‌ರು(ಅ) ಬಂದಿರುತ್ತಾರೋ ಆ ದೇವನನ್ನು 
ನಾವು ನಂಬಿಕೊಂಡೆವು ಎಂದು ಅವರು ಘೋಷಿಸಿಬಿಟ್ಟರು. ಈ ಪರಾಜಯದ ಪ್ರಭಾವವು ಜನಸಮೂಹದ ಮೇಲೆ ಏನಾಗಿರಬಹುದು 
ಮತ್ತು ಅದರಿಂದಾಗಿ ಅಖಿಲ ಸಾಮ್ರಾಜ್ಯದಲ್ಲಿ ಎಂತಹ ಅದ್ಭುತ ಪ್ರಭಾವ ಉಂಟಾಗಿರಬಹುದು ಎಂಬುದನ್ನು ಅಂದಾಜಿಸಬಹುದು. 
ಲಾಠಿಯಿಂದ ಹೆಬ್ಬಾವು ಮಾಡುವುದು ಅದೇನು ಅಷ್ಟು ದೊಡ್ಡ ಚಮತ್ಕಾರವಲ್ಲವೆಂದೂ ಇದನ್ನು ಪ್ರತಿಯೊಬ್ಬ ಜಾದೂಗುರನೂ 
ಮಾಡಬಲ್ಲನೆಂದೂ ಈಜಿಪ್ಟ್‌ ದೇಶದ ಮೂಲೆ ಮೂಲೆಗಳಿಂದ ಬಂದವರೆಲ್ಲರೂ ಕಣ್ಣಾರೆ ಕಂಡುಕೊಳ್ಳುವರೆಂದೂ ಆಗ ಹರ್ರುತ್‌ 
ಮೂಸಾರಿಗೆ(ಅ) ಮುಖಭಂಗವಾಗುವುದೆಂದೂ ಫಿರ್‌ಔನನು ತನ್ನ ಸಾಮ್ರಾಜ್ಯದ ಅತಿ ದೊಡ್ಡ ಕೇಂದ್ರ ಸ್ಥಾನದ ಜಾತ್ರೆಯ ಬಯಲಿನಲ್ಲಿ 
ಈ ಬಹಿರಂಗ ಸ್ಪರ್ಧೆಯನ್ನು ಏರ್ಪಡಿಸಿದ್ದನು. ಆದರೆ ಅವನ ಈ ಹಂಚಿಕೆಯು ಅವನ ಮೇಲೆಯೇ ತಿರುಗಿ ಬಿತ್ತು. ಹಳ್ಳಿ ಹಳ್ಳಿಗಳಿಂದ 
ಬಂದ ಜನರ ಮುಂದೆ ಜಾದೂಗಾರರೂ ಸ್ವತಃ ಒಕ್ಕೊರಳಿನಿಂದ - ಮೂಸಾರು(ಅ) ತೋರಿಸುತ್ತಿರುವುದು ಅವರ ಕೌಶಲ್ಯ ಅಲ್ಲವೆಂದೂ 


ಅದು ನಿಜಕ್ಕೂ ಪವಾಡವಾಗಿದ್ದು ಅದನ್ನು ದೇವ ಸಂದೇಶವಾಹಕನು ಮಾತ್ರ ತೋರಿಸಬಲ್ಲನೆಂದೂ ಸಮರ್ಥಿಸಿ ಬಿಟ್ಟರು. 
45. ಅಲ್‌ ಅಲ್‌ರಾಫ್‌ ಅಧ್ಯಾಯದಲ್ಲಿ- ನಿಶ್ಚಯವಾಗಿಯೂ ಇದು ಈ ರಾಜಧಾನಿಯಲ್ಲಿ ಇದರ ಮಾಲಕರನ್ನು 
ಅಧಿಕಾರಚ್ಕುತರನ್ನಾಗಿ ಮಾಡಲು ನೀವು ಹೂಡಿದ ಒಳಸಂಚಾಗಿತ್ತು ಎಂಬ ಪದಗಳಿವೆ. ಇಲ್ಲಿ ಈ ಮಾತಿಗೆ 


ಕೊಡುತ್ತ - ನಿಮ್ಮೊಳಗೆ ದುಷ್ಟ ಕೂಟವಿರುವುದು ಮಾತ್ರವೇ ಅಲ್ಲ ಈ ಮೂಸಾ ವಾಸ್ತವ 


3 


ನೀವು ನಿಮ್ಮ ಗುರುವಿನ ಪ್ರಾಬಲ್ಕವನ್ನು ಸಾಬೀತು ಪಡಿಸಿ ಅದನ್ನು ಅವನ ಪ್ರವಾದಿತ್ವಕ್ಕೆ ಆಧಾರವನ್ನಾಗಿ ತೋರಿ 
ಕ್ರಾಂತಿಯನ್ನುಂಟು ಮಾಡಲು ಇಚ್ಛಿಸುತ್ತಿದ್ದೀರೆಂದು ತೋರುತ್ತದೆ - ಎನ್ನಲಾಗಿದೆ. 

46. ಅರ್ಥಾತ್‌- ಒಂದು ಬದಿಯ ಕೈ ಮತ್ತು ಇನ್ನೊಂದು ಬದಿಯ ಕಾಲು. 

47. ಶಿಲುಬೆ ಅಥವಾ ಕ್ರೂಜೆಗೆ ಹಾಕುವ ಪ್ರಾಚೀನ ಕ್ರಮದಂತೆ ಮರದ ಒಂದು ದೊಡ್ಡ ಜಂತಿಯನ್ನು ನೆಲದಲ್ಲಿ ನೆಡುತ್ತಿ. ದ್ದರು 
ಅಥವಾ ಸತ್ತ ಮರದ ಕಾಂಡವೊಂಧನ್ನು ಇದಕ್ಕಾಗಿ ಉಪಯೋಗಿಸುತ್ತಿದ್ದರು. ಅದರ ಮೇಲೆ ಎತ್ತರದಲ್ಲಿ ಅಡ್ಡಕ್ಕೆ ಒಂದು 
ಹಲಗೆಯನ್ನು ಕಟ್ಟುತ್ತಿದ್ದರು. ತರುವಾಯ ಅಪರಾಧಿಯನ್ನು ಮೇಲೇರಿಸಿ ಅವನ ಎರಡೂ ಕೈಗಳನ್ನು ಚಾಚಿ ಅಡ್ಡ ಹಲಗೆಯ ಮೇಲಿಟ್ಟು 
ಮೊಳೆಗಳನ್ನು ಹೊಡೆಯುತ್ತಿದ್ದರು. ಹೀಗೆ ಅಪರಾಧಿಯು ಹಲಗೆಯಲ್ಲಿ ನೇತಾಡಿಕೊಂಡಿರುತ್ತಿ. ದ್ಹನು ಮತ್ತು ತುಂಬಾ ಸಮಯದವರೆಗೂ 
ಉಸಿರಾಡುತ್ತಾ ಪ್ರಾಣ ಬಿಡುತ್ತಿದ್ದನು. ಹೀಗೆ ಶಿಲುಬೆಗೇರಿಸಲ್ಪಟ್ಟ ಅಪರಾಧಿಯ ಶವವನ್ನು ಕಂಡು ಜನರು ಪಾಠ ಕಲಿಯುವಂತಾಗಲು 
ಅದನ್ನು ಅದೇ ರೀತಿಯಲ್ಲಿ ದೀರ್ಫು ಕಾಲದ ವರೆಗೆ ತೂಗಾಡಿಸುತ್ತಿದ್ದರು. 


48. ಇದು ಸೋತ ಸ್ಪರ್ಧೆಯನ್ನು ಮತ್ತೆ ಗೆಲ್ಲುವ ಫಿರ್‌ಔನನ ಕೊನೆಯ ತಂತ್ರವಾಗಿತ್ತು. ಅವನು ಜಾದೂಗಾರರಿಗೆ ಭಯಾನಕ 
وڈ‎ ಕೊಡುವ ಬೆದರಿಕೆ ಹಾಕಿ ನಿಜಕ್ಕೂ ನಾವು ಹ. ಮೂಸಾರೊಂದಿಗೆ(ಅ) ಸೇರಿ ಒಳಸಂಚು ನಡೆಸಿದ್ದೇವೆಂದು ಅವರ ಬಾಯಿಯಿಂದ 


ಕಾಂಡ-16 


1004 ಕುರ್‌ಆನ್‌ ವ್ಯಾಖ್ಯಾನ 


23007 کے ಸ ಹಿ‏ ینک 
ORL OM Le ay 5‏ 


ہے 
مو ےھ 


snes sei 4 2 J 
WS NET LAU - 


ಉತ್ತರಕೊಟ್ಟರು, "ನಮ್ಮನ್ನು ಸೃಷ್ಟಿಸಿದವನಾಣೆ! یکر‎ ಪ್ರಮಾಣಗಳು ಮುಂದೆ ಬಂದ ಬಳಿಕವೂ (ಸತ್ಯಕ್ಕಿಂತ 
ಹೆಚ್ಚು) ನಿನಗೆ ಪ್ರಾಶಸ್ಥ್ಯ ಕೊಡಲು ನಮ್ಮಿಂದ ಎಷ್ಟು ಮಾತ್ರಕ್ಕೂ ಆಗದು.* ನೀನು ಮಾಡಲಿಚ್ಛಿಸಿದ್ದೆಲ್ಲವನ್ನೂ 
ಮಾಡು. ಅತಿ ಹೆಚ್ಚೆಂದರೆ ನೀನು ಇಹಲೋಕ ಜೀವನದ ಶೀರ್ಮಾನ ಮಾತ್ರ ಮಾಡಬಲ್ಲೆ. ನಮ್ಮ ಪ್ರಭು 
ನಮ್ಮ ಅಪರಾಧಗಳನ್ನೂ ನೀನು ನಮ್ಮ ಮೇಲೆ ನಿರ್ಬಂಧಗೊಳಿಸಿದ ಇಂದ್ರಜಾಲವನ್ನೂ ಕ್ಷಮಿಸಲಿಕ್ಕಾಗಿ ನಾವು 
ನಮ್ಮ ಪ್ರಭುವಿನ ಮೇಲೆ ವಿಶ್ವಾಸವಿರಿಸಿದ್ದೇವೆ. ಅಲ್ಲಾಹನೇ ಶುಭಕರನು ಮತ್ತು ಅವನೇ ಚಿರಂತನನೂ 
ಆಗಿರುತ್ತಾನೆ.” ವಾಸ್ತವದಲ್ಲಿ ಅಪರಾಧಿಯಾಗಿ ತನ್ನ ಪ್ರಭುವಿನ ಸನ್ನಿಧಿಯಲ್ಲಿ ಹಾಜರಾದವನಿಗೆ ನರಕವಿದೆ. 
ಅದರಲ್ಲಿ ಅವನು ಸಾಯಲಿಕ್ಕೂ ಇಲ್ಲ ಬದುಕಲಿಕ್ಕೂ ಇಲ್ಲ.5! ಅವನ ಸನ್ನಿಧಿಯಲ್ಲಿ ಯಾರು ಸತ್ಯವಿಶ್ವಾಸಿಯ 
ನೆಲೆಯಲ್ಲಿ ಹಾಜರಾದವನೋ, ಯಾರು ಸತ್ಯರ್ಮವೆಸಗಿದದವನೋ ಇಂತಹವರೆಲ್ಲರಿಗಾಗಿ ಉನ್ನತ ಸ್ಥಾನಗಳಿವೆ. 
ಸದಾ ಹಸಿರಾಗಿರುವ ಉದ್ಯಾನಗಳು. ಅವುಗಳ ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವುವು. ಅವರು 
ಅವುಗಳಲ್ಲಿ ಸದಾಕಾಲ ವಾಸಿಸುತ್ತಿರುವರು. ತನ್ನನ್ನು ಪರಿಶುದ್ಧಗೊಳಿಸುವವನಿಗೆ ಪ್ರತಿಫಲವಿದು. 

(77) ನಾವು? ಮೂಸಾರಿಗೆ ಈ 'ದಿವೃವಾಣಿ' ಮಾಡಿದೆವು- "ನೀವಿನ್ನು ಆಹೋರಾತ್ರಿ ನನ್ನ ದಾಸರನ್ನು 


ಹೇಳಿಸಬಯಸಿದ್ದನು. ಆದರೆ ಜಾದೂಗಾರರ ಸ್ಥಿರಚಿತ್ತವು ಅವನ ಈ ತಂತ್ರವನ್ನೂ ಬುಡಮೇಲುಗೊಳಿಸಿಬಿಟ್ಟಿತು. ಅವರು ಇಂತಹ 
ಘೋರ ಶಿಕ್ಸೆಯನ್ನು ಅನುಭವಿಸಲಿಕ್ಕೂ ಸಿದ್ದರಾಗುವ ಮೂಲಕ ಒಳಸಂಚಿನ ಈ ಸುಳ್ಳಾರೋಪವನ್ನು ಕೇವಲ ಸೋತರೂ ಗೆದ್ದೆವೆಂದು 
ತೋರಿಸುವ ಒಂದು ಲಜ್ಞಾಸ್ಸದ ರಾಜಕೀಯ ತಂತ್ರದ ರೂಪದಲ್ಲಿ ತಮ್ಮ ಮೇಲೆ ಹೊರಿಸಲಾಗಿದೆ ಎಂಬುದನ್ನು ಲೋಕವು 
ಒಪ್ಪುವಂತೆ ಮಾಡಿಬಿಟ್ಟರು. ವಾಸ್ತವದಲ್ಲಿ ಅವರು ಹ. ಮೂಸಾರ(ಅ) ಪ್ರವಾದಿತ್ವದ ಮೇಲೆ ಹೃತ್ಪೂರ್ವಕವಾಗಿ ವಿಶ್ವಾಸವಿರಿಸಿದ್ದರು. 

49. ಇದರ ಇನ್ನೊಂದು ಅನುವಾದ ಹೀಗೂ ಆಗಬಹುದು, "ನಮ್ಮ ಮುಂದೆ ಬಂದಿರುವ ಪ್ರತ್ಯಕ್ಷ ನಿದರ್ಶನಗಳಿಗೆ 
ವಿರುದ್ಧವಾಗಿ ಹಾಗೂ ನಮ್ಮನ್ನು ಉಂಟು ಮಾಡಿರುವವನಿಗೆ ವಿರುದ್ಧವಾಗಿ ನಿನಗೆ ಮಹತ್ವ ಕೊಡಲು ನಮ್ಮಿಂದ ಸಾಧ್ಯವೇ ಇಲ್ಲ." 

50. ಇದು ಜಾದೂಗಾರರ ಮಾತಿನೊಂದಿಗೆ ಅಲ್ಲಾಹನು ಸೇರಿಸಿದ ಮಾತು. ಇದು ಜಾದೂಗಾರರ ಮಾಠಿನ ಭಾಗವಲ್ಲವೆಂಬುದನ್ನು 
ಈ ಮಾತಿನ ಶೈಲಿಯೇ ಹೇಳುತ್ತದೆ. 

51. ಅರ್ಥಾತ್‌- ಅವನು ಜೀವನ ಮತ್ತು ಮರಣಗಳ ನಡುವೆ ನೇತಾಡುತ್ತಿರುವನು. ನರಕದ ಸಂಕಷ್ಟಗಳಿಂದ ಪಾರಾಗಲಿಕ್ಕಾಗಿ 
ಮರಣವೂ ಬಾರದು. ಮರಣಕ್ಕಿಂತ ಜೀವನಕ್ಕೆ ಮಹತ್ವ ಕೊಡೋಣವೆಂದರೆ ಬಾಳೂ ಗೋಳಾಗಿರುವುದು. ಅವನು ಜೀವನದ ಬಗ್ಗೆ 
ಜಿಗುಪ್ಸೆ ಹೊಂದಿರುವನು ಆದರೆ ಮರಣ ಬರಲಾರದು. ಸಾಯಬೇಕೆಂದಿಚ್ಛಿಸುವನು. ಆದರೆ ಸಾಯಲಾರ. ಕುರ್‌ಆನಿನಲ್ಲಿ 
ನರಕಯಾತನೆಯ ಕುರಿತು ಇರುವ ಎಲ್ಲ ವಿವರಣೆಗಳ ಪೈಕಿ ಇದುವೇ ಅತ್ಯಂತ ಭಯಾನಕ ರೂಪದ ಯಾತನೆ ಆಗಿದ್ದು ಇದನ್ನು 
ಎಣಿಸುವಾಗಲೇ ಮೈ ' ಕಂಪಿಸುತ್ತದೆ. 

52. ಇದಾದ ಬಳಿಕ ಅವರು ಈಜಿಪ್ಟ್‌ನಲ್ಲಿ ವಾಸಿಸುತ್ತಿದ್ದ ದೀರ್ಫ್ಪ ಕಾಲಾವಧಿಯಲ್ಲಿ ನಡೆದ ಘಟನೆಗಳ ವಿವರಗಳನ್ನೆಲ್ಲ 
ನಡುವೆ ಬಿಟ್ಟು ಬಿಡಲಾಗಿದೆ. ಈಗ ಹ. ಮೂಸಾರಿಗೆ(ಅ) ಬನೀ ಇಸ್ರಾಈಲರನ್ನು ಈಜಿಪ್ಟ್‌ನಿಂದ ಕರೆದುಕೊಂಡು ಹೊರಡಲು 
ಅಪ್ಪಣೆಯಾದ ಕಾಲದ ಪ್ರಸ್ತಾಪ ಆರಂಭವಾಗುತ್ತಿದೆ. 


ಕಾಂಡ-16 


20. ತಾಹಾ 1005 


ET 2او لا رَخشی ۵ فا‎ 
5| >> ط ہے‎ Os سے ےس‎ 
S15 OE US 
ಕರೆದು ಕೊಂಡು ಹೊರಟು ಹೋಗಿ ಬಿಡಿರಿ. ಅವರಿಗೆ ಸಮುದ್ರದಲ್ಲಿ ಶುಷ್ಠ ಮಾರ್ಗವೊಂದನ್ನು ಮಾಡಿಕೊಳ್ಳಿರಿ. 
ಯಾರಾದರೂ ಹಿಂಬಾಲಿಸಿ ಬರುವರೆಂಬ ಭಯ ನಿಮಗೆ ಕಿಂಚಿತ್ತೂ ಬೇಡ ಮತ್ತು (ಸಮುದ್ರದ ನಡುವಿನಿಂದ 
ಹಾದು ಹೋಗುವಾಗ) ಹೆದರಲೂ ಬೇಡಿರಿ." 

(78-79) ಫಿರ್‌ಔನನು ತನ್ನ ಸೇನೆಯೊಂದಿಗೆ ಹಿಂಬಾಲಿಸಿ ಬಂದನು. ತರುವಾಯ ಸಮುದ್ರವು ಅವರನ್ನು 
ಆವರಿಸಬೇಕಾಗಿದ್ದ ರೀತಿಯಲ್ಲಿ ಸಂಪೂರ್ಣವಾಗಿ ಆವರಿಸಿತು.5 ಫಿರ್‌ಔನ್‌ ತನ್ನ ಜನಾಂಗವನ್ನು ದಾರಿಗೆಡಿಸಿಯೇ 
ಬಿಟ್ಟಿದ್ದನು. ಸರಿಯಾದ ಮಾರ್ಗದರ್ಶನವನ್ನೇನೂ ಮಾಡಿರಲಿಲ್ಲ. 


ped pe Bb jC Ba Fs 
os OE G3 AEE, 


53. ಈ ಸಂಕ್ಷಿಪ್ತ ಮಾತಿನ ವಿವರ ಹೀಗಿದೆ: ಕೊನೆಗೆ ಅಲ್ಲಾಹನು ಎಲ್ಲ ಇಸ್ರಾಈಲೀ ಮತ್ತು ಇಸ್ರಾಈಲೇತರ ಮುಸ್ಲಿಮರಿಗೆ 
(ಅವರಿಗೆ 'ನನ್ನ ದಾಸರು' ಎಂಬ ಸಮಗ್ರ ಪದ ಬಳಸಲಾಗಿದೆ) ಈಜಿಪ್ಟ್‌ನ ಎಲ್ಲ ಭಾಗಗಳಿಂದ ಹೊರಟು ವಲಸೆ ಹೋಗುವ ಒಂದು 
ರಾತ್ರೆಯನ್ನು ನಿಶ್ಚಯಿಸಿಕೊಟ್ಟನು. ಇವರೆಲ್ಲರೂ ಮೊದಲೇ ಗೊತ್ತುಪಡಿಸಿದ ಒಂದು ಸ್ಥಳದಲ್ಲಿ ಒಟ್ಟುಗೂಡಿ ಒಂದು ಯಾತ್ರಿಕರ 
ತಂಡದ ರೂಪದಲ್ಲಿ ಹೊರಟರು. ಆಗ ಸುಯೇಜ್‌ ಕಾಲುವೆ ಇರಲಿಲ್ಲ. ಕೆಂಪು ಸಮುದ್ರದಿಂದ ಭೂಮಧ್ಯ ಸಮುದ್ರದ ವರೆಗಿನ 
ಸಂಪೂರ್ಣ ಪ್ರದೇಶವು ತೆರೆದುಕೊಂಡಿತ್ತು. ಆದರೆ ಆ ಪ್ರದೇಶದ ಎಲ್ಲ ದಾರಿಗಳಲ್ಲೂ ಸೇನಾ ಶಿಬಿರಗಳಿದ್ದು ಅವುಗಳನ್ನು 
ಸುರಕ್ಷಿತವಾಗಿ ದಾಟುವುದು ದುಸ್ಸಾಧ್ಯವಾಗಿತ್ತು.. ಆದುದರಿಂದ ಹ. ಮೂಸಾರು(ಅ) ಕೆಂಪು ಸ; »ುದ್ರದ ಕಡೆಗೆ ಹೋಗುವ ದಾರಿ 
ಹಿಡಿದರು. ಬಹುಶಃ, ಸಮುದ್ರದ ಬದಿಯಿಂದಲೇ ನಡೆದು ಸಿನಾಯಿ ಪರ್ಯಾಯ ದ್ವೀಪದ ಕಡೆಗೆ ಹೋಗುವ ಯೋಚನೆ 
ಇದ್ದಿರಬಹುದು. ಅದರೆ ಆ ಕಡೆಯಿಂದ ಫಿರ್‌ಔನನು ಒಂದು ದೊಡ್ಡ ಸೈನ್ಯದೊಂದಿಗೆ ಅವರನ್ನು ಬೆನ್ನಟ್ಟುತ್ತಾ, ಇವರ ತಂಡವು 
ಸಮುದ್ರ ಕರಾವಳಿಯಲ್ಲಿರುವಾಗಲೇ ಅಲ್ಲಿಗೆ ಬಂದು ತಲುಪಿದನು. ಈ ವಲಸೆಗಾರರ ತಂಡವು ಫಿರ್‌ಔನನ ಸೇನೆ ಮತ್ತು ಸಮುದ್ರದ 
ನಡುವೆ ಸಿಕ್ಕಿಬಿದ್ದಿತ್ತು. ಅದೇ. ಹೊತ್ತಿಗೆ ಸರಿಯಾಗಿ "ನಿಮ್ಮ ಲಾಠಿಯನ್ನು ಸಮುದ್ರಕ್ಕೆ ಹೊಡೆಯಿರಿ" ಎಂದು ಅಲ್ಲಾಹನು ಹ. 
ಮೂಸಾರಿಗೆ(ಅ) ಅಪ್ಪಣೆ ಕೊಟ್ಟನೆಂದೂ' "ಕೂಡಲೆ ಸಮುದ್ರದಲ್ಲಿ ಬಿರುಕುಂಟಾಯಿತು. ಪ್ರತಿಯೊಂದು ಭಾಗವು ಒಂದು ದೊಡ್ಡ 
ದಿನ್ನೆಯಂತೆ ನಿಂತುಬಿಟ್ಟಿತು" ಎಂದೂ ಅಶ್ಕುಅರಾ ಅಧ್ಯಾಯದಲ್ಲಿ ವಿವರಿಸಿದೆ. ಸಮುದ್ರದ ಆ ಎರಡು ಭಾಗಗಳೆ ನಡುವೆ ಈ 
ಜನ ಸಮೂಹಕ್ಕೆ ಹಾದುಹೋಗಲು ದಾರಿಯಾದುದು ಮಾತ್ರವಲ್ಲದೆ ಈ ಸೂಕ್ತದ ಪ್ರಕಾರ ನಡುವಿನ ಈ ಭಾಗವು ಒಣಗಿದ 
ಮಾರ್ಗದಂತಾಗಿ ಬಿಟ್ಟಿತು. (ಇನ್ನಷ್ಟು ವಿವರಣೆಗೆ ಅಶುಅರಾ ಅಧ್ಯಾಯದ 47ನೆಯ ಟಿಪ್ಪಣಿ ನೋಡಿರಿ) 

54. ವಲಸೆಗಾರರು ಹೋಗಿ ಬಿಟ್ಟ ಕೂಡಲೇ ಫಿರ್‌ಔನನೂ ತನ್ನ ಸೇನಾ ಸಹಿತ ಸಮುದ್ರದ ನಡುವಿನಲ್ಲಾಗಿದ್ದ ಅದೇ ದಾರಿಗೆ 
ಇಳಿದನು (64-66 ಸೂಕ್ತಗಳು) ಎಂದು ಅಶ್ಕುಅರಾ ಅಧಾಯದಲ್ಲಿ ಹೇಳಿದೆ. ಇಲ್ಲಿ ಸಮುದ್ರವು ಅವನನ್ನೂ ಅವನ ಸೈನ್ಸವನ್ನೂ 
ಆವರಿಸಿ ಬಿಟ್ಟಿತ್ತು ಎಂದಿದೆ. [ಈ ಘಟನೆಯ ಹೆಚ್ಚಿನ ವಿವರಣೆಗಳು ಅಲ್‌ ಬಕರಃ ಅಧ್ಯಾಯದ 50ನೆಯ ಸೂಕ್ತದಲ್ಲೂ ಯೂನುಸ್‌ನ 
90ರಿಂದ 92ರ ವರೆಗಿನ ಸೂಕ್ತಗಳಲ್ಲೂ ವಿವರಿಸಲ್ಪಟ್ಟಿವೆ.] 

55. ನಿಮ್ಮ ಸರದಾರರು ಮತ್ತು ಮುಖಂಡರು ನಿಮ್ಮನ್ನು ಫಿರ್‌ಔನನು ತನ್ನ ಜನಾಂಗವನ್ನು ಒಯ್ಯುತ್ತಿದ್ದ ಮಾರ್ಗದಲ್ಲೇ 
ಎಳೆದೊಯ್ಯುತ್ತಿದ್ದಾರೆಂದು ಮಕ್ಕಾದ ಸತ್ಯನಿಷೇಧಿಗಳಿಗೆ ಅತ್ಯಂತ ಲಘುವಾದ ರೀತಿಯಲ್ಲಿ ಎಚ್ಚರಿಸಲಾಗುತ್ತಿದೆ. ಇದೇನೂ ಒಳ್ಳೆಯ 
ಮಾರ್ಗದರ್ಶನವಾಗಿರಲಿಲ್ಲವೆಂಬುದನ್ನು ನೀವೇ ಕಂಡುಕೊಳ್ಳಿರಿ. [ಬೈಬಲಿನ ವಿಮೋಚನಾ ಕಾಂಡದಲ್ಲಿರುವ ಈ ಕಥೆಯನ್ನೂ 
ಕುರ್‌ಆನಿನ ವಿವರಣೆಯನ್ನೂ ಹೋಲಿಸಿ ನೋಡಿದಾಗ] ಕುರ್‌ಆನಿನಲ್ಲಿರುವ ಈ ಕಥೆಗಳು ಬನೀ ಇಸ್ರಾಈಲರಿಂದ ನಕಲು 
ಮಾಡಿದುದೆಂದು ಹೇಳುವವರ ಸುಳ್ಳು ಸ್ಪಷ್ಟವಾಗಿ ಬಯಲಾಗುತ್ತದೆ. [ಬೈಬಲಿನ ವಿವರಣೆಗಳಲ್ಲಿ ಈ ಕಥೆಯ ತಿರುಳನ್ನೇ ನಷ್ಟ ಮಾಡಿ 
ಬಿಡಲಾಗಿರುವುದು ಮಾತ್ರವಲ್ಲ ಅವುಗಳಲ್ಲಿ ವ್ಯಕ್ತವಾದ ವಿರೋಧಾಭಾಸಗಳೂ ಇವೆ] (ನೋಡಿರಿ; ವಿಮೋಚನಾ ಕಾಂಡ, 
ಭಾಗ-4 ಸೂಕ್ತ 2-5; ಭಾಗ-5 ಸೂಕ್ತ 2-3; ಭಾಗ-7 ಸೂಕ್ತ 8-12; ಭಾಗ 14 ಸೂಕ್ತ 15-16 ಮತ್ತು 21-22) 


ಕಾಂಡ-16 


1006, ಕುರ್‌ಆನ್‌ ವ್ಯಾಖ್ಯಾನ 


2 
۰ُ 


ಕ್ಥೆ ಸಿಹಿ 1%. ೨ uP ru ವ کید‎ 

ಸ HE ps عو کم اب لوالا‎ ES gl قل‎ 

ಹಿಜ್‌ 37 ಭಾಸ ا‎ Ag os 

1 “೨% %% 3 

ಬಿಡ ಡ್ರಂ ಹತ ್ರಿಬೆ ಲ 
(80-82) ಓ ಬನೀಇಸ್ರಾಈಲರೇ,* ನಾವು ನಿಮ್ಮನ್ನು ನಿಮ್ಮ ಶತ್ರುವಿನಿಂದ ರಕ್ತಿಸಿದೆವು ಮತ್ತು ತೂರ್‌ 
ರ್ವತದ ಬಲಗಡೆಯಲ್ಲಿ"' ನಿಮ್ಮ ಹಾಜರಿಗಾಗಿ ಸಮಯವನ್ನು ನಿಶ್ನಯಿಸಿದೆವು* ಮತ್ತು ನಿಮ್ಮ ಮೇಲೆ 
'ಮನ್ಸ್‌' ಮತ್ತು 'ಸಲ್ಪ' ಇಳಿಸಿದೆವು.? ನಾವು ನೀಡಿರುವ ಶುದ್ಧ ಆಹಾರವನ್ನು ಉಣ್ಣಿರಿ ಮತ್ತು ಅದನ್ನುಂಡು 


ವಿದ್ರೋಹ ಮಾಡದಿರಿ. ಅನ್ಮೃಥಾ ನಿಮ್ಮ ಮೇಲೆ ನನ್ನ ಪ್ರಕೋಪವೆರಗುವುದು. ಯಾರ ಮೇಲೆ ನನ್ನ ಪ್ರಕೋಪ 


56. ಸಮುದ್ರವನ್ನು ದಾಟಿ ಹೋದಲ್ಲಿಂದ ಸಿನಾಯ್‌ ಪರ್ವತದ ಬುಡಕ್ಕೆ ತಲಪುವವರೆಗಿನ ಕಥೆಯನ್ನು ನಡುವಿನಲ್ಲಿ ಬಿಟ್ಟು 
ಬಿಡಲಾಗಿದೆ. ಅದರ ವಿವರಣೆಯು ಅಲ್‌ ಅಲ್‌ರಾಫ್‌ ಅದ್ಮಾಯದ 130-147ನೆಯ ಸೂಕ್ತಗಳಲ್ಲಿ ಗತಿಸಿದೆ. 

57. ಅರ್ಥಾತ್‌- ತೂರ್‌ ಪರ್ವತದ ಪೂರ್ವ ಬದಿಯಲ್ಲಿ. 

58. ಅಲ್‌ ಬಕರಃ ಅಧ್ಯಾಯದ 51 ಮತ್ತು ಅಲ್‌ ಅಆ್‌ರಾಫ್‌ನ 145ನೆಯ ಸೂಕ್ತಗಳಲ್ಲಿ ಅಲ್ಲಾಹನು ಬನೀ ಇಸ್ರಾಈಲರಿಗೆ 
ಶರೀಲಅತನ್ನು(ಧರ್ಮಶಾಸ್ತ್ರ) ನೀಡಲು ನಲ್ವತ್ತು ದಿನಗಳ ಅವಧಿಯನ್ನು ನಿಶ್ಚಯಿಸಿದ್ದನೆಂದೂ ಅನಂತರ ಹ. ಮೂಸಾರಿಗೆ(ಅ) ಶಿಲಾ 
ಫಲಕಗಳಲ್ಲಿ ಲಿಖಿತ ಆಜ್ಞೆಗಳನ್ನು ನೀಡಿದನೆಂದೂ ಹೇಳಲಾಗಿದೆ. 

59. ಮನ್ಸ್‌ ಮತ್ತು ಸಲ್ವಾಗಳ ವಿವರಣೆಯನ್ನು ಅಲ್‌ಬಕರಃ ಅಧ್ಯಾಯದ 73ನೆಯ ಮತ್ತು ಅಲ್‌ ಅಲ್‌ರಾಫ್‌ನ 119ನೆಯ 
ಟಿಪ್ಪಣಿಗಳಲ್ಲಿ ನೋಡಿರಿ. ಬೈಬಲಿನಲ್ಲಿ ಹೀಗಿದೆ - ಈಜಿಪ್ಟ್‌ ತೊರೆದ ಬಳಿಕ ಬನೀ ಇಸ್ರಾಈಲರು ಸೀನ್‌ ಮರುಭೂಮಿಯಲ್ಲಿ 
ಏಲಿಯಮ್‌ ಮತ್ತು ಸಿನಾಯ್‌ಗಳ ನಡುವೆ ಹೋಗುತ್ತಿದ್ದರು. ಆಗ ಆಹಾರದ ಸಂಗ್ರಹವೆಲ್ಲ ಮುಗಿದು ಹೋಗಿ ಉಪವಾಸ 
ಬೀಳಬೇಕಾದ ಸ್ಥಿತಿ ಬಂದೊದಗಿತು. ಆಗ ಮನ್ಸ್‌ ಮತ್ತು ಸಲ್ವಾಗಳು ಇಳಿಯಲಾರಂಭವಾದುವು. ಅವರು ಫೆಲೆಸ್ತೀನ್‌ನ ಜನ 
ನಿವಾಸವಿರುವ ಪ್ರದೇಶವನ್ನು ತಲಪುವ ವರೆಗೂ ಸಂಪೂರ್ಣ ನಲ್ವತ್ತು ವರ್ಷಗಳ ಕಾಲ ಇದು ಮುಂದುವರಿಯಿತು. (ವಿಮೋಚನಾ 
ಕಾಂಡ, ಭಾಗ-16, ಅರಣ್ಯ ಕಾಂಡ ಭಾಗ-11 ಸೂಕ್ತ 7-9 ಯಹೋಶುವನು ಭಾಗ 5 ಸೂಕ್ತ 12) ವಿಮೋಚನಾ ಕಾಂಡದಲ್ಲಿ ಮನ್ಸ್‌ 
ಮತ್ತು ಸಲ್ವಾಗಳನ್ನು ಹೀಗೆ ವರ್ಣಿಸಲಾಗಿದೆ; 'ಸಂಜೆ ಒಂದು ಜಾತಿಯ ಪಕ್ಷಿಗಳು ಅವರ ಡೇರೆಗಳಿರುವ ಜಾಗವನ್ನೆಲ್ಲ ಆವರಿಸಿ 

ಬಿಡುವಷ್ಟು ಸಂಖೈಯಲ್ಲಿ ಬಂದುವು ಮತ್ತು ಬೆಳಿಗ್ಗೆ ಡೇರೆಗಳಿರುವ ಜಾಗದಲ್ಲಿ ಇಬ್ಬನಿ ಬಿದ್ದಿತ್ತು. ಹಾಗೆ ಬಿದ್ದಿದ್ದ ಇಬ್ಬನಿ ಒಣಗಿದಾಗ 
ಎಲ್ಲೆಲ್ಲೂ ಹಿಮಮಣಿಗಳಂತಿರುವ ಸಣ್ಣ ಸಣ್ಣ ಹರಳುಗಳು ನೆಲದಲ್ಲಿ ಬಿದ್ದಿರುತ್ತಿದ್ದುವು. ಇದನ್ನು ನೋಡಿ ಬನೀ ಇಸ್ರಾಈಲರು 
'ಮನ್‌?' ಎಂದು ಪರಸ್ಪರ ಕೇಳ ತೊಡಗಿದರು. ಏಕೆಂದರೆ ಅದೇನೆಂದು ಅವರಿಗೆ ತಿಳಿದಿರಲಿಲ್ಲ. (ಭಾಗ-16, ಸೂಕ್ತ 13-15) ಮತ್ತು 
ಬನೀ ಇಸ್ರಾಈಲರು ಅದಕ್ಕೆ 'ಮನ್‌' ಎಂದು ಹೆಸರಿಟ್ಟರು. ಅದು ಕೊತ್ತಂಬರಿ ಗಾತ್ರದ ಬಿಳಿ ಬೀಜದಂತಿದ್ದು ಅದರ ರುಚಿಯು 
ಜೇನಿನಿಂದ ತಯಾರಾದ ತಿಂಡಿಯಂತಿತ್ತು.' ಸಾ ٠ 

ಕಾಂಡದಲ್ಲಿ ಇದರ ಇನ್ನಷ್ಟು ಣೆ ಸಿಗುತ್ತದೆ:‏ رصلت 

"ಜನರು ಅತ್ತಿತ್ತ ಹೋಗಿ ಅದನ್ನು ಸಂಗ್ರಹಿಸು ا‎ ದ್ದರು. ಅದನ್ನು ಬೀಸುವ ಕಲ್ಲಿನಲ್ಲಿ ಬೀಸುತ್ತಿದ್ದರು ಅಥವಾ ಒರಳಿನಲ್ಲಿ 
ಕುಟ್ಟುತ್ತಿದ್ದರು. ಅನಂತರ ಅದನ್ನು ಮಡಿಕೆಗಳಲ್ಲಿ ಬೇಯಿಸಿ ರೊಟ್ಟಿಗಳನ್ನು ತಯಾರಿಸುತ್ತಿದ್ದರು. ಅದರ ರುಚಿ ಶುದ್ದ ಎಣ್ಣೆಯಂತಿತ್ತು. 
ರಾತ್ರೆ ಸೇನಾ ಪಾಳೆಯದಲ್ಲಿ ಇಬ್ಬನಿ ಬೀಳುವುದರ ಸಹಿತ ಮನ್ನ್‌ ಕೂಡ ಬೀಳುತ್ತಿತ್ತು." (ಭಾಗ-11, ಸೂಕ್ತ 8-9) 

ಇದೂ ಒಂದು ಪವಾಡವಾಗಿತ್ತು. ಏಕೆಂದರೆ ಬನೀ ಇಸ್ರಾಈಲರಿಗೆ ನಲ್ವತ್ತು ವರ್ಷಗಳ ಬಳಿಕ ಸ್ವಾಭಾವಿಕ ಮೂಲಗಳಿಂದ 
ಆಹಾರ ಸಿಗಲಾರಂಭವಾದಾಗ ಇದು ನಿಂತು ಬಿಟ್ಟಿತು. ಈಗ ಆ ಪ್ರದೇಶಗಳಲ್ಲಿ ಆ ಪಕ್ಷಿಗಳ ಕೂಟವೂ ಇಲ್ಲ, ಮನ್ಸ್‌ .؟‎ ಕಾಣಸಿಗುವುದೂ 
ಇಲ್ಲ. ಬೈಬಲಿನ ವಿವರಣೆ ಪ್ರಕಾರ ಬನೀ ಇಸ್ರಾಈಲರು 40 ವರ್ಷಗಳ ವರೆಗೆ ಮರುಭೂಮಿಯಲ್ಲಿ ಅಲೆದಾಡಿದ ಪ್ರದೇಶಗಳಲ್ಲಿ 
ಸಂಶೋಧಕರು ಉನ್ನತ ಅನ್ವೇಷಣೆ ನಡೆಸಿದರೂ ಎಲ್ಲೂ ಅವರಿಗೆ ಮನ್ಸ್‌ ಸಿಗಲಿಲ್ಲ. ಆದರೆ ಕೆಲವು ವ್ಯಾಪಾರಿಗಳು ಗ್ರಾಹಕರನ್ನು 
ಮೂರ್ಪರಾಗಿ ಮಾಡಲಿಕ್ಕಾಗಿ 'ಮನ್ನ್‌ನ ಹಲ್ವಾ' ಮಾರುತ್ತಿರುತ್ತಾರೆ. 


ಕಾರಡ-16 


20. ತಾಹಾ 1007 


ವೆರಗಿತೋ ಅವನು ಪತನಗೊಂಡೇ ಬಿಟ್ಟನು. ಆದರೆ ಪಶ್ಚಾತ್ತಾಪ ಪಟ್ಟು- ವಿಶ್ವಾಸವಿರಿಸಿ ಸತ್ಯರ್ಮವೆಸಗಿ, 


ಆ ಬಳಿಕ ನೇರ ಮಾರ್ಗದಲ್ಲೇ ನಡೆಯುತ್ತಿರುವವನನ್ನು ನಾನು ಅತಿಯಾಗಿ ಕಮಿಸುವವನಾಗಿರುತ್ತೇನೆ. 
(83-85) "ಮತ್ತು" ನೀವು ನಿಮ್ಮ ಜನಾಂಗಕ್ಕಿಂತ ಮೊದಲು ಇಲ್ಲಿಗೆ ಬಂದುದೇಕೆ, ಓ ಮೂಸಾ" 
ಅವರು ಹೀಗೆಂದರು: "ಓ ನನ್ನ ಪ್ರಭೂ, ಅವರು ನನ್ನ ಬೆನ್ನಲ್ಲೇ ಬರುತ್ತಲಿದ್ದಾರೆ. ನೀನು ನನ್ನಿಂದ 


ಇ 


4 k3 
ಪ್ರಸನ್ನನಾಗಬೇಕೆಂದು ಬಯಸಿ ನಾನು ಬೇಗ ಬೇಗನೇ ನಿನ್ನ ಸನ್ನಿಧಿಗೆ ಬಂದಿರುತ್ತೇನೆ." ಆಗ, "ಸರಿ, ಹಾಗಿದ್ದರೆ 


a 
ಕೇಳಿರಿ- ನಿಮ್ಮ ಅನುಪಸ್ಥಿತಿಯಲ್ಲಿ ನಾವು ನಿ ನಾ ಪರೀಕ್ಷೆಗೆ ಗುರಿಪಡಿಸಿಬಿಟ್ಟೆವು ಮತ್ತು 
'ಸಾಮಿರೀ' ಅವರನ್ನು ಪಥಭ್ರಷ್ಟ 


60. ಅರ್ಥಾತ್‌- ಕ್ಷಮೆಗೆ ನಾಲ್ಕು ಶರತ್ತುಗಳಿವೆ: ಒಂದನೆಯದು - 'ತೌಬಃ' (3 


ಅವಿಧೇಯತೆ ಅಥವಾ ಸತ್ಮನಿಷೇಧ ಮತ್ತು ದೇವ ಬಹುದೇವತ್ವಗಳನ್ನು ಬಿಟ್ಟು ಬಿಡುವುದು. ಎರಡನೆಯದು - 'ಈಮಾನ್‌' ಅರ್ಥಾತ್‌ 
ಅಲ್ಲಾಹ್‌, ರಸೂಲ್‌, ದಿವೃಗ್ರಂಥ ಮತ್ತು ಪರಲೋಕದ ಮೇಲೆ ಹೃತ್ಪೂರ್ವಕ ವಿಶ್ವಾಸವಿರಿಸುವುದು. ಮೂರನೆಯದು - 'ಸತ್ಕರ್ಮ' 
ಅರ್ಥಾತ್‌ ಅಲ್ಲಾಹ್‌ ಮತ್ತು ಅವನ ರಸೂಲರ ಮಾರ್ಗದರ್ಶನದ ಪ್ರಕಾರ ಸತ್ಯರ್ಮಗಳನ್ನೆಸಗುವುದು. ನಾಲ್ಕನೆಯದು - 'ಇಹ್ತಿದಾ' 
ಅರ್ಥಾತ್‌ ಮುಂದೆ ತಪ್ಪು ದಾರಿಗೆ ಇಳಿಯದ ರೀತಿಯಲ್ಲಿ ಸನ್ಮಾರ್ಗದಲ್ಲೇ ಸ್ಲಿರವಾಗಿರುವುದು. 

61. ಇಲ್ಲಿಂದ ವಿಷಯ ಪರಂಪರೆಯು, ಮೇಲೆ ಈಗ ತಾನೆ ವಿವರಿಸಿದ ಘಟನೆಯೊಂದಿಗೆ ಸೇರುತ್ತದೆ. ಅರ್ಥಾತ್‌ ಬನೀ 
ಇಸ್ರಾಈಲರೊಡನೆ - ನೀವು ತೂರ್‌ ಪರ್ವತದ ಬಲ ದಿಕ್ಕಿನಲ್ಲಿ ತಂಗಿರಿ. ನಲ್ವತ್ತು ದಿನಗಳ ಬಳಿಕ ನಿಮಗೆ ಮಾರ್ಗದರ್ಶನ 
ಸೂತ್ರಗಳನ್ನು ನೀಡಲಾಗುವುದೆಂದು ಪಾಗ್ಲಾನವೀಯಲಾಗಿತ್ತು. ಈಗ ಹ. ಮೂಸಾರು(ಅ) ಬನೀ ಇಸ್ರಾಈಲರನ್ನು ತೂರ್‌ ಪರ್ವತದ 
ತಪ್ಪಲಿನಲ್ಲಿ ಬಿಟ್ಟು ಧರ್ಮಶಾಸ್ತ್ರವನ್ನು ತರಲಿಕ್ಕಾಗಿ ತೂರ್‌ ಪರ್ವತದ ಮೇಲೆ ಹೋದ ಸಂದರ್ಭವನ್ನು ಪ್ರಸ್ತಾಪಿಸಲಾಗುತ್ತಿದೆ. 

62. ಹ. ಮೂಸಾರು(ಅ) ತಮ್ಮ ಪ್ರಭುವನ್ನು ಭೇಟಿಯಾಗುವ ಉತ್ಪುಕತೆಯಲ್ಲಿ ತಮ್ಮ ಜನಾಂಗವನ್ನು ದಾರಿಯಲ್ಲೇ ಬಿಟ್ಟು 
ಮುಂದುವರಿದಿದ್ದರೆಂದು ಅಲ್ಲಾಹನ ಈ ಪ್ರಶ್ನೆಯಿಂದ ತಿಳಿಯುತ್ತದೆ. ಬನೀ ಇಸ್ರಾಈಲರಿಗೆ ವಾಗ್ದಾನ ಮಾಡಲಾಗಿದ್ದ ತೂರ್‌ನ 
ಕಡೆಯ 'ಐಮನ್‌'ಗೆ ಇನ್ನೂ ಜನರ ತಂಡವು ತಲಪುವುದಕ್ಕೆ ಮುಂಚೆಯೇ ಹ. ಮೂಸಾರು(ಅ) ಒಬ್ಬರೇ ಹೋಗಿ ಹಾಜರಾದರು. 
ಆ ಸಂದರ್ಭದಲ್ಲಿ ಅಲ್ಲಾಹ್‌ ಮತ್ತು ಅವನ ಈ ದಾಸನ ನಡುವೆ ನಡೆದ ವ್ಯವಹಾರದ ವಿವರಣೆಯು ಆಲ್‌ ಅಆ್‌ರಾಫ್‌ ಅಧ್ಯಾಯದ 
17ನೆಯ ರುಕೂಲ್‌ನಲ್ಲಿ ಉಲ್ಲೇಖಿತವಿದೆ. ಇಲ್ಲಿ ಬನೀ ಇಸ್ರಾಈಲರ ಗೋಪೂಜೆಗೆ ಸಂಬಂಧಿಸಿದ ಘಟನೆಯನ್ನು ಮಾತ್ರ 
ವಿವರಿಸಲಾಗಿದೆ. ಒಂದು ಜನಾಂಗದಲ್ಲಿ ವಿಗ್ರಹಾರಾಧನೆಯ ಆರಂಭ ಹೇಗಾಗುತ್ತದೆ ಮತ್ತು ದೇವ ಪ್ರವಾದಿಯು ಇಂತಹ ಹಾವಳಿ 
ತನ್ನ ಜನಾಂಗದಲ್ಲಿ ತಲೆ ಎತ್ತುತ್ತಿರುವುದನ್ನು ಕಂಡು ಎಷ್ಟು ತಲ್ಲಣಗೊಳ್ಳುತ್ತಾರೆಂಬುದನ್ನು ಮಕ್ಕಾದ ಸತ್ಯನಿಷೇಧಿಗಳಿಗೆ ತೋರಿಸುವುದೂ 
ಇದರ ಉದ್ದೇಶವಾಗಿದೆ. 

63. ಇದು ಅವನ ಹೆಸರಲ್ಲ. ಇಲ್ಲಿ ಸಂಬಂಧ ಸೂಚಕ 'ಯಾ' ಎಂಬ ಅಕ್ಷರ ಇರುವುದರಿಂದ ಏನೋ ಸಂಬಂಧವಿರಬೇಕೆಂದು 
ತಿಳಿಯುತ್ತದೆ. ಇದು ಗೋತ್ರ ಸಂಬಂಧವಾಗಿರಬಹುದು. ವಂಶ ಅಥವಾ ಸ್ಥಾನ ಸಂಬಂಧವಾಗಿರಲೂಬಹುದು. ಕುರ್‌ಆನ್‌ 

nnn 


'ಅಸ್ಸಾಮಿರೀ' ಎಂದು ಹೇಳಿ ಅವನನ್ನು ಪ್ರಸ್ತಾಪಿಸಿರುವುದರಿಂದ ಆ ಕಾಲದಲ್ಲಿ ಸಾಮಿರೀ ಎಂಬ ಗೋತ್ರ ಅಥವಾ ವಂಶ ಅಥವಾ 


ಸಾಮಿರೀ ಎಂಬ ಸ್ಥಳದ ಅನೇಕರು ಅಲ್ಲಿದ್ದು ಅವರಲ್ಲಿನ ಈ ನಿರ್ದಿಷ್ಟ ಸಾಮಿರೀ ಬನೀ ಇಸ್ರಾಈಲರಲ್ಲಿ ಬಂಗಾರದ ಕರುವಿನ 
ಬ್ರಿಸಿದವನಾಗಿದ್ದನು. ಇದಕ್ಕಿಂತ ಹೆಚ್ಚಿನ ವಿವರವೇನೂ ಕುರ್‌ಆನಿನ ಈ ಜಾಗದ ವ್ಯಾಖ್ಯಾನಕ್ಕೆ ವಾಸ್ತವದಲ್ಲಿ 


ಟಿ 


ಕಾಂಡ-16 


1008 ಕುರ್‌ಆನ್‌ ವ್ಯಾಖ್ಯಾನ 


en To‏ ر یڑ ہے NE‏ 4 اد دی ہے ۶ ا 
AEE EY EE EE UES TSE‏ 


224.2 


مو 


(86-91) ಮೂಸಾ ಅತ್ಯಂತ ಕ್ರೋಧ ಹಾಗೂ ಖೇದಗೊಂಡು ತನ್ನ ಜನಾಂಗದ ಕಡೆಗೆ ಮರಳಿ ಹೋಗಿ 


2 


ಹೀಗೆಂದರು- "ಓ ನನ್ನ ಜನಾಂಗದವರೇ, ನಿಮ್ಮ ಪ್ರಭು ನಿಮ್ಮೊಡನೆ ಉತ್ತಮ ವಾಗ್ದಾನಗಳನ್ನು ಮಾಡಿರಲಿಲ್ಲವೇ?" 


ھ 


[a 


ಅಗತ್ಯವಿರುವುದಿಲ್ಲ. ಆದರೆ, ಕ್ರೈಸ್ತ ಮಿಶನರಿಗಳೂ ಮುಖ್ಯವಾಗಿ ಇಸ್ಲಾಮಿನ ಪಾಶ್ಚಾತ್ಯ ವಿಮರ್ಶಕರೂ ಕುರ್‌ಆನಿನ ಬಗ್ಗೆ ಟೀಕೆಗಳ 
ಸುರಿಮಳೆಗರೆದ ಮುಖ್ಯ ಸ್ಥಾನಗಳ ಪೈಕಿ ಇದೂ ಒಂದಾಗಿದೆ. ಇದು ಕುರ್‌ಆನಿನ ಲೇಖಕನ ಅಜ್ಞಾನದ ಸ್ಪಷ್ಟ ನಿದರ್ಶನ (ಶಾಂತಂ 
ಪಾಪಂ) ಎಂದು ಅವರು ಹೇಳುತ್ತಾರೆ. ಏಕೆಂದರೆ - ಇಸ್ರಾಈಲ್‌ ಸಾಮ್ರಾಜ್ಯದ ರಾಜಧಾನಿ 'ಸಾಮಿರಿಯ್ಯಾ' ಈ ಘಟನೆಯ ಅನೇಕ 
ಶತಮಾನಗಳ ಬಳಿಕ ಕ್ರಿ. ಪೂ. 925ರ ಸಮೊಪ ಕಾಲದಲ್ಲಿ ನಿರ್ಮಾಣವಾಯಿತು. ಇದಾದ ಅನೇಕ ಶತಮಾನಗಳ ಬಳಿಕ ಇಸ್ರಾಈಲೀ 
ಮತ್ತು ಇಸ್ರಾಠಈಲೇತರರ ಮಿಶ್ರ ವಂಶ ಉಂಟಾಯಿತು. ಅದು 'ಸಾಮಿರೀಗಳು' ಎಂಬ ಹೆಸರಿಂದ ಪ್ರಸಿದ್ಧವಾಯಿತು. ಆ 
ಸಾಮಿರೀಗಳಲ್ಲಿ ಇತರ ಬಹುದೇವತ್ವದ ನವೀನಾಚಾರಗಳೊಂದಿಗೆ ಬಂಗಾರದ ಕರುವಿನ ಪೂಜೆಯ ಪದ್ದತಿಯೂ ಇತ್ತು. ಹ. 
ಮುಹಮ್ಮದ್‌ರು(ಸ) ಯಹೂದಿಯರ ಮೂಲಕ ಇದನ್ನು ಕೇಳಿಕೊಂಡಿರಬಹುದು. ಆದುದರಿಂದ ಅವರು ಇದನ್ನು ಕೊಂಡು ಹೋಗಿ 
ಹ. ಮೂಸಾರ(ಅ) ಕಾಲಕ್ಕೆ ಜೋಡಿಸಿ ಬಿಟ್ಟು ಅಲ್ಲಿ ಬಂಗಾರದ ಕರುವಿನ ಪೂಜೆಯನ್ನು ರೂಢಿಗೆ ತರುವ ಒಬ್ಬ ಸಾಮಿರೀ ಇದ್ದನೆಂದು 
ಕತೆ ಕಟ್ಟಿದರೆಂದು ಅವರ ಭಾವನೆ. ಪ್ರಾಯಶಃ ಪ್ರಾಚೀನ ಕಾಲದಲ್ಲಿ ಒಂದು ಹೆಸರಿನ ಒಬ್ಬನೇ ಅಥವಾ ಒಂದೇ ವ್ಯಕ್ತಿ ಅಥವಾ 
ಗೋತ್ರ ಅಥವಾ ಸ್ಥಳ ಇರುತ್ತಿದ್ದುದೆಂದೂ ಒಂದೇ ಹೆಸರಿನ ಎರಡು ಅಥವಾ ಹೆಚ್ಚು ವ್ಯಕ್ತಿಗಳು, ಗೋತ್ರಗಳು ಅಥವಾ ಸ್ಥಳಗಳು 
ಇರಲು ಸಾಧ್ಯವೇ ಇರಲಿಲ್ಲವೆಂದೂ ಈ ತಥಾಕಥಿತ ಸಂಶೋಧಕರ ಗುಮಾನಿ ಇರಬಹುದು. ವಸ್ತುತಃ ಸುಮೈರೀ ಎಂಬುದು ಪ್ರಾಚೀನ 
ಇತಿಹಾಸದ ಒಂದು ಹೆಸರುವಾಸಿ ಜನಾಂಗವಾಗಿದ್ದು ಅದು ಹೆ. ಇಬ್‌ರಾಹೀಮ್‌ರ(ಅ) ಕಾಲದಲ್ಲಿ ಇರಾಕ್‌ ಮತ್ತು ಅದರ ಆಸುಪಾಸಿನ 
ಪ್ರದೇಶಗಳಲ್ಲಿ ಹಬ್ಬಿಕೊಂಡಿದ್ದಿತು. ಈ ಜನಾಂಗದವರು ಅಥವಾ ಅದರ ಯಾವುದಾದರೊಂದು ಶಾಖೆಯವರು ಈಜಿಪ್ಟ್‌ನಲ್ಲಿ 
ಸಾಮಿರೀ ಎಂದು ಕರೆಸಿಕೊಂಡಿರಬಹುದಾದ ಬಹಳಷ್ಟು ಸಾಧ್ಯತೆ ಇದೆ. ಇನ್ನು ಸ್ವತಃ ಉತ್ತರ ಫೆಲೆಸ್ತೀನಿನ ಜನರು ಯಾವ 
ಸಾಮಿರಿಯ್ಯಾದ ಜೊತೆ ತಮ್ಮ ಸಂಬಂಧದ ಆಧಾರದಲ್ಲಿ ಕ್ರಮೇಣ ಸಾಮಿರೀಗಳೆಂದು ಕರೆಸಿಕೊಳ್ಳಲಾರಂಭಿಸಿದರೋ ಅದರ 
ಮೂಲವನ್ನೂ ನೋಡಿಕೊಳ್ಳಿರಿ. ಬೈಬಲಿನಲ್ಲಿ ಹೀಗಿದೆ - ಇಸ್ರೇಲ್‌ ಸಾಮ್ರಾಜ್ಯದ ಅರಸ 'ಅಮರೀ' ಎಂಬವನು 'ಸಮರ್‌' 
ಎಂಬವನಿಂದ, ಮುಂದೆ ತನ್ನ ರಾಜಧಾನಿಯನ್ನು ಕಟ್ಟಿದಂತಹ, ಬೆಟ್ಟವನ್ನು ಖರೀದಿಸಿದನು. ಆ ಬೆಟ್ಟದ ಮೊದಲ ಮಾಲಿಕನ ಹೆಸರು 
'ಸಮರ್‌' ಆಗಿದ್ದುದರಿಂದ ಆ ನಗರಕ್ಕೆ ಸಾಮಿರಿಯ್ಯಃ ಎಂದು ಹೆಸರಿಡಲಾಯಿತು. (ಅರಸುಗಳು 1 ಭಾಗ-16 ಸೂಕ್ತ 24) ಸಾಮಿರಿಯ್ಯಾ 
ارت‎ ಬರುವುದಕ್ಕೆ ಮುಂಚೆಯೇ 'ಸಮರ್‌' ಎಂಬ ಹೆಸರಿನವರಿದ್ದರೆಂದೂ ಅವರಿಗೆ ಸಂಬಂಧಿಸಿ ಅವರ ವಂಶ ಅಥವಾ ಗೋತ್ರದ 
ಹೆಸರು ಸಾಮಿರೀ ಎಂದೂ ಸ್ಥಳದ ಹೆಸರು ಸಾಮಿರಿಯ್ಕಾ ಎಂದಾಗುವ ಕನಿಷ್ಠಪಕ್ಸ ಸಾಧ್ಯತೆಯಂತು ಇದೆಯೆಂದು ಇದರಿಂದ ತಿಳಿದು 
ಬರುತ್ತದೆ. 

63 (ಅ). ಅರ್ಥಾತ್‌- ಚಿನ್ನದ ಕರುವನ್ನು ಮಾಡಿ ಅವರನ್ನು ಅದರ ಪೂಜೆಯಲ್ಲಿ ತೊಡಗಿಸಿಬಿಟ್ಟನು. 

64. 'ಉತ್ತಮ ವಾಗ್ದಾನ ಮಾಡಿರಲಿಲ್ಲವೇ' ಎಂದೂ ಅನುವಾದಿಸಬಹುದು. ಮೇಲೆ ನಾವು ಮಾಡಿರುವ ಅನುವಾದದ 
ಅರ್ಥವೇನೆಂದರೆ - ಇಂದಿನ ವರೆಗೂ ನಿಮ್ಮ ಪ್ರಭು ನಿಮ್ಮೊಡನೆ ಎಷ್ಟೆಲ್ಲಾ ಒಳಿತುಗಳ ವಾಗ್ದಾನ ಮಾಡಿದ್ದನೋ ಅವೆಲ್ಲವೂ 
ನಿಮಗೆ ಒದಗಿವೆ. ಅವನು ನಿಮ್ಮನ್ನು ಈಜಿಪ್ಟ್‌ನಿಂದ ಕ್ಷೇಮವಾಗಿ ಹೊರಡಿಸಿದನು. ದಾಸ್ಕದಿಂದ ವಿಮೋಚನೆಗೊಳಿಸಿದನು. ನಿಮ್ಮ 
ಶತ್ರುವನ್ನು ನಿರ್ನಾಮಗೊಳಿಸಿದನು. ನಿಮಗಾಗಿ ಈ ಮರುಭೂಮಿ ಹಾಗೂ ಪರ್ವತ ಪ್ರದೇಶಗಳಲ್ಲಿ ಆಹಾರದ ಮತ್ತು ನೆರಳಿನ 
ವವಸ್ಥೆ ಮಾಡಿದನು. ಈ ಎಲ್ಲ ಉತ್ತಮ ವಾಗ್ದಾನಗಳು ನೆರವೇರಲಿಲ್ಲವೇ? ಇನ್ನೊಂದು ಅನುವಾದದ ಅರ್ಥವೇನೆಂದರೆ, ನಿಮಗೆ 
رہ‎ ಮಾರ್ಗದರ್ಶನ ಸೂತ್ರ ನೀಡುವ ವಾಗ್ದಾನವು ನಿಮ್ಮ ದೃಷ್ಟಿಯಲ್ಲಿ ಶುಭ ಹಾಗೂ ಒಳಿತಿನ ವಾಗ್ಲಾನವಲ್ಲವೇ? 


ಕಾಂಡ-16 


20. ತಾಹಾ 1009 


7 


1 و ےا ے و کا اج ۱ 
وَإِلْەُمُولٰی ss‏ 10 پ دن الا یرجۂۃ Pres)‏ سد صر 
KE SL oN NLL LNT‏ 
NOS SSC Eh IEDs SLESS‏ 


ನಿಮಗೆ ಹೆಚ್ಚು ಕಾಲ ತಗುಲಿತೇ?5 ಅಥವಾ ನೀವು ನಿಮ್ಮ ಪ್ರಭುವಿನ ಪ್ರಕೋಪವನ್ನೇ ನಿಮ್ಮ ಮೇಲೆ ಎರಗಿಸಿ 
ಕೊಳ್ಳೆಲಿಚ್ಛಿಸಿದುದರಿಂದ ನೀವು ನನಗೆ ಕೊಟ್ಟಿದ್ದ ವಚನವನ್ನು ಭಂಗಗೊಳಿಸಿದಿರಾ?" ಅವರು ಹೀಗೆಂದರು- 
"ನಾವು ನಿಮಗೆ ಕೊಟ್ಟಿದ್ದ ವಚನವನ್ನು ನಮ್ಮ ಸ್ವಂತ ಇಚ್ಛೆಯಿಂದ ಭಂಗಗೊಳಿಸಲಿಲ್ಲ. ನಾವು ಜನರ 


ಆಭರಣಗಳ ಹೊರೆಯಿಂದ ಹೇರಲ್ಪಟ್ಟಿದ್ದೆವು. ನಾವು ಅವುಗಳನ್ನು ಎಸೆದು ಬಿಟ್ಟಿದ್ದೆವು." ಅನಂತರ ಅದೇ 


آج3 


65. ಇನ್ನೊಂದು ಅನುವಾದವು 'ನೀವು ಸಹನೆ ಕಳೆದುಕೊಳ್ಳಲು ವಾಗ್ದಾನ ಈಡೇರಿಕೆಯಲ್ಲಿ ಅಷ್ಟು ತಡವಾಯಿತೇ?' ಎಂದೂ 
ಆಗಬಹುದು, ಮೊದಲಿನ ಅನುವಾದ ಪ್ರಕಾರ - ನಿಮ್ಮ ಮೇಲೆ ಇತ್ತೀಚೆಗೆ ತಾನೇ ಅಲ್ಲಾಹನು ಮಾಡಿರುವ ಮಹಾ ಉಪಕಾರಗಳನ್ನು 
ನೀವು ಮರೆತು ಬಿಡಲು ಹೆಚ್ಚು ಕಾಲವೇನಾದರೂ ಕಳೆದು ಹೋಗಿರುವುದೇ?' ಇನ್ನೊಂದು ಅನುವಾದದ ತಾತ್ಪರ್ಯವು - ನೀವೀಗ 
ನೆಪಗಳನ್ನೊಡ್ಡಲು, ಸನ್ಮಾರ್ಗ ಸೂತ್ರ ನೀಡಲಾಗುವುದೆಂದು ನಿಮಗೆ ಕೊಟ್ಟಿದ್ದ ವಾಗ್ದಾನ ನೆರವೇರಲು ವಿಳಂಬವೇನಾದರೂ 
ಆಗಿರುವುದೇ? ಎಂಬುದು ವ್ಯಕ್ತವಾಗಿದೆ. 

66. ಇಲ್ಲಿ ವಚನವೆಂದರೆ, ಪ್ರತಿಯೊಂದು ಜನಾಂಗವು ತನ್ನ ಪ್ರವಾದಿಗೆ ಕೊಡುವ ವಚನ. ಅವರ ಅನುಸರಣೆ ಮಾಡುವೆವೆಂಬ 
ವಚನ. ಅವರು ಕೊಡುವ ಮಾರ್ಗದರ್ಶನದಲ್ಲಿ ಸ್ಥಿರವಾಗಿ ನಿಲ್ಲುವ ವಚನ. ಅಲ್ಲಾಹನ ಹೊರತು ಇನ್ನಾರ ದಾಸ್ಕ-ಆರಾಧನೆಯನ್ನೂ 
ಮಾಡದಿರುವ ವಚನ. 

67. ಇದು ಸಾಮಿರೀಯ ದುಷ್ಟ ಪ್ರೇರಣೆಗೊಳಗಾಗಿದ್ದವರು ಒಡ್ಡಿದ ನೆಪ. ನಾವು ಆಭರಣಗಳನ್ನು ಎಸೆದು ಬಿಟ್ಟಿದ್ದೆವು. 
ಕರುವನ್ನು ತಯಾರಿಸಬೇಕೆಂಬುದು ನಮ್ಮ ಇಚ್ಛೆಯಾಗಿರಲಿಲ್ಲ. ಏನು ತಯಾರಾಗಲಿದೆಯೆಂದೂ ನಮಗೆ ತಿಳಿದಿರಲಿಲ್ಲ: ಅನಂತರ 
ಸಂಭವಿಸಿದುದು ನಾವು ವಿವಶರಾಗಿ ಶಿರ್ಕ್‌ (ಬಹುದೇವತ್ವ)ನಲ್ಲಿ ಬಿದ್ದು ಬಿಡುವಂತಹದ್ದಾಗಿತ್ತು ಎಂಬುದು ಅವರ ಹೇಳಿಕೆಯಾಗಿತ್ತು. 
'ಜನರ ಆಭರಣಗಳ ಹೊರೆಯಿಂದ ನಾವು ಹೇರಲ್ಪಟ್ಟಿದ್ದೆವು' ಎಂಬುದರ ನೇರವಾದ ಅರ್ಥ - ನಮ್ಮ ಪುರುಷರೂ ಸ್ತ್ರೀಯರೂ 
ಈಜಿಪ್ಟ್‌ನ ರೂಢಿ ಪ್ರಕಾರ ಭಾರವಾದ ಆಭರಣಗಳನ್ನು ಧರಿಸಿಕೊಂಡಿದ್ದರು. ಅದು ನಮಗೆ ಈ ದೇಶಾಂತರವಾಸದಲ್ಲಿ ದೊಡ್ಡ 
ಹೊರೆಯಾಗಿ ಬಿಟ್ಟಿತ್ತು. ಈ ಹೊರೆಯನ್ನು ಎಷ್ಟರ ವರೆಗೆ ಹೊತ್ತು ಕೊಂಡಿರಬೇಕು! ಎಂದು ನಾವು ಚಿಂತಾಕ್ರಾಂತರಾಗಿದ್ದೆವು 
ಎಂದಾಗಿದೆ. ಆದರೆ ಬೈಬಲಿನಲ್ಲಿ ಅವು ಪ್ರತಿಯೊಬ್ಬ ಇಸ್ರಾಈಲೀ ಮನೆತನದ ಸ್ತ್ರೀ-ಪುರುಷರು ತಮ್ಮ ಈಜಿಪ್ಟ್‌ನ ನೆರೆಹೊರೆಯವರಿಂದ 
ಎರವಲಾಗಿ ಪಡೆದಿದ್ದ ಅಭರಣಗಳಾಗಿದ್ದುವೆಂದೂ, ಹೀಗೆ ಪ್ರತಿಯೊಬ್ಬರೂ ತಮ್ಮ ನೆರೆಹೊರೆಯವರನ್ನು ಸುಲಿಗೆ ಮಾಡಿ ಆಹೋರಾತ್ರಿ 
'ಹಿಜ್ರತ್‌' (ವಲಸೆ ಹೋಗಿಬಿಟ್ಟರೆಂದೂ, [ಇದೆಲ್ಲವೂ ದೇವ ಮಾರ್ಗದರ್ಶನ ಹಾಗೂ ಹ. ಮೂಸಾರ(ಅ) ಆದೇಶ ಪ್ರಕಾರ 
ನಡೆಯಿತೆಂದೂ] ಹೇಳಲಾಗಿದೆ. (ವಿಮೋಚನಾ ಕಾಂಡ, ಭಾಗ-3 ಸೂಕ್ತ 14ರಿಂದ 22, ಭಾಗ-11 ಸೂಕ್ತ 2-3, ಭಾಗ-12 ಸೂಕ್ತ 
35-36) ಸೂಕ್ತದ ಎರಡನೆಯ ಭಾಗದಲ್ಲಿರುವ 'ನಾವು ಅವುಗಳನ್ನು ಎಸೆದು ಬಿಟ್ಟೆವು' ಎಂಬುದರ ಅರ್ಥ ನಮಗೆ ತಿಳಿಯುವ ಪ್ರಕಾರ- 
ತಮ್ಮ ಅಭರಣಗಳನ್ನು ಹೊತ್ತುಕೊಂಡು ತಿರುಗುತ್ತಾ ಬೇಸತ್ತಾಗ ಅವರು ಪರಸ್ಪರ ಸಮಾಲೋಚನೆ ನಡೆಸಿ, ಎಲ್ಲರ ಆಭರಣಗಳನ್ನು 
ಒಂದು ಕಡೆ ಒಟ್ಟುಗೂಡಿಸುವುದೆಂದೂ ಯಾರ ಚಿನ್ನ ಅಥವಾ ಬೆಳ್ಳಿ ಎಷ್ಟಿದೆ ಎಂಬುದನ್ನು ಬರೆದಿಟ್ಟುಕೊಂಡು ಅನಂತರ ಅವುಗಳನ್ನು 
ಕರಗಿಸಿ ಇಟ್ಟಿಗೆ ಮತ್ತು ಸರಳುಗಳೆನ್ನಾಗಿ ಮಾಡಿ, ಜನಾಂಗದ ಒಟ್ಟು ಸರಕುಗಳೊಂದಿಗೆ ಕತ್ತೆಗಳ ಹಾಗೂ ಎತ್ತುಗಳ ಮೇಲೆ ಹೇರಿ 
ನಡೆಯಲು ಅನುಕೂಲವಾಗುವಂತೆ ಮಾಡಿಕೊಳ್ಳುವುದೆಂದೂ ತೀರ್ಮಾನ ಮಾಡಿರಬಹುದು. ಈ ಒಪ್ಪಂದದ ಪ್ರಕಾರ ಪ್ರತಿಯೊಬ್ಬನೂ 
ತನ್ನ ಆಭರಣವನ್ನು ತಂದು ರಾಶಿಯಲ್ಲಿ ಎಸೆಯುತ್ತಾ ಹೋದನು. 

68. ಇಲ್ಲಿಂದ 91ನೆಯ ಸೂಕ್ತದ ಅಂತ್ಮದ ವರೆಗಿನ ವಿಷಯದ ಕುರಿತು ವಿವೇಚಿಸಿದಾಗ ಸ್ಪಷ್ಟವಾಗಿ -ತಿಳಿಯುವುದೇನೆಂದರೆ 
ಜನಾಂಗದ ಉತ್ತರವು 'ಎಸೆದು ಬಿಟ್ಟಿದ್ದೆವು" ಎಂಬಲ್ಲಿಗೆ ಮುಗಿಯಿತು. ನಂತರದ ವಿವರವನ್ನು ಅಲ್ಲಾಹನು ಸ್ವತಃ ಹೇಳುತ್ತಾನೆ. 


ಕಾಂಡ-16 


1010 ಕುರ್‌ಆನ್‌ ವ್ಯಾಖ್ಯಾನ 


5 ren 7/2೨ 34 EES ہے‎ 
EE SNS Oy bl 
ಇಸಿ pO 


HOLS RAL ddI 


7 
27% 8 


نین )3 


ರೀತಿಯಲ್ಲಿ ಸಾಮಿರೀಯೂ ಏನನ್ನೋ ಹಾಕಿದನು ಮತ್ತು ಅವರಿಗಾಗಿ ಒಂದು ಕರುವಿನ ಮೂರ್ತಿಯನ್ನು ಮಾಡಿ 
ಹೊರತಂದನು. ಅದರೊಳಗಿನಿಂದ ಎತ್ತಿನಂತಹ ಧ್ವನಿ ಹೊರಡುತ್ತಿತ್ತು. ಜನರು, "ಇದುವೇ ನಿಮ್ಮ ದೇವರು 
ಮತ್ತು ಮೂಸಾರ ದೇವರು. ಮೂಸಾ ಇದನ್ನು ಮರೆತು ಬಿಟ್ಟರು" ಎಂದು ಕೂಗಿದರು. ಅದು ಅವರ ಮಾತಿಗೆ 
ಉತ್ತರಿಸುವುದಿಲ್ಲ ಎಂಬುದನ್ನಾಗಲಿ ಅವರ ಲಾಭ ನಷ್ಟಗಳ ಯಾವ ಅಧಿಕಾರವನ್ನೂ ಪಡೆದಿಲ್ಲ ಎಂಬುದನ್ನಾಗಲಿ 
ಅವರು ನೋಡುತ್ತಿರಲಿಲ್ಲವೇ? ಹಾರೂನ್‌ (ಮೂಸಾರು ಬರುವುದಕ್ಕಿಂತ) ಮೊದಲೇ ಅವರೊಡನೆ ಸಾರಿ 
ಹೇಳಿದ್ದರು:- "ಹೇ ಜನರೇ, ನೀವು ಇದರ ಕಾರಣದಿಂದಾಗಿ ಪರೀಕ್ಷೆಗೆ ಗುರಿಯಾಗಿರುತ್ತೀರಿ. ರಹ್ಮಾನನೇ (ಪರಮ 
ದಯಾಳುವೇ) ನಿಮ್ಮ ಪ್ರಭು. ಆದುದರಿಂದ ನೀವು ನನ್ನನ್ನು ಅನುಸರಿಸಿರಿ ಮತ್ತು ನನ್ನ ಆಜ್ಞೆಯನ್ನು ಪಾಲಿಸಿರಿ." 
ಆದರೆ ಅವರು ಇವರೊಡನೆ- "ಮೂಸಾ ನಮ್ಮ ಬಳಿಗೆ ಮರಳಿ ಬರುವ ವರೆಗೂ ನಾವು ಇದರ ಉಪಾಸನೆಯನ್ನೇ 
ಮಾಡುತ್ತಿರುವೆವು” ಎಂದು ಹೇಳಿ ಬಿಟ್ಟರು. 


ಇದರಿಂದ: : ಜನರು ಮುಂದೆ ಬರಲಿದ್ದ ಕ್ಷೋಭೆಯ ಬಗ್ಗೆ ಪ್ರಜ್ಞಾರಹಿತರಾಗಿದ್ದರು. ತಮ್ಮ ತಮ್ಮ ಆಭರಣಗಳನ್ನು ತಂದು ರಾಶಿ 
ಹಾಕುತ್ತಲೇ ಹೋದರು. ಸಾಮಿರೀ ಕೂಡಾ ಅವರಲ್ಲಿ ಸೇರಿದ್ದನು. ಅನಂತರ ಆಭರಣಗಳನ್ನು ಕರಗಿಸುವ ಹೊಣೆಯನ್ನು ಸಾಮಿರೀ 
ವಹಿಸಿದನು. ಅದರಿಂದ ಇಟ್ಟಿಗೆ ಅಥವಾ ಸರಳುಗಳನ್ನು ತಯಾರಿಸುವುದನ್ನು ಬಿಟ್ಟು ಯಾವುದೋ ಕುತಂತ್ರದ ಮೂಲಕ ಆ 
ಭಟ್ಟಿಯಿಂದ ಒಂದು ಕರುವಿನ ಮೂರ್ತಿ ಹೊರಬರುವಂತೆ ಮಾಡಿದನು. ಅದರಿಂದ ಎತ್ತಿನಂಶಹ ಸ್ವರ ಹೊರಡುತ್ತಿತ್ತು. ಹೀಗೆ 
ಸಾಮಿರೀ ತನ್ನ ಜನಾಂಗದೊಡನೆ, 'ನಾನಂತೂ ಆಭರಣಗಳನ್ನು ಕರಗಿಸಿದ ಅಪರಾಧಿ ಮಾತ್ರ. ಈ ನಿಮ್ಮ ದೇವನು ತಾನಾಗಿಯೇ 
ಈ ರೂಪದಲ್ಲಿ ಪ್ರತ್ಯಕ್ಷನಾದನು' ಎನ್ನುತ್ತ ಜನಾಂಗವನ್ನು ಮೋಸಗೊಳಿಸಿದನು. 

69. ಇದಕ್ಕೆ ವ್ಯತಿರಿಕ್ತವಾಗಿ ಬೈಬಲ್‌ನಲ್ಲಿ, ಕರುವನ್ನು ತಯಾರಿಸಿ ಅದನ್ನು ಆರಾಧ್ಯ ವಸ್ತುವನ್ನಾಗಿ ಮಾಡುವ ಮಹಾ ಪಾತಕವು 
ಹ. ಹಾರೂನ್‌ರಿಂದ(ಅ) ಸಂಭವಿಸಿತು ಎನ್ನುತ್ತ' ಆರೋಪವನ್ನು ಅವರ ಮೇಲೆ ಹೊರಿಸುತ್ತದೆ. (ವಿಮೋಚನಾ ಕಾಂಡ, 
ಭಾಗ-32, ಸೂಕ್ತ 1-5) 

ಸಾಮಿರೀಯ ಹೆಸರೂ ಹಾರೂನ್‌ ಎಂದೇ ಆಗಿರಬಹುದಾದ ಮತ್ತು ಅದರಿಂದಾಗಿಯೇ ಬನೀ ಇಸ್ರಾತಈಲರಲ್ಲಿ ಈ ತಪ್ಪು 
ಐತಿಹ್ಮಗಳು ಪ್ರಸಿದ್ಧಿ ಪಡೆದಿರಬಹುದಾದ ಹಾಗೂ ಅನಂತರದವರು ಈ ಹಾರೂನ್‌ನನ್ನು ಪ್ರವಾದಿ ಹಾರೂನ್‌ರೊಂದಿಗೆ(ಅ) ಕಲಬೆರಕೆ 
ಮಾಡಿರಬಹುದಾದ ಸಾಧ್ಯತೆಯೂ ಇದೆ. ಆದರೆ ಇಂದು ಇಲ್ಲೂ ಕುರ್‌ಆನ್‌ ತಪ್ಪು ಮಾಡಿದೆ ಎಂದೂ ನಿಜವಾಗಿ ದೇವ ಹಾಗೂ 
ಅವನ ಪ್ರವಾದಿಯೇ ಕರುವನ್ನುಂಟು ಮಾಡಿದುದೆಂದೂ ಅವರ ಮೇಲಿಂದ ಈ ಕಲಂಕವನ್ನು ಅಳಿಸಿ ಹಾಕುವ ಮೂಲಕ ಕುರ್‌ಆನ್‌ 
ಒಂದು ಉಪಕಾರ ಮಾಡಿದುದಲ್ಲವೆಂದೂ ತದ್ವಿರುದ್ಧವಾಗಿ ಅದು ತಪ್ಪು ಮಾಡಿದೆ ಎಂದೂ ಕ್ರೈಸ್ತ ಮಿಶನರಿಗಳ ಮತ್ತು ಇಸ್ಲಾಮಿನ 
ಪಾಶ್ನಾತ್ಮ ವಿಮರ್ಶಕರ ವಾದ. ಆದರೆ ಸ್ವತಃ ಬೈಬಲ್‌ ತನ್ನ ಇದೇ ಅಧ್ಯಾಯದಲ್ಲಿ ಕೆಲವೇ ಪಂಕ್ತಿಗಳಷ್ಟು ಮುಂದೆ ಸಾಗಿದಾಗ 
ನ್ನ ವಾದವನ್ನು ಹೇಗೆ ಅಲ್ಲಗಳೆಯುತ್ತದೆ ಎಂಬುದು ಅವರಿಗೆ ಕಾಣಿಸುವುದಿಲ್ಲ. ಈ ಭಾಗದ ಕೊನೆಯ ಹತ್ತು ಸೂಕ್ತಗಳಲ್ಲಿ ಬೈಬಲ್‌ 
ಹೀಗೆ ಹೇಳುತ್ತಿದೆ - ಅನಂತರ ಹ. ಮೂಸಾರು(ಅ) ಬನೀಲಾವೀಗಳನ್ನು ಒಟ್ಟು ಸೇರಿಸಿದರು ಮತ್ತು ಬಹುದೇವತ್ವದ ಈ 
ಮಹಾಪಾತಕವನ್ನೆಸಗಿದವರನ್ನು ವಧಿಸಿಬಿಡಬೇಕೆಂಬ ದೇವಾಜ್ಞೆಯನ್ನು ಅವರಿಗೆ ಹೇಳಿದರು. ಆ ಪ್ರಕಾರ ಅಂದು ಮೂರು ಸಾವಿರ 
ಮಂದಿ ವಧಿಸಲ್ಪಟ್ಟರು. ಇಲ್ಲಿ ಹ. ಹಾರೂನ್‌ರನ್ನು(ಅ) ಬಿಟ್ಟು ಬಿಟ್ಟಿದ್ದೇಕೆ? ಎಂಬ. ಪ್ರಶ್ನೆ ಉದ್ಭವಿಸುತ್ತದೆ. ಈ ಅಪರಾಧದ 
ಮೂಲ ಪುರುಷ ಅವರೇ ಆಗಿರುತ್ತಿದ್ದರೆ ಸಾಮೂಹಿಕ ಹತ್ಕಾಕಾಂಡದಿಂದ ಅವರನ್ನು ತಪ್ಪಿಸಿ ಅವರಿಗೆ ಕ್ಷಮೆ ಕೊಟ್ಟುದಾದರೂ 
ಹೇಗೆ? ಮತ್ತು ಮುಂದುವರಿದು ಹೀಗಿದೆ - ಮೂಸಾರು(ಅ) ದೇವನ ಮುಂದೆ ಹೋಗಿ ಇನ್ನು ಬನೀ ಇಸ್ರಾಈಲರ ಪಾಪವನ್ನು 


ಕಾಂಡ-16 


20. ತಾಹಾ 1011 


: 


ಷಿ 2೨ ”7د‎ 

LE SESSA‏ ا تقد وت بن 

(92-94) ಮೂಸಾ (ತನ್ನ ಜನಾಂಗವನ್ನು ಗದರಿಸಿದ ಬಳಿಕ ಹಾರೂನ್‌ರ ಕಡೆಗೆ ತಿರುಗಿ) ಹೀಗೆಂದರು- 
٢  ಹಾರೂನ್‌, ಇವರು ಪಥಭ್ರಷ್ಟರಾಗುತ್ತಿರುವುದನ್ನು ನೀವು ಕಂಡಾಗ, ನನ್ನ ಮಾರ್ಗದರ್ಶನವನ್ನು 
ಅನುಸರಿಸದಂತೆ ನಿಮ್ಮನ್ನು ತಡೆದವರಾರು? ನೀವು ನನ್ನ ಅಪ್ಪಣೆಯ ವಿರುದ್ಧ ನಡೆದಿರಾ?" ಹಾರೂನ್‌ ಉತ್ತರ 
| ಕೊಟ್ಟರು- "ಓ ನನ್ನ ಮಾತೆಯ ಪುತ್ರನೇ, ನನ್ನ ಗಡ್ಡವನ್ನು ಹಿಡಿಯಬೇಡ ಮತ್ತು ನನ್ನ ತಲೆ ಕೂದಲನ್ನೂ 
ಎಳೆಯಬೇಡ.'' ನೀನು ಬಂದು- ನೀವು ಬನೀಣಸ್ರಾಈಲರಲ್ಲಿ ಒಡಕನ್ನುಂಟು ಮಾಡಿದಿರಿ ಮತ್ತು ನನ್ನ ಮಾತಿಗೆ 
ಬೆಲೆಯೇ ಕೊಡಲಿಲ್ಲ- ಎಂದು ಹೇಳುವಿಯೆಂಬ ಭಯ ನನಗಿತ್ತು." 


ಕ್ಷಮಿಸಿ ಬಿಡು ಎಂದೂ کرات‎ ನನ್ನ ಹೆಸರನ್ನು ನಿನ್ನ ಗ್ರಂಥದಿಂದ ಅಳಿಸಿ ಬಿಡು ಎಂದೂ ಬಿನ್ನವಿಸಿದರು. ಆಗ ಅಲ್ಲಾಹನು 
'ಯಾರು ನನ್ನ ಪಾಪವೆಸಗಿರುತ್ತಾನೋ ಅವನ ಹೆಸರನ್ನೇ ನನ್ನ ಗ್ರಂಥದಿಂದ ಅಳಿಸಿ ಬಿಡುವೆನು' ಎಂದನು - ಆದರೆ ಹ. ಹಾರೂನ್‌ರ(ಲ) 
ಹೆಸರನ್ನು ಗ್ರಂಥದಿಂದ ಅಳಿಸದಿರುವುದನ್ನು ನಾವು ಕಾಣುತ್ತೇವೆ. ಅಷ್ಟೇ ಅಲ್ಲ, ಇದಕ್ಕೆ ವ್ಯತಿರಿಕ್ತವಾಗಿ ಅವರಿಗೂ ಅವರ ಸಂತತಿಗೂ 
ಬನೀ ಇಸ್ರಾಈಲರಲ್ಲಿ ಅತ್ಯಂತ ಉನ್ನತ ಹುದ್ದೆಯನ್ನು ಅರ್ಥಾತ್‌ ಬನೀಲಾವೀಯ ನಾಯಕತ್ವ ಮತ್ತು ಮಕ್ತಿಸಿನ ಪೌರೋಹಿತ್ಯವನ್ನು 
ಪ್ರದಾನ ಮಾಡಲಾಯಿತು. (ಅರಣ್ಯಕಾಂಡ ಭಾಗ-18, ಸೂಕ್ತ 1-7) ಬೈಬಲಿನ ಈ ಆಂತರಿಕ ಸಾಕ್ಸವು ಅದರದ್ದೇ ಗತ ವಿವರಣೆಯನ್ನು 
ರದ್ದುಗೊಳಿಸಿ ಕುರ್‌ಆನಿನ ವಿವರಣೆಯನ್ನು ಸಮರ್ಥಿಸುವುದಿಲ್ಲವೇ? ' 

70. ಅಪ್ಪಣೆ ಎಂದರೆ ಹ. ಮೂಸಾರು(ಅ) ಪರ್ವತಕ್ಕೆ ಹೋಗುವಾಗ ತಮ್ಮ ಸ್ಥಾನದಲ್ಲಿ ಹ. ಹಾರೂನ್‌ರಿಗೆ(ಅ) 
ನಾಯಕತ್ವವನ್ನು ವಹಿಸಿಕೊಡುವಾಗ ಕೊಟ್ಟ ಅಪ್ಪಣೆ. ಹ. ಮೂಸಾರು(ಅ) ಹೋಗುವಾಗ ತಮ್ಮ ಅಣ್ಣ ಹ. ಹಾರೂನ್‌ರೊಡನೆ(ಅ)- 
'ನೀವು ನನ್ನ ಜನಾಂಗದಲ್ಲಿ ನನ್ನ ಪ್ರತಿನಿಧಿಯಾಗಿ ವರ್ತಿಸಬೇಕು. ಜಾಗ್ರತೆ, ಸುಧಾರಣೆ ಮಾಡಬೇಕು ಗಲಭೆಕೋರರ ನೀತಿಯನ್ನು 
ಅನುಸರಿಸಬಾರದು' ಎಂದು ಹೇಳಿದುದು ಅಲ್‌ ಅಲ್‌ರಾಫ್‌ ಅಧ್ಯಾಯದ 142ನೆಯ ಸೂಕ್ತದಲ್ಲಿ ಗತಿಸಿದೆ. 

71. ಈ ಸೂಕ್ತಗಳ ಅನುವಾದದಲ್ಲಿ ನಾವು, ಹ. ಮೂಸಾರು(ಲ) ತಮ್ಮನಾಗಿದ್ದ ರಾದರೂ ಸ್ಥಾನದ ದೃಷ್ಟಿಯಿಂದ ಹಿರಿಯರಾಗಿದ್ದ 
ರೆಂಬುದನ್ನೂ ಹ. ಹಾರೂನ್‌ರು(ಅ) ಅಣ್ಣನಾಗಿದ್ದರೂ ಸ್ಥಾನದ ದೃಷ್ಟಿಯಿಂದ ಕಿರಿಯರಾಗಿದ್ದರೆಂಬುದನ್ನೂ ಗಮನದಲ್ಲಿ ಇರಿಸಿದ್ದೇವೆ. 

72. ಜನಾಂಗವು ಒಗ್ಗ ಟ್ಲಿನಿಂದಿರಬೇಕೆಂಬುದು ಅದು ಸನ್ಮಾರ್ಗದಲ್ಲಿರುವುದಕ್ಕಿಂತಲೂ ಮಹತ್ವವಾದುದೆಂದೂ ಶಿರ್ಕ್‌ನಂತಹ 
ಮಹಾ ಪಾತಕವೆಸಗಿದರೂ ಐಕಮತ್ಯವು ಒಡಕಿಗಿಂತ ಒಳ್ಳೆಯದೆಂದೂ ಹ. ಹಾರೂನ್‌ರ(ಅ) ಈ ಉತ್ತರದ ಅರ್ಥವಲ್ಲ. ಈ ಸೂಕ್ತಕ್ಕೆ 
ಹೀಗೆ ಅರ್ಥ ಕಟ್ಟುವವನು ನಿಜವಾಗಿ ಕುರ್‌ಆನಿನಿಂದ ಸನ್ಮಾರ್ಗದ ಬದಲಿಗೆ ಪಥಬ್ರಷ್ಟಕೆಯನ್ನು ಪಡೆದಂತಾಗುವುದು. ಹ. 
ಹಾರೂನ್‌ರ(ಲ) ಸಂಪೂರ್ಣ ಅಭಿಪ್ರಾಯವನ್ನು ಗ್ರಹಿಸಬೇಕಾದರ ಈ ಸೂಕ್ತವನ್ನು ಅಲ್‌ ಆಲ್‌ರಾಫ್‌ ಅಧ್ಯಾಯದ 150ನೆಯ 
ಸೂಕ್ತದೊಂದಿಗೆ ಸೇರಿಸಿ ಓದಬೇಕು. ಅದರಲ್ಲಿ ಹ. ಹಾರೂನ್‌ರು(ಆ) ಹೀಗೆ ಹೇಳುತ್ತಾರೆ, 'ಓ ನನ್ನ ಮಾತೆಯ ಪುತ್ರನೇ, ಇವರು 
ನನ್ನನ್ನು ದಬಾಯಿಸಿಕೊಂಡರು. ನನ್ನನ್ನು ಕೊಂದು ಹಾಕುವುದರಲ್ಲಿದ್ದರು. ಆದುದರಿಂದ ಈಗ ನೀನು ಶತ್ರುಗಳಿಗೆ ನನ್ನ ಬಗ್ಗೆ ನಗುವ 
ಸಂದರ್ಭ ಕೊಡಬೇಡ ಮತ್ತು ನನ್ನನ್ನು ಅಕ್ರಮಿಗಳ ಕೂಟದಲ್ಲಿ ಸೇರಿಸಬೇಡ.' ಇದರಿಂದ - ಹ. ಹಾರೂನ್‌ರು(ಅ) ಜನರನ್ನು 
ಈ ಪಥಭ್ರಷ್ಟತೆಯಿಂದ ತಡೆಯಲು ಸಂಪೂರ್ಣವಾಗಿ ಪ್ರಯತ್ನಿಸಿದ್ದರು. ಆದರೆ ಅವರು ಹೆ. ಹಾರೂನ್‌ರ(ಅ) ವಿರುದ್ದ ಒಂದು 
ಘೋರ ಕ್ಲೋಭೆಯನ್ನೇ ಉಂಟುಮಾಡಿದರು ಮತ್ತು ಅವರನ್ನು ಕೊಂದು ಹಾಕಲಿಕ್ಕೂ ಸಿದ್ದರಾದರು. ಹ. ಮೂಸಾರು(ಅ) ಮರಳಿ 
ಬರುವುದಕ್ಕೆ ಮುಂಚೆ ಇಲ್ಲಿ ಅಂತಃಕಲಹ ಸ್ಫೋಟಿಸಿ ಬಿಡಬಾರದೆಂದೂ ಅವರು ಮರಳಿ ಬಂದು, ಪರಿಸ್ಥಿತಿಯನ್ನು ಎದುರಿಸಲು 
ನಿಮ್ಮಿಂದ ಸಾಧ್ಯವಾಗದಿದ್ದರೆ ಅದನ್ನು ಇಷ್ಟರ ಮಟ್ಟಿಗೆ ಹದಗೆಡಲು ಏಕೆ ಬಿಟ್ಟಿರಿ? ಎಂದು ದೂರುವಂತಾಗಬಾರದೆಂದೂ ಹೆದರಿ 
ವಿವಶರಾಗಿ ಸುಮ್ಮನಾಗಿದ್ದರು - ಎಂದು ತಿಳಿದು ಬರುತ್ತದೆ. ಆ ಜನಾಂಗದೊಳೆಗೆ ಈ ಇಬ್ಬರೂ ಸಹೋದರರ ಶತ್ರುಗಳು ಗಣನೀಯ 
ಸಂಖ್ಕೆಯಲ್ಲಿದ್ದರೆಂದೂ ಅಲ್‌ ಅಲ್‌ರಾಫ್‌ ಅಧ್ಯಾಯದಲ್ಲಿ ಸೂಕ್ತದ ಕೊನೆಯ ಮಾತಿನಿಂದ ಸ್ಪಷ್ಟವಾಗುತ್ತದೆ. 


ಕಾಂಡ-16 


1012 ಕುರ್‌ಆನ್‌ ವ್ಯಾಖ್ಯಾನ 


ರ, ree ca 


ಭತ 7 LAS BS ANSE) 


(95-98) ಆಗ ಮೂಸಾ, "ಓ ಸಾಮಿರೀ, ನಿನ್ನ ಸಂಗತಿಯೇನು?'" ಎಂದು ಕೇಳಿದರು. ಅವನು, "ಇವರಿಗೆ 
ಕಾಣಿಸದಿದ್ದ ಒಂದು ವಸ್ತುವನ್ನು ನಾನು ಕಂಡೆನು. ಆದುದರಿಂದ ರಸೂಲರ ಪಾದ ಚಿಹ್ನೆಯಿಂದ ನಾನು ಒಂದು 
ಹಿಡಿ ತೆಗೆದುಕೊಂಡು ಅದಕ್ಕೆ ಹಾಕಿ ಬಿಟ್ಟೆ. ನನ್ನ ಚಿತ್ತವೇನೋ ನನಗೆ ಹೀಗೆಯೇ ಹೊಳೆಯಿಸಿತು" ಎಂದನು.” 
ಮೂಸಾ ಹೀಗೆ ಹೇಳಿದರು, "ಹಾಗಾದರೆ ನಡೆ, ನೀನಿನ್ನು ಜೀವಮಾನವಿಡೀ- ನನ್ನನ್ನು ಮುಟ್ಟಬೇಡಿರಿ ಎಂದು 
ಕೂಗುತ್ತಿರಬೇಕು.” ನಿಶ್ಚಯವಾಗಿಯೂ ನಿನ್ನ ವಿಚಾರಣೆ ನಡೆಸಲಾಗುವ ದಿನವೊಂದಿದೆ. ಅದು ನಿನ್ನಿಂದ ಎಷ್ಟು 
ಮಾತ್ರಕ್ಕೂ ಸರಿದು ಹೋಗಲಾರದು. ನೀನು ಮೋಹಗೊಂಡಿದ್ದ ಈ ಲರಾಧ್ಮ ವಸ್ತುವನ್ನು ನೋಡು, ನಾವಿನ್ನು 
ಇದನ್ನು ಸುಟ್ಟು ಬಿಡುವೆವು ಮತ್ತು ಚೂರುಚೂರಾಗಿ ಮಾಡಿ ಸಮುದ್ರದಲ್ಲಿ ಹರಿಸಿ ಬಿಡುವೆವು.” ಜನರೇ, ನಿಮ್ಮ 
ದೇವನು ಏಕಮಾತ್ರ ಅಲ್ಲಾಹನಾಗಿದ್ದು ಅವನ ಹೊರತು ಅನ್ಮ ದೇವನಾರೂ ಇಲ್ಲ. ಅವನ ಜ್ಞಾನವು ಸಕಲ 
ವಸ್ತುಗಳನ್ನು ಆವರಿಸಿಕೊಂಡಿದೆ." 


73. ಈ ಸೂಕ್ತದ ವ್ಯಾಖ್ಯಾನದಲ್ಲಿ ವಿಚಿತ್ರ ರೀತಿಯ ಎಳೆದಾಟ ನಡೆದಿದೆ. [ಆದರೆ ವಿಷಯ ಪರಂಪರೆಯಲ್ಲಿ ಇದನ್ನಿಟ್ಟು 
ನೋಡಿದಾಗ ಬಹಳ ಸುಲಭವಾಗಿ ತಿಳಿದು ಬರುವುದೇನೆಂದರೆ] ಸಾಮಿರೀ ಒಬ್ಬ ಸಂಚುಕೋರನಾಗಿದ್ದನು. ಅವನು ಚೆನ್ನಾಗಿ 
ಆಲೋಚಿಸಿಯೇ ಇಷ್ಟು ದೊಡ್ಡ ಸಂಚಿನ ಯೋಜನೆ ತಯಾರಿಸಿದ್ದನು. ಅವನು ಚಿನ್ನದ ಕರುವನ್ನು ತಯಾರಿಸಿ ಅದರೊಳಗಿಂದ 
ಯಾವುದೋ ವಿಧಾನದಿಂದ ಕರುವಿನಂತಹ ಸ್ವರ ಹೊರಡಿಸಿ ಜನಾಂಗದ ಅಜ್ಞಾನಿ ಹಾಗೂ ಮುಗ್ದರನ್ನು ವಂಚಿಸಿದುದು ಮಾತ್ರವಲ್ಲದೆ 
ಸ್ವತಃ ಹ. ಮೂಸಾರ(ಅ) ಮುಂಬೆ ಕುತಂತ್ರಪೂರ್ಣ ಕತೆ ಕಟ್ಟಿ ಹೇಳುವ ಸಾಹಸವನ್ನೂ 'ಮಾಡಿದನು. ಬೇರೆಯವರಿಗೆ ಕಾಣದ ದೃಶ್ಯವು 
ನನಗೆ ಕಾಣಿಸುತ್ತಿತ್ತಂದೂ ವಾದಿಸಿದನು. ರಸೂಲರ ಪಾದ ಚಿಹ್ನೆಯ ಒಂದು ಹಿಡಿ ಮಣ್ಣಿನಿಂದಾಗಿ ಈ ಪವಾಡವಾಯಿತೆಂಬ 
ಕಟ್ಟುಕತೆಯನ್ನೂ ಕಟ್ಟಿದನು. ಇಲ್ಲಿ ರಸೂಲ್‌ ಎಂದರೆ ಪ್ರಾಚೀನ ವ್ಯಾಖ್ಯಾನಕಾರರು ತಿಳಿದಿರುವಂತೆ ಜಿಬ್‌ರೀಲ್‌ರೂ(ಲ) 
ಆಗಿರಬಹುದು. ಆದರೆ ಬಹುಶಃ ಇದು ಸ್ವತಃ ಹ. ಮೂಸಾರೇ(ಅ) ಆಗಿರಬೇಕು. ಸಾಮಿರೀ ಒಬ್ಬ ಕುತಂತ್ರಿಯಾಗಿದ್ದನು. ಅವನು 
ಹೆ. ಮೂಸಾರನ್ನೂ(ಅ) ತನ್ನ ಕುತಂತ್ರದ ಜಾಲದಲ್ಲಿ ಸಿಕ್ಕಿಸಿ ಹಾಕಲಿಚ್ಛಸಿದನು. ಅವರೊಡನೆ, ಸ್ವಾಮೀ ಇದು ತಮ್ಮ ಪಾದಧೊಳಿಯ |' 
ಮಹಿಮೆ. ಅದನ್ನು ನಾನು ಕರಗಿದ ಚಿನ್ನಕ್ಕೆ ಹಾಕಿದಾಗ ಅದು ಇಂತಹ ತೇಜೋಮಯ ಕರುವಿನ ರೂಪ ತಾಳಿತು ಎಂದನು. ಹೀಗೆ 
ಅವನು ಹ. ಮೂಸಾರಿಗೂ(ಅ) ಒಂದು ಮಾನಸಿಕ ಲಂಚ ಕೊಟ್ಟು ಅವರು ಇದು ತಮ್ಮ ಪಾದಧೂಳಿಯ ಪವಾಡವೆಂದು ಹಿಗ್ಗುವಂತೆ 
ಮಾಡಲು ಪ್ರಯತ್ಲಿಸಿರಬಹುದು. ಈ ರೀತಿ ಅಭಿಪ್ರಾಯ ತಾಳುವುದರಲ್ಲಿ ದೋಷವಿಲ್ಲ, ಏಕೆಂದರೆ ಇವೆಲ್ಲ ವಿಷಯಗಳನ್ನೂ 
ಕುರ್‌ಆನ್‌ ಸಾಮಿರೀಯ ಕುತಂತ್ರದ ರೂಪದಲ್ಲಿ ಮುಂದಿರಿಸಿದೆ. ಕುರ್‌ಆನ್‌ ತನ್ನ ಕಡೆಯಿಂದೇನೂ ಈ ಘಟನೆಯನ್ನು ವಿವರಿಸಿಲ್ಲ. 

74. ಅರ್ಥಾತ್‌- ಬಾಳಿನುದ್ದಕ್ಕೂ ಸಮಾಜದಿಂದ ಅವನ ಸಂಬಂಧವನ್ನು ಕಡಿದು ಹಾಕಿದುದು ಮಾತ್ರವಲ್ಲದೆ ಅವನನ್ನು 
ಅಸ್ಟೃಶ್ಯನಾಗಿಯೂ ಮಾಡಲಾಯಿತು. ಅಷ್ಟೇ ಅಲ್ಲ, ತನ್ನ ಅಸ್ಪೃಶ್ಯತೆಯನ್ನು ಸ್ವತಃ ಎಲ್ಲರಿಗೂ ತಿಳಿಸುವ ಹಾಗೂ ನಾನು ಅಸ್ಪೃಶ್ಯ, 
ನನ್ನನ್ನು ಮುಟ್ಟಬೇಡಿರೆಂದೂ ದೊರದಿಂದಲೇ ಹೇಳುವ ಹೊಣೆಯನ್ನೂ ಅವನ ಮೇಲೆಯೇ ಹೊರಿಸಲಾಯಿತು, 


ಕಾಂಡ-16 


20. ತಾಹಾ 1013 


3 


242 $96 ವ وش‎ GVA 
MOS ESAS GIs 


ال 7 


೨8 24? pa p! “fled وطصیے‎ ANSE ڑھ‎ 
GSR Oe LL a ران غرفی‎ 


(99-112) *ಓ ಪೈಗಂಬರರೇ, ಈ ರೀತಿ ನಾವು ನಿಮಗೆ ಹಿಂದಿನ ವೃತ್ತಾಂತವನ್ನು ತಿಳಿಸುತ್ತೇವೆ. ನಾವು 
ನಮ್ಮಲ್ಲಿಂದಲೇ ನಿಮಗೊಂದು 'ಉದೋಧ' ಪ್ರದಾನ ಮಾಡಿರುತ್ತೇವೆ.” ಇದರಿಂದ ವಿಮುಖನಾದವನು 
ನಿಶ್ಚಯವಾಗಿಯೂ ಪುನರುತ್ಡಾನದ ದಿನ ಕಠಿಣವಾದ ಪಾಪಗಳ ಹೊರೆ ಹೊರುವನು. ಇಂತಹವರೆಲ್ಲರೂ ಸದಾ 
ಅದರ ಸಂಕಟದಲ್ಲೇ ಬಿದ್ದಿರುವರು ಮತ್ತು ಪುನರುತ್ನಾನದ ದಿನ (ಈ ಅಪರಾಧದ ಹೊಣೆಯು) ಅವರಿಗೆ 
ಅತ್ಯಂತ ಅಸಹನೀಯ ಹೊರೆಯಾಗಿರುವುದು.” “ಸೂರ್‌'(ಕಹಳೆ) ಊದಲಾಗುವ”್‌ ದಿನ ನಾವು ಅಪರಾಧಿಗಳ 
ಕಣ್ಣುಗಳು (ಭಯಭೀತಿಯಿಂದ) ನಿಶ್ಚಲವಾಗಿರುವ ಸ್ಥಿತಿಯಲ್ಲಿ ಅವರನ್ನು ಸುತ್ತುಗಟ್ಟ ತರುವೆವು.” ಅವರು 


75. ಹ. ಮೂಸಾರ(ಅ) ವೃತ್ತಾಂತವನ್ನು ಮುಗಿಸಿ ಉಪನ್ಮಾಸವು ಈಗ ಮತ್ತೆ ಅಧ್ಯಾಯದ ಆರಂಭದಲ್ಲಿದ್ದ ವಿಷಯಕ್ಕೆ 
ತಿರುಗುತ್ತದೆ. ಮುಂದುವರಿಯುವುದಕ್ಕಿಂತ ಮುಂಚೆ ಇಲ್ಲಿ ಹ. ಮೂಸಾರ(ಅ) ವೃತ್ತಾಂತ ಆರಂಭವಾಗುವುದಕ್ಕಿಂತ ಹಿಂದಿನ 
ಸೂಕ್ತಗಳನ್ನು ಇನ್ನೊಮ್ಮೆ ಓದಿಕೊಳ್ಳಬೇಕು. ಇದರಿಂದ ಈ ಅಧ್ಯಾಯದ ಮೂಲ ಚರ್ಚಾ ವಿಷಯವೇನು, ಮಧ್ಯದಲ್ಲಿ 
ಹ. ಮೂಸಾರ(ಅ) ವೃತ್ತಾಂತ ಯಾಕೆ ವಿವರಿಸಲಾಗಿದೆ ಮತ್ತು 'ಈಗ ಆ ವೃತ್ತಾಂತವನ್ನು ಮುಗಿಸಿ ಯಾವ ರೀತಿ ಉಪನ್ಮಾಸವು 
ತನ್ನ ಮೂಲ ವಿಷಯದ ಕಡೆಗೆ ಮರುಳುತ್ತಿದೆ ಎಂಬುದು ನಿಮಗೆ ಚೆನ್ನಾಗಿ ಮನವರಿಕೆಯಾದೀತು. 

76. ಅರ್ಥಾತ್‌- ಈ ಕುರ್‌ಆನನ್ನು ಈ ಅಧ್ಯಾಯದ ಆರಂಭದಲ್ಲೇ ಹೇಳಿದಂತೆ, ನಿಮ್ಮಿಂದ ಸಾಧ್ಯವಾಗದ ಒಂದು ಕೆಲಸ 
ಮಾಡಿಸಲಿಕ್ಕಾಗಿ ಹಾಗೂ ಕೂತಲ್ಲೇ ನಿಮ್ಮನ್ನು ಸಂಕಷ್ಟದಲ್ಲಿ ಸಿಕ್ಕಿಸಿ ಹಾಕಲಿಕ್ಕಾಗಿ ಅವತೀರ್ಣಗೊಳಿಸಿರುವುದಲ್ಲ. ಬದಲಾಗಿ ಯಾರ 
ಹೃದಯದಲ್ಲಿ ಕಿಂಚಿತ್ತಾದರೂ ದೇವಭಯವಿರುವುದೋ ಅಂತಹ ವ್ಯಕ್ತಿಗೆ ಇದೊಂದು ಮರುಸ್ಮರಣೆ ಹಾಗೂ 
ಉಪದೇಶ(ಉದ್ಯೋಧ)ವಾಗಿದೆ. 

77. ಇದರಲ್ಲಿ ಹೇಳಲಾಗಿರುವ ಒಂದನೆಯ ವಿಷಯ ಯಾವುದೆಂದರೆ ಯಾರು ಈ ಉದೋಧೆಯಿಂದ ಅರ್ಥಾತ್‌ 
ಕುರ್‌ಆನ್‌ನಿಂದ ವಿಮುಖನಾಗುವನೋ ಅವನು ಬೇರೆಯವರಿಗೇನೂ ನಷ್ಟವನ್ನುಂಟು ಮಾಡಿದಂತಾಗುವುದಿಲ್ಲ. ಆ ಮೂಲಕ ಅವನು 
ಸ್ವತಃ ತನಗೇ ನಷ್ಟವನ್ನುಂಟು ಮಾಡಿಕೊಳ್ಳುವನು. ಎರಡನೆಯ ವಿಷಯವೇನೆಂದರೆ ಯಾರಿಗಾದರೂ ಕುರ್‌ಆನಿನ ಮೂಲಕ ಈ 
ಉಪದೇಶ ತಲಪಿಯೂ ಅವನು ಅದನ್ನು ಸ್ವೀಕರಿಸಲು ಹಿಂಜರಿದರೆ ಪರಲೋಕದ ಶಿಕ್ಷೆಯಿಂದ ರಕ್ಷಣೆ ಹೊಂದಲಾರನು. ಇಲ್ಲಿ 
ಈ ಸೂಕ್ತದ ಪದಗಳು ಸಾರ್ವತ್ರಿಕವಾಗಿವೆ. ಅದು ಯಾವುದಾದರೊಂದು ಜನಾಂಗ, ದೇಶ ಮತ್ತು ಕಾಲಕ್ಕೆ ಸೀಮಿತಗೊಂಡಿಲ್ಲ. 

78. ಸೂರ್‌ ಎಂದರೆ ಕಹಳೆ. ಈಗ ಅದಕ್ಕೆ ಬಿಗಿಲು ಎಂದೂ ಹೇಳಲಾಗುತ್ತದೆ. ಅಲ್ಲಾಹನು ತನ್ನ ವಿಶ್ವದ ವ್ಯವಸ್ಥೆಯನ್ನು 
ಮಾನವನಿಗೆ ವಿವರಿಸಿಕೊಡಲಿಕ್ಕಾಗಿ ಸ್ವತಃ ಮಾನವ ಜೀವನದಲ್ಲಿ ಅದನ್ನು ಹೋಲುವಂತಹ ವ್ಯವಸ್ಥೆಯಲ್ಲಿ ಪ್ರಯೋಗಿಸುವ 
ಪದಗಳನ್ನೂ ಪಾರಿಭಾಷಿಕಗಳನ್ನೂ ಪ್ರಯೋಗಿಸುತ್ತಾನೆ. ಈ ಪದಗಳನ್ನೂ ಪಾರಿಭಾಷಿಕಗಳನ್ನೂ ಪ್ರಯೋಗಿಸುವ ಉದ್ದೇಶವು ನಮ್ಮ 
ಕಲ್ಪನೆಯನ್ನು ಮುಖ್ಯ ವಿಷಯಕ್ಕೆ ಹತ್ತಿರಗೊಳಿಸುವುದೇ ಆಗಿದೆ. ನಾವು ದೇವ ಸಾಮ್ರಾಜ್ಯದ ವ್ಮವಸ್ಥೆಯಲ್ಲಿನ ವಸ್ತುಗಳನ್ನು, ಅವು 
ನಮ್ಮ ಇಹ ಜೀವನ ವ್ಯವಸ್ಥೆಯಲ್ಲಿರುವ ಸೀಮಿತ ಸ್ವರೂಪದ ವಸ್ತುಗಳ ಹಾಗಿವೆ ಮತ್ತು ಅವುಗಳನ್ನು ಅಂತಹ ಪರಿಮಿತ ಅರ್ಥದಲ್ಲಿ 
ಊಹಿಸಿಕೊಳ್ಳಬೇಕೆಂದು ಇದರ ಉದ್ದೇಶವಲ್ಲ. ಜನರನ್ನು ಒಟ್ಟುಗೂಡಿಸಲಿಕ್ಕಾಗಿ ಹಾಗೂ ಪ್ರಮುಖ ವಿಷಯಗಳನ್ನು ಘೋಷಿಸಲಿಕ್ಕಾಗಿ 
ಕಹಳೆ ಅಥವಾ ಬಿಗಿಲಿನಂತಹ ವಸ್ತುವನ್ನು ಊದುವ ಪದ್ಧತಿಯು ಪ್ರಾಚೀನ ಕಾಲದಿಂದ ಇಂದಿನ ವರೆಗೂ ಪ್ರಚಲಿತವಿದೆ. ಇಂತಹ 
ಒಂದು ವಸ್ತುವನ್ನೇ ಪುನರುತ್ನಾನ ದಿನದಂದು ಊದಲಾಗುವುದೆಂದೂ. ಅದು ಸಮ್ಮ ಕಹಳೆಯಂತಶಿರುವುದೆಂದೂ ಅಲ್ಲಾಹನು 
ಹೇಳುತ್ತಾನೆ. 

79. ಮೂಲದಲ್ಲಿ 'ರುರ್‌ಕನ್‌' ಎಂಬ ಪದ ಪ್ರಯೋಗವಾಗಿದೆ. ಇದು 'ಅರ್‌ರಕ್‌'ನ ಬಹುವಚನ ರೂಪ. ಅಂದು ಜನರು 


ಕಾಂಡ -16 


1014 ಕುರ್‌ಆನ್‌ ವ್ಯಾಖ್ಯಾನ 


ಪರಸ್ಪರ ಪಿಸುಮಾತಿನಲ್ಲಿ, "ನೀವು ಭೂಲೋಕದಲ್ಲೇನೋ ಕೇವಲ ಹತ್ತು ದಿನಗಳನ್ನು ಮಾತ್ರ ಕಳೆದಿರಬಹುದು" 
ಎನ್ನುವರು. ಅವರೇನು" ಹೇಳುತ್ತಿರುವರೆಂದು ನಮಗೆ ಚೆನ್ನಾಗಿ ಗೊತ್ತಿದೆ. ಆಗ ಅವರಲ್ಲಿ ಅತ್ಯಧಿಕ 
ಜಾಗರೂಕತೆಯಿಂದ ಅಂದಾಜು ಮಾಡುವಾತನು, "ನಿಮ್ಮ ಭೂಲೋಕದ ಜೀವನಾವಧಿಯು ಒಂದು ದಿನ 
ಮಾತ್ರವಿತ್ತು" ಎಂದು ಹೇಳುವನು (ಎಂಬುದನ್ನೂ ನಾವು ಬಲ್ಲೆವು.) ಅಂದು ಈ ಪರ್ವತಗಳು ಎಲ್ಲಿ ಹೋಗಿ 
ಬಿಡುವುವು? ಎಂದು ಇವರು ನಿಮ್ಮೊಡನೆ ಕೇಳುತ್ತಾರೆ. ನನ್ನ ಪ್ರಭು ಅವುಗಳನ್ನು ಧೂಳನ್ನಾಗಿ ಮಾಡಿ ಹಾರಿಸಿ 
ಬಿಡುವನೆಂದೂ, ಮತ್ತು ಭೂಮಿಯನ್ನು ಯಾವುದೇ ಓರೆಕೋರೆ, ಏರುತಗ್ಗುಗಳು ಕಾಣಿಸದಂತಹ ಬಟ್ಟ 


ನಸುನೀಲಿ (ಬಿಳಿ ಮಿಶ್ರಿತ ನೀಲಿ) ಬಣ್ಣ ತಾಳಿ ಬಿಡುವರೆಂದು ಕೆಲವರು ಇದಕ್ಕೆ ಅರ್ಥ ನೀಡಿದ್ದಾರೆ. ಏಕೆಂದರೆ ಭಯಭೀತಿಯಿಂದಾಗಿ 
ರಕ್ತವು ಬತ್ತಿ ಹೋಗುವುದು. ಇನ್ನು ಕೆಲವರು ಇದಕ್ಕೆ 'ಅರುಖ್‌ರಕುಲ್‌ ಐನ್‌' (ನೀಲಿ ಕಣ್ಣುಗಳುಳ್ಳವರು) ಅಂದರೆ ಭಯಾಧಿಕ್ಕದಿಂದ 
ಅವರ ಕಣ್ಣುಗಳು ಕದಲದಿರುವುದು ಎಂದು ಅರ್ಥೈಸಿದ್ದಾರೆ. ಒಬ್ಬನ ಕಣ್ಣುಗಳು ಕಳೆಗುಂದಿದಾಗ ಅದರ ಕಪ್ಪು ಭಾಗಗಳಿಲ್ಲವೂ 
ಬಿಳುಪಾಗಿ ಬಿಡುತ್ತವೆ. 

80. ಇನ್ನೊಂದರ್ಥ 'ಮರಣಾನಂತರ ಇಷ್ಟರ ವರೆಗೆ ಕೇವಲ ಹತ್ತು ದಿನಗಳು ಮಾತ್ರ ಕಳೆದಿರಬಹುದು' ಎಂದೂ ಆಗಬಹುದು. 
ಪುನರುತ್ತಾನ ದಿನ ಜನರು ತಮ್ಮ ಲೌಕಿಕ ಜೀವನದ ಕಾಲಾವಧಿಯು ಬಹಳ ಕಡಿಮೆಯಿತ್ತೆಂದು ಅಂದಾಜಿಸುವರೆಂದು ಕುರ್‌ಆನಿನ 
ಇತರ ಕಡೆಗಳಲ್ಲೂ ಹೇಳಲಾಗಿದೆ. (ಮೂಮಿನೂನ್‌ ಅಧ್ಯಾಯದ 112 ಮತ್ತು 113ನೆಯ ಸೂಕ್ತಗಳನ್ನು ನೋಡಿರಿ) ಮರಣದಿಂದ 
ಪುನರುತ್ನಾನದ ವರೆಗಿನ ಕಾಲಾವಧಿಯ ಬಗೆಗೂ ಹೀಗೆಯೇ ಇರುವುದು. (ಅರ್ರೂಮ್‌ನ 55 ಮತ್ತು 56ನೆಯ ಸೂಕ್ತಗಳನ್ನು ನೋಡಿರಿ) 
ಈ ಲೌಕಿಕ ಜೀವನವನ್ನೂ ಮರಣೋತ್ತರ ಮತ್ತು ಪುನರುತ್ನಾನದ ನಡುವಿನ ಕಾಲಾವಧಿಯನ್ನೂ ಅವರು ಬಹಳ ಅತ್ಕಲ್ಪವಾಗಿ 
ಕಾಣುವರೆಂದು ಈ ವಿವರಣೆಗಳಿಂದ ತಿಳಿದು ಬರುತ್ತದೆ. 

81. ಇದೊಂದು ಉಪನುಡಿ. ಪುನರುತ್ತಾನದ ದಿನ ಆ ಜನ ಸಮೂಹದಲ್ಲಿ ಓಡುತ್ತಲಿರುವ ಮಂದಿ ಪರಸ್ಪರ ಆಡಲಿರುವ 
ಮಾತನ್ನು ಇಂದಿಲ್ಲಿ ಹೇಗೆ ಹೇಳಲಾಗುತ್ತಿದೆ ಎಂಬ ಶ್ರೋತೃಗಳ ಸಂದೇಹವನ್ನು ನಿವಾರಿಸಲಿಕ್ಯಾಗಿ ಈ ಉಪನುಡಿಯನ್ನು ಉಪನ್ಯಾಸದ 
ನಡುವೆ ತರಲಾಗಿದೆ. 

82. ಇದೂ ಒಂದು ಉಪನುಡಿಯಾಗಿದ್ದು ಉಪನ್ಯಾಸದ ಮಧ್ಯೆ ಯಾರೋ ಒಬ್ಬ ಶ್ರೋತ್ಸವಿನ ಪ್ರಶ್ನೆಗೆ ಉತ್ತರವಾಗಿ ಇದನ್ನು 
ಹೇಳಲಾಗಿದೆ. ಯಾರೋ ಒಬ್ಬನು ಅಪಹಾಸ್ಕ ಮಾಡಲಿಕ್ಕಾಗಿ - ನೀವು ಹೇಳುತ್ತಿರುವ ಪುನರುತ್ನಾನ ದಿನದ ಚಿತ್ರದಿಂದ, ಅಂದು 
ಭೂಮಿಯ ಸಕಲ ಜನರೂ ಯಾವುದೋ ಸಮತಟ್ಟಾದ ಮೈದಾನದಲ್ಲಿ ಓಡುತ್ತಿರುವರೆಂದು ಭಾಸವಾಗುತ್ತದೆ. ಹಾಗಾದರೆ ಈ ದೊಡ್ಡ 
ದೊಡ್ಡ ಪರ್ವತಗಳು ಆಗ ಎಲ್ಲಿಗೆ ಹೋಗುವುವು? ಎಂದು ಕೇಳಿರಬಹುದು. ಈ ಪ್ರಶ್ನೆಯ ಸಂದರ್ಭ ತಿಳಿಯಬೇಕಾದರೆ ಈ ಉಪನ್ಯಾಸ 
ಅವತೀರ್ಣಗೊಂಡ ಸನ್ನಿವೇಶವು ನಮ್ಮ ಗಮನದಲ್ಲಿರಬೇಕು. ಮಕ್ಕಾ ಇರುವ ಸ್ಥಳವು ಒಂದು ಕೊಳದಂತಿದ್ದು ಅದರ ಸುತ್ತಲೂ 
ಉನ್ನತ ಪರ್ವತಗಳಿವೆ. ಪ್ರಶ್ಲಿಸುವವನು ಆ ಪರ್ವತಗಳನ್ನು ತೋರಿಸಿಯೇ ಹೀಗೆ ಕೇಳಿರಬಹುದು. 


ಕಾಂಡ -16 


20. ತಾಹಾ 1015 


ಕ, 3 ೨9%2% 347೨2 و7‎ ಸೇ 
Eso ey ES Esp INURL 
ಬಯಲನ್ನಾಗಿ ಮಾಡಿ ಬಿಡುವನು ಎಂದು ಹೇಳಿರಿ.” ಅಂದು ಎಲ್ಲರೂ ಘೋಷಿಸುವವನ ಕೂಗಿಗನುಸಾರ 
ನೇರವಾಗಿ ಸಾಗಿ ಬರುವರು. ಯಾವನೂ ಕಿಂಚಿತ್ತೂ ಜಂಭ ತೋರಲಾರನು. ಸದ್ದು-ಗದ್ದಲಗಳೆಲ್ಲವೂ ರಹ್ಮಾನನ 
ಮುಂದೆ ಅಡಗಿ ಹೋಗುವುವು. ಒಂದು ಕ್ಲೀಣ ಗೊಣಗಾಟದ ಹೊರತು ಇನ್ನೇನನ್ನೂ ನೀವು ಕೇಳಲಾರಿರಿ. 
ಅಂದು ರಹ್ಮಾನನು ಯಾರಿಗೆ ಅನುಮತಿ ನೀಡುವನೋ ಮತ್ತು ಯಾರ ಮಾತನ್ನು ಕೇಳಲು ಇಚ್ಛಿಸುವನೋ 
ಅವರ ಹೊರತು ಯಾರ ಶಿಫಾರಸೂ ಫಲಕಾರಿಯಾಗದು. ಅವನು ಜನರ ಮುಂದಿನ ಮತ್ತು ಹಿಂದಿನ ಎಲ್ಲ 


83. ಪರಲೋಕದಲ್ಲಿ ಭೂಮಿಯ ನವ ನಿರ್ಮಾಣದ ಸ್ವರೂಪವನ್ನು ಕುರ್‌ಆನಿನಲ್ಲಿ ವಿವಿಧ ಸಂದರ್ಭಗಳಲ್ಲಿ ವಿವರಿಸಲಾಗಿದೆ. 
[ಉದಾ:- ಅಲ್‌ ಇನ್‌ಶಿಕಾಕ್‌ ಸೂಕ್ತ 3, ತಕ್ಟೀರ್‌ ಸೂಕ್ತ 6 ಮತ್ತು ಇನ್‌ಫಿತಾರ್‌ ಸೂಕ್ತ 3, ತಾಹಾದ ಈ ಸೂಕ್ತ. ಇವೆಲ್ಲ 
ಸೂಕ್ತಗಳನ್ನು ಮುಂದಿರಿಸಿದಾಗ] ಮನದಲ್ಲಿ ಮೂಡುವ ರೂಪ ಹೀಗಿದೆ: ಪರಲೋಕದಲ್ಲಿ ಈ ಭೂಗೋಲದ ಸಮುದ್ರಗಳನ್ನು 
ಸಂಪೂರ್ಣವಾಗಿ ಅಳಿಸಿ, ಪರ್ವತಗಳನ್ನು ಒಡೆದು ಏರು ತಗ್ಗುಗಳನ್ನು ಸಮತಟ್ಟುಗೊಳಿಸಿ, ಅರಣ್ಯಗಳನ್ನು ನೀಗಿಸಿ ಅದನ್ನು ಒಂದು 
ಬೋಳು ಚೆಂಡಿನಂತೆ ಮಾಡಲಾಗುವುದು. ಅದರ ಈ ಸ್ವರೂಪವನ್ನೇ ಇಬ್‌ರಾಹೀಮ್‌ ಅಧ್ಯಾಯದ 48ನೆಯ ಸೂಕ್ತದಲ್ಲಿ 'ಯೌಮ 
ತುಬದ್ದಲುಲ್‌ ಅರ್‌ಲು ಗೈರಲ್‌ ಅರ್‌ಲಿ' ( ಅಂದು ಈ ಭೂಮಿಯನ್ನು ಇನ್ನೊಂದು ಭೂಮಿಯಾಗಿ ಬದಲಾಯಿಸಿ ಬಿಡಲಾಗುವುದು) 
ಎಂದು ಹೇಳಲಾಗಿದೆ. ಅಖಿಲ ಜನಕೋಟಿ ಒಟ್ಟುಗೂಡುವ (ಹೆಶ್ರ್‌ ನೆಲೆಗೊಳ್ಳುವ) ಮತ್ತು ಅಲ್ಲಾಹನು ನ್ಯಾಯ ತೀರ್ಮಾನ ಮಾಡುವ 
ಭೂಮಿಯ ಸ್ವರೂಪ ಹೀಗೆಯೇ ಇರುವುದು. ತರುವಾಯ ಅದರ ಅಂತಿಮ ಹಾಗೂ ಶಾಶ್ವತ ರೂಪವನ್ನು ಅರಖ್ಲುಮರ್‌ ಅಧ್ಯಾಯದ 
74ನೆಯ ಸೂಕ್ತದಲ್ಲಿ ಹೀಗೆ ಹೇಳಲಾಗಿದೆ - 'ಮುತ್ತಕೀಗಳು (ದೇವಭಕ್ತರು) - ನಮಗೆ ನೀಡಿದ ವಾಗ್ದಾನಗಳನ್ನು ನೆರವೇರಿಸಿಕೊಟ್ಟ 
ಹಾಗೂ ನಮ್ಮನ್ನು ಭೂಮಿಯ ವಾರೀಸುದಾರರನ್ನಾಗಿ ಮಾಡಿದ ಅಲ್ಲಾಹನಿಗೆ ಕೃತಜ್ಞತೆಗಳು. ನಾವು ಈ ಸ್ವರ್ಗದಲ್ಲಿ ಇಷ್ಟಬಂದಲ್ಲಿ 
ನಮ್ಮ ಸ್ಥಳವನ್ನು ಮಾಡಿಕೊಳ್ಳಬಲ್ಲೆವು. ಸತ್ಯರ್ಮವೆಸಗಿದವರಿಗೆ ಅತ್ಯುತ್ತಮ ಸತ್ಸಲವಿದೆ' - ಕಟ್ಟಕಡೆಗೆ ಈ ಭೂಗೋಲವೆಲ್ಲವನ್ನೂ 
ಸ್ವರ್ಗವನ್ನಾಗಿ ಮಾಡಿಬಿಡಲಾಗುವುದು ಮತ್ತು ಅಲ್ಲಾಹನ ಸಜ್ಜನದಾಸರು ಅದರ ವಾರೀಸುದಾರರಾಗುವರೆಂದು ಇದರಿಂದ ತಿಳಿಯಿತು. 
ಸಹಾಬಿಗಳು ಮತ್ತು ತಾಬಕಃಗಳಲ್ಲಿ ಹ. ಇಬ್ನ್‌ ಅಬ್ಬಾಸ್‌ ಮತ್ತು ಕತಾದಃರೂ(ರ) ಸ್ವರ್ಗವು ಇದೇ ಭೂಮಿಯಲ್ಲಾಗುವುದೆಂದು 
ಹೇಳಿದ್ದಾರೆ ಮತ್ತು ಅನ್ನಜ್ಮ್‌ ಅಧ್ಯಾಯದ 'ಇಂದ ಸಿದ್‌ರತಿಲ್‌ ಮುಂತಹಾ ಇಂದಹಾ ಜನ್ನತುಲ್‌ ಮಲ್‌ವಾ' (ಅತ್ಯುನ್ನತ ಸ್ಥಳದ 
ಬಳಿ, ಅದರ ಬಳಿಯೇ ಸ್ವರ್ಗದ ವಾಸಸ್ಥಾನವಿದೆ) ಎಂಬ ವಾಕ್ಕವನ್ನು, ಅದರ ಅರ್ಥ ಹುತಾತ್ಮರ ಆತ್ಮಗಳನ್ನಿರಿಸಲಾಗುವ ಸ್ವರ್ಗ 
ಎಂದು ವ್ಯಾಖ್ಯಾನಿಸಿದ್ದಾರೆ. 

84. ತಾತ್ತರ್ಯವೇನೆಂದರೆ ನಡೆದಾಡುವ ಸಪ್ಪಳ ಮತ್ತು ಪಿಸುಮಾತುಗಳಲ್ಲದೆ ಇನ್ನೇನೂ ಅಲ್ಲಿ ಕೇಳಿಸಲಾರದು. ಅಲ್ಲಿ ಒಂದು 
ಭಯಾನಕ ವಾತಾವರಣವಿರುವುದು. 

85. ಈ ಸೂಕ್ತಕ್ಕೆ ಎರಡು ಅನುವಾದಗಳಿರಲು ಸಾಧ್ಯವಿದೆ: ಒಂದು ಮೇಲೆ ಕೊಡಲಾದುದೇ. ಇನ್ನೊಂದು, 'ಅಂದು ಶಿಫಾರಸು 
ಫಲಕಾರಿಯಾಗದು. ಯಾರ ಪರವಾಗಿಯಾದರೂ ರಹ್ಮಾನನು ಅನುಮತಿ ಕೊಡುವ ಹಾಗೂ ಅವನ ಮಾಠನ್ನು ಆಲಿಸಲು ಒಪ್ಪುವ 
ಹೊರತು.' ಇಲ್ಲಿ ಈ ಎರಡೂ ಅಭಿಪ್ರಾಯಗಳು ಸೇರಿರುವಂತೆ ಅತ್ಯಂತ ಸಮಗ್ರ ಪದಗಳ ಪ್ರಯೋಗವಾಗಿದೆ. ವಸ್ತುಸ್ಥಿತಿಯೂ 
ಇದೇ ಆಗಿದೆ. ಪುನರುತ್ನಾನ' ದಿನ ಶಿಫಾರಸಿಗಾಗಿ ಬಾಯಿ ತೆರೆಯುವುದಂತಿರಲಿ ಉಸಿರೆತ್ತುವ ಧೈರ್ಯವೂ ಯಾರಿಗೂ ಇರಲಾರದು. 
ಅಲ್ಲಾಹನು ಮಾತಾಡಲು ಯಾರಿಗೆ ಅನುಮತಿ ನೀಡುವನೋ ಅವನು ಮಾತ್ರ ಶಿಫಾರಸು ಮಾಡಬಲ್ಲನು. ಅಲ್ಲದೆ ಯಾರ ಪರವಾಗಿ 
ಶಿಫಾರಸು ಮಾಡಲು ಅಲ್ಲಾಹನು ಅನುಮತಿ ನೀಡುವನೋ ಅವನ ಪರವಾಗಿ ಮಾತ್ರ ಶಿಫಾರಸನ್ನು ಆಲಿಸಲಾಗುವುದು. ಇವೆರಡೂ 
ವಿಷಯಗಳನ್ನು ಕುರ್‌ಆನಿನ ಅನೇಕ ಕಡೆಗಳಲ್ಲಿ ಸುಸ್ಪಷ್ಟವಾಗಿ ವಿವರಿಸಲಾಗಿದೆ. (ಅಲ್‌ ಬಕರ ಅಧ್ಯಾಯದ 225, 
ಅನ್ನಬಲ್‌ನ 38, ಅಲ್‌ ಅಂಬಿಯಾದ 28 ಮತ್ತು ಅನ್ನಜ್ಮ್‌ನ 26ನೇ ಸೂಕ್ತಗಳನ್ನು ನೋಡಿರಿ.) 


ಕಾಂಡ-16 


1016 ಕುರ್‌ಆನ್‌ ವ್ಯಾಖ್ಯಾನ 


b BoP KY 232 4 44 864೨ 
PASTAS ASO LEG IN 


3 ೨ تی گا‎ 3 
SSS ANGE oS SN NOLS 
ಸ್ಥಿತಿಯನ್ನೂ ಅರಿತಿರುತ್ತಾನೆ ಮತ್ತು ಇತರರಿಗೆ ಅದರ ಸಂಪೂರ್ಣ ಜ್ಞಾನವಿಲ್ಲ. ಜನರ ಶಿರಗಳು ಆ ಚರಂತನನ 
ಹಾಗೂ ಸ್ವಯಂಸ್ಥಿರನ ಮುಂದೆ ಬಾಗುವುವು. ಆಗ ಅಕ್ರಮದ ಪಾಪ ಭಾರ ಹೊತ್ತಿರುವವನು ವಿಫಲನಾಗುವನು. 
ಸತ್ಯರ್ಮಗಳನ್ನು ಮಾಡಿರುವುದರೊಂದಿಗೆ ಸತ್ಕವಿಶ್ವಾಸಿಯೂ ಆಗಿರುವಾತನಿಗೆ ಯಾವುದೇ ಅನ್ಯಾಯ ಮತ್ತು 
ಹಕ್ಕುಚ್ಛುತಿಯ ಭಯವಿರಲಾರದು.'' 

(113) ಓ ಪೈಗಂಬರರ, ಈ ರೀತಿ ನಾವು ಇದನ್ನು ಅರಬೀ ಭಾಷೆಯ ಕುರ್‌ಆನ್‌ ಆಗಿ 
ಅವತೀರ್ಣಗೊಳಿಸಿರುವೆವುಳ್‌ ಮತ್ತು ಇದರಲ್ಲಿ ಬಗೆಬಗೆಯಾಗಿ ಎಚ್ಚರಿಕೆ ನೀಡಿರುವೆವು. ಇವರು ಪಥಭ್ರಪಷ್ಟತೆಯಿಂದ 
ದೂರವಿರಲಿಕ್ಕಾಗಿ ಅಥವಾ ಅದರ ಮೂಲಕ ಇವರಲ್ಲಿ ಚೈತನ್ಯದ ಚಿಹ್ನೆ ಮೂಡಿಬರಬಹುದೆಂದು ನಿರೀಕ್ಷಿಸಿ 
(ಹೀಗೆ ಮಾಡಿದ್ದೇವೆ.) 


86. ಶಿಫಾರಸಿನ ವಿಷಯದಲ್ಲಿ ಈ ನಿರ್ಬಂಧದ ಕಾರಣವನ್ನು ಇಲ್ಲಿ ಕೊಡಲಾಗಿದೆ. ಯಾರ ದಾಖಲೆ ಹೇಗಿದೆ ಮತ್ತು 
ಭೂಮಿಯಲ್ಲಿ ಯಾರು ಏನು ಮಾಡುತ್ತಿದ್ದರು, ಎಂಬುದು ದೇವಚರರಿಗಾಗಲಿ ಪ್ರವಾದಿಗಳಿಗಾಗಲಿ ಮಹಾಪುರುಷರಿಗಾಗಲಿ ಯಾರಿಗೂ 
ತಿಳಿದಿಲ್ಲ. ಅಲ್ಲಾಹನಿಗೆ ಪ್ರತಿಯೊಬ್ಬನ ಗತ ಕೃತ್ಯಗಳ ಅರಿವೂ ಇದೆ. ಈಗ ಅವನ ನೀತಿ ಹೇಗಿದೆ ಎಂಬುದೂ ಗೊತ್ತಿದೆ. ಹೀಗಿರುವಾಗ 
ದೇವಚರರಿಗೂ' ಪ್ರವಾದಿಗಳಿಗೂ ಮಹಾಪುರುಷರಿಗೂ ಶಿಫಾರಸು ಮಾಡುವ ಮುಕ್ತ ಅವಕಾಶ ಹಾಗೂ ಪ್ರತಿಯೊಬ್ಬರಿಗೂ ಅವರಿಗೆ 
ಇಷ್ಟ ಬಂದವರ ಪರವಾಗಿ ಶಿಫಾರಸು ಮಾಡುವ ಅನುಮತಿ ಕೊಡುವುದಾದರೂ ಹೇಗೆ? [ಆದುದರಿಂದ ಈ ಸೂಕ್ತದಲ್ಲಿ 
ಹೇಳಿರುವಂತಹ ಕ್ರಮವೇ ಶಿಫಾರಸಿನ ಸೂಕ್ತ ಮತ್ತು ನ್ಯಾಯಪೂರ್ಣವಾದ ಕ್ರಮವಾಗಿದೆ. ಅಂದರೆ - ಶಿಫಾರಸು ಮಾಡುವವನು] 
ಶಿಫಾರಸು ಮಾಡುವುದಕ್ಕಿಂತ ಮುಂಚೆ ಅನುಮತಿ ಪಡೆದುಕೊಳ್ಳಬೇಕು ಮತ್ತು ಅಲ್ಲಾಹನು ಯಾರ ಪರವಾಗಿ ಶಿಫಾರಸು ಮಾಡಲು 
ಅನುಮತಿ ನೀಡುವನೋ ಅವನ ಪರವಾಗಿ ಮಾತ್ರ ಶಿಫಾರಸು ಮಾಡಬೇಕು. ಮಾತ್ರವಲ್ಲ ಶಿಫಾರಸು ಸೂಕ್ತವೂ ನ್ಯಾಯಪೂರ್ಣವೂ 
ಆಗಿರಬೇಕೆಂಬ ಶರತ್ತೂ ಇದೆ. 'ವಕಾಲ ಸವಾಬಾ' (ಮತ್ತು ಸರಿಯಾದ ಮಾತನ್ನೇ ಆಡುವವನಿಗೆ 78:38) ಎಂಬ ದೇವಾದೇಶವು 
ಇದನ್ನೇ ವಿವರಿಸುತ್ತದೆ. 

87. ಅರ್ಥಾತ್‌- ಅಲ್ಲಿ ತೀರ್ಮಾನವು ಪ್ರತಿಯೊಬ್ಬ ಮನುಷ್ಯನ ಗುಣಗಳೆ (ಖೇ) ಆಧಾರದಲ್ಲಿ ಆಗುವುದು. ಅಕ್ರಮದ 
ಪಾಪ ಭಾರವನ್ನು ಹೊತ್ತುಕೊಂಡು ಬಂದವನಿಗೆ - ಅವನು ತನ್ನ ದೇವನ ಹಕ್ಕುಗಳ ಮೇಲೆ ಅಕ್ರಮವೆಸಗಿರಲಿ - ದೇವನ ಸೃಷ್ಟಿಯ 
ಮೇಲೆಸಗಿರಲಿ ಅಥವಾ ತನ್ನ ಮೇಲೆ ತಾನೇ ಎಸಗಿರಲಿ - ಹೇಗಿದ್ದರೂ ಇದು ಅವನನ್ನು ಯಶಸ್ವಿಯಾಗಲು ಬಿಡಲಾರದು. ಅತ್ತ 
ಸತ್ಯವಿಶ್ವಾಸ ಮತ್ತು ಸತ್ಕರ್ಮ (ಕೇವಲ ಸತ್ಯರ್ಮಗಳಲ್ಲ, ಕೇವಲ ಸತ್ಯವಿಶ್ವಾಸವೂ ಅಲ್ಲ ಬದಲಾಗಿ ಸತ್ಕರ್ಮದ ಸಹಿತ 
ಸತ್ಮವಿಶ್ವಾಸ)ಗಳೊಂದಿಗೆ ಬರುವವರಿಗೆ ಅಲ್ಲಿ ತನ್ನ ಮೇಲೆ ಅಕ್ರಮವೆಸಗಲಾದೀತೆಂಬ ಭಯವೇ ಇಲ್ಲ. ಅರ್ಥಾತ್‌ ಅವರನ್ನು 
ಅಪರಾಧವಿಲ್ಲದೆ ವೃಥಾ ಶಿಕ್ಸಿಸಲಾಗದು. ಅವರು ಮಾಡಿದುದೆಲ್ಲವೂ ವ್ಯರ್ಥವಾಗಿ ಬಿಡುವ ಹಾಗೂ ಅವರಿಗೆ ಸಲ್ಲತಕ್ಕ ಹಕ್ಕನ್ನು 
ಕೊಡದಿರುಔಂತಹ ಸಂಭವವೂ ಇರಲಾರದು. 

88. ಅರ್ಥಾತ್‌- ಇಂತಹದೇ ವಿಷಯಗಳೂ ಶಿಕ್ಷಣಗಳೂ ಉಪದೇಶಗಳೂ ತುಂಬಿರುವಂತಹದ್ದು. ಇದರ ಸೂಚನೆಯು ಮೇಲಿನ 
ಸೂಕ್ತದಲ್ಲಿ ವಿವರಿಸಲಾಗಿರುವ ಸಮೊಪದ ವಿಷಯದ ಕಡೆಗೆ ಮಾತ್ರವಲ್ಲದೆ, ಕುರ್‌ಆನಿನಲ್ಲಿ ವಿವರಿಸಲಾಗಿರುವ ಎಲ್ಲಾ ವಿಷಯಗಳ 
ಕಡೆಗಿದೆ. ಇದರ ವಿವರಣಾ ಸರಣಿಯು, ಕುರ್‌ಆನಿನ ಕುರಿತು ಈ ಅಧ್ಯಾಯದ ಆರಂಭದಲ್ಲಿ ಮತ್ತು ಮೂಸಾರ(ಅ) ಕಥೆಯ 
ಅಂತ್ಕದಲ್ಲಿರುವ ಸೂಕ್ತಗಳಜೊತೆ ಗೂಡುತ್ತದೆ. ತಾತ್ಸರ್ಯವೇನೆಂದರೆ - ನಿಮ್ಮ ಕಡೆಗೆ ರವಾನಿಸಲಾಗಿರುವ 'ತದ್‌ಕಿರ"' (ವಿಜ್ಞಾಪನೆ) 
ಮತ್ತು ನಾವು ನಮ್ಮ ಕಡೆಯಿಂದಲೇ ನಿಮಗೆ ನೀಡಿರುವ 'ದಿಕ್ಸ್‌' ಇಷ್ಟೊಂದು ವೈಭವಪೂರ್ಣ 'ತದ್‌ಕಿರ ಮತ್ತು 'ದಿಕ್ರ್‌' ಆಗಿದೆ. 

89. ಅರ್ಥಾತ್‌- ಅವರು ತಮ್ಮ ನಿರ್ಲಕ್ಸ್ಯದಿಂದ ಜಾಗೃತರಾಗಲಿಕ್ಕಾಗಿ, ಅವರು ದಾರಿ ತಪ್ಪಿ ಎತ್ತ ಸಾಗುತ್ತಿದ್ದಾರೆ ಮತ್ತು 
ಈ ಪಥಭ್ರಷ್ಟತೆಯ ಅಂತಿಮ ಪರಿಣಾಮ ಏನಾಗುವುದೆಂಬ ಪ್ರಜ್ಞೆ ಮಾಡಲಿಕ್ಕಾಗಿ. 


ಕಾಂಡ-16 


20. ತಾಹಾ . 1017 


HCAEAD © 


ASE Ge 


0 ا یھو 8 ہے کک‎ 428 > Rely 
My لت بیس مہات یو ہو سو‎ 
(114) ಅಲ್ಲಾಹ್‌ ಮಹೋನ್ನತನು. ಯಥಾರ್ಥ ಸಾಮ್ರಾಟನು.* ನಿಮ್ಮ ಮೇಲೆ ಕುರ್‌ಆನಿನ 'ದಿವ್ಯವಾಣಿ' 
ಪರಿಪೂರ್ಣಗೊಳ್ಳುವುದಕ್ಕೆ ಮುಂಚೆಯೇ ಅದನ್ನು ಪಠಿಸುವುದರಲ್ಲಿ ತವಕ ಪಡಬೇಡಿರಿ. "ಓ ನನ್ನ ಪ್ರ 


ನನಗೆ ಇನ್ನಷ್ಟು ಜ್ಞಾನ ದಯಪಾಲಿಸು" ಎಂದು ಪ ಪ್ರಾರ್ಥಿಸಿರಿ.! 
(115-127) ನಾವು? ಇದಕ್ಕೆ 'ಮುಂಚೆ' ಆದಮರಿಗೊಂದು ಅಪ್ಪಣೆ ಕೊಟ್ಟಿದ್ದೆವು.” ಆದರೆ ಅವರು ಮರೆತು 


90. ಕುರ್‌ಆನಿನಲ್ಲಿ ಇಂತಹ ಮಾತುಗಳು ಸಾಮಾನ್ಯವಾಗಿ ಒಂದು ಉಪನ್ಮಾಸವನ್ನು ಮುಗಿಸುತ್ತಿರುವಾಗ ಹೇಳಲಾಗುತ್ತದೆ. ಮಾಠಿನ 
ಸಮಾಪ್ತಿಯು ದೇವಸ್ತುತಿಯಿಂದಾಗಬೇಕೆಂಬುದೇ ಅದರ ಉದ್ದೇಶ. ವಿವರಣಾ ಶೈಲಿ ಮತ್ತು ವಿಷಯಾನುಬಂಧಗಳನ್ನು ಗಮನಿಸುವಾಗ 
ಇಲ್ಲಿ ಒಂದು ಉಪನ್ಮಾಸ ಮುಗಿಯಿತು ಮತ್ತು 'ವಲಕದ್‌ ಅಹಿದ್‌ನಾ ಇಲಾ ಆದವ' (ನಾವು ಇದಕ್ಕೆ ಮುಂಚೆ ಆದಮರಿಗೊಂದು 
ಅಪ್ಪಣೆ ಕೊಟ್ಟಿದ್ದೆವು ಎಂಬಲ್ಲಿಂದ ಇನ್ನೊಂದು ಉಪನ್ಮಾಸ ಆರಂಭವಾಗುತ್ತದೆಂದು ಸ್ಪಷ್ಟವಾಗಿ ತಿಳಿದು ಬರುತ್ತದೆ. 

91. ಯಾವ ವಿಷಯಕ್ಕಾಗಿ ಈ ಎಚ್ಚರಿಕೆ? ಎಂಬುದನ್ನು ಎಚ್ಚರಿಕೆಯ ಪದಗಳೇ ಸಾರಿ ಹೇಳುತ್ತವೆ. ಪ್ರವಾದಿವರ್ಯರು(ಸ) 
ವಹ್ಮ್‌(ದಿವ್ಯವಾಣಿ) ಅವಶೀರ್ಣಗೊಳ್ಳುತ್ತಿರುವಾಗ ಅದನ್ನು ಕಂಠಪಾಠ ಮಾಡಿಕೊಳ್ಳಲು ಮತ್ತು ಪುನರುಚ್ಛರಿಸಲ 
ಪ್ರಯಶ್ನಿಸುತ್ತಿದ್ದಿರಬಹುದು. ಇದರಿಂದಾಗಿ ಅವರ ಗಮನವು ಆಗಾಗ ಸರಿಯುತ್ತಿದ್ದಿರಬಹುದು ಹಾಗೂ ದಿವ್ಯವಾಣಿಯನ್ನು 
ಗ್ರಹಿಸುವುದಕ್ಕೆ ಆತಂಕವುಂಟಾಗಿರಬಹುದು, ಸಂದೇಶವನ್ನು ಆಲಿಸುವುದರಲ್ಲೇ ಅವರ ಸಂಪೂರ್ಣ ಗಮನ 
ಕೇಂದ್ರೀಕೃತವಾಗದಿದ್ದಿರಬಹುದು. ಈ ಸ್ಥಿತಿಯನ್ನು ಕಂಡು - ನೀವು ವಹ್ಮ್‌ ಅವತೀರ್ಣಗೊಳ್ಳುತ್ತಿರುವ ವೇಳೆ ಅದನ್ನು ಕಂಠಪಾಠ 
ಮಾಡಲು ಪ್ರಯತಶ್ನಿಸಬಾರದೆಂದು ಅವರಿಗೆ ಆದೇಶಿಸಲಾಗಿದೆ. 

ಇದರಿಂದ ತಾಹಾ ಅಧ್ಯಾಯದ ಈ ಭಾಗವು ಪ್ರಾರಂಭ ಕಾಲದ ವಹ್ಯ್‌ಗಳಲ್ಲಿ ಸೇರಿದೆಯೆಂದು ತಿಳಿಯುತ್ತದೆ. ಆರಂಭ 
ಕಾಲದಲ್ಲಿ ಪ್ರವಾದಿವರ್ಯರಿಗೆ(ಸ) ವಹ್ಕ್‌ಯನ್ನು ಸ್ವೀಕರಿಸಿಕೊಳ್ಳುವ ಅಭ್ಯಾಸ ಇನ್ನೂ ಚೆನ್ನಾಗಿ ಆಗಿರಲಿಲ್ಲ. ಆ ಅವಧಿಯಲ್ಲಿ 
ಅವರಿಂದ ಈ ಕ್ರಿಯೆ ಅನೇಕ ವೇಳೆ ಸಂಭವಿಸಿದೆ. ಪ್ರತಿಯೊಂದು ಸಲವೂ ಈ ಕುರಿತು ಅವರನ್ನು ಎಚ್ಚರಿಸಲಿಕ್ಕಾಗಿ ಅಲ್ಲಾಹನ 
ವಶಿಯಿಂದ ಒಂದಲ್ಲೊಂದು ಆದೇಶ ನೀಡಲಾಗಿದೆ. (ನೋಡಿರಿ; ಅಧ್ಯಾಯ ಅಲ್‌ ಕಿಯಾಮಃ ಸೂಕ್ತ 16ರಿಂದ 19, ಅಲ್‌ಲಾ 
ಸೂಕ್ತ 6) ಕ್ರಮೇಣ ಅವರಿಗೆ ದಿವ್ಯ ಸಂದೇಶಗಳನ್ನು ಸ್ವೀಕರಿಸುವ ಮತ್ತು ಗ್ರಹಿಸುವ ಪ್ರೌಢಿಮೆ ಹೆಚ್ಚಿದಾಗ ಹೀಗಾಗುವುದೂ ನಿಂತಿತು. 
ಆದುದರಿಂದಲೇ ಅನಂತರದ ಅಧ್ಯಾಯಗಳಲ್ಲಿ ಇಂತಹ ಎಚ್ಚರಿಕೆಗಳೇನೂ ಕಂಡು ಬರುವುದಿಲ್ಲ. 

92. ಇಲ್ಲಿಂದ ಒಂದು ಪ್ರತ್ಯೇಕ ಉಪನ್ಮಾಸ ಆರಂಭವಾಗುತ್ತದೆ. ಮೇಲಿನ ಉಪನ್ಮಾಸದೊಂದಿಗೆ ಇದರ ವಿಷಯದ 
ಸಂಬಂಧಗಳು ಅನೇಕ ರೀತಿಯಲ್ಲಿವೆ. ಉದಾ: 1) ಯಾವ ಮರೆತ ಪಾಠವನ್ನು ಇಂದು ಕುರ್‌ಆನ್‌ ಮಾನವ ವರ್ಗಕ್ಕೆ 
ನೆನಪಿಸುತ್ತಿದೆಯೋ ಅದು, ಮಾನವಕುಲದ ಹುಟ್ಟಿನ ಆರಂಭ ಕಾಲದಲ್ಲೇ ಕೊಡಲಾಗಿದ್ದ ಪಾಠವೇ ಆಗಿದ್ದು ಅದನ್ನು ಆಗಾಗ 
ನೆನಪಿಗೆ ತರಲಾಗುವುದೆಂಬ ವಾಗ್ದಾನವನ್ನು ಅಲ್ಲಾಹನು ಮಾಡಿದ್ದನು ಮತ್ತು ಅದನ್ನು ನೆನಪಿಗೆ ತರಲಿಕ್ಕಾಗಿ ಕುರ್‌ಆನಿಗಿಂತ ಮೊದಲೂ 
ಆಗಾಗ 'ದಿಕ್ರ್‌' ಬರುತ್ತಲೇ ಇತ್ತು. 2) ಶೈತಾನನ ದುಪ್ಟೇರಣೆಯಿಂದ ಮನುಷ್ಯರು ಈ ಪಾಠವನ್ನು ಆಗಾಗ ಮರೆತು ಬಿಡುತ್ತಾರೆ. 
ಎಲ್ಲಕ್ಕಿಂತಲೂ ಮುಂಚೆ ಈ ಮರವೆ ಅವರ ಪ್ರಥಮ ಮಾತಾಪಿತರಿಗೆ ಉಂಟಾಗಿತ್ತು. ಅನಂತರ ಈ ಪರಂಪರೆಯೇ ಸರಾಗವಾಗಿ 
ಮುಂದುವರಿಯುತ್ತಿದೆ. ಇದರಿಂದಾಗಿ ಮಾನವನಿಗೆ ಪದೇಪದೇ ನೆನಪಿಸುತ್ತಿರಬೇಕಾದ ಅಗತ್ಯವಿದೆ. 3) ಮಾನವನ ಸೌಭಾಗ್ಯ ಮತ್ತು 
ದೌರ್ಭಾಗ್ಯಗಳು, ಅವನಿಗೆ ಅಲ್ಲಾಹನು ರವಾನಿಸಿರುವ 'ದಿಕ್ರ್‌'ನ ಬಗ್ಗೆ ಅವನು ತೋರುವ ವರ್ತನೆಯನ್ನು ಹೊಂದಿಕೊಂಡಿವೆ. ಇದನ್ನು 
ಅವನಿಗೆ ಪ್ರಪಂಚದ ಆದಿಯಲ್ಲೇ ಸ್ಪಷ್ಟವಾಗಿ ತಿಳಿಸಲಾಗಿತ್ತು. 4) ಮಾನವನು ತನ್ನ ಆದಿ ಶತ್ರುವಾದ ಶೈತಾನನ ದುಷ್ಟೇರಣೆಗೊಳಗಾಗಿ 
ಅಪರಾಧವೆಸಗಲು - ಮರೆವು, ದೃಢನಿರ್ಧಾರದ ಕೊರತೆ ಮತ್ತು ಸಂಕಲ್ಪದೋಷವು ಒಂದು ಬಗೆಯ ಕಾರಣವಾಗಿದೆ. ಮಾನವನಿಗೆ 


ಕಾಂಡ-16 


8 ۱ ಕುರ್‌ಆನ್‌ ವ್ಯಾಖ್ಯಾನೆ 


A‏ پک کے ہک بک ویے ید صاے ‏ ص پ2 ہے چرے سس بيرق ید ۱۶ےے 
ETS‏ دہ LG OG S53 ESTAS‏ لا تَا فا 
 L‏ ارہد ائؤدار2 ا لابو ےا سوچ ےا کے صر ب243 
TOS SL ESL EHS OFS‏ سجرڑ Wodly‏ 


یی 
Ge Ls SAL AO NE‏ ادا و ہم 
9 و Sg te SUEY EG‏ 
ಬಿಟ್ಟರು ಮತ್ತು ನಾವು ಅವರಲ್ಲಿ ಸ್ಥಿರಚಿತ್ತವನ್ನು ಕಾಣಲಿಲ್ಲ." ನಾವು ದೇವಚರರೊಡನೆ ಆದಮರಿಗೆ‏ 
ಸಾಷ್ಟಾಂಗವೆರಗಿರೆಂದು ಹೇಳಿದ್ದ ಆ ಸಂದರ್ಭವನ್ನು ಸ್ಮರಿಸಿರಿ. ಅವರೆಲ್ಲರೂ ಸಾಪ್ಟಾಂಗವೆರಗಿದರು. ಆದರೆ‏ 


'ಇಬ್‌ಲೀಸ'ನೊಬ್ಬನು ಮಾತ್ರ ನಿರಾಕರಿಸಿದನು. ಆಗ ನಾವು ಆದಮರೊಡಸೆ,* "ಇವನು ನಿಮ್ಮ ಮತ್ತು ನಿಮ್ಮ 
ಪತ್ನಿಯ ಶತ್ರು.* ಇವನು ನಿಮ್ಮಿಬ್ಬರನ್ನೂ ಸ್ವರ್ಗದಿಂದ ಹೊರ ಹಾಕಿಸಿ ನಿಮ್ಮನ್ನು ಗಂಡಾಂತರಕ್ಕೆ 


ತನ್ನ ಈ ತಪ್ಪಿನ ಅರಿವಾದೊಡನೆ ಅವನು ತನ್ನ ನಿಲುಮೆಯನ್ನು ಸರಿಪಡಿಸಿಕೊಂಡರೆ ಮತ್ತು ಅವಿಧೇಯತೆಯನ್ನು ಬಿಟ್ಟು ವಿಧೇಯತೆಯ 
ಕಡೆಗೆ ಮರಳಿದರೆ, ಅವನ ಈ ಅಪರಾಧಕ್ಕೆ ಕ್ಷಮೆ ಸಿಗಬಹುದು. ವಿದ್ರೋಹ, ಬಂಡಾಯ ನೀತಿ ಹಾಗೂ ಫಿರ್‌ಔನ್‌ ಮತ್ತು ಸಾಮಿರೀ 
ಮಾಡಿದಂತೆ ಮನಃ ಪೂರ್ವಕವಾಗಿ ಶೈತಾನನ ದಾಸ್ಕ-ಅನುಸರಣೆ ಮಾಡುವುದು - ಇದು ಇನ್ನೊಂದು ಬಗೆಯ ಕಾರಣ. ಇದಕ್ಕೆ 
ಕ್ಷಮೆ ಸಿಗುವ ಸಂಭವವೇ ಇಲ್ಲ. ۱ 

93. ಹ. ಆದಮ್‌ರ(ಅ) ಕಥೆ ಇದಕ್ಕೆ ಮುಂಚೆ ಅಧ್ಯಾಯ ಅಲ್‌ ಬಕರ, ಅಲ್‌ ಅಲ್‌ರಾಫ್‌ (ಎರಡು ಕಡೆಗಳಲ್ಲಿ), رکا‎ 
ಬನೀ ಇಸ್ರಾಈಲ್‌ ಮತ್ತು ಅಲ್‌ ಕಹ್ಸ್‌ಗಳಲ್ಲಿ ಬಂದಿದೆ. ಅದನ್ನು ಪುನರಾವರ್ತಿಸುವುದು ಇದು ಏಳನೆಯ ಸಲವಾಗಿದೆ. ಪ್ರತಿಯೊಂದು 
ಕಡೆಯೂ ಅದರ ವಿಷಯ ಪರಂಪರೆ ಮತ್ತು ಔಚಿತ್ಯ ವಿಭಿನ್ನವಾಗಿದೆ. ಪ್ರತಿಯೊಂದು ಕಡೆಯಲ್ಲೂ ಅಲ್ಲಿನ ಔಚಿತ್ಯದ ಹಿನ್ನೆಲೆಯಲ್ಲಿ 
ಕಥೆಯ ವಿವರಣೆಗಳು ವಿವಿಧ ರೀತಿಯಿಂದ ಬಂದಿವೆ. ಒಂದು ಕಡೆಯ ಚರ್ಚಾ ವಿಷಯದೊಂದಿಗೆ ಸಂಬಂಧ ಹೊಂದಿರುವ ಅಷ್ಟು 
ಭಾಗಗಳನ್ನು ಮಾತ್ರ ಅಲ್ಲಿ ಪ್ರಸ್ತಾಪಿಸಲಾಗಿದೆ. ಬೇರೆ ಕಡೆ ಅವು ಒಂದೋ ಸಿಗಲಾರವು ಅಥವಾ ಅವುಗಳ ವಿವರಣಾ ಶೈಲಿಯು 
ಸ್ಪಲ್ಪ ಭಿನ್ನವಾಗಿರುವುದು. 

94. ಹ. ಆದಮ್‌ರಿಂದ(ಅ) ಅಲ್ಲಾಹನ ಆಜ್ಜೋಲ್ಲಂಘನೆಯಾದುದು ಉದ್ದೇಶಪೂರ್ವಕವಾಗಿಯೋ ವಿದ್ರೋಹದಿಂದಲೋ 
ಆಗಿರವಿಲ್ಲ. ಅದು ಪ್ರಮಾದ, ಮರವೆ ಮತ್ತು ದೃಢನಿರ್ಧಾರ ಹಾಗೂ ಸಂಕಲ್ಪದ ಅಭಾವದಿಂದಾಗಿ ಸಂಭವಿಸಿದ್ದೆಂದು ಇದರಿಂದ 
ತಿಳಿಯುತ್ತದೆ. [ಇಲ್ಲಿ ಇದನ್ನು ಪ್ರಸ್ತಾಪಿಸುವ ಉದ್ದೇಶವು] ಹ. ಆದಮ್‌ರು(ಅ) ಮಾತ್ರವಲ್ಲ ಅವರ ಸಂತತಿಯೂ ಅಲ್ಲಾಹನ 
ಎಚ್ಚರಿಕೆಯ ಹೊರತಾಗಿಯೂ ತನ್ನ ಶತ್ರುವಿನ ಜಾಲದಲ್ಲಿ ಸಿಲುಕುತ್ತಿರಲು ಕಾರಣವಾಗಿರುವ ಮಾನವ ದೌರ್ಬಲ್ಮ ಯಾವುದೆಂಬುದನ್ನು 
ತೋರಿಸಿಕೊಡುವುಬಾಗಿದೆ. 

95. ಇಲ್ಲಿ ಹ ಆದಮ್‌ರಿಗೆ(ಅ) ಕೊಡಲಾಗಿದ್ದ ಮುಖ್ಯ ಆಜ್ಞೆಯನ್ನು ವಿವರಿಸಲಾಗಿಲ್ಲ. ಅರ್ಥಾತ್‌- 'ಈ ಒಂದು ವೃಕ್ಷದ 
ಫಲವನ್ನು ತಿನ್ನಬಾರದು' ಎಂಬ ಆಜ್ಞೆ ಇಲ್ಲಿ ಮಾನವನು ಅಲ್ಲಾಹನ ಎಚ್ಚರಿಕೆ ಮತ್ತು ಉಪದೇಶಗಳಿದ್ದರೂ ತನ್ನ ಚಿರಪರಿಚಿತ 
ಶತ್ರುವಿನಿಂದ ಪಥಭ್ರಷ್ಟನಾಗಿ ಹೇಗೆ ತಪ್ಪು ಹಾದಿಯಲ್ಲಿ ಸಾಗುತ್ತಾನೆಂಬುದನ್ನು ತೋರಿಸಿಕೊಡುವುದೇ ಮುಖ್ಯ ವಿಷಯ. ಇದಕ್ಕಾಗಿ 
ಅಲ್ಲಾಹನು ಮುಖ್ಯ ಆಜ್ಞೆಯನ್ನು ಪ್ರಸ್ತಾಪಿಸುವ ಬದಲಿಗೆ ಆ ಆಜ್ಞೆಯೊಂದಿಗೆ ಹ. ಆದಮ್‌ರಿಗೆ(ಅ) ಕೊಟ್ಟ ಬೋಧನೆಯನ್ನು ಇಲ್ಲಿ 
ಪ್ರಸ್ತಾಪಿಸಿದ್ದಾನೆ. 

96. ಶತ್ರುತ್ವದ ಪ್ರಕಟನೆ ಆಗಲೇ ಆಗಿತ್ತು. ಇಬ್‌ಲೀಸನು ತಮಗೆ ಸಾಷ್ಟಾಂಗವೆರಗಲು ನಿರಾಕರಿಸಿದ್ದುದನ್ನು ಆದಮ್‌ ಮತ್ತು 
ಹವ್ವಾ(ಅ) ಸ್ವತಃ ಕಂಡಿದ್ದರು. 'ನಾನು ಇವನಿಗಿಂತ ಶ್ರೇಷ್ಠನು. ನೀನು ನನ್ನನ್ನು ಅಗ್ನಿಯಿಂದ ಸೃಪ್ಪಿಸಿದೆ, ಇವನನ್ನು ಮಣ್ಣಿನಿಂದ 
ಸೃಷ್ಟಿಸಿದೆ' (ಅಧ್ಯಾಯ ಅಲ್‌ ಅಲ್‌ರಾಫ್‌ ಸೂಕ್ತ 12, ಸ್ವಾದ್‌ ಸೂಕ್ತ 76) ಎಂದು ಅವನು ಸ್ಪಷ್ಟವಾಗಿ ಹೇಳಿದ್ದನು. ಮಾತ್ರವಲ್ಲದೇ 
ಅವನು ನನಗೆ ನನ್ನ ಹಿರಿಮೆಯನ್ನೂ ಇವನ ಅಯೋಗ್ಯತೆಯನ್ನೂ ಸಾಬೀತು ಪಡಿಸಲು ಕಾಲಾವಕಾಶ ಕೊಡು, ನಾನು ಇವನನ್ನು 
ದಾರಿಗೆಡಸಿ ನಿನ್ನ ಖಲೀಫ (ಪ್ರತಿನಿಧಿ) ಎಂತಹವನೆಂಬುದನ್ನು ತೋರಿಸುವೆನೆಂದೂ ಹೇಳಿದ್ದನು. ಆದುದರಿಂದ ಅಲ್ಲಾಹನು ಇವನು 
ನಿಮ್ಮ ಶತ್ರುವೆಂದು ಹೇಳಿದುದು ಒಂದು ಅಜ್ಞಾತ ವಾರ್ತೆಯೇನೂ ಆಗಿರಲಿಲ್ಲ. ಇದು ಆ ದಂಪತಿಗಳಿಬ್ಬರೂ ಕಣ್ಣಾರೆ ಕಂಡ ಮತ್ತು 
ಕಿವಿಯಾರೆ ಕೇಳಿದ ವಿಷಯವಾಗಿತ್ತು. 


ಕಾಂಡ-16 


20. ತಾಹಾ : 1019 


NS 
PSN 
Vaslsas3 الج‎ 
٢ بر ہووس .رر‎ 
یر یز ود‎ 0 


ಇಲ್ಲಿರುವ ಸೌಕರ್ಯಗಳಿಂದಾಗಿ ನಿಮಗೆ ಹಸಿವೆ ಹಾಗೂ ನಗ್ನತೆ ಬಾಧಿಸುವುದಿಲ್ಲ ಮತ್ತು‏ 23200.77 ب: 
ನಿಮ್ಮನ್ನು ನೀರಡಿಕೆಯೂ ಬಿಸಿಲಿನ ಬೇಗೆಯೂ ಸತಾಯಿಸದು” ಎಂದೆವು. ಆದರೆ ಶೈಶಾನನು ಅವರನ್ನು‏ 
ಪುಸಲಾಯಿಸಿದನು,” "ಓ ಆದಮ್‌, ನಾನು ನಿಮಗೆ ಅಮರ ಜೀವನವೂ ಅನಂತ ಸಾಮ್ರಾಜ್ಯವೂ ಸಿಗುವಂತಹ‏ 
ವೃಕ್ಸವನ್ನು ತೋರಿಸಲೇ?" ಎಂದು ಕೇಳ ತೊಡಗಿದನು." ಕೊನೆಗೆ ಇಬ್ಬರೂ (ದಂಪತಿಗಳು) ಆ ಮರದ‏ 
ಫಲವನ್ನು ತಿಂದು ಬಿಟ್ಟರು. ಪರಿಣಾಮವಾಗಿ ತಕ್ಸಣವೇ ಅವರ ಗುಪ್ತಾಂಗಗಳು ಪರಸ್ಪರರಿಗೆ ಗೋಚರವಾದುವು‏ 
ಮತ್ತು ಇಬ್ಬರೂ ತಮ್ಮನ್ನು ತಾವೇ ಸ್ವರ್ಗದ ಎಲೆಗಳಿಂದ ಮರೆಸತೊಡಗಿದರು."' ಆದಮ್‌ ತಮ್ಮ ಪ್ರಭುವಿನ‏ 
ಆಜ್ಞೋಲ್ಲಂಘನೆ ಮಾಡಿದರು ಮತ್ತು ಸನ್ಮಾರ್ಗದಿಂದ ಭ್ರಷ್ಟರಾದರು.!" ಅನಂತರ ಅವರ ಪ್ರಭು ಅವರನ್ನು‏ 


97. ಹೀಗೆ ಇವನ ವಂಚನೆಗೊಳಗಾಗಿ ನೀವು ಆಜ್ಜೋಲ್ಲಂಘನೆ ಮಾಡಿದರೆ, ಸ್ವರ್ಗದಲ್ಲಿ ಇರಲಾರಿರಿ. ನಿಮಗೆ ಇಲ್ಲಿ ಒದಗಿರುವೆ 
ಸಕಲ ಅನುಗ್ರಹಗಳನ್ನೂ ನಿಮ್ಮಿಂದ ಕಿತ್ತುಕೊಳ್ಳಲಾಗುವುದು ಎಂದೂ ಅವರಿಬ್ಬರಿಗೂ ತಿಳಿಸಲಾಯಿತು. 

98. ಇದು ಮಾನವನು ಸ್ವರ್ಗದಿಂದ ಹೊರಟ ಬಳಿಕ ಅನುಭವಿಸಲಿಕ್ಕಿದ್ದ ಸಂಕಪ್ಪಗಳ ವಿವರಣೆ. ಈ ಸಂದರ್ಭದಲ್ಲಿ ಸ್ವರ್ಗದ 
ಉನ್ನತ, ಪರಿಪೂರ್ಣ ಮತ್ತು ಶ್ರೇಷ್ಠ ಅನುಗ್ರಹಗಳನ್ನು ಪ್ರಸ್ತಾಪಿಸುವ ಬದಲಿಗೆ ಅದರ ನಾಲ್ಕು ಮೂಲ ಅನುಗ್ರಹಗಳನ್ನು 
ಪ್ರಸ್ತಾಪಿಸಲಾಗಿದೆ. ಅಂದರೆ - ಇಲ್ಲಿ ನಿಮಗೆ ಆಹಾರ, ನೀರು, ಉಡುಪು ಮತ್ತು ವಸತಿ ಇವುಗಳ ಸಂಪೂರ್ಣ ವ್ಯವಸ್ಥೆಯನ್ನು 
'ಸರಕಾರ'ದ ವತಿಯಿಂದ ಮಾಡಲಾಗುತ್ತಿದೆ. ಇದರಿಂದ ಹ. ಆದಮ್‌ ಮತ್ತು ಹವ್ಪಾರಿಗೆ(ಅ) ತಾವು ಶೈತಾನನ ದುಷ್ಟೇರಣೆಗೊಳಗಾಗಿ 
'ಸರಕಾರಕ್ಕೆ ವಿರುದ್ಧವಾಗಿ ವರ್ತಿಸಿದರೆ ಸ್ವರ್ಗದಿಂದ ಹೊರಹೋಗಬೇಕಾಗುವುದು ಮತ್ತು ಇಲ್ಲಿಯ ದೊಡ್ಡ ಅನುಗ್ರಹಗಳಂತಿರಲಿ 
ಈ ಮೂಲಭೂತ ಸೌಕರ್ಯಗಳೂ ಸಿಗಲಾರವು ಮತ್ತು ಅವರಿಗೆ ಈ ಮೂಲ ಅವಶ್ಮಕತೆಗಳಿಗಾಗಿಯೂ ಶ್ರಮಪಡಬೇಕಾದೀತು 
ಎಂದು ತಾನಾಗಿಯೇ ಮನವರಿಕೆಯಾಗಿತ್ತು. 

99. ಹ. ಆದಮ್‌ ಮತ್ತು ಹವ್ಪಾರ(ಲ) ಪೈಕಿ ಶೈತಾನನು ದುಷ್ಟೇರಣೆಗೆ ಒಳಪಡಿಸಿದ ಪ್ರಧಾನ ವ್ಯಕ್ತಿ ಹ. ಆದಮರೆಂದೂ(ಲ) 
ಹ. ಹವ್ವಾ(ಅ) ಅಲ್ಲವೆಂದೂ ಕುರ್‌ಆನ್‌ ಇಲ್ಲಿ ಸ್ಪಷ್ಟಪಡಿಸುತ್ತದೆ. ಅಲ್‌ ಅಲ್‌ರಾಫ್‌ ಅಧ್ಯಾಯದಲ್ಲಿರುವಂಸೆ ಅವರಿಬ್ಬರೂ 
ಇದರ ಅಭಿಸಂಬೋಧಿತರಾಗಿದ್ದರು ಮತ್ತು ಇಬ್ಬರೂ ವಂಚಿತರಾಗಿದ್ದರು. ಆದರೂ ಶೈತಾನನ ದುಷ್ಟೇರಣೆಯ ಗುರಿಯು ವಾಸ್ತವದಲ್ಲಿ 
ಹ. ಆದಮ್‌ರ(ಅ) ಕಡೆಗೇ ಇತ್ತು. ಇದಕ್ಕೆ ವೃಶಿರಿಕ್ಷವಾಗಿ ಬೈಬಲಿನಲ್ಲಿ - ಸರ್ಪವು ಮೊದಲು ಸ್ತ್ರೀಯೊಡನೆ ಮಾತಾಡಿತು, ಆ 
ಬಳಿಕ ಸ್ತ್ರೀಯು ತನ್ನ ಪತಿಯನ್ನು ಮರುಳುಗೊಳಿಸಿ ಆ ನಿಷೇಧಿತ ವೃಕ್ಷದ ಫಲವನ್ನು ಅವನಿಗೆ ತಿನ್ನಿಸಿದಳು - ಎಂದಿದೆ. (ಆದಿಕಾಂಡ, 
ಭಾಗ-3) ” 

100. ಅಲ್‌ ಅಲ್‌ರಾಫ್‌ ಅಧ್ಯಾಯದಲ್ಲಿ ಶೈತಾನನ ಸಂಭಾಷಣೆಯ ಕುರಿತು ಇನ್ನಷ್ಟು ವಿವರ ಹೀಗಿದೆ- 'ನೀವಿಬ್ಬರೂ 
ದೇವಚರರಾಗಿ ಬಿಡಬಾರದೆಂದು ಅಥವಾ ನೀವು ಸದಾ ಬದುಕಿರಬಾರದೆಂದು ನಿಮ್ಮ ಪ್ರಭು ಆ ವೃಕ್ಷದಿಂದ ನಿಮ್ಮನ್ನು ತಡೆದಿದ್ದಾನೆ.' 
(20ನೆಯ ಸೂಕ್ತ) 

101. ಬೇರೆ ಮಾತಿನಲ್ಲಿ ಹೇಳುವುದಾದರೆ- ಈ ಅಜ್ಞೋಲ್ಲಂಘನೆ ಸಂಭವಿಸಿದೊಡನೆ ಸರಕಾರಿ ವ್ಯವಸ್ಥೆಯಿಂದ ಒದಗಿಸಲಾಗುತ್ತಿದ್ದ 
ಸೌಕರ್ಯಗಳೆಲ್ಲ ಅವರಿಂದ ಕಸಿಯಲ್ಪಟ್ಟವು. ಇದರ ಪ್ರಥಮ ಪರಿಣಾಮವು ಉಡುಪು ಕೀಳಲ್ಪಡುವ ರೂಪದಲ್ಲಾಯಿತು. ಆಹಾರ 
ನೀರು ಮತ್ತು ವಸತಿಗಳನ್ನು ಕಿತ್ತುಕೊಳ್ಳುವ ಸರದಿ ಮುಂದೆ ಬರಲಿತ್ತು. 

102. ಇಲ್ಲಿ ಹ. ಆದಮ್‌ರಿಂದ(ಅ) ಕಂಡು ಬಂದ ಮಾನವ ಸಹಜ ದೌರ್ಬಲ್ಯದ ವಾಸ್ತವಿಕತೆಯನ್ನು ಅರ್ಥ 
ಮಾಡಿಕೊಳ್ಳಬೇಕು. ಅಲ್ಲಾಹನನ್ನು ಅವರು ತಮ್ಮ ಸೃಷ್ಟಿಕರ್ತ ಮತ್ತು ಪಾಲಕ ಪ್ರಭುವೆಂದು ತಿಳಿದಿದ್ದರು ಮತ್ತು ಅವನನ್ನು 
ಹೃತ್ಪೂರ್ವಕ ನಂಬಿದ್ದರು. ಸ್ವರ್ಗದಲ್ಲಿ ಅವರಿಗೆ ಲಭಿಸಿದ್ದ ಸುಖ ಸೌಕರ್ಯಗಳ ಅನುಭವವೂ ಅವರಿಗೆ ಸದಾ ಆಗುತ್ತಿತ್ತು. ಶೈತಾನನ 
ಮತ್ಸರ. ಮತ್ತು ದ್ವೇಷದ ಬಗ್ಗೆಯೂ ಅವರಿಗೆ ಸರಿಯಾದ ಜ್ಞಾನವಿತ್ತು. ಈ ಕುರಿತು ಅಲ್ಲಾಹನೂ ಅವರನ್ನು ಎಚ್ಚರಿಸಿದ್ದನು. 
ಹಾಗಿದ್ದರೂ ಶೈತಾನನು ಅವರ ಮುಂದೆ ಉಪದೇಶಕ, ಆಪ್ತ, ಹಿತಚಿಂತಕ ಮತ್ತು ಮಿತ್ರನ ಸೋಗಿನಲ್ಲಿ ಬಂದು ಇನ್ನಷ್ಟು 


pd 
3 


2 


\Ga 


ಕಾಂಡ -16 


1020 ಕುರ್‌ಆನ್‌ ವ್ಯಾಖ್ಯಾನ 


سس تی 4 ಯ‏ کے کے 7 ಬಬ‏ 


KAP 


ಇದ್ದನೆ CAEN ESE CT TE 


ಪುನೀತಗೊಳಿಸಿದನು.' ಅವರ ಪಶ್ಚಾತ್ತಾಪ ಸ್ವೀಕರಿಸಿದನು. ಅವರಿಗೆ ಸನ್ಮಾರ್ಗದರ್ಶನ ಮಾಡಿದನು" ಮತ್ತು 
ನೀವಿಬ್ಬರೂ (ಮಾನವ ಮತ್ತು ಶೈತಾನ) ಇಲ್ಲಿಂದ ಇಳಿದು ಬಿಡಿರಿ. ನೀವು ಪರಸ್ಪರ ಶತ್ರುಗಳಾಗಿರುವಿರಿ. ಮುಂದೆ. 
ನನ್ನ ವತಿಯಿಂದ ನಿಮಗೇನಾದರೂ ಮಾರ್ಗದರ್ಶನ ತಲುಪಿದರೆ, ನನ್ನ ಈ ಮಾರ್ಗದರ್ಶನವನ್ನು ಅನುಸರಿಸಿದವನು 
ದಾರಿಗೆಡಲಾರನು ಮತ್ತು ದುರದೃಷ್ಟಕ್ಕೆ ಒಳಗಾಗಲಾರನು. ನನ್ನ 'ಉದ್ಭೋಧ'ದಿಂದ ವಿಮುಖನಾದವನ ಜೀವನವು 
ಭೂಲೋಕದಲ್ಲಿ ಸಂಕೀರ್ಣವಾಗುವುದು' ಮತ್ತು ಪುನರುತ್ನಾನದ ದಿನ ನಾವು ಅವನನ್ನು ಕುರುಡನನ್ನಾಗಿ ಮಾಡಿ 
ಎಬ್ಬಿಸುವೆವು" ಎಂದು ಹೇಳಿದನು." ಅವನು, "ಓ ನನ್ನ ಪ್ರಭೂ ಭೂಲೋಕದಲ್ಲಿ ನಾನು ದೃಷ್ಟಿಯುಳ್ಳವ 


ಉತ್ತಮವಾದ ಒಂದು ಸ್ಥಿತಿಯ(ಶಾಶ್ವತ ಜೀವನ ಮತ್ತು ಅಮರ ಸಾಮ್ರಾಜ್ಯ) ಆಸೆ ತೋರಿಸಿದಾಗ, ಅವರು ಈ ಆಮಿಷದ ಮುಂದೆ 
ಸ್ಥಿರವಾಗಿ ನಿಲ್ಲದೆ ಜಾರಿ ಬಿದ್ದರು. ಈ ರೀತಿ ಸ್ಥೈರ್ಯದ ಕೊರತೆಯು ಮಾನವನಲ್ಲಿ ಆದಿಯಲ್ಲೇ ಕಂಡು ಬಂತು. ಅನಂತರ ಯಾವ 
ಕಾಲದಲ್ಲೂ ಇದು ಅವನಲ್ಲಿ ಕಂಡು ಬಾರದೆ ಇರಲಿಲ್ಲ. 

103. ಅರ್ಥಾತ್‌- ಅವರನ್ನು ಶೈತಾನನಂತೆ ದೇವ ಸನ್ನಿಧಿಯಿಂದ ಬಹಿಷ್ಕರಿಸಿ ಬಿಡಲಿಲ್ಲ. ಅವರು ಅನುಸರಣೆಯ ಯತ್ನದಲ್ಲಿ 
ಸೋತ ಸ್ಥಾನದಲ್ಲೇ ಶಾಶ್ವತವಾಗಿ ಉಳಿಯಲು ಅವರನ್ನು ಬಿಟ್ಟು ಬಿಡಲಿಲ್ಲ. ಅವರನ್ನು ಮೇಲೆತ್ತಿ ಪುನಃ ತನ್ನಲ್ಲಿಗೆ ಕರೆಸಿಕೊಂಡನು 
ಮತ್ತು ತನ್ನ ಸೇವೆಗೆ ಆಯ್ದುಕೊಂಡನು. 

104. ಅರ್ಥಾತ್‌- ಕ್ಟಮಿಸಿದುದು ಮಾತ್ರ ಅಲ್ಲ, ಭವಿಷ್ಯಕ್ಕೆ ಬೇಕಾದ ನೇರ ಮಾರ್ಗವನ್ನೂ ತೋರಿಸಿದನು. ಅದರಲ್ಲಿ 
ನಡೆಯುವ ರೀತಿಯನ್ನೂ ಕಲಿಸಿಕೊಟ್ಟನು. 

105. ಭೂಲೋಕದಲ್ಲಿ ಸಂಕೀರ್ಣ ಜೀವನ ಒದಗುವುದೆಂದರೆ ಬಡವನಾಗುವುದೆಂದಲ್ಲ. ಅವನಿಗೆ ಇಲ್ಲಿ ನೆಮ್ಮದಿ 
ಇರಲಾರದು. ಕೋಟ್ಕಾಧೀಶನೇ ಆಗಿದ್ದರೂ ಮನಶ್ಯಾಂತಿಯನ್ನು ಕಳೆದುಕೊಳ್ಳುವನು. ಸಪ್ತ ಖಂಡಗಳ ಸಾರ್ವಭೌಮನೇ ಆಗಿದ್ದರೂ 
ಕಳವಳ ಮತ್ತು ವ್ಯಾಕುಲತೆಗಳಿಂದ ಪಾರಾಗಲಾರನು. ಅವನ ಲೌಕಿಕ ಯಶಸ್ಸುಗಳೆಲ್ಲವೂ ಸಾವಿರಾರು ತರದ ಅನುಚಿತ ಹಂಚಿಕೆಗಳ 
ಫಲವಾಗಿರುವುವು. ಅದರಿಂದಾಗಿ ಸ್ವಂತ ಆತ್ಮಸಾಕ್ಟಿಯಿಂದ ಮೊದಲ್ಗೊಂಡು ಸಂಪೂರ್ಣ ಸಾಮೂಹಿಕ ವಾತಾವರಣದ ವರೆಗೂ 
ಪ್ರತಿಯೊಂದು ವಸ್ತುವಿನೊಂದಿಗೆ ಅವನ ನಿರಂತರ ಘರ್ಷಣೆ ಜಾರಿಯಲ್ಲಿರುವುದು. ಇದು ಅವನನ್ನು ಎಂದಿಗೂ ನೆಮ್ಮದಿ ಮತ್ತು 
ನೈಜ ಸುಖದಿಂದಿರಲು ಬಿಡಲಾರದು ಎಂದರ್ಥ... 

106. ಇಲ್ಲಿಗೆ ಹ ಆದಮ್‌ರ(ಅ) ವೃತ್ತಾಂತ ಮುಗಿಯುತ್ತದೆ. ಈ ಕಥೆಯನ್ನು ಇಲ್ಲಿ ಹಾಗೂ ಕುರ್‌ಆನಿನ ಇತರ ಕಡೆಗಳಲ್ಲಿ 
ವಿವರಿಸಿರುವ ವಿಧಾನವನ್ನು ವಿವೇಚಿಸಿದಾಗ ನಾನು ತಿಳಿದುಕೊಂಡದ್ದೇನೆಂದರೆ - (ನಿಜಸ್ಥಿತಿ ಅಲ್ಲಾಹನಿಗೇ ಗೊತ್ತು) ಭೂಮಿಯ ನೈಜ 
'ಖಿಲಾಫತ್‌' (ಪ್ರತಿನಿಧಿತ್ವ) ಹ. ಆದಮ್‌ರಿಗೆ(ಅ) ಆರಂಭದಲ್ಲಿ ಸ್ವರ್ಗದಲ್ಲಿ ಕೊಟ್ಟದ್ದೇ ಆಗಿತ್ತು. ಅಲ್ಲಿ ಅಲ್ಲಾಹನ ಪ್ರತಿನಿಧಿಯು 
ಎಷ್ಟು ವೈಭವದಿಂದಿದ್ದನೆಂದರೆ, ಅವನ ಆಹಾರ, ಪಾನೀಯ, ಉಡುಪು, ವಸತಿಗಳ ಎಲ್ಲ ವ್ಯವಸ್ಥೆಯೂ ಸರಕಾರದ ಹೊಣೆಯಾಗಿತ್ತು. 
ಸೇವಕರೆಲ್ಲರೂ (ದೇವಚರರು) ಅವನ ಆಜ್ಞಾಧೀನರಾಗಿದ್ದರು. ಆದರೆ ಈ ಹುದ್ದೆಯಲ್ಲಿ ಶಾಶ್ವತವಾಗಿ ನೇಮಕವಾಗುವುದಕ್ಕೆ ಮುಂಚೆ 
ಅಭ್ಯರ್ಥಿಯ ಯೋಗತಾರ್ಹತೆಗಳು ಬಯಲಾಗಲಿಕ್ಕಾಗಿ ಅವನನ್ನು ಪರೀಕ್ಷೆಗೊಳಪಡಿಸಲಾಯಿತು. ಈ ಪರೀಕ್ಲೆಯಿಂದ ತಿಳಿದು 
ಬಂದುದೇನೆಂದರೆ ಈ ಅಭ್ಯರ್ಥಿಯು ಆಮಿಷ ಮತ್ತು ಪ್ರಲೋಭನೆಗಳಿಗೊಳಗಾಗಿ ದಾರಿತಪ್ಪುತ್ತಾನೆ. ದಾಸ್ಕ-ಅನುಸರಣೆಯ 
ನಿರ್ಧಾರದಲ್ಲಿ ಅವನು ಸ್ಥಿರವಾಗಿ ನಿಲ್ಲುವುದಿಲ್ಲ. ಅವನ ಜ್ಞಾನದ ಮೇಲೆ ಮರೆವು ಕವಿಯುತ್ತದೆ. ಈ ಪರೀಕ್ಲೆಯ ಬಳಿಕ 
ಹೆ. ಆದಮ್‌(ಅ) ಮತ್ತು ಅವರ ಸಂತತಿಯನ್ನು ಸ್ಥಾಯೀ ಖಿಲಾಫತ್‌ಗೆ(ಪ್ರತಿನಿಧಿತ್ಯ) ನೇಮಕ ಮಾಡುವ ಬದಲಿಗೆ ಅವರಿಗೆ 
ಪರೀಕ್ಷಾತ್ಮಕ ಪ್ರತಿನಿಧಿತ್ವ ಕೊಡಲಾಯಿತು. ಪರೀಕ್ಸೆಗಾಗಿ ಒಂದು ಕಾಲಾವಧಿ ನಿಶ್ಚಯಿಸಲಾಯಿತು. (ಇದರ ಅಂತ್ಕವು ನಿರ್ಣಾಯಕ 


ಕಾಂಡ-16 


20. ತಾಹಾ 1021 


ONE ETE NTE LENG 


ನಾಗಿದ್ದೆ. ನನ್ನನ್ನು ಇಲ್ಲೇಕೆ ಕುರುಡನಾಗಿ ಎಬ್ಬಿಸಿದೆ?" ಎಂದು ಕೇಳುವನು. ಆಗ ಅಲ್ಲಾಹ್‌, "ನಮ್ಮ ವಚನಗಳು 
ನಿನ್ನ ಬಳಿಗೆ ಬಂದಿದ್ದಾಗ ನೀನು ಇದೇ ರೀತಿಯಲ್ಲಿ ಮರೆತು ಬಿಟ್ಟಿದ್ದೆ. ಹಾಗೆಯೇ ಇಂದು ನೀನು 
ಮರೆಯಲ್ಪಡುತ್ತಿರುವೆ" ಎನ್ನುವನು.'? ಹೀಗೆ ನಾವು ಮಿತಿ ಮೊರಿ ಸಾಗುವವನಿಗೂ ತನ್ನ ಪ್ರಭುವಿನ ವಚನಗಳ 


ದಿನದಂದಾಗುವುದು) ಈ ಪರೀಕ್ಷಾ ಕಾಲಾವಧಿಯಲ್ಲಿ ಅಭ್ಯರ್ಥಿಗೆ ಉಪಜೀವನದ ಸರಕಾರಿ ವ್ಯವಸ್ಥೆಯನ್ನು ನಿಲ್ಲಿಸಿ ಬಿಡಲಾಯಿತು. 
ಈಗ ತಮ್ಮ 3مھ‎ ಉಪಜೀವನ ವ್ಯವಸ್ಥೆಯನ್ನು ತಾವೇ ಮಾಡಿಕೊಳ್ಳಬೇಕಾಗುವುದು. ಆದರೂ ಭೂಮಿ ಮತ್ತು ಅದರ ಸೃಷ್ಟಿಗಳ 
ಮೇಲೆ ಅವರ ಅಧಿಕಾರಗಳು ಮೊದಲಿನಂತೆಯೇ ಇರುವುವು. ಈಗ ತಮಗೆ ಅಧಿಕಾರಗಳಿದ್ದೂ ಅವರು ಅನುಸರಣೆ ಮಾಡುತ್ತಾ ರೋ 
ಇಲ್ಲವೋ ಎಂಬ ಬಗ್ಗೆ ಪರೀಕ್ಷೆ. ಒಂದು ವೇಳೆ ಅವರು ಮರವೆಯುಂಟಾದಾಗ ಅಥವಾ ಆಶೆ ಆಮಿಷಗಳ ಪ್ರಭಾವದಿಂದ 
ದಾರಿತಪ್ಪಿದರೂ ಎಚ್ಚರಿಕೆ ಬೋಧನೆ ಮತ್ತು ವಿಜ್ಞಾಪನೆಗಳನ್ನು ಮನ್ನಿಸಿ ಚೇತರಿಸುತ್ತಾರೋ ಇಲ್ಲವೋ ಎಂಬ ಬಗ್ಗೆ ಪರೀಕ್ಷೆ. 
ಈ ಪರೀಕ್ಷಾ ಪ್ರತಿನಿಧಿತ್ವ್ತದ ಕಾಲದಲ್ಲಿ ಪ್ರತಿಯೊಬ್ಬನ ದಾಖಲೆಯೂ ಸುರಕ್ಷತವಾಗಿರುವುದು. ಲೆಕ್ಕಾಚಾರದ ದಿನ ಯಶಸ್ವಿಯಾದವರಿಗೆ 
ಮಾತ್ರ یہ‎ ಪ್ರತಿನಿಧಿತ್ಯವನ್ನೂ ಶೈತಾನನು ಈ ಹಿಂದೆ ಯಾವ ಅನಂತ ಜೀವನ ಮತ್ತು ಅಮರ. ಸಾಮ್ರಾಜ್ಯದ ಆಶೆ ತೋರಿಸಿ 
ಅವರಿಂದ ಅಜ್ಞೋಲ್ಲಂಘನೆ ಮಾಡಿಸಿದ್ದನೋ ಅವುಗಳನ್ನೂ ನೀಡಲಾಗುವುದು. ಆಗ ಈ ಇಡೀ ಭೂಮಿಯನ್ನು ಸ್ವರ್ಗವಾಗಿ 
ಮಾರ್ಪಡಿಸಲಾಗುವುದು. ಪರೀಕ್ಷಾತ್ಮಕ ಪ್ರತಿನಿಧಿತ್ವದ ಕಾಲದಲ್ಲಿ ಅನುಸರಣೆಯಲ್ಲೇ ಸ್ಥಿರವಾಗಿದ್ದು ಅಥವಾ ಮರವೆಯುಂಟಾದ ಬಳಿಕ 
ಕೊನೆಗೆ ಅನುಸರಣಾ ಮಾರ್ಗಕ್ಕೆ ಮರಳಿ ತಮ್ಮ ಅರ್ಹತೆಯನ್ನು ಸಾಬೀತುಪಡಿಸಿಕೊಂಡಂತಹ ಅಲ್ಲಾಹನ ಸಜ್ಜನ ದಾಸರೇ ಅದರ 
ವಾರೀಸುದಾರರಾಗಿರುವರು. ಸ್ವರ್ಗದ ಆ ಜೀವನವನ್ನು ಕೇವಲ ತಿಂದುಂಡು ಠೀವಿಯಿಂದ ತಿರುಗಾಡುವುದು ಮಾತ್ರವೆಂದು 
ಯಾರಾದರೂ ಭಾವಿಸಿದರೆ ಅದು ಸರಿಯಲ್ಲ. ಅಲ್ಲಿ ನಿರಂತರ ಪ್ರಗತಿ ಇರುವುದು. ಅದು ಅವನತಿಯ ಬಭಯವಿಲ್ಲದಂತಹ 
ಪ್ರಗತಿಯಾಗಿರುವುದು. ಅಲ್ಲಿ ಮನುಷ್ಯನು ದೇವ ಪ್ರಶಿನಿಧಿತ್ಯದ ಮಹತ್ಕಾರ್ಯವನ್ನು ಯಾವುದೇ ಸೋಲಿನ ಸಂಭವವೇ ಇಲ್ಲದೆ 
ನೆರವೇರಿಸುವನು. ಆದರೆ ಒಂದು ಮಗುವಿಗೆ ಮುಂದೆ ತಾನು ಮದುವೆಯಾದಾಗ ತನ್ನ ದಾಂಪತ್ಮ ಜೀವನ ಹೇಗಿರುವುದೆಂದು ಊಹಿಸಲು 
ಕಷ್ಟವಾಗುವಂತೆಯೇ ಇಂದು ನಮಗೆ ಆ ಪ್ರಗತಿಗಳ ಮತ್ತು ಆ ಸೇವೆಗಳನ್ನು ಊಹಿಸಿಕೊಳ್ಳಲು ಕಷ್ಟವಾಗುತ್ತದೆ. ಆದುದರಿಂದಲೇ 
ಕುರ್‌ಆನಿನಲ್ಲಿ ಸ್ವರ್ಗ ಜೀವನದ ಸವಿಗಳ ಪೈಕಿ, ನಾವು ಇಹಲೋಕದ ಸವಿಗಳ ಉಪಮೆಗಳ ನೆರವಿನಿಂದ ಗ್ರಹಿಸಲು ಸಾಧ್ಯವಾಗುವಂತಹ, 
ಕೇವಲ ಕೆಲವು ಸವಿಗಳನ್ನು ಮಾತ್ರ ಪ್ರಸ್ತಾಪಿಸಲಾಗಿದೆ. ಹ. ಆದಮ್‌ ಮತ್ತು ಹವ್ಪಾರ(ಅ) ಕಥೆಯ ಕುರಿತು ಬೈಬಲಿನ 
ಆದಿಕಾಂಡ(ಭಾಗ-2 ಸೂಕ್ತ 7-25; ಭಾಗ 3 ಸೂಕ್ತ 1-23)ದಲ್ಲಿರುವ ವಿವರಗಳನ್ನು ಕುರ್‌ಆನಿನ ಈ ವಿವರಣೆಗೆ ಹೋಲಿಸಿ ನೋಡಿದಾಗ 
ಕುರ್‌ಆನಿನಲ್ಲಿ ಈ ಕಥೆಯನ್ನು ಬನೀ ಇಸ್ರಾಈಲರಿಂದ ನಕಲು ಮಾಡಿಕೊಳ್ಳಲಾಗಿದೆ ಎಂದು ಹೇಳಲು ನಾಚದವರ ಮಹಾ 
ಪಕ್ಷಪಾತತನದ ಬಗ್ಗೆ ಆಶ್ಚರ್ಯವಾಗುತ್ತದೆ. 

107. ಪುನರುತ್ಥಾನ ದಿನ ಹೊಸ ಜೀವನ ಆರಂಭದಿಂದ ಹಿಡಿದು ನರಕದಲ್ಲಿ ಸೇರುವ ವರೆಗೆ ಅಪರಾಧಿಗಳ ಮೇಲೆ ಸಂಭವಿಸುವ 
ನಾನಾ ಅವಸ್ಥೆಗಳನ್ನು ಪವಿತ್ರ ಕುರ್‌ಆನಿನಲ್ಲಿ ವಿವಿಧ ಸಂದರ್ಭಗಳಲ್ಲಿ ಪ್ರತ್ಯೇಕವಾಗಿ ವಿವರಿಸಲಾಗಿದೆ. ಒಂದು ಅವಸ್ಥೆ ಹೀಗಿದೆ, 
'ನೀನು ಈ ವಿಷಯದ ಬಗ್ಗೆ ಉದಾಸೀನನಾಗಿದ್ದೆ, ಈಗ ನಾವು ನಿನ್ನ ಎದುರಿನಿಂದ ಪರದೆಯನ್ನು ಸರಿಸಿ ಬಿಟ್ಟಿದ್ದೇವೆ. ಇಂದು ನಿನ್ನ 
ದೃಷ್ಟಿ ಬಹಳ ತೀಕ್ಷ್ಮವಾಗಿದೆ' ಅರ್ಥಾತ್‌ ನಿನಗೆ ಚೆನ್ನಾಗಿ ಕಾಣುತ್ತಿದೆ. (ಕಾಫ್‌- ಸೂಕ್ತ 22) ಇನ್ನೊಂದು. ಅವಸ್ಥೆ ಹೀಗಿದೆ - 'ಕಣ್ಣುಗಳು 
ಭಯಾಧಿಕ್ಕದಿಂದ ಎವೆಯಿಕ್ಕದಿರುವ, ತಲೆಯೆತ್ತಿ ಓಡುತ್ತಿರುವ, ದೃಷ್ಟಿಗಳು ಮೇಲಕ್ಕೆ ನಾಟಿರುವ ಮತ್ತು ಹೃದಯಗಳು ಗಾಬರಿಗೊಂಡಿರುವ 
'ಆ ದಿನದ ವರೆಗೆ ಅಲ್ಲಾಹನು ಕಾಲಾವಕಾಶ ನೀಡುತ್ತಿದ್ದಾನೆ" (ಇಬ್‌ರಾಹೀಮ್‌- ಸೂಕ್ತ 43) ಮೂರನೆಯ ಅವಸ್ಥೆ ಹೀಗಿದೆ- 
ಪುನರುತ್ಥಾನದ ದಿನದಂದು ಅವನಿಗಾಗಿ ಒಂದು ಲಿಖಿತವನ್ನು ಹೊರಡಿಸುವೆವು. ಅದನ್ನು ಅವನು ತೆರೆದ .ಗ್ರಂಥದಂತೆ ಕಾಣುವನು- 
'ನಿನ್ನ ಕರ್ಮಪತ್ರವನ್ನು ಓದು, ಇಂದು ನಿನ್ನ ಲೆಕ್ಕ ತೆಗೆಯಲು ನೀನೇ ಸಾಕು' (ಬನೀ ಇಸ್ರಾಈಲ್‌ 13-14) ಅಂತಹ ಅವಸ್ಥೆಗಳ 
ಪೈಕ ಒಂದನ್ನು ಈ ಸೂಕ್ತದಲ್ಲಿ ವಿವರಿಸಲಾಗಿದೆ. ಬಹುಶಃ ಅಂದು ಅಲ್ಲಾಹನ ಮಹಿಮೆಯಿಂದ ಇವರು ಪುನರುತ್ನಾನ ದಿನದ 
ಭಯಾನಕ ದೃಶ್ಯಗಳನ್ನೂ ತಮ್ಮ ದುಷ್ಕರ್ಮಗಳ ಪರಿಣಾಮಗಳನ್ನೂ ಚೆನ್ನಾಗಿ ನೋಡುವರು. ಆದರೆ ಅವರ ದೃಷ್ಟಿಯು ಕೇವಲ 
ಇಷ್ಟನ್ನು ಮಾತ್ರ ನೋಡಲು ಶಕ್ತವಾಗಿರುವುದು. ಬೇರೆ ನೆಲೆಗಳಲ್ಲಿ ಅವರ ಸ್ಥಿಶಿಯು, ಯಾರೂ ನಡೆಸಲಿಕ್ಕಿಲ್ಲದೆ, ಎತ್ತ ಹೋಗುವುದು? 
ತನ್ನ ಅವಶ್ಯಕತೆಗಳನ್ನು ಎಲ್ಲಿ ಪೂರೈಸಿಕೊಳ್ಳುವುದು? ಇತ್ಕಾದಿಗಳನ್ನು ಅರಿಯದಂತಹ ಒಬ್ಬ ಕುರುಡನಂಶಿರುವುದು. ಇದನ್ನೇ 'ನೀನು 


ಕಾಂಡ -16 


1022 ಕುರ್‌ಆನ್‌ ವ್ಯಾಖ್ಯಾನ 


3 ಆ 2 رسٹے ید 27ھ درو‎ 7 7 0 ۹ | 
$2 ೨ಡಿ w 1 ೨434೨89 صحملم مدےد‎ Lee 
ಸತಿ TS SEUSS RUN SE) 
4 


Rp $೪ eli 36‏ ہے۵ GG‏ نے کی ۲ ا 

SY Ep ELE SII YY SSG) & 
೨% 3 ساے بد‎ ೨” ೨೪/೧ ٹور‎ ಫಿ 

EB EY IOI 


۶ 
KS 
u 
0 
۰ 
Or 
\ 
ماع‎ 
٠ 
و‎ 
ہے‎ 


ಸಂ 


pa 


ಮೇಲೆ ನಿಶ್ವಾಸವಿರಿಸದವನಿಗೂ (ಭೂಲೋಕದಲ್ಲಿ) ಪ್ರತಿಫಲ ಕೊಡುತ್ತೇವೆ" ಮತ್ತು ಪರಲೋಕದ ಯಾತನೆಯು 
ಅಧಿಕ ಪ್ರಚಂಡವೂ ಹೆಚ್ಚು ಶಾಶ್ವತವೂ ಆಗಿರುತ್ತದೆ. 

(128) ಇವರಿಗಿಂತ ಮುಂಚೆ ನಾವು ಅದೆಷ್ಟೋ ಜನಾಂಗಗಳನ್ನು ನಾಶಗೊಳಿಸಿರುತ್ತೇವೆ. ಅವರ (ಪಾಳು 
ಬಿದ್ದ) ನಾಡುಗಳಲ್ಲಿ ಇವರು ಸಂಚರಿಸುತ್ತಾರೆ. (ಇತಿಹಾಸದ ಈ ಪಾಠದಿಂದ) ಇವರಿಗೇನೂ' ಮಾರ್ಗದರ್ಶನ 
ಸಿಗಲಿಲ್ಲವೇ? ವಾಸ್ತವದಲ್ಲಿ ಬುದ್ದಿಶಾಲಿಗಳಿಗೆ ಇದರಲ್ಲಿ''' ಅನೇಕ ನಿದರ್ಶನಗಳಿವೆ. 

(129-135) ಒಂದು ವಿಷಯವು ನಿನ್ನ ಪ್ರಭುವಿನ ಕಡೆಯಿಂದ ಮೊದಲೇ ನಿರ್ಧರಿಸಲ್ಪಡದಿರುತ್ತಿದ್ದರೆ 
ಹಾಗೂ ಕಾಲಾವಕಾಶದ ಅವಧಿಯೊಂದು ನಿಶ್ಚಿತವಾಗದಿರುತ್ತಿದ್ದರೆ ಇವರ ತೀರ್ಮಾನವನ್ನೂ ಮಾಡಿ ಮುಗಿಸಿಯೇ 
ಬಿಡಲಾಗುತ್ತಿತ್ತು. ಆದುದರಿಂದ ಓ ಪೈಗಂಬರರೇ, ಅವರ ಮಾತುಗಳ ಬಗ್ಗೆ ತಾಳ್ಮೆ ವಹಿಸಿರಿ ಮತ್ತು 
ಸೂರ್ಯೋದಯಕ್ಕೆ ಹಾಗೂ ಸೂರ್ಯಾಸ್ತಮಾನಕ್ಕೆ ಮುಂಚೆ ನಿಮ್ಮ ಪ್ರಭುವಿನ ಸ್ತುಶಿಸ್ತೋತ್ರದೊಂದಿಗೆ ಅವನ 
ಪಾವಿತ್ಮವನ್ನು ಕೊಂಡಾಡಿರಿ ಮತ್ತು ರಾತ್ರೆ ವೇಳೆಗಳಲ್ಲಿಯೂ ಹಗಲಿನ ಕಿನಾರೆಗಳಲ್ಲಿಯೂ"' ಅವನ 


ಸಮ್ಮ ಸೂಕ್ತಗಳನ್ನು ಮರೆತುಬಿಟ್ಟಿದ್ದಂತೆಯೇ ಇಂದು ನೀನು ಮರೆಯಲ್ಪಟ್ಟಿರುವೆ' - ಅರ್ಥಾತ್‌ ಇಂದು ನೀನು ಎಡವುತ್ತ ತಡವುತ್ತ 
ಎಲ್ಲಿಗೆ ಹೋಗುತ್ತಿದ್ದರೂ ಎಂತೆಂತಹ ಕಷ್ಟಗಳನ್ನು ಅನುಭವಿಸಬೇಕಾಗಿ ಬಂದರೂ ಯಾರೂ ಅದನ್ನು ಗಮನಿಸುವವರಿಲ್ಲ ಮತ್ತು 
ಯಾರೂ ನಿನಗೆ ಸಹಾಯ ಮಾಡುವವರಿಲ್ಲ ಎಂದು ಹೇಳಲಾಗಿದೆ. 

108. ಇದು ಅಲ್ಲಾಹನ 'ದಿಕ್ರ' ಅರ್ಥಾತ್‌ ಅವನ ಗ್ರಂಥ ಮತ್ತು ಅವನಿಂದ ರವಾನಿಸಲಾಗಿರುವ ಉಪದೇಶದಿಂದ 
ವಿಮುಖರಾಗುವವರಿಗೆ ಭೂಲೋಕದಲ್ಲಿ ಒಳಪಡಿಸಲಾಗುವ 'ಸಂಕೀರ್ಣ ಜೀವನ'ದ ಕಡೆಗೆ ಸೂಚನೆ. 

109. ಆಗ ಅಭಿಸಂಬೋಧಿತರಾಗಿದ್ದ ಮಕ್ಕಾ ನಿವಾಸಿಗಳ ಕಡೆಗೆ ಸೂಚನೆ. 

110. ಅರ್ಥಾತ್‌- ಇತಿಹಾಸದ ಈ ಪಾಠದಲ್ಲಿ, ಪ್ರಾಚೀನ ಅವಶೇಷಗಳ ವೀಕ್ಷಣೆಯಲ್ಲಿ ಮತ್ತು ಮಾನವ ಸಂತತಿಯ ಈ 
ಅನುಭವದಲ್ಲಿ. 

111. ಅರ್ಥಾತ್‌- ಅಲ್ಲಾಹನು ಅವರಿಗಾಗಿ ಬಿಡುವಿನ ಒಂದು ಕಾಲಾವಧಿಯನ್ನು ನಿಶ್ಚಿಯಿಸಿರುತ್ತಾನೆ. ಆದುದರಿಂದ ಅವನು 
ಕೊಟ್ಟಿರುವ ಈ ಬಿಡುವಿನ ಕಾಲದಲ್ಲಿ ಅವರು ನಿಮಗೆ ಏನು ಮಾಡಿದರೂ ಅದನ್ನು ನೀವು ತಾಳ್ಮೆಯಿಂದ ಸಹಿಸುತ್ತಿರಬೇಕಾಗುವುದು. 
ಈ ಸಹನೆ ಮತ್ತು ಸಂಯಮದ ಶಕ್ತಿಯು ನಿಮಗೆ. ನಮಾರಿನಿಂದ ಸಿಗುವುದು. ಅದನ್ನು ನೀವು ಆಯಾ ಸಮಯಗಳಲ್ಲಿ ತಪ್ಪದೆ 
ನಿರ್ವಹಿಸಬೇಕು. 'ನಿಮ್ಮ ಪ್ರಭುವಿನ ಸ್ತುತಿಸ್ತೋತ್ರದೊಂದಿಗೆ ಅವನ ಪಾವಿತ್ರ್ಯವನ್ನು ಕೊಂಡಾಡಿರಿ' ಎಂಬುದರ ಅರ್ಥ ನಮಾರುಖ್‌ನ 
ಬಗ್ಗೆಯೇ ಆಗಿದೆ. ಇದನ್ನೇ ಮುಂದೆ "ನಿಮ್ಮ "ಮನೆಯವರಿಗೆ ನಮಾರು್‌ನ ಅಪ್ಪಣೆ ಕೊಡಿರಿ ಮತ್ತು ಸ್ವತಃ ನೀವೂ ಅದನ್ನು 
ಸಂಸ್ಥಾಪಿಸಿರಿ' ಎಂದು ನೇರವಾಗಿ ಹೇಳಲಾಗಿದೆ. 7 

ನಮಾರಭ್‌ನ ಸಮಯಗಳ ಬಗ್ಗೆ ಇಲ್ಲಿಯೂ ಸೂಚಿಸಲಾಗಿದೆ. ಸೂರ್ಯೋದಯಕ್ಕೆ ಮುಂಚೆ 'ಫಜ್ಸ್‌ ನಮಾರಭ್‌', 
ಸೂರ್ಯಾಸ್ತಮಾನಕ್ಕೆ ಮುಂಚೆ 'ಅಸರ್‌ ನಮಾರು್‌, ರಾತ್ರಿ ಕಾಲದಲ್ಲಿ ಇಷಾ ಮತ್ತು ತಹಜ್ಜುದ್‌ ನಮಾರ್‌, ಇನ್ನು ಹಗಲಿನ 
ಕಿನಾರೆಗಳು ಉಳಿಯುತ್ತವೆ. ಇವು ಮೂರೇ ಆಗಿರುತ್ತದೆ. ಒಂದು ಕಿನಾರೆ مھ‎ (ಪ್ರಾತಃಕಾಲ), ಇನ್ನೊಂದು ಸೂರ್ಯನು 


ಕಾಂಡ-16 


20. ತಾಹಾ 1023 


7 اطاب کڈ 8ط پر کو‎ NC ےھ ربدت‎ LCE I 
Sy ESS EAS Go و قی‎ FY 


ಪಾವಿತ್ರ್ಯವನ್ನು ಸ್ತುತಿಸಿರಿ. ಇದರಿಂದ ನೀವು ಸಂತೃಪ್ತರಾಗಲೂ ಬಹುದು.''? ನಾವು ಇವರ ಪೈಕಿ ನಾನಾ ವಿಧದ 
ಜನರಿಗೆ ನೀಡುವ ಐಹಿಕ ಭೋಗ ವಿಲಾಸಗಳತ್ತ ಕಣ್ಣೆತ್ತಿಯೂ ನೋಡಬೇಡಿರಿ. ಅವುಗಳನ್ನು ಕೇವಲ 
ಪರೀಕ್ಷಿಸಲಿಕ್ಕಾಗಿ ನಾವು ಅವರಿಗೆ ಕೊಟ್ಟಿರುತ್ತೇವೆ ಮತ್ತು ನಿನ್ನ ಪ್ರಭು ನೀಡಿರುವ ಧರ್ಮಸಮ್ಮತ ಜೀವನಾಧಾರವೇ!3 
ಪ್ರೇಷ್ಠವೂ ಶಾಶ್ವತವೂ ಆಗಿರುತ್ತದೆ. ನಿಮ್ಮ ಮನೆಯವರಿಗೆ ನಮಾಯುನ ಅಪ್ಪಣೆ ಕೊಡಿರಿ" ಮತ್ತು ಸ್ವತಃ 
ನೀವೂ ಅದನ್ನು ಸಂಸ್ಥಾಪಿಸಿರಿ. ನಾವು ನಿಮ್ಮಿಂದ ಜೀವನಾಧಾರವನ್ನೇನೂ ಕೇಳುವುದಿಲ್ಲ. ಜೀವನಾಧಾರವನ್ನಾದರೋ 
ನಾವೇ ನಿಮಗೆ ಕೊಡುತ್ತಿದ್ದೇವೆ. ಪರಿಣಾಮದ ಶ್ರೇಷ್ಠತೆಯು, 'ಧರ್ಮನಿಷ್ಮೆ'ಗೆ ಮಾತ್ರವಿರುತ್ತದೆ." ಈ ವ್ಯಕ್ತಿ 


ಪಶ್ಚಿಮಾರ್ಧ ಆಕಾಶದ ಕಡೆಗೆ ಸರಿಯುವ ಕಾಲ, ಮೂರನೆಯ ಕಿನಾರೆಯು ಸಂಜೆ. ಆದುದರಿಂದ ಹಗಲಿನ ಕಿನಾರೆಗಳೆಂದರೆ 'ಫಜ್‌', 
'ರುಹರ್‌' ಮತ್ತು 'ಮಗ್ರಿಬ್‌'ಗಳೇ ಆಗಿರಲು ಸಾಧ್ಯ. (ಹೆಚ್ಚಿನ ವಿವರಣೆಗಳಿಗೆ ಹೂದ್‌ ಅಧ್ಯಾಯದ 113, ಬನೀ 2 
91ರಿಂದ 97, ಅರ್ರೂಮ್‌ನ 24 ಮತ್ತು ಅಲ್‌ ಮೂಮಿನ್‌ನ 74ನೆಯ ಟಿಪ್ಪಣಿಗಳನ್ನು ನೋಡಿರಿ.) 

112. ಇದಕ್ಕೆ ಎರಡು ಅರ್ಥಗಳಿರಲು ಸಾಧ್ಯವಿದೆ. ಬಹುಶಃ ಎರಡೂ ಸರಿಯಾಗಿವೆ: 1) ನೀವು ನಿಮ್ಮ ಸತ ಪ್ರಚಾರ 
ಕಾರ್ಯಕ್ಕಾಗಿ ತರತರದ ಅರೋಚಕ ಮಾತುಗಳನ್ನು ಸಹಿಸಿಕೊಳ್ಳಬೇಕಾಗಿ ಬರುತ್ತಿರುವ ಪ್ರಸಕ್ತ ಸ್ಥಿತಿಯಲ್ಲೇ ತೃಪ್ಪರಾಗಿರಿ. ನಿಮ್ಮ 
ಮೇಲೆ ಅನ್ಮಾಯವಾಗಿ ಅಕ್ರಮ ಅತಿರೇಕಗಳನ್ನೆಸಗುತ್ತಿರುವವರಿಗೆ ಈಗಲೇ ಶಿಕ್ಷೆ ಕೊಡಲಾಗದೆಂಬ ಅಲ್ಲಾಹನ ತೀರ್ಮಾನದ ಬಗ್ಗೆ 
ತೃಪ್ತಿ ಪಡಿರಿ. 2) ನೀವು ಈ ಕಾರ್ಯ ಮಾಡಿ ನೋಡಿರಿ. ಇದರಿಂದ ನಿಮ್ಮ ಮನಸ್ಸಿಗೆ ಅತ್ಕಾನಂದವಾಗುವಂತಹ ಪರಿಣಾಮವಾಗುವುದು. 
ಈ ಎರಡನೆಯ ಅರ್ಥವು ಕುರ್‌ಆನಿನಲ್ಲಿ ಅನೇಕ ಕಡೆಗಳಲ್ಲಿ ವಿವಿಧ ರೀತಿಗಳಲ್ಲಿ ನಿರೂಪಿಸಲಾಗಿದೆ. [ಉದಾ:- ಬನೀ ಇಸ್ರಾತಲ್‌ನ 
79 ಮತ್ತು ಅದ್ದುಹಾದ 4-5 ಸೂಕ್ತಗಳನ್ನು ನೋಡಿರಿ] 

113. 'ರಿರ್ಕ್‌'(ಜೀವನಾಧಾರ) ಎಂಬ ಪದವನ್ನು ನಾವು ಧರ್ಮಸಮ್ಮತ ಜೀವನಾಧಾರ ಎಂದು ಅನುವಾದಿಸಿದ್ದೇವೆ. ಏಕೆಂದರೆ 
ಅಲ್ಲಾಹನು ಎಲ್ಲೂ ಹರಾಮ್‌ (ನಿಷಿದ್ಧ) ಸೊತ್ತನ್ನು 'ಪ್ರಭುವಿನ ರಿರ್ಳಾ' ಎಂದಿಲ್ಲ. ಧರ್ಮೋಪೇಕ್ಷಕರೂ ದುರಾಚಾರಿಗಳೂ ಅನುಚಿತ 
ರೀತಿಗಳಲ್ಲಿ ಧನ ಸಂಗ್ರಹಿಸಿ ತಮ್ಮ ಜೀವನಕ್ಕೆ ತೋರಿಕೆಯ ಕಳೆತುಂಬುತ್ತಿರುವುದನ್ನು ಲಾಲಸೆಯ ದೃಷ್ಟಿಗಳಿಂದ ನೋಡುವುದು ನಿಮ್ಮ 
ಮತ್ತು ನಿಮ್ಮ ಸಂಗಾತಿಗಳಾಗಿರುವ ಸತ್ಯವಿಶ್ವಾಸಿಗಳ ಕೆಲಸವಲ್ಲ. ನೀವು ನಿಮ್ಮ ಪರಿಶ್ರಮಗಳಿಂದ ಮಾಡಿದ ಸಂಪಾದನೆಯು ಎಷ್ಟೇ 
ಕಡಿಮೆಯಾಗಿದ್ದರೂ ಸತ್ಯಸಂಧ ಮತ್ತು ನಂಬಿಗಸ್ತರಿಗೆ ಅದೇ ಉತ್ತಮವಾಗಿದೆ. ಈ ಲೋಕದಿಂದ ಪರಲೋಕದ ವರೆಗೂ ಉಳಿಯುವ 
ಒಳಿತು ಇರುವುದು ಅದರಲ್ಲೇ. 

114. ಅರ್ಥಾತ್‌- ನಿಮ್ಮ ಮಕ್ಕಳು ಮರಿಗಳು ತಮ್ಮ ದುಸ್ಥಿತಿ ಮತ್ತು ಅದಕ್ಕೆ ವಿರುದ್ಧವಾಗಿ ಆ ಧರ್ಮಬಾಹಿರ 
ಸಂಪಾದನೆಯನ್ನು ತಿನ್ನುವವರ ಭೋಗವಿಲಾಸಗಳನ್ನು ಕಂಡು اب‎ ಹೃದಯಿಗಳಾಗಿ ಬಿಡಬಾರದು. ಅವರಿಗೆ ನಮಾರು್‌ ಮಾಡುತ್ತಿರಲು 
ಬೋಧಿಸಿರಿ. ಇದು ಅವರ ದೃಷ್ಟಿಕೋನವನ್ನು ಬದಲಾಯಿಸಿಬಿಡುವುದು. ಅವರು ಶುದ್ಧ ಉಪಜೀವನದಲ್ಲಿ ಸಂತೃಪ್ತರಾಗುವರು. 
ಸತ್ಯವಿಶ್ವಾಸ ಮತ್ತು ಧರ್ಮನಿಷ್ಠೆಗಳಿಂದ ಒದಗುವ ಒಳಿತನ್ನು نت و ہہ‎ ಹಾಗೂ ದುರಾಚಾರಗಳ ಮೂಲಕ ಸಿಗುವ 
ಸುಖಭೋಗಗಳಿಗಿಂತ ಮಿಗಿಲಾಗಿ ಕಾಣುವರು. 

115. ಅರ್ಥಾತ್‌- ನಮಗೇನಾದರೂ ಪ್ರಯೋಜನವಿರುವುದರಿಂದ ನಾವು ನಿಮ್ಮೊಡನೆ ನಮಾರಖ್‌ ಮಾಡಿರೆಂದು ಹೇಳುವುದಲ್ಲ. 
ಅದರಿಂದ ನಿಮಗೇ ಪ್ರಯೋಜನವಿರುವುದು. ನಿಮ್ಮಲ್ಲಿ ಅದರಿಂದ ಧರ್ಮನಿಷ್ಠೆ ಮತ್ತು ದೇವಭಕ್ತಿಯುಂಟಾಗುವುದು. ಇದು 
ಇ್ಲಹಪರಗಳೆರಡರಲ್ಲೂ ಅಂತಿಮ ಹಾಗೂ ಸ್ಥಾಯೀ ಯಶಸ್ಸನ್ನು ಗಳಿಸುವ ಉಪಾಧಿಯಾಗಿದೆ. 


ಕಾಂಡ -16 


1024 ಕುರ್‌ಆನ್‌ ವ್ಯಾಖ್ಮಾನ 


NOE A کا‎ 
NSLS رن نہ“‎ 


7 


೬‏ 0 ۲ و از وس می نے ہے > دہ 

ಭೂ Cd 

AAS ess 981 bse Sr‏ سور 
SEBS ALISO £‏ 


ತನ್ನ ಪ್ರಭುವಿನ ಕಡೆಯಿಂದ ನಿದರ್ಶನ(ಪವಾಡ)ವನ್ನೇನೂ ತರುವುದಿಲ್ಲವೇಕೆ ಎಂದು ಅವರು ಕೇಳುತ್ತಾರೆ. ಅವರ 
ಬಳಿಗೆ ಹಿಂದಿನ ಗ್ರಂಥಗಳ ಸಕಲ ಶಿಕ್ಷಣಗಳ ಸುಸ್ಪಷ್ಟ ವಿವರಣೆ ಬರಲಿಲ್ಲವೇ?'' ಅದು ಬರುವುದಕ್ಕೆ ಮುಂಚೆ 
ನಾವು ಅವರನ್ನು ಯಾವುದಾದರೊಂದು 'ಯಾತನೆಯಿಂದ ನಾಶಗೊಳಿಸಿ ಬಿಡುತ್ತಿದ್ದರೆ, "ಓ ನಮ್ಮ ಪ್ರಭೂ, 
ನೀನು ನಮ್ಮ ಬಳಿಗೆ ಓರ್ವ ಸಂದೇಶವಾಹಕನನ್ನೇಕೆ ಕಳುಹಿಸಲಿಲ್ಲ? ನಾವು ನಿಂದ್ಯರೂ ನೀಚರೂ ಆಗುವುದಕ್ಕೆ 
ಮುಂಚೆಯೇ ನಾವು ನಿನ್ನ ವಚನಗಳ ಅನುಸರಣೆ ಮಾಡಿಕೊಳ್ಳುತ್ತಿದ್ದೆವಲ್ಲ!" ಎಂದು ಇವರೇ ಹೇಳುತ್ತಿದ್ದರು. 
ಓ ಪೈಗಂಬರರೇ,- ಪ್ರತಿಯೊಬ್ಬನೂ ಕರ್ಮಫಲದ ನಿರೀಕ್ಷೆಯಲ್ಲೇ ಇದ್ದಾನೆ," ಆದ್ದರಿಂದ ನಿರೀಕ್ಷಿಸುತ್ತಲಿರಿ, 
ಯಾರು ನೇರ ಮಾರ್ಗದಲ್ಲಿ ನಡೆಯುವವರು ಮತ್ತು ಯಾರು ಸನ್ಮಾರ್ಗದರ್ಶನ ಹೊಂದಿದವರೆಂದು ಸದ್ಯವೇ 
ನಿಮಗೆ ತಿಳಿದು ಬರುವುದು, ಎಂದು ಅವರೊಡನೆ ಹೇಳಿರಿ. 


116. ಅರ್ಥಾತ್‌- ಅವರೊಳಗಿಂದಲೇ ಒಬ್ಬ ನಿರಕ್ಷರಿ ವ್ಯಕ್ತಿಯು ಆದಿಯಿಂದ ಇಂದಿನ ವರೆಗಿನ ಸಕಲ ದಿವ್ಯ ಗ್ರಂಥಗಳಲ್ಲಿದ್ದ 
ವಿಷಯಗಳ ಮತ್ತು ಬೋಧನೆಗಳ ಸಾರಾಂಶವಿರುವಂತಹ ಗ್ರಂಥವನ್ನು ಅವರ ಮುಂದಿಟ್ಟು ಬಿಟ್ಟಿದ್ದಾರೆ. ಮಾನವನ ಸನ್ಮಾರ್ಗ 
ದರ್ಶನಕ್ಕಾಗಿ ಆ ಗ್ರಂಥಗಳಲ್ಲಿದ್ದುದೆಲ್ಲವೂ ಇದರಲ್ಲಿದೆ. ಅಷ್ಟೇ ಅಲ್ಲ, ಅದನ್ನು ಎಷ್ಟು ಚೆನ್ನಾಗಿ ವಿವರಿಸಲಾಗಿದೆಯೆಂದರೆ 
ಮರುಭೂಮಿ ನಿವಾಸಿಗಳಾದ ಬದವಿಗಳೂ ಅದರಿಂದ ಫಲ ಪಡೆಯಬಲ್ಲರು. 

117. ಅರ್ಥಾತ್‌- ನಿಮ್ಮ ಪಟ್ಟಣದಲ್ಲಿ ಈ ಸಂದೇಶ ಮೊಳಗಿದಂದಿನಿಂದಲೂ ಈ ಪಟ್ಟಣ ವಾಸಿಗಳು ಮಾತ್ರವಲ್ಲ ಸುತ್ತಲಿನ 
ಪ್ರದೇಶಗಳ ಪ್ರತಿಯೊಬ್ಬನೂ ಇದರ ಅಂತಿಮ್ನ ಪರಿಣಾಮ ಏನಾಗುತ್ತದೆಂದು ಕಾದು ನೋಡುತ್ತಿದ್ದಾನೆ. 


ಕಾಂಡ -16 


ವಿಷೆಯ ಸೂಚಿ 1025 


ಮರ್ಹೂಮ್‌ ಮೌಲಾನಾ ಸಯ್ಯದ್‌ ಅಬುಲ್‌ ಆಲಾ ಮೌದೂದಿ(ರ ತಮ್ಮ 'ತಪ್ಲೀಮುಲ್‌ ಕುರ್‌ಆನ್‌” 
ಗ್ರಂಥದಲ್ಲಿ ಅಡಕವಾಗಿರುವ ಅಗಾಧ ವಿಷೆಯ ಭಂಡಾರದ ಪೈಕಿ ಓದುಗನಿಗೆ ಅಗತ್ಯ ಬಿದ್ಧಾಗಲೆಲ್ಲಾ ಅವನಿಗೆ ಬೇಕಾದ 
ವಿಷೆಯವನ್ನು ಸುಲಭವಾಗಿ ಹುಡುಕಿ ತೆಗೆಯುವಂತಾಗಲು ಒಂದು ವಿವರವಾದ 'ವಿಷಯ ಸೂಚೆ'ಯನ್ನು (INDEX) 
ರಚಿಸಿದ್ದರು. ತಫ್ಲೀಮುಲ್‌ ಕುರ್‌ಆನಿನ 6 ಸಂಪುಟಗಳ ಪೈಕಿ ಪ್ರತಿಯೊಂದು ಸಂಪುಟದ ಕೊನೆಯಲ್ಲಿ ಆ ಸಂಪುಟಕ್ಕೆ 
ಸಂಬಂಧಿಸಿದ ವಿಷಯ ಸೂಚಿಯೂ ಪ್ರಕಟವಾಗುತ್ತಿತ್ತು. ಮೌಲಾನಾ ಸದ್ರುದ್ದೀನ್‌ ಇಸ್ಲಾಹೀಯವರು 'ತಪ್ಲೀಮುಲ್‌ 
ಕುರ್‌ಆನ'ನ್ನು ಸಂಕ್ಲೇಪಿಸಿ ಈ "ಕುರ್‌ಆನ್‌ ವ್ಯಾಖ್ಯಾನ'ದ ಉರ್ದು ಮೂಲವನ್ನು ರಚಿಸುವಾಗ, ಹೊಸ ಕೃಶಿಗೆ 
ಅನ್ವಯವಾಗುವಂತೆ ಅದನ್ನು ಕ್ರೋಡೀಕರಿಸಿದರು. ನಾವಿಲ್ಲಿ ಅದೇ ವಿಷಯ ಸೂಚಿಯನ್ನು ಕನ್ನಡಕ್ಕೆ ಅನುವಾದಿಸಿ 
ಪ್ರಕಟಿಸಿದ್ದೇವೆ. - 

ಉರ್ಡು ಮೂಲದ ಪುಟ ಸೂಚಿಯಲ್ಲಿ ವಿಷಯಗಳ ಎದುರು ಕೇವಲ ಪುಟ ಸಂಖ್ಯೆಗಳನ್ನು ಮಾತ್ರ ಬರೆಯಲಾಗಿದೆ. 
ಆದರೆ ಈ ರೀತಿ ಸೂಚಿತ ಪುಟದಲ್ಲಿ ಸಂಬಂಧಿತ ವಿಷಯವನ್ನು ಹುಡುಕಿ ತೆಗೆಯುವಲ್ಲಿ ಓದುಗರಿಗೆ ಆಗಬಹುದಾದ 
ಪ್ರಯಾಸವನ್ನು ಪರಿಗಣಿಸಿ ನಾವಿಲ್ಲಿ ಒಂದು ಅನುಕೂಲಕರ ಬದಲಾವಣೆ ಮಾಡಿರುವೆವು. ಪುಟ ಸಂಖ್ಯೆಗಳ ಬದಲು, 
ಪ್ರತಿಯೊಂದು "ವಿಷಯದ ಎದುರು, ಅದು ಪವಿತ್ರ ಕುರ್‌ಆನಿನ ಯಾವ ಅಧ್ಯಾಯದಲ್ಲಿದೆ, ಆ ಅಧ್ಯಾಯದ ಯಾವ 
ಪಾಕ್ಯದಲ್ಲಿದೆ ಮತ್ತು ಟಿಪ್ಪಣಿಯಲ್ಲಿದ್ದರೆ ಯಾವ ಕ್ರಮ ಸಂಖ್ಯೆಯ ಟಿಪ್ಪಣಿಯಲ್ಲಿದೆ ಎಂಬುದನ್ನು ನಮೂದಿಸಿದ್ದೇವೆ. 
ಉದಾ: 'ಅಲ್‌ರಾಫ್‌' ಎಂಬ ಶೀರ್ಷಿಕೆಯಡಿಯಲ್ಲಿ 'ಅಲ್‌ರಾಫ್‌ನವರು ಯಾರು' ಎಂಬ ವಿಷಯದ ಮುಂದೆ 7:46 
ಟಿ-34 ಎಂದು ಬರೆದಿರುವುದನ್ನು ಕಾಣಬಹುದು. ಇಲ್ಲಿ 7 ಎಂಬುದು ಅಧ್ಯಾಯದ ಕ್ರಮ ಸಂಖ್ಯೆ, ಅಂದರೆ 7ನೆಯ 
ಅಧ್ಯಾಯವನ್ನು ಸೂಚಿಸುತ್ತದೆ. 46 ಎಂಬುದು ಈ ಅಧ್ಯಾಯದಲ್ಲಿ ಪ್ರಸ್ತುತ ವಿಷಯವನ್ನು ಒಳಗೊಂಡಿರುವ ಸೂಕ್ತದ . 
ಕ್ರಮ ಸಂಖ್ಯೆ. ಟಿ-34 ಎಂಬುದು ಈ ಅಧ್ಯಾಯದಲ್ಲಿ ಅಪೇಕ್ಸಿತ ವಿಷಯದ ಮೇಲೆ ಬೆಳಕು ಚೆಲ್ಲುವ ಟಿಪ್ಪಣಿಯ ಕ್ರಮ 
ಸಂಖೈೆ- ಹೀಗೆ ಪ್ರಸ್ತುತ ವಿಷಯವು 7ನೆಯ ಅಧ್ಯಾಯದ 46ನೆಯ ಸೂಕ್ತ ಮತ್ತು 34ನೆಯ ಟಿಪ್ಪಣಿಯಲ್ಲಿ ಸಿಗುವುದು. 

ಈ ಸಂಪುಟವು ಪವಿತ್ರ ಕುರ್‌ಆನಿನ ಆರಂಭದ 20 ಅಧ್ಯಾಯ ಮತ್ತು 16 ಕಾಂಡಗಳನ್ನು ಮಾತ್ರ ಒಳೆಗೊಂಡಿದ್ದು 
ಉಳಿದ 94 ಅಧ್ಯಾಯ ಮತ್ತು 14 ಕಾಂಡಗಳು ಮುಂದಿನ ಸಂಪುಟದಲ್ಲಿ (ಕುರ್‌ಆನ್‌ ವ್ಯಾಖ್ಯಾನ ಭಾಗ-2) ಪ್ರಕಟವಾಗಿದೆ. 
ಆದ್ದರಿಂದ ಇಲ್ಲಿರುವ ವಿಷಯ ಸೂಚಿಯು ಈ ಸಂಪುಟದಲ್ಲಿ ಒಳಗೊಂಡಿರುವ ವಿಷಯಗಳಿಗೆ ಮಾತ್ರ ಸೀಮಿತವಾಗಿದೆ. 
ಹಾಗೆಯೇ ವಿಸ್ತಾರದ ಭಯದಿಂದಾಗಿ ಪ್ರತಿಯೊಂದು ವಿಷಯದ ಎಲ್ಲ ವಿವರಗಳನ್ನು ನಮೂದಿಸುವ ಬದಲು ಬಹಳ 
ಅಗತ್ಯವೆನಿಸುವ ಕೆಲವು ಪ್ರಮುಖ ವಿಷಯಗಳನ್ನು ಮಾತ್ರ ವಿಷಯ ಸೂಚಿಯಲ್ಲಿ ಸೂಚಿಸಲಾಗಿದೆ. 


೫ ಪ್ರಕಾಶಕರು 


A-65 ا‎ 


ಕುರ್‌ಆನ್‌ ವ್ಯಾಖ್ಯಾನ 


1026 


ವಿಷಯ ಸೂಚಿ 


ಅಕ್ರಮವಾಗಿದೆ 7:19, 160, 162, 8:25, 11:83, 11:101, 
12:24, 75, 13:6, 14:13, 16:85, 118 

ಅ ಅಲ್ಲಾಹನ ಕಾನೂನಿನ ವಿರುದ್ದ ನಡೆಯುವುದು ತಮ್ಮ: 
ಮೇಲೆ ತಾವೇ ಅಕ್ರಮವೆಸಗುವುದಾಗಿದೆ 9:36 

ಅ ಪಕ್ಸಪಾತ ಮತ್ತು ಹಟದಿಂದ ಸತ್ಯವನ್ನು ನಿರಾಕರಿಸುವುದು 
ತನ್ನ ಮೇಲೆ ತಾನೇ ಎಸಗುವ ಆಕ್ರಮವಾಗಿದೆ. 10:44, 
11:101, 16:33 

ಅ ಸತಕ್ಕೆ ವಿರುದ್ಧವಾದುದನ್ನು ಹೇಳುವುದು ಅಕ್ರಮ 
11:31 

ಅ ರಸೂಲರ ಧರ್ಮಾಹ್ವಾನದ ಮೇಲೆ ವಿಶ್ವಾಸವಿಡದವರು 
ಅಕ್ರಮಿಗಳು 10:13, 52 

೬ ಬೇವ ಪ್ರವಾದಿಗಳನ್ನು ಸುಳ್ಳಾಗಿಸುವುದು ಅಕ್ರಮ 
7:37, 9:70, 11: 37, 67, 94, 101, 14:113, 15:78 
ಅ ದೇವ ಸೂಕ್ತಗಳನ್ನು ಸುಳ್ಳಾಗಿಸುವವರು ಅಕ್ರಮಿಗಳು 
7:41, 7:103, 177, 8:54, 10:17, 39 

೬ ಪವಾಡವನ್ನು ಕಂಡೂ ಸತ್ಕವಿಶ್ವಾಸ ಸ್ವೀಕರಿಸದಿರುವುದು 
ಅಕ್ರಮ 17:59 

* ಪ್ರವಾದಿತ್ವದ ಸುಳ್ಳು ಘೋಷಣೆ ಮಾಡುವವನು 
ಅಕ್ರಮಿ 7:37, 10:17 ೬-22 

ಅ ಸುಳ್ಳು ಮಾತನ್ನು ಸೃಷ್ಟಿಸಿ ಅದನ್ನು ಅಲ್ಲಾಹನ ಮೇಲೆ 
ಹೊರಿಸುವವನು ಅಕ್ರಮಿ 11:18 

ಅ ಅಲ್ಲಾಹನ ಅನುಗ್ರಹಗಳಿಗೆ ಕುಫ್ರ್‌ ಮತ್ತು ಶಿರ್ಕ್‌ನಿಂದ 
ಉತ್ತರ ಕೊಡುವವರು ಅಕ್ರಮಿಗಳು 14:34, 44-45, 
18:35 

ಅ ಮಿಥ್ಮ ವಿಶ್ವಾಸವನ್ನು ಸ್ವೀಕರಿಸುವವರು ಅಕ್ರಮಿಗಳು 
1427 

ಅ ಶಿರ್ಕ್‌ ಮಾಡುವವರು ಅಕ್ರಮಿಗಳು 7:148, 150 
೪ ಪರಲೋಕ ಧಿಕ್ಕಾರಿಗಳು ಅಕ್ರಮಿಗಳು 7:44, 
11:18-19, 17:99 

ಅ ಅಲ್ಲಾಹನು ದಯಪಾಲಿಸಿದ ಜ್ಞಾನೇಂದ್ರಿಯಗಳಿಂದಲೂ 
ಬುದ್ದಿಶಕ್ತಿಯಿಂದಲೂ ಕಾರ್ಯವೆಸಗದವರು ಅಕ್ರಮಿಗಳು 
11:20 


ಅಲ್‌ರಾಫ್‌' 

ಅ ಅಲ್‌ರಾಘಫ್‌ನವರು ಯಾರು? 7:46 ಟಿ-34 

ಅ ಸ್ವರ್ಗದವರೊಡನೆ ಮತ್ತು ನರಕದವರೊಡನೆ 
ಅಲ್‌ರಾಫ್‌ನವರ ಸಂಭಾಷಣೆ 7:46-49 


ಅಕ್ರಮ(ರಖುಲ್ಮ್‌) 

ಅ ಕುರ್‌ಆನಿನ ಪಾರಿಭಾಷಿಕದಲ್ಲಿ ಅಕ್ರಮ ಎಂದರೇನು? 
235-49 

ಅ ಅಲ್ಲಾಹನ ಮಸೀದಿಗಳಲ್ಲಿ ಉಪಾಸನೆಯನ್ನು 
ತಡೆಯುವುದೂ ಅವುಗಳನ್ನು ಪಾಳುಬೀಳುವಂತೆ ಮಾಡುವುದೂ 
ಅಕ್ರಮ 2:114 ۱ 

೬ ಅಲ್ಲಾಹನು ಕೊಟ್ಟಿರುವಂತಹ ಜ್ಞಾನವನ್ನು ಬಿಟ್ಟು 
ಇತರರನ್ನು ಅನುಸರಿಸುವುದು ಅಕ್ರಮ 2:145 

೬ ಅಲ್ಲಾಹನು ಅಕ್ರಮಿಗಳನ್ನು ಮೆಚ್ಚುವುದಿಲ್ಲ 3:5 

ಅಲ್ಲಾಹನು ಅಕ್ರಮಿಗಳಿಗೆ ಮಾರ್ಗದರ್ಶನ‏ ٭ 
ಮಾಡುವುದಿಲ್ಲ 3:86, 5:51, 6:144‏ 

೪ ಬಯಲು ಮರ್ದಿತನಿಗೆ ಅವಕಾಶ 4:148 

ಅ ಅಲ್ಲಾಹನ ಕಾನೂನಿನಂತೆ ತೀರ್ಮಾನ ಮಾಡದವರು 
ಅಕ್ರಮಿಗಳು 5:45 

ಅ ಅಲ್ಲಾಹನ ಮೇಲೆ ಸುಳ್ಳಾರೋಪ ಹೊರಿಸುವವರೂ 
ದೇವಸೂಕ್ತಗಳನ್ನು ಸುಳ್ಳಾಗಿಸುವವರೂ ಎಲ್ಲರಿಗಿಂತಲೂ 
ದೊಡ್ಡ ಅಕ್ರಮಿಗಳು 6:21 

ಅ ಅಕ್ರಮಿಗಳಿಗೆ ಯಶಸ್ಸಿಲ್ಲ 6:21, 12:23 

೪ ದೇವ ಸೂಕ್ತಗಳಲ್ಲಿ ದೋಷ ಹುಡುಕುವವರು 
ಅಕ್ರಮಿಗಳು 6:68 

* ವಿರ್ಕ್‌ನ ಮೇಲೆ ಅಕ್ರಮದ ಅನ್ವಯ 6:81-82 

ಅ ಅಲ್ಲಾಹನ ಮೇಲೆ ಸುಳ್ಳಾರೋಪ ಹೊರಿಸಿ ತಾನು 
ಪ್ರವಾದಿಯೆಂದು ಸಾರಿಕೊಳ್ಳುವುದು 6:93 

೪ ಅಕ್ರಮಿಗಳ ಸ್ಲಿತಿ ಮರಣ ಸಂಕಟದ ವೇಳೆ 6:93 
ಅ ಅಲ್ಲಾಹನ ಮೇಲೆ ಸುಳ್ಳಾರೋಪ, ಅತಿ ದೊಡ್ಡ 
ಅಕ್ರಮ 6:144 

€ ಪಾಪಕಾರ್ಯ ಮತ್ತು ದೇವಾಜ್ಞೋಲ್ಲಂಘನೆ 


1027 


೪ ಒಂದೇ ಪ್ರಯಾಣದಲ್ಲಿ ಹಜ್ಜ್‌ ಮತ್ತು 
ಉಮ್ರಾಗಳೆರಡನ್ನೂ ನೆರವೇರಿಸುವುದು ಪಾಪವೆಂದು 
ಪರಿಗಣಿಸಲಾಗುತ್ತಿತ್ತು 2:196 ಟಿ-213 
೪ ಹಜ್ಜ್‌ ಪ್ರಯಾಣದಲ್ಲಿ ಸಂಪಾದನೆ ನಿಷಿದ್ದವೆಂದೂ 
ಅದು ಲೌಕಿಕ ಕಾರ್ಯವೆಂದೂ ಪರಿಗಣಿಸಲಾಗುತ್ತಿತ್ತು 
2:198 ೬-218 
ಅ ಹಜ್ಜ್‌ ಯಾತ್ರೆ ಮುಗಿದ ಬಳಿಕ ಬಹುದೇವ 
ವಿಶ್ವಾಸಿಗಳು ತುಂಬಿದ ಜನಸಮೂಹದಲ್ಲಿ ತಮ್ಮ ಹಿರಿಯರ 
ಮಹತ್ಕಾರ್ಯಗಳನ್ನು ಕೊಂಡಾಡುತ್ತಿದ್ದರು 2:200 ಟಿ-221 
ಅ ಆಅರ್ತವ(ಮುಟ್ಟು)ದ ಬಗ್ಗೆ ತಪ್ಪುಕಲ್ಪನೆಗಳು 
4:49 : 
ಅ ದತ್ತ ಸಂಬಂಧಿಕರಿಗೆ ವಾರೀಸು ಸೊತ್ತಿನಲ್ಲಿ ಪಾಲು 
4:33 ಟಿ-55 
ಅ ಮಂತ್ರ, ಮಾಯೆ, ಭವಿಷ್ಯಕಥನ, ಶಕುನ ಕಥನಗಳ 
ರೂಢಿ 4:51 ಟಿ-81, 5:3 ಟಿ-14 
೪ ಬಹುದೇವ ವಿಶ್ವಾಸದ ಪ್ರಕಾರ ಪ್ರಾಣಿಗಳ ಕಿವಿಗಳನ್ನು 
ದೇವತೆಗಳ ಹೆಸರಲ್ಲಿ ಹರಿಯುವುದು 4:119 ಟಿ-147 
ال ما ٭‎ ಸಾಣಬಃ ವಸೀಲಿ ಮತ್ತು ಹಾಮ್‌ 5:103 
118 
ಅ ದೇವಚರರನ್ನುದೇವಪುತ್ರಿಯರೆನ್ನುವುದು. 6:100೬-68 
೪ ಬಹುದೇವ ವಿಶ್ವಾಸ ಮತ್ತು ದೇವೇತರರಿಗೆ ಹರಕೆ 
ಕಾಣಿಕೆಗಳನ್ನು ಸಲ್ಲಿಸುವ ರೂಢಿ 6:136 ಟ-105-106, 108 
ಅ ಶಿಶು ات‎ 6:137 ಟಿ-107, 6:140 ೬-115 
ಅ ಅಜ್ಞಾನಜನ್ಮ ಬ್ರಮೆಗಳ ಮೂಲ 6:136 ೬-106 
ಆ ಹಲಾಲ್‌ ಹರಾಮ್‌ಗಳ ಬಹುದೇವ ವಿಶ್ವಾಸಪರ 
ಭ್ರಾಮಕ ಭಾವನೆಗಳು 6:138 ಟಿ-113 
೪ ಅರಬರ ಬಹುದೇವತ್ವದ ಭ್ರಮೆಗಳನ್ನು ವಿಶ್ಲೇಷಿಸಲು 
ಕುರ್‌ಆನಿನ ಒಂದು ಮುಖ್ಯ ಪ್ರಶ್ನೆ 4 

(ಹೆಚ್ಚಿನ ವಿವರಗಳಿಗಾಗಿ ನೋಡಿರಿ- "ಶಿರ್ಕ್‌" ಮತ್ತು 
"ಅರಬರು") 


ಅರುಖ್‌ಲಾಮ್‌ 
(ನೋಡಿರಿ "ಜೂಜು") 


ಅಡವು. (ಈಡು, ಒತ್ತೆ) 
ಆ ವಸ್ತುವನ್ನು ಅಡವಿಡುವ ವಿಷಯ 2:283 


ವಿಷೆಯ ಸೂಚಿ 

ಇ ಭೋಗ ಎಲಾಸಗಳಲ್ಲಿ ಪಾಪ ಪುಣ್ಯಗಳನ್ನು ಮರೆತು 
ಬಿಡುವವರು ಅಕ್ರಮಿಗಳು 11:116 

ಅ ಅಲ್ಲಾಹನ ಮಾರ್ಗದಿಂದ ತಡೆಯುವವರು ಅಕ್ರಮಿಗಳು 
7:4445 11:18-19 

ಅ ಕಪಟವಿಶ್ವಾಸಿಗಳು ಅಕ್ರಮಿಗಳು 9:47, 109 

ಅ ಸತ್ಯನಿಷೇಧಿಗಳೊಂದಿಗೆ ಪ್ರೀತಿ ಇರಿಸುವವರು 
ಅಕ್ರಮಿಗಳು 9:23 

ಅ ಕುರ್‌ಆನಿನ ಸಂದೇಶ ತಲಪಿದ ಬಳಿಕ ಅದರಿಂದ 
ವಿಮುಖರಾಗುವವರು ಅಕ್ರಮಿಗಳು 17:82 ಟಿ-102 

೪ ಅಕ್ರಮಿಗಳಿಗೆ ಸನ್ಮಾರ್ಗದರ್ಶನ ಮಾಡಲಾಗುವುದಿಲ್ಲ 
9:19, 9:109 ೬3-104 _ 

ಅ ಅಕ್ರಮಿಗಳ ಮೇಲೆ ಅಲ್ಲಾಹನ ಶಾಪ 11:18 ಟಿ-21 
ಅ ಅಕ್ರಮಿಗಳ ಮೇಲೆ ದೇವಯಾತನೆ ದೂರವಿಲ್ಲ 11:83 
93 

€ ಅಕ್ರಮಿಗಳ ಕೆಟ್ಟ ಪರಿಣಾಮ 7:5 ಟಿ-5, 7:09, 41, 
160, 162, 8:54, 10:13 -17, 10:47 -56, 10:52, 
11:18 ೬3-20-21, 11:44, 67, 14:13, 16:33, 18:29 - 
32-33, 18:59 3-56, 19:72 -44, 20:111 ೬-87 
* ಅಲ್ಲಾಹನ ಮೇಲೆ ಸುಳ್ಳು ಹೇಳುವವರು ಅಕ್ರಮಿಗಳು 
18:15 

ಅ ಅಲ್ಲಾಹನ ಸೂಕ್ತಗಳಿಂದ ವಿಮುಖರಾಗುವವರು 
ಅಕ್ರಮಿಗಳು 18:57 

೪ ಅಲ್ಲಾಹನನ್ನು ಬಿಟ್ಟು ಶೈತಾನನನ್ನು ನಾಯಕನನ್ನಾಗಿ 
ಮಾಡುವವರು ಅಕ್ರಮಿಗಳು 18:29 

ಅ ಅಲ್ಲಾಹನನ್ನು ನಿಷೇಧಿಸುವವರು ಅಕ್ರಮಿಗಳು 18:29 
€ ಅಲ್ಲಾಹ್‌ ತನ್ನ ದಾಸರ ಮೇಲೆ ಅಕ್ರಮವೆಸಗುವವನಲ್ಲ. 
18:49 3-46, 20:112 


ಅಜ್ಞಾನ (ಜಹಾಲತ್‌) 
٭‎ ಕುರ್‌ಆನಿನ ದೃಷ್ಟಿಯಲ್ಲಿ ಅಜ್ಞಾನವೆಂದರೇನು? 7:138, 
11:46 ೬-50, 12:89, 14:1 #-1 


ಅಜ್ಞಾನಜನ್ಯ ಭ್ರಮೆಗಳು 

ಅ ಚಂದ್ರನ ಚಲನೆಯಿಂದ ಶಕುನ ಪಡೆಯುವುದು 2:189 
೬-198 ಸ 
ಅ ಹಜ್ಜ್‌ ಯಾತ್ರೆಯಿಂದ ಮರಳುವಾಗ ಮನೆಯನ್ನು 
ಪ್ರವೇಶಿಸುವ ಅನುಚಿತ ಕ್ರಮ 2:189 ಟ-198-199 


ಕುರ್‌ಆನ್‌ ವ್ಯಾಖ್ಯಾನ 


೪ ದೊಡ್ಡ ಯಾತನೆಗಿಂತ ಮುಂಚೆ ಸಣ್ಣ ಸಣ್ಣ ಯಾತನೆಗಳು 
ಎಚ್ಚರಿಕೆಯ ರೂಪದಲ್ಲಿ ಬರುತ್ತವೆ 13:31 

೬ ಇಹಲೋಕ ಯಾತನೆಗಳ ಔಚಿತ್ಮ 11:ಟ-40 

ಅ ಲೌಕಿಕ ಯಾತನೆಯ ನಿಜವಾದ ನೆಲೆ .7:ಟಿ-6, 11:103 
೬-105 ۰ 
ಅ ಅಲ್ಲಾಹನು, ون‎ ಕೊಡುವುದಕ್ಕೆ ಮುಂಚೆ 
ಆಜ್ಞೋಲ್ಲಂಘಕರಿಗೆ ಸುಧಾರಿಸಿಕೊಳ್ಳಲು ಸಾಕಷ್ಟು 
ಕಾಲಾವಕಾಶ ಕೊಡುತ್ತಾನೆ 10:11 ಟಿ-15, 15:4 ಟ-2, 
15:31, 16:61 

ಅ ಭೂಲೋಕದಲ್ಲಿ ದೇವ ಯಾತನೆ ಎರಗುವ ನಿಯಮ 
7:4-5 -5, 7:63-04, 77-78 ೬-62, 7:94-100, 
132-133, 135-136, 165-166 4-125, 7:182-183, 
8:25 ಟಿ-20, 8:32-35 ಟಿ-27, 8:54, 9:39, 10:13, 50 
ಟಿ-58, 10:97 -99, 10:101-103, 11: ಪರಿಚಯ. 
11:37-39 ೬3-40, 11: 8-51, 11:48, 59-60, 67-68, 
81-83 ೬3-90-93, 11:94-99, 102-103, 117 3-115, 
12:110, 13:32-34, 14:7, 15:4-5 3-2, 15:8 W-5, 
16:26, 45-47, 61, 17:15-17 5-17-18, 17:58, 18:58 
ಟಿ-55, 20: ಪರಿಚಯ. ۱ 

€ ಭೂಲೋಕದಲ್ಲಿ ಯಾತನೆ ಎರಗುವ ವಿವಿಧ ರೂಪಗಳು 
7:64 3-50, 7:78 ೬-62, 7:84 ೬8-67, 7:91-92 ೬-75, 
7:95-99 48-77, 7:132-133 8-95-96, 7:136, 152, 167 
೬-128, 8:35-37 ಟಿ-29, 8:54, 9:14, 26, 39, 52, 55, 
90, 101 ೬3-98, 10:73, 90, 95-97, 11:43, 67-68, 76, 
81-83 ೬3-91, 11:94-95, 15: -36, 15:73-74 ೬-4], 


16:45-47 

ಅ ಅಲ್ಲಾಹನ ಯಾತನೆಯು ಮಾನವನು 
ಊಹಿಸಿಯೂ ಇಲ್ಲದಿರುವಂತಹ ಕಡೆಯಿಂದ ಬರುತ್ತದೆ 
16:26, 45 - 


೬ ಪ್ರವಾದಿಯನ್ನು ಸುಳ್ಳಾಗಿಸುವುದರಿಂದ ಯಾತನೆ 
ಎರಗುವುದು ಯಾವಾಗ? 8:33-34 ಟಿ-27, 11:39-40 
೪ ಯಾತನೆಯ ಕುರಿತು ಎಚ್ಚರಿಕೆ ಕೊಡುವುದರ ನೈತಿಕ 
ಲಾಭ 12:ಟಿ-77 


15:43-44, 


9 ದೇವ ಯಾತನೆಯ ಕಾಠಿಣ್ಯ 10:45 ಟಿ-53, 


1028 


6 ಅಡವಿಟ್ಟ ವಸ್ತುವಿನಿಂದ ಪ್ರಯೋಜನ ಪಡೆಯುವುದು 
ಬಡ್ಡಿಯಾಗಿರುತ್ತದೆ 2:283 ಟ-331 


ಅದಾಬ್‌'(ಶಿಕ್ಸೆ, ದೇವಯಾತನೆ) 

೪ ಎಂತಹ ಜನರಿಗಾಗಿ? 2:85, 90, 104, 114, 161, 162, 
174, 178, 196, ೬3-227, 2:211, 3:4, 10, 11, 12,21, 
56, 77-106, 181, 4:18, 37, 161, 5:73, 6:70, 124 
ಅ ಯಾವ ಪರಿಹಾರದಿಂದಲೂ ಅದು ತಪ್ಪಿಹೋಗದು 
3:9], 6:70 

€ ಜನರು ಈಮಾನ್‌ ಮತ್ತು ಕೃತಜ್ಞತಾ ಮಾರ್ಗದಲ್ಲಿ 
ನಡೆದರೆ ಅಲ್ಲಾಹನು ವೃಥಾ ಯಾತನೆ ಕೊಡುವವನಲ್ಲ 
4:147 -175 

ಅ ಲೌಕಿಕ روج‎ ಪರಲೋಕ ಶಿಕ್ಷೆಯನ್ನು ತಪ್ಪಿಸಲಾರದು 
533 

೪ ಸ್ಥಿರವಾಗಿರುವ ಯಾತನೆ 5:37 

೪ ಇದು ಹೆದರಲೇ ಬೇಕಾದ ವಿಷಯ 6:15, 17:57 
ಅ ಭೂಲೋಕದಲ್ಲಿ ಯಾತನೆ ಕೊಡುವುದಕ್ಕೆ ಮುಂಚೆ 
ಅಪರಾಧಿಗಳಿಗೆ ಸುಖ-ಸೌಭಾಗ್ಕದ ಕಾಲಾವಧಿ 6:44 

೬ ಯಾಶನೆಯು ಅಕ್ರಮಿಗಳ ಮೇಲೆಯೇ ಎರಗುತ್ತದೆ 
6:47 

೬ ದೇವ ಸೂಕ್ತಗಳನ್ನು ನಿರಾಕರಿಸುವವರು ಯಾತನೆಯನ್ನು 
ಅನುಭವಿಸುತ್ತಾರೆ 6:49 

೪ ಯಾತನೆಯನ್ನು ಸ್ಫತಃ ತರಲು ಯಾವ ಪ್ರವಾದಿಗೂ 
ಸಾಧ್ಯವಿಲ್ಲ 6:57 ಟಿ-39 

ಆ ಭೂಲೋಕದ ಯಾತನೆಯ ವಿನಿಧ ರೂಪಗಳು 6:65 
ಟಿ-42 

ಪರಲೋಕ ಯಾತನೆಯ ವಿವರ 6:70‏ ٭ 

೬ ಲೌಕಿಕ ಯಾತನೆಯನ್ನು ಎಚ್ಚರಿಕೆ ಕೊಟ್ಟ ಬಳಿಕ 
ಎರಗಿಸಲಾಗುತ್ತದೆ 6:131 

8 ಅಪರಾಧಿಗಳಿಂದ ದೇವಯಾತನೆಯನ್ನು ದೂರಗೊಳಿಸಲು 
ಸಾಧ್ಯವಿಲ್ಲ 7 

೪ ಸತ್ಯವನ್ನು ಯಾವನೇ ಸುಳ್ಳಾಗಿಸಿರಲಿ ಅವನು ದೇವ 
ಯಾತನೆಯ ಸವಿಯನ್ನುಂಡನು 6:148 

೬ ಪಥಭ್ರಷ್ಟರಿಗೆ ಭೂಲೋಕದಲ್ಲೇ ಯಾತನೆಯಿದೆ 
13: 33-34 


1029 


೬ ಅವರಲ್ಲಿ ಸ್ತ್ರೀಯರ ನೆಲೆ [6:ಟಿ-52 
೪ ಪೂರ್ವಿಕರ ಅನುಕರಣೆ ಮತ್ತು ಅವರ ಕುರಿತು ಹಟ 
728 
ಅ ಇಸ್ಲಾಮೊ. ರಾಷ್ಟ್ರದ ಆರಂಭ ಕಾಲದಲ್ಲಿ ಬದವೀಗಳ 
ಸ್ಥಿತಿ 9:97 ಟಿ-95 
ಅ ಅರಬ್‌ ಅಜ್ಞಾನವನ್ನು ದೂರೀಕರಿಸಲು ಇಸ್ಲಾಮೊ 
ರಾಷ್ಟ್ರದ ಪ್ರಯತ್ನಗಳು 9:122 ಟಿ-120 
ಆ ಇಸ್ಲಾಮ್‌ ಅರಬ್‌ ದೇಶದಲ್ಲಿ ತಂದ ಸಾರ್ವತ್ರಿಕ 
ಕ್ರಾಂತಿ 9:8-4, 57 

(ಹೆಚ್ಚಿನ ವಿವರಗಳಿಗೆ "ಶಿರ್ಕ್‌", "ಮುಹಮ್ಮದ್‌(ಸ" 
ಮತ್ತು “ಕುರೈಶ್‌" ನೋಡಿರಿ) 


ಅರಬ್‌ ಮುಶ್ರಿಕರು 
€ ಅವರ ಅಜ್ಞಾನಜನ್ಮ ವಿಚಾರಗಳು 2:170 ಟಿ-168 
೪ ಅವರ ಅಜ್ಞಾನಜನ್ಮ ಕಂದಾಚಾರಗಳು 2:168 
೬-166 
೪ ಅವರ ಅಜ್ಞಾನಜನ್ಮ ಸಹವಾಸಗಳು 3:13 ಟ-10 
೪ ಇಸ್ಲಾಮಿಗೆ ಮುಂಚೆ ಅವರ ಸ್ಥಿತಿಗತಿ 3:103 ಟಿ-84 
ಅ ಇವರು ಸೃಷ್ಟಿಕರ್ತ ಏಕಮಾತ್ರನೆಂಬುದನ್ನು 
ನಂಬುತ್ತಿದ್ದರು 6:ಟಿ-1 
ಅ ಅವರ ಪಾಲಿಗೆ ಅವರ ಧರ್ಮವು ಸಂದೇಹಾಸ್ಪದವಾದುದು 
6:137 ೬-109 
ಅ ಹಲಾಲ್‌ ಹರಾಮ್‌ಗಳ ವಿಷಯದಲ್ಲಿ ಅವರ ಮುಶ್ರಿಕ್‌ 
ಪರ ಕಲ್ಪನೆಗಳು 6:136 ಟಿ-105 

(ನೋಡಿರಿ "ಅಚ್ಞಾನಜನ್ಮ ಭ್ರಮೆಗಳು", "ಶಿರ್ಕ್‌", 
"ಅರಬರು" ಮತ್ತು "ಕುರೈಶ್‌") 


ಅದೃಶ್ಯ ಜ್ಞಾನ 
ಅ (ವಿವರಗಳಿಗಾಗಿ "ಅಲ್ಲಾಹ್‌" ನೋಡಿರಿ) 


ಅನ್ಸಾರ್‌ 

ಅ ಅವರು ಯಾವ . ಉದ್ದೇಶಗಳಿಗಾಗಿ 
ಪ್ರವಾದಿವರ್ಯರನ್ನು(ಸ) ಮದೀನಾಕ್ಕೆ ಆಗಮಿಸಲು 
ಆಹ್ವಾನಿಸಿದ್ದರು 8: ಪರಿಚಯ. 

೪ ಇಸ್ಲಾಮ್‌ ಅವರ ಪರಸ್ಪರ ಹಗೆತನವನ್ನು ಹೇಗೆ 
ಕೊನೆಗೊಳಿಸಿ ಬಿಟ್ಟಿತು 8:63 ಟಿ-46 


7:38-39 ೬-30-31, 8:51, 9:35, 61, 68, 79, 90, 101, 


ಅ ಅಲ್ಲಾಹನ ಯಾತನೆ ಎಂತಹವರಿಗಾಗಿದೆ? 18:4, 29, 


ವಿಷಯ ಸೂಚಿ _ 
€ ದೇವ ಯಾತನೆಯಿಂದ ನಿಶ್ಚಿಂತರಾಗಿರಬಾರದು 
12:107 ೬-77 js 
೪ ಅಲ್ಲಾಹನ ಯಾತನೆಯನ್ನು ತಪ್ಪಿಸಲು ಸಾಧ್ಯವಿಲ್ಲ 
10:49 ೬3-58, 11:8, 30, 76, 13:110 

೪ ಅದರಿಂದ ಯಾರೂ ರಕ್ಸಿಸಲಾರ 11:43, 13:34 

ಆ ಗೋರಿಯ' ಯಾತನೆ(ಬರ್ಥುಖ್‌ ಯಾತನೆ)ಗೆ ಆಧಾರ 
8:50, 16:6 

"9 ಪರಲೋಕದಲ್ಲಿ 


ಯಾತನೆಯ ನಿಯಮ 
10:4, 52, 69-70, 11:3, 17, 13:34, 14:2, 22, 
|162,8 

ಅ ವೇದನಾತ್ಮಕ ಯಾತನೆಗೆ ಹಕ್ಕುದಾರರು ಯಾರು? 
16:63, 104, 117, 17:10 

ಮಹಾ ಯಾತನೆ ಯಾರಿಗಾಗಿದೆ? 16:94, 106 
ಶಾಶ್ವತ ಯಾತನೆ 10:52... 

ಅದರ ಸ್ವರೂಪ 16:85 

ಅದರಿಂದ ರಕ್ಷಿಸುವವರು ಯಾರೂ ಇಲ್ಲ 14:21, 


19:45, 68, 69, 79, 86, 20:48, 61 
(ಹೆಚ್ಚಿನ ವಿವರಗಳಿಗಾಗಿ "ಸತ್ಸಲ(ರಕ್ಷೆ) ಮತ್ತು ಶಿಕ್ಷೆ" 
ನೋಡಿರಿ) 


ಅದಾಬುಲ್‌ ಕಬ್ಸ್‌ (ಗೋರಿಯ ಯಾತನೆ) 
("ಬರರ್ಥುಖ್‌" ನೋಡಿರಿ) 


ಅರಬರು 

೪ ಅಜ್ಞಾನ ಕಾಲದಲ್ಲಿ ಅವರ ಕಂದಾಚಾರಗಳು 
7:ಟ-15, 9: ಪರಿಚಯ 

ಅ ಅವರು ತಮ್ಮ ಈ ಕಂದಾಚಾರಗಳನ್ನು ದೇವಧರ್ಮದ 
ಶಿಕ್ಷಣವೆಂದು ತಿಳಿಯುತ್ತಿದ್ದರು 7:28 

ಅವರ ಶಿರ್ಕ್‌ ಯಾವ ತರದ್ದಾಗಿತ್ತು?‏ ھ۔ 

ಅ: (ನೋಡಿರಿ, "ಶಿರ್ಕ್‌", ಅರಬ್‌ ಮುಶ್ರಿಕರು) 

-೪ ಅವರ ಅಜ್ಞಾನಜನ್ಮ ವಿಚಾರಗಳು 7:ಟಿ-18, 19, 10:18 
ಅ ಅವರ ಆರಾಧನಾ ವಿಧಾನ 8:35 ಟಿ-28 


ಕುರ್‌ಆನ್‌ ವ್ಯಾಖ್ಯಾನ 
೪ ಕುರ್‌ಆನಿನಲ್ಲಿ "ಇಸ್ತವಾ ಅಲಲ್‌ ಅರ್‌" ಎಂಬ 
ವಿಷಯವನ್ನು ಆಗಾಗ ಯಾಕೆ ವಿವರಿಸಲಾಗಿದೆ 7:54 
-41, 13:2 -3 : 
€ ಮಹಾ ಅರ್‌ 9 
ಅ ಅದು ನೀರಿನ ಮೇಲಿರುವುದರ ಅರ್ಥ 11:7 ಟ-7 


ಅಲ್ಲಾಹ್‌ 

೪ ರಾಜಾಧಿರಾಜನು (ಅಹ್‌ಕಮುಲ್‌ ಹಾಕಿಮೊನ್‌)11:47 
ಅ ದಯಾಳುಗಳಲ್ಲಿ ಪರಮ ದಯಾಳು 
(ಅರ್‌ಹಮುರ್ರಾಹಿಮೊನ್‌) 7:152, 12:64, 92 ) 

€ ಸರ್ವ ವೀಕ್ಷಕ (ಬಸ್ಟೀರ್‌) 8:39, 17:17, 30, 96 
ಅ ಪಶ್ಚಾತ್ತಾಪ ಸ್ವೀಕರಿಸುವವ(ತವ್ವಾಬ್‌) 9:104, 118 
ಅ ಯುಕ್ತಿಪೂರ್ಣನು(ಹಕೀಮ್‌) 8:10, 49, 63, 67, 9:15, 
28, 40, 60, 71, 97, 106-110, 11:1, 12:7,83 

ಈ ಸಹನಶೀಲ(ಹಲೀಮ್‌) 4 

ಅ ಪರಮ ಪ್ರಶಂಸಾರ್ಹ(ಹವೂದ್‌) 11:73, 14:1, 8 
ಅ ವಿವರಪೂರ್ಣ(ಖಬೀರ್‌) 11:1, 17:17, 30, 96 

ಅ ಎಲ್ಲವನ್ನೂ ಸೃಷ್ಟಿಸುವವನು(ಖಲ್ಲಾಖ್‌) 15:86 

ಅ ಅತ್ಕುತ್ತಮ ಶೀರ್ಪುಗಾರ (ಖೈರುಲ್‌ ಹಾಕಿಮೊನ್‌) 
7:87, 10:109, 12:80 

೬ ಎಲ್ಲರಿಗಿಂತ ಹೆಚ್ಚು ಕ್ಟಮಿಸುವವನು (ಖೈರುಲ್‌ 
ಗಾಫಿರೀನ್‌) 7:155 

* ಎಲ್ಲರಿಗಿಂತ ಶ್ರೇಷ್ಠ ತೀರ್ಪುಗಾರ 7:89 

೬ ಎಲ್ಲರಿಗಿಂತ ಶ್ರೇಷ್ಠ ತಂತ್ರಜ್ಞ 8:30 

ಅ ಅವನ ಕುರಿತು ತಂತ್ರ(ಮಕ್ಸ್‌) ಎಂಬ ಪದವು ಯಾವ 
ಅರ್ಥದಲ್ಲಿ ಪ್ರಯೋಗವಾಗುತ್ತದೆ 10:ಟಿ-30 

ಆ ಭೂಮಿ-ಆಕಾಶಗಳ ಪ್ರಭು 13:16, 17:102, 18:14, 
19:65 

€ ಸರ್ವಲೋಕಗಳ ಪ್ರಭು 7:54, 61, 67, 104, 121, 
10:37 

€ ಪರಮ ದಯಾಮಯನು(ರಹ್ಮಾನ್‌) 13:30, 17:110, 
19:18, 58-61, 69, 78, 85, 37, 88, 91, 92, 93, 96, 
20:5, 90, 108 

೪ ಅತ್ಯಂತ ಕರುಣಾನಿಧಿ(ರಹೀಮ್‌) 7:153, 167, 8:69, 
70, 9:5, 27, 91, 99-104, 117, 118, 10:107, 11:41, 
90, 12:53, 90, 14:36, 15:49, 16:7, 47, 110, 115, 119, 
17:66 


1030 


ಅನುಕರಣೆ 
€ ಸಕಲ ಪಥಬ್ರಷ್ಟ ಜನಾಂಗಗಳೂ ಪೂರ್ವಿಕರನ್ನು, 
ಅನುಕರಿಸಲು ಹಟ ತೊಟ್ಟಿವೆ 14:10 
ಅ ಆದ್‌ ಜನಾಂಗದವರು ಪೂರ್ಪಿಕರನ್ನೇ ಅನುಕರಣೆ 
ಮಾಡುತ್ತೇವೆಂದು ಹಟ ತೊಟ್ಟಿದ್ದರು 0۰ 
ಸಮೂದರ ಹಟ 11:62 ಟಿ-71 
ಶುಐಬ್‌ ಜನಾಂಗದವರ ಹಟ 11:87 
ಫಿರ್‌ಔನನ ಜನಾಂಗದವರ ಹಟ 10:78 
ಅರಬ್‌ ಮುಶ್ರಿಕರ ಹಟ 7:28 
ಅಂಧಾನುಕರಣೆಯು ಪಥಬ್ರಷ್ಟತೆಯ ಅತಿ ಮುಖ್ಯ 
ಕಾರಣಗಳಲ್ಲೊಂದು 11:109 


ಅಪರಾಧ 

* 'ಶಿರ್ಕ್‌'(ಬಹುದೇವತ್ವ) ಎಸಗುವವರು ಅಪರಾಧಿಗಳು 
18:52, 53, 19:86, 87 

ಅ ಅಪರಾಧಿಗಳ ದುಷ್ಪರಿಣಾಮ 18:53, 19:86, 20:74, 
102 


ಅಪವ್ಯಯ 

("ದುಂದುವೆಚ್ಚಗಾರ” ನೋಡಿರಿ) 
ಅಮಾನತ್‌(ನ್ಯಾಸ) 

(ವಿವರಣೆಯನ್ನು "ಮನುಷ್ಯ" ಮತ್ತು "ಖಿಲಾಫತ್‌" 
ಗಳಲ್ಲಿ ನೋಡಿರಿ.) 
ಅಯ್ಯಾಮುತ್ತಶ್ರೀಕ್‌ 

("ಹಜ್ಜ್‌' ನೋಡಿರಿ.) 


ಅರಘಾತ್‌ 
("ಹಜ್ಜ್‌' ನೋಡಿರಿ.) 


ಅರಬ್‌ ಸತ್ಯನಿಷೇಧಿಗಳು 
(ನೋಡಿರಿ "ಅರಬರು.") 


ಅರ್ಶ್‌(ವಿಶ್ವ ಸಿಂಹಾಸನ) 
ಅ ಅಲ್ಲಾಹನು ಅರ್ಶ್‌ನ ಮೇಲೆ ವಿರಾಜಮಾನನಾಗುವುದರ 
ಅರ್ಥ 7:54 ಟಿ-41, 10:3 ಟಿ-4, 20:5 ಟಿ-2 


1031 


€ ಉತ್ತಮ ಗುಣವಿಶೇಷಗಳೆಲ್ಲ ಅವನಿಗೇ ಮಾಸಲು 
16:60, 20:8 ಟಿ-4 j 

ಆ ಅವನಿಗೆ ಉತ್ತಮ ನಾಮಗಳು ಮಾತ್ರ ಇವೆ 7:180, 
17:110, 20:8 

ಅ ಅವನ ಗುಣವಿಶೇಷಗಳೇ ಸಕಲ ಸೃಷ್ಟಿಗಳ 
ಗುಣವಿಶೇಷಗಳ ಮೂಲ 15:29 ಟಿ-19 

ಅ ಅವನನ್ನು ಲೌಕಿಕ ರಾಜರಂತೆ ಭಾವಿಸುವುದು ಸರಿಯಲ್ಲ 
16:74 ಟಿ-65 

ದೇವ ಗುಣವಿಶೇಷಗಳ ಮತ್ತು -ಮಾನವ‏ ہہ 
ಗುಣವಿಶೇಷಗಳ ನಡುವಣ ಅಂತರ 17:ಟಿ-1‏ 

೪ ಮಾನವ ಕಣ್ಣುಗಳು ಅವನನ್ನು ಕಾಣಲಾರವು 7:143 
೪ ಅವನು ಸನ್ಮಾರ್ಗದಲ್ಲಿದ್ದಾನೆ 11:56 ಟಿ-63 

ಅ ಭೂಮಿ-ಅಕಾಶಗಳ ಸಕಲ ವಸ್ತುಗಳೂ ಅವನನ್ನು 
ಜಪಿಸುತ್ತಿವೆ 17:44 

ಆ ಸಕಲ ಸೃಷ್ಪಿಗಳೂ ಅವನ.ಮುಂದೆ ಸಾಷ್ಟಾಂಗವೆರಗುತ್ತಿವೆ 
16:49 

೬ ಅವನು ದಾಸರಿಗೆ ಅತಿ'ಸಮೂಪವಾಗಿದ್ದಾನೆ 6 
ಟಿ-188, 11:61 4-69 

ಅ ಪ್ರಾರ್ಥನೆಗಳನ್ನು ಆಲಿಸುತ್ತಾನೆ ಮತ್ತು ಅವುಗಳಿಗೆ 
ಉತ್ತರ ಕೊಡುತ್ತಾನೆ 11:61 ಟಿ-69, 14:38 ಟಿ-51 

೪ ಅವನಿಗಿಂತ ಹೆಚ್ಚು ತನ್ನ ವಾಗ್ದಾನಗಳನ್ನು 
ಪೂರ್ತಿಗೊಳಿಸುವವನು ಯಾರೂ ಇಲ್ಲ 9:111 

೪ ಅವನು ತನ್ನ ವಾಗ್ದಾನಗಳಿಗೆ ವಿರುದ್ದ ನಡೆಯುವುದಿಲ್ಲ 
13:31 

€ ಅವನೇ ಅಭಯನೀಡುವವ 13:30 

೪ ಅತ್ಕುತ್ತಮ ಸಹಾಯಕ, ಅತ್ಯುತ್ತಮ ಸಂರಕ್ಷಕ 8:40, 
12:64 

ಅ ಸತ್ಯವಿಶ್ವಾಸಿಗಳ ಸ್ವಾಮಿ 9:51 

೪ ಅವನ ಹೊರತು ಪೂಜಾರ್ಹರು ಯಾರೂ ಇಲ್ಲ 7:59, 
65,73, 85, 140, 158, 9:31, 129, 11:14, 50, 61, 84, 
13:30, 16:2, 51, 19:110, 20:8, 98 

೪ ಅವನೇ ದಾಸ್ಕ-ಆರಾಧನೆಗೆ ಹಕ್ಕುಳ್ಳವನು 7:59, 65, 
73, 85, 9:31, 129, 11:2, 26, 50, 61, 84, 123, 12:40, 
19:65, 20:14. 

ಅ ಅವನ ಹೊರತು ಯಾರನ್ನೂ ಆರಾಧ್ಯನನ್ನಾಗಿ 
ಮಾಡಬಾರದು 17:23 ಟಿ-26 


ವಿಷಯ ಸೂಚಿ 

ವತ್ಸಲನು(ರವೂಫ್‌) 9:117, 16:7, 47 
ಶೀಘ್ರ ಲೆಕ್ಕ ಪಡೆಯುವವ(ಸರೀಉಲ್‌ ಹಿಸಾಬ್‌)13:41, 
14:51 

€ ಶೀಪು ون‎ ಕೊಡುವವ(ಸರೀಉಲ್‌ ಇಕಾಬ್‌)7:167 
ಎ ಸರ್ವಶ್ರುತನು(ಸಮೂಲ್‌)7:200, 8:17, 42, 53, 61, 
9:98, 103, 10:65, 12:34, 17:1 

| ಅ ಕಠಿಣವಾಗಿ ಶಿಕ್ಷಿಸುವವನು (ಶದೀದುಲ್‌ ಇಕಾಬ್‌) 
8:13, 25, 48, 52, 13:6 

* ಪ್ರತೃಕ್ಷ-ಪರೋಕ್ಸಗಳ ಜ್ಞಾನಿ 9:94, 105, 13:9 

€ ಅತ್ಯಂತ ಪ್ರಬಲನು 8:10, 49, 63, 67, 9:40, 71, 
11:66, 14:1, 4, 47, 16:60 

ಆ ಅದೃಶ್ಯ ವಿಷಯಗಳ ಜ್ಞಾನಿ 9:78 

ಆ ಸರ್ವಜ್ಞನು 7:200, 8:17, 42, 53, 61,71, 9:15, 
28, 60, 97-103, 106, 110, 10:65, 12:6, 34, 83, 100, 
15:25, 86, 16:70 

೪ ಕ್ಷಮಾಶೀಲನು(ಗಪೂರ್‌) 7:153, 167, 8:69, 70, 9:5, 
27,91, 99-102, 10:107, 11:41, 12:53, 98, 14:36, 
15:49, 16:110, 115, 17:25, 44, 18:58 
ನಿರಪೇಕ್ಷ(ಗನೀ) 10:68, 14:8 

ಭೂಮಿ-ಆಕಾಶಗಳ ನಿರ್ಮಾತೃ 12:101, 14:10 
ಸರ್ವಸಮರ್ಥ (ಕದೀರ್‌) 16:70 

ಅತ್ಯಂತ ಬಲಶಾಲಿ(ಕವೀ) 8:52, 11:66 
ರೋಷಾಕುಲ(ಕಹ್ಹಾರ್‌) 12:39, 13:16 48-30, 14:48 
ಮಹಾನನು(ಕಬೀರ್‌) 13:9 

ಸದಾ ಉನ್ನತನಾಗಿಯೇ ಇರುವವ(ಮುತಳಲ್‌) 13:9 
ಸರ್ವಶ್ರೇಷ್ಠ(ಮಜೀದ್‌) 11:73 

ಏಕೈಕ(ವಾಹಿದ್‌) 12:39, 13:16, 14:48 
ಅನುರಾಗಿ(ವದೂದ್‌) 11:90 

ಮಹಾ ಸಮೃದ್ಧ 7:54 

ಮಹಾ ಪ್ರತಿಫಲದಾನಿ 8:28 

ಮಹಾ ಅನುಗ್ರಹದಾನಿ 8:29 

ಸಕಲ ದೋಷ ದೌರ್ಬಲ್ಕ ವಿರಹಿತನು 12:108 
ಟ-78 

€ ಪ್ರಶಂಸೆ ಅವನಿಗೇ ಮೊಸಲು 17:110, 18:1 


ಕುರ್‌ಆನ್‌ ವ್ಯಾಖ್ಯಾನ 
ಅ ಅವನ ಪರಮಾಡಳಿತದಲ್ಲಿ ಮುಖ್ಯವಾದುದು ಕೃಪೆಯೇ 
ಹೊರತು ಕ್ರೋಧವಲ್ಲ 7:156 ಟ-111 
೪ ಅವನ ಕೃಪೆಯಿಂದ ನಿರಾಶರಾಗುವುದು ಸತ್ಯನಿಷೇಧಿಗಳ 
ಮತ್ತು ಪಥಭ್ರಷ್ಟರ ಕೆಲಸ 12:87, 15:56 
€ ಅವನು ಮಹಾಕ್ಷಮಾದಾನಿ (ದೋಷಗಳನ್ನು 
ಕಡೆಗಣಿಸುವವು) 13:6 
ಅ ಅವನು ತನ್ನ ದಾಸರ ಪಶ್ಚಾತ್ತಾಪ ಸ್ವೀಕರಿಸುತ್ತಾನೆ 


೪ ಪಾಪಿಗಳ ಪಶ್ಚಾತ್ತಾಪ ಅವನಿಗೆ ಅತ್ಯಂತ ಪ್ರಿಯವಾದುದು 
9:117, 11:90 

೪ ಅವನು ಶಿಕ್ಲೆ ಕೊಡಲು ತವಕ ಪಡುವುದಿಲ್ಲ, ಸುಧಾರಿಸಿ 
ಕೊಳ್ಳೆಲು ಮತ್ತೆ ಮತ್ತೆ ಅವಕಾಶ ಕೊಡುತ್ತಾನೆ 10:11 
ಟಿ-15, 19 ಟಿ-26, 13:32, 15:4 ಟ-2, 16:61 

ಅ ಅವನ ಪರಮ ಸಹನಶೀಲತೆ ಮತ್ತು ಕ್ಷಮಾಶೀಲತೆ 
17:44 

೪ ಅವನ ಅನಂತ ಕೃಪೆ ಮತ್ತು ದಯಾಮಯತೆ 16:18 
೪ ಮಾನವನ ಮೇಲೆ ಅವನ ಉಪಕಾರಗಳು 14:32-34, 
16:5-17, 78-81, 17:66, 70 HE 
೪ ಮಾನವನು ಅವನ ಮುಂದೆ ಉತ್ತರದಾಯಿಯಾಗಿರುತ್ತಾನೆ 
7:6, 11:18, 15:93, 16:56, 93, 17413, 36 

ಅ ಎಲ್ಲರಿಗೂ ಅವನ ಕಡೆಗೆ ಮರಳಿ ಹೋಗಲಿಕ್ಕಿದೆ 10:4, 
23,45, 56, 11:4, 24 ۱ 
೪ ಅವನು ಬಾಸರ ವಿಷಯದಲ್ಲಿ ಅಕ್ರಮಿ ಅಲ್ಲ 8:51, 
9:70, 10:44, 11:101, 117 ۱ 

೪ ಅವನ ನ್ಯಾಯವು ನಿಷ್ಪಕ್ಟಪಾಶಿಯಾಗಿದೆ 7:83 ಟಿ-66, 
9:121, 11:45, 46 ಟಿ-49, 74ರಿಂದ 76, ಟಿ-84, 81 ಟ- 
90, 15:60 

ಅ ಅವನು ಸಚ್ಚಾರಿತ್ರ್ಯವುಳ್ಳವರಿಗೆ ಸೂಕ್ತ ಸನ್ಮಾನ 
ಕೊಡದಿರುವುದಿಲ್ಲ 11:3 ಟ-4 

೪ ಅವನ ಬಳಿ ಯಾರಿಗೂ ಹಕ್ಕುಚ್ಛುತಿ ಆಗುವುದಿಲ್ಲ 
7:170, 9:120, 11:115, 12:56,90 

ಅ ಅವನು ಮಾನವನಿಗೆ, ಅವನ ೭ಳಿತಿಗಿಂತ ಹೆಚ್ಚು 
ಪ್ರತಿಫಲ ಕೊಡುತ್ತಾನೆ 9:121, 10:26 

ಅ ಅವನು ಯಾರಿಗೂ ಅವನ ಅಪರಾಧಕ್ಕಿಂತ ಹೆಚ್ಚು 
ಶಿಕ್ಷೆ ಕೊಡುವುದಿಲ್ಲ 10:27 oo 
ಅ ಅವನು ಪ್ರತೀಕಾರ ಪಡೆಯುವವನು 14:47 


. 21M 


ಅವನ ಅನುಮತಿ ಇಲ್ಲದೆ ಯಾರೂ ಶಿಫಾರಸು‏ ہ 


1032 


ಅ ಅವನು ಸಹಭಾಗಿಗಳಿಂದ ಮುಕ್ತನು 16:1, 3 

೬ ಪ್ರಭುತ್ವದಲ್ಲಿ ಅವನ ಸಹಭಾಗಿ ಯಾರೂ ಇಲ್ಲ 
17:11) 

೪ ಅವನಿಗೆ ಪುತ್ರನಿಲ್ಲ 10:68, 17:111, 18:4, 5, 19:35 
೪ ಅವನ ಹೊರತು ಯಾರನ್ನೂ ರಕ್ಷಕನಾಗಿ ಮಾಡಬಾರದು 
172 

ಅ ಅವನ ಹೊರತು ಯಾರೊಡನೆಯೂ ಪ್ರಾರ್ಥಿಸಬಾರದು 
13:14 ಟಿ-23 

€ ಅವನಿಂದಲೇ ಸಹಾಯ ಯಾಚಿಸಬೇಕು 7:128 

ಅ ಅವನಿಂದಲೇ ಅಭಯಾಶ್ರಯ ಪಡೆಯಬೇಕು 7:200, 
16:98 

ಅ ಭಯ ಮತ್ತು ನಿರೀಕ್ಷೆ ಅವನೊಂದಿಗೇ ಇರಬೇಕು 
7:56 _ _ 

೪ ಅವನ ಕ್ರೋಧವನ್ನೇ ಭಯಪಡಬೇಕು 9:13 

ಅ ಅವನ ಮೇಲೆಯೇ ಭರವಸೆಯನ್ನಿರಿಸಬೇಕು 8:61, 62, 
9:51, 129 

ಭರವಸೆಗೆ ಅವನೇ ಸಾಕು 17:65‏ ٭ 

ಅ ಸಹಾಯಕ್ಕೆ ಅವನೇ ಸಾಕು 8:62, 64, 9:129, 11:95 
| € ಅವನ ಮೇಲೆ ಭರವಸೆ ಇರಿಸುವುದು ಎಂದೂ ತಪ್ಪಾಗದು 
17:68 


ಮಾಡಲಾರರು 10:3 

೪ ಅವನ ಸಂಪ್ರೀತಿಯ ಚಿಂತೆಯೇ ಇರಬೇಕು 9:96 
೪ ಅವನ ಸಂಪ್ರೀತಿಯು ಅತಿ ದೊಡ್ಡ ಅನುಗ್ರಹವಾಗಿದೆ 
9:72 

ಅ ಅವನನ್ನು ತಮ್ಮ ಸಂರಕ್ಷಕನನ್ನಾಗಿ ಮಾಡದವರು 
ಪಥಭ್ರಷ್ಟರು 7:30 

€ ಅವನೇ ಸರಿಯಾಗಿ ಮಾರ್ಗದರ್ಶನ ಮಾಡುವವನು 
10:35 

8 ನೇರ ಮಾರ್ಗ ತೋರಿಸುವುದು ಅವನ ಹೊಣೆ 16:9 
ಅ ಅವನ ಮಾರ್ಗದರ್ಶನದ ಅನುಸರಣೆಯಲ್ಲೇ 
ಮಾನವನಿಗೆ ಹಿತವಿದೆ 7:3, 10:18 

€ ಅವನು ತನ್ನ ದಾಸರನ್ನು ತುಂಬಾ ಪ್ರೀತಿಸುತ್ತಾನೆ 
11:90 

* ಅವನ ಕೃಪೆಯು ಪ್ರತಿಯೊಂದು ವಸ್ತುವನ್ನು 
\ಅವರಿಸಿಕೊಂಡಿದೆ 7:156 


1033 


€ ಸಕಲ ವೃವಹಾರಗಳೂ ತೀರ್ಮಾನಕ್ಕಾಗಿ ಅವನ ಕಡೆಗೇ 
ಮರಳುತ್ತವೆ 8:44. 11:123 

€ ಅವನ ಶೀರ್ಮಾನಗಳು ನಿರ್ಣಾಯಕ 13:11 

€ ಅವನ ತೀರ್ಮಾನಗಳನ್ನು ಮರುಪರಿಶೀಲಿಸುವವನು 
ಯಾರೂ ಇಲ್ಲ 13:41 

೪ ಅವನು ನಿರಪೇಕ್ಷನು. ಜನರು ಅವನನ್ನು ದೇವನೆಂದು 
ನಂಬಿದರೆ ಮಾತ್ರ ಅವನು ದೇವನಾಗುವುದಲ್ಲ 10:68. 
148 

€ ಆವನ ಅಧಿಕಾರಗಳಿಗೆ ಮೇರೆ ಇಲ್ಲ 11:107 

ಅ ಲವನು ಸಕಲ ವಸ್ತುಗಳ ಮೇಲೆ ಸಾಮರ್ಥ್ಯವುಳ್ಳೆವನು 
8:41, 9:39, 11:4, 16:77. 18:45 . 

ಆ ಭೂಮಿ-ಆಕಾಶಗಳಲ್ಲಿ ಅಡಗಿರುವುದೆಲ್ಲವೂ ಅವನ 
ಹಿಡಿತದಲ್ಲೇ .ಇವೆ 11:123 

ಅ ಅವನು ದುರ್ಬಲನಲ್ಲ 17:111 

ಅ ಅವನಿಗೆ ಯಾವುದೂ ಅಸಾಧ್ಯವಲ್ಲ 17:ಟ-1 

೪ ಅವನ ಇಚ್ಛೆಯನ್ನು ಪೂರ್ತಿಗೊಳಿಸಲು ಅವನ ಅಪ್ಪಣೆ 
ಮಾತ್ರವೇ ಸಾಕು 16:40 

೬ ಅವನಿಗೆ ಒಂದು ಜನಾಂಗವನ್ನು ಸರಿಸಿ ಇನ್ನೊಂದನ್ನು 
ತೆರಲು ಏನೂ ಕಷ್ಟವಿಲ್ಲ 14:19, 20 

೬ ಅವನ ಹಿಡಿತದಿಂದ ಯಾರೂ ರಕ್ಸಿಸುವವನಿಲ್ಲ 
13:34, 37 1 

ಅ ಅವನ ಹಿಡಿತದಿಂದ ಯಾರೂ ಹೊರಗಿಲ್ಲ 8:47, 
11:56, 92, 15:92, 93, 18:58 

ಅ ಅವನ ತಂತ್ರಗಳನ್ನು -ಯಾರೂ ಮುರಿಯಲಾರರು. 
ಅವನ ತಂತ್ರಗಳು ಪ್ರಬಲವಾಗಿವೆ 7:183, 13:13, 42 
೪ ಅವನೆದುರು ಯಾರ ಹಂಚಿಕಗಳೂ ನಡೆಯುವುದಿಲ್ಲ 
8:59, 9:2, 3, 11:33, 12: ಪರಿಚಯ, 12:67 ಟಿ-54, 
13:11, 14:46, 16:458 47 . 

೪ ಅವನ ವಿರುದ್ಧ ಯಾರೂ ಯಾರಿಗೂ ಸಹಾಯ 
ಮಾಡಲಾರ 9:116, 11:113, 13:11 

೪ ಅವನು ಯಾರ ಸಂಗಡವಿರುವನೋ ಅವನನ್ನು ಯಾರೂ 
ಎದುರಿಸಲಾರ 8:17 ಟಿ-14 : 
ಅ ಅವನಿಗೆ ಯಾರೂ ಏನೂ ಹಾನಿಯುಂಟು ಮಾಡಲಾರ 
9:39. 11:57 

೪ ಅವನ ಮಾಶುಗಳು ಬದಲಾಗುವುದಿಲ್ಲ 10:64 
ಅ ಅವನ ಮಾತೇ ಮೇಲು 0 


೪ ಅವನು ಮುತ್ತಕೀ(ಧರ್ಮನಿಷ್ಮ)ಗಳನ್ನು ಮೆಚ್ಚುತ್ತಾನೆ 


ಅ ಅವನ ಹಿಡಿತ ಬಹಳ ಕಠಿಣವಾದುದು 11:102 
'ಅ ಅವನು ಅಶ್ಲೀಲತೆಯ ಆದೇಶ ಕೊಡುವುದಿಲ್ಲ 7:28 
فی‎ ಅವನು ಹದಮವೊರುವವರನ್ನು ಮೆಚ್ಚುವುದಿಲ್ಲ 
7:31, 55 

ಅ ಅವನು ಫಾಸಿಕಕರ್ಮಬ್ರಷ್ಟ)ರನ್ನು ಮೆಚ್ಚುವುದಿಲ್ಲ 
9:96 

ಅ ಅವನು ಅಹಂಕಾರಿಗಳನ್ನು ಮೆಚ್ಚುವುದಿಲ್ಲ 16:23 
ಅ ಅವನು ಅಪ್ರಾಮಾಣಿಕರನ್ನು ಮೆಚ್ಚುವುದಿಲ್ಲ 8:58 
೪ ಅವನ ಕ್ರೋಧಕ್ಕೆ ಪಾತ್ರರಾದವರು ಎಂತಹವರು? 
7:71,78, 8:16 | 

೬ ಅವನು ಪರಿಶುದ್ಧರನ್ನು ಮಾತ್ರ ಮೆಚ್ಚುತ್ತಾನೆ 9:108 


97 

ಅ ಅವನು ಉಪಕಾರಿಗಳ ಸಂಗಡವಿದ್ದಾನೆ 8 

ಅ ಅವನು ಸಕಲ ವಸ್ತುಗಳ ಸೃಷ್ಟಿಕರ್ತ 7:54, 10:3, 
11:7, 61, 119, 13:16, 14:32, 16:3ರಿಂದ 5, 17:99, 
20:4, 50 

.* ಅವನು ವಿಶ್ವವನ್ನು ಉದ್ದೇಶರಹಿತವಾಗಿ ಸೃಪ್ಟಿಸಲಿಲ್ಲ 
10:5, 6 -11 

ಅ ಅವನು ಭೂಮಿ-ಆಕಾಶಗಳನ್ನು ಪರಮ ಸತ್ಯದ 
ಆಧಾರದಲ್ಲಿ ಸೃಷ್ಟಿಸಿದ್ದಾನೆ 14:19 ಟಿ-26, 15:85, 16:3 
ಅ ಅವನೇ ಭೂಮಿಯಲ್ಲಿ ಮಾನವನನ್ನು ನೆಲೆಸಿದವನು 
11:61 

ಆ ಅವನೇ ಮಾನವನ ಒಡೆಯ ಮತ್ತು ಪಾಲಕ ಪ್ರಭು 
7:54, 10:3, 32, 11:34, 56, 13:30 

೪ ಅವನೇ ಅಖಿಲ ವಿಶ್ವದ ಒಡೆಯ, ವ್ಯವಸ್ಥಾಪಕ 
ಮತ್ತು ಆಡಳಿತಗಾರ 7:54 ಟಿ-41, 128, 157, 8:3, 9:116, 
129, 10:31, 32, 55, 66, 12:40, 67, 13:2, 15, 38, 
41, 14, 14:1, 16:12, 56, 17:44 

೬ ಪ್ರತಿಯೊಂದು ವಸ್ತುಗಳ ಭಂಡಾರದ ಒಡೆಯ 15:21 
ಆ ಪ್ರತಿಯೊಂದು ವಸ್ತುವಿನ ವಿಧಿಯನ್ನು ನಿಶ್ಚಯಿಸುವವ 
15:21 -14 

೪ ಪ್ರಶಿಯೊಂದು ವಸ್ತುವಿನ ಮೇಲ್ಲೋಟವಿರಿಸುವವ 11:57 
"ಅ `ಪ್ರಶಿಯೊಂದು ವಸ್ತುವಿನ ವಕೀಲ(ಕಾರ್ಯ ನಿರ್ವಾಹಕ) 
11:12 ۱ 

ಅ ಸಕಲ ಅಧಿಕಾರಗಳು ಅವನ ಕೈಯಲ್ಲಿವೆ 13:31 


ادا سر یت 


16, 65ರಿಂದ 72, 78ರಿಂದ 81, 17:66, 67 
ಅ ಭೂಮಿಯಲ್ಲಿ ಯಾರಿಗೇ ಏನೇ ಸಿಗಲಿ, ಅದು ಅವನು 
ಕೊಡುವುದರಿಂದಲೇ ಸಿಗುತ್ತದೆ 17:20 

ಅ ಅವನೇ ಜೀವನಾಧಾರ ನೀಡುವವನು 10:31, 12:72, 
75, 13:26, 20:131 

ಅ ಅವನೇ ಪ್ರತಿಯೊಂದು ಜೀವಿಯ ಆಹಾರಕ್ಕೆ ಹೊಣೆಗಾರ 
11:6 

ಜೀವನಾದಾರವನ್ನು ವಿಕಾಸ ಮತ್ತು‏ ف 
ಸಂಕೀರ್ಣಗೊಳಿಸುವುದು ಅವನ ಅಧಿಕಾರದಲ್ಲಿದೆ 17:30‏ 
ಅ ಭೂಮಿ-ಆಕಾಶದಲ್ಲಿರುವುದೆಲ್ಲವನ್ನೂ ಅವನು ಬಲ್ಲನು‏ 
16:77 

ಅ ಸಕಲ ಜ್ಞಾನಿಗಳಿಗಿಂತ ಮಹಾ ಜ್ಞಾನಿ 12:76 

೪ ಭೂಮಿ-ಆಕಾಶಗಳ ಯಾವ ವಸ್ತುವೂ ಅವನಿಂದ 
ಮರೆಯಾಗಿಲ್ಲ. 14:38 | 
೪ ಅವನ ಜ್ಞಾನವು ಸಕಲ ವಸ್ತುಗಳನ್ನು ಆವರಿಸಿದೆ 7:89, 
8:75, 9:115, 11:5, 13:8, 9, 14:38, 16:19 

ಅ ಸಕಲ ಸೃಷ್ಟಿಗಳ ಸ್ಥಿತಿಗತಿಗಳನ್ನು ಬಲ್ಲವನು 17:54, 55 
೪ ಪ್ರತಿಯೊಂದು ಜೀವಿ ವಾಸಿಸುವ ಮತ್ತು ಸಾಯುವ 
ಸ್ಥಾನವನ್ನು ಬಲ್ಲವನು 11:6 

ಅ ಅವನು ಸಕಲ ಮಾನವರ ಕರ್ಮಗಳ ಮೇಲೆ ಕಣ್ಣಿಡುತ್ತಾನೆ 
7:7, 8:39, 72, 10:36, 46, 61, 11:111, 112, 16:28, 
91, 17:17, 30, 54, 96 

ವೈಯಕ್ತಿಕವಾಗಿ ಪ್ರತಿಯೊಬ್ಬನ ಸ್ಥಿತಿಗತಿಗಳ ಮೇಲೆ‏ ٭ 
ನಿಗಾ ಇರಿಸುತ್ತಾನೆ 13:33, 42‏ 

ಅ ಪೃದಯಗಳೊಳಗೆ ಅಡಗಿರುವ ರಹಸ್ಯಗಳನ್ನು ಬಲ್ಲವನು 
8:24, 43, 11:5, 31 

೪ ಗತಿಸಿದ ಮತ್ತು ಇನ್ನು ಮುಂದೆ ಬರಲಿರುವ ತಲೆ 
ಮಾರುಗಳನ್ನೂ ಬಲ್ಲವನು 15:24 

೪ ಅವನು ಆಜ್ಞೋಲ್ಲಂಘಕರ ದುಷ್ಯರ್ಮಗಳ ಬಗ್ಗೆ 
ಅಲಕ್ಷ್ಯನಲ್ಲ. 14:42 

ಅ ಅವನನ್ನು ಅರಿಯಲಿಕ್ಕಿರುವ ಕುರುಹುಗಳು وت سو‎ 
ನೋಡಿರಿ) 

ಅ ಅವನ ಅಸಿತ್ವಕ್ಕೆ ಆಧಾರ ಪ್ರಮಾಣಗಳು ("ತೌಹೀದ್‌ 
ಮತ್ತು "ಶಿರ್ಕ್‌" ನೋಡಿರಿ) ; 
€ ಚಿರಂತನನು(ಹಯ್ಕ್‌) ಮತ್ತು ಸ್ವಯಂಸ್ಥಿರನು 
(ಕಯ್ಕೂಮ್‌) 20:111 


ಅ ಅವನು ಅಗೋಚರ ರೀತಿಗಳಿಂದ ತನ್ನ ವಿಧಿ. 


1034 


ಅ ವಿಜಯ ಅವನು ನೀಡುವುದರಿಂದಲೇ ಸಿಗುವುದು 
8:10, 66 
ಅ ಅವನು ಶನ್ನ ಕೆಲಸ ಮಾಡಿಯೇ ತೀರುತ್ತಾನೆ 12:21 


ನಿಯಮವನ್ನು ಪೂರ್ತಿಗೊಳಿಸುತ್ತಾನೆ 7:99 ಟಿ-78, 182, 
12:100, 18: ಪರಿಚಯ 

ಅ ಗೌರವ ಮರ್ಯಾದೆಗಳೆಲ್ಲವೂ ಅವನ ಅಧಿಕಾರದಲ್ಲಿವೆ 
10:65 

೪ ಅವನ ಅನುಮತಿ ಇಲ್ಲದೆ ಯಾವ ಅನುಗ್ರಹವೂ 
ಯಾರಿಗೂ ಸಿಗದು 10:100 ಟ-103 

ಅ ಅವನು ಕೊಟ್ಟ ಕಷ್ಟಗಳನ್ನು ಯಾರೂ ದೂರೀಕರಿಸಲಾರರು 
10:107 

ಆ ಜೀವನ ಮತ್ತು ಮರಣ ಅವನ ಅಧಿಕಾರದಲ್ಲಿದೆ 
7:158, 9:116, 10:31, 56, 15:23, 16:70 

ಅ ಮಾನವನ ಶ್ರವಣ ಮತ್ತು ದೃಷ್ಟಿಗಳ ಮಾಲಕ ಮತ್ತು 
ನಿಯಂತ್ರಕ ಅವನೇ 10:31 

ಅ ಅವನು ತನಗೆ ಇಷ್ಟ ಬಂದುದನ್ನು ಮಾಡುತ್ತಾನೆ 
14:27 

೪ ತನಗೆ ಇಷ್ಟ ಬಂದವರನ್ನು ತನ್ನ ಭೂಮಿಯ 
ವಾರೀಸುದಾರರನ್ನಾಗಿ ಮಾಡುತ್ತಾನೆ 7:129, 137 

٠ ಎಲ್ಲವೂ ಅವನಿಚ್ಛೆಯಂತೆಯೇ ಆಗುತ್ತದೆ 7:188, 
10:49, 11:33 

ಆ ಅವನು ತನಗೆ ಇಷ್ಟಬಂದವರಿಗೆ ತನ್ನ ಕೃಪೆಯನ್ನು 
ಪ್ರದಾನ ಮಾಡುತ್ತಾನೆ 12:56 

€ ಯಾವ ದಾಸನಿಗೆ ಬೇಕಾದರೂ ಅನುಗ್ರಹಿಸಬಲ್ಲ 
10:107 

ಆ ಯಾರಿಗೆ ಬೇಕಾದರೂ ಉನ್ನತ ಸ್ಥಾನಗಳನ್ನು ನೀಡಬಲ್ಲ 
12:76 

೪ ಅವನ ದಾನವನ್ನು ತಡೆಯುವವರಿಲ್ಲ 17:20 

ಅ ಅವನು ಯಾರಿಗಾದರೂ ಒಳಿತು ಮಾಡಲಿಚ್ಛಿಸಿದರೆ 
ಅವನನ್ನು ಯಾರೂ ತಡೆಯಲಾರರು 10:107 

೪ ಅವನು ಯಾರನ್ನೂ ಕ್ಷಮಿಸಬಹುದು ಯಾರನ್ನೂ 
ಶಿಕ್ಚಿಸಬಹುದು 7:156, 9:15, 27, 106, 11:33, 17:54 
€ ಅವನ ಮಹಿಮೆ ಮತ್ತು ಯುಕ್ತಿಯ ಪವಾಡಗಳು 
7:54, 57, 10:3ರಂದ 5,31, 67, 11:5ರಿಂದ 7, 13:2ರಿಂದ 
4, 12, 13, 17, 14:32, 33, 15:160ಂದ 23, 16:10ರಿಂದ 


1035 
ಅ ಅವನ ಮಹಿಮೆಯಿಂದ ಯಾವುದೂ ಹೊರಗಿಲ್ಲ 18:9 
8 
ಆ ಅವನಿಗೆ ಯಾವುದೂ ಅಸಾಧ್ಮವಲ್ಲ 18:ಟಿ-23 
೪ ಅವನು ಸಕಲವನ್ನೂ ವೀಕ್ಲಿಸುತ್ತಾನೆ ಮತ್ತು 
ಆಲಿಸುತ್ತಾನೆ 18:26, 20:46 
೪ ಅದೃಶ್ಯ ಜ್ಞಾನ ಅವನಿಗೆ ಮಾತ್ರವಿದೆ. ಬೇರೆ ಯಾರೂ 
ಅದೃಶ್ಯ ಜ್ಞಾನಿ ಅಲ್ಲ 18:26, 20:110 
٭‎ ಅವನು ಸೃಷ್ಟಿಸುವುದು ಮಾತ್ರವಲ್ಲ 
ಮಾರ್ಗದರ್ಶನವನ್ನೂ ಮಾಡುತ್ತಾನೆ 20:50 ۱ 
ہ‎ ಅವನು ಯಾರಿಗೆ ಮಾರ್ಗದರ್ಶನ ಮಾಡಿದನೋ 
ಅವನು ಮಾತ್ರ ಸನ್ಮಾರ್ಗ ಪಡೆಯುವವನು, ಅವನು 
ಯಾರನ್ನು ದಾರಿಗೆಡಿಸಿದದೋ ಅವನಿಗೆ ಮಾರ್ಗದರ್ಶನ 
ಮಾಡುವವನಾರೂ ಇಲ್ಲ ('ತಕ್ಲೀರ್‌'(ವಿಧಿ) ನೋಡಿರಿ) 
೪ ಅವನು ಸತ್ಯಸಂಧರ ಸಂಗಡವಿರುತ್ತಾನೆ 20:46 
೪ ಅವನ ಕ್ರೋಧಕ್ಕೆ ತುತ್ತಾದವನು ಬಿದ್ದೇ ತೀರುತ್ತಾನೆ 
2081 
೪ ಸಕಲ ಮಾನವರೂ ಅವನ ಮುಂದೆ ಹಾಜರಾಗಲಿದ್ದಾರೆ 
18:47 
ಅ ಕೊನೆಗೆ ಅವನೇ ಭೂಮಿ ಮತ್ತು ಅದರ ಸಕಲ 
ವಸ್ತುಗಳ ವಾರೀಸುದಾರನಾಗುವನು 19:40 
* ಅವನು ಪ್ರತಿಯೊಬ್ಬ ಮಾನವನ ದಾಖಲೆಯನ್ನು 
ಸಿದ್ದೆಗೊಳಿಸುತ್ತಿದ್ದಾನೆ 20:51, 52 
ಆ ಯಾರಿಗೂ ಅಕ್ರಮವೆಸಗುವುದಿಲ್ಲ 18:49 


ಅಲ್ಲಾಹನ ಕೊಡುಗೆಗಳು(ಅನುಗ್ರಹಗಳು) 

ಅ ನೈಜ ಹಾಗೂ ತೋರಿಕೆಯ ಕೊಡುಗೆಗಳಲ್ಲಿ تھا‎ 
1:7 ೬-9 

ಅ ಅಲ್ಲಾಹನ ಅನುಗ್ರಹವನ್ನು ಕೃತಫ್ನುತೆಯಾಗಿ 
ಮಾರ್ಪಡಿಸುವುದು ಶಿಕ್ಷಾರ್ಹ 2:21) 

೪ ಆಂಬಿಯಾ, ಸಿದ್ದೀಕರು, ಹುತಾತ್ಮರು ಮತ್ತು ಸಜ್ಜನರು 
ಅವನ ಕೊಡುಗೆಗೆ ಪಾತ್ರರಾಗುವುದು 4:69 

ಅ ಅದಕ್ಕೆ ಅಲ್ಲಾಹ್‌ ಮತ್ತು ರಸೂಲರ ಅನುಸರಣೆ 
ಶರತ್ತಾಗಿದೆ 4:69 4 

ಅ ಬನೀ ಇಸ್ರಾಈಲರ ಮೇಲೆ ಅಲ್ಲಾಹನ ಕೊಡುಗೆಗಳು 
5:20 


ಅವನೇ ಸದಾ ಉಳಿದಿರುವವನು 20:73 
ಅವನು ಎಲ್ಲರಿಗಿಂತಲೂ ಶ್ರೇಷ್ಠನು 20:114 
ಅವನಿಗೆ ಮರವೆಯುಂಟಾಗುವುದಿಲ್ಲ 19:64, 20:52 
ದಯೆ ತೋರುವವನು 18:58 
ಅವನ ಹೊರತು ಬೇರೆ ಯಾರನ್ನೇ ಆದರೂ 
ಆರಾಧ್ಯನೆಂದು ಕರೆಯುವುದು ಅರ್ಥಹೀನ 18:14 
೪ ಅವನು ತನ್ನ ಆಡಳಿತದಲ್ಲಿ ಯಾರನ್ನೂ 
ಸಹಭಾಗಿಯನ್ನಾಗಿ ಮಾಡುವುದಿಲ್ಲ 18:26 
೪ ಅವನ ಹೊರತು ಇತರರನ್ನು ಕಾರ್ಯಸಾಧಕರೆನ್ನುವವರು 
ನರಕವಾಸಿಗಳು ಮತ್ತು ಸತ್ಯನಿಷೇಧಕರು 18:102 
٭‎ ಅವನ ಏಕತೆಗೆ ಆಧಾರ ಪ್ರಮಾಣಗಳು ("ತೌಹೀದ್‌"' 
ನೋಡಿರಿ) 
೪ 'ಅವನು ಇತರರ ಸಹಭಾಗಿತ್ವ ಇಲ್ಲದೆಯೇ ಸೃಷ್ಟಿ 
ಕಾರ್ಯವನ್ನು. ಮಾಡಿರುವನು 18:51 
€ ಅವನೇ ಮಾನವನ ಸೃಷ್ಟಿಕರ್ತನು 18:37 
ಅ ಅವನ ಹೊರತು ಭೂಮಿ-ಆಕಾಶಗಳಲ್ಲಿರುವ ಸೃಷ್ಟಿಗಳ 
ಮೇಲ್ವಿಚಾರಣೆ ನಡೆಸುವವನು ಯಾರೂ ಇಲ್ಲ 18:26 
€ ದಾಸರಿಗೆ ಅವನೇ ಸಾಧನಾನುಕೂಲತೆಗಳನ್ನು 
ಒದಗಿಸುತ್ತಾನೆ 18:16 
٭‎ ಎಶ್ವ ಮತ್ತು ಅದರ ಪ್ರತಿಯೊಂದು ವಸ್ತುವಿನ ಪಾಲಕೆ 
ಪ್ರಭು ಮತ್ತು ಒಡೆಯನು 19:65, 20:4, 6 
೪ ಅವನ ಹೊರತು ಪಾಲಕ ಪ್ರಭು ಯಾರೂ ಇಲ್ಲ 
18:38 
٭‎ ಅವನು ನೈಜ ರಾಜ 20:114 
೪ ಅವನ ಫರಮಾನುಗಳನ್ನು ಬದಲಾಯಿಸುವ ಹಕ್ಕು 
ಯಾರಿಗೂ ಇಲ್ಲ 18:27 
€ ಅವನಿಂದ ಪಲಾಯನ ಮಾಡಿ ಯಾರೂ ಅಭಯ 
ಸ್ಥಾನ ಹೊಂದಲಾರ 18:27 
ಅ ಅವನು ಇಚ್ಛಿಸದೆ ಯಾರಿಗೂ ಏನೂ ಮಾಡಲು 
ಸಾಧ್ಯವಾಗದು 18:23, 24, 39 
೪ ಅವನು ಯಾವ ಅಪ್ಪಣೆ ಕೊಟ್ಟರೂ ಅದು ಆಗಿಯೇ 
ತೀರುತ್ತದೆ 19:35 


ಕುರ್‌ಆನ್‌ ವ್ಯಾಖ್ಯಾನ 
ಅ ಕಾರ್ಯನಿರ್ವಾಹಕ, ಸಂರಕ್ಷಕ, ಸಹಾಯಕ, ಆಶ್ರಯ 
ನೀಡುವವ 2:107, 4:45, 81, 132, 173, 6:102 . 
೪ ಯುಕ್ತಿ 2:32, 129,209, 220, 228,240, 260, 3:6, 
18, 62, 126, 4:11, 17, 24, 26, 56, 92, 104, 130, 
158, 165, 170, 5:38, 118, 6:18, 73, 83, 128, 139 
೪ ಮೇಲ್ವಿಚಾರಕ ಮತ್ತು ಸರ್ವವೀಕ್ಷಕ 2:110, 233, 
237, 265, 3:15, 20, 156, 163, 4:1, 33, 58, 85, 134, 
5:71, 117 
ಅ ವಿಶಾಲ2:115,247, 261, 268, 3:73, 4:130, 5:54 
€ ಸರ್ವಶ್ರುತ2:137, 181, 224, 227, 244, 3:34, 38, 
121, 4:58, 124, 148, 5:76, 6:13, 115 
€ ಮಾಲಕ ಮತ್ತು ಒಡೆಯ 2:142, 255, 284, 3:26, 
129, 180, 189, 4:130, 170, 171, 5:17, 18, 40, 6:12 
ಅ ಕೃತಜ್ಞ ಗುಣಗ್ರಾಹಿ 2:158, 4:147 
೪ ಮಾರ್ಗದರ್ಶಕ ಬಾರಿಗೆಡಿಸುವವ 2:213, 272, 4:88 
೪ ಮೊರೆಯನ್ನು ಆಲಿಸುವವ 2:186 
ಅ ತೀರ್ಮಾನ ಮಾಡುವವ, ಲೆಕ್ಕ ಪಡೆಯುವವ 2:202, 
4:86, 141. 
೪ ಯುಕ್ತಿಜ್ಞ ಅಮರ, ವವಸ್ವಾಪಕೆ 2:255, 3:2, 27, 
54, 6:99, 103 
ಅ ಸಕಲ ದೋಷ ಮತ್ತು ದೌರ್ಬಲ್ಯಗಳಿಂದ ವಿರಹಿತ 
2:255, 4:171, 6:100 
ಅ ನಿರಪೇಕ್ಷ 2:263, 267, 397, 4131 
€ ಮಹಾನ, ಶ್ರೇಷ್ಠ, ಉನ್ನತ, ಹಿರಿಮೆ 2:255, 4:34, 
60 
೬ ಸಕಲ ಒಳಿತುಗಳನ್ನೊಳಗೊಂಡವ ಮತ್ತು ಪ್ರಶಂಸಾರ್ಹ 
1:1 ಓ-2, 2:267 4:131, 6:1,45 
೪ ಅವನ ವಾಗ್ದಾನಗಳು ಬದಲಾಗಿರುವುದು 3:9, 4:122 
€ ಮರಣ ಕೊಡುವವ ಮತ್ತು ಜೀವದಾನ ಮಾಡುವವ 
3:156, 6:6, 36,95,133 
ಅ ನ್ಯಾಯ ಪಾಲಕ, ಅಕ್ರಮ ವಿರಹಿತ 3:182, 6:115 
ಅ ನಿರ್ದಿಷ್ಟ ಸ್ಥಾನ ವಿರಹಿತ, ಸಂಗಾಶಿ 8 


ಅಲ್ಲಾಹನ ಪಾಶ 
ಅ ಇದರ ಅರ್ಥ 3:103 ಟಿ-83 


1036 


ಅಲ್ಲಾಹನ ಗುಣವಿಶೇಷಗಳು 
€ ಪಾಲಕ ಮತ್ತು ಅನ್ನದಾತ 1:1 ಟಿ-3, 2:212, 3:27, 
37. 5:114, 6:14, 71, 162, 164 

ಅ ಅವನು ಚಿರಂತನ ಮತ್ತು ಜೀವಂತನು 2:255, 3:2 
ಆ ಕೃಪ(ರಹ್ಮತ್‌) 1:2 ಟಿ-4, 2:37, 54, 128, 182, 192, 
199-226, 3:31, 89, 129, 157, 4:16, 23, 25, 29, 64, 
100, 106, 110, 129, 5:3, 34, 39, 74, 98, 6:12, 54, 
145, 165 

ಅ ಲೆಕ್ಕಾಚಾರ ಪಡೆಯುವುದು, ರಕ್ಷೆ-ಶಿಕ್ಷೆಗಳನ್ನು ಕೊಡುವುದು 
ಪ್ರತೀಕಾರ ಪಡೆಯುವುದು 1:3 ಟಿ-5, 2:165, 196, 210, 
211.284, 3:4, 11,19, 129, 5:2, 4, 14, 18,40, 95, 
98, 6:26, 165 

* ಸೃಷ್ಟಿಸುವುದು, ಆವಿಷ್ಯರಿಸುವುದು ಮತ್ತು ರೂಪ 
ಕೊಡುವುದು 2:117, 3:6, 47, 4:1, 5:17, 6:1, 14, 
73:79, 95ರಿಂದ 98, 101, 102, 141 

ಅ ಪಶ್ಚಾತ್ತಾಪ ಸ್ವೀಕರಿಸುವುದು 2:37, 54, 128 

[2 ಜ್ಞಾನ ಮತ್ತು ಅರಿವು 2:29, 30, 32, 33, 74, 137, 
-140, 144, 149, 181, 215, 227, 231ರಿಂದ 235, 244, 
247, 256, 261, 268. 270, 271, 282, 283, 3:5, 29, 
34. 66, 73, 92. 99, 121, 153. 154, 180, 4:11, 12, 
17, 24, 26, 32, 35, 39, 63, 70, 92, 94, 104, 127, 
128, 170, 176, 5:7, 8, 54, 76, 97, 99, 116, 6:3, 13, 
18, 53, 58ರಿಂದ 60, 73, 80, 83, 96, 101, 103, 115, 
117, 119, 132, 139 

€ ಮೃದು ನೀತಿ ಮತ್ತು کرع‎ 2:182 192, 199, 225, 
226, 235, 284, 3:89, 129. 135, 136, 155, 4:12, 16, 
17, 23, 25ರಿಂದ 28. 43, 48, 64, 96, 100, 106, 110, 
116, 129, 149, 5:3, 18, 34, 39, 40, 74, 98, 101, 
6:54, 145, 165 | 

ಅ روہ‎ ಸರ್ವಶಕ್ತತೆ, ಅಧಿಕಾರ, ಸರ್ವವ್ಯಾಪ್ತಿ ಪ್ರಾಬಲ್ಕ 
2:19, 20, 102, 106, 109, 145, 165, 209, 220, 228, 
240, 245, 247, 253, 259, 260, 284, 3:4, 6, 26, 27, 
40, 62,74, 120, 126, 128, 129, 165, 189, 4:56, 108, 
133, 149, 158, 165, 5:17ರಿಂದ 19, 38, 40, 118, 120, 
6:17, 37, 57, 61, 62, 65, 73, 80, 96, 102, 133 
ಅ ಪರಮಾಧಿಕಾರ, ಆಡಳಿತ, ರಾಜತ್ವ 2:107, 115ರಿಂದ 
117.255, 3:189, 4:47, 5:1, 50, 120, 6:73 


1037 


ಅಸ್ಲ್ಯಾಬುಸೃಬ್ಸ್‌ (ಸಬ್ಬಾತದವರು) 7:163ರಿಂದ 166 
ಟ-122ರಿಂದ 126 

ಅ ಅವರು ಕಪಿಗಳಾಗಿ ಮಾಡಲ್ಪಟ್ಟ ಘಟನೆ 2:65 

€ ಅವರು ಕಪಿಗಳಾಗಿ ಮಾಡಲ್ಪಟ್ಟುದರ ಅರ್ಥ 2:65 
8 


ಅಸ್‌ಹಾಬುಸ್ಸುಪ್ಪ 2:213 4‏ 
اج می ہے ಅಸ್‌ಹಾಬುಲ್‌‏ 

೪ ಆವರ وو‎ 18:9ರಿಂದ 22 

ಅ ಅವರ ಸ್ಥಳದ ಸಂಶೋಧನೆ 18: ಟ-7, 9, 11, 21 
೪ ಕುರ್‌ಆನಿನ ಹೊರತಾಗಿ ಈ ಕಥೆಯ ಬಾಹ್ಮ ಸಾಕ್ಸ್ಯಗಳು 


18:8-9 18, 20, 21 

€ ಈ ಕಥೆಯಿಂದ ಮನುಷ್ಯನಿಗೆ ಯಾವ ಪಾಠ ಸಿಗುತ್ತದೆ 
18:323 

೪ ಅವರು ಗುಹೆಯಲ್ಲಿ ಎಷ್ಟು ವರ್ಷಗಳ ವರೆಗೆ ಇದ್ದರು 
18:26 ಟಿ-25(ಅ) 

ಅಹ್ಹ್‌ ಕಿತಾಬ್‌(ಗ್ರಂಥದವರು) 

ಆ :مت‎ ತಮ್ಮದೇ ಗುತ್ತಿಗೆ ಎಂಬ ಅವರ 
ದುರಭಿಮಾನ 2:111 


೪ ಅವರ ತಪ್ಪುಕಲ್ಪನೆಗಳು 2:111 ಟ-112 

ಅವರಲ್ಲಿನ ಪಿತೂರಿಪ್ರಿಯ ಪಂಗಡದ ನಿಲುಮೆ 2:120‏ ٭ 
೪ ಅವರಲ್ಲಿನ ಸಜ್ಜನರ ನಿಲುಮೆ 2:121 ೬-122, 3:113,‏ 
۱ 199 ,114 

೪ ಅವರ ವಿದ್ವಾಂಸರು ಸತ್ಯವನ್ನು ಮರೆಮಾಚುವುದು 
2:140 ೬3-14], 2:146 -148 

* ಅವರ ವಿದ್ವಾಂಸರ ಗುಂಪುಗಾರಿಕೆ 2:ಟ-141 

€ ತಿಳಿದೂ ತಿಳಿದೂ ಸತ್ಯವನ್ನು ವಿರೋಧಿಸುವುದು 2:146 
೬-148 - 

ಅ ಅವರ ಸಾಧನೆಗಳು 3:19, 21, ಟಿ-19 

೪ ಅವರ ವಿದ್ವಾಂಸರ ಸ್ಪಿತಿ 3:23, 24, 4:44 ಟಿ-71, 5:63 
ಅ ಅವರ ಧಾರ್ಮಿಕ ಮತ್ತು ನೈತಿಕ ಅಪರಾಧಗಳು 
3823 . 

೪ ಅವರಿಗೆ ನೀಡಲಾಗುತ್ತಿದ್ದ "ಕರೆ ಯಾವುದು? 3:23 
ಟಿ-22, 4:47 

€ ಪರಲೋಕದ ವಿಷಯದಲ್ಲಿ ಅವರ ವಿಶ್ವಾಸದ ದೋಷ 
324 


ಆ ಅವುಗಳನ್ನು ಮುರಿಯುವುದರ ದುಷ್ಪರಿಣಾಮದ ಪ್ರಜ್ಞೆ 


ವಿಷಯ ಸೂಚಿ 

ಅಲ್ಲಾಹನ ಮಸೀದಿಗಳು 
೪ ಅವುಗಳ ಆಡಳಿತಕ್ಕೆ ಯಾರು ಹಕ್ಕುದಾರು? 4 
u-114, 9:18 

ಆ ಬಹುದೇವವಿಶ್ಚಾಸಿ ಮತ್ತು ಸತ್ಮನಿಷೇಧಿಗಳು ಅವುಗಳ 
ಆಡಳಿತಗಾರರಾಗಲು ಸಾಧ್ಯವಿಲ್ಲ 9:17 

ಅವುಗಳೊಳಗೆ ಬಹುದೇವವಿಶ್ವಾಸಿಗಳ ಪ್ರವೇಶದ ಬಗ್ಗೆ‏ ٭ 
ಶರೀಅತ್‌ನ ಆಜ್ಞೆ 9:28 ಟಿ-25‏ 

€ اعت‎ ಬುನಾದಿಯಲ್ಲಿ ಕಟ್ಟಲಾದ ಮಸೀದಿಯೇ 
ನಮಾರಖ್‌ ಮಾಡಲು ಅರ್ಹವಾಗಿದೆ. ಕ್ಷೋಭೆಯನ್ನುಂಟು 
ಮಾಡಲಿಕ್ಕಾಗಿ ಕಟ್ಟದ ಮಸೀದಿಗಳಲ್ಲ 9:107, 108 


ಅಲ್ಲಾಹನ ಮೇರೆಗಳು 
ಆ ಅವ್ರಿಗಳ ವಿಷಯದಲ್ಲಿ ಅತ್ಯಂತ ಜಾಗರೂಕರಾಗಿರೆಬೇಕಾದ 
ಅಗತ್ಯ 2:187 ಟಿ-196 


ಯಿರುವವರು ಮಾತ್ರ ಅವುಗಳನ್ನು ಪಾಲಿಸುವರು 2:230 
€ ಅವುಗಳ ಬಗೆಗಿನ ಅಜ್ಞಾನ ಮಾನವನನ್ನು ಕಾಪಟ್ಕ 
ಮತ್ತು ಅಜ್ಞಾನದಲ್ಲಿ ಸಿಲುಕಿಸಿ ಬಿಡುತ್ತದೆ 9:97 

ಅ ಅವುಗಳ ರಕ್ಷಣೆ ಸತ್ಮವಿಶ್ವಾಸಿಗಳ ವೈಶಿಷ್ಟ್ಯ 9:112 
೪ ಅಲ್ಲಾಹನ ಮೇರೆಗಳು ಮತ್ತು ಅವುಗಳ ರಕ್ಷಣೆ 
ಇವುಗಳ ವಿಶಾಲರ್ಥ 9:112 ಟಿ-110 : 

* ಮೇರೆ ಮೊರದಿರುವುದರ ಅರ್ಥ 5:87 ಟಿ-105 


ಅಲ್ಲಾಹನಿಗೆ ಸಂಬಂಧಿಸಿದ ಬಾಧ್ಯತೆ 

€ ಅಲ್ಲಾಹನ ಹಕ್ಕುಗಳಲ್ಲಿ ಹಸ್ತಕ್ಟೇಪ ನಡೆಸುವುದರ 
ಅರ್ಥ 2:165 ಟಿ-163 ' 
€ ಹಜ್ಜ್‌ ಅಲ್ಲಾಹನ ಹಕ್ಕುಗಳಲ್ಲಿ ಸೇರಿದೆ 3:97 

ಅಲ್ಲಾಹನ ಹಕ್ಕುಗಳು ಮಾನವನ ಮೇಲೆ‏ ٭ 
ಸಹಜವಾಗಿಯೇ ಲಗಾವಾಗುತ್ತದೆ 6:152 ಟಿ-134‏ 


ಅಲ್ಲಾಹನ ವರ್ಣ | 
° ಅಲ್ಲಾಹನ ದಾಸ್ಯ-ಆರಾಧನೆ ಮಾಡುವುದರಿಂದ ಅಲ್ಲಾಹನ 
ಬಣ್ಣ ಬರುತ್ತದೆ 2:138 ೬-137 


ಅಸ್ಸಾಅಃ (ಆ ಘಳಿಗೆ) 

ಅ 'ಅಸ್ಸಾಲಃ ಅರ್ಥಾತ್‌ ಪುನರುತ್ನಾನ ಅಥವಾ ತೀರ್ಮಾನದ 
ಘಳಿಗೆ 6:77, 7:187, 12:107, 15:85, 

(ವಿವರಣೆಗಾಗಿ "ಕಿಯಾಮತ್‌' (ಪುನರುತ್ಥಾನ ದಿನ) ನೋಡಿರಿ) 


ಕುರ್‌ಆನ್‌ ವ್ಯಾಖ್ಯಾನ 
ಅ ಕುರ್‌ಆನ್‌ ಅಲ್ಲಾಹನ ಕಡೆಯಿಂದಲೇ ಬಂದಿದೆ 
ಎಂಬುದನ್ನು ಗ್ರಂಥದವರು ಚೆನ್ನಾಗಿ ತಿಳಿದಿರುತ್ತಾರೆಂಬ 
ಕುರ್‌ಆನಿನ ವಾದ 6:114 
ಅ ಮಕ್ಕಾ ಕಾಲಘಟ್ಟದಲ್ಲಿ ಅವರನ್ನು ಅಭಿಸಂಬೋಧಿಸುವ 
ಆರಂಭ 7: ಪರಿಚಯ 
ಅ ಅವರಿಗೆ ಪ್ರವಾದಿವರ್ಯರ(ಸ) ಮೇಲೆ ವಿಶ್ವಾಸವಿರಿಸುವ 
ಕರೆ ನೀಡಲಾಗುತ್ತದೆ 7:157 
ف‎ ಅರಬ್‌ ದೇಶದಲ್ಲಿ ಗ್ರಂಥದವರ ವಿದ್ವಾಂಸರ ನೆಲೆ 
7:94 ಟಿ-96 
ಅ ಅವರ ವಿದ್ವಾಂಸರ ಸತ್ಯದ್ವೇಷ 9:34 
೪ ಅವರ ವಿದ್ವಾಂಸರ ಮತ್ತು ಸಾಧು ಸಂತರ ಹರಾಮ್‌ 
ಭುಂಜನ 9:34 ಟಿ-96 
೪ ಇಸ್ಲಾಮ್‌ ತನ್ನ ಸತ್ಕತೆಗೆ ಗ್ರಂಥದವರ ಸಮರ್ಥನೆಯನ್ನು 
ಅವಲಂಬಿಸಿಲ್ಲ 13:36 ಟಿ-55 
೪ ತಾವು ಸತ್ಮವಿಶ್ವಾಸಿಗಳೆಂಬ ಅವರ ವಾದ ಏಕೆ 
ಸಿಂಧುವಲ್ಲ? 9:29 ಟಿ-26, 27 
€ ಅವರ ವಿರುದ್ಧ ಯುದ್ದ ಮಾಡುವ ಆಜ್ಞೆ 9:29 
ಅ ದಿವ್ಯಗ್ರಂಥಗಳ ಜ್ಞಾನವಿರುವವರು ಪ್ರವಾದಿವರ್ಯರ(ಸ) 
ಸಂದೇಶವನ್ನು ತಪ್ಪೆನ್ನಲಾರದು 13:43 ಟಿ-62 
ಅ ನೈಜ ಗ್ರಂಥದವರು ಕುರ್‌ಆನ್‌ ಅವತೀರ್ಣದಿಂದ |' 
ಸಂತುಷ್ಟರಾಗಿದ್ದರು 13:36 
೪ ಅವರು ಕುರ್‌ಆನನ್ನು ಸತ್ಯವೆಂದು ನಂಬುತ್ತಿದ್ದರು 
17:107ರ0ದ 109 


ಅಹಂಭಾವ(ತಕಬ್ಬುರ್‌) 

೪ ಅದರ ಖಂಡನೆ ಮತ್ತು ನಿಷೇಧ 17:37 ಟಿ-43 
€ ದಾಸನಿಗೆ ಅಹಂಭಾವ ತೋರಲು ಹಕ್ಕಿಲ್ಲ 7:13, 146 
೬-10 


ಅ ಅಹಂಭಾವ ಮತ್ತು ದೊಡ್ಡಸ್ತಿಕೆಯ ವಾಸ್ತವಿಕತೆ 10:75 
ಟಿ-73 ' 

€ ಅಲ್ಲಾಹನು ಅಹಂಕಾರಿಗಳನ್ನು ಮೆಚ್ಚುವುದಿಲ್ಲ 16:23 
೪ ಅಹಂಭಾವದ ಪರಿಣಾಮಗಳು 7:13, 36, 40, 133, 
146, 206 -155, 16:29 


ಅಂತಾರಾಷ್ಟ್ರೀಯ ಕಾನೂನು 
ಅ ಅಂತಾರಾಷ್ಟ್ರೀಯ ಒಪ್ಪಂದಗಳ ನಿಯಮ 4:90 ಟಿ-1 19 


1038 


€ ಅವರ ಕುತರ್ಕಗಳ ಕುರಿತು 3:65, 66 

ಆ ದೇವ ಸೂಕ್ತಗಳ ಕುರಿತು ಅವರ ನಿರಾಕರಣೆ 3:70 
ಆ ಇಸ್ಲಾಮೊ ಪ್ರಚಾರ ಕಾರ್ಯದ ವಿರುದ್ಧ ಅವರ 
ಕುತಂತ್ರಗಳು 3:72, 73 

ಅ ಮುಸ್ಲಿಮರು ಅವರಿಂದ ಮನನೋಯುವ 
ಮಾತುಗಳನ್ನು ಕೇಳಬೇಕಾಗಿ ಬರುವುದು 3:186 

ಅ ಅವರು ಬೇವಗ್ರಂಧವನ್ನು ಹಿಂದಿಟ್ಟಿದ್ದು ಮತ್ತು ಮಾರಿದ್ದು 
3:187 

೬ ಅವರ ಭಟ್ಟಂಗಿ ಪ್ರಿಯತೆ 3:188 ಟಿ-133 

೪ ಅವರ ಪೈಕಿ ಕುರ್‌ಆನಿನ ಮೇಲೆ ವಿಶ್ವಾಸವಿರಿಸುವವರಿಗೆ 
ಸತ್ಸಲ 3:199 

€ ಅವರಿಗೆ ತಮ್ಮ ಪಾವಿತ್ರ್ಯ ಮತ್ತು ಧರ್ಮನಿಷ್ಠೆಯ 
ಬಗೆಗಿದ್ದ ಅಭಿಮಾನ 4:49 

ಅ ಅವರು ಭವಿಷ್ಠಕಥನದಲ್ಲೂ ಮಂತ್ರ ಮಾಯೆಗಳಲ್ಲೂ 
"ಅಭಿರುಚಿ ತೋರುವುದು 4:51 

೬ ಪ್ರವಾದಿವರ್ಯರೊಡನೆ(ಸ) ಅವರ ಹಾಸಾ 
4153 

ಆ ಸುಸ್ಪಷ್ಟ ನಿದರ್ಶನಗಳನ್ನು ಕಂಡ ಬಳಿಕವೂ ಅವರು 
ದೇವ ಸಹಬಾಗಿತ್ವವೆಸಗುವುದು 4:153 

ಅ ಅವರು ಧರ್ಮದಲ್ಲಿ ಮಾಡಿದ ಅತಿರೇಕ 4:171 
4-211, 5:77 

ಆ ಗ್ರಂಥದವರು ಚೂರಿ ಹಾಕಿದ ಪ್ರಾಣಿಗಳು ಮುಸ್ಲಿಮರಿಗೆ 
ಹಲಾಲ್‌ ಆಗಿರುವುದು 5:5 ಟಿ-21 

ಅ ಮುಸ್ಲಿಮರಿಗೆ ಗ್ರಂಥದವರ ಸ್ತ್ರೀಯರೊಡನೆ ವಿವಾಹ 
ಮಾಡಲು ಅನುಮತಿ 5:5 ಟಿ-22 

ಅ ಹ. ಮುಹನ್ಮುದ್‌ರ(ಸ) ಪ್ರವಾದಿತ್ತದ ಮೂಲಕ 
ಅವರ ಮೇಲೆ ವಾದವನ್ನು ಕೊನೆಗೊಳಿಸಲಾದುದು 5:19 
€ ಅವರು ಅದಾನ್‌ ಕರೆಯನ್ನು ಗೇಲಿ ಮಾಡಿದುದು 5:58 
€ ಅವರ ಮೇಲೆ ತೌರಾತ್‌ ಮತ್ತು ಇಂಜೀಲ್‌ಗಳ 
ಸಂಸ್ಥಾಪನೆಯ ಹೊಣೆಗಾರಿಕೆ 5:66 

ಅ ಅವರಲ್ಲಿ ಬಹುಸಂಖ್ಯಾತರು ಕರ್ಮಬ್ರಷ್ಟಭಾಗಿರುವುದು 
5:66 

೬ ತೌರಾತ್‌ ಮತ್ತು ಇಂಜೀಲ್‌ನ ಸಂಸ್ಥಾಪನೆಯ ಹೊರತು 
ಅವರ ಧಾರ್ಮಿಕತೆಯ ಅಭಿಮಾನ ಅರ್ಥಹೀನ 5:68 
ಆ ಗ್ರಂಥದವರು ಏಕದೇವತ್ವದ ಸತ್ಯತೆಯನ್ನು ಚೆನ್ನಾಗಿ 
ತಿಳಿದಿರುತ್ತಾರೆಂಬ ಕುರ್‌ಆನಿನ ವಾದ 6:20 ಟಿ-14 

ಧಾರ್ಮಿಕ ಮಾರ್ಗದರ್ಶನ ಪಡೆಯಲಿಕ್ಕಾಗಿ ಅರಬರು‏ ٭ 
ಅವರ ಮೊರೆ ಹೋಗುವುದು 6:91 ಟಿ-59‏ 


ಹಾಸ್ಕಾಸ್ಟ ಸ್ಪದ ಬೇಡಿಕೆ 


19 


ಲೌಕಿಕ ಶಿಕ್ಷೆಯು ಪರಲೋಕದ ಶಿಕ್ಲೆಯಿಂದ‏ ٭ 
ರಕ್ಷಿಸುವುದಿಲ್ಲ 2: ಟಿ-319, 5:33‏ 

೪ ವೈಯಕ್ತಿಕವಾಗಿ ಪ್ರತಿಯೊಬ್ಬರಿಗೂ ವಿಚಾರಣೆ 
ಗೊಳಗಾಗುವ ಹೊಣೆಗಾರಿಕೆ 2:284 ಟಿ-335, 6:93, 
کو9‎ 

೪ ಕರ್ಮದ ಪ್ರತಿಫಲವು ವರ್ಗಾಯಿಸತಕ್ಕದ್ದಲ್ಲ 2:286 
ಟಿ-339 | 

ಅ ಈ ಲೋಕದ ಮನಮೆಚ್ಚುವ ವಸ್ತುಗಳ ಮತ್ತು 
ಪರಲೋಕದ ಬಹುಮಾನದ ವೃತ್ಕಾಸ 3:14 

೪ ಕರ್ಮಗಳ ಸಂಪೂರ್ಣ ಪ್ರತಿಫಲ ಪಡೆಯುವ ದಿನ 
330 

ಅ ಕಾಲಮಿೂರಿ ಹೋದ ಬಳಿಕ ಅಪರಾಧಿಗಳ ಪಶ್ಸಾತ್ತಾಪ 
3:30 

೪ ಪರಲೋಕದಲ್ಲಿ ಭಿನ್ನಾಭಿಪ್ರಾಯಗಳ ಅಂತಿಮ 
ತೀರ್ಮಾನ 3:55, 5:48, 6:164 

೪ ಅಲ್ಲಿ ವಂಚಿತರು ಯಾರು? 3:77, 85 

€ ಕುಪ್ರ್‌ನಲ್ಲಿ ಸಾಯುವವರನ್ನು ಯಾವ ವಸ್ತುವೂ 
ಯಾತನೆಯಿಂದ ರಕ್ಷಿಸಲಾರದು 3:91 

€ ಅಲ್ಲಿ ಕೆಲವರ ಮುಖ ತೇಜೋಮಯವಾಗಿರುವುದು 
ಇನ್ನು ಕೆಲವರ ಮುಖ ಕರ್ರಗಾಗಿರುವುದು 6 

ಅ ಕುಫ್ರ್‌, ಪರಲೋಕ ಫಲಕ್ಕೆ ವಿನಾಶಕಾರಿ 3:116, 117 
91 

9 ಪರಲೋಕದ ಪ್ರತಿಫಲದ ಇರಾದೆಯಿಂದ ಮಾಡುವ 
ಕೆಲಸ ಮಾತ್ರ ಪರಲೋಕದಲ್ಲಿ ಫಲವನ್ನು ಕೊಡುವುದು 
3:145 

ಅಪ್ರಾಮಾಣಿಕರು ತಮ್ಮ ಅಪ್ರಾಮಾಣಿಕತೆಯೊಂದಗೆ‏ ٭ 
ಹಾಜರಾಗುವರು 3:161‏ 

೪ ಮನುಷ್ಮನ ಎಲ್ಲ ವಾಕ್‌ಕರ್ಮುಗಳ 
ದಾಖಲೆಯನ್ನಿರಿಸಲಾಗುತ್ತಿದೆ 3:181, 4:81, 6:61 ಟ-40 
ಅ ಅಲ್ಲಿಯ ವಿಜಯವೇ ನೈಜ ವಿಜಯ 3:185 

ಅದಕ್ಕೆ ಹೋಲಿಸಿದರೆ ಈ ಲೌಕಿಕ ಜೀವನದ ವಾಸ್ತವಿಕತೆ‏ ٭ 
6:32 ,4:77 ,3:185 

ಅ ಪರಲೋಕ ವಿಶ್ವಾಸಕ್ಕೆ ಆಧಾರ ಪ್ರಮಾಣಗಳು 3:191 
ಟಿ-136, 7:6 ಟ-6, ಟಿ-30, 10:4, ಓ-10, 10:34 ಟಿ-41, 
11:7 &-8, 11:105, 13:2 -5, 15:238008 25 
ಟಿ-16 


ವಿಷಯ ಸೂಚಿ 


ಆಕಾಶ 

ಅ ಸಪ್ಪ ಗಗನಗಳ ಅರ್ಥ 2:29 ಟಿ-34 

ಅವುಗಳ ವಾಸ್ತವಿಕತೆ 13:2 ಟಿ-2, 15:16ರಿಂದ 20‏ ٭ 
2 

ಅ ಸಪ್ತ ಗಗನಗಳು 17:44 


ಆಖಿರಶ್‌(ಪರಲೋಕ) 

€ ಪರಲೋಕ ವಿಶ್ವಾಸದ ವಿವರಣೆ 2:ಟಿ-8, 48 ಟಿ-63, 
3:24 ಟಿ-23 

ಅ ಮರಣೋತ್ತರ ಜೀವನ 2:28 

೪ ಪರಲೋಕ ವಿಶ್ವಾಸದ ನೈತಿಕ ಪರಿಣಾಮ 2:45, 46 
ಟಿ-61, 2:249, 8:28 ಟಿ-2, 9:38 ಟಿ-39 

೪ ಪರಲೋಕ ವಿಶ್ವಾಸದಲ್ಲಿ ಕೇಡುಂಟಾಗುವುದರ ಪರಿಣಾಮ 
2: ಟಿ-63, 3: ಟ-23 

ಅ ಈ ಲೋಕಕ್ಕೆ ಪರಲೋಕಕ್ಕಿಂತ ಹೆಚ್ಚು ಮಹತ್ವ 
ಕೊಡುವುದರ ಪರಿಣಾಮ 2:86, 9:38 ಟಿ-39, 14:3, 
16:107 

€ ಪರಲೋಕ ವಿಚಾರಣೆ ಯಾವ ವಿಷಯಗಳಲ್ಲಾಗುವುದು 
2:134 4 134, 4:31 

ಅ ಪರಲೋಕದಲ್ಲಿ ಮಾನವರ ಮೇಲೆ ಸಾಕ್ಸವಹಿಸುವ 
ಕರ್ತವ್ಯದ ಬಗ್ಗೆ ವಿಚಾರಣೆ 2:143 ಟಿ-144 

೪ ಪರಲೋಕದಲ್ಲಿ ಪಥಬಭ್ರಷ್ಟ ನಾಯಕರ ನೀತಿ 6 
ಅ ಮಿಥ್ಯ ನಾಯಕರ ಹಿಂದೆ ನಡೆಯುವವರ ನಿಷ್ಪಲರೋದನ 
2:167 

ಅ ಲೋಕಾರಾಧಕರಿಗೆ ಪರಲೋಕದಲ್ಲಿ ಯಾವ ಪಾಲೂ 
ಇಲ್ಲ 2:200 

ಪರಲೋಕದ ಯಶಸ್ಸು ಐಹಿಕ ಸಂಪತ್ತಿನ ಹೆಚ್ಚಳವನ್ನು‏ ٭ 
ಅವಲಂಬಿಸಿಲ್ಲ, ಅದು “ತಕ್ವಾ" (ಧರ್ಮನಿಷ್ಠೆ )ವನ್ನಾಧರಿಸಿದೆ‏ 
2:212 

ಅ ಅಲ್ಲಾಹನ ಕೃಪೆಗೆ ನ್ಯಾಯವಾದ ಹಕ್ಕುದಾರರು ಯಾರು? 
2218 

ಅಲ್ಲಿ ಯಾವುದೇ ಲೇವಾದೇವಿಗಾಗಲಿ ಸ್ನೇಹ‏ ٭ 
ಶಿಫಾರಸುಗಳಿಗಾಗಲಿ ಅವಕಾಶವಿಲ್ಲ 2:254, 4:173, 6:70‏ 
ಅ ಆಡಂಬರದ ಕರ್ಮಗಳು ಅಲ್ಲಿ ವ್ಯರ್ಥವಾಗಿ‏ 
ಪರಿಣಮಿಸುವುವು 2:264 ಟಿ-305‏ 


ಕುರ್‌ಆನ್‌ ವ್ಯಾಖ್ಯಾನ 


ಮುಶ್ರಿಕರು 


ಸಂದರ್ಭವೊದಗುತ್ತಿದ್ದರೆ! ಎಂದು 
ಹಂಬಲಿಸುವರು 6:27 

ಲಲ್ಲಿ ವಸ್ತುಸ್ಲಿತಿಯು ಸಂಪೂರ್ಣ ಬಯಲಾಗುವುದು‏ ٭ 
628 

6 ಅದರ ಕುರಿತು ಲೋಕಾರಾಧಕರ ಅನಾಸ್ಥೆ 6:ಟಿ-20 

೬ ನಿಜವಾದ ವಾಸಸ್ಥಾನ ಅದೇ ಆಗಿದೆ 6:32 

ಆ ಪರಲೋಕದ ಕುರಿತು ಲೋಕಾರಾಧಕರ ಸುಳ್ಳು 
ಭರವಸೆಗಳ ಖಂಡನೆ 6:51 ಟಿ-33 

ಆ ಅಲ್ಲಿ ಯಾರ ಪರವಾಗಿಯೂ ಶಿಫಾರಸಾಗಲಿ, 
ಸಹಾಯವಾಗಲಿ ಮಾಡುವ ಅಧಿಕಾರ ಹೊಂದಿದವನಾರೂ 
ಇರಲಾರ 6:51 

ಅ ಅಲ್ಲಿ ಒಬ್ಬನ ಕುರಿತು ಉತ್ತರ ಕೊಡುವ 
ಹೊಣೆಗಾರಿಕೆ ಇನ್ನೊಬ್ಬನ ಮೇಲೆ ಇರಲಾರದು. 6:52 

ಅ ಅಲ್ಲಿ ಅಕ್ರಮಿಗಳ ಲೆಕ್ಕಾಚಾರವನ್ನು ಮುತ್ತಕೀಗಳಿಂದ, 
ಪಡೆಯಲಾಗದು 6:69 

೪ ಪರಲೋಕವನ್ನು ನಂಬುವವರ ಕಾರ್ಯನೀತಿ 6:92 

ಅ ಸಕರಾತ್‌(ಮರಣ ಸಂಕಟ)ನ ವೇಳೆ ಅಕ್ರಮಿಗಳ ಸ್ಥಿತಿ 
693 

ಅ ನಿರೀಕ್ಲಿತ ಶಿಫಾರಸುದಾರರು ಅಲ್ಲಿ ಕಳೆದು ಹೋಗುವರು 
6.94 

ಆ ಜನರನ್ನು ಸುತ್ತುವರಿದು ಅಲ್ಲಾಹನ ಮುಂದೆ ಹಾಜರು 
ಪಡಿಸಲಾಗುವುದು 5:96, 6:22 . 

೪ ಅಲ್ಲಿ ಲೌಕಿಕ ಸಂಬಂಧಗಳು ಮುರಿದು ಹೋಗುವುದು 
694 

ಒಬ್ಬಂಟಿಗನಾಗಿ ದೇವ ಸನ್ನಿಧಿಯಲ್ಲಿ ಹಾಜರು‏ ٭ 
ಪಡಿಸಲ್ಪಡುವುದು 6:94‏ 

€ ಅದನ್ನು ನಂಬದವರು ಆತ್ಮವಂಚನೆಯಲ್ಲಿ 
ಮಗ್ಗರಾಗಿರುವುದು 6:113 

ಅ ಪರಲೋಕದಲ್ಲಿ ಯಕ್ಷ ಶೈತಾನರನ್ನು ಕರೆದು ಹೇಳುವುದು 
6128 

೪ ಅಲ್ಲಿ ಅಪರಾಧಿಗಳು ತಮಗೆ ತಾವೇ ಸಾಕ್ಲಿಯಾಗುವುದು 
610 : 

ಇ ಅಲ್ಲಿ ವ್ಯಾಜ್ಯದ ಕ್ರಮಬದ್ದ ಕಲಾಪ ನಡೆಸಿ, ವಾದವನ್ನು 
ಕೊನೆಗೊಳಿಸಲಾಗುವುದು 6:130 ' 


1040 


ಅಂದು ಸಜ್ಜನರ ಕರ್ಮಗಳು ನಷ್ಟವಾಗಲಾರವು‏ ٭ 
3.195 

೪ ಪರಲೋಕದ ವಿಚಾರಣೆಯಲ್ಲಿ ಮಾನವರೆಲ್ಲರ ನಡುವೆ 
ಸಮಾನತೆ 3:195 ಟಿ-139 

6 ಎಲ್ಲ ಜನಾಂಗಗಳ ಕುರಿತು ಅವರ ಪ್ರವಾದಿಗಳಿಂದ 
ಸಾಕ್ಸ್ಯ ಕೇಳುವುದು 4:41 ಟಿ-64 

೬ ಅಲ್ಲಿ ಯಾವ ವಿಷಯವೂ ಅಡಗಿರಲಾರದು 4:42 
೪ ಪರಲೋಕಕ್ಕಾಗಿ ಈ ಲೋಕದ ಲಾಭಗಳ ತ್ಯಾಗ 4:74 
೬-103 

ಅ ಸತ್ಸವಿಶ್ವಾಸಿಯ ಉದ್ದೇಶಪೂರ್ವಕ ಹತ್ಯೆಗೆ ಪಾರಲೌಕಿಕ 
ಶಿಕ್ಷೆಯು ಶಾಶ್ವತ ನರಕ 4:93 

ಅ ತಾವು ದುರ್ಬಲರಾಗಿದ್ದೇವೆಂಬ ನೆಪ ಅಲ್ಲಿ ಫಲ 
ಕೊಡಲಾರದು 4:97 

ಅ ಲಲ್ಲಿ ಅಂತಿಮ ಪರಿಣಾಮವು ಯಾರದೇ ಆಶೆಗಳನ್ನು 
ಅವಲಂಬಿಸಿಲ್ಲ 4:122 

ಆ ಅಲ್ಲಿ ಕರ್ಮಗಳು ತಮ್ಮ ಸರಿಯಾದ ಫಲ ಕೊಡುವುವು 
4124 

ಲಲ್ಲಿ ದಿವಾಳಿಯಾಗುವವರು ಎಂತಹವರು 5:5‏ ٭ 

ಅ ಇಹಲೋಕದ ಸಾಧನೆಗಳೆಲ್ಲಾ ಪ್ರಕಟವಾಗುವ ದಿನ 
5:14, 105, 116, 6:108 

ಅ ಅಲ್ಲಿ ಅಕ್ರಮಿಗಳಿಗೆ ಸಹಾಯಕರಾರೂ ಇರಲಾರರು 
5:72 

ಅ ಎಲ್ಲರಿಗೂ ಅಲ್ಲಾಹನ ಕಡೆಗೆ ಮರಳಿ ಹೋಗಲಿದೆ 
5:105, 6:164 

ಅ ಪರಲೋಕದಲ್ಲಿ ಹ.ಕಈಸಾರಿಂದ(ಅ) ಸಾಕ್ಷಿ 
ಪಡೆಯುವುದು 5:116 

ಅ ಹ. ಈಸಾರ(ಅ) ಮೇಲೆ ಆಕ್ಲೇಪ ಮತ್ತು ಅವರ 
ಸ್ಪಷ್ಟೀಕರಣ 5:116ರಿಂದ 118 

ಪರಲೋಕದಲ್ಲಿ ತನ್ನ ಸಮುದಾಯದ ಪರವಾಗಿ ಹ.‏ یی 
ಈಸಾರ(ಅ) ವಿನಯಪೂರ್ವಕ ಶಿಫಾರಸು 5:118‏ 

6 ಅಲ್ಲಿ ಸತ್ಕಸಂಧರಿಗೆ ಮಾತ್ರ ಅವರ ಸತ್ಯಸಂಧತೆ 
ಘಫಲಕಾರಿಯಾಗುವುದು 5:119 

೪ ಈಗ ನಿಮ್ಮ ಸ್ವಯಂಕೃತ ಸಹಭಾಗಿಗಳು ಎಲ್ಲಿದ್ದಾರೆಂದು 
ಮುಶ್ರಿಕರೊಡನೆ ಪ್ರಶ್ನಿಸುವುದು 6:22 ۱ 

೪ ನರಕದ ಅಂಚಿಗೆ ತಲಪಿದಾಗ, ಅಕಟ! ನಮಗೆ 
ಭೂಲೋಕಕ್ಕೆ ಮರಳಿ ನಷ್ಟ ಭರ್ತಿ ಮಾಡುವ 


1041 


€ ಪರಲೋಕದ ಎದುರು ಈ ಲೋಕದ ಅವಾಸ್ತಫಿಕತೆ 
9:38, 10:45, 13:26, 16:95 -97 
ಅ ಸತ್ಮವಿಶ್ವಾಸಿಗಳ ಪ್ರಶಿಫಲವನ್ನು 
ಮುಂದೂಡಲಾಗಿರುವುದೇಕೆ? 9:1-06 
೬ ಪರಲೋಕ ವಿಶ್ವಾಸದ ವಿವರಗಳು 10:ಟಿ-9, 10, 11 
€ ಅಲ್ಲಿಯ ಯಶಸ್ಸು ಯಾವುದಾದರೂ ಖಾಸಗಿ ಅಥವಾ 
ಕೌಟುಂಬಿಕ ಗುತ್ತಿಗೆಯಲ್ಲ 7:ಟಿ-131 

* ಅಲ್ಲಿ ಯಾರೂ. ಪರಿಹಾರವನ್ನು ಕೊಟ್ಟು ಬಿಡುಗಡೆ 
ಹೊಂದಲಾರ 10:54, 13:18 

* ಅಲ್ಲಿ ಮೋಕ್ಸವನ್ನು ಖರೀದಿಸಲಾಗದು 14:31 

ಅ ಅಲ್ಲಿ ಸ್ನೇಹಸಂಬಂಧಗಳು ಫಲಕಾರಿಯಾಗಲಾರಪು 14:31 
ಅ ಆಲ್ಲಿ ಮುಖಂಡರು ತಮ್ಮ ಅನುಯಾಯಿಗಳಿಗೆ ಸ್ವಲ್ಪವೂ 
ಪ್ರಯೋಜನಕಾರಿಯಾಗಲಾರರು 14:21 

ಅ ಅಲ್ಲಿ ಅಲ್ಲಾಹನ ಹಿಡಿತದಿಂದ ರಕ್ಷಿಸುವವನಾರೂ 
ಇರಲಾರ 10:27, 11:20, 14:21, 22 

6 ಇಲ್ಲಿ ಕುರುಡನಂತೆ ಬಾಳಿದವನು 


ಪರಲೋಕಕ್ಕೆ 


ಅಲ್ಲೂ 


ಕುರುಡನಾಗಿರುವನು 17:72 
ಪ್ರತಿಯೊಬ್ಬನೂ ತನ್ನ ಕರ್ಮಫಲವನ್ನು 


* ಲಲ್ಲಿ 
ಕಂಡುಕೊಳ್ಳುವನು 10:30 

ಆ ಜನರು ಭೂಲೋಕದಲ್ಲಿ ಏನು ಮಾಡಿ ಬಂದಿರುತ್ತಾ 
ರೆಂಬುದನ್ನು ಅಲ್ಲಿ ಅಲ್ಲಾಹನು ತೋರಿಸಿ ಕೊಡುವನು 
9:94, 105, 10:23 

ಅ ಪರಲೋಕದ ಒಳಿತನ್ನು ಬಯಸದವನಿಗೆ ಅಲ್ಲಿ ಯಾವ 
ಒಳಿತೂ ಸಿಗಲಾರದು 11:15, 16 

೪ ಅಲ್ಲಿ ಎಲ್ಲ ಭಿನ್ನಾಭಿಪ್ರಾಯಗಳ ವಾಸ್ತವಿಕತೆಯನ್ನು 
ಬಹಿರಂಗಗೊಳಿಸಲಾಗುವುದು 16:92 

ಅಲ್ಲಿ ಎಲ್ಲರೂ ಅಲ್ಲಾಹನ ಮುಂದೆ ಪ್ರಕಟಗೊಳ್ಳುವರು‏ ٭ 
48 ,14:21 


೬ ಅಲ್ಲಿ ಹಿಂದಿನ ಮತ್ತು ಮುಂದಿನ ಎಲ್ಲ 


- ತಲೆಮಾರುಗಳನ್ನೂ ಒಟ್ಟುಗೂಡಿಸಲಾಗುವುದು 10:28 


೪ ಅಲ್ಲಿ ಪ್ರತಿಯೊಂದು ಗುಂಪು ತಾನು ಭೂಲೋಕದಲ್ಲಿ 
ಅನುಸರಿಸುತ್ತಿದ್ದ ಮುಖಂಡನ ನೇತೃತ್ವದಲ್ಲಿರುವುದು 11:98 
೬-104, 17:71 


` 6 ಪ್ರತಿಯೊಬ್ಬನ ವೈಯಕ್ತಿಕ ಹೊಣೆಗಾರಿಕೆ ಬೇರೆ 


ಬೇರೆಯಾಗಿರುವುದು 17:15 ಟಿ-16 


ವಿಷಯ ಸೂಚಿ 


ಅಲ್ಲಾಹನು ಸತ್ಸ್ಕರ್ಮಗಳಿಗೆ ಹತ್ತು ಪಟ್ಟು ಮತ್ತು‏ ٭ 
ದುಷ್ಕರ್ಮಗಳಿಗೆ ಮಾಡಿದ ಅಪರಾಧದಷ್ಟೇ ಪ್ರತಿಫಲ‏ 
ಕೊಡುವನು 6:160‏ 

ಆಲ್ಲಿ ಯಾರ ಮೇಲೂ ಅನ್ಯಾಯವಾಗದು 6:160, 18:49‏ ٭ 
ತೌಹೀದ್‌(ಏಕದೇವ ವಿಶ್ವಾಸ)ನ ಬಳಿಕ ಇಸ್ಲಾಮಿನ‏ ٭ 
ಎರಡನೆಯ ಮೂಲ ವಿಶ್ವಾಸ 20:15 ಟಿ-10‏ 

ಅ ಅದರ ಸಾಧ್ಯತೆಗೆ ಆಧಾರ ಪ್ರಮಾಣಗಳು 16:39, 40 
ಟಿ-35, 36, 16:65 -53(), 16:69 ಟಿ-59, 18:83-23, 
19:66, 67 

ಅ ಅದರ ಅವಶ್ಯಕತೆ 10:10 ಟಿ-4, 16:39 ಟಿ-35 

* ವಿಶ್ವ ವ್ಯವಸ್ಥೆಯಿಂದ ಅದರ ಸಂಭವಕ್ಕೆ ಆಧಾರಗಳು 
10:5, 6 

೬ ಅದು ಸಂಭವಿಸಬೇಕೆಂಬುದು ಬುದ್ದಿ ಮತ್ತು ನ್ಯಾಯದ 
ಬೇಡಿಕೆಯಾಗಿದೆ 10:ಟ-9, 11, 11:8-05 

ಅ ಅದರ ಪರವಾಗಿ ಅನುಭವದ ಆಧಾರಗಳು 10:8 
ಟಿ-12 

೪ ಅನೇಕರು ಪರಲೋಕವನ್ನು ನಂಬದಿದ್ದರೂ 
ಸುಶೀಲರಾಗಿರುತ್ತಾರೆ ಎಂಬ ಪರಲೋಕ ಧಿಕ್ಕಾರಿಗಳ ವಾದಕ್ಕೆ 
ಉತ್ತ 10:8 ಟಿ-12 

€ ಅದರ ನಿರಾಕರಣೆಯು ವಾಸ್ತವದಲ್ಲಿ ಅಲ್ಲಾಹನ 
ನಿರಾಕರಣೆಯಾಗಿದೆ 13:5 ಟ-12 

9 ಪರಲೋಕವನ್ನು ನಿರಾಕರಿಸುವುದರ ಪರಿಣಾಮಗಳು 
7:147, 10:7, 8 ೬-12, 16:22 3-20, 17:18, 46, 
ಟಿ-55, 18:32ರಿಂದ 48, 105 

೪ ಪರಲೋಕ ನಿರಾಕರಣೆಯ ಅನೌಚಿತ್ಯ 7:ಟ-30, 
1345-8 

ಗುಣಗಳನ್ನು‏ قرو ಪರಲೋಕ ಧಿಕ್ಕಾರಿಗಳು ಕೀಳ,‏ ٭ 
ಆರೋಪಿಸೆಲ್ಪಡಲು ಅರ್ಹರು 16:60‏ 

ಅ ಪರಲೋಕ ಧಿಕ್ಕಾರಿಗಳ ಅಂತಿಮ ಸರಿಣಾಮ 7:44, 
45, 50, 51, 147, 10:7, 8, 45, 11:18, 19, 17:10 
ಅ ಪರಲೋಕದ ಚಿತ್ರಣ 7:44ರಿಂದ 51, 11:105ರಿಂದ 
108, 14:44, 45, 48ರಿಂದ 50, 20:102ರಿಂದ 104, 
109ರಿಂದ 112 

ಅ ಲಲ್ಲಾಹನ ದೃಷ್ಟಿಯಲ್ಲಿ ನಿಜವಾದ ಮಹತ್ವ ಪರಲೋಕಕ್ಕೆ 
8:67, 16:95 

೪ ಪರಲೋಕಕ್ಕಾಗಿ ಮಾಡಿದ ಕರ್ಮ ಮಾತ್ರ ಸ್ವೀಕೃತ 


17:19 


-66 


ಕುರ್‌ಆನ್‌ ವ್ಯಾಖ್ಯಾನ 


೪ ಮುಶ್ರಿಕರ ಶಿಫಾರಸಿಗಾಗಿ. ಅವರ ಆರಾಧ್ಯರು ಅವರಿಗೆ 
ಎಲ್ಲೂ ಸಿಗಲಾರರು 16:27 

೪ ಅಲ್ಲಿ ಶಿಫಾರಸಿನ ಬಗ್ಗೆ ಮುಶ್ರಿಕರ ವಿಶ್ವಾಸವು ತಪ್ಪಾಗಿ 
ತೀರುವುದು 7:53, 11:21 -26,-11:105 ೬-106 

ಅ ಅಲ್ಲಿ ಸತ್ಯನಿಷೇಧಿಗಳ ಮತ್ತು ಬಹುದೇವ ವಿಶ್ವಾಸಿಗಳ 
ವಿಚಾರಗಳ ತಪ್ಪು ಬಯಲಾಗುವುದು 7:37, 38, 10:30, 
11:18, 16:39, 86, 19:82 

೪ ಪ್ರವಾದಿಗಳು ಅಪ್ಪಟ ಸತ್ಯಸಂಧರೆಂದು ಲಲ್ಲಿ 
ರುಜುವಾಗುವುದು 7:43, 53 

€ ಅಲ್ಲಾಹನ ವಾಗ್ದಾನಗಳೆಲ್ಲಾ ಸತ್ಯವೆಂದು ಅಲ್ಲಿ 
ರುಜುವಾಗುವುದು 7:44, 14:22 

ಅ ದೇವ ಸಂದೇಶವಾಹಕರನ್ನು ನಂಬದವರು ಅಲ್ಲಿ 
ಪಶ್ಚಾತ್ತಾಪ ಪಡುವರು 14:44, 15:2 

ಅ ಸತ್ಮನಿಷೇಧಿಗಳು ಪಶ್ಚಾತ್ತಾಪ ಪಡಬೇಕಾಗುವುದು 
7:53, 10:54 

೪ ಸತ್ಮನಿಷೇಧಿಗಳು ಅಲ್ಲಿ ಪ್ರತಿಯೊಂದನ್ನೂ ತಮ್ಮ 
ನಿರೀಕ್ಷೆಗೆ ವಿರುದ್ದ ಕಾಣುವರು 14:31 

ಅ ಅಲ್ಲಿಯ ಯಶಸ್ಸು ಮುತ್ತಕೀಗಳಿಗೆ ಮಾತ್ರ 7:169, 
12:109 

ಅ ಅಸ್‌ಹಾಬುಲ್‌ ಕಹ್ಸ್‌(ಗುಹೆಯವರ) ಕಥೆಯು ಅದರ 
ಸಂಭವಕ್ಕಿರುವ ಆಧಾರ ಪ್ರಮಾಣಗಳಲ್ಲೊಂದು 18:21 
18 

೪ ಅದನ್ನು ನಿರಾಕರಿಸಿದ ಬಳಿಕ ಅಲ್ಲಾಹನನ್ನು ನಂಬುವುದು 
ಅರ್ಥಹೀನ 18:37 ಟಿ-39 ' 

ಅ ಅದು ಇರುವುದು ಪ್ರತಿಯೊಬ್ಬನೂ ತನ್ನ' ಕರ್ಮ 
ಫಲವನ್ನು ಪಡೆಯಲಿಕ್ಕಾಗಿ 20:15 

ಅ ಅದು ಇದೇ ಭೂಮಿಯಲ್ಲಿ ನೆಲೆಗೊಳ್ಳುವುದು 20:55 
28 | ಸ 

೪ ಮರಣಾನಂತರ ಪುನಃ ಎಬ್ಬಿಸಲ್ಪಡುವ ಸಮಯದಿಂದ 
ನರಕದಲ್ಲಿ ಪ್ರವೇಶಿಸುವ ವರೆಗೆ ಅಪರಾಧಿಗಳ ಪರಿಸ್ಥಿತಿ 
20:124ರಿಂದ 126 ಟಿ-107 

ಅ ಆಲ್ಲಿ ಹಠಾತ್ತನೆ ಜೀವಂತಗೊಳಿಸಿ ಎಬ್ಬಿಸಲ್ಪಡುವುದರಿಂದ 
ಅಪರಾಧಿಗಳ ಗಾಬರಿ 20:102, 103 

€ ಅಲ್ಲಿ ಜನರು ತಮ್ಮ ಭೂಲೋಕ ಜೀವನವನ್ನು 
ಬಹಳ ಕಡಿಮೆಯಾಗಿ ಅಂದಾಜು ಮಾಡುವರು 20:103 


1042 


೪ ಯಾವನೊಬ್ಬನೂ ತಾನು ಪಥಬ್ರಷ್ಟರಲ್ಲಿ ಜನಿಸಿದ್ದೆನೆಂಬ 
ನೆಪ ಹೇಳಿ. ತಪ್ಪಿಸಿಕೊಳ್ಳಲಾರನು 7:172, 173 7ڈ‎ 
€ ಆಲ್ಲಿ ಯಾವ ವಿಷಯದ ವಿಚಾರಣೆ ನಡೆಯಲಿದೆ 
6:165 3-146, 7:4-7 

ಆ ಅಂತಿಮ ಪರಿಣಾಮದ ಹಿತ ಯಾವುದನ್ನು ಅವಲಂಬಿಸಿದೆ 


17:35 8-41 

೪ ಅಲ್ಲಿ ಪ್ರಯೋಜನಕ್ಕೆ ಬರುವ ವಸ್ತುಗಳಾವುವು? 
9:೬-39, 13:22 

೪ ಅಲ್ಲಿ ಸತ್ಸಲಮೂ ಶಿಕ್ಲೆಯೂ ರಿಸಾಲತ್‌ 


(ಸಂದೇಶವಾಹಕತ್ವ)ನ ಸ್ವೀಕಾರ ಮತ್ತು ನಿರಾಕರಣೆಯ 
ತಳಹದಿಯಲ್ಲಾಗುವುದು 17:15 ಟ-17 
€ ಅಲ್ಲಿ ನ್ಯಾಯ ದಾನ ಹೇಗೆ ನಡೆಯುವುದು? 7:6ರಿಂದ 


9, 10:26ರಿಂದ 30 
| € ಅಲ್ಲಿ ಮಾನವನ ಮೇಲೆ ವಾದವನ್ನು 
ನೆಲೆಗೊಳಿಸಲಾಗುವುದು 7:ಟಿ-135, 10:29, 
16:84ರಿಂದ 87 
ಅ ಅಪರಾಧಿಗಳನ್ನು ಯಾವ ರೀತಿ ದೇವ 
"ನ್ಯಾಯಾಲಯದಲ್ಲಿ ಹಾಜರು ಪಡಿಸಲಾಗುವುದು 11:18, 
17:71, 72 
€ ಕರ್ಮಪತ್ರವನ್ನು ಕೊಡಲಾಗುವುದು ಹೇಗೆ? 17:71 
|86 ۱ | 
٭‎ ಸಾಕ್ನಿದಾರರು ಹಾಜರುಗೊಳಿಸಲ್ಪಡುವರು 11:18, 
16:84, 89 : 
ಅ ಕರ್ಮಗಳ ಲೆಕ್ಕಾಚಾರ ಪಡೆಯುವುದು ಹೇಗೆ? 
13:18, 21 


ಆ ಕರ್ಮಗಳು ತೂಗಲ್ಪಡುವುದರ ಅರ್ಥ 7:8 ಟಿ-8 

€ ಕಠಿಣ ಹಾಗೂ ಮೃದುವಾಗಿ ಲೆಕ್ಕಾಚಾರ ಪಡೆಯುವುದರ 
ತಾತ್ಸರ್ಯ ಮತ್ತು ಅದರ ಕ್ರಮ 13: ಟಿ-34 

೬ ಅಲ್ಲಾಹನಿಗೆ ಲೆಕ್ಕಾಚಾರ ಪಡೆಯಲು ತಡವಾಗದು 
13:41 

ಲಲ್ಲಿ ಕೆಟ್ಟಿ ಮುಖಂಡರೂ ಅವರ ಹಿಂಬಾಲಕರೂ‏ یف 
ಪರಸ್ಪರ ಶತ್ರುಗಳಾಗುವರು 7:38, 39 ಟಿ-31‏ 

ಆ ಅಲ್ಲಿ ಶೈತಾನನು ತನ್ನ ಹಿಂಬಾಲಕರನ್ನು ದೂಪಿಸುವನು 
1422 

೬ ಮುಶ್ರಿಕರ ಆರಾಧ್ಯರು ಅವರನ್ನು ಸುಳ್ಳುಗಾರರೆನ್ನುವರು 
16:86 


1043 


ಅವರು ಸ್ವರ್ಗದಿಂದ ಹೊರಹಾಕಲ್ಪಟ್ಟುದು 2:36: 
ಅವರ ತೌಬಃ(ಪಪ್ನಾತ್ತಾಪ) 2:37 
ಪಶ್ಚಾತ್ತಾಪ ಸ್ವೀಕರಿಸಲ್ಪಟ್ಟರೂ ಅವರು ಸ್ವರ್ಗದಿಂದ 
ಏಕೆ ಹೊರ ಹಾಕಲ್ಪಟ್ಟರು 2:ಟಿ-53 
ಅ ಸ್ವರ್ಗದಿಂದ ಬೀಳ್ಕೊಡುವಾಗ ಅಲ್ಲಾಹನ 
ಮಾರ್ಗದರ್ಶನ 2:38 
ಅ ಅವರನ್ನು ಹ.ಕಈಸಾರಿಗೆ(ಅ) ಹೋಲಿಸುವುದಕ್ಕೆ ಕಾರಣ 
3:59 ಟಿ-53 
ಅ ಅವರ ಇಬ್ಬರ ಪುತ್ರರ ಕಥೆ 5:27ರಿಂದ 31. 
€ ಆದಮ್‌(ಅ) ಮತ್ತು ಹವ್ಪಾರ(ಅ) ಕಥೆ 7:19ರಿಂದ 
25, 15, 15:28ರಿಂದ 44, 17:6180 65 
೪ ಆದಮ್‌ ಮತ್ತು ಹವ್ವಾರ(ಅ) ಕಥೆಯಿಂದ ಸಿಗುವ 
ಫಲಿತಾಂಶಗಳು 7:ಟಿ-13 
ಅ ಅವರು ಮಾನವ ವರ್ಗದ ಪ್ರತಿನಿಧಿ ಎಂಬ ನೆಲೆಯಲ್ಲಿ 
ಅವರ ಮುಂದೆ ಸಾಷ್ಟಾಂಗವೆರಗಿಸಲಾಯಿತು, 7:11 ಟಿ-10 
ಅ ಅವರ ಮೇಲೆ "ಶಿರ್ಕ್‌'ನ ದೋಷಾರೋಪಣೆಯ 
ಖಂಡನೆ 7:ಟಿ-146 
ಅ ಆದಮ್‌(ಅ) ಮೆತ್ತು ಇಬ್‌ಲೀಸನ ಚರಿತ್ರೆ 18:50, 
20:116ರಿಂದ 124 

(ಹೆಚ್ಚಿನ ವಿವರಗಳಿಗಾಗಿ "ಕುರ್‌ಆನ್‌: ಕುರ್‌ಆನ್‌ನಲ್ಲಿ 
ಕಥೆಗಳನ್ನು ಯಾವ ಉದ್ದೇಶಕ್ಕಾಗಿ ಹೇಳಲಾಗಿವೆ"ನೋಡಿರಿ) 
ಆಯತ್‌ 
೪ 'ಆಯತ್‌' ಎಂಬ ಪದದ ಅರ್ಥ 2:ಟಿ-54 
ಅ ಗ್ರಂಥದ ಸೂಕ್ತಗಳ(ಆಯತ್‌ನ) ಎರಡು ವಿಧಗಳು 3:7 
೬-67 : 
€ ಅಲ್ಲಾಹನ ಆಯಾತ್‌ ಎಂಬ ಪದವು ಯಾವ ಯಾವ 
ಅರ್ಥಗಳಲ್ಲಿ ಪ್ರಯೋಗಿಸಲ್ಪಡುತ್ತದೆ 2:ಟಿ-54, 6:6 
ಅ ಬುದ್ಧಿಶಕ್ತಿಯನ್ನು ಉಪಯೋಗಿಸುವವರಿಗೆ ಎಲ್ಲೆಲ್ಲೂ 
ಆಯಾತ್‌(ನಿದರ್ಶನ)ಗಳೇ ಕಂಡು ಬರುತ್ತವೆ 2:164, 
3:190, 6:39 ೬3-27 
ಅ ಅಲ್ಲಾಹನ ನಿದರ್ಶನಗಳನ್ನು ನಿರಾಕರಿಸುವುದರ 
ಪರಿಣಾಮವು ಯಾತನೆಯಾಗಿದೆ. 3:4, 11, 4:56, 5:86, 
6:49, 93 
೪ ದೇವ ನಿದರ್ಶನಗಳು ಮತ್ತು ಸೂಕ್ತಗಳು ಯಶಸ್ಸಿಗೆ 
ತಲಪಿಸುವಂತಹ ನೇರ ಮಾರ್ಗವನ್ನು ವಿವರಿಸುತ್ತವೆ 
3:103 3-85 ' 


"ವಿಷಯ ಸೂಚಿ 


€ ಅಲ್ಲಿ ಸಕಲ ಮಾನವರೂ ಅಲ್ಲಾಹನ ಮುಂದೆ 
ಸುತ್ತುವರಿದು ತರಲ್ಪಡುವರು 18:47 

ಆ ಅಲ್ಲಿ ಭೂಲೋಕದ ಎಲ್ಲ ಗುಂಪುಗಾರಿಕೆಗಳೂ 
ಕೊನೆಗೊಳ್ಳುವುವು 18:43 

೪ ಲಲ್ಲಿ ಪ್ರತಿಯೊಬ್ಬನೂ ತನ್ನ ವೈಯಕ್ತಿಕ ನೆಲೆಯಲ್ಲಿ 
ದೇವನ ಮುಂದೆ ತರಲ್ಪಡುವನು 18:49, 19:80, 95 
"೪ ಕರ್ಮಪತ್ರಗಳು ಜನರ ಮುಂದಿರಿಸಲ್ಪಡುವುವು 18:49 
ಅ ಲಲ್ಲಿ ಪರಲೋಕ ನಿಷೇಧಿಗಳಿಗೆ ತಮ್ಮ ತಪ್ಪಿನ 
ಅರಿವಾಗುವುದು 18:48, 49 

ಅ ಲಲ್ಲಿ ಪ್ರಶಿಯೊಬ್ಬನೊಂದಿಗೆ ಅವನ ಗುಣಗಳಿಗನುಸಾರ 
ವ್ಯವಹರಿಸಲಾಗುವುದು 20:111, 112 ಟಿ-87 

ಅ ಅಲ್ಲಿ ಯಾತನೆಗೆ ಯಾರು ಅರ್ಹರಾಗುವರು? 18:50, 
53, 101, 20:74, 100 

ಅ ಆಲ್ಲಿ ಯಶಸ್ಸು ಯಾರಿಗೆ? 18:107 

ಅ ಅಲ್ಲಿ ಮುತ್ತಕೀಗಳು(ಧರ್ಮನಿಷ್ಠರು) ಅತಿಥಿಗಳಂತೆ 
ಹಾಜರಾಗುವರು 19:85 

"ಅ ಅಲ್ಲಿ ಯಾತನೆ ಮತ್ತು ಪಾರಿತೋಷಿಕ ಯಾರಿಗೆ? 
18:2ರಿಂದ 4, 29ರಿಂದ 31 

ಆ ಅಲ್ಲಿ ಶಿಫಾರಸಿನ ನಿಯಮ 20:109, 110 ಟಿ-85, 86 


ಆತ್ಮ ಸಂಸ್ಕ ರಣೆ 


[) ದಬ ಅದರ ಮುಖ್ಯ ಸಾಧನಗಳಲ್ಲೋ ದಾಗಿದೆ 
9:103 
(ತಮ್ಕುಯಾ' ನೋಡಿರಿ) 


ಆದ್‌ 

ಅ ಅವರ ಪ್ರದೇಶ ಮತ್ತು ಇತಿಹಾಸ 7:ಟಿ-51 

€ ನೂಹ್‌ರ(ಅ) ಜನಾಂಗದ ಅನಂತರ ಇವರು ಖಲೀಪ 
ಆಗಿ ನೇಮಕ ಮಾಡಲ್ಪಟ್ಟರು 7:69 

೪ ಅವರ ಮುಖ್ಯ ಪಥಭ್ರಷ್ಟತೆ ಏನಾಗಿತ್ತು? 7:70, 71 
ಚಿ 

೪ ಹ. ಹೂದ್‌ರೊಡನೆ(ಆ) ಅವರ ವರ್ತನೆ ಮತ್ತದರ 
ಪರಿಣಾಮ 7:66, 70, 72, 11:53, 54, 59; 60 


ಆದಮ್‌ 
೪ ಸ್ವರ್ಗದಲ್ಲಿ ಅವರ ಪರೀಕ್ಷೆ ಮತ್ತು ಅದರ ಉದ್ದೇಶ 
2:35 ಟಿ-48 


ಕುರ್‌ಆನ್‌ ವ್ಯಾಖ್ಯಾನ 
೪ ಅವುಗಳನ್ನು ಜ್ಞಾನವುಳ್ಳವವರಿಗಾಗಿ ವಿವರಿಸಲಾಗುತ್ತದೆ 
10:5 
€ ದೇವ ನಿದರ್ಶನಗಳಿಂದ ಮಾರ್ಗದರ್ಶನ ಪಡೆಯಲು 
ಅಗತ್ಯವುಳ್ಳೆ ಶರತ್ತುಗಳು 10:5, 6 ಟಿ-11, 10:67 ೬-65 
€ ದೇವ ನಿದರ್ಶನಗಳ ಮೇಲೆ ಅಕ್ರಮವೆಸಗುವುದರ 
ಪರಿಣಾಮ 7:9 
೪ ದೇವನ ಆಯತ್‌ಗಳನ್ನು ಅಣಕ ಮಾಡುವವರು 
ಕಾಫಿರರು 9:64ರಿಂದ 66 
೪ ಅಲ್ಲಾಹನ ಆಯತ್‌ಗಳನ್ನು ನಂಬದವರಿಗೆ ಅಲ್ಲಾಹನು 
ಸನ್ಮಾರ್ಗದರ್ಶನ ಮಾಡುವುದಿಲ್ಲ 16:104 
ہہ‎ ಅಲ್ಲಾಹನ ಆಯತ್‌ಗಳ ಜ್ಞಾನವಿದ್ದೂ ಅವುಗಳಿಂದ 
ವಿಮುಖರಾಗುವುದರ ಪರಿಣಾಮ 7:175 ۱ 
೪ ಅಲ್ಲಾಹನ ಆಯತ್‌ಗಳನ್ನು ಅಲ್ಪ ಬೆಲೆಗೆ ಮಾರುವುದರ 
ಅರ್ಥ 9:9 ಟಿ-12 
ಅ ಅಲ್ಲಾಹನು ತನ್ನ ಆಯತ್‌ಗಳನ್ನು ಜ್ಞಾನವುಳ್ಳವರಿಗ 
ವಿವರಿಸುತ್ತಾನೆ 7:32, 9:11 
ಅ ಅವನ ಆಯತ್‌ಗಳ ಮೇಲೆ ವಿಶ್ವಾಸವಿರಿಸುವವರು 
ಮಾತ್ರ ಅವನ ಕೃಪೆಗೆ ಹಕ್ಕುದಾರರು 7:156 
ಅ ಅಲ್ಲಾಹನ ಆಯತ್‌ಗಳು ಮಾನವನಿಗೆ ಉನ್ನತಿಯನ್ನು 
ದಯಪಾಲಿಸಲಿಕ್ಕಾಗಿವೆ 7:174, 175 
* ಸತ್ಯವಿಶ್ವಾಸಿಗಳ ಮೇಲೆ ದೇವ ಸೂಕ್ತಗಳ ಪಠನದ 
ಪ್ರಭಾವ 82 
€ ಅಜ್ಞಾನಿಗಳು ದೇವ ನಿದರ್ಶನಗಳ ಮೂಲಕ 
ಪರಮಾರ್ಥವನ್ನು ತಲಪುವುದರ ಬದಲಿಗೆ ಪಥಭ್ರಷ್ಟತೆಯನ್ನು 
ಗ್ರಹಿಸುತ್ತಾರೆ 18:ಟಿ-23 
೪ ಅಲ್ಲಾಹನ ಆಯತ್‌ಗಳನ್ನು ನಿರಾಕರಿಸುವವರು 
ಪಥಭ್ರಷ್ಟರಾಗುವುದು ಹೇಗೆ? 19:73, 77 
೪ ಅಲ್ಲಾಹನ ಆಯಾತ್‌ ಕಡೆಗಣಿಸುವುದರ ದುಷ್ಪರಿಣಾಮ 
20:126, 127 
ಅ ಅಲ್ಲಾಹನ ಆಯತ್‌ಗಳನ್ನು ಅಣಕ ಮಾಡುವವರು 
ಯಾವ ಪರಿಣಾಮವನ್ನು ಕಾಣುವರು 18:106 
೪ ಅಲ್ಲಾಹನ ಆಯಶ್‌ಗಳನ್ನು ಸುಳ್ಳಾಗಿಸುವವರ ಕೆಟ್ಟ 
ಪರಿಣಾಮ 18:105 


ಆಯಾತ್‌' 
ಅ ಸತ್ಯವನ್ನು 


ಕುರುಹುಗಳು ಮತ್ತು ಅಲ್ಲಾಹನ 


1044 

ಆ ಅವುಗಳಿಂದ ಎಂತಹವರು ಫಲ ಪಡೆಯುತ್ತಾರೆ 3:90ರಿಂದ 
194 

೬ ಆಯಾತ್‌ ಇಲಾಹೀ (ದೇವ ನಿದರ್ಶನಗಳ) ಸಮಗ್ರ 
ಸಾಕ್ಟ್ಯವೇನು? 3:190, 191 ಟ-136 

ದೇವ ಸೂಕ್ತಗಳ ವಿರುದ್ದ ಧಿಕ್ಕಾರದ ಮಾತುಗಳನ್ನು‏ ٭ 
ಒದರುವ ಸ್ಥಳದಲ್ಲಿ ಒಬ್ಬ ಮುಸ್ಲಿಮನ ನಿಲುಮೆ‏ 
ಹೇಗಿರಬೇಕು 4:140 ಟಿ-170, 6:68‏ 

ದೇವ ನಿದರ್ಶನಗಳನ್ನು ಉಪೇಕ್ಲಿಸುವವರೇ ಸತ್ಯ ಶೈವನ್ನು‏ ٭ 
ನಿಷೇಧಿಸುವವರು 6:4, 5‏ 

ಅ ಹ. ಇಬ್‌ರಾಹೀಮ್‌ರು(ಅ) ದೇವ ನಿದರ್ಶನಗಳಿಂದ 
ಫಲ ಪಡೆದುದು 6:75ರಿಂದ 79 ಟಿ-51 

€ ಎವವೇಕವುಳ್ಳವರು ಮಾತ್ರ ದೇವ ನಿದರ್ಶನಗಳಿಂದ 
ಸರಿಯಾದ ಪ್ರಯೋಜನ ಪಡೆಯಬಲ್ಲರು 6:97, 98 

ಅ ಸತ್ಯವಿಶ್ವಾಸಿಗಳೇ ದೇವ ನಿದರ್ಶನಗಳಿಂದ ಸರಿಯಾದ 
ಪ್ರಯೋಜನ ಪಡೆಯಬಲ್ಲರು 6:99 

ಆ ಕುರ್‌ಆನಿನ ಸೂಕ್ತಗಳಲ್ಲಿ ವಾಕ್‌ಶೈಲಿ 6:105 ಟಿ-70 
೪ ಅವುಗಳನ್ನು ಸುಳ್ಳಾಗಿಸುವವರ ಹಿಂದೆ ನಡೆಯುವುದಕ್ಕೆ 
ನಿಷೇಧ 6:50 

೬ ದೇವ ಸೂಕ್ತಗಳನ್ನು ಸುಳ್ಳಾಗಿಸುವುದರ ದುಷ್ಪರಿಣಾಮ 
7:36, 40, 51, 64, 72, 136, 147, 175, 176, 7:182, 
8:52, 54, 10:95, 11:59, 60 

೪ ದೇವ ನಿದರ್ಶನಗಳ ಕಡೆಗೆ ಗಮನ ಸೆಳೆಯುವುದರ 
ಉದ್ದೇಶ 7:174 

೬ ದೇವ ಸೂಕ್ತಗಳನ್ನು ಅನಾದರಿಸುವುದರ ಪರಿಣಾಮ 
10:7, 8, 15:80, 81 

* ದೇವ' ನಿದರ್ಶನಗಳ ಎರುದ್ಧ ಕುತಂತ್ರ ನಡೆಸುವುದರ 
ಅರ್ಥ 1021 ಟ290 

ಅ ದೇವ ನಿದರ್ಶನಗಳ ಸಹಾಯದಿಂದ ವಾಸ್ತವಿಕತೆಯ 
ಅನ್ವೇಷಣೆಯ ಸರಿಯಾದ ಕ್ರಮ 10:ಟ-65 

(ಹೆಚ್ಚಿನ ವಿವರಗಳನ್ನು “ಕುರ್‌ಆನ್‌: ಅದು 

ವಾಸ್ತವಿಕತೆಯ ಯಾವ ಕ್ರಮದ ಕಡೆಗೆ ಮಾರ್ಗದರ್ಶನ 
ಮಾಡುತ್ತದೆ" ಎಂಬುದರಲ್ಲಿ ನೋಡಿರಿ) 

ದೇವ ನಿದರ್ಶನಗಳನ್ನು, ವಿವೇಚಿಸುವವರಿಗಾಗಿ‏ فی 
ವಿವರಿಸಲಾಗುತ್ತದೆ 10:24‏ 


: 1045 
ಇಲ್‌ತಿಕಾಫ್‌(ತಪಶ್ಚರ್ಯೆ) 
ಅ ಈ ಸ್ಥಿತಿಯಲ್ಲಿ ಪತ್ನಿಯರೊಂದಿಗೆ ರಾತ್ರೆ ತಂಗುವುದಕ್ಕೆ 
ತಡೆ 2:187 ಟಿ-195 


ಇಕಾಮತುದ್ದೀನ್‌ (ಧರ್ಮ ಸಂಸ್ಥಾಪನೆ) 
ಅ ಅಲ್ಲಾಹನಿಗೆ ಸಹಾಯ ಮಾಡುವುದರ ಅರ್ಥ 3:52 
ಟಿ-50 
ಆ ಒಳಿತಿನ ಆಜ್ಞೆ ಮತ್ತು ಕೆಡುಕಿನ ತಡೆ ಇವು ಮೋಕ್ಕಕ್ಕೆ 
ಸಾಧನಗಳು 3:104 
೪ ಅತ್ಯುತ್ತಮ ಸಮುದಾಯವೆಂಬ ನೆಲೆಯಲ್ಲಿ ಮುಸ್ಲಿಮರ 
ಮೇಲೆ ಒಳಿತಿನ ಆಜ್ಞೆ ಮತ್ತು ಕೆಡುಕಿನ ತಡೆಯ ಹೊಣೆ 
3:110 -88 
€ ಈಮಾನಿನ ಬೇಡಿಕೆ 3:114 
ಅ ಗ್ರಂಥದವರ ಮೇಲೆ ತೌರಾತ್‌ ಮತ್ತು ಇಂಜೀಲ್‌ನ 
ಸಂಸ್ಥಾಪನೆಯ ಹೊಣೆ 5:66 
೪ ''ಅಲೈಕುಂ ಅಂಪುಸಕುಂ" ಎಂಬುದರ ಇಂಗಿತವು ಒಳಿತಿನ 
ಆಜ್ಞೆ ಮತ್ತು ಕೆಡುಕಿನ ತಡೆಯ ಕರ್ತವ್ಮವನ್ನು 
ನಿರಾಕರಿಸುವುದಿಲ್ಲ 5:105 ಟಿ-119 R 
ಅ ಧರ್ಮ ಸಂಸ್ಥಾಪನೆಗೆ ಪ್ರತಿಭಟನೆ ಅನಿವಾರ್ಯ 6:112 
೬-80: : 

(ಹೆಚ್ಚಿನ ವಿವರಗಳನ್ನು "ಸತ್ಕಾಹ್ವಾನ", "ಬೀನ್‌", 
"ಮುಹಮ್ಮದ್‌(ಸ)" ಮತ್ತು "ಪ್ರವಾದಿತ್ವ" ಇವುಗಳಲ್ಲಿ 
ನೋಡಿರಿ) 


ಇಕ್ರಿಮಾ ಬಿನ್‌ ಅಬೂಜಹಲ್‌ 
೪ ಅವರು ಇಸ್ಲಾಮ್‌ ಸ್ವೀಕರಿಸಿದ ಘಟನೆ 6:ಟಿ-29 


ಇಧಿಯೋಪಿಯಾಕ್ಕೆ ಹಿಬ್ರತ್‌ (ವಲಸೆ) 

€ ಎಂತಹ ಸ್ಥಿತಿಯಲ್ಲಾಯಿತು 19: ಪರಿಚಯ 

ಆ ಅದರ ಪ್ರಭಾವಗಳು ಮತ್ತು ಪರಿಣಾಮಗಳು 19; 
ಪರಿಚಯ : 

ಅ ನಜ್ಜಾಶಿಯ ಆಸ್ಥಾನದಲ್ಲಿ ಹೆ.ಜಲ್‌ಫರ್‌ ತಯ್ಯಾರ್‌ರ(ರ) 
ಭಾಷಣ 19: ಪರಿಚಯ, ಟಿ-25 


ಇದ್ದತ್‌ 
€ ಮರಣ ಹೊಂದಿದಾಗ ಆಚರಿಸುವ ಇದ್ದತ್‌ 4 
ಟಿ-259 


(ದೇವ ಗ್ರಂಥದ ಸೂಕ್ತಗಳು ಮತ್ತು ದೇವಾದೇಶಗಳೆಂಬ.‏ ٭ 


ವಿಷಯ ಸೂಚಿ 

ನಿದರ್ಶನಗಳೆಂಬ ಅರ್ಥದಲ್ಲಿ 7:26, 58, 126, 133, 136, 
146, 174, 10:24, 67, 97, 11:103, 12:7, 105, 13:280 
4, 14:5, 16:11ರಿಂದ 13, 65, 67, 69, 79, 17:1, 12, 
18:17, 19:10, 20:54, 56, 128 


ಆಯತ್‌ 

೪ (ಪವಾಡ ಮತ್ತು ಪ್ರವಾದಿತ್ವದ ಲಕ್ಷಣಗಳೆಂಬ 
ಅರ್ಥದಲ್ಲಿ) 7:73, 103, 106, 126, 132, 133, 203, 
10:20, 75, 11:64, 96, 13:7, 27, 38, 17:59, 101, 
19:21, 20:23, 56, 133 

೪ (ಹೆಚ್ಚಿನ ವಿವರಣೆಗಳಿಗೆ "ಮುಲ್‌ಜಿರಾ'"ನೋಡಿರಿ) 


ಆಯತ್‌ 


'ಅರ್ಥದಲ್ಲಿ) 10:15, 71, 11:1, 12:1, 13:1, 14:1, 16:101, 
17:98, 18:56, 19:73, 20:134 

ಅ ಆಯತ್‌(ಪಾಠಬೋಧಕ ಕುರುಹುಗಳ ಅರ್ಥದಲ್ಲಿ) 
10:92 


ಆರ್ತವ 
("ಶುಚಿತ್ವ" ನೋಡಿರಿ) 


ಆರ್ಥಿಕ ಕಾನೂನು 

ಅ ಕಡಿಮೆ ತೂಕ ಮಾಡುವುದೂ ಕಡಿಮೆ ಅಳತೆ 

ಮಾಡುವುದೂ ಹರಾಮ್‌ 7:85, 11:84, 85 

ಅ ಅಳತೆ ಮತ್ತು ತೂಕಗಳ ಮೇಲ್ವಿಚಾರಣೆ ಸರಕಾರದ 

ಹೊಣೆ 17ಟ40 ہے‎ 

ಅ ಸಂಪತ್ತನ್ನು ಕೂಡಿ ಹಾಕಿ ಅದನ್ನು ದೇವ ಮಾರ್ಗದಲ್ಲಿ 

ಖರ್ಚು ಮಾಡದಿರುವುದು ಮಹಾ ಪಾಪ 9:34, 35 
(ಹೆಚ್ಚಿನ ವಿವರಗಳನ್ನು "ಕುರ್‌ಆನ್‌: ಅದರ ಆರ್ಥಿಕ 

ದೃಷ್ಟಿಕೋನ ಮತ್ತು ಕುರ್‌ಆನ್‌: ಆರ್ಥಿಕ ಜೀವನದ 

ಕುರಿತು ಅದರ ಮಾರ್ಗದರ್ಶನ" ನೋಡಿರಿ): 

ಅ ಸಂಪತ್ತನ್ನು ತಿಳಿಗೇಡಿಗಳ ವಶಕ್ಕೆ ಕೊಡುವುದು ಕ್ಷೋಭೆಗೆ 

ಕಾರಣವಾಗುತ್ತದೆ 4:5 ಟಿ-8 

.೪ ಸಂಪಾದನೆಯ ಮಿಥ್ಯೆ ವಿಧಾನಗಳು ಮತ್ತು 

ಲೇವಾದೇವಿಗಳ ಧರ್ಮಸಮ್ಮತ ರೂಪಗಳು 4:29 ಟಿ-50 

ಆ ಅಲ್ಲಾಹನು ನೀಡಿದುದರಲ್ಲಿರುವ ಸ್ವಾಭಾವಿಕ ಅಸಮಾನತೆ 

ಮತ್ತು ಅದರ ಪರಿಗಣನೆ 4:32 ಟಿ-54 


ಕುರ್‌ಆನ್‌ ಮ್ಯಖ್ಯಾನ 


೪ ಲದರನೈತಿಕ ಆಧ್ಯಾತ್ಮಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ 


` ಪ್ರಯೋಜನಗಳು 2:276 8-0 


6 ಬಡ್ಡಿಯ ನೈತಿಕ ಆಧ್ಯಾತ್ಮಿಕ ಆರ್ಥಿಕ ಮತ್ತು 

ಸಾಂಸ್ಕೃತಿಕ ಪರಿಣಾಮದೊಂದಿಗೆ ದಾನದ ತುಲನೆ 1 

330 

ಪುಣ್ಮ ದ್ವಾರದ ಬೀಗದ ಕೈ 3:92 ಟಿ-75‏ ٭ 

ಅ ಅತ್ಯಂತ ಪ್ರೀತಿಯ ಸಂಪತ್ತನ್ನು ಖರ್ಚು ಮಾತಭೆಕೆಯ 

ಬೇಡಿಕೆ 3:92 
'ಜಿಪುಣತೆಯ ಪಾರಲೌಕಿಕ ಪರಿಣಾಮ 3:180 
ಸದಕಃ (ದಾನ), ಕಫ್ಟಾರಃ(ಪರಿಹಾರ) ರೂಪದಲ್ಲಿ 5:45 
ಅಲ್ಲಾಹನ ಬಳಿ ಸಾಮೊಪ್ಯದ ಸಾಧನ 9:99 
ನೈಜ ಸತ್ಮವಿಶ್ವಾಸಿಗಳ ವೈಶಿಷ್ಟ್ಯಗಳು 8:2, 3 
ಕಪಟವಿಶ್ವಾಸಿಗಳು ಇದರಿಂದ ಬೇಸರಗೊಳ್ಳು ವುದು 

998 

೪ ಕಪಟವಿಶ್ವಾಸಿಗಳೆ ದಾನ ಅಲ್ಲಾಹನ ಬಳಿ ಸ್ವೀಕೃತವಲ್ಲ 

9:53 7 

ದೇವ ಮಾರ್ಗದಲ್ಲಿ ಸಂಪತ್ತು ಖರ್ಚು ಮಾಡದಿರುವವರ‏ ٭ 

ಅಂತಿಮ ಪರಿಣಾಮ 9:34, 35 

9 ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡಿದ ಸಂಜತ್ತು 

ನಷ್ಟವಾಗುವುದಿಲ್ಲ 8:60, 9:120 

ಅ ಇಸ್ಲಾಮೊ ರಾಷ್ಟ್ರದ ಅವಶ್ಯಕತೆಗಳಿಗಾಗಿ . ಮಾಡುವ 

ಖರ್ಚು ದೇವ ಮಾರ್ಗದ ದಾನವೇ ಆಗಿದೆ 8:60 
(ಹೆಚ್ಚಿನ ವಿವರಣೆಯನ್ನು 'ರುಕಾತ್‌'ನಲ್ಲಿ ನೋಡಿರಿ) 


ಇಬಾದತ್‌(ದಾಸ್ಯ-ಆರಾಧನೆ) 

೪ ಇದರ ಮೂರು ಅರ್ಥಗಳು 1:4 ಟಿ-6 

೪ ಅಲ್ಲಾಹನಿಗೆ ಮಾತ್ರ ದಾಸ್ಕ-ಆರಾಧನೆ ಸಲ್ಲಬೇಕು 1:4, 
2:21, 138, 139, 3:64, 4:36, 5:76, 6:102, 7:65, 73, 
85, 9:31 


ಅ ದೇವೇತರರ ಇಬಾದತ್‌ ಖಂಡನಾರ್ಹ 5:60 

೪ ದೇವೇತರರ ಇಬಾದತ್‌ ನಿಷಿದ್ದ 2:87, 6:56 

ಅ ಹ. ಯಲ್‌ಕೂಬ್‌ರು(ಅ) ತಮ್ಮ ಮಕ್ಕಳಿಂದ - ಅವರು 
ಅಲ್ಲಾಹನ ದಾಸ್ಕ-ಆರಾಧನೆ ಮಾತ್ರ ಮಾಡಬೇಕೆಂಬ ಪ್ರಶಿಜ್ಞೆ 
ಪಡೆಯುತ್ತಾರೆ 2:134 

ಅ ಇಬಾದತ್‌ ಎಂಬುದು ಕಾನೂನಿನ ಅನುಸರಣೆ 
ಎಂಬರ್ಥದಲ್ಲಿ 2:172 ಟಿ-170 


1046 


ಅ ತಲಾಕ್‌ ಕೊಟ್ಟಾಗಿನ ಇದ್ದತ್‌ ("ತಲಾಕ್‌”ನೋಡಿರಿ) 


ಇದ್‌ರೀಸ್‌(ಅ) 
€ ಅವರ ವ್ಯಕ್ತಿತ್ವದ ಸಂಶೋಧನೆ ಮತ್ತು ಅವರು 


ار 


ಎಬ್ಬಿಸಲ್ಪಟ್ಟಿರುವುದರ ಅರ್ಥ 19:56, 57 ಟಿ-33, 34 


ಇನ್‌ಫಾಕ್‌(ದೇವ ಮಾರ್ಗದಲ್ಲಿ ಖರ್ಚು 
ಮಾಡುವುದು) 
ಅ ಧಾರ್ಮಿಕ ವ್ಯವಸ್ಥೆಯಲ್ಲಿ ದಾನದ ಮಹತ್ವ 2:4 ಟಿ-8 
೪ ದೇವ ಮಾರ್ಗದಲ್ಲಿ ಖರ್ಚು ಮಾಡುವ ದಾರಿಗಳು 
2177 
೪ ಅದರಿಂದ ದೂರವಿರುವುದು ಸಾಮೂಹಿಕ ಏನಾಶಕ್ಕ 
ಕಾರಣವಾಗುತ್ತದೆ 2:195 ಟಿ-207 
ಅ ಏನನ್ನು ಖರ್ಚು ಮಾಡಬೇಕು ಮತ್ತು ಯಾವುದಕ್ಕಾಗಿ 
ಖರ್ಚು ಮಾಡಬೇಕು 2:215 
೬ ಉಳಿಕೆಯನ್ನು ಖರ್ಚು ಮಾಡುವ ಆದೇಶ 2219 
ಅ ಅಲ್ಲಾಹನಿಗೆ ಖುಣೋತ್ತಮವನ್ನು ನೀಡುವುದರ ಅರ್ಥ 
2:245 ಟಿ-267, 5:12 ಟಿ-33 
€ ದೇವ ಮಾರ್ಗದಲ್ಲಿ ಖರ್ಚು ಮಾಡಿದ ಸಂಪತ್ತು 
ವೃದ್ಧಿಯಾಗುವುದು 2:245, 261, 264 ಟಿ-304 
೪ ಇದು ಪರಲೋಕದಲ್ಲಿ ಮೋಕ್ಸಕ್ಕೆ ಸಾಧನವಾಗುವುದು 
2:254 
೪ ಅದಕ್ಕಾಗಿ ಇರುವ ವಿಶಾಲಕ್ಷೇತ್ರ 2:ಟಿ-299 
ಅ ದಾನ ಧರ್ಮವು ಉಪಕಾರ ಭಾರ ಮತ್ತು 
ನೋಯಿಸುವುದರಿಂದ ವಿರಹಿತವಾಗಿರಬೇಕು 2:264 
€ ಆಡಂಬರದ ದಾನ ಧರ್ಮದ ಪರಿಣಾಮ 2:264 
೬-303, 4:38 
ಅ .ಉತ್ತಮ ಸಂಪತ್ತನ್ನು ವೃಯಿಸಬೇಕೆಂಬ ಬೇಡಿಕೆ 2:267 
ಅ ಬಹಿರಂಗವಾಗಿಯೂ ರಹೆಸ್ಕವಾಗಿಯೂ ದಾನ 
ನೀಡಬೇಕು 2:271, 274 
ಕೆಡುಕುಗಳನ್ನು ದೂರೀಕರಿಸುವ ಸಾಧನ 2:271 
ಇದರಲ್ಲಿ ارد‎ ಮಾನವನಿಗೇ ಹಿತವಿದೆ 2 
ಮುಸ್ಲಿಮೇತರರಿಗೆ ಧನಸಹಾಯ 2:272 ಟಿ-313 
ಧನಸಹಾಯಕ್ಕೆ دہ‎ ಹೆಚ್ಚಿನ ಹಕ್ಕುದಾರರು ಯಾರು? 
2:273 ಟಿ-314 


1047 


ಸೇವೆಗಾಗಿ ಅವರು ಆಯ್ಕೆಗೊಂಡುದು‏ جیھجتہ 
2:130 

۰ ಪ್ರವಾದಿವರ್ಯರ(ಸ) ಕಡೆಯಿಂದ ಇಬ್‌ರಾಹೀಮರ 
ಪದ್ಧತಿಯನ್ನು ಅನುಸರಿಸುವ ಘೋಷಣೆ 2:135 ಟಿ-135 
€ ಅವರು, ಬಹುದೇವ ವಿಶ್ವಾಸಿ ಆಗಿರಲಿಲ್ಲ 2:135, 
3:95, 6:161 } 
€ ಯಹೂದಿತ್ವ ಮತ್ತು ಕ್ರೈಸ್ತತ್ವಗಳು ಅವರ ಅನಂತರ 
ಹುಟ್ಟಿದುವು 2:ಟಿ-135, 3:8-8 

೬ ನಮ್ರೂದನ ಜೊತೆ ಅವರ ಸಂವಾದ 2:258, 
ಟಿ-290ರಿಂದ 292 

೪ ಮರಣೋತ್ತರ ಜೀವನವನ್ನು ಕಣ್ಣಾರೆ ಕಾಣಲು ಬಿನ್ನಹ 
2:260 

೪ ಅವರನ್ನು ಅನುಸರಿಸಬೇಕೆಂಬ ಆದೇಶ 3:95, 4:125 
€ ಅವರ ಸಂತಠಿಗೆ "ಮಹಾಸಾಮ್ರಾಜ್ಯ" ನೀಡುವುದರ 
ಅರ್ಥ 4:54 ಟಿ-86 

* "ಶಿರ್ಕ್‌" ವಿಚಾರಧಾರೆಯ ವಿರುದ್ಧ ಅವರ ಸಂಘರ್ಷ |. 
6:74ರಿಂದ 82 

೬ ತಮ್ಮ ತಂದೆಯೊಡನೆ ಅವರು ಹೇಳಿದ ಮಾತು 6:74 
€ -ಅವರ ಜನಾಂಗದ ಧಾರ್ಮಿಕ ಮತ್ತು ಸಾಂಸ್ಕೃಶಿಕ 
ಸ್ಥಿತಿಗತಿಗಳು 6:ಟ-52, 55 


ಪಡೆದುದು 6:75 ಟಿ-51 

€ ಅವರ ಬಗ್ಗೆ ಕುರೈಶರ ಅರ್ಥಶೂನ್ಯ ಅಭಿಮಾನ 
63-50 

೪ ಅವರ ಕಾಲ 6-52 

೪ ಸತ್ಕಾನ್ವೇಷಣೆಗಾಗಿ ಅವರ ಆರಂಭಿಕ ಚಿಂತನೆ 6:76ರಿಂದ 
79 ಟಿ-53 

€ ಅವರು "ಶಿರ್ಕ್‌"'ನ ಕುರಿತು ಅಸಮಾಧಾನ ತೋರಿದುದು 
6:79 

€ ಅವರ ಏಕದೇವತ್ವದ ಕರೆಯ ಹೊಡೆತ ಎಲ್ಲೆಲ್ಲಿಗೆ 
ಬೀಳುತ್ತದೆ 6:ಟ-52 

೪ ಜನಾಂಗದ ಕಡೆಯಿಂದ ಅವರ ವಿರುದ್ಧ ಪ್ರತಿಭಟನೆ 
ಮತ್ತು ಅವರ حصید‎ 6:80ರಿಂದ 82 

€ ಜನಾಂಗದ ಮುಂದೆ ಅವರ ಬಾದ 6:81 

6 ಇಬ್‌ರಾಹೀಮ್‌ರ(ಅ) ಜನಾಂಗ : ದೇವಾಸ್ತಿತ್ವವನ್ನು 
ವಿರೋಧಿಸುತ್ತಿರಲಿಲ್ಲ 6:ಟಿ-55 


6 ಅವರು ದೇವ ನಿದರ್ಶನಗಳಿಂದ ಸರಿಯಾಗಿ. ಫಲ 


ವಿಷಯ ಸೂಚಿ 
ہو‎ ಹ. ಈಸಾರ(ಅ) ಕರೆಯೂ ಅಲ್ಲಾಹನ 
ದಾಸ್ಕ-ಆರಾಧನೆಯ ಕಡೆಗೇ ಆಗಿದ್ದಿತು 3:51, 5:72, 117 
ಆ ಲಾಭ ಹಾನಿಗಳನ್ನುಂಟು ಮಾಡುವ ಅಧಿಕಾರವುಳ್ಳವನು 
ಮಾತ್ರ ದಾಸ್ಕ-ಆರಾಧನೆಗೆ ಅರ್ಹನು 5:76 
€ ಅಲ್ಲಾಹನ ದಾಸ್ಕ-ಆರಾಧನೆಯನ್ನು ಮಾತ್ರ ಮಾಡಿರೆಂದು 
ಗ್ರಂಥದವರಿಗೆ ಕುರ್‌ಆನಿನ ಕರೆ 3:64 
"ಆ ಅಲ್ಲಾಹನ ದಾಸ್ಯ-ಆರಾಧನೆಯಿಂದ 'ವಿಮುಖಿತೆಯೇ 
ಯಾತನೆಗೆ ಕಾರಣ 4:173 
€ ಯಾರದೇ ನಿಶ್ಯರ್ತವಾದ ಅನುಸರಣೆಯು ಅವನ 
ದಾಸ್ಕೆ-ಆರಾಧನೆ ಆಗುವುದು 4:117 ಟಿ-145 
€ ಇಬಾದತ್‌(ದಾಸ್ಕ-ಆರಾಧನೆ)ನ ಅರ್ಥ ಮತ್ತು ವಿವರಣೆ 
9:33 ಟಿ-31, 10:8-6 
€ ಯಾರನ್ನಾದರೂ ಶಾಸನಕರ್ತನೆಂದು ನಂಬಿ ಅವನ 
ವಿಧಿ ನಿಷೇಧಗಳನ್ನು ನಿಶೃರ್ತವಾಗಿ ಅನುಸರಿಸುವುದು 
ಅವನ ಇಬಾದತ್‌ ಆಗಿದೆ 9:ಟ-31, 19:44 ೬-27 
€ ಮಾನವನಿಗೆ ಒಬ್ಬನೇ ಆರಾಧ್ಯನ ದಾಸ್ಕ-ಆರಾಧನೆ 
ಮಾಡಲು ಆಜ್ಞಾಪಿಸಲಾಗಿದೆ 9:31 
€ ಇಬಾದತ್‌ನ ಸರಿಯಾದ 
31 -19ರಿಂದ 21 
೪ ಮುಶ್ರಿಕರ ಮತ್ತು ಅಜ್ಞಾನಿಗಳ ಇಬಾದತ್‌ 
ಮತ್ತು ಇಸ್ಲಾಮೊೂ ಇಬಾದತ್‌ನ ತಾತ್ವಿಕ ವ್ಯತ್ಕಾಸ 
7:-18ರಿಂದ 20 

(ಹೆಚ್ಚಿನ ವಿವರಗಳನ್ನು "ತೌಹೀದ್‌" ದುಆ" ಮತ್ತು 
'ಶಿರ್ಕ್‌'ನಲ್ಲಿ ನೋಡಿರಿ) 


ಕ್ರಮ 7:29ರಿಂದ 


ಇಬ್‌ರಾಹೀಮ್‌(ಅ) 

೪ ಅವರ ಮೇಲಿದ್ದ ಸಾರ್ವಲೌಕಿಕ ಸತ್ಕಾಹ್ವಾನದ ಹೊಣೆ 
2:3 

೬ ಅವರ ವಂಶದ ಎರಡು ಶಾಖೆಗಳು 2:ಟಿ-123 

೪ ಅವರ ಮುಖ್ಯ ಕಾರ್ಯ 2:ಟಿ-123 

ಅ ನಾಯಕತ್ವದ ಸ್ಥಾನ 2:ಟಿ-123 

ಅ ಅಲ್ಲಾಹನ ಪರೀಕ್ಸೆಗಳಲ್ಲಿ ಅವರು ಉತ್ತೀರ್ಣರಾದುದು 
2124 . 

ಅ ತಮ್ಮ ವಂಶದಿಂದ ಒಂದು ಮುಸ್ಲಿಂ ಜನಾಂಗವನ್ನು 
ಮತ್ತು ಅದರೊಳಗೆ ಒಬ್ಬ ರಸೂಲರನ್ನು ಖಡ್ಗ 
ಪ್ರಾರ್ಥನೆ 2:128, 129 


ಕುರ್‌ಆನ್‌ ا‎ 

ದೇವಚರರಲ್ಲಾಗಿರಲಿಲ್ಲ,‏ مت ۰ف 

ಜಿನ್ನ್‌(ಯಕ್ಸ)ಗಳಲ್ಲಾಗಿದ್ದನು 18:50 ಟಿ-48 

ಅ ಅವನು ಮಾನವನ ಶಾಶ್ವತ ಶತ್ರು 18:50 
(ಹೆಚ್ಚಿನ ವಿವರಗಳಿಗೆ " ಸೈತಾನ್‌" ನೋಡಿರಿ) 


ಇಮ್‌ರಾನ್‌ 
ಅ "ಇಮ್‌ರಲತಿ ಇಮ್‌ರಾನ್‌'ನ ಎರಡು ಅರ್ಥಗಳು 
3:34 ಟಿ-32 

("ಮರ್ಯಮ್‌''(ಅ) ನೋಡಿರಿ) 


ಇಮಾಮತ್‌(ನಾಯಕತ್ವ) 

೪ ಇದು ಹ. ಇಬ್‌ರಾಹೀಮ್‌ರ(ಅ) ವೀರ್ಯದ ವಾರೀಸು 
ಹಕ್ಕಲ್ಲ, ಇದು ನೈಜ ದಾಸ್ಕ-ಅನುಸರಣೆಯ ಫಲ 2: ಟ-123 
೪ ಇಮಾಮತ್‌ನ ಸ್ಥಾನದಿಂದ ಬನೀ .ಇಸ್ರಾಈಲರ 
ಪದಚ್ಕುತಿ 2:ಟಿ-123 

೬ ಇಮಾಮತಿನ ಬದಲಾವಣೆ ಮತ್ತು ಕಿಬ್ಲಾದ ಬದಲಾವಣೆ 
25-123 ; ( 

€ ಇಮಾಮತ್‌ ಅಕ್ರಮಿಗಳಿಗೆ ಸಿಗುವುದಿಲ್ಲ 4 

ಅ ಯೋಗ್ಯ ಇಮಾಮತ್‌ನ ಹಕ್ಕು ಮತ್ತು ಲೌಕಿಕ 
ಜೀವನಾಧಾರದ ಹಕ್ಕು ಇವುಗಳೊಳಗಿನ ವ್ಯತ್ಯಾಸ 2:126 
ಟ-127, 3:110 -88 

೪ ಕುರೈಶ್‌ ಮುಶ್ರಿಕರೂ ಬನೀ ಇಸ್ರಾಈಲರಂತೆಯೇ 
ಇಮಾಮತಿನ ಹಕ್ಕಿನಿಂದ ಬೇರ್ಪಡಿಸಲ್ಪಟ್ಟರು 2:126 
ಉಮ್ಮತ್‌ 
(ಸಮುದಾಯ)ನ ನಾಯಕತ್ವದ ಘೋಷಣೆ 2:143 ಟಿ-144 
ಅ ಅದಕ್ಕಾಗಿ "ನೇಮತ್‌" ಎಂಬ ಪದದ ಪ್ರಯೋಗ 
2:150 3-151 

೪ ಮುಸ್ಲಿಮರಿಗೆ ಈ ಪದವಿಯನ್ನು ಕೊಡುತ್ತ ನೀಡಲಾದ 
ಪ್ರಪ್ರಥಮ ಆದೇಶಗಳು 2:153 ಟಿ-153 ۱ 

ಅ ಅದಕ್ಕಾಗಿ "ಮುಲ್ಕನ್‌ ಅರೀಮಾ'" ಎಂಬ ಪದದ 
ಪ್ರಯೋಗ 4:52 ಟಿ-86 


ಇಲ್ಯಾ(ದಿವ್ಯಪ್ರೇರಣೆ) 
ಅ. ವಹ್ಕ್‌ ಮತ್ತು ದಿವ್ಯಪ್ರೇರಣೆ(ಇಲ್ಕಾ)ಯೊಳಗಿರುವ 
ವ್ಯತ್ಕಾಸ 16:ಟ-56 


೪ ತಮ್ಮ ಸಂತತಿಯನ್ನು ಮಕ್ಕಾದಲ್ಲಿ ನೆಲೆಸುವಾಗ دوہ‎ 


ಅ ಪ್ರವಾದಿ ಮುಹಮ್ಮದ್‌ರ(ಸ) 


1048 


೪ ಅವರಿಗಾಗಿ ಅಲ್ಲಾಹನ ಕಡೆಯಿಂದ ಸುಪುತ್ರರ ಅನುಗ್ರಹ 

6:84 

ಇಬ್‌ರಾಹೀಮೋೂ ಧರ್ಮದ ಕುರಿತು ಅರಬರ‏ ٭ 

ಮೂಢನಂಬಿಕೆಗಳು 6:ಟ-108 

೪ ಅವರ ಪದ್ಧತಿಯ ವಿವರಣೆ 6:161 ಟಿ-142 

ಅ ಇಬ್‌ರಾಹೀಮ್‌ರ(ಅ) ಚರಿತ್ರೆ 11:69ರಿಂದ 72, 

14:35ರಿಂದ 41, 15:51ರಿಂದ 58, 19:41ರಿಂದ 49 
(ಹೆಚ್ಚಿನ ವಿವರಗಳನ್ನು ಕುರ್‌ಆನ್‌" 

ಶೀರ್ಷಿಕೆಯಡಿಯಲ್ಲಿ 'ಅದರಲ್ಲಿ ಕಥೆಗಳನ್ನು ಹೇಳಿರುವ 

ಉದ್ದೇಶ' ಎಂಬ ಉಪಶೀರ್ಷಿಕೆ ನೋಡಿರಿ) 

[ ಇಬ್‌ರಾಹೀಮ್‌ರ(ಅ) ಜನಾಂಗ 9:70 

ಅ ಅವರ ಪರಿಶುದ್ಧ ಗುಣವಿಶೇಷಗಳು 9:14, 11:75, 

14:43-49 0, 1 

ಅವರು ಶಿರ್ಕ್‌ನಿಂದ ಸಂಪೂರ್ಣ ದೂರವಿದ್ದರು 16:120‏ وف 

ಅ ತನ್ನೊಳಗೆ ತಾನೇ ಒಂದು ಸಮುದಾಯವಾಗಿದ್ದರು 

16:120 ۰ 

ಅಲ್ಲಾಹನೊಂದಿಗೆ ಅವರ ಸಂಬಂಧ 11:74 ಟಿ-83‏ ٭ 

ಅ ಅವರ ಧರ್ಮ ಯಾವುದಾಗಿತ್ತು? 12:38 

೪ ಅವರು ತಮ್ಮ ತಂದೆಗಾಗಿ ಕ್ಷಮಾ ಪ್ರಾರ್ಥನೆ 

ಮಾಡಿದ್ದೇಕೆ? 9:114, 14:41 ೬-53, 19:47 ಟಿ-27(ಅ) 


ಪ್ರಾರ್ಥನೆ 14:35ರಿಂದ 41 

ಅ ಅವರ ಬಳಿಗೆ ದೇವಚರರ ಆಗಮನ ಮತ್ತು ಹ. 
ಇಸ್‌ಹಾಕ್‌ರ(ಅ) ಜನನದ ಸುವಾರ್ತೆ 15:51ರಿಂದ 55 
ಅ ವೃದ್ಧಾಪ್ಯದಲ್ಲಿ ಮಕ್ಕಳು ಜನಿಸಿದುದು 15:54 

ಅ ಇಬ್‌ರಾಹೀವೂ ಸಮುದಾಯ ಮತ್ತು ಯಹೂದಿತ್ವದ 
ವ್ಯತ್ಕಾಸ 16:123 ಟಿ-120 

೪ ಪ್ರವಾದಿವರ್ಯರಿಗೆ(ಸ) ಇಬ್‌ರಾಹೀಮೊ ಸಮುದಾಯದ 
ಅನುಸರಣೆ ಮಾಡುವ ಆಜ್ಞೆ ಕೊಟ್ಟಿದ್ದೇಕೆ? 16:123 

ಆ ಅವರಿಗೆ 'ಸಿದ್ದಿಕ್‌' ಎಂಬ ಬಿರುದು ಪ್ರದಾನವಾದುದು 
ವಾಸ್ತವಿಕತೆ 19:41 


ಇಬ್‌ಲೀಸ್‌ 

ಅ ಸಜ್ಞಾ(ಸಾಷ್ಟಾರಿಗ) ಮಾಡಲು ಅವನ ನಿರಾಕರಣೆ 2:34 
ಅ ಇಬ್‌ಲೀಸ್‌ ಎಂಬ ಪದದ ಅರ್ಥ 2:ಟಿ-46 

ಅ ಅವನ ವಾಸ್ತವಿಕತೆ 2:ಟಿ-46 


1049 
ನಿಲುಮೆಯೂ 


ಅ ಇಸ್ಲಾಮಿನ ಹೊರತು ಬೇರಾವ 
ಸ್ವೀಕೃತವಲ್ಲ 3:85 

* ವಿರೋಧಿಗಳ ಆಕ್ಷೇಪಗಳು ಮತ್ತು ಅದಕ್ಕೆ ಉತ್ತರಗಳು 
3:93, 94 ೬-76, 3:96 ಟಿ-79 

€ ಇಸ್ಲಾಮೀ ಧರ್ಮಶಾಸ್ತ್ರವು ಮಾನವರ ಒಳಿತಿಗಾಗಿದೆ 
4೬552 

ಅ ವಿಶ್ವಾಸ ಮತ್ತು ಮತದಿಂದ ಮುಂದುವರಿದು ಅದೊಂದು 
ರಾಷ್ಟ್ರವಾಗಿ ಬಿಡುವುದು 5: ಪರಿಚಯ 

೪ ಇಸ್ಲಾಮ್‌ ಸ್ವೀಕರಿಸುವುದೆಂಬುದರ ಅರ್ಥ 5:3 ಟಿ-16 
ಅ ಇಸ್ಲಾವೋೊ ಭ್‌ರ್ಮಶಾಸ್ತ್ರದ ಆದೇಶಗಳು 
ಸಂಕುಚಿತತೆಯನ್ನು ಉಂಟು ಮಾಡುವಂತಹವುಗಳಲ್ಲ 5:6 
೪ ಅದರ ವಿರುದ್ಧ ಅಜ್ಞಾನ ಎಂಬ ಪದದ ಬಳಕೆ 5:50 


೬83 k 
ಅ ಇಸ್ಲಾಮಿನ ಭವಿಷ್ಯದ ಯಶಸ್ಸುಗಳ ಕುರಿತು ಮನ್ಸೂಚನೆ 
6:5 4ئ‎ 


ಆ ಅಲ್ಲಾಹ್‌, ತಾನು ಸನ್ಮಾರ್ಗ ನೀಡಲಿಚ್ಛಿಸುವವನ 
ಹೈದಯವನ್ನು ಇಸ್ಲಾಮಿಗಾಗಿ ತೆರೆದು ಬಿಡುತ್ತಾನೆ 6:125 
ಅ ಎಲ್ಲ ದೇವ ಧರ್ಮ ಶಾಸ್ತ್ರಗಳಲ್ಲಿ ಯಾವ ಮೂಲ 
ಸಿದ್ದಾಂತಗಳ ಪಾಲನೆಯ ಆದೇಶಗಳಿವೆ 6:151ರಿಂದ 153 
ಟಿ-127 
ಅ ಇಸ್ಲಾಮ್‌ ಧರ್ಮವು ವಕ್ರತೆಯಿಂದ ಮುಕ್ತವಾಗಿದೆ 
6:161 
ಅ ಇದುಹ. ಇಬ್‌ರಾಹೀಮ್‌ರ(ಅ) ಪದ್ಧತಿ 6:161 ಟ-142 
€ ಅದರ ಮೂಲ ಶಿಕ್ನಣಗಳು 7:29ರಿಂದ 33, 
10:10480 106, 12:38ರಿಂದ 40, 13:36, 16:36, 
90ರಿಂದ 95, 17:23ರಿಂದ 38 
ಅ ಲದು ಸಕಲ ಪ್ರವಾದಿಗಳ ಧರ್ಮವಾಗಿತ್ತು 10:ಟ-74,: 
10:84 
ಅ ಇದರಲ್ಲಿ ಸನ್ಮಾಸವಿಲ್ಲ 7:31, 32 ಟಿ-20ರಿಂದ 22 
٭‎ ಒಬ್ಬನು ಇಸ್ಲಾಮ್‌ ಸ್ವೀಕರಿಸಿದ್ದಾನೆಂದು ತಿಳಿಯಲು 
ಬೇಕಾದ ಕನಿಷ್ಠತಮ ಶರತ್ತುಗಳು 9:5, 11 

(ಹೆಚ್ಚಿನ ವಿವರಗಳಿಗೆ "ಈಮಾನ್‌" ಮತ್ತು "ದೀನ್‌" 
ನೋಡಿರಿ) ۔‎ 
ಅ ಅದು ಆಧಾರ ರಹಿತ ವಿಶ್ವಾಸಗಳನ್ನು ತಪ್ಪೆನ್ನುತ್ತದೆ 
18:15 
ಅ ಅದರಲ್ಲಿ ಗೋರಿಪೂಜೆಯನ್ನು ಸಂಪೂರ್ಣ 
ನಿಷೇಧಿಸಲಾಗಿದೆ 18:21 ಟಿ-21 


تہ 
ಅ ವಹ್ಮ್‌ ಮತ್ತು ಇಲ್ಲಾಮ್‌ ಇವುಗಳ ವ್ಯತ್ಕಾಸ‏ 
16:೬3-57‏ 
ಇಲಾ ದ್‌‏ 

2.2 


ಅ وت‎ ಮತ್ತು ವಿವರಣೆ'7:180 ಟಿ-142 


ಇಸ್ಮಾಈಲ್‌ (ಅ) 
© 11: -79,14:39, 19:54 


ಇಸ್ರಾಶಲ್‌ 
ಅ (ವಿವರಣೆಯನ್ನು "ಬನೀ ಇಸ್ರಾಈಲ್‌'ನಲ್ಲಿ 
ನೋಡಿರಿ) 


ಇಸ್ಲಾಮ್‌ 

ಅ ಆದರ ವಿವರಣೆ- ಮುನ್ನುಡಿ, 2:130, 3:ಟ-71, 
45-150, 6:71 

ಅ ಮೂಲಧರ್ಮ ಇಸ್ಲಾಮ್‌ ಆಗಿತ್ತು. ಅದು ವಿರೂಪ 
ಗೊಂಡುದರಿಂದಾಗಿ ಇತರ ಮತಗಳು ಹುಟ್ಟಿದುವು- ಮುನ್ನುಡಿ 
ಅ ಇಸ್ಲಾಮೊ ಸಂಸ್ಕೃತಿಯ ಒಂದು ہو‎ 1:-1 

ಅ ಇಸ್ಲಾಮ್‌ ಸ್ವೀಕಾರದ ಪ್ರಾಥಮಿಕ, ಬಾಹ್ಮ ಚಿಹ್ನೆಗಳು 


2೬-170 
ಆ ಅದರ ಆರಾಧನೆಗಳ ಸಮಯ ವ್ಯವಸ್ಥೆಯ ಸರಳತೆ 
2:187 ೬-193 


ಸರ್ವಸಂಪೂರ್ಣವಾಗಿ ಅದರ ಅಧೀನಕ್ಕೆ ಬರಬೇಕೆಂಬ‏ ٭ 
ಬೇಡಿಕೆ 2:208 ಟಿ-226‏ 

ಅ ಅದರ ಆರ್ಥಿಕ ದೃಷ್ಟಿಕೋನ 2:ಟಿ-299 

ಆ ಇಸ್ಲಾಮೊ ವಿಶ್ವಾಸಗಳ ಮತ್ತು ಇಸ್ಲಾಮೊ ಜೀವನ 
ಕ್ರಮದ ಸಾರಾಂಶ 2285 ಟಿ-337 

ಅ کت‎ ಪರಮ ಸತ್ಮವೆಂಬುದಕ್ಕೆ ಆಧಾರ ಪ್ರಮಾಣಗಳು 
3:5 ಟಿ-3, 19 ಟಿ-16, 17, 83, ೬-71 

ಅ ಅಲ್ಲಾಹನ ಬಳಿ ಧರ್ಮವು ಇಸ್ಲಾಮ್‌ ಮಾತ್ರ 3:19, 
85, 5:3 | 

೪ ಸಕಲ ಪ್ರವಾದಿಗಳ ಧರ್ಮ ಇಸ್ಲಾಮ್‌ ಆಗಿತ್ತು 3:19 
ಟಿ-17 

ಅ ಆದರ ಮೂರು ಮೂಲ ಮುಖ್ಯಾಂಶಗಳು 3:ಟಿ-48 


ಕುರ್‌ಆನ್‌ ವ್ಯಾಖ್ಯಾನ 
ಅ ಸೇಡು ತೀರಿಸುವಾಗ, ಅದು ಮೂಲ ಅತಿರೇಕವನ್ನು 
ಮೊರಬಾರದು 16:126 
ಅ ಸುಳ್ಳು ಮತ್ತು ತೌರಿಯಾ (ಯಥಾರ್ಥವನ್ನು 
ಮರೆಸುವುದು)ದಲ್ಲಿ ವ್ಯತ್ಕಾಸ ಹಾಗೂ ತೌರಿಯಾದ ಸ್ಥಾನ 
ಮತ್ತು ಶರತ್ತುಗಳು 12:ಟಿ-63 


ಇಸ್ಲಾಮೊ ಚಾರಿತ್ರ್ಯ 
(ಕುರ್‌ಆನ್‌; ಅದರ ನೈಶಿಕ ತತ್ವ ಮತ್ತು ಅದರೆ ನೈಶಿಕ 
ಶಿಕ್ಷಣಗಳು" ಇವುಗಳಲ್ಲಿ ನೋಡಿರಿ) 


ಅ ಅದರ ಸಂವಿಧಾನದ ಪ್ರಥಮ ನಿಬಂಧನೆ ಮತ್ತು ಅದರ 


€ ಲಉಲಿಲ್‌ ಅಮ್ರ್‌ (ಆಜ್ಞಾಧಿಕಾರಿ) 4:59, 83 

€ ಲದಕ್ಕೆ ಕೊನೆಯ ಸನದು 4:ಟಿ-89 ' 
رہہ‎ ಮತ್ತು ಪ್ರಜೆಗಳ ನಡುವಿನ ಜಗಳಕ್ಕೆ ಪರಿಹಾರ 
44589 

€ ಮದೀನಾದ ಇಸ್ಲಾಮೂ ರಾಷ್ಟ್ರದ ವೈಶಾಲ್ಕ ಹಿ.ಶ. 6 
ಮತ್ತು 7ರಲ್ಲಿ 5: ಪರಿಚಯ 

೪ ಇಸ್ಲಾಮ ವೃವಸ್ಥೆ(ರಾಷ್ಟ್ರುಯ ವಿರುದ್ಧ ಬಂಡಾಯದ 
ಶಿಕ್ಷೆ 5:33 

ಅ ಮದ್ಮಪಾನ ನಿಷೇಧವು ಇಸ್ಲಾಮೊ ರಾಷ್ಟ್ರದ 
ಕರ್ತವ್ಯಗಳೆಲ್ಲೊಂದು 5:90 ಟಿ-109 

೪ ಇಸ್ಲಾಮೊ ಸರಕಾರದ ಮಹತ್ವ ಮತ್ತು ಅಗತ್ಯ 17:80 
ಟಿ-10 2 

೪ ಮಕ್ಕಾದ ಕೊನೆಯ ಕಾಲಘಟ್ಟದಲ್ಲಿ ಘೋಷಿಸಲಾದ, 
ಅದರ ಪ್ರಣಾಳಿಕೆ 17: ಪರಿಚಯ, ಟಿ-25, 17:23ರಿಂದ 40 
€ ಅದರ ಶೈಕ್ಟಣಿಕ ಧೋರಣೆ 9:122 ಟಿ-120 

€ ಅದರ ಸಾಮಾಜಿಕ ಮತ್ತು ಆರ್ಥಿಕ ಧೋರಣೆ 17:30 
ಟಿ-30, 31 : 

€ ಅದರಲ್ಲಿ ಕುಟುಂಬದ ಮಹತ್ವ 17:ಟಿ-27 

€ ಅದರ ಆಂತರಿಕ ಮತ್ತು ಬಾಹ್ಮ ರಾಜಕೀಯವು, | 
ಕರಾರು ಹಾಗೂ ಪ್ರಶಿಜ್ಞೆಗಳ ಪಾಲನೆಯನ್ನು ಆಧರಿಸಿರಬೇಕು 
17:34 ಟಿ-39 ہے‎ 
೪ ಸಮಾಜವನ್ನು ವ್ಯಭಿಚಾರ ಮತ್ತು ಅದರ ಪ್ರೇರಕಗಳಿಂದ 
ಮುಕ್ತವಾಗಿರಿಸಬೇಕಾದುದು ಅದರ ಕರ್ತವ್ಯ 17:32 ಟಿ-32 


 ಇಸ್ಲಾಮೂ ರಾಷ್ಟ್ರ 


" ವಿವರಗಳು 4:59 ಟಿ-89 


1050 


ಅ ಲೌಕಿಕ ಜೀವನದ ಕುರಿತು ಅದರ ಭಾವನೆ 18:7, 8 
ಟಿ5 

€ ಎಂತಹ ಜನರು ಅದರ ದೃಷ್ಟಿಯಲ್ಲಿ ಗೌರವಾರ್ಹರು 
ಮತ್ತು ಎಂತಹವರು ಅಲ್ಲ 18:28 

೬ ಸತ್ಕನಿಷೇಧಿಗಳನ್ನು ಮೆಚ್ಚಿಸಲಿಕ್ಕಾಗಿ ಧರ್ಮದಲ್ಲಿ 
ಯಾವುದೇ ತಿದ್ದುಪಡಿಯನ್ನು ಮಾಡಲಾಗದು 18:29 
ಟಿ-31 


ಇಸ್ಲಾಮೊ ಕಾನೂನು, 

ಕಾನೂನಿನ ಸಿದ್ಧಾಂತ ಮತ್ತು ತಾತ್ವಿಕ ವಿಧಿಗಳು 
೪ ಸಕಲ ವ್ಯವಹಾರಗಳಲ್ಲೂ ಕುರ್‌ಆನ್‌ ಮಾತ್ರವೇ 
ಕಾನೂನು ಮೂಲವಾಗಿದೆ 5:47, 48 

೪ ಇಸ್ಲಾಮೂ ಕಾನೂನನ್ನು ಜಾರಿಗೊಳಿಸುವುದಕ್ಕೆ ಮುಂಚಿನ 
ವ್ಯವಹಾರಗಳ ಬಗ್ಗೆ ಆಜ್ಞೆ 4:22 ಟಿ-32 

೬ ಕಾನೂನುಪರ ಮತ್ತು ನೈತಿಕ ನೆಲೆಗಳಲ್ಲಿ ವೃತ್ಕಾಸ 
2:275 309 

€ ಹಲಾಲ್‌ ಹರಾಮ್‌ಗಳ ಮೇರೆಗಳನ್ನು ನಿಶ್ಚಯಿಸುವ 
'ಹಕ್ಕು ಅಲ್ಲಾಹನ ಹೊರತು ಬೇರಾರಿಗೂ ಇಲ್ಲ 9:31 
4-31, 10:59 -61, 62, 10:114, 116 3-114, 116 
೪ ದುರ್ವಾಖ್ಯಾನ ಮಾಡಿ ಅಲ್ಲಾಹನ ಕಾನೂನಿನಲ್ಲಿ 
ಧರ್ಮಸಮ್ಮತವಲ್ಲದಿರುವುದನ್ನು ಧರ್ಮಸಮ್ಮತವೆಂದು 
ಮಾಡಿಕೊಳ್ಳುವುದು ಒಂದು ಸತ್ಕನಿಷೇಧಿ ಕಾರ್ಯ 9:37 
ಟಿ37 - 

೪ ಗುಮಾನಿಯು ಜ್ಞಾನದ ಸ್ಥಾನವನ್ನು ಆಕ್ರಮಿಸಲಾರದು 
1036 

' ಕೇವಲ ಸಂಶಯ ಮತ್ತು ಗುಮಾನಿಯ ಆಧಾರದಲ್ಲಿ 
ಯಾರ ವಿರುದ್ಧವೂ ಕಾರ್ಯಾಚರಣೆ ಮಾಡಬಾರದು 9:106 
-101, 17:36 4-42 Re 
ಅ ಯಾರನ್ನೂ ಸತ್ಯವಿಶ್ವಾಸ ಸ್ವೀಕಾರಕ್ಕೆ ಒತ್ತಾಯ 
ಪಡಿಸಲಾಗದು 10:99 ಟಿ-102 

೬ ಒಬ್ಬನಿಂದ ಬಲಾತ್ಕಾರವಾಗಿ. ಪಾಪಕಾರ್ಯ 
ಮಾಡಿಸಿದರೆ, ಅವನ ಆ ಕಾರ್ಯವು ಕ್ಲಮಾರ್ಹವಾಗಿರುತ್ತದೆ 
16:106 8-109 | 

ಅ ವಿವಶಾವಸ್ಥೆಯ ಶರತ್ತುಗಳು ಮತ್ತು : ಮೇರೆಗಳು 
2:173 8-2 " 


1051 
ಅ ಸತ್ಕವಿಶ್ವಾಸಿಗಳು ಪರಸ್ಪರ ಸಹಾಯಕರಾಗಿರಬೇಕು 8:72 


50 

೪ ಪರಸ್ಪರ ಸಂಬಂಧಗಳನ್ನು ಚೆನ್ನಾಗಿರಿಸಿಕೊಳ್ಳುವ ಆದೇಶ 
&1 

೬ ವೈಮನಸ್ಸು ಮತ್ತು ಭಿನ್ನಾಭಿಪ್ರಾಯಗಳಿಂದ ದೂರವಿರುವ 
ಆದೇಶ 8:46 

ಅ ನಾಯಕತ್ವದ ಆಜ್ಞಾಪಾಲನೆಯ ಆದೇಶ 8:1, 20, 
24,46 


ಅ ಸಾಮೂಹಿಕ ಜೀವನದಲ್ಲಿ ಪ್ರಾಮಾಣಿಕತೆಯ ಆದೇಶ 
ಮತ್ತು ದ್ರೋಹ ಹಾಗೂ ಅಪ್ರಾಮಾಣಿಕತೆಯಿಂದ 
ದೂರವಿರುವ ಆದೇಶ 8:27 ಟಿ-22 

೪ ಸಮಾಜವನ್ನು ಕೆಡಿಸುವ ಸಾಧನಗಳು ಮತ್ತು ಅವುಗಳನ್ನು 
ತಡೆಯುವ ಉಪಾಧಿಗಳು 17:16 ಟ-18 

ಅ ಸಮಾಜ ಸುಧಾರಣೆಯ ಸಾಧನಗಳು 17:29 ಟಿ-29 
€ ಸಮಾಜವನ್ನು ವ್ಯಭಿಚಾರದಿಂದಲೂ ಅದರ 
ಪ್ರೇರಕಗಳಿಂದಲೂ ಮುಕ್ತವಾಗಿರಿಸುವ ಆದೇಶಗಳು 17:32 
ಟಿ-32 

ಆ ಸಮಾಜದಲ್ಲಿ ಕರ್ಮಭ್ರಷ್ಟರೊಂದಿಗೆ ಹೇಗೆ ವರ್ತಿಸಬೇಕು 
17:84 3-88 

೪ ಸಂದೇಹಾಸ್ಪದ ಜನರ ವರ್ತನೆಗಳ ಮೇಲೆ ನಿಗಾ 
ಇರಿಸಬೇಕು 9:105 ಟಿ-99 

€ ಸಮಾಜದಲ್ಲಿ ಕಪಟವಿಶ್ವಾಸಿಗಳು ಸೇರಿರುವುದರಿಂದ 
ಹಾನಿ 9:46, 47 ಟಿ-47, 9:73 ಟಿ-82 

ಆ ಕಪಟವಿಶ್ವಾಸಿಗಳೊಂದಿಗೆ ಹೇಗೆ ವರ್ತಿಸಬೇಕು? 9:73 
ಟಿ-82, 9:84, 94, 105, 123 8-121 


ಇಸ್ಲಾಕ್‌(ಅ) 

೪ ಅವರ ಜನನದ ಸುವಾರ್ತೆ 11:71, 15:53 ೬-32 
€ ಅವರ ಧರ್ಮ ಯಾವುದಾಗಿತ್ತು 12:38 

ಆ ಅವರ ಪರಿಚಯ 12: ಪರಿಚಯ, 15:53 
ಇಹ್ರಾಮ್‌ 

€ ಅದರ ವಿವರಣೆ 5:1 ಟಿ-3 

ಅ ಇಹ್ರಾಮಿನಲ್ಲಿರುವಾಗಿನ ನಿರ್ಬಂಧಗಳು 2:197, 
5:೬3-3, 5:95, 96 

ಅ ಇಹಪ್ರಾಮ್‌ ದೇವ ಲಾಂಛನಗಳಲ್ಲಾಗಿದೆ 6:2 ಟ-7 
€ ಇಹಪ್ರಾಮ್‌ನಲ್ಲಿರುವಾಗ 'ಬೇಟೆಯಾಡುವುದರ ಪರಿಹಾರ 
5:95 ಟಿ-11] 


ವಿಷಯ ಸೂಚಿ 

೪ ಅನಾಥರ ರಕ್ಷಣೆ ಅದರ ಕರ್ತವ್ಯಗಳಲ್ಲೊಂದು 17:34 
38 I 

೪ ಅದು, ತಮ್ಮ ಹಿತದ ರಕ್ಷಣೆ ಸ್ವತಃ 
ಮಾಡಿಕೊಳ್ಳಲಾರದಂತಹ ಎಲ್ಲರ ಹಿತಗಳ ರಕ್ಷಕವಾಗಿರುತ್ತದೆ 
17:34 63-38 

ಅ ವ್ಮಾಪಾರವನ್ನು ಅಪ್ರಾಮಾಣಿಕತೆಯಿಂದ ಮುಕ್ತ 
ವಾಗಿರಿಸುವುದು ಅದರ ಕರ್ತವ್ಯವಾಗಿದೆ 17:35 ಟಿ-40 
ಆ ಅದರ ಆಡಳಿತಾಧಿಕಾರಿಗಳು ಅಹಂಕಾರ 
ಅಹಂಭಾವಗಳಿಂದ ವಿರಹಿತರಾಗಿರಬೇಕು 17:37 ಟ-43 
ಅ ಕಪಟವಿಶ್ವಾಸಿಗಳ ವಿಷಯದಲ್ಲಿ ಅದರ ಧೋರಣೆ 
9:73 ಟಿ-81. 9:123 ೬-121 

ಆ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಗೌರವಿಸುವುದು 
8:72 ೬-51, 17:34 ೬3-39 

ಅ ದಾರುಲ್‌ ಇಸ್ಲಾಮ್‌ನ (ಇಸ್ಲಾಮೊ ರಾಷ್ಟ್ರದ) ಸಕಲ 
ನಿವಾಸಿಗಳೂ ಇಸ್ಲಾಮ ರಾಷ್ಟ್ರ ಮಾಡಿಕೊಂಡ ಸಂಧಾನಗಳಿಗೆ 
ಬದ್ದವಾಗಿರುವರು 8:ಟಿ-51 

ಆ ಸತ್ಸನಿಷೇಧಿಗಳ ಅಧೀನರಾದ ಮುಸ್ಲಿಮರ ಸಹಾಯಕ್ಕೆ 
ಇಸ್ಲಾಮೊರಾಪ್ಟ್ರ ಬರಬೇಕಾದುದು: ಕಡ್ಡಾಯವಾಗುವುದು 
ಯಾವಾಗ? 8:ಟಿ-51 

೪ ಇಸ್ಲಾಮೂ ರಾಷ್ಟ್ರವನ್ನು ಅಂತಾರಾಷ್ಟ್ರೀಯ ಪೇಚುಗಳಿಂದ 
| ರಕ್ತಿಸಲು ಒಂದು ಮುಖ್ಯ ಸಂವಿಧಾನ ಪರ ನಿಯಮ 
8-50 

* ಚೆನ್ನಾಗಿ ಪರಿಶೀಲಿಸದೆ ಯಾರ ವಿರುದ್ಧವೂ 
ಕಾರ್ಯಾಚರಣೆ ನಡೆಸುವುದು ನಿಷಿದ್ದ 17:ಟ-42 

ಆ ಅದರ ಅಂತಾರಾಷ್ಟ್ರೀಯ ರಾಜಕೀಯ ನೀತಿಯು 
ಸಾಹಸಪೂರ್ಣವಾಗಿರಬೇಕು 8:58, 62 ಟಿ-45 

ಅದರ ಅವಶ್ಯಕತೆಗಳಿಗಾಗಿ ವ್ಯಯಿಸುವ ಸಂಪತ್ತು ದೇವ‏ ٭ 
ಮಾರ್ಗದ ದಾನವಾಗಿರುತ್ತದೆ 8:60‏ 


ಇಸ್ಲಾಮೊ ಸಂಘಟನಾ ವ್ಯವಸ್ಥೆ 

ನಾಯಕತ್ವದ ಗುಣವಿಶೇಷಗಳು 3:159‏ ٭ 

ಸಲಹಾ ಸಮಿತಿಯ ಮಹತ್ವ 3:159 

ಆಲಿಸುವ ಮತ್ತು ಅನುಸರಿಸುವ ವ್ಯವಸ್ಥೆ 4:59 ಟಿ-90 
ವದಂತಿಗಳನ್ನು ಹಬ್ಬಿಸುವುದರ ದೋಷ 4:83 ಟಿ-112 
ಇಸ್ಲಾಮೊ ಸಮಾಜದ ಘಟಕಗಳ ಸಂಯೋಜನೆ 8:75 
ಇಸ್ಲಾಮೊ ಸಮಾಜದಲ್ಲಿ ಸೇರಲು ಮತ್ತು ಸೇರಿರಲು 
ಅಗತ್ಯವುಳ್ಳ ಶರತ್ತುಗಳು 9:11 


ಕುರ್‌ಆನ್‌ ವ್ಯಾಖ್ಯಾನ 


* ಪ್ರಾಮಾಣಿಕತೆ ಮತ್ತು ಸತ್ಮಸಂಧತೆಯಿಂದಿರುವ 
ಮನುಷ್ಯನ ಲೌಕಿಕ ಜೀವನ ಕೆಟ್ಟುಹೋಗುತ್ತದೆಂಬುದು 
ಯಾವಾಗಲೂ ಪಥಭ್ರಷ್ಟರ ವಿಚಾರಧಾರೆಯಾಗಿರುತ್ತದೆ 
7:90 ೬-74, 11:3 0-3 

ಅ ಈ ಬಾವನೆಯ ತಪ್ಪು 11:52 ಟಿ-57, 12:97 
ಟಿ99 

€ ಕುರ್‌ಆನಿನ ಭಾಷೆಯಲ್ಲಿ ಲೌಕಿಕ ಯಶಸ್ಸುಗಳ ಹೆಸರು 
"ಯಶಸ್ಸು" ಅಲ್ಲ 10:17 ಟಿ-23 

€ ಈ ಲೋಕವನ್ನು ಮಾತ್ರ ಬಯಸುವವನಿಗೆ 
ಪರಲೋಕದಲ್ಲಿ ನರಕದ ಹೊರತು ಇನ್ನೇನೂ ಇಲ್ಲ 
11:15, 16, 17:18 

ಆ ಭೂಲೋಕಕ್ಕೆ ಪರಲೋಕಕ್ಕಿಂತ ಹೆಚ್ಚು ಮಹತ್ವ 
ಕೊಡುವವರು ಅನಿವಾರ್ಯವಾಗಿ ಸನ್ಮಾರ್ಗದಿಂದ 


ಆ ಲೌಕಿಕ ಜೀವನದಿಂದ ಮೋಸ ಹೋಗುವವರ ಅಂತಿಮ 
ಕೆಟ್ಟ ಪರಿಣಾಮ 7:50, 51 

€ ಪರಲೋಕದ ಪರಿವೆಯಿಲ್ಲದೆ ಈ ಲೋಕದ ಜೀವನದಲ್ಲೇ" 
ಸಂತೃಷ್ಣರಾಗುವುದರ ದುಷ್ಪರಿಣಾಮ 10:7, 8 

€ ಭೂಲೋಕಕ್ಕೆ ಪರಲೋಕಕ್ಕಿಂತ ಹೆಚ್ಚು ಮಹತ್ವ 
ಕೊಡುವುದರ ದುಷ್ಪರಿಣಾಮ 9:38, 39, 14:3, 
16:106, 107 

ಭೂಲೋಕದಲ್ಲಿ ಸತ್ಯನಿಷೇಧಿಗಳಿಗೂ ಅಕ್ರಮಿಗಳಿಗೂ‏ ٭ 
ಅಲ್ಲಾಹನ ನೇಮತ್ತುಗಳು ಏಕೆ ಸಿಗುತ್ತವೆ? 7:32 ಟಿ-23‏ 
ಈ ಲೋಕ ಜೀವನದ ವಾಸ್ತವಿಕತೆ ಮತ್ತು ಲೌಕಿಕ‏ € 
رکٹ 8 ,18:7 ಭಾವನೆ‏ محبعہ ಜೀವನದ ಕುರಿತು‏ 
57- 18:46 

ಈ ಲೋಕದಲ್ಲಿ ಜೀವನ ನಡೆಸುವ ತಪ್ಪು ಕ್ರಮ‏ ہ 
18:103ರಿಂದ 105‏ 

€ ಅಲ್ಲಾಹನ ಮಾರ್ಗದರ್ಶನದಿಂದ ವಿಮುಖನಾಗುವವನ 
ಇಹಜೀವನವೂ ಕೆಡುತ್ತದೆ 20:124, 127 


ತೃಪ್ತಿ ಹೊಂದುವವರ ಅಂತಿಮ ಪರಿಣಾಮ 18:105 
ಟಿ-77 


"ವಂಚಿತರಾಗುತ್ತಾರೆ 16:107 


ಪರಲೋಕದ ಪರಿವೆಯಿಲ್ಲದೆ ಲೌಕಿಕ ಜೀವನದಲ್ಲಿ‏ مہ 


1052 


ಇಹ್ಸಾನ್‌ (ಉಪಕಾರ, ಸದ್ವರ್ತನೆ) 
ಅ ದಾಸ್ಯ-ಅನುಸರಣೆಯ ಅತ್ಯುನ್ನತ ಸ್ಥಾನ 2:195 ಟಿ-208 
೪ ಇಪ್ಸಾನ್‌ನ ನಿಲುಮೆ 5:93 

ಆ ಅದರ ಲೌಕಿಕ ಪ್ರತಿಫಲ 6:84 

ಅ ಅರ್ಥ ಮತ್ತು ವಿವರಣೆ 16:90 ಟಿ-88, 16:128 
೬-124 

€ ಸಮಾಜದಲ್ಲಿ ಅದರ ಮಹತ್ವ 16:90 ಟ-88 

ಅ ಮುಖ್ಬಿನೀನ್‌ ಯಾರು? 9:91, 120 

€ ಅಲ್ಲಾಹನ ಕೃಪೆಯು ಮುಹ್ಸಿನೀನರ ಸಮೂಪವಿದೆ 
16:128 

೪ ಮುಖ್ಬಿನೀನರಿಗೆ ಅಲ್ಲಾಹನ ಬಹುಮಾನಗಳು 7:161 
€ ಅಲ್ಲಾಹ್‌ ಮುಹ್ಸಿನೀನರ ಸಂಗಡವಿದ್ದಾನೆ 16:128 


ಇಹಲೋಕ(ಇಹಜೀವನ) 

೪ ಇದು ಪರೀಕ್ಷಾಗೃಹ 7:129, 10:14, 19 8-26, 7 
8 

ಅ ಲೌಕಿಕ ಜೀವನವು ವಸ್ತುತಃ ಮಾನವನಿಗೆ ಪರೀಕ್ಷೆಗಾಗಿ 
ಕೊಟ್ಟಿರುವ ಕಾಲಾವಧಿಯಾಗಿದೆ 10:ಪರಿಚಯ, 18:7, 
2088-106 

€ ಲೌಕಿಕ ಆಯುಷ್ಯದ ವಾಸ್ತವಿಕತೆ 10:23, 24, 15:23 
15 

೪ ಪರಲೋಕಕ್ಕೆ ಹೋಲಿಸಿದರೆ ಅದರ ಅವಾಸ್ತವಿಕತೆ 
9:38 ಟಿ-39, 10:45 ಟಿ-53, 13:26, 16:95 7ئ‎ 

ಆ ಲೌಕಿಕ ಜೀವನದಲ್ಲಿ ಮನುಷ್ಯನ ಪರೀಕ್ಷೆ ಹೇಗೆ 
ನಡೆಯುತ್ತದೆ 10:11,12("ಪರೀಕ್ಲೆ"ಯನ್ನು ನೋಡಿರಿ) 

€ ಆನಾಸ್ಥೆಯಲ್ಲಿರುವ ಮಾನವನು ಲೌಕಿಕ ಜೀವನದ 
ಬಹಿರಂಗ ಮುಖದಿಂದ ಯಾವ ರೀತಿ ಮೋಸ ಹೋಗುತ್ತಾನೆ? 
1143-41, 18:58 -55, 19:73 ಟಿ-45 

€ ಲೌಕಿಕ ಅನುಗ್ರಹಗಳನ್ನು ತಿಳಿಗೇಡಿಗಳು ಸದಾ ದೇವ 
ಸಂಪ್ರೀತಿಯ ಚಿಹ್ನೆಗಳೆಂದು ತಿಳಿಯುತ್ತಾರೆ 11:27 ಟಿ-33, 
19:73 ೬-45 

ಅ ಲೌಕಿಕ ಅನುಗ್ರಹಗಳು, ಅವುಗಳನ್ನು ಹೊಂದಿದವನು 
ಅಲ್ಲಾಹನ ಪ್ರೀತಿಗೆ ಪಾತ್ರನೆಂಬುದರ ಚಿಹ್ನೆ ಅಲ್ಲ. ಇದು 
ಕೇವಲ ಪರೀಕ್ಷಾ ಸಾಧನ 9:55, 69, 85, 10:17 ಟಿ-23, 
13:26 ಟಿ-42, 18:37ರಂದ 42, 20:131 


1053 


ಟಿ-18, 9:71, 88,99, 111, 112, 122 3-129, 11:112 
115, 13:19ರಿಂದ 22, 28, 14:11, 18:4-23 

€ "ಅಲ್ಲಾಹನ ಮೇಲಿನ ವಿಶ್ವಾಸ'ಕ್ಕೆ "ತಾಗೂತ್‌ನ 
ನಿರಾಕರಣೆ"ಯ ಮಹತ್ವ 2:256 ಟಿ-286 

೪ ಸತ್ಯವಿಶ್ವಾಸವಿರುವಾಗ ಸಂತೃಪ್ತಿಯ ಬೇಡಿಕೆ 2:260 
ಟಿ-296 

۱ 'ರಿಯಾ'(ಆಡಂಬರವು) ಅಲ್ಲಾಹನ ಮತ್ತು ಪರಲೋಕದ 
ಮೇಲಿನ ವಿಶ್ವಾಸಗಳಿಗೆ ವಿರುದ್ಧವಾಗಿರುತ್ತದೆ 2:264 
ಟ-303 

€ ಸತ್ಮವಿಶ್ವಾಸದ ವಿವರಗಳು 2:285, 3:84, 4:136 

ಅ ಆಲಿಸುವುದು ಮತ್ತು ಪಾಲಿಸುವುದು ಸತ್ಯವಿಶ್ವಾಸದ 
ಅವಿಭಾಜ್ಯ ಅಂಗ 2:285, 459 

ಸತ್ಯವಿಶ್ವಾಸಿಗಳ ವಿಚಾರ ವೈಖರಿ 3:7‏ ٭ 
 ಸತ್ಮವಿಶ್ವಾಸಿಗಳು ಸತ್ಯನಿಷೇಧಿಗಳನ್ನು ತಮ್ಮ ರಹಸ್ಯ‏ 
ಜ್ಞಾನಿಗಳನ್ನಾಗಿ ಮಾಡಿಕೊಳ್ಳಬಾರದು 3:28, 5:51‏ 

೪ ಸತ್ಮವಿಶ್ವಾಸದ ಪರಿಣಾಮಗಳು 3:134, 135, 173 
ಅ ಸತ್ಯವಿಶ್ವಾಸಿಯ ಈಮಾನ್‌ ವಿರೋಧಗಳೆದುರು ಇನ್ನಷ್ಟು 
ವೃದ್ದಿಗೊಳ್ಳುತ್ತದೆ 3:173 

ಆ ಅಲ್ಲಾಹನ ಹೊರತು ಇನ್ನಾರನ್ನೂ ಭಯಪಡದಿರುವುದು 
ಈಮಾನಿನ ಶರತ್ತು 3:175 

* ಈಮಾನಿನ ಪರೀಕ್ಸೆ ಅತ್ಯಗತ್ಯ 3:179 ಟಿ-122 

೪ ಅದೃಶ್ಯ ವಿಷಯಗಳ ವಿಷಯದಲ್ಲಿ ಅಲ್ಲಾಹ್‌ ಮತ್ತು 
ರಸೊಲರ ಮೇಲೆ ವಿಶ್ವಾಸವಿರಿಸದೆ' ಅನ್ಯ ಮಾರ್ಗವಿಲ್ಲ 
3:179 ೬-122 

ಅ ಮುಸ್ಲಿಮರ ಸ್ಥಾನಮಾನ ನಿರ್ಧರಿಸಲು ಈಮಾನ್‌ 
ಮಾತ್ರವೇ ನೈಜ ಮಾನದಂಡವಾಗಿದೆ 4:25 ಟಿ-45 

ಆ ಸಕಲ ವೃವಹಾರಗಳಲ್ಲೂ ರಸೂಲರ ಆಜ್ಞಾಪಾಲನೆ 
ಈಮಾನಿನ ಶರತ್ತು 4:64 ಟಿ-94 

೪ ಸತ್ಯವಿಶ್ವಾಸಿಗಳು ಅಲ್ಲಾಹನ ಮಾರ್ಗದಲ್ಲಿ ಮಾತ್ರ 
ಹೋರಾಡುತ್ತಾರೆ 4:76 | 

ಆ ಪಾಗೂತ್‌ನ ಮಾರ್ಗದಲ್ಲಿ ಹೋರಾಟವು ಈಮಾನಿಗೆ 
ವಿರುದ್ಧ 4:76 ۱ ۱ 

€ ದೌರ್ಬಲ್ಯದ ನೆಪದಿಂದ ತಮ್ಮ -ಈಮಾನಿನ ಬೇಡಿಕೆಗಳ. 
ಉಲ್ಲಂಘನೆ ಮಾಡುವವರ ಪರಿಣಾಮ 4:97 ಟಿ-129 
٭‎ ಸತ್ಮವಿಶ್ವಾಸಿಗಳಿಗೆ ಕರೆ 4:136 ಟಿ-166 


ವಿಷಯ ಸೂಚಿ 


ಇಂಜೇಲ್‌' 

ಅ ಅಲ್ಲಾಹನ ಕಡೆಯಿಂದ ಮಾರ್ಗದರ್ಶನ ನೀಡುವ 
ಗ್ರಂಥ 33 

ಅ ಮಾರ್ಗದರ್ಶನ ಮತ್ತು ಪ್ರಕಾಶನ ಮೂಲವಾಗಿತ್ತು 
5:40 

ಅ ಅದು ತೌರಾಶಿನಲ್ಲಿ ಉಳಿದಿದ್ದ ಅಂಶಗಳ ದೃಢೀಕರಣ 
ಮಾಡುತ್ತಿತ್ತು 5:46 ಟಿ-76 

೬ ಕುರ್‌ಆನ್‌ ಯಾವ ಇಂಜೀಲನ್ನು ಸಮರ್ಥಿಸುತ್ತದೆ 
3:3 ಟಿ-2 

೪ ಅದರಲ್ಲಿ ಪ್ರವಾದಿವರ್ಯರ(ಸ) ಪ್ರಸ್ತಾಪ 7 
3 

€ ಅದರಲ್ಲಿ ಬನೀ ಇಸ್ರಾಈಲರಿಗೆ ಎಚ್ಚರಿಕೆಗಳು 7 
ಟಿ-128, 17:4ರಿಂದ 8 

€ ಅದರ ಮತ್ತು ಕುರ್‌ಆನಿನ ಹೋಲಿಕೆ 9:111 ೬-107 
(ವಿವರಣೆಗೆ "ಬೈಬಲ್‌" ಶೀರ್ಷಿಕೆಯನ್ನು ನೋಡಿರಿ) 


ಈಮಾನ್‌(ಸಶ್ಯವಿಶ್ವಾಸ) 
ಅ ಸತ್ಯವಿಶ್ವಾಸ ಮತ್ತು ಸತ್ಕರ್ಮದ ಸಂಬಂಧ 2:25, 82, 


18:30, 107, 19:60, 96, 20:82, 112 


ಅ ದೇವ ಗ್ರಂಥವನ್ನು ಸರ್ವಸಂಪೂರ್ಣವಾಗಿ 
ನಂಬಬೇಕಾದುದು 2:85 ಟಿ-92 
೪ ಸತ್ಯವಿಶ್ವಾಸಿಗಳು ಮಾಡಬಾರದ ಕಾರ್ಯಗಳು 2:104, 
108 ೬-110 

ಅ ಸಕಲ ಪ್ರವಾದಿಗಳ ಶಿಕ್ಷಣದಲ್ಲಿ ಸತ್ಮವಿಶ್ವಾಸ ಸ್ವೀಕಾರ 
ಮಾಡಬೇಕೆಂಬ ಬೇಡಿಕೆ 2:136, 3:84, 4:152 

೪ ಸತ್ಮವಿಶ್ವಾಸದ ಬೇಡಿಕೆಗಳು 2:165 ಟಿ-164, 2:172 
3-170, 2:217 ೬-233, 2:222, 228, 232, 254, 264, 
286 ಟಿ-342, 3:28 ಟಿ-26, 3:102ರಿಂದ 105, 130ರಿಂದ 
133, 142, 157, 160, 4:29, 36, 59, 60 -91, 4:72, 
92, 94, 135, 144, 162, 5:2, 7, 8, 11, 23, 35, 51, 
54, 55, 57, 91, 92, 6:118, 8:1ರಿಂದ 4, 20, 24,27, 
29, 41, 9:13ರಿಂದ 16, 23, 24, 38, 44, 62, 99, 112, 
113, 122, 10:84, 105, 11:41 ೬-45, 13:198 22, 
1431, 16:106 ೬3-109, 16:110, 17:19 

೪ ಸತ್ಕವಿಶ್ವಾಸಿಗಳ ಗುಣವಿಶೇಷಗಳು ಮತ್ತು ಲಕ್ಷಣಗಳು 
2:177, 3:16, 17, 5:5 8-23, 8:1808 4, 74, 9:16 


ಕುರ್‌ಆನ್‌ نک‎ 


೪ ಸಶ್ಕುಹ್ವಾನಕ್ಕೆ ಓಗೊಡುವವರು ಎಂತಹವರು? 6 
ಅ ಇಬ್ಛಾಪೂರ್ವಕ ಈಮಾನ್‌ ಬೇಕಾಗಿದೆ 6:35 ಟಿ-24, 
6:112 ೬3-80 

€ ಇದು ಇಹಪರಗಳಲ್ಲಿ ಭಯ ಮತ್ತು ವೈಥೆಯಿಂದ' 
ರಕ್ಸಿಸುವ ಸಾಧನ 6:48 

೪ ಸತ್ಮವಿಶ್ವಾಸಿಗಳೊಡನೆ ಹೇಗೆ ವರ್ತಿಸಬೇಕೆಂದು. 
ಪ್ರವಾದಿವರ್ಯರಿಗೆ(ಸು) ಆದೇಶ ನೀಡಲಾಗಿದೆ 6:52 
ಟಿ-34 

ಆ ಸತ್ಯವಿಶ್ವಾಸಿಗಳಿಗೆ ಇಹಪರಗಳಲ್ಲಿ ನೈಜ 'ಶಾಂತಿ 
ಇರುವುದು 6:81 

೪ ಈಮಾನನ್ನು ಅಕ್ರಮದೊಂದಿಗೆ ಕಲುಷಿತಗೊಳಿಸುವುದರ 
ಅರ್ಥ 6:82 ಟಿ-55 

೪ ಈಮಾನ್‌ ಸತ್ಯ ಪರಿಚಯದ ಬೀಗದ ಕೈ 6:99 
ಆ ನಿಷೇಧಿಗಳಿಗೆ ಪವಾಡಗಳಿಂದ ಈಮಾನ್‌ ಸಿಗುವುದಿಲ್ಲ. 
6:109 

ಅ ಈಮಾನಿನಿಂದ ವಂಚಿತರಾಗುವವರು ಎಂತಹವರು? 
6:110 

€ ಸತ್ಮವಿಶ್ವಾಸ ಸ್ವೀಕಾರ ಮಾಡದವರ ಮೇಲೆ ಅವರ 
ಮಾಲಿನ್ಮ ಎರಗುವುದು 6:125 

ಅ ಯಾವ ವಿಷಯಗಳ ಮೇಲೆ ಈಮಾನ್‌ 3ت‎ 
7:158, 9:18, 99 

ಈಮಾನಿನ ವಾಸ್ತವಿಕತೆ 9:ಟಿ-26, 9111, 10:9‏ ٭ 
13 

9 ಈಮಾನ್‌' ಬಿಲ್‌ಗೈಬ್‌(ಅದೃಶ್ಯದ ಮೇಲೆ ವಿಶ್ವಾಸುನ 
ಯುಕ್ತಿ ಮತ್ತು ಔಚಿತ್ಯ 10:81-26, 15:8 ಟಿ-5 

ಅ ಸತ್ಯ್ಮವಿಶ್ವಾಸಿಯ ಸತ್ಸಲವನ್ನು ಪರಲೋಕಕ್ಕೆ 
ಮುಂದೂಡಲಾದುದೇಕೆ? 9:ಟಿ-106 

ಅ ಮರಣದ ಚಿಹ್ನೆಗಳನ್ನು ನೋಡಿ ಸತ್ಯವಿಶ್ವಾಸ ಸ್ವೀಕಾರ 
ಮಾಡುವುದು ವ್ಯರ್ಥ 10:90, 91 

೬ ದೇವಯಾತನೆ ಬರುತ್ತಿರುವುದನ್ನು ಕಂಡು ಸತ್ಯವಿಶ್ವಾಸ 
ಸ್ವೀಕಾರ ಮಾಡುವುದು ವ್ಯರ್ಥ 10:98 

ಸತ್ಯವಿಶ್ವಾಸ ಸ್ವೀಕಾರವನ್ನು , ಯಾವ ವಿಷಯಗಳು 


11:-15, 13:5 8-13, 14:3 8-4 


ತಡೆಯುತ್ತವೆ 10:ಟ-48, 50, 71, 10:78 ೬-97, 104, 


1054 


ಅ ಸತ್ಯವಿಶ್ವಾಸಿಗಳು ನ್ಯಾಯದ ಧ್ವಜವಾಹಕರಾಗಿರಬೇಕು 
4:135 -164 

೪ ಸತ್ಕವಿಶ್ವಾಸ ಸ್ವೀಕಾರದ ಎರಡು ಅರ್ಥಗಳು 4:ಟಿ-166 
ಅ ತನ್ನ ದೌರ್ಮವನ್ನು ಅಲ್ಲಾಹನಿಗಾಗಿ 
ನಿಷ್ಕಳಂಕಗೊಳಿಸಿಕೊಂಡವನು ಸತ್ಮವಿಶ್ವಾಸಿಗಳಲ್ಲಿ ಸೇರುತ್ತಾನೆ 
4:146 3-174 

೪ ಕೃತಜ್ಞತೆ ಮತ್ತು ಈಮಾನಿನ ಸಂಬಂಧ 7 
ಟಿ-175 

ಅ ಈಮಾನಿನೊಂದಿಗೆ ಶರೀಅತ್‌ನ ನಿರ್ಬಂಭಗಳ ಪಾಲನೆ 
ಅತಿ ಅಗತ್ಯ 5:1 ಟಿ-1 

೬ ಈಮಾನಿನ ನಿಲುಮೆಯಲ್ಲಿ ನಡೆಯಲು ನಿರಾಕರಿಸುವವರ 
ಪಾರಲೌಕಿಕ ಪರಿಣಾಮ 5:5 

೬ ಸತ್ಯವಿಶ್ವಾಸಿಗಳು ಯಾವೆಲ್ಲ ಶಕ್ತಿಗಳ ವಿರುದ್ಧ 
ಹೋರಾಡಬೇಕಾದೀತು? 5:35 ಟಿ-59 

ಅ ಈಮಾನ್‌ ಕೇವಲ ಬಾಯಿ ಮಾಶಿನ ಘೋಷಣೆಯ 
ಹೆಸರಲ್ಲ 5:41 . 

ಅ ದೇವ ಕಾನೂನಿನಿಂದ ವಿಮುಖತೆಯು ಈಮಾನಿಗೆ 
ವಿರುದ್ಧವಾದುದು 5:43 . 

€ ಅಲ್ಲಾಹನಿಗೆ ಬೇಕಾದುದು ಎಂತಹ ಸತ್ಮವಿಶ್ವಾಸಿಗಳು? 
5:54 ۲ 

೪ ಸಠತ್ಯವಿಶ್ವಾಸಿಗಳ ಸ್ನೇಹ ಕ್ಸೇತ್ರ 5:55 

ಅ. ಧರ್ಮವನ್ನು ಗೇಲಿ ಮಾಡುವವರ ಸ್ನೇಹ ಈಮಾನಿಗೆ 
ವಿರುದ್ಧವಾದುದು 7 

ಅ ಯಾವ ಕರ್ಮಗಳು ಈಮಾನ್‌ ಇಲ್ಲವೆಂದು ಸಾಕ್ಸಿ 
ಹೇಳುತ್ತವೆ? 5:61, 62 

.| * ಸತ್ಯವಿಶ್ವಾಸದ ಒಂದು ಸುವ್ಯಕ್ತ ಕುರುಹು 5:81 

೪ ನೈಜ ಸತ್ಮವಿಶ್ವಾಸಿಗಳ ಭಾವನೆಗಳ ಚಿತ್ರಣ 5:83, 84 
ಅ ಹಲಾಲ್‌ ಮತ್ತು ಹರಾಮ್‌ನ ತಾರತಮೃವು ಅದರ 
ಅನಿವಾರ್ಯ ಪರಿಣಾಮ 5:87 ಟಿ-104 

9 ಸತ್ಯವಿಶ್ವಾಸಿಗಳ ಮೇಲೆ ಮುಖ್ಯ ಹೊಣೆಗಾರಿಕೆ ಇರುವುದು 
ಸ್ಪತಃ ತಮ್ಮ ಬಗ್ಗೆಯೇ 5:105 ಟಿ-119 

೪ ಸತ್ಯವಿಶ್ವಾಸ ಸ್ವೀಕಾರದ ಕಾಲಾವಧಿ, ವಾಸ್ತ್ರವಿಕತೆಯು 
ಅದೃಶ್ಯದ ಪರದೆಯಲ್ಲಿ ಅಡಗಿರುವ ವರೆಗೆ ಮಾತ್ರ 5:8 
೬-6, 6:158 ೬-140 


1055 
೪ ತಮ್ಮ ಮುಶ್ರಿಕ್‌ ಸಂಬಂಧಿಕರಿಗಾಗಿ ಕ್ಷಮಾ ಪ್ರಾರ್ಥನೆ 
ಮಾಡುವುದು ಸತ್ಯವಿಶ್ವಾಸಿಗಳೆ ಕೆಲಸವಲ್ಲ 9:113 
೪ ಸತ್ಯವಿಶ್ವಾಸಿಗಳು ಪರಸ್ಪರ ಸಹಕಾರಿಗಳಾಗಿರಬೇಕು 8:72 
೪ ಸತ್ಯವಿಶ್ವಾಸಿಗಳಿಗೆ ಅಲ್ಲಾಹನ ಮೇಲೆಯೇ ಭರವಸೆ 
ಇರಬೇಕು 9:51 
೪ ಸತ್ಮವಿಶ್ವಾಸಿಗಳ ಸಹಾಯಕ್ಕೆ ಅಲ್ಲಾಹನು ಸಾಕು 8:64, 
15:95 
೪ ಸತ್ಯವಿಶ್ವಾಸಿಗಳ ಜಯಾಪಜಯಗಳ ಮಾನದಂಡ 9:52 
ಟಿ-52 ; 
ಅ ಸತ್ಮವಿಶ್ವಾಸಿಯ ಮನೋವೃತ್ತಿ ಮತ್ತು ಅವನ 
ವಿಚಾರಧಾರೆ 11:-50, 16:95 ಟ-95 
೪ ಈಮಾನ್‌ ಮತ್ತು ಕುಫ್ರ್‌ಗಳೊಳಗಿನ ವೃತ್ಕಾಸ 14:1 
ಅ ಪರಿಣಾಮ ಮತ್ತು ಐತಿಹಾಸಿಕ ಅನುಭವಗಳ 
ದೃಷ್ಟಿಯಿಂದ ಈಮಾನ್‌ ಮತ್ತು ಕುಫ್ರ್‌ನ ವೃತ್ಕಾಸ 
14:24ರಿಂದ 26 ಟಿ-35ರಿಂದ 38 
ಅ ಮೂಮಿನ್‌ ಮತ್ತು ಕಾಫಿರರೊಳಗಿನ ವ್ಯತ್ಯಾಸ 8:65 
-47, 6-51, 52, 11:24, 13:16, 19, 14:31, 
41 - » 
೪ ಮೂಮಿನ್‌ ಮತ್ತು ಮುನಾಫಿಕ್‌(ಕಪಟವಿಶ್ವಾಸಿ)ಗಳ 
ವ್ಯತ್ಯಾಸ 9:ಟಿ-80, 9:124ರಿಂದ 126 
೪ ಮುನಾಫಿಕ್‌ ಮತ್ತು ಪಾಪಿ ಮೂಮಿನ್‌ನ ನಡುವಣ 
ಅಂತರ ಮತ್ತು ಅದನ್ನು ತಿಳಿಯುವ ವಿಧಾನ 9:102ರಿಂದ 
105 ಟಿ-99 
೪ ನೈಜ ಮೂಮಿನ್‌ ಮತ್ತು ಕಾನೂನೀ ಮೂಮಿನ್‌ನ 
ವ್ಯತ್ಯಾಸ 9:ಟಿ-91, 108 
೪ ಮಾನವ ಚಾರಿತ್ರ್ಯದಲ್ಲಿ ಈಮಾನಿನ 5 7:126 
ಟಿ-92, 14:27 ಟಿ-39, 20:72, 73. 
ಅ ನೈಜ ಸತ್ಯವಿಶ್ವಾಸಿಗಳು ಶೈತಾನನ ಪಿತೂರಿಯಿಂದ 
ಸುರಕ್ಷಿತರಾಗಿರುತ್ತಾರೆ 16:99 : 
ಅ ಈಮಾನ್‌'-: ಪರಲೋಕದಲ್ಲಿ ಮಾತ್ರವಲ್ಲ ಈ 
ಲೋಕದಲ್ಲೂ ಲಾಭದಾಯಕ 7:90 ಟಿ-74, 7:96, 10:64, 
11:3, 52, 14:27 ೬-39, 16:97 _ 
٭‎ ಈ ಲೋಕ ಮತ್ತು ಪರಲೋಕಗಳ ಅನುಗ್ರಹಗಳಿಲ್ಲಾ 
ಸತ್ಮವಿಶ್ವಾಸಿಗಳದ್ದೇ ಹಕ್ಕು 7:32 
ಆ ಸತ್ಮವಿಶ್ವಾಸಿಗಳಿಗೆ ಸುವಾರ್ತೆ 9:111, 10:2, 64, 
17:9, 105 ಎ 


ವಿಷಯ ಸೂಚಿ 
(ಆ ಮಾನವನ ಆಯ್ಕೆಯ ಸ್ವಾತಂತ್ರ್ಯವನ್ನು ಕಿತ್ತು ಕೊಂಡು 
ಅವನನ್ನು ಬಲಾತ್ಕಾರವಾಗಿ ಸತ್ಯವಿಶ್ವಾಸಿಯನ್ನಾಗಿ 
ಮಾಡುವುದು ಅಲ್ಲಾಹನ ಇಂಗಿತವಲ್ಲ 10:99 ಟಿ-101 
ಅ ಈಮಾನಿನ ಅನುಗ್ರಹ ಅಲ್ಲಾಹನ ಅನುಮತಿಯಿಲ್ಲದೆ 
ಸಿಗುವುದಿಲ್ಲ 10:100 

(ಹೆಚ್ಚಿನ ವಿವರಗಳಿಗೆ "ತಕ್ಲೀರ್‌" ನೋಡಿರಿ) 
೪ ಸತ್ಮವಿಶ್ವಾಸ ಸ್ವೀಕಾರ ಮಾಡದವರ ಮೇಲ್ವಿಚಾರಕನು 
ಶೈತಾನ 7:27 
€ ಸತ್ಯನಿಷೇಧ ಮಾಡಲು ನಿರ್ಬಂಧಿಸಲ್ಪಟ್ಟ ಸತ್ಯವಿಶ್ವಾಸಿಯ 
ಪ್ರಸ್ತಾಪ 16:106 ಟಿ-109 
ಆ ಸತ್ಯವಿಶ್ವಾಸಿಯ ಈಮಾನ್‌ ಕುರ್‌ಆನಿನಿಂದ ಬೆಳೆಯುತ್ತದೆ 
8:2, 9:124 
ಅ ಈಮಾನ್‌ ಕ್ಷೀಣಿಸುವ ಮತ್ತು ವೃದ್ಧಿಸುವುದರ ತಾತ್ಸರ್ಯ 
8:2 ಟಿ-2, 9:124 
* ಈಮಾನಿನಲ್ಲಿ ಹೆಚ್ಚು ಕಡಿಮೆಯಾಗದಿರುವುದರ ಅರ್ಥ 
8೬2 
೪ ಮೂಮಿನನಿಗೆ ಕುರ್‌ಆನ್‌ ದಿವ್ಮ ಔಷಧ, ಕೃಪೆ ಮತ್ತು 
ಮಾರ್ಗದರ್ಶನವಾಗಿರುತ್ತದೆ. 7:52, 203, 10:57, 12:111, 
16:64, 17:82 
٭‎ ಸತ್ಯವಿಶ್ವಾಸಿಗಳ ಹಿತ ಯಾವುದರಲ್ಲಿದೆ? 7:85, 11:86 
٭‎ ಸತ್ಯವಿಶ್ವಾಸಿಗಳ ಪರೀಕ್ಲೆ ಹೇಗೆಲ್ಲ ನಡೆಯುತ್ತದೆ 9:16 
6 
ಅ ಸತ್ಯವಿಶ್ವಾಸದ ಸತ್ಯತೆಯ ಮಾನದಂಡ 8:1ರಿಂದ 4, 
9:5 ಟಿ-7, 9:16 ಟಿ-18, 9:24, 44, 71, 92, 99, 102ರಿಂದ 
105 ಟಿ-99, 118, ೬-119, 16:110 
ಅ ಸತ್ಕವಿಶ್ವಾಸಿಯ ದೃಷ್ಟಿಯು ಈ ಲೋಕದ ಲಾಭಗಳ 
ಬದಲಿಗೆ ಪರಲೋಕದ ಲಾಭಗಳ ಕಡೆಗೆ ಇರಬೇಕು 8:67, 
16:57 -49 
€ ಈಮಾನಿಗೆ ಅಲ್ಲಾಹ್‌ ಮತ್ತು ರಸೂಲರ ಮೇಲಿನ 
ನಿಷ್ಠೆಯು ಅವಶ್ಯಕ ಶರತ್ತು 9:91 
೪ ಸತ್ಯವಿಶ್ವಾಸಿಗಳಿಗೆ ತಮ್ಮ ಜೀವವು ರಸೂಲರ ಜೀವಕ್ಕಿಂತ 
ಪ್ರಿಯವಾಗಿರಬಾರದು 9:120 
ಅ ಸತ್ಯವಿಶ್ವಾಸಿಗಳೆ ಕುಫ್ರ್‌ ಮತ್ತು ಇಸ್ಲಾಮಿನ ಯುದ್ಧದಲ್ಲಿ 
ಹಿಂದೆ ಉಳಿಯಬಾರದು. 9:44, 45, 120 
೪ ಸತ್ಕವಿಶ್ವಾಸಿಗಳು ಸತ್ಮನಿಷೇಧಿಗಳನ್ನು ತಮ್ಮ ಆಪ್ತ 
ಮಿತ್ರರನ್ನಾಗಿ ಮಾಡಿಕೊಳ್ಳಬಾರದು. 9:16, 23 


ಕುರ್‌ಆನ್‌ ವ್ಯಾಖ್ಯಾನ 


೪ ಅವರ ಸಹಾಯಕ್ಕಾಗಿ ಪವಿತ್ರಾತ್ಮ 2:87, 253 
€ ಅವರನ್ನು "ಅಲ್ಲಾಹನ ಫರಮಾನು'" ಎಂದು ಏಕೆ 
ಹೇಳಲಾಯಿತು? 3:39 ಟಿ-39 
೪ ಪವಾಡ ಸದೃಶ ಜನನದ ಕಾರಣದಿಂದ ಅವರು 
ಇಲಾಹ್‌(ಆರಾಧ್ಯ) ಆಗುವುದಿಲ್ಲ 3:ಟಿ-42, 5:17, ಟಿ-40 
€ ಅವರ ಪವಾಡ ಸದೃಶ ಜನನ 3:45ರಿಂದ 47, 
445190 z 
ಅ ಅವರ ವಿಶಿಷ್ಟ ಪವಾಡಗಳು (ಮುಲ್‌ಜಿರುಾತ್‌) 3:49 
ಅ ಅವರು ತೌರಾತ್‌ ಮತ್ತು ಇಂಜೀಲನ್ನು ಬೋಧಿಸಲು 
ಬಂದಿದ್ದರು 3:38 
€ ಅವರು ತೌರಾತ್‌ನ ಸಮರ್ಥಕರಾಗಿದ್ದರು 3:50, 5:46 
ಅ ಹ. ಮೂಸಾ(ಅ) ಮತ್ತು ಇತರ ಪ್ರವಾದಿಗಳು 
ತಂದಿದ್ದ ಧರ್ಮವನ್ನೇ ಅವರೂ ತಂದಿದ್ದರು 3:ಟ-46 
೪ ಅವರ ಮುಖ್ಯ ಸಂದೇಶ 3:51, 5:72, 117 
೪ ಬೈಬಲಿನಲ್ಲಿ ಅವರ ಸಂದೇಶದ ಕುರುಹುಗಳು 
3:48 
೪ ಬನೀ ಇಸ್ರಾಈಲರು ತಮ್ಮನ್ನು ನಿರಾಕರಿಸಿದಾಗ ಅವರು 
'ಮನ್‌ ಅನ್ಸಾರೀ ಇಲಲ್ಲಾಹ್‌' ಎಂದು ಸಾರ್ವತ್ರಿಕ ಕರೆ 
ನೀಡಿದುದು 3:52 

೪ “ತವಫ್ಸೀ' ಎಂಬುದರ ಅರ್ಥ 3:ಟಿ-51, 4:ಟ-195 
೬ ಅವರು ಎತ್ತಲ್ಪಟ್ಟುದು 3:55 
೪ ಅಲ್ಲಾಹನ ಕಡೆಯಿಂದ ಅವರಿಗೆ, ನಿಷೇಧಿಗಳ ಮೇಲೆ 
ಪ್ರಾಬಲ್ಕವನ್ನು ಕೊಡುವ ವಾಗ್ದಾನ 3:55 
೪ ಆದಮ್‌ರೊಂದಿಗೆ(ಅ) ಅವರನ್ನು ಹೋಲಿಸಿದುದಕ್ಕೆ 
ಕಾರಣ 3:59 ಟಿ-53 
ಅ ಅವರ ಆಹ್ವಾನವು ಹ. ಮುಹಮ್ಮದ್‌ರು(ಸ) ಕೊಟ್ಟ 
ಆಹ್ವಾನವೇ ಆಗಿದ್ದಿತು 3:ಟಿ-54 
೪ ಅವರು ವಧಿಸಲ್ಪಟ್ಟುದರ ಮತ್ತು ಸಿಲುಬೆಗೇರಿಸಲ್ಪಟ್ಟುದರ 
ನಿರಾಕರಣೆ 4:157 
೪ ಶಿಲುಬೆಯ ಘಟನೆ ನಡೆಯುವುದಕ್ಕೆ ಮುಂಚೆಯೇ 
ಅವರು ಎತ್ತಲ್ಪಟ್ಟುದು 4:158 ಟಿ-195 
ಅ 'ಏರಿಸಲ್ಪಟ್ಟ ಘಟನೆಯ ಅಸಾಮಾನ್ಮ 
445-195 
ಅ ಅವರ ಮರಣಕ್ಕೆ ಮುಂಚೆ ಸಕಲ ಗ್ರಂಥದವರು پت‎ 
ವಿಶ್ವಾಸ ಸ್ವೀಕಾರ ಮಾಡುವುದರ ಅರ್ಥ 4:159 ಟಿ-196 


ಸ್ವರೂಪ 


1056 


ಅ ಸತ್ಯವಿಶ್ವಾಸಿ ನಿಷ್ಠಾವಂತನಿಗೆ ಭಯ ಮತ್ತು ಖೇದವಿಲ್ಲ 
10:62, 63 

ಅ ಸಕಲ ನಿಷ್ಠಾವಂತ ಸತ್ಯವಿಶ್ವಾಸಿಗಳು ಅಲ್ಲಾಹನ 
ವಲೀ(ಸನ್ಮಿತ್ರರು) ಆಗಿರುತ್ತಾರೆ 10:62 

ಅಲ್ಲಾಹನ ಶತ್ರು ಸತ್ಮವಿಶ್ವಾಸಿಗಳ ಶತ್ರು ಮತ್ತು ಸತ್ಮ‏ ٭ 
ವಿಶ್ವಾಸಿಗಳ ಶತ್ರು ಅಲ್ಲಾಹನ ಶತ್ರು 8:60‏ 

ಅ ಅಲ್ಲಾಹನು ಸತ್ಯವಿಶ್ವಾಸಿಗಳೆ ಪ ಪಶ್ಚಾತ್ತಾಪ ಸ್ವೀಕರಿಸುತ್ತಾನೆ 
7:153 

ಅ ಅಲ್ಲಾಹನ ಸೂಕ್ತಗಳ ಮೇಲೆ ವಿಶ್ವಾಸವಿರಿಸುವವರು 
ಮಾತ್ರ ಅಲ್ಲಾಹನ ಕೃಪೆಗೆ ಹಕ್ಕುದಾರರು 7:156 

ಅ ಸತ್ಯವಿಶ್ವಾಸ ಮತ್ತು ಸತ್ಕರ್ಮಗಳ ಸತ್ಸರಿಣಾಮ 7:42, 
8:4, 9:72, 88, 89, 111, 10:2, 9, 64, 11:23, 13:29, 
14:23, 27, 16:97, 17:9, 19 

೪ ಸತ್ಕವಿಶ್ವಾಸಿಗಳ ಮೇಲೆ ಅಲ್ಲಾಹನ ಔದಾರ್ಯಗಳು 
8:17 ೬-14, 9:120, 121 

ಅ ಸತ್ಕವಿಶ್ವಾಸಿಗಳಿಗೆ ಅಲ್ಲಾಹನ ಬಳಿ ನೈಜ ಗೌರವ 
ಮತ್ತು ಯಶಸ್ಸು ಇದೆ 10:2 

ಅ ಸತ್ಯವಿಶ್ವಾಸಿಗಳಿಗೆ ಯಾತನೆ ಕೊಡದಿರುವುದು ಅಲ್ಲಾಹನ 
ಬಾಧ್ಯತೆ 10:103 

೪ ಅನುಸರಣ ಶೀಲ ಸತ್ಕವಿಶ್ವಾಸಿಯ ಲೆಕ್ಕಾಚಾರವನ್ನು 
ಈ ಲೋಕದಲ್ಲೇ ಕಷ್ಟಗಳನ್ನು ಕೊಡುವ ಮೂಲಕ 
ಸರಿಪಡಿಸಲಾಗುತ್ತದೆ 13:-34 

೪ ಸತ್ಕವಿಶ್ವಾಸಿಗಳನ್ನು ಅಲ್ಲಾಹನು ಜನಪ್ರಿಯರನ್ನಾಗಿ 
ಮಾಡುತ್ತಾನೆ 19:96 ' 

ಅ ಸತ್ಕವಿಶ್ವಾಸ ಸ್ವೀಕಾರದ ಪ್ರಭಾವ ಮತ್ತು ಪರಿಣಾಮಗಳು 
18:30, 31 ೬-31, 19:60ರಿಂದೆ 62, 20:75,76 - 
'ಅ ಸತ್ಯವಿಶ್ವಾಸಿಯ ಸತ್ಸಲ ನಪಷ್ಪವಾಗದು 20:112 


ಯು ; 
ಆ ಶರೀಲತ್‌ ಪಾರಿಭಾಷಿಕದಲ್ಲಿ ಇದರ 'ಅರ್ಥ 2:ಟಿ-245 
€ ಅದರ ವಿಧಿಗಳು 2:ಟಿ-246, 247 


ಈಸಾ(ಅ) 

೪ ಅವರ ವಿರುದ್ಧ ಬನೀ ಇಸ್ರಾಈಲರ ಅತಿರೇಕಗಳು 
4:156 -190 

ಅ ಅವರ ಶ್ರೇಷ್ಠತೆ 2:87 


1057 
ಅ ಅವರನ್ನು ವಿತೃರಹಿತರಾಗಿ ಸೃಪ್ಪಿಸಿದುದರ ಔಚಿತ್ಕ 
1945-15 
೪ ಅವರ ಆಗಮಸಕ್ಕೆ ಮುಂಚೆ ಹಯಹ್ಕಾ(ಅ) ರಂಗಸಿದ್ದತೆ 
ಮಾಡುತ್ತಾರೆ 19:ಟ-12 
ಅ ಅವರ ಮೂಲ ಶಿಕ್ಸಣ 19:30ರಿಂದ 36 
೪ ಲವರ ಕುರಿತು ಕ್ರೈಸ್ತರ ತಪ್ಪು ವಿಶ್ವಾಸದ ನಿರಾಕರಣೆ 
19:34, 35 


ಈಸಾಯೀ(ಕ್ರೈಸ್ತರು) 

ಹ. ಈಸಾರ(ಅ) ಆರಂಭದ ಅನುಯಾಯಿಗಳು‏ ف 
ಕ್ರೈಸ್ತರಾಗಿರಲಿಲ್ಲ ಅವರು ಮುಸ್ಲಿಮರಾಗಿದ್ದರು 3:52‏ 

೪ ಕ್ರೈಸ್ತರ ಮುಂದೆ ಕುರ್‌ಆನಿನ ಮೂರು ವಿವರಣೆಗಳು 
3:4 

€ ಅವರಿಂದ ಕರಾರು ಪಡೆಯಲಾಯಿತು ಮತ್ತು ಅವರು 
ಕರಾರನ್ನು ಮುರಿದರು 5:14 

ಅ 'ನಸಾರಾ" ಎಂಬ ಪದದ ಅರ್ಥ ವಿವರಣೆ 
5143-36 

೬ ನಾವು ಅಲ್ಲಾಹನ ಮಕ್ಕಳು ಮತ್ತು ಅವನ ಪ್ರೀತಿಗೆ 
ಪಾತ್ರರೆಂಬ ಅವರ ದುರಭಿಮಾನ 5:18 

ಅ ಅವರಿಗೆ ದೇವ ಕಾನೂನಿನ ಪ್ರಕಾರ ತೀರ್ಮಾನ 
ಮಾಡಲು ಅಪ್ಪಣೆ ಕೊಡಲಾಗಿತ್ತು 5:47 

೪ ಅವರ "'ತ್ರಿಏಕತ್ವ" ವಿಶ್ವಾಸವು ಸತ್ಯನಿಷೇಧವಾಗಿದೆ 
5:73 | ” 

ಅ ಆವರು ಕಾಲ್ಪನಿಕ ಮಸೀಹರನ್ನು ಸೃಷ್ಟಿಸಿಕೊಂಡದ್ದು 
51-101 

೬ ಇಸ್ಲಾಮ್‌ ಮತ್ತು ಮುಸ್ಲಿಮರೊಂದಿಗೆ ಅವರ ಸಭ್ಯರ 
ವರ್ತನೆ 5:82 

ಅ ಅವರಿಗೆ ಹ.ಈಸಾ(ಅ) ಏಕದೇವತ್ವದ ಶಿಕ್ಷಣ 
ನೀಡಿದ್ದರೇ ಹೊರತು ಮೂರು ದೇವರ ಶಿಕ್ಷಣ ನೀಡಿರಲಿಲ್ಲ 
5117 

ಅ ಅವರ ವಿಶ್ವಾಸದಲ್ಲಿ ಕೆಡುಕೇನಿದೆ? 9:29 ಟ-27 

ಅ ಅವರ ಪಥಭ್ರಷ್ಟತೆಗಳು 9:30, 31 

೪ ದೇವಪುತ್ರ ಎಂಬ ವಿಶ್ವಾಸದ ನಿರಾಕರಣೆ 10:68 


೬-68 ۱ 


ವಿಷಯ ಸೂಚಿ 

ಆ ಅವರಕುರಿತು ಗ್ರಂಥದವರ ಅತಿಶಯ 4:171 ಟಿ-211 
೪ ಅವರು ಕಲಿಮತುಲ್ಲಾಹ್‌(ಅಲ್ಲಾಹನ ವಚನ) ಆಗಿರುವ 
ಮತ್ತು ಮರ್ಯಮ್‌ರ(ಅ) ಮೇಲೆ ಕಳುಹಿಸಲ್ಪಡುವುದರ 
ಅರ್ಥ 4:171 ಟಿ-212 

ಅ "ರೂಹುಮ್ಮಿನ್‌ಹು"ದ ಅರ್ಥ 4:ಟ-213 

ಅ ಇಂಜೀಲ್‌ನಲ್ಲಿ ಅವರ ಹೇಳಿಕೆಗಳು 
ತೌಹೀದನ್ನೊಳೆಗೊಂಡಿವೆ 4:ಟಿ-215 

೬ ಅವರ ದಾಸ ಸ್ಥಾನ 4:172 

* ಕ್ರೈಸ್ತರು ಅವರನ್ನು ದೇವನೆನ್ನುವುದು 5:17 ಟ-39 
ಅ ಅವರೂ ಅವರ ಮಾತೆಯೂ ಅಲ್ಲಾಹನ ಅಧಿಕಾರ 
ರಹಿತ ಪ್ರಜೆಗಳು 5:17 

೬ ಅನರನೆಲೆಯು ಅಲ್ಲಾಹನ ರಸೂಲ್‌ ಆಗಿರುವುದಕ್ಕಿಂತ 
ಹೆಚ್ಚೇನೂ ಇಲ್ಲ 5:75 

೪ ಅವರು ಮತ್ತು ಅವರ ಮಾತೆ ಮಾನವರಾಗಿದ್ದರು 5:75 
ಅ ಶೈತಾನನ ಮೂಲಕ ಅವರ ಪರೀಕ್ಷೆ 5:ಟಿ-100 

ಕ್ರೈಸ್ತರು ಒಬ್ಬ ಕಾಲ್ಪನಿಕ ಈಸಾ(ಮಸೀಹ್‌) ಉಂಟು‏ ٭ 
ಮಾಡಿಕೊಂಡ ಕಥೆ 5:ಟಿ-101‏ 

ಅ ಅವರ ಎಲ್ಲ ಮುಲ್‌ಜಿರಾತಶ್‌(ಪವಾಡಗಳು) ಅಲ್ಲಾಹನ 
ಅನುಜ್ಞೆಯಿಂದ ಪ್ರಕಟವಾದುವು 5:110 

೪ ಅವರ ಮೇಲೆ ಹವಾರೀಗಳು ವಿಶ್ವಾಸವಿರಿಸಿದುದು 
5111 

ಅ ಆಕಾಶದ ಊಟದ ಹಾಸಿಗಾಗಿ ಅವರ ಪ್ರಾರ್ಥನೆ 
5114 

೪ ಅವರೊಡನೆ ಪರಲೋಕದಲ್ಲಿ ಅಲ್ಲಾಹನ ಪ್ರಶ್ನೆ 5:116 
೪ ಪರಲೋಕದಲ್ಲಿ ಅವರ ಸ್ಪಷ್ಟೀಕರಣ 6 

ಅ ತನ್ನ ಸಮುದಾಯದ ಪರವಾಗಿ ಅವರ ವಿನಯ 
ಪೂರ್ವಕ ಮತ್ತು ಅರ್ಥಪೂರ್ಣ ಶಿಫಾರಸು 5:118 

ಅ ಕ್ರೈಸ್ತರು ಅವರನ್ನು ದೇವಪುತ್ರನೆನ್ನುವುದು 9:30 

೪ ಅವರ ಸಚ್ಚಾರಿತ್ರ್ಯ 14:ಟಿ-49 

ಅ ಅವರ ಕಾಲದಲ್ಲಿ ಬನೀ ಇಸ್ರಾಕಈಲರ ನೈತಿಕ ಧಾರ್ಮಿಕ 
ಮತ್ತು ರಾಜಕೀಯ ಸ್ಥಿತಿ 17:ಟ-9 

ಅ ಅವರ ಕುರಿತು ಇಸ್ಲಾಮಿನ ವಿಶ್ವಾಸ 19:ಪರಿಚೆಯ 
ಅ ಅವರು ಪಿತೃವಿರಹಿತರಾಗಿ ಜನಿಸಿದುದರ ಆಧಾರ 
ಪ್ರಮಾಣಗಳು 19:16ರಿಂದ 22 ಟಿ-15 


ಕುರ್‌ಆನ್‌ ವ್ಯಾಖ್ಕಾನೆ 
ಉರುರ್‌(ಅ) 
€ ಯಹೂದಿಯರು ಅವರನ್ನು ದೇವಪುತ್ರನೆನ್ನುವುದು 
930 
೪ ಬನೀ ಇಸ್ರಾತಈಲರ ಇತಿಹಾಸದಲ್ಲಿ ಅವರ ಸ್ಥಾನ 
9:೬-29 4 
೪ ಮೂಸಾರ(ಅ) ಶರೀಅತ್‌ನ್ನು ನವೀಕರಿಸಲು ಅವರ 
ಸಾಧನೆ 17:ಟ-8 


ಉತ್ತಮ ಸಮುದಾಯ(ಖೈರ್‌ ಉಮ್ಮತ್‌) 
€ ಅದರ ಗುಣಗಳು ಮತ್ತು ಹೊಣೆಗಾರಿಕೆಗಳು 3:110, 
88 


ಉಪವಾಸ ವ್ರತ 

ಅ ಅದರ ಮುಖ್ಯ ಉದ್ದೇಶ 2:183 

ಆ ಅದರ ಆಜ್ಞೆಯ ಕ್ರಮಾನುಗತೆ 2:ಟಿ-183 

ಆ ಪ್ರಯಾಣ ಕಾಲದಲ್ಲಿ ಉಪವಾಸದ ನಿಯಮಗಳು 
2:185 6ئ‎ 

ಅ ಕುರ್‌ಆನ್‌ ಅವತೀರ್ಣದ ಅನುಗ್ರಹಕ್ಕೆ 
ಕೃತಜ್ಞತಾರ್ಪಣೆಯ ಸಾಧನ 2:185 ಟಿ-187 

೪ ರಾತ್ರೆ ವೇಳೆ ಪಶ್ನಿಯರ ನಿಶಾ ಸಹವಾಸಕ್ಕೆ ಅನುಮತಿ 
2:187 -191 

೬ ಸಪ್ರೀ(ಉಪವಾಸ ವ್ರತಾಚರಣೆಗಾಗಿ ಉಷಾಕಾಲ 
ಪೂರ್ವದ ಊಟ) ಮತ್ತು ಇಫ್ತಾರ್‌(ಪಾರಣೆ)ಗಳ ಸಮಯಗಳ 
ಮಿತಿ ನಿಶ್ಚಯ 2:187 ಟಿ-193 

ಅ ಧ್ರುವ ಪ್ರದೇಶಗಳಲ್ಲಿ ಇದರ ಸಮಯ ನಿಶ್ಚಯ 
2: ಟಿ-192 

೪ ಇಲ್‌ತಿಕಾಫ್‌(ತಪಶ್ಚರ್ಯೆ) ಸ್ಥಿತಿಯಲ್ಲಿ ಪತ್ನಿಯರ 
ಸಂಗಡ ಸಹವಾಸದ ನಿಷೇಧ 2:187 ಟಿ-195 

ಪರಿಹಾರದ(ಫಿದಿಯಾ) ರೂಪದಲ್ಲಿ ಉಪವಾಸ‏ ٭ 
ವ್ರತಾಚರಣೆ(ಹಜ್ಜ್‌ ಸಂಬಂಧ) 2:196‏ 

೪ ಕಪ್ಪಾರಃ(ಪ್ರಾಯಶ್ಚಿತ್ತ) ರೂಪದಲ್ಲಿ ಉಪವಾಸ 
ವ್ರತಾಚರಣೆ 4:92, 5:89, 95 


ಉಮ್ರಾ 
(ವಿವರವನ್ನು "ಹಜ್ಞ್‌'ನಲ್ಲಿ ನೋಡಿರಿ) 


1058 


ಈಸಾಯಿಯತ್‌(ಕ್ರೈಸ್ತ ಮತ) 

ಅ ಅದು ಹ.ಠಈಸಾರ(ಅ) ಅನಂತರ ಉಂಟಾಯಿತು 

2೬-135 

ಅ ಅದು ಮಿಥ್ಯವೆಂಬ ಬಗ್ಗೆ ಕುರ್‌ಆನಿನ ಒಂದು ಲಘು 

ಆಧಾರ ಪ್ರಮಾಣ 2:138 

ಅ ಅವರ ಮೂಲ ಪಥಭ್ರಷ್ಟತೆ 3:ಟಿ-31 

ಅ ಹ. ಈಸಾರ(ಅ) ಪವಾಡ ಸದೃಶ ಜನನದ ಕಾರಣ 

ಉಂಟಾದ ಕ್ರೈಸ್ತರ ಮೂಲ "ತಪ್ಪು 3:ಟಿ-42 

೪ ಹ. ಈಸಾರ(ಅ) ವಿಷಯದಲ್ಲಿ ದೇವತ್ವ 

ವಿಶ್ವಾಸವುಂಚಾಗಲು ಕಾರಣಗಳು 3:ಟಿ-51 

೪ ಅದು ಹ. ಇಬ್‌ರಾಹೀಮ್‌ರಿಗಿಂತ(ಅ) ಬಹಳ ಅನಂತರ 
| ಉಂಟಾಯಿತು 3:65 

ಅ ಶಿಲುಬೆಯ ಘಟನೆಯ ಕುರಿತು 

ಭಿನ್ನಾಭಿಪ್ರಾಯಗಳು 4:157 ಟಿ-194 

€ ತ್ರಿದೇವ ವಿಶ್ವಾಸ 4:171, 5:73 

ಅ ಪ್ರಾಯಶ್ಚಿತ್ತದ ವಿಶ್ವಾಸ ಮತ್ತು ಅದರ ಖಂಡನೆ 

485-216 

ಅ ಕ್ರೈಸ್ತ ತತ್ವದ ಕುರಿತು ರೆವರೆಂಡ್‌ ಚಾರ್ಲ್ಸ್‌ ಎಂಡರ್ಸನ್‌ 

ಸ್ಕಾಟ್‌ರ ವಿಮರ್ಶೆ 5:ಟಿ-101 

* ಕ್ರೈಸ್ತ ಇಗರ್ಜಿಯ ವಿಶ್ವಾಸದ ಕುರಿತು ರೆವರೆಂಡ್‌ 

ಜಾರ್ಜ್‌ ವಿಲಿಯಂ ನಾಕ್ಸ್‌ರ ವಾದ 5:ಟಿ-101 

€ ಈಸಾರ(ಅ) ದೇವತ್ವ ವಿಶ್ವಾಸದ ಬೆಳವಣಿಗೆ ಮತ್ತು 

ಪ್ರಗತಿ 5:ಟಿ-101 

೪ ಮರ್ಯಮ್‌ರ(ಅ) ದೇವತ್ವದ ವಿಶ್ವಾಸ ಮತ್ತು ಹ. 

ಮರ್ಯಮ್‌ರನ್ನು(ಅ) ಕ್ರೈಸ್ತರು ದೇವ ಮಾತೆಯನ್ನಾಗಿ 

ಮಾಡಿಕೊಂಡುದು 5:116 8-0 

€ ಆರಂಭದ ಹ. ಈಸಾರ(ಅ) ಅನುಯಾಯಿಗಳ ವಿಶ್ವಾಸ 

18:13ರಿಂದ 16 

ಅ ಕ್ರಮೇಣ ಮಸೀಯ್ಕತ್‌ನಲ್ಲಿ ಹೇಗೆ ಪಥಬ್ರಷ್ಟತೆ 

ಉಂಟಾಯಿತು 18:ಟಿ-18, 20 ۱ 

ಅದರಲ್ಲಿ ಹ ಮರ್ಯಮ್‌ರನ್ನು ದೇವ ಮಾತೆಯನ್ನಾಗಿ‏ ہہ 

ಫರಿಗಣಿಸುವ ವಿಶ್ವಾಸ ಯಾವಾಗ ಆರಂಭವಾಯಿತು? 

18:40 

ಅದರಲ್ಲಿ ಪರಲೋಕ ವಿಶ್ವಾಸದ ಕುರಿತು ಪ್ರಬಲ‏ ٭ 

ಆಧಾರ ಪ್ರಮಾಣಗಳಿಲ್ಲ 18: ಟಿ-18 


ಕ್ರೈಸ್ತರ 


1059 


ಇ ಮುಸ್ಲಿಮರಿಗೆ ದುಃಖದ ಮೇಲೆ ದುಖಕೊಡುವುದರ 
ಉದ್ದೇಶ ಅವರಿಗೆ ಪಾಠ ಕಲಿಸುವುದಾಗಿತ್ತು 3:153 

೪ ಯುದ್ದಾವಸ್ಥೆಯಲ್ಲಿ ಮುಸ್ಲಿಮರಿಗೆ ತೂಕಡಿಕೆ 
ಯುಂಟಾದುದು 3:154 ಟಿ-112 

* ಪ್ರವಾದಿಯ ವಿಷಯದಲ್ಲಿ ಕೆಟ್ಟ ಗುಮಾನಿಯ ಪರಿಣಾಮ 
344-114 

ಅ ಪರಾಜಯದ ಪ್ರಭಾವದಿಂದ ಸಾಮಾನ್ಯ ಮುಸ್ಲಿಮರಲ್ಲಿ 
ಉಂಟಾದ ಒಂದು ವೈಚಾರಿಕ ಪೇಚು 3:ಟ-115 

6 ಉಹುದ್‌ನಲ್ಲುಂಟಾದ ಕಷ್ಟಗಳ ಹೊಣೆ 3:165 
7ئ‎ ۱ 

€ ಉಹುಬ್‌ ಯುದ್ಧಾನಂತರ ವಾರೀಸು ಸೊತ್ತಿನ 
ವಿತರಣೆಯ ಪ್ರಶ್ನೆ ಉದ್ಭವಿಸಿದುದು 4: ಪರಿಚಯ 

€ ಉಹುದ್‌ನಲ್ಲಿ ಸೊಲುಂಟಾದುದರ ಪ್ರತಿಕ್ರಿಯೆ 
ಶತ್ರುಗಳಲ್ಲಿ 4:ಪರಿಚಯ, ಟಿ-101 

೪ ಉಹುದ್‌ನ ಸೋಲಿನ ಪ್ರತಿಕ್ರಿಯೆ ಮುಸ್ಲಿಮರಲ್ಲಿ 
5:ಪರಿಚಯ 


ಒಳಿತು(ಸತ್ಯ್ಕರ್ಮ) 

೪ ಅದು ಸಾಂಪ್ರದಾಯಿಕ ಪ್ರದರ್ಶನಗಳ ಹೆಸರಲ್ಲ 2:177 
ಟ-175, 2:189 4-199 

೬ ಅದರ ವಾಸ್ತವಿಕತೆ 2:177, 189 

6 ಒಳಿತು ಕೇವಲ ಆಡಂಬರದ ಹೆಸರಲ್ಲ 3:92 ಟಿ-75 
€ ದೇವ ಮಾರ್ಗದಲ್ಲಿ ದಾನ ಧರ್ಮವು ಒಳಿತಿನ 
ದ್ವಾರದ ಬೀಗದ ಕ್ಕೆ 3:92 

೪ ಒಳಿತಿನ ಕಡೆಗೆ ಆಹ್ವಾನಿಸಲು ಒಂದು ಸುಸಂಘಟಿತ 
ಸಂಘಟನೆಯ ಅಗತ್ಯ 3:104 

€ ಈಮಾನಿನೊಂದಿಗೆ ಮಾಡಿದ ಸತ್ಕರ್ಮ ನಷ್ಟ 
ಹೊಂದುವುದಿಲ್ಲ 3:114, 115 

ಅ ಸತ್ಸರ್ಮದ ಸತ್ಸಲವನ್ನು ಅಲ್ಲಾಹನು ಇಮ್ಮಡಿಯಾಗಿ 
ಕೊಡುತ್ತಾನೆ 440 | 

೪ ಅಲ್ಲಾಹನ ಮೇಲೆ ಮತ್ತು ಪರಲೋಕದ ಮೇಲೆ 
ವಿಶ್ವಾಸವಿದ್ದರೆ ಮಾನವನು ಸತ್ಸರ್ಮದಲ್ಲಿ ಆಡಂಬರ 
ತೋರುವುದಿಲ್ಲ 4:38, 39 

೬ ಸತ್ಕಾರ್ಯದಲ್ಲಿ ಎಲ್ಲರೊಂದಿಗೆ ಸಹಕರಿಸಬೇಕು 5:2 


- ೪ ಆಕ್ರಮಣವನ್ನು ಎದುರಿಸದಿರುವುದು ಸತ್ಕಾರ್ಯವಲ್ಲ 


5ಟಿ49 


ವಿಷೆಯ ಸೂಚಿ 

ಉಮರ್‌ ಬಿನ್‌ ಖತ್ತಾಬ್‌(ರ) 

ಆ ಅವರು ಸತ್ಮವಿಶ್ವಾಸ ಸ್ವೀಕಾರ ಮಾಡಿದ ಘಚನೆ 
19:ಪರಿಚೆಯ 


ಉಮ್ಮತ್‌(ಸಮುದಾಯ) 
೪' ಪ್ರವಾದಿಯ ಉಮ್ಮತ್‌(ಸಮುಬಾಯ) ಎಂದರೇನು? 
10:41-55 


ಉರ್‌ 

€ ಹ. ಇಬ್‌ರಾಹೀಮ್‌ರ(ಅ) ಊರು 6:ಟಿ-52 
ಅದರ ಜನಸಂಖ್ಯೆಯ ವರ್ಗೀಯ ವಿಂಗಡನೆ 6:48-2 
€ ಅದರ ಬಹುದೇವ ವಿಶ್ವಾಸ ಪರ ವಿಚಾರಧಾರೆ 
645.52 

€ ಹ. ಇಬ್‌ರಾಹೀಮ್‌ರ(ಅ) ಕಾಲದ ರಾಜ ಮನೆತನ 
64352 


ಉಲ್ಕೆ ಶಿಹಾಬ್‌) 
೪ ಶೈತಾನನನ್ನು ಬೆನ್ನಟ್ಟುವ ಜ್ವಾಲೆ 15:18 ಟಿ-12 


ಉಲಿಲ್‌ ಅಮ್ರ್‌ (ಆಜ್ಞಾಧಿಕಾರಿಗಳು) 

ಅ ಅವರನ್ನು ಅನುಸರಿಸಬೇಕಾದ ನಿರ್ಬಂಧ 4:59 

ಅ ಈ ಪಾರಿಭಾಷಿಕದ ಸರಿಯಾದ ಅರ್ಥ 4:ಟಿ-89 
€ ಅವರ ಅನುಸರಣೆಯು ಅಲ್ಲಾಹ್‌ ಮತ್ತು ರಸೂಲರ 
ಅನುಸರಣೆಗೆ ಅಧೀನವಾಗಿರಬೇಕು 4:ಟಿ-89 

ಅ ವಿದ್ವಾಂಸರ ಮತ್ತು ಧಾರ್ಮಿಕ ಮುಖಂಡರ 
ಹೊಣೆಗಾರಿಕೆಗಳು 5:63 


ಉಹುದ್‌(ಯುದ್ಧ) 

ಅ ಆಲಿ ಇಮ್‌ರಾನ್‌ ಅಧ್ಯಾಯದೊಂದಿಗೆ ಇದರ ಸಂಬಂಧ 
3:ಪರಿಚಯ 

ಆ ಇಸ್ಲಾಮೊ ಆಂದೋಲನದಲ್ಲಿ ಉಹುದ್‌ ಯುದ್ಧಕ್ಕಿರುವ 
ಮಹತ್ವ 3:ಪರಿಚಯ 

€ ಉಹುದ್‌ ಯುದ್ಧದ ವಿವರಗಳು 3:ಟಿ-94ರಿಂದ. 97 
€ ಈ ಸಂದರ್ಭದಲ್ಲಿ ಪ್ರವಾದಿವರ್ಯರ(ಸ) ಶಾಪ 
ಮತ್ತು ಅದರ ಕುರಿತು ಆಕ್ಸೇಪ 3:128, 129 17 
ಆ ಲೋಕಾಭಿಲಾಷೆ ತಂದ ವಿಪತ್ತು 3:152 


ಕುರ್‌ಆನ್‌ ವ್ಯಾಖ್ಯಾನ 
ಕೃತಜ್ಞತೆಯನ್ನು ಸಲ್ಲಿಸುವುದು ವಾಸ್ತವದಲ್ಲಿ ಉಪಕಾರ 
ಮಾಡಿದವನ ಉಪಕಾರವನ್ನು ನಿರಾಕರಿಸುವುದಾಗಿದೆ 16:72 
ಟಿ-64, 16:83 ೬3-79, 17:67 
ಅ ಅಲ್ಲಾಹನ ಅನುಗ್ರಹಗಳಿಗಾಗಿ ಇತರರಿಗೆ ಕೃತಜ್ಞತೆಯನ್ನು 
ಸಲ್ಲಿಸುವುದು ಕೃತಫ್ಲುತೆ 16:54, 55 ' 
€ ಅಲ್ಲಾಹನು ಕೊಟ್ಟ ಅನುಗ್ರಹಗಳಿಂದ ಸರಿಯಾದ 
ಕೆಲಸ ಮಾಡಿಸುವುದೇ ಅವುಗಳೆ ಸರಿಯಾದ ಕೃತಜ್ಞತೆ 16:78 
ಟಿ-73 
ಅ ಅಲ್ಲಾಹನ ಬಾಸ್ಕ-ಆರಾಧನೆ ಮಾಡುವುದೇ ಅವನ 
ಅನುಗ್ರಹಗಳಿಗೆ ಸಲ್ಲಿಸುವ ಸರಿಯಾದ ಕೃತಜ್ಞತೆ 14:31 
೬-41, 14:37 
ಅ ಅಲ್ಲಾಹನ ಸೂಕ್ತಗಳಿಂದ ಸರಿಯಾದ ಪಾಠ ಕಲಿಯುವುದೇ 
ಅವನು ಕೊಟ್ಟ ಅನುಗ್ರಹಗಳಿಗೆ ಸಲ್ಲಿಸುವ ಸರಿಯಾದ 
ಕೃತಜ್ಞತೆ 7:58 
€ ಅಲ್ಲಾಹನ ಮತ್ತು ಅವನ ರಸೂಲರ ಕರೆಗೆ 
ಓಗೊಡುವುದೇ ಅವನು ದಯಪಾಲಿಸಿದ ಅನುಗ್ರಹಗಳಿಗೆ 
ಸಲ್ಲಿಸುವ ಸರಿಯಾದ ಕೃತಜ್ಞತೆ 8:26 ಟಿ-21 
೬ ಅಲ್ಲಾಹನು ಕೊಟ್ಟುದುದರಲ್ಲಿ ಸಂತೃಪ್ತಿ ಪಡುವುದೇ 
ಅವನು ದಯಪಾಲಿಸಿದ ಅನುಗ್ರಹಗಳಿಗೆ ಸಲ್ಲಿಸುವ ಸರಿಯಾದ 
ಕೃತಜ್ಞತೆ 7:144, 14:7 2 


ಕಫಪ್ಸಾರ(ಪ್ರಾಯಶ್ಚಿತ್ತ) 
٭‎ ಪ್ರತಿಜ್ಞೆ ಮುರಿಯುವ ಪ್ರಾಯಶ್ಚಿತ್ತ 2:ಟಿ-243, 5:89 
9 ಸತ್ಕವಿಶ್ವಾಸಿಯನ್ನು ಪ್ರಮಾದವಶಾತ್‌ ವಧಿಸುವುದರ 
ಪ್ರಾಯಶ್ಚಿತ್ತ 4:92 
ಅ ಕಫ್ಸಾರಃ ಮತ್ತು ಜುಲುಮಾನೆಯಲ್ಲಿ ವ್ಯತ್ಕಾಸ 
445-125 
ಅ ಪ್ರಾಯಶ್ಚಿತ್ತ ದಾನಧರ್ಮದ ರೂಪದಲ್ಲಿ 5:45 
ಟಿ-75 
ಆ ಇಪ್ರಾಮಿನ ಸ್ಥಿತಿಯಲ್ಲಿ ಬೇಟೆಯಾಡುವುದರ 
ಪ್ರಾಯಶ್ಚಿತ್ತ 5:95 

(ಹೆಚ್ಚಿನ ವಿವರಗಳಿಗೆ "ಪ್ರತಿಜ್ಞೆ" ನೋಡಿರಿ) 


ಕರ್ಮಗಳ ಅಳಿವು 
٭‎ 'ಇರ್ತಿದಾದ್‌"ಧರ್ಮಬ್ರಷ್ಟತೆ)ಯ ಅನಿವಾರ್ಯ 
ಪರಿಣಾಮ 2:217 - 


1060 


ಅ ಸತ್ಕಾರ್ಯದ ಪುಣ್ಮಫಲ ಅಲ್ಲಾಹನಲ್ಲಿ ಹತ್ತು ಪಟ್ಟು 
ಅಧಿಕವಾಗಿ ಸಿಗುತ್ತದೆ 6:160 

(ಹೆಚ್ಚಿನ ವಿವರಗಳನ್ನು "ಇಹ್ಸಾನ್‌' ಮತ್ತು 
"ಹಿದಾಯತ್‌”ನಲ್ಲಿ ನೋಡಿರಿ) 


ಕಅಬಾ 

ಅ ಅದು ಬೈತುಲ್‌ ಮಕ್ಕಸಿಗಿಂತ ಮುಂಚಿನ ಕೇಂದ್ರ 
ಆರಾಧನಾಲಯ 2:ಟ-148 

ಅ ಅದನ್ನು ಕಿಬ್ಲಾ ಮಾಡಿದುದಕ್ಕಾಗಿ ಯಹೂದಿಯರ 
ಆಕ್ಸೇಪ 3:ಟಿ-79 

ಅ ಆರಬರಲ್ಲಿ ಅದರ ಬಗ್ಗೆ ಇದ್ದ ಗೌರವ 3:ಟಿ-81 

ಅ ಅದರ ದೇವ ಸ್ವೀಕೃತಿಯ ಕುರುಹುಗಳು 3:ಟ-80 

೬ ಅರಬರ ಸಾಮೂಹಿಕ ಜೀವನದಲ್ಲಿ ಅದರ ಪ್ರಭಾವಗಳು 
5:97 ೬3-113 

(ಹೆಚ್ಚಿನ ವಿವರಗಳಿಗೆ "ಮಕ್ಕಾ' ನೋಡಿರಿ)" 


ಕರಾ ವ یت‎ 
("ತಕ್ಷೀರ್‌' ನೋಡಿರಿ) 


ಕೃತಣ್ಯತ 
ಆ ಕೃಠಫ್ಲುತೆಯ ವಿರೋಧ ಪದ 2:ಟ-161 

ಅ ಕೃತಜ್ಞತಾ ನೀತಿಯ ವಿವರಣೆ 4:147 ಟ-175 

ಅ ಅಲ್ಲಾಹನು ಕೃತಜ್ಞನಾಗಿರುವುದರ ಅರ್ಥ 7 
176 

ಅ ಕೃತಜ್ಞತೆ ಮತ್ತು ಈಮಾನಿನ ಸಂಬಂಧ 4:147 

ಅ ಇದರ ಅರ್ಥ 14:7 ಟಿ-11 

ಅ ಅಲ್ಲಾಹನ ಅನುಗ್ರಹಗಳ ಸಹಜ ಬೇಡಿಕೆ 7:10, 
16:14 

೪ ಇಸ್ಲಾಮಿನಲ್ಲಿ ಅದರ ಮಹತ್ವ 14:5 ಟ-10 

* ಶೈತಾನನು ಮಾನವನನ್ನು ಕೃತಘ್ಲುನನ್ನಾಗಿ 
ಮಾಡಲಿಚ್ಛಿಸುತ್ತಾನೆ 7:17 

ಅ ಪಿರ್ಕ್‌ ಅಲ್ಲಾಹನಿಗೆ ಕೃತಷ್ಲುತೆಯಾಗಿದೆ 8 

೬ ದೇವ ಧರ್ಮಶಾಸ್ತ್ರವನ್ನು ಸ್ವೀಕರಿಸದಿರುವುದು ಮತ್ತು 
ಸ್ವಯಂ ಶಾಸನ ಕರ್ತನಾಗುವುದು ಅಲ್ಲಾಹನಿಗೆ ون‎ 
10:59, 60 ಟಿ-63 

೪ ಉಪಕಾರ ಮಾಡಿದವರ ಉಪಕಾರಗಳಿಗಾಗಿ ಇತರರಿಗೆ 


1061 


ಅ ಕುರ್‌ಆನಿನಲ್ಲಿ ಇದರ ವಿಶಾಲಾರ್ಥ 7:ಟ-82 

ಅ ವಿಶ್ವದ ಆರಂಭದಲ್ಲಿ ಸಕಲ ಮಾನವರಿಂದ ಪಡೆದಿದ್ದ 
ಅದಿ ಕರಾರು 7:172, 13:20 ೬-37 

ಆ ಸತ್ಮವಿಶ್ವಾಸ ಸ್ಟೀಕಾರ ಮಾಡಿದೊಡನೆ ಅಲ್ಲಾಹ್‌ 
ಮತ್ತು ದಾಸನ ನಡುವೆ ಸ್ಥಾಪಿತವಾಗುವ ಕರಾರು 9:111 
٭‎ ಅಲ್ಲಾಹನೊಂದಿಗೆ ಕರಾರು ಮಾಡುವುದರ ಅರ್ಥ 
3837 ہے‎ 

೪ ಅಲ್ಲಾಹನ ಕರಾರನ್ನು ಅಲ್ಪ ಬೆಲೆಗೆ ಮಾರುವುದರ 
ಅರ್ಥ 16:95 ಟಿ-97 

೪ ಕರಾರಿನ ಮೂರು ವಿಧಗಳು ಮತ್ತು ಅವುಗಳ ಆಜ್ಞೆ 
16:92ರಂದ 95 ಟಿ-90 

€ ಕರಾರು ಮುರಿಯುವುದು ಅಶಿ ಕೆಟ್ಟ ಪಾಪ ಕಾರ್ಯ 
8:55, 56 

ಆ ಜನಾಂಗದ ಹಿತಕ್ಕಾಗಿ ಕರಾರನ್ನು ಮುರಿಯುವುದು 
ಅತ್ಯಂತ ನೀಚಕಾರ್ಯ 16:92 ಟಿ-91 

೬ ಕರಾರು ಮುರಿತಕ್ಕೆ ಧಾರ್ಮಿಕ ನೆಪಗಳು ಅಲ್ಲಾಹನ 
ಬಳಿ ಸ್ವೀಕೃತವಲ್ಲ 16:ಟಿ-92 

೪ ಮುಸ್ಲಿಮರು ಕರಾರನ್ನು ಮುರಿದರೆ ಇಮ್ಮಡಿ ಪಾಪಿಗಳು 
16:94 ೬-95 


ಕಲಿಮ ತಯ್ಯಿಬಃ(ಪವಿತ್ರ ವಚನ) 

6 ಇದರ ವಿವರಣೆ 14:ಟಿ-34 

ಅ ಇದನ್ನು ನಂಬುವುದರ ಪ್ರಯೋಜನಗಳು-ಈ ಲೋಕ 
ಮತ್ತು ಪರಲೋಕದಲ್ಲಿ 14:24, 25, 27 ಟಿ-35, 36, 39 
٭‎ ಪರಿಶುದ್ಧ ವಚನ ಮತ್ತು ಪೈಶಾಚಿಕ: ವಚನಗಳ 
ಹೋಲಿಕೆ 14:24ರಿಂದ 27 


ಕಸ್ಟ್‌(ಕಡಿತ) 
(ನಮಾರು್‌' ನೋಡಿರಿ) 


ಕಸಬ್‌(ಗಳಿಕೆ) 

ಅ ಕುರ್‌ಆನ್‌ ಕರ್ಮಗಳನ್ನು ಕಸಬ್‌ ಎನ್ನುತ್ತದೆ 4 
ಟ-134 

ಅ ಪ್ರತಿಯೊಬ್ಬನು ತಾನು ಗಳಿಸುವ ಕರ್ಮಗಳಿಗೆ ಸ್ವತಃ 
ಹೊಣೆಗಾರ 6:164 


ವಿಷಯ ಸೂಚಿ 


ಅ ತೋರಿಕೆಯ ದಾನದ ಪರಿಣಾಮ 2:264 ಟಿ-305 
ಅ ಪ್ರವಾದಿಗಳನ್ನೂ ಸುಧಾರಕರನ್ನೂ ವಧಿಸುವುದರ ಫಲ 
3:21, 22 
೪ ಸತ್ಯನಿಷೇಧದ ಅನಿವಾರ್ಯ ಪರಿಣಾಮ 3:ಟಿ-91 
6 ಇದಕ್ಕೆ ಕಾರಣ ಯಾವುದು? 3:ಟಿ-91 
ಅ ಈಮಾನಿನ ನಿಲುಮೆಯಲ್ಲಿ ನಡೆಯಲು ನಿರಾಕರಿಸುವುದರ 
ಪರಿಣಾಮ 5:5 
ಕಾಪಟ್ಕದ ಪರಿಣಾಮ 5:53 
ದೇವಸಹಭಾಗಿತ್ವ(ಶಿರ್ಕ್‌)ದ ಪರಿಣಾಮ 6:88 
ಕರ್ಮಗಳು ಅಳಿಯುವುದರ ಅರ್ಥ 7:147 ಟ-105 
ಅದಕ್ಕೆ ಕಾರಣಗಳು 11:15, 16, 14:18 ಟಿ-25, 
18:105 
೪ ಎಂತಹವರ ಕರ್ಮಗಳು ನಷ್ಟ ಹೊಂದುತ್ತವೆ? 7:147, 
9:17, 69, 11:15, 16, 14:18, 18:105 
೪ ಅದು ಯಾವುದರ ಫಲವಾಗಿ ಸಂಭವಿಸುತ್ತದೆ? 
18:103ರಿಂದ 105, ಟಿ-76, 77 


ಕರಾರು 

೪ ಅಲ್ಲಾಹನ ಕರಾರನ್ನು ಮುರಿಯುವುದಕ್ಕೆ ಶಿಕ್ಲೆ 3:77, 
513 

೪ ಪ್ರವಾದಿಗಳಿಂದ ಪಡೆದ ಕರಾರು 3:81 

ಅ ಬನೀ ಇಸ್ರಾಈಲರಿಂದ ಪಡೆದ ಕರಾರುಗಳು 2:83ರಿಂದ 
85, 93, 3:187, 5:12 

ಬನೀಣಇಸ್ರಾಈಲರಿಂದ ಪಜೆದ "ಮೂಸಾಕ್‌ ತೂರ್‌"‏ ٭ 
ಅರ್ಥಾತ್‌ "ತೂರ್‌ನ ಕರಾರು" 4:154‏ 

ಅ ಅಲ್ಲಾಹನ ಕರಾರನ್ನು ಪಾಲಿಸಲು ಮುಸ್ಲಿಮರಿಗೆ 
ತಾಕೀತು 5:7 

ಅ "ಸಮಿಆಲ್‌ನಾ ವ ಅತಆ್‌ನಾ"(ಆಲಿಸಿದೆವು ಮತ್ತು 
ಪಾಲಿಸಿದೆವು) ಎಂಬ ಕರಾರು 5:7 

ಕ್ರೈಸ್ತರಿಂದಲೂ ಕರಾರು ಪಡೆಯಲಾಯಿತು ಅವರೂ‏ ٭ 
ಕರಾರನ್ನು ಮುರಿದರು 5:14‏ 

೪ ಅಲ್ಲಾಹನ ಕರಾರಿನ ಮೂರು ಅರ್ಥಗಳು 6:ಟ-134 
ಅ "ಸ್ಟಾಭಾವಿಕ ಕರಾರಿನ ವಿವರಣೆ 6:ಟಿ-135 

ಅ ಮಾನವನು ಅಲ್ಲಾಹನು ತೋರಿಸಿದ ನೇರ ಮಾರ್ಗದಲ್ಲಿ 
ನಡೆಯುವುದೇ ಸ್ವಾಭಾವಿಕ ಕರಾರಿನ ಬೇಡಿಕೆಯಾಗಿದೆ 
645-135 


ಕುರ್‌ಆನ್‌ تہسرجد‎ 
6 ಇದರ ಮೇರೆಗಳು 2:192, 193 ಟಿ-203, 205, 
4:89, 90 
ಅ ಇದು ಈಮಾನಿಗೆ ಅನಿವಾರ್ಯ ಬೇಡಿಕೆ 4:74 ' 
ಅ ಈ ರಂಗದಲ್ಲಿ ದೊಡ್ಡ ದೊಡ್ಡ ಮಾತಿನ ಮಲ್ಲರು 
ಅಲ್ಪರಾಗಿ ಸಿದ್ಧೆಗೊಳ್ಳುತ್ತಾರೆ 4: 77 
ಅ' 'ಜಿಹಾದ್‌ನ ಕುರಿತು ಮುನಾಫಿಕರ ಮಾನಸಿಕ ಪ್ರತಿಕ್ರಿಯೆ 
4:71 ೬-107 
೬ ಜಿಹಾದ್‌ನ ಆಜ್ಞೆಯಲ್ಲಿ ಒಳಿತು ಅಡಗಿರುವುದು 6 
٭‎ ಕಿತಾಲ್‌ಗೆ ಹೋಲಿಸಿದರೆ ಪ್ರತಿ ಜಿಹಾದ್‌ನ ವಿಶಾಲಾರ್ಥ 
24-234, 5:6-9 
೪ ಬನೀ ಇಸ್ರಾತಈಲರು ಇದರಿಂದ ತಪ್ಪಿಸಿಕೊಂಡದ್ದು 
ಮತ್ತು ಅದರ ಪರಿಣಾಮ 2:246, 5:21ರಿಂದ 26 
೪ ಅಲ್ಲಾಹನ ಮಾರ್ಗದಲ್ಲಿ ಹೋರಾಡುವುದು ಮತ್ತು 
ಕುಫ್ರ್‌ನ ಮಾರ್ಗದಲ್ಲಿ ಹೋರಾಡುವುದರಲ್ಲಿ ' ವೃತ್ಕಾಸ 
3:13 -10 
ಅ ಅಲ್ಲಾಹನ ಮಾರ್ಗದಲ್ಲಿ ಹೊಕವಾಣುನ್ಬದರ. ಪುಣ್ಯಫಲ 
4:74, 95 i 
€ ದೇವಮಾರ್ಗದ ಯುದ್ಧದಲ್ಲಿ ಸಹನೆ ಮತ್ತು ಹಸ 
ಮಹತ್ವ 3:146 R 
ಅ ಎದುರಿಸಲು ಸದಾ کس‎ ಅಜ್ಞೆ 471 | 
ಅ ಇದು ಪರಲೋಕದ ಬದಲಿಗೆ ಲೌಕಿಕ ಜೀವನವನ್ನು 
ಮಾರುವಂತಹವರ ಕಾರ್ಯ 4:74 
ಅ ಯುದ್ಧದಲ್ಲಿ ಭಾಗವಹಿಸಬೇಕೆಂಬ ಸಾರ್ವತ್ರಿಕ 
ಘೋಷಣೆ' ಮತ್ತು ಫರರ್ಭ್‌ಕಿಫಾಯಾದೊಳೆಗಿನ ಅಂತರ 


445-128 


ಆ ನಮಾರಾನಲ್ಲಿ ಕಸ್ಟ್‌(ಕಡಿತುನ ಅನುಮತಿ 4:101 


, ೪ ಸ್ವಲಾತ್‌ ಖೌಫ್‌(ಭಯಾವಸ್ಥೆಯ ನಮಾರು್‌) 4:102 


ಆ ಇಸ್ಲಾಮಿನಲ್ಲಿ ಯುದ್ಧದ ಉದ್ದೇಶ ಮತ್ತು ಮೂಲ 
ಸಿದ್ಧಾಂತ 8:-1, 19, 8:39 ಟಿ-31, 9:ಪರಿಚಯ, 5, 29 
ಟಿ-27 

೪ ಧರ್ಮದಲ್ಲಿ ದೇವಮಾರ್ಗದಲ್ಲಿ ಹೋರಾಡುವುದರ 
ಮಹತ್ವ 9:111 81-9 

€ ಬೇವಮಾರ್ಗದ ಹೋರಾಟದಲ್ಲಿ ಭಾಗವಹಿಸುವುದು 
ಸತ್ಮವಿಶ್ವಾಸದ ಸ್ವೀಕಾರದೊಂದಿಗೆ ಒಬ್ಬ ಮೂಮಿನ್‌ 


1062 


ಕಳ್ಳತನ. (ಚೌರ್ಯ) 

ಅ ಕಳ್ಳತನಕ್ಕೆ ಕೈ ಕಡಿಯುವ ಶಿಕ್ಷೆ 5:38 

| ಆ ಜೌರ್ಯಕ್ಕೆ ಶಿಕ್ಷೆಯ ಕುರಿತು ಪ್ರವಾದಿವರ್ಯರ(ಸ) 
ವಿವರಣೆ 5:38 ಟಿ-60 


ಕಾಫಿರ್‌ 
(ಕುಫ್ರ್‌" ನೋಡಿರಿ) 


ಕಾನಿತಾತ್‌(ವಿನಯಶೀಲೆಯರು) 
ಆ ಮುಸ್ಲಿಮ್‌ ಸ್ತ್ರೀಯರ ವರ್ಣನೆ 4 


ಕಿತಾಬ್‌(ಗ್ರಂಥ) 

ಅ ದೇವಗ್ರಂಥ ಅಥವಾ ದೇವಗ್ರಂಥಗಳು ಎಂಬರ್ಥದಲ್ಲಿ 
7:169, 10:37, 11:110, 13:38, 15:1, 17:2 

ಅ ಉಮ್ಮುಲ್‌ ಕಿತಾಬ್‌ 13:39 ಟಿ-58 


€ ದೇವ ಗ್ರಂಥದಿಂದ ಫಲ ಪಡೆಯುವ ಸರಿಯಾದ ಕಮ 


745 

ಬೇವ ಗ್ರಂಥದ ಅನುಸರಣೆಯಲ್ಲಿ ಸ್ಥಿರವಾಗಿರಬೇಕೆಂಬ‏ ٭ 
ಆದೇಶ 7:145‏ 

೪ ನಿತಾಬ್‌- ಹುಕುಂ ಅಥವಾ ಅಲ್ಲಾಹನ ಫರಮಾನಿನ 
ಅರ್ಥದಲ್ಲಿ 8:68, 9:36, 11:1 

ಆ ಕುರ್‌ಆನಿನ ಅಧ್ಯಾಯ ಎಂಬ ಅರ್ಥದಲ್ಲಿ 7:2 ಟಿ-1 
ಆ ಶೀರ್ಮಾನ ಮತ್ತು ವಿಧಿಲಿಖಿತದ ಅರ್ಥದಲ್ಲಿ 7:37 
ಟಿ-29, 17:58 

ಅ 'ಲೌಹ್‌ ಮಹ್‌ಪಫೂರು್‌' ಅಥವಾ ದೇವ ದಾಖಲೆ 
ಎಂಬ ಅರ್ಥದಲ್ಲಿ 10:61, 11:6 

ಅ ಪವಿತ್ರ ಕುರ್‌ಆನ್‌ ಎಂಬ ಅರ್ಥದಲ್ಲಿ 7:52, 12:1, 
13:1, 14:1, 15:1 

(ಹೆಚ್ಚಿನ ವಿವರಗಳಿಗೆ "ಆಯತ್‌" ಮತ್ತು "ಕುರ್‌ಆನ್‌" 
ನೋಡಿರಿ) ' 


ಕಿತಾಲ್‌ ಫೀ ಸಬೀಲಿಲ್ಲಾಃ (ದೇವ ಮಾರ್ಗದಲ್ಲಿ 
ಯುದ್ಧ) ۱ 

٠ ee ಪ್ರಪ್ರಥಮ ಆಜ್ಞೆ 2:190 

೪ ಇದರ ಉದ್ದೇಶಗಳು 2:ಟಿ-201, 204, 4:-103 


1063 


ಶಿಷ್ಕಾಚಾರಗಳು‏ موجہ 
8:45ರಿಂದ 47‏ 
೪ ಸತ್ಮನಿಷೇಧಿಗಳ ಸೇನೆಗಳಂತಹ ಶೈಲಿಯನ್ನು‏ 
ಅನುಸರಿಸಬಾರದು 8:47‏ 

೪ ಯುದ್ಧರಂಗದಲ್ಲಿ ಸೇನೆಯ ದೃಟ್ಟಯು ಶತ್ರುಗಳ 
ಸೇನಾಬಲವನ್ನು ಮುರಿದು ಬಿಡಬೇಕೆಂಬ ಗುರಿಯ ಕಡೆಗೆ 
ಇರಬೇಕು 8:ಟಿ-49 

ಅ ಯುದ್ಧ ಕೈದಿಗಳಿಗೆ ಬೋಧನೆ 8:70 

ಅ ಯುದ್ದ ನಡೆಯುತ್ತಿರುವಾಗ ಶತ್ರುವಿಗೆ ಇಸ್ಲಾಮಿನ 
ಸಂದೇಶ ಪ್ರಚಾರ ಮಾಡುತ್ತಿರಬೇಕು 9:6 ಟಿ-8 

ಅ ಅಕ್ರಮಿಗಳ ಮತ್ತು ಕರಾರನ್ನು ಮುರಿಯುವವರ ವಿರುದ್ದ 
ಯುದ್ದ ಮಾಡಲು ಆಜ್ಞೆ 9:13 

೬ ಗ್ರಂಥದವರ ವಿರುದ್ಧ ا سد‎ 9:29 

ಮುರ್ತದೀನ್‌(ಧರ್ಮಭ್ರಷ್ಟ)ರ ವಿರುದ್ಧ ಯುದ್ದಾಜ್ಞೆ‏ ٭ 
U-15‏ 9:12 

("ಜಿಹಾದ್‌ ಮತ್ತು "ಯುದ್ದದ ಕಾನೂನು" ನೋಡಿರಿ) 


ಯುದ್ದದ 


ಕ್ರಿಮಿನಲ್‌ ಕಾನೂನು 

ಅ ಧರ್ಮಭ್ರಷ್ಟತೆಗೆ ಶಿಕ್ಷೆ 9:12 ಟಿ-15 

ಅ وی ا رع مت‎ ಬಲಾತ್ಕರಿಸಲ್ಪಡುವ -ವೃಕ್ತಿ 
ದೋಷಿಯಲ್ಲ 16:106 ೬-109 

ಆ ಲೂತ್‌ ಜನಾಂಗದ ಅಶ್ಲೀಲ ಕಾರ್ಯಕ್ಕೆ وھ‎ 
7:-68 

ಅ ಜೀವ ಪಕ್ಕೆ ನಿಷೇಧ 17:33 

೪ ಆತ್ಮಹತ್ಕೆಯೂ ಜೀವಹತ್ಕೆ 17:ಟಿ-33 

೪ ಮಾನವನ ಪ್ರುಣಹತೈಯನ್ನು ಧರ್ಮಬದ್ದ ಗೊಳಿಸಿರುವ 
ಐದು ಸನ್ನಿವೇಶಗಳು 17:ಟಿ-34 

€ ಕೊಲೆಗೆ ಪ್ರಶೀಕಾರ ಆಗ್ರಹಿಸುವ ಹಕ್ಕು ಪ್ರಥಮತಃ 
ವಧಿತನ ಸಂರಕ್ಷಕರದ್ದಾಗಿರುತ್ತದೆ 17:33 ಟಿ-35 

ಅ ಕೊಲೆಯ ಪ್ರತೀಕಾರ ಪಡೆಯುವುದು ವಾದಿಗಳ ಸ್ವಂತ 
ಕೆಲಸವಲ್ಲ ಅದನ್ನು ಕೊಡಿಸುವುದು ನ್ಯಾಯಾಲಯದ ಕೆಲಸ 
17:837 

ಅ ಕೊಲೆಯ ಪ್ರಶೀಕಾರದಲ್ಲಿ ಹದಮೂರುವುದು ನಿಷಿದ್ದ 
17:33 ೬-36 


ವಿಷಯ ಸೂಚಿ 


ಮತ್ತು ಅಲ್ಲಾಹನ ನಡುವೆ ಸಂಸ್ಥಾಪಿಸಲ್ಪಡುವ ಕರಾರಿನ - 


ಬೇಡಿಕೆಯಾಗಿದೆ 9:111 ಟಿ-106 

6 ದೇವ ಮಾರ್ಗದಲ್ಲಿ ಯುದ್ಧ ಮಾಡಲು 
ಹಿಂಜರಿಯುವುದು ಸತ್ಮನಿಷೇಧಿ ಮತ್ತು ಕಪಟವಿಶ್ವಾಸಿ 
ನಿಲುಮೆ 9:81ರಿಂದ 84, 90 

೪ ಸತ್ಯವಿಶ್ವಾಸಿಗಳು ಕುಫ್ರ್‌ ಮತ್ತು ಇಸ್ಲಾಮಿನ ನಡುವಿನ 
ಯುದ್ಧದಲ್ಲಿ ಹಿಂದೆ ಉಳಿಯಬಾರದು 9:44, 9:120 
೬-119 

ಇಸ್ಲಾಮೊ ಸರಕಾರವು ಯುದ್ದ ಸೇವೆಗಾಗಿ ಕರೆದರೆ‏ ٭ 
ಮುಸ್ಲಿಮರೆಲ್ಲರ ಮೇಲೆ ಸೈನಿಕ ಸೇವೆ ಕಡ್ಡಾಯ‏ 
9:40 

ಯುದ್ಧ ಮಾಡಲು ಕರೆದಾಗ ಖಾಸಗಿ ಅನುಕೂಲತೆ‏ ٭٭ 
ಮತ್ತು ಕಷ್ಟಗಳನ್ನು ಗಣಿಸದೆ ಪ್ರತಿಯೊಬ್ಬ ಮುಸ್ಲಿಮನೂ‏ 
ಹೊರಡಬೇಕು 9:41‏ 

೬ ಆದರೆ ಯುದ್ಧ ಕರೆಗೆ ಓಗೊಡದ ಪ್ರತಿಯೊಬ್ಬ 
ವ್ಯಕ್ತಿಯೂ ಮುನಾಫಿಕನಾಗಿಯೇ ತೀರುವನೆಂದಿಲ್ಲ 9:102 
99 ۱ 

೬ ಯುದ್ಧ ಕರೆಗೆ ಓಗೊಡದ ಸತ್ಯವಿಶ್ವಾಸಿಗಳೊಂದಿಗೆ 
ಹೇಗೆ ವರ್ತಿಸಬೇಕು 9:102 ಟಿ-99, 9:117 ೬5-118, 119 
೪ ಯುದ್ದಕ್ಕೆ ಹೋಗದಿರಲು ಧರ್ಮಸಮ್ಮತ ನೆಪಗಳು 
ಯಾವುವು? 9:91 ಟಿ-92 

ಅ ಧರ್ಮಸಮ್ಮತವಾದ ನೆಪಗಳು ಸಹ ಅಲ್ಲಾಹ್‌ ಮತ್ತು 
ರಸೂಲರ ನಿಷ್ಕಾವಂತರಿಂದ ಮಾತ್ರ ಸ್ವೀಕಾರಾರ್ಹ 9:91 
ಟಿ-92 

ಅ ಅನುಚಿತ ನೆಪಗಳನ್ನೊಡ್ಡುವ ಮತ್ತು ಯಾವ ಕಾರಣವೂ 
ಇಲ್ಲದೆ ಕೂತಿರುವವರೊಂದಿಗೆ ಹೇಗೆ ವ್ಯವಹರಿಸಬೇಕು 
9:81ರಿಂದ 84, 94ರಿಂದ 96 

ಅ ಅಂಜುಬುರುಕಶನವು ಒಂದು ಹೊಲಸು. ಅದನ್ನು 
ಶೈತಾನನು ಜನರ ಹೃದಯದಲ್ಲಿ ಹಾಕುತ್ತಾನೆ 8:11 

ಅ ಯುದ್ಧರಂಗದಿಂದ ಪಲಾಯನ ಹರಾಮ್‌ 8:16 
೬-13 

೪ ಮುಸ್ಲಿಮರಿಗೆ, ತಮ್ಮ ಸೇನಾಬಲವನ್ನು ಯಾವಾಗಲೂ 
ಪ್ರಬಲವಾಗಿರಿಸಿಕೊಂಡಿರಬೇಕೆಂಬ ಆಜ್ಞೆ 8:60 

ಯುದ್ದಾವಶ್ಯಕತೆಗಳಿಗಾಗಿ ಸಂಪತ್ತನ್ನು ಖರ್ಚುಮಾಡಲು‏ ٭ 
ಜಿಪುಣತೆ ತೋರಬಾರಹು 8:60‏ 


ಕುರ್‌ಆನ್‌ ವ್ಯಾಖ್ಯಾನ 


ಅ ಯೌಮುಲ್‌ಕಿಯಾಮಾ(ಪುನರುತ್ಥಾನ "807 7:167, 
10:60, 11:60, 99, 16:25, 27 

ಅ ಕಿಯಾಮತ್‌ ಸ್ಥಾಪಿತವಾಗುವ ಆಧಾರ ಪ್ರಮಾಣಗಳು 
1345-7 

* ("ಪರಲೋಕ ಮತ್ತು ಅದರ ಆಧಾರ ಪ್ರಮಾಣಗಳು" 
ನೋಡಿರಿ) 

ಆ ಅದಕ್ಕೆ ಮುಂಚೆ ಎಲ್ಲರೂ ನಾಶ ಹೊಂದುವರು 17:58 
ಆ ವಿಚಾರಣೆಯ ದಿನ 7:172, 173 

೪ ಶೀರ್ಮಾನದ ದಿನ 10:93 

೪ ಪ್ರಶಿಫಲದ ದಿನ 15:35 
٠ 

۰ 


ಲೆಕ್ಕಾಚಾರ ಪಡೆಯುವ ದಿನ 14:41 

ತೀರ್ಮಾನದ ಘಳಿಗೆ (ಅಸ್ಸ್ಯಾಲಃ) 7:187, 12:107, 
15:85, 16:77 

೪ ಸಕಲ ಮಾನವರನ್ನು ಜೀವಂತಗೊಳಿಸಿ ಎಬ್ಬಿಸಲಾಗುವ 
ದಿನ 15:-16, 19:33 

೪ ಸಕಲ ಮಾನವರನ್ನು ಏಕಕಾಲದಲ್ಲಿ ಒಟ್ಟುಗೂಡಿಸುವ 
ದಿನ 10:28, 45, 11:103 

೬ ಅಲ್ಲಾಹನನ್ನು ಭೇಟಿಯಾಗುವ ದಿನ 7:51, 10:45 
ಅ ಪೈತಾನನಿಗೆ ಆ ದಿನದ ತನಕ ಕಾಲಾವಧಿ ಕೊಡಲಾಗಿದೆ 
17:62 

€ ಅದು ಹಠಾತ್ತನೆ ಬರುವುದು 7:187, 12:107, 16:77 
೪ ಅದರ ಸಮಯ ನಿಶ್ಚಿತವಿದೆ 11:104, 15:38 

೪ ಅದರ ಸಮಯವು ಅಲ್ಲಾಹನ ಹೊರತು ಬೇರಾರಿಗೂ 
ತಿಳಿದಿರುವುದಿಲ್ಲ 7:187, 15:38, 20:15 

೪ ಅದರವರ್ವೂನಿ7:187, 11:1030೦ದ 108, 14:42ರಿಂದ 
44 ಟಿ-57, 18:4780 49, 98ರಿಂದ 101, 20:100ರಂದ 
104 

ಅ ಅಂದು ಮೃತರು ಜೀವಂತಗೊಂಡು ಏಳುವ ಸ್ವರೂಪ 
16:27ರಿಂದ 29 ಟಿ-26 

ಅಂದು ಮೂಮಿನ್‌ ಮತ್ತು ಕಾಫಿರ್‌ ಎಲ್ಲರೂ‏ ٭ 
ಅಲ್ಲಾಹನನ್ನು ಸ್ತುತಿಸುವರು 17:52 ಟಿ-56‏ 

ಅ ಅಂದು ಯಾರಿಗೂ ತನ್ನ ಹೊರತು ಇತರರ ಗೊಡವೆಯೇ 
ಇರದು 16:111 

೪ ಪಥಭ್ರಷ್ಟರು ಯಾವ ಸ್ಥಿತಿಯಲ್ಲಿ ತರಲ್ಪಡುವರು? 
17:97 


1064 


ಬ್ಲಾ (ಅಭಿಮುಖ ಕೇಂದ್ರ) 
ಅ ಯಾವುದಾದರೊಂದು ದಿಕ್ಕನ್ನು ಕಿಬ್ಲಾ ಮಾಡಿಕೊಳ್ಳುವುದರ 
ಅರ್ಥ ಅಲ್ಲಾಹ್‌ ಆ ಕಡೆ ಮಾತ್ರ ಇದ್ದಾನೆಂದಲ್ಲ 2:142 
143 

ಆ ಕಬ್ಬಾದ ನಿರ್ಣಯ ಮತ್ತು ನಾಯಕತ್ವ ಬದಲಾವಣೆ 
2: ಟಿ-146 

ಅ ಕಿಬ್ಲಾದ ನಿರ್ಣಯದಲ್ಲಿ ಪರೀಕ್ಷೆ 2:143 8-45 
ಆ ಕಬ್ದಾದ ನಿರ್ಣಯದ ಮುಖ್ಯ ಆಜ್ಞೆ 4 

೪ ಪ್ರವಾದಿವರ್ಯರು(ಸ) ಕಿಬ್ಲಾ ಬದಲಾವಣೆಯ 
ಆಶೆಯನ್ನಿರಿಸಿದುದು 2:144 ಟಿ-146 

ಬದಲಾವಣೆಯ ಆಜ್ಞೆಯನ್ನು ನಮಾರು್‌‏ مھ 
ಮಾಡುತ್ತಿದ್ದಾಗಲೇ ಪಾಲಿಸಿದುದು ಹೇಗೆ? 2:ಟಿ-146‏ 
ಆಗಲು ಕಅಬಾಕ್ಕಿರುವ ಆದೃತೆ 3:96, 97‏ کہ 
ಕೇಂದ್ರ ಮತ್ತು ಮರಳುವ ಸ್ಥಳ ಎಂಬ‏ رید 
ಅರ್ಥದಲ್ಲಿ 10:87 ಟಿ-85‏ 


ಕಿಯಾಮತ್‌(ಪುನರುತ್ನಾನ ದಿನ) 

ಅ ಭಿನ್ನಾಭಿಪ್ರಾಯಗಳ ಶೀರ್ಮಾನದ ದಿನ 2:113 

೬ ಸರ್ವಸಂಪೂರ್ಣ ಪ್ರತಿಫಲ ಪಡೆಯುವ ದಿನ 3:185 
೪ ಅಂದು ಸಕಲ ಮಾನವರನ್ನು ಒಟ್ಟುಗೂಡಿಸಲಾಗುವುದು 
4:87, 6:12, 128 

೪ ಪುನರುತ್ನಾನ ದಿನ ಅಪರಾಧಿಗಳ ಕಡೆಯಿಂದ ಯಾರೂ 
ವಕಾಲತ್ತು ವಹಿಸಲಾರರು 4:109 

ಅ ಮುಸ್ಲಿಮರ ಮತ್ತು ಕಪಟವಿಶ್ವಾಸಿಗಳ ನಡುವೆ 
ಪುನರುತ್ನಾನ ದಿನವೇ ಶತೀರ್ಮಾನವಾಗುವುದು 4:141 

ಅ ಪುನರುತ್ನಾನ ದಿನ ಹ. ಈಸಾರು(ಅ) ಗ್ರಂಥದವರ 
ಮೇಲೆ ಸಾಕ್ಸಿವಹಿಸುವುದು 4:159 

೪ ಪುನರುತ್ಥಾನ ದಿನ ಯಾವ ಪರಿಹಾರ ಧನವೂ 
ಸತ್ಮನಿಷೇಧಿಗಳನ್ನು ಶಿಕ್ಷೆಯಿಂದ ರಕ್ಸಿಸಲಾರದು 5:36 
೪ ಅದೊಂದು ಸಂದೇಹಾತೀತವಾದ ವಾಸ್ತವಿಕತೆ 6:12 
ಅ ಲತಿ ಭಯಾನಕ ದಿನ 6:15 

ಅ ಅಲ್ಲಾಹನು 'ಹಶ್ಪ್‌'(ಒಟ್ಟುಗೂಡುವಿಕೆ) ಸಂಭವಿಸಲಿ 
ಎಂದು ಹೇಳುವ ದಿನವೇ ಅದು ಸಂಭವಿಸುವುದು 6:73 
* ವಿಶ್ವದ ವ್ಯವಸ್ಥೆಯು ಒಮ್ಮೆ ಅಸ್ತವ್ಯಸ್ತವಾಗಿ ಆ ಬಳಿಕ 
ಹೊಸತಾಗಿ ಸಂಸ್ಥಾಪಿಸಲ್ಪಡುವುದು 6:73 ಟಿ-47 

ಅ ಅದರ ಆಗಮನ ಖಚಿತ 6:134, 15:85 


1065 


ತೆ)‏ ہج تاس تن 

* "ಕುಪ್ರ್‌" ಎಂಬುದು "ಶುಕ್ರ್‌'ನ ವಿರುದ್ಧ ಪದವಾಗಿ 
2೬5-161 

ಆ ಬಿಪುಣತೆ ಉಪಕಾರಗೇಡಿತನವಾಗಿದೆ 4:37 

ಅ ಉಪಕಾರಗೇಡಿತನ ಮತ್ತು ಅದರ ದುಷ್ಟಲ 6:6 
€ ಉಪಕಾರಗೇಡಿತನದ ಪರಿಣಾಮವು ಅನುಗ್ರಹಗಳ 
ಹಿಂತೆಗೆತವಾಗಿರುತ್ತದೆ 6:88, 89 


ಕುರ್‌ಆನ್‌ 

ಅ ಅದರ ಶಬ್ದಾನುವಾದದ ಜೋಷಗಳು- ಪ್ರಸ್ತಾವನೆ, 
ಮುನ್ನುಡಿ 

ಇದರ ವಿವರಣಾ ಫೈಲಿ- ಪ್ರಸ್ತಾವನೆ, ಮುನ್ನುಡಿ, 2:ಟಿ-‏ ٭ 
W-5,6, 94, 7:88-41, 50, 76, 138, 10:-39,‏ ,3:7 ,134 
12:ಪರಿಚಯ, 13:ಪರಿಚಯ, 14:ಟಿ-56,‏ ,102 ,96 ,51 
15:ಪರಿಚಯ ಟಿ-1, 16:ಪರಿಚಯ, ಟಿ-1, 13, 21, 26, 40,‏ 
17:ಪರಿಚಯ‏ ,102 ,70 ,69 

€ ಇದರಲ್ಲಿ ತೋರಿಕೆಗೆ ಸಂಬಂಧರಾಹಿತ್ಮವಿರುವುದಾಗಿ 
ಕಾಣಲು ಕಾರಣಗಳು- ಪ್ರಸ್ತಾವನೆ, ಮುನ್ನುಡಿ 

ಅ ಇದನ್ನು ಶಿಳಿಯಲು ಇತಿಹಾಸಿಕ ಹಿನ್ನೆಲೆಯನ್ನು 
ಗಮನಿಸುವುದರ ಮಹತ್ವ-ಪ್ರಸ್ತಾವನೆ 

ಅ ಅದ್ಯಾಯಗಳು ಯಾವ ಸ್ಥಿತಿಗಳಲ್ಲಿ 
ಅವತೀರ್ಣಗೊಳ್ಳುತ್ತಿದ್ದುವು? ಪ್ರಸ್ತಾವನೆ, ಮುನ್ನುಡಿ 

೪ ಇದರ ವೈಶಿಷ್ಟ ಪೂರ್ಣ ಪಾರಿಭಾಷಿಕ .جب‎ ಪ್ರಸ್ತಾವನೆ 
ಅ ಇದರ ಶಬ್ದಾನುವಾದದ ಪ್ರಯೋಜನಗಳು ಮತ್ತು 
ದೋಷಗಳು- ಪ್ರಸ್ತಾವನೆ 

6 ಇದು ಇತರ ಸಾಮಾನ್ಮ ಗ್ರಂಥಗಳಿಗಿಂತ 
ಭಿನ್ನವಾಗಿರುವುದು- ಮುನ್ನುಡಿ 

ಅ ಇದನ್ನು ಅರ್ಥ ಮಾಡಿಕೊಳ್ಳಲು ಜನಸಾಮಾನ್ಯ ರಿಗೆ 
ಎಂತಹ ಕಷ್ಟಗಳುಂಟಾಗುತ್ತದೆ ಮತ್ತು ಅದಕ್ಕೆ ಕಾರಣ- 
ಮುನ್ನುಡಿ 

ಅ ಇದರ ಸೂಕ್ತಗಳ ನಡುವೆ ಕೃತಕ ಸಂಬಂಧ ಉಂಟು 
ಮಾಡುವುದರ ಹಾನಿ- ಮುನ್ನುಡಿ 

೪ ಅದರ ಸೂಕ್ತಗಳನ್ನು ವಿಷಯಾನುಬಂಧದಿಂದ ಪ್ರತ್ಯೇಕಿಸಿ 
ನೋಡುವುದು ದೋಷ- ಮುನ್ನುಡಿ 
ಅ ಇದನ್ನು ಅರ್ಥಮಾಡಿಕೊಳ್ಳಲು 
ತಿಳಿದಿರಬೇಕಾದುದು ಅಗತ್ಯ- ಮುನ್ನುಡಿ 

ಅ ಅದರ ಮುಖ್ಯ ವಾಸ್ತವಿಕತೆ- ಮುನ್ನುಡಿ 


ಏನೇನೆಲ್ಲ 


ವಿಷಯ ಸೂಚಿ 


ಅ ಅಲ್ಲಾಹನ ನ್ಯಾಯಾಲಯದ ಮುಂದೆ ಸಕಲ ಮಾನವರ 

ಹಾಜರಿ 17:71 

ಅ ಕರ್ಮಪತ್ರಗಳು ಒಪ್ಪಿಸಲ್ಪಡುವುವು 17:13, 14 

ಅ ಕರ್ಮಗಳ ಭಾರಕ್ಕನುಸಾರ ತೀರ್ಮಾನವಾಗುವುದು 7: 

8,9 i 

ಅ ಪ್ರತಿಯೊಬ್ಬನಿಗೂ ಅವನು ಮಾಡಿದುದರ ಸಂಪೂರ್ಣ 

ಪ್ರತಿಫಲ ಕೊಡಲ್ಪಡುವುದು 16:111 

೪ ಸಕಲ ಭಿನ್ನಾಭಿಪ್ರಾಯಗಳೆ ವಾಸ್ತವಿಕತೆಯನ್ನು 

ಬಯಲುಗೊಳಿಸಲಾಗುವುದು ಮತ್ತು ಅವುಗಳ ತೀರ್ಮಾನ 

ಮಾಡಲಾಗುವುದು 10:93, 16:92. 124, 19:39 

೬ ಅಂದು ಅಲ್ಲಾಹನ ಅನುಗ್ರಹಗಳು ಸತ್ಯವಿಶ್ವಾಸಿಗಳಿಗೆ 

ಮಾತ್ರವಿರುವುವು 7:32 

€ ಅದು ಇದೇ ಭೂಮಿಯ ಮೇಲೆ ಸಂಭವಿಸುವುದು 

20:106, 107 ೬3-83 

ಅ ಅದರ ಸಮಯವನ್ನು ರಹಸ್ಯವಾಗಿ ಇಟ್ಟಿರುವುದರ 
1 ಔಚಿತ್ಮ 20:15 

ಅ ಅದು ಖಂಡಿತವಾಗಿ ಬಂದೇ ಶೀರುವುದು 18:21, 

20:15 

ಅ ಸಕಲ ಮಾನವರನ್ನು ಏಕಕಾಲದಲ್ಲಿ ಹಾಜರು 

ಪಡಿಸಲಾಗುವ ದಿನ 18:99, 19:95 

ಅ ಮಹಾದಿನ 19:37 

ಅ ಅಪರಾಧಿಗಳೊಡನೆ ವಿಚಾರಣೆ ನಡೆಯುವ ದಿನ 

20:1000೦ದ 104 

ಅ ಅಂದು ಲೋಕಾರಾಧಕರ ಮತ್ತು ಪರಲೋಕ ಧಿಕ್ಕಾರಿಗಳ 

ಸಕಲ ಕರ್ಮಗಳು ಭಾರ ರಹಿತವಾಗಿರುವುವು 18:105 

€ ಪಥಭ್ರಷ್ಟರು ಆಗ ಯಾವ ಸ್ಥಿಶಿಯಲ್ಲಿ ತರಲ್ಬಡುವರು 

20:124ರಿಂದ 126 ಟಿ-106, 107 

(ಹೆಚ್ಚಿನ ವಿವರಗಳನ್ನು "ಆಖಿರತ್‌", "ಮರಣಾನಂತರ 

ಜೀವನ", "ಸತ್ಸಲ-ಶಿಕ್ಸೆ", "ಹಶ್ರ್‌' ಮತ್ತು "ಶಫಾಅತ್‌" 

ನೋಡಿರಿ) 


ಕೆಸಾಸ್‌(ಪ್ರತೀಕಾರ) 

ಇದರ ಅರ್ಥ 2:ಟಿ-176‏ ٭ 

ಇದರ ಅಜ್ಞಾನಜನ್ಮ ಭಾವನೆ 2:8-7‏ ٭ 
ಅ ಪ್ರತೀಕಾರದಲ್ಲಿ ಸಮಾಜದ ಜೀವನ 2:176‏ 


I ಕುರ್‌ಆನ್‌ ವ್ಯಾಖ್ಯಾನ 
ಅ ಅದು "ಏಳು "8وت‎ ಅವತೀರ್ಣಗೊಳ್ಳುವುದರ 
ಅರ್ಥ- ಮುನ್ನುಡಿ 
೪ ಪ್ರವಾದಿವರ್ಯರ(ಸ) ಕಾಲದಲ್ಲಿ ಯಾವ ಯಾವ 
ವ್ಯಕ್ತಿಗಳ ಬಳಿ ಕುರ್‌ಆನಿನ . ಭಾಗಗಳು ಲಿಖಿತ 
ರೂಪದಲ್ಲಿದ್ದುವು- ಮುನ್ನುಡಿ 
೪ ಇದರ ಪಠನದ ಸರಿಯಾದ ಕ್ರಮ- ಮುನ್ನುಡಿ, 
1:ಪರಿಚಯ ۰ 
€ ಇದರ ಸಂಶೋಧನಾ ಪಠನದ ಕ್ರಮ- ಮುನ್ನುಡಿ 
€ ಇದರ ಇಂಗಿತಕ್ಕನುಸಾರ ಕಾರ್ಯವೆಸಗದೆ ಇದರ 
ತಿರುಳನ್ನು ತಿಳಿಯಲು ಅಸಾಧ್ಯ- ಮುನ್ನುಡಿ 
೪ 'ಸುಲೂಕ್‌ಕುರ್‌ಆನ್‌"(ಕುರ್‌ಆನಿನ ಚಿತ್ರಣಗಳ್ಳು)- 
ಮುನ್ನುಡಿ 
6 ಇದು ಸಾರ್ವಲೌಕಿಕ ಮತ್ತು ಅನಂತ 
ಮಾರ್ಗದರ್ಶಕವಾಗಿರುವುದಕ್ಕೆ ಆಧಾರಗಳು- ಮುನ್ನುಡಿ 
ಅ ಇದು ಪರಿಪೂರ್ಣ ಮಾರ್ಗದರ್ಶನ ಮತ್ತು ಇದರಲ್ಲಿ 
ಪ್ರತಿಯೊಂದರ ವಿವರ ಇರುವುದರ ಅರ್ಥ- ಮುನ್ನುಡಿ 


೪ ಸುನ್ನತ್‌(ಪ್ರವಾದಿಚರ್ಯೆ)ನೊಂದಿಗೆ ಇದರ ಸಂಬಂಧ- 
ಮುನ್ನುಡಿ ' 

ಅ ಇದು ಯಾವ ತರದ ಭಿನ್ನತೆಯನ್ನು ತಡೆಯುತ್ತದೆ? 
ಮುನ್ನುಡಿ 

ಅ ಇದರ ಪ್ರಕಾರ ಧರ್ಮ ನಿಷಿದ್ಧ ಭಿನ್ನಾಭಿಪ್ರಾಯಗಳ 
ಮಿತಿ ಮೇರೆಗಳು- ಮುನ್ನುಡಿ 

ಅ ಪ್ರಪ್ರಥಮ ಪರಿಪೂರ್ಣ ಅಧ್ಯಾಯ 1:ಪರಿಚಯ 
٭‎ ದಿವ್ಯವಾಣಿಯ ಅವಶೀರ್ಣದ ಆರಂಭ ಯಾವ 
ಸೂಕ್ತಗಳೊಂದಿಗೆ ಆಯಿತು? 1:ಪರಿಚಯ 

ಆ ಅಧ್ಯಾಯಗಳ ಹೆಸರು 2:ಪರಿಚಯ 

೪ ಅದರ ವೈಶಿಷ್ಟ್ಯಗಳು 2:2 ಟಿ-2, 3:7 

ಅ ಎಂತಹ ಜನರು ಅದರಿಂದ ಸನ್ಮಾರ್ಗದರ್ಶನ 
ಪಡೆಯಬಲ್ಲರು? 2:2, 3, 4 ಟಿ-3ರಿಂದ 8, 3:7 ಟಿ-5ರಿಂದ 7 
೬ ಮಾನವ ವರ್ಗಕ್ಕೆ ಅದರ ಸಂದೇಶವೇನು? 2:21 ಟಿ-36 
€ ಇದು ದೇವವಾಣಿಯಾಗಿರುವುದಕ್ಕೆ ಆಧಾರ ಪ್ರಮಾಣಗಳು 
2:23, 3: W-7, 10:15, 16 5-20, 21, 10:37, 38, 11:13, 
14 6-14, 17:88 ೬-105, 18:1 

* ಇದನ್ನು ದೇವವಾಣಿಯೆಂದು ನಂಬದಿರುವುದರ 
ಪಾರಲೌಕಿಕ ಪರಿಣಾಮಗಳು 2:23, 24 


“7:52, 8-36, 37, 12:111 ೬3-80, 16:89, 3-87 


1066 


ಅದರ ಅನೈಸರ್ಗಿಕ ಹಿನ್ನೆಲೆ- ಮುನ್ನುಡಿ 
ಅದರ ವಿಷಯ- ಮುನ್ನುಡಿ 

ಅದರ ಕೇಂದ್ರೀಯ ವಿಷಯ- ಮುನ್ನುಡಿ 

ಅದರ ಇಂಗಿತ- ಮುನ್ನುಡಿ 

ಅದರ ವಾಕ್ಸಂಬಂಧದ ವಿವರಣೆ- ಮುನ್ನುಡಿ 
ಅದರ ಅವತೀರ್ಣದ ಸ್ವರೂಪ- ಮುನ್ನುಡಿ, 
6:ಪರಿಚಯ 

ಅ ಇಸ್ಲಾಮೊ ಧರ್ಮಾಹ್ವಾನದ ವಿವಿಧ ಹಂತಗಳಲ್ಲಿ 
ಅವಶೀರ್ಣಗೊಂಡ ಸೂಕ್ತಗಳ ಪ್ರತ್ಸೇಕ ವೈಶಿಷ್ಟ್ಯಗಳು- 
ಮುನ್ನುಡಿ 

ಅ ಅದರ ವಿವರಣಾ ಶೈಲಿಯ ವೈಶಿಷ್ಟ್ಯಗಳು- ಮುನ್ನುಡಿ 
ಆ ಅದರ ವಿಷಯಗಳಲ್ಲಿ ಕಾಲ ಮತ್ತು ಸ್ಥಾನಗಳ ವರ್ಣವು 
ಇಷ್ಟು ಸ್ಪಷ್ಟವಾಗಿರುವುದೇಕೆ? ಮತ್ತು ಇದು ಅದರ ಸಾರ್ವಕಾಲಿಕ 
ಮತ್ತು ಸಾರ್ವಲೌಕಿಕ ಸನ್ಮಾರ್ಗದರ್ಶಕವೆಂಬ ಸ್ವರೂಪಕ್ಕೆ 
ವಿರುದ್ಧ ವಿರುದ್ಧವಲ್ಲ- ಮುನ್ನುಡಿ 

ಅ ಮಕ್ಕಾದಲ್ಲಿ ಅವತರಿತ ಅಧ್ಯಾಯಗಳ ಹಿನ್ನೆಲೆ ಮತ್ತು 
ಅವುಗಳ ವೈಶಿಷ್ಟ್ಯಗಳು- ಮುನ್ನುಡಿ, 6:ಪರಿಚಯ 

ಮದೀನಾದಲ್ಲಿ ಅವತರಿತ ಅಧ್ಯಾಯಗಳ ಹಿನ್ನೆಲೆ‏ وف 
ಮತ್ತು ಅವುಗಳ ವೈಶಿಷ್ಟ್ಯಗಳು-ಮುನ್ನುಡಿ ಅದರಲ್ಲಿ‏ 
ವಿಷಯಗಳ ಪುನರಾವರ್ತ್ಕನವೇಕೆ?- ಮುನ್ನುಡಿ‏ 

೬ ಇದರ ಪ್ರಸಕ್ತ ಅನುಕ್ರಮಪು, ಅದು ಅವಶೀರ್ಣಗೊಂಡ 
ಅನುಕ್ರಮಕ್ಕಿಂತ ಭಿನ್ನವಾಗಿರುವುದೇಕೆ? - ಮುನ್ನುಡಿ 

ಆ ಪ್ರಸಕ್ತ ಕ್ರಮಬದ್ಧತೆಯ ಯುಕ್ತಿಗಳು- ಮುನ್ನುಡಿ 
ಅ ಇದರ ಪ್ರಸಕ್ತ ಕ್ರಮಬದ್ಧತೆಯು ಯಾರಿಂದ 
ಕೊಡಲ್ಪಟ್ಟಿದ್ದು ಮತ್ತು ಯಾವಾಗ ಕೊಡಲ್ಪಟ್ಟಿದ್ದು?- 
ಮುನ್ನುಡಿ 

ಅ ಅದು ಸುರಕ್ಷಿತವಾಗಿರುವುದಕ್ಕೆ ಆಧಾರಗಳು-ಮುನ್ನುಡಿ 
٭‎ ಪ್ರವಾದಿವರ್ಯರ(ಸ) ಕಾಲದಲ್ಲಿ ಅದು 
ಲಿಖಿತಗೊಂಡದ್ದು- ಮುನ್ನುಡಿ 

೪ ಅದನ್ನು ಕಂಠಪಾಠ ಮಾಡುವ ಕ್ರಮವು ಆರಂಭದಿಂದಲೇ 
ರೂಢಿಯಲ್ಲಿತ್ತು- ಮುನ್ನುಡಿ 

€ ಅದರಲ್ಲಿ ಪರಿವರ್ತನೆ ಹೇಗೆ' ಅಸಾಧ್ಯ-, ಮುನ್ನುಡಿ 
ಅ ಪ್ರಥಮ ಅಧಿಕೃತ ಪ್ರತಿ ಹೇಗೆ ಸಿದ್ಧಗೊಳಿಸಲ್ಪಟ್ಟಿತು- 
ಮುನ್ನುಡಿ 


1067 
ಅ ಇದು ವೈರುಧ್ಯಗಳಿಂದ ಮುಕ್ತವಾಗಿರುವುದು 4:82 
೬-111 
6 ಇದು ಸುವ್ಯಕ್ತ ಗ್ರಂಥವಾಗಿರುವುದು 4:ಟಿ-195, 12:1 
ಅ ಇದು ದೇವವತಶಿಯಿಂದ ಅವತೀರ್ಣಗೊಂಡದ್ದೆಂಬುದರ 
ಕುರಿತು ಅಲ್ಲಾಹ್‌ ಮತ್ತು ದೇವಚರರ ಸಾಕ್ಷ್ಯ 4:166 
೪ ಇದು ಅಲ್ಲಾಹನ ಕಡೆಯಿಂದ ಪ್ರತ್ಮಕ್ಷ ಪ್ರಮಾಣವಾಗಿದೆ 
4:174, 6:157 
ಅ ಹಲಾಲ್‌ ಮತ್ತು ಹರಾಮ್‌ಗಳ ಕುರಿತು ಇದರ 
ವಿಚಾರಧಾರೆ 5:ಟಿ-18 
ف‎ ಅಂಧಕಾರದಿಂದ ಹೊರತೆಗೆದು ಪ್ರಕಾಶಕ್ಕೆ ತರುವ 
ಗ್ರಂಥ 5:16 
೬ ಅದು ಶಾಂತಿಯ ಕ್ರಮಗಳನ್ನು ತೋರಿಸಿ ಕೊಡುತ್ತದೆ 
5:16 
ಅ ಪ್ರವಾದಿಗಳ ವಿಷಯದಲ್ಲಿ ಇದರ ಒಂದು ಪ್ರಮುಖ 
ವಿವರಣೆ 5:ಟಿ-76 
ಅ ದಿವ್ಯಗ್ರಂಥಗಳ ಮೇಲೆ ಇದು "ಮುಹೈಮಿನ್‌' 
ಆಗಿರುವುದರ ಅರ್ಥ 5:48 ಟಿ-79 
€ ಅದರ ಅವಶೀರ್ಣವು ಯಹೂದಿಯರ ಅತಿರೇಕ ಮತ್ತು 
ಸತ್ಯನಿಷೇಧಗಳಲ್ಲಿ ವೃದ್ದಿಗೆ ಕಾರಣವಾಯಿತು 5:64 
ಆ ಅದು ಅಪರಾಧಿಗಳ ನೀತಿಯನ್ನು ಬೆಳಕಿಗೆ ತರುತ್ತದೆ 
655 
٭‎ ಅದು ಉಪದೇಶ ಮತ್ತು ಮುನ್ನೆಚ್ಚರಿಕೆಯ ಸಾಧನ 
6:70 
ಆ ಒಳಿತು ಮತ್ತು ಸಮೃದ್ಧಿಯ ಗ್ರಂಥ 6:92 
೪ ಅದರ ಪ್ರಥಮ ಅಭಿಸಂಬೋಧಿತರು 6:92 
* ಅದನ್ನು ನಂಬಲು ಪರಲೋಕದ ಮೇಲೆ ವಿಶ್ವಾಸ 
ಅಗತ್ಯ 6:92 ಟಿ-61 
ಅ ಅದರಲ್ಲಿ ವಾಕ್‌ ವೈವಿಧ್ಯತೆಯ ಶೈಲಿ 6:105 
ಅ ಲದು ತನ್ನ ಅಭಿಸಂಬೋಧಿತರಿಗೆ ಪರೀಕ್ಷಾ ಸಾಧನವಾಗಿ 
ಬಿಟ್ಟಿತು 6:ಟಿ-70 
೪ ಲದು ಸವಿವರವಾಗಿ ಇರುವುದು 6:114 ಟಿ-81 
€ ಅದರ ಮೂಲಕ ಜನರ ಮೇಲೆ ವಾದವನ್ನು 


* "ಕುರ್‌ಆನ್‌" ಪದದ ಅರ್ಥ 12:ಟಿ-! 
ಅ "ದೇವವಾಣಿ" ಎಂಬ ವಿಶಾಲಾರ್ಥದಲ್ಲಿ ಈ ಹೆಸರಿನ 


ಪ್ರಯೋಗ 15:87 


ಅ ಇದರ ಸಂದೇಶವು ಎಲ್ಲ ಗತ ದಿವ್ಯಗ್ರಂಥಗಳು ಸಾರಿದ 


 ಕೊನೆಗೊಳಿಸಿದುದು 6:155ರಿಂದ 157 


ಅ ಇದು ಕೇವಲ ಕಾನೂನಿನ ಗ್ರಂಥವಲ್ಲ, ಇದು: 


ವಿಷಯ ಸೂಚಿ 

೪ ಇದನ್ನು ದೇವವಾಣಿಯೆಂದು ನಂಬುವುದರ ಪಾರಲೌಕಿಕ 
ಪರಿಣಾಮಗಳು 2:25 

೪ ಇದರ ಕುರಿತು ವಿರೋಧಿಗಳ ಆಕ್ಟೇಪಗಳು ಮತ್ತು 
ಅವುಗಳಿಗೆ ಉತ್ತರಗಳು 2:26 ಟಿ-28, 2:106 3-109, 
193, 6:105 ೬3-70, 18:3-9, 20: ೬-63, 69 


ಸಂದೇಶವೇ ಆಗಿದೆ 5:ಟಿ-97, 3:ಟಿ-2, 10:-96 

ಅ ಅದು ಗತ ದಿವ್ಯಗ್ರಂಥಗಳನ್ನು ಸಮರ್ಥಿಸುತ್ತಿದೆ 2:41, 
89, 91, 97, 3:3, 4:47, 5:48, 6:92, 10:37, 12:111 
ಆ ಗತದಿವ್ಮ ಗ್ರಂಥಗಳ ಸಮರ್ಥನೆಯನ್ನು ಅದು ಯಾವ 
ಅರ್ಥದಲ್ಲಿ ಮಾಡುತ್ತದೆ 3:ಟಿ-2 

€ ಅದು ಪ್ರವಾದಿವರ್ಯರ(ಸ) ಬಳಿಗೆ ಜಿಬ್‌ರೀಲ್‌ರ(ಅ) 
ಮುಖಾಂತರ ಬಂದಿದೆ 2:97 

ಅ ಅದರ ಗುಣವಿಶೇಷಗಳು 2:97, 99, 2:185 

ಇದರ ವಾಕ್ಕಗಳು ನಿರಸ್ತ್ರಗೊಳ್ಳುವುದರ ಅರ್ಥ 2:106‏ ٭ 
೬-109 4‏ 

ಅ ಇದರ ತಾತ್ವಿಕ ಶಿಕ್ಷಣಗಳು 2:130ರಿಂದ 136 

ಅ ಅದು ಕಾನೂನನ್ನು ವಿವರಿಸುವುದರ ಜೊತೆಗೆ ನೈತಿಕ 
'ಭಾವಗಳನ್ನೂ ಜಾಗೃತಗೊಳಿಸುತ್ತದೆ 2:175ರಿಂದ 182, 
445-163 

೪ ಇದರ ಅವಶತೀರ್ಣದ ಆರಂಭ 2:185 

ಮಾನವ ಇತಿಹಾಸದ ಕುರಿತು ಅದರ ವಿಚಾರಧಾರೆ‏ ٭ 
2-230 

ಅ. ಅದು ಸತ್ಯ ಸಹಿತ ಬಂದಿದೆ 3:3, 4:105, 5:48, 6:114 
ಆ ಕುರ್‌ಆನ್‌ ಸತ್ಯ ಮಿಥೃಗಳ ಒರೆಗಲ್ಲಾಗಿರುವುದು 3:4 
೬ ಕುರ್‌ಆನಿನ ಘಫರಮಾನುಗಳನ್ನು ನಿರಾಕರಿಸುವುದರ 
ಪರಿಣಾಮ 3:4 

ಅ ಅದರ ಸೂಕ್ತಗಳೆ ಎರಡು ದೊಡ್ಡ ವಿಧಗಳು; 
ಮುಷ್ಯಮಾತ್‌ ಮತ್ತು ಮುತಶಾಬಿಹಾತ್‌ 3:7 ಟಿ-56 

ಇದರಿಂದ ಸನ್ಮಾರ್ಗದರ್ಶನ ಹೇಗೆ ಪಡೆಯಬಹುದು?‏ ٭ 
ಮ‏ 7 137 

€ ಇದು ಸತ್ಯವಿಶ್ವಾಸಿಗಳ ಪಾಲಿಗೆ ತೀರ್ಮಾನದ 
ಮಾನದಂಡ ಮತ್ತು ಕಾನೂನಿನ ಉಗಮ ಬಿಂದುವಾಗಿರುತ್ತದೆ 
4:59 ಟಿ-89, 4:105, 5:48 


ಸನ್ಮಾರ್ಗದರ್ಶಕ ಗ್ರಂಥ 4:ಟ-90 


ಕುರ್‌ಆನ್‌ ವ್ಯಾಖ್ಯಾನ 
೪ ಅಲ್ಲಾಹನು ಇದರ ರಕ್ಷಣೆಯ ಹೊಣೆಯನ್ನು ಸ್ವತಃ 
ವಹಿಸಿರುವನು 15:9 
೪ ಇದರ ವರ್ಣನೆ 7:52, 203 ಟಿ-152, 10:1, 57, 58, 
11:1, 120, 12:104, 111, 14:52, 16:64, 89 
೪ ಇದರ ಸಮೃದ್ದಿಗಳು 7:204 ಟಿ-153 
€ ಇದು ಜಗತ್ತಿನ ಪ್ರತಿಯೊಂದು ಸಂಪತ್ತಿಗಿಂತ ಹೆಚ್ಚು 
ಬೆಲೆ ಬಾಳುವಂತಹದು 10:58 
ಇದು ಬಹುದೊಡ್ಡ ಅನುಗ್ರಹ 15:ಟಿ-50 
೬ ಇದನ್ನು ದಿಕ್ರ್‌ ಎಂದು ಯಾವ ಅರ್ಥದಲ್ಲಿ 
ಹೇಳಲಾಯಿತು 7: ಟಿ-135, 20:99 
೪ ಇದು ನಂಬುವವರಿಗೆ ಸನ್ಮಾರ್ಗದರ್ಶನ, ದಿವ್ಯ ಔಷಧ 
ಮತ್ತು ಕೃಪೆಯಾಗಿದೆ 7:52, 17:82 : 
೪ ಇದರಿಂದ ವಿಮುಖರಾಗುವವರು ನಷ್ಟದಲ್ಲಿರುವರು 
17:82 


೪ ಇದರ ಅವತೀರ್ಣದ ಉದ್ದೇಶ 7:2, 14:1, 52, 
16:64, 89, 17:41, 18:1, 2, 19:97, 20:1ರಿಂದ 3, 113 
توف‎ ಸಂದೇಶ 7:ಪರಿಚಯ, 2 


೪ ಇದರ ಸಂದೇಶ ತಲಪಿದ ಬಳಿಕ ಪ್ರತಿಯೊಬ್ಬನ ಮೇಲೆ 
ಅಲ್ಲಾಹನ ಬಾಧ್ಯತೆ ಕೊನೆಗೊಳ್ಳುತ್ತದೆ 17:ಟ-102 

6 ವಿವೇಕವುಳ್ಳವನು ಇದರ ಸಂದೇಶವನ್ನು ಸ್ವೀಕರಿಸದೆ 
ಇರಲಾರ 11:17 ೬-17, 19 

ಅ ಪರಲೋಕವನ್ನು ನಂಬದವರು ಇದರ 
ಸನ್ಮಾರ್ಗದರ್ಶನದಿಂದ ಏಕೆ ವಂಚಿತರಾಗುತ್ತಾರೆ? 17:46 
ಟಿ51 

೪ ಅಪರಾಧಿಗಳಿಗೆ ಇದರ ಬೋಧನೆಯು ಅತ್ಯಂತ 
ಅರೋಚಕವಾಗಿರುತ್ತದೆ 15:12 

೪ ಮನುಷ್ಯನು ಇದರಿಂದ ಪ್ರಯೋಜನ ಹೊಂದುವುದೇ 
ಶೈತಾನನಿಗೆ ಅತ್ಯಂತ ಬೇಸರದ ವಿಷಯ 16:ಟ-101 

೪ ಇದರಿಂದ ಸನ್ಮಾರ್ಗದರ್ಶನ ಪಡೆಯಲು ಪಠನದ 
ಸರಿಯಾದ ಕ್ರಮ 16:98 ಟಿ-101 

ಇದನ್ನು ಕೇಳುವ ಶಿಷ್ಟಾಚಾರಗಳು 7:208‏ ٭ 

€ ಇದನ್ನು ಓದುವ ಶಿಷ್ಟಾಚಾರಗಳು 16:98 

ಅ ಒಂದು ಸೂಕ್ತವನ್ನು ಅದರ ವಿಷಯಾನುಬಂಧದಿಂದ 
ಪ್ರತ್ಯೇಕಿಸಿ ಅರ್ಥ ಪಡೆಯುವ ವ್ಯಾಖ್ಯಾನ ಕ್ರಮವು ತಪ್ಪು 
16:53-62, 17:3-103 


೪ ಅದನ್ನು ತಿಳಿಯಲು ಪ್ರವಾದಿವರ್ಯರ(ಸ) 


1068 


ಅ ಇದನ್ನು ತರುವವನು ಪವಿತ್ರಾತ್ಮನು 2 

ಅ ಇದನ್ನು ಅಲ್ಲಾಹನು ಅವತೀರ್ಣಗೊಳಿಸಿದನು 7:3, 
10:37, 94, 108, 11:13, 14, 12:2, 13:37, 14:1, 15:9, 
16:63, 102, 17:39, 82, 87 ೬-104, 18:1, 27, 19:97, 
20:2, 99, 113 

ಅ ಇದು ಅಲ್ಲಾಹನ ಹೊರತು ಇನ್ನಾರ ವಾಣಿಯೂ 
ಆಗಿರಲು ಸಾಧ್ಯವಿಲ್ಲ 10:37 

೬ ಇದಕ್ಕೆ ಸಮನಾದ ಕೃತಿಯೊಂದನ್ನು ಮಾಡಿ ತರಲು ಈ 
ಜಗತ್ತಿಗೆ ಕೊಟ್ಟ ಪಂಥಾಹ್ವಾನ 10:38, 11:13, 17:88 
€ ಇದು ಪ್ರವಾದಿವರ್ಯರಿಗೆ(ಸ) ಕೊಡಲಾದ 
ಮುಲ್‌ಜಿರಾ(ಪವಾಡ) 7:203 ಟಿ-152 

ಅ ಇದು ಯಾವ ರೂಪಗಳಲ್ಲಿ ಪವಾಡವಾಗಿದೆ? 
10:5-46, 17: 4-105 

€ ಇದರ ಸತ್ಮತೆಗೆ ಆಧಾರ ಪ್ರಮಾಣಗಳು ಮತ್ತು 
ಸಾಕ್ಟ್ಯಗಳು 7:ಟಿ-128, 143, 12:ಪರಿಚೆಯ, 12:102, 103, 
17:43-89, 101, 105 

ಅ ಇದು ಸಾದ್ಮಂತ ಸತ ಸಹಿತವಾಗಿಯೇ 
' ಅವತೀರ್ಣಗೊಂಡಿದೆ 10:94, 108, 11:17, 13:1, 17:105 
ಅ ಇದು ಸಂಪೂರ್ಣ ನೇರ ಮಾರ್ಗವನ್ನು ತೋರಿಸಿ 
ಕೊಡುತ್ತದೆ 17:9 

೪ ಇದು ಅಲ್ಲಾಹನ ಕಡೆಯಿಂದ ಒಂದು ಹುಕ್ಕ್‌ 
ಆಗಿರುತ್ತದೆ 13:37 

6 ಇದು ಸಕಲ ಮಾನವರಿಗೆ ಅಲ್ಲಾಹನ 
ಸಂಬೇಶವಾಗಿರುತ್ತದೆ 14:52 

೬ ಇದು ಅರಬರಿಗೆ ಮಾತ್ರ ಅವಶೀರ್ಣಗೊಂಡದ್ದೆಂಬುದರ 
ಖಂಡನೆ 12:ಟಿ-2 

ಇದು ಅರಬೀ ಭಾಷೆಯಲ್ಲಿ ಅವತೀರ್ಣಗೊಂಡಿದೆ‏ ہ 
13:37 ,12:2 

೪ ಜನರು ಇದನ್ನು ಅರ್ಥಮಾಡಿಕೊಳ್ಳಲಿಕ್ಕಾಗಿ ಇದು 
ಅವತೀರ್ಣಗೊಂಡಿದೆ .12:2, 16:44 

ಅ ಇದರ ಅವತೀರ್ಣದ ರೀತಿ 12:ಪರಿಚಯ, 16:102, 
19:3-39, 20:114 -91 

€ ಇದು ಹಂತಹಂತವಾಗಿ ಅವಶೀರ್ಣಗೊಂಡುದರ ಯುಕ್ತಿ 
16:43-103, 17:106 8-119 

€ ಇದರ ಹೊಸ ಆಜ್ಞೆಗಳನ್ನು ಘೋಷಿಸುತ್ತಿದ್ದುದು 
ಹೇಗೆ? 9:ಟಿ-126 


1069 


33, 15:16ರಿಂದ 20, 85, 16:10ರಿಂದ 17, 48, 49, 

17:12,44 

ಅ ಪಾರಮಾರ್ಥಿಕ ವಾಸ್ತವಿಕತೆಗಳ ಕುರಿತು ಅದರ ವಿತರಣೆ 

7:-10ರಿಂದ 16, 7:35 ಟಿ-30, 33, 134, 135, 16:93, 

17:43-13, 56 

ಅ ಮಾನವ ಸೃಷ್ಟಿಯ ಕುರಿತು ಅದರ ವಿವರಣೆ 
("ಮನುಷ್ಕ" ನೋಡಿರಿ) 

೪ ಮತಗಳ ಮೂಲದ ಕುರಿತು ಅದರ ವಿವರಣೆ 10:19 

("ಇಸ್ಲಾಮ್‌' ಮತ್ತು "ದೀನ್‌" ನೋಡಿರಿ) 

ಅ ದಿವ್ಯಗ್ರಂಥಗಳು ಇದನ್ನು ಸಮರ್ಥಿಸುತ್ತವೆ 10:ಟಿ-96 

೪ ಮೊದಲು ಬಂದಿದ್ದ ಗ್ರಂಥಗಳ ಬೋಧನೆಗಳನ್ನು 

ಅದು ವಿವರವಾಗಿ ತಿಳಿಸುತ್ತದೆ 10:37 ಟಿ-45 

೪ ಅದು ಬನೀ ಇಸ್ರಾಈಲರ ಪ್ರವಾದಿಗಳನ್ನು ಅವರ 

ಮೇಲೆ ಸ್ವತಃ ಬನೀ ಇಸ್ರಾಈಲರೇ ಹೊರಿಸಿದ 

ಸುಳ್ಳಾರೋಪಗಳಿಂದ ಮುಕ್ತಗೊಳಿಸುತ್ತದೆ 7:ಟಿ-108, 

204-69 

೪ ಇತಿಹಾಸದ ಕುರಿತು ಅದರ ದೃಷ್ಟಿಕೋನ 7: ಟಿ-10, 

20, 7:34 ಟಿ-44, 7:59 ಟಿ-50, 77, 7:128, 129, 8:53, 

9:69,70, 10:13, 19, 47, 11:ಪರಿಚಯ, 57 ಟಿ-84, 

11:94, 101, 102, ೬-105, 115, 13:11, ,3-8ۂ:14‎ 13, 

18, 15:4, 5, 16:36, 4-34, 17:15Oಂದ 17 

€ ಇದರ ನೈತಿಕ ತತ್ವ 7:ಟಿ-13, 30, 61, 7:146 ಟ- 

110, 111, 125, 138, 8:45-23, 43, 46, 10:8-12, 

11:117 8-115, 117, 16: &-91, 1745-16, 18, 18:28 
("ನೈತಿಕ ಶಿಕ್ಷಣಗಳು" ನೋಡಿರಿ) 

ಅ ಇದರ ನೈತಿಕ ದೃಷ್ಟಿಕೋನ 7:ಟಿ-10, 33, 9:19, 20, 

51 ಟಿ-51, 11:4-3, 13:22 ಟಿ-40, 16:ಟ-91ರಿಂದ 93, 

98, 17:18 

€ ಇದರ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ತತ್ವಗಳು 7:ಟ- 

13, 20, 21, 7:56 -44, 7:189, 16:90 u-88, 

17:31ರಿಂದ 38 

೪ ಇದರ ಮನೋಜ್ಞಾನ 7:ಟಿ-13, 77, 81, 7:146 ಟಿ- 

135, 8:43-47, 11-43-103, 13:3-53, 54, 15:43-7, 16: 


೬-104, 17:41-51 
೪ ಇದರಲ್ಲಿ ಇಸ್ಲಾಮೊ ತತ್ವಶಾಸ್ತ್ರದ ಬುನಾದಿಗಳು 
104365 


ವಿಷಯ ಸೂಚಿ 


ನಡೆನುಡಿಗಳಿಂದ ಸಿಗುವ ವಿವರಣೆ ಅಗತ್ಮ 16:44 
٤ئ40‎ 
ಅ ಹದೀಸ್‌ನಲ್ಲಿ ಯಾವುದಾದರೊಂದು ವಿಷಯವು 
ಕುರ್‌ಲನಿಗಿಂತ ಅಧಿಕವಾಗಿದ್ದರೆ, ಅದು ಕುರ್‌ಲನಿಗೆ 
ವಿರುದ್ಧ: ವಾಗಿದೆ ಎಂದು ಅರ್ಥವಲ್ಲ 17:ಟಿ-1 
ಆ ಸತ್ಕವಿಶ್ವಾಸಿಗಳ ಮೇಲೆ ಅದರ ಪ್ರಭಾವಗಳು 9:124 
೪ ಕಪಟವಿಶ್ವಾಸಿಗಳ ಮೇಲೆ ಅದರ ಪ್ರಭಾವಗಳು 
9125 
€ ಅರಬ್‌ ಸತ್ಯಸಂಧರು ಅದನ್ನು ಹೇಗೆ ಸ್ವಾಗತಿಸುತ್ತಿದ್ದರು? 
16:30 ಟಿ-27 
೬ ಇದರ ಪ್ರಚಾರವನ್ನು ತಡೆಯಲು ಸತ್ಯನಿಷೇಧಿಗಳು 
ಯಾವ ಕ್ರಮ ಕೈಗೊಂಡಿದ್ದರು 16:24 ಟಿ-22 

(ಹೆಚ್ಚಿನ ವಿವರಣೆಗೆ "ಮುಹಮ್ಮದ್‌(ಸ" ನೋಡಿರಿ) 
೪ ಇದರ ಕುರಿತು ಮಕ್ಕಾದ ಸೆತ್ಯನಿಷೇಧಿಗಳ ಆಕ್ಷೇಪಗಳು 
ಮತ್ತು ಅವುಗಳಿಗೆ ಉತ್ತರಗಳು 8:31ರಿಂದ 33, 10:ಪರಿಚಯ 
-1, 10:15, 16, 38, 13:-55ಿಂದ 58, 16:101ರಿಂದ 
105, 11:43-7, 15:36ರಿಂದ 44 
ಅ ಮಕ್ಕಾ ಕಾಲದ ಕೊನೆಯ ಕಾಲಘಟ್ಟದ ಅಧ್ಯಾಯಗಳ 
ವಿಶಿಷ್ಟ ವಿವರಣಾ ಶೈಲಿ 7:ಪರಿಚಯ, 10:ಪರಿಚೆಯ, 
11:ಪರಿಚಯ, 13:ಪರಿಚಯ, 14:ಪರಿಚಯ, 
15:ಪರಿಚೆಯ 
೪ ಇದು ಪುರಾವೆಗಳನ್ನು ಕೊಡುವ ರೀತಿ ಮತ್ತು ಅದರ 
ವಾದ ವೈಖರಿ 7:ಟಿ-18, 22, 41, 7:71, 187, 188 ೬- 
143ರಿಂದ 152, 10:2 ೬-2, 3, 8,9, 21,22, 10:31ರಿಂದೆ 
34 ಟಿ-42, 43, 10:68 ೬-68, 75, 107, 11:5, 6, 
ಟಿ-6, 11:13, 14 ಟಿ-56, 67, 69, 13:ಪರಿಚಯ 
ಟಿ-4ರಿಂದ 16, 13:12ರಿಂದ 16, 33, 14:8-24, 16:1ರಿಂದ 
17 ೬-13, 16:40 ೬3-36, 16:66ರಂದ 70 ಟಿ-56, 59, 
18:ಪರಿಚಯ 
ಅ ಇದು ಮಾನವನ ವಿವೇಕ ಮತ್ತು ಯೋಚನಾಶಕ್ತಿಯನ್ನು 
ಅಭಿಸಂಬೋಧಿಸಿ ಪ್ರಭಾವಿತೆಗೊಳಿಸುತ್ತದೆ 7:184, 185, 
10:16, 24, 31, 32, 34, 35 ಟಿ-43, 65, 11:24, 51 
ಟಿ-56, 12:109, 13:3 ಟಿ-7ರಿಂದೆ 11, 13:15, 16, 19, 
14:52, 16:12, 13, 67, 69, 19:35 ೬-22 
٭‎ ವಿಶ್ವ ವ್ಯವಸ್ಥೆ. ಯ ಕುರಿತು ಅದರ ವಿವರಣೆ 7:54, 
10:3, 5, 6, 13:20ಿಂದ 4 ಟಿ-2ರಿಂದ 11, 14:19, 32, 


ಕುರ್‌ಆನ್‌ ವ್ಯಾಖ್ಯಾನ 

73, 85, 86, 145, 8:20, 21, 24, 25, 27, 45, 46, 9:22, 

36, 113, 119, 11:84, 11200ದ 114, 16:90, 91, 106, 

125, 17:26ರಿಂದ 38, 53 

೬ ವಿಶ್ವಾಸಗಳ ಕುರಿತು 7:158, 180, 10:107, 12:40, 

13:38, 16:36, 17:23, 36, 39, 44, 18:26 

೪ ಆರಾಧನೆಗಳ ಕುರಿತು 7:29, 31, 55, 205, 9:60, 108, 

10:3, 11:2, 26, 50, 84, 114, 17:23, 78,79 
ಇಸ್ಲಾಮೊ ರಾಷ್ಟ್ರ ಮತ್ತು ಇಸ್ಲಾಮೊ ಸಂಘಟನಾ 

ವೃವಸ್ಥೆಯ ಕುರಿತು ("ಇಸ್ಲಾಮೂ ರಾಷ್ಟ್ರ" ಮತ್ತು "ಇಸ್ಲಾಮೊ 

ಸಂಘಟನಾ ವ್ಯವಸ್ಥೆ" ನೋಡಿರಿ) 

ಅ ಕಾನೂನುಪರ ಆದೇಶಗಳು ("ಇಸ್ಲಾಮೊ ಕಾನೂನು" 

ನೋಡಿರಿ) 

ಅ ಯುದ್ಧದ ಕುರಿತು ("ಜಿಹಾದ್‌', "ಕಾನೂನು" ಮತ್ತು 

ಫೀ ಸಬೀಲಿಲ್ಲಾಹ್‌'" ನೋಡಿರಿ)‏ ود" 

೪ ಬಾರಿತ್ಯ್ಯದ ಕುರಿತು ("ನೈತಿಕ ಶಿಕ್ಷಣ”, "ಕುರ್‌ಆನಿನ 

ನೈತಿಕ ದೃಷ್ಟಿಕೋನ ಮತ್ತು ಅದರ ನೈತಿಕ ತತ್ವ'' ನೋಡಿರಿ) 

೪ ಧರ್ಮಾಹ್ವಾನ ಮತ್ತು ಪ್ರಚಾರದ ಕುರಿತು 

('ಧರ್ಮಪ್ರಚಾರದಲ್ಲಿ ಯುಕ್ತಿ” ಮತ್ತು "ಸತ್ಕಾಹ್ವಾನ'' 

ನೋಡಿರಿ) 

೪ ಮಸೀದಿಗಳ ಕುರಿತು ("ಮಸ್ತಿದುಲ್‌ ಹರಾಮ್‌" 

ಮತ್ತು "ಅಲ್ಲಾಹನ ಮಸೀದಿಗಳು" ನೋಡಿರಿ) 

೪ ಸಂಸ್ಕೃತಿ ಮತು ಸಮಾಜ 7:26, 28, 9:34, 35, 

17:23ರಿಂದ 37 

€ ಆರ್ಥಿಕ ವ್ಯವಹಾರಗಳ ಕುರಿತು 7:85, 934, 35, 

11:84, 17:26, 29, 35 

೪ ವಾರೀಸುದಾರರ ಕುರಿತು 8:75 ಟಿ-52 

ಆ ಆಹಾರ ವಸ್ತುಗಳ (ತಿನ್ನುವ ಕುಡಿಯುವ) ಕುರಿತು 

10:59, 16:114, 115 

€ ನಮಾರುನ ಆದೇಶಗಳು ("ನಮಾರು್‌" ನೋಡಿರಿ) 

೪ ಹಜ್ಜ್‌ನ ಆದೇಶಗಳು (ನೋಡಿರಿ "ಹಜ್ಹ್‌") 

ಅ ಬಲಿದಾನದ ಆದೇಶಗಳು (ನೋಡಿರಿ- "ಬಲಿದಾನ" 

ಆ ಕಾನೂನಿನ ಕುರಿತು ಆದೇಶಗಳು (ನೋಡಿರಿ- "ಇಸ್ಲಾಮೊ 

ಕಾನೂನು") 

ಅ ಅನುಮತಿಯ ಆದೇಶಗಳು (ನೋಡಿರಿ- "ಅನುಮತಿ") 

ಪರ್ದಾದ ಆದೇಶಗಳು (ನೋಡಿರಿ- "ಪರ್ದಾ"')‏ ٭ 


3-103, 11:120, 12:45-74, 12:111, 14:4-24, 46, 56, . 


ಆ ಹ. ನೂಹ್‌ರ(ಅ) ಕಥೆ ಹೇಳುವುದರ ಉದ್ದೇಶ 7:ಟ-' 


1070 


ಅ ಇದು ಸತ್ಕಾನ್ವೇಷಣೆಯ ಯಾವ ವಿಧಾನಗಳ ಕಡೆಗೆ 
ಮಾನವನಿಗೆ ಮಾರ್ಗದರ್ಶನ ಮಾಡುತ್ತದೆ 7:ಟಿ-143, 
10:43-11, 65, 104, 105, 12:105 3-75, 13:87, 44, 
145 

6 ಇದರ ಆರ್ಥಿಕ ದೃಷ್ಟಿಕೋನ 17:26ರಿಂದ 31 ಟಿ- 
28, 29, 17:66 -83 

€ ಸಮತಾವಾದದ ಪರವಾಗಿ ಇದರಿಂದ ಪಡೆಯಲಾಗುವ 
ಒಂದು ತಪ್ಪು ಆಧಾರ 16:ಟಿ-62 

ಅ ಇದರಲ್ಲಿ ಕಥೆಗಳನ್ನು ಯಾವ ಉದ್ದೇಶಕ್ಕಾಗಿ 
ಹೇಳಲಾಗಿದೆ 7:ಟಿ-46, 49, 50, 76, 77, 11:ಪರಿಚಯ, 


17:48-10, 18:ಪರಿಚೆಯ, 19:ಪರಿಚಯ 

೪ ಹ. ಆದಮ್‌ ಮತ್ತು ಹಬ್ವಾರ(ಅ) ಕಥೆ ಹೇಳುವುದರ 
ಉದ್ದೇಶ 7:ಟಿ-13, 15:43-25, 17:53-74, 18:8-47, 
20:ಪರಿಚೆಯ, ಟಿ-93, 95, 106 


50, 10:ಪರಿಚಯ, ಟಿ-69, 11:೬-39 

ಅ ಹ. ಇಬ್‌ರಾಹೀಮ್‌ರ(ಅ) ಕಥೆ ಹೇಳುವುದರ ಉದ್ದೇಶ 
: 11:3-84, 14: 68-46, 15:88-30, 19:ಪರಿಚಯ ಟಿ-26 
ಅ ಹ. ಲೂತ್‌ರ(ಅ) ಕಥೆ ಹೇಳುವುದರ ಉದ್ದೇಶ 11:ಟ- 
84, 93, 15:8-0 

€ ಹ. ಯೂಸುಫ್‌ರ(ಅ) ಕಥೆ ಹೇಳುವುದರ ಉದ್ದೇಶ 
12:ಪರಿಚಯ 4 

೪ ಹ. ಮೂಸಾ(ಅ) ಮತ್ತು ಬನೀ ಇಸ್ರಾಕಲರ ಕಥೆ 
ಹೇಳುವುದರ ಉದ್ದೇಶ 7:ಟಿ-83, 10:ಪರಿಚಯ, ಟಿ-74, 
1445-13, 17:88-10, 113, 117, 20:ಪರಿಚೆಯ ಟಿ-55, 62 
ಅ ಕುರ್‌ಆನಿನ ಕಥೆಗಳ ಅರ್ಥವನ್ನು ಕುರೈಶರು ಚೆನ್ನಾಗಿ 
ತಿಳಿದಿದ್ದರು 11:ಟ-39 

ಅ ಕಥೆ ಹೇಳುವುವರಲ್ಲಿ ಕುರ್‌ಆನಿನ ಕ್ರಮ 12:ಪರಿಚಯ, 
18:023 

€ ಅದು ಬನೀ ಇಸ್ರಾಈಲರಿಂದ ವರದಿಗಳನ್ನು 
ಉಲ್ಲೇಖಿಸುತ್ತದೆ ಎಂಬ ಓರಿಯಂಟಲಿಸ್ಪರ ಅಪವಾದದ 
ಖಂಡನೆ 12:ಟ-25(ಅ) 


ಕುರ್‌ಆನಿನ ಆದೇಶಗಳು 
٭‎ ಸೈದ್ದಾಂತಿಕ ಆದೇಶಗಳು 7:3, 27, 33, 55, 56, 65, 


10741 


ಆ ಶಿರ್ಕ್‌(ಬಹುದೇವತ್ವ) ಮಾಡುವವರಿಗೆ ಮರು 
ಭೂಮಿಯಲ್ಲಿ ಅಲೆದಾಡುವ ಉದಾಹರಣೆ 6:71 

ಅ ಸಣ್ಣ ಸಣ್ಣ ಉದಾಹರಣೆಗಳ ಕುರಿತು ವಿರೋಧಿಗಳ 
ಆಕ್ಷೇಪ ಮತ್ತು ಅದಕ್ಕೆ ಉತ್ತರ 2:26, 6:105 ಟಿ-70 
ಅ "ಮೃತು" ಎಂದರೆ ಅಜ್ಞಾನ ಮತ್ತು ಬೋಧ ರಹಿತ 
ಜೀವನ 6:122 ಟಿ-88 

೪ “ಜೀವನ” ಎಂದರೆ ಪಾಪ ಪುಣ್ಯಗಳ ಬೋಧಾವಸ್ಥೆ 
6:122 8-8 

೪ "ಪ್ರಕಾಶ" ಮತ್ತು "ಅಂಧಕಾರ" ಎಂಬುದು ಜ್ಞಾನ 
ಮತ್ತು ಅಜ್ಞಾನ ಎಂಬ ಅರ್ಥದಲ್ಲಿ 6:122 ಟಿ-89 ' 
೪ ಪ್ರವಾದಿತ್ವಕ್ಕೆ ಕೃಪಾವೃಷ್ಮಿಯ ಉದಾಹರಣೆ 7:57, 58 
٭‎ ಸತ ಜ್ಞಾನವಿದ್ದೂ ಲೋಕಾರಾಧನೆಯಲ್ಲಿ ಬಿದ್ದಿರುವನನ 
ಉದಾಹರಣೆ 7:175, 176 

೪ ಅಲ್ಲಾಹನಿಂದ ನಿರ್ಭಯರಾಗಿ ಜೀವನ ನಡೆಸುವವರ 
ಉದಾಹರಣೆ 9:109 ಟಿ-103 

6 ಲೌಕಿಕ ಜೀವನದ ಉದಾಹರಣೆ 10:24, 18:45 
٭‎ ಅಲ್ಲಾಹನನ್ನು ಬಿಟ್ಟು ಇತರರನ್ನು ಪ್ರಾರ್ಥಿಸುವವರೆ 
ಉದಾಹರಣೆ 13:14 

೪ ಸತ್ಯಮಿಥ್ಮ್ಕಗಳ ಘರ್ಷಣೆಯ ಉದಾಹರಣೆ 13:17 
೬31 

೪ ಸತ್ಮನಿಷೇಧಿಗಳೆ ಸಂಪತ್ತು ವೃರ್ಥವಾಗುವುದರ 
ಉದಾಹರಣೆ 14:18 ۱ 
೪ ಪವಿತ್ರ ವಚನ ಮತ್ತು ಪೈಶಾಚಿಕ ವಚನದ ಉದಾಹರಣೆ 
14:24ರಿಂದ 26 

೪ ಮುಶ್ರಿಕರ ಆರಾಧ್ಯರ ಉದಾಹರಣೆ 16:71 ಟಿ-62, 
16:76 ಟಿ-69 

ಲೋಕಾರಾಧಕ ಮತ್ತು ದೇವಾರಾಧಕರ ಉದಾಹರಣೆ‏ ٭ 
18:32ರಿಂದ 44‏ 

ಅ ಅಲ್ಲಾಹನ ವಚನಗಳು ಅಪಾರವಾಗಿರುವುದರ 
ಉದಾಹರಣೆ 18:109 


ಕುರ್‌ಆನಿನಲ್ಲಿರುವ ಪ್ರಾರ್ಥನೆಗಳು(ದುಆಗಳು) 
೪ ಹ. ಆದಮ್‌ ಮತ್ತು ಹವ್ವಾರ(ಅ) ಕ್ಷಮಾಪ್ರಾರ್ಥನೆ 
72 

೪ ಹ. ಶುಖಬ್‌ರ(ಅ) ಪ್ರಾರ್ಥನೆ 7:89 


ವಿಷಯ ಸೂಚಿ 


(ಹೆಚ್ಚಿನ ವಿವರಗಳಿಗೆ "ಕುರ್‌ಆನ್‌", "ಇಸ್ಲಾಮ್‌" ಮತ್ತು 
"ಸ್ಲಾಮೊ ಕಾನೂನು" ನೋಡಿರಿ) 


ಕುರ್‌ಆನಿನ ಕಥೆಗಳು 
ಅ ಹ. ಆದಮ್‌ ಮತ್ತು ಹವ್ವಾರ(ಅ) ಕಥೆ 7:11ರಿಂದ 
25, 15:26ರಿಂದ 44, 17:61ರಿಂದ 65, 18:50, 20: 


1168008 123 

ಹ. ನೂಹ್‌ರ(ಲ) ಕಥೆ 7:59ರಿಂದ 64, 10:71ರಿಂದ‏ ٭ 
11:25ರಿಂದ 49‏ ,73 

ಅ ಹ. ಹೂಬ್‌ರ(ಅ) ಕಥೆ 7:65ರಿಂದ 72, 1: 
50ರಿಂದ 60 

€ ಹ. ಸಾಲಿಹ್‌ರ(ಅ) ಕಡೆ 7:73ರಿಂದ 79, 
11:61ರಿಂದ 68 


ಅ ಹ. ಇಬ್‌ರಾಹೀಮ್‌ರ(ಅ) ಕಥೆ 11:69ರಿಂದ 76, 
14:35ರಿಂದ 41, 15:51ರಿಂದ 56, 19:41ರಂದ 50 

೪ ಹ. ಲೂತ್‌ರ(ಅ) ಕಥೆ 7:80ರಿಂದ 84, 11:70, 74, 
77ರಿಂದ 83, 15:61ರಿಂದ 79 

€ ಹ. ಯೂಸುಘ್‌ರ(ಅ) ಕಥೆ 12:1ರಿಂದ 101 

ಅ ಹ. ಶುಏಬ್‌ರ(ಅ) ಕಡ್‌ 7:85ರಿಂದ 93, 
11:84ರಿಂದ 95 1 

ಅ ಹ. ಮೂಸಾರ(ಲ) ಕಥೆ 7:104ರಿಂದ 137, 10:75ರಿಂದ 
92, 11:96, 97, 14:5ರಿಂದ 8, 17:101ರಿಂದೆ 104, 
19:51ರಿಂದ 53, 20:9ರಿಂದ 98 

ಅ ಖರುರ್‌ ಮತ್ತು ಮೂಸಾರ(ಲ) ಕಥೆ 18:60ರಿಂದ 82 


ಕುರ್‌ಆನಿನ ಉದಾಹರಣೆಗಳು 

ಅ ಮುನಾಫಿಕರ ಎರಡು ಗುಂಪುಗಳ ಉದಾಹರಣೆಗಳು 
2:17ರಿಂದ 20 

ಅ ಸನ್ಮಾರ್ಗದಿಂದ ನಿರಪೇಕ್ಟ ಜನರಿಗೆ ಪ್ರಾಣಿಗಳ ಮತ್ತು 
ಮೇಯಿಸುವವನ ಉದಾಹರಣೆ 2:171 

ಅ ದಾನಧರ್ಮಕ್ಕೆ ಬೀಜ, ತೆನೆ ಮತ್ತು ಕಾಳುಗಳ 
ಉದಾಹರಣೆ 2:261 

ಅ ತೋರಿಕೆಯ ದಾನಧರ್ಮದ ಉದಾಹರಣೆ 2:264 
ಅ ನಿಷ್ಠಾಪೂರ್ಣ ದಾನ ಧರ್ಮಕ್ಕೆ ಉದಾಹರಣೆ 2:265 
ಆ ಕರ್ಮಗಳು ಧ್ವಂಸಗೊಳ್ಳುವುದರ ಉದಾಹರಣೆ 2:266, 
317 


ಕುರ್‌ಆನ್‌ ಮ್ಯಾಖ್ಯಾನ 


ಅ ಇದು ಸಕಲ ದಿವ್ಯಗ್ರಂಡ್‌'ಗಳ ಅರ್ಕವನ್ನು 
ಮುಂದಿರಿಸುತ್ತದೆ 20:133 ಟಿ-116 

ಬೈಬಲ್‌ ಮತ್ತು ತಲ್ಮೂದ್‌ಗಳೊಂದಿಗೆ ಇದರ‏ ٭ 
ಭಿನ್ನಾಭಿಪ್ರಾಯಗಳು 18:ಟಿ-57, 19:5-8, 20:ಟಿ-13, 15,‏ 
106 ,99 ,67 ,55 ,19 

ಅ ಇದನ್ನು ಅರ್ಥಮಾಡಿಕೊಳ್ಳಲು ಹದೀಸ್‌ನ ಸಹಾಯ 
ಪಡೆಯಬೇಕಾದ ಅಗತ್ಯ (”ಸುನ್ನತ್‌(ಪ್ರವಾದಿಚರ್ಯೆ) ನೋಡಿರಿ) 
€ ಇದರ ವಿಶಿಷ್ಟ ವಿವರಣಾ ಶೈಲಿ 20:ಟಿ-26, 50, 68, 
75, 78, 81, 82, 91, 93 

ಆ ಇದು ಊಹೆ ಮತ್ತು ಗುಮಾನಿಯ ಬದಲಿಗೆ ಜ್ಞಾನದ 
ಆಧಾರದ ಮೇಲೆ ತನ್ನ ನಿಲುಮೆಯನ್ನು ತಾಳಲು ಮಾನವನಿಗೆ 
ಕರೆ ಕೊಡುತ್ತದೆ 18:5, 15 

ಆ ಅದು ವೀಕ್ಷಣೆ ಮತ್ತು ಅನುಭವಗಳಿಂದ 
'ಪಾಸ್ತವಿಕತೆಯನ್ನು ಗುರುತಿಸಲು ಕರೆ ಕೊಡುತ್ತದೆ 4 
ಟಿ-27 

ಆ ಕಿರುರ್‌ ಮತ್ತು ಮೂಸಾರ(ಅ) ಕಥೆ ಹೇಳುವ ಉದ್ದೇಶ 
18:ಪರಿಚಯ 

€ ದುಲ್‌ಕರ್ನೈನ್‌ರ ಕಥೆ ಹೇಳಿದುದರ ಉದ್ದೇಶ 
18:ಪರಿಚೆಯ 

€ ಯಹ್ಮಾರ(ಅ) ಕಡೆ ಹೇಳಿದುದರ ಉದ್ದೇಶ 
19:ಪರಿಚಯ ಟಿ-15 

€ ಠಃಸಾರ(ಅ) ಕಥೆ ಹೇಳಿದುದರ ಉದ್ದೇಶ 19:ಪರಿಚಯ 
ಟಿ-21ರಿಂದ 25 

೪ ಗುಹೆಯವರ ا‎ ಹೇಳಿದುದರ ಉದ್ದೇಶ 
18:ಪರಿಚಯ ಟಿ-31 

ಕುರೈಶ್‌ 

೪ ಅವರ ಧಾರ್ಮಿಕ ಮತ್ತು ನೈತಿಕ ಅಪರಾಧಗಳು 2:114 
ಟಿ-126, 220, 232 

€ ಮುಸ್ಲಿಮರ ಮೇಲೆ ಅವರ ಅತಿರೇಕಗಳು 4 
೬-114 

ಆ ಕೆಳದರ್ಜೆಯ ಜನರು ಮಾತ್ರ ಪ್ರವಾದಿವರ್ಯರ(ಸ) 
ಕರೆಗೆ ಓಗೊಡುತ್ತಾರೆಂದು ಪ್ರವಾದಿವರ್ಯರ(ಸ) ಮೇಲೆ 
ಆಕ್ಷೇಪ 6:ಟಿ-34 

೪ ಹ. ಇಬ್‌ರಾಹೀಮ್‌ರ(ಅ) 
ವೃಫಾಭಿಮಾನ 6:ಟ-50 


ಲೆ ಅವರ 


1072 


ಅ ಠಈಜಿಪ್ಸ್‌ನ ಜಾದುಗಾರರ ಪ್ರಾರ್ಥನೆ, ಸತ್ಮವಿಶ್ವಾಸ 
ಸ್ವೀಕಾರದ ಬಳಿಕ 7:126 

೪ ಪ. ಮೂಸಾರ(ಲ) ಕ್ಷಮಾಪ್ರಾರ್ಥನೆ 7:151, 155, 156 
ಅ ಬನೀ ಇಸ್ರಾಈಲರ ದುಆ- ಫಿರ್‌ಔನನ ಅಕ್ರಮದಿಂದ 
ಮುಕ್ತಿ ಪಡೆಯಲಿಕ್ಕಾಗಿ 10:85, 86 

ಅ ಹ. ಮೂಸಾರ(ಅ) ದುಆ- ಫಿರ್‌ಔನನ ಕುರಿತು 10:88 
ಅ ಹ. ನೂಹ್‌ರ(ಅ) ಕ್ಟಮಾಪ್ರಾರ್ಥನೆ 11:47 

೪ ಹ. ಯೂಸುಫ್‌ರ(ಅ) ದುಆ - ಈಜಿಪ್ಟ್‌ನ ಮೆಹಿಳೆಯರ 
ಪಿತೂರಿಯಿಂದ ಪಾರಾಗಲಿಕ್ಕಾಗಿ 12:33 

ಅ ಹ.'ಯೂಸುಫ್‌ರ(ಅ) ಕೊನೆಯ ದುಆ 12:101 
ہہ‎ ಇಬ್‌ರಾಹೀಮ್‌ರ(ಅ) ದುಆ - ತಮ್ಮ 
ಸಂತತಿಯನ್ನು ಮಕ್ಕಾದಲ್ಲಿ ನೆಲೆಸುವಾಗ 14:35ರಿಂದ 41 
€ ಮಕ್ಕಾದ ಅತ್ಯಂತ ಕಠಿಣ ಕಾಲಘಟ್ಟದಲ್ಲಿ 
ಪ್ರವಾದಿವರ್ಯರಿಗೆ(ಸ) ಕಲಿಸಿ ಕೊಟ್ಟಿ ದುಆ 17:80 
೪ ಗುಹೆಯವರ ದುಆ 18:10 

ಹ. ಮೂಸಾರ(ಅ) ದುಆ- ಫಿರ್‌ಔನನ ಆಸ್ಥಾನಕ್ಕೆ‏ ٭ 
ಹೋಗುವುದಕ್ಕೆ ಮುಂಚೆ 20:25ರಿಂದ 35‏ 

"ದುಆ" ನೋಡಿರಿ) 


ಕುರ್‌ಆನಿನ ಹೆಸರುಗಳು 

ಕುರ್‌ಆನ್‌ 20:113‏ ٭ 

* ದಿಕ್ರ್‌ 20:99 

ಅ ಇದು ಹ.ಮುಹಮ್ಮದ್‌ರನ್ನು(ಸ) ಯಾವ ನೆಲೆಯಲ್ಲಿ 
ಪರಿಚಯಿಸುತ್ತದೆ 18:23, 24, 26 ಟಿ-24, 25(ಅ), 18:110 
€ ಅದು ಅರಬೀ ಭಾಷೆಯಲ್ಲಿ ಅವತೀರ್ಣಗೊಂಡಿದೆ 
20:113 

ಕಿ ಅದರ ಕ್ರೋಡೀಕರಣ ವಿಧಾನ 20:114 ಟಿ-91 

ಅ ಮಕ್ಕಾದಲ್ಲಿ ಅವತರಿತ ಅಧ್ಯಾಯಗಳ ಕಾಲ ವಿಂಗಡನೆ 
18:ಪರಿಚಯ 

* ಇದು ಅರ್ಥವಾಗದ ಭಾಷೆಯಲ್ಲಿ ಮಾತಾಡುವುದಿಲ್ಲ 
18:1 -1 

ಅ ಸತ್ಯಪ್ರಿಯ ಮಾನವನಿಗೆ ಸ್ವೀಕರಿಸಿಕೊಳ್ಳಲು 
ಹಿಂಜರಿಕೆಯಾಗುವಂತಹ ಸತ್ಮಕ್ಕೆ ವಿರುದ್ಧವಾದ 
ವಿಷಯವೇನೂ ಇದರಲ್ಲಿಲ್ಲ 18:1 ಟಿ-1 

ಅ ಇದರಿಂದ ವಿಮುಖನಾಗುವವನ ಕಠಿಣ ವಿಚಾರಣೆ 
ನಡೆಯುವುದು 20:100, 101 


1073 


ಕ್ರೋಧ(ಗರುಬ್‌) 
ಅ ಅಲ್ಲಾಹನ ಕ್ರೋಧ ಎಂತಹವರ ಮೇಲೆ 20:81, 86 


ಖಮ್ಸ್‌ 
("ಶರಾಬು ನೋಡಿರಿ) 


ಖರುರ್‌ 
ಅ ಅವರ ಪ್ರಸ್ತಾಪ 8:ಪರಿಚಯ 
೪ ಅವರು ಮಾನವರೇ? 18:1-0 


ಖಿಲಾಫತ್‌ (ಪ್ರತಿನಿಧಿತ್ವ) 

ಅ ಇದರ ಅರ್ಥ 2:ಟಿ-38 

೪ ಮಾನವನ ಖಿಲಾಫತ್‌ನ ವಿಷಯದಲ್ಲಿ ಮೂರು 
ವಾಸ್ತವಿಕತೆಗಳು 6:ಟಿ-146 

೪ ಮಾನವರಿಗೆ ಭೂಮಿಯಲ್ಲಿ ಖಿಲಾಫತ್‌ ಕೊಡುವುದಕ್ಕೆ 
ಮುಂಚೆ ಅವರಿಂದ ನಿಷ್ಠೆಯ ಪ್ರತಿಜ್ಞೆ ಪಡೆಯಲಾಯಿತು 
7:172 

ಅ ಖಲಾಫತನ್ನು ಪರೀಕ್ಷಾರ್ಥವಾಗಿ ಕೊಡಲಾಗುತ್ತದೆ 7:129, 
10:14 

ಅ ನೂಹ್‌ರ(ಅ) ಜನಾಂಗದ ಅನಂತರ ಆದ್‌ ಜನಾಂಗ 
ಖಲೀಫರಾಗಿ ಮಾಡಲ್ಪಟ್ಟರು 7:69 

ಅ ಅಲ್ಲಾಹನು ನಿಮ್ಮ ಸ್ಥಾನದಲ್ಲಿ ಬೇರೆಯವರನ್ನು 
ಖಲೀಫಾ ಮಾಡುವನೆಂದು ಆದ್‌ರಿಗೆ ಬೆದರಿಗೆ ಹಾಕಲಾಯಿತು 
11:57 

ಅ ಆದ್‌ರ ಅನಂತರ ಸಮೂದ್‌ ಖಲೀಫ ಮಾಡಲ್ಪಟ್ಟರು 
754 

ಆ ಬನೀ ಇಸ್ರಾಈಲರಿಗೆ ಖಿಲಾಫತ್‌ ಕೊಡುವ ವಾಗ್ದಾನ 
7.129 

೬ ಈ ಲೋಕದಲ್ಲಿ ಮಾನವನಿಗೆ ಕೇವಲ ಪರೀಕ್ಷಾರ್ಥದ 
ಖಿಲಾಫತ್‌ ಕೊಡಲಾಗಿದೆ. ಅದು ಸ್ಥಾಯೀ ಅಲ್ಲ 
20-6 ۱ 
(ಹೆಚ್ಚಿನ ವಿವರಗಳಿಗೆ "ಅಮಾನತ್‌-ನ್ಯಾಸ" ಮತ್ತು 
"ಇಸ್ಲಾಮೊರಾಪ್ಟ'' ನೋಡಿರಿ) 

ಖುಲಾ (ಪತ್ನಿ ಪಡೆಯುವ ವಿಚ್ಛೇದನ) 


೬ ಪಾರಿಭಾಷಿಕ ಅರ್ಥ ಮತ್ತು ಅದರ ಕ್ರಮ 2:229 
೬-252 


ವಿಷಯ ಸೂಚಿ 


ಅ ಅರಬ್‌ ದೇಶದಲ್ಲಿ ಅವರ ಪ್ರಭಾವ 8:8-28, 

114583 

೪ ಅವರ ಭೌತಿಕವಾದಿ ದೃಷ್ಟಿಕೋನ 13:ಟಿ-42 

ಅ ಅವರ ವಂಶೀಯ ಮತ್ತು ಧಾರ್ಮಿಕ ವಾದಗಳ ಮೇಲೆ 
1] ಕುರ್‌ಆನಿನ ಹೊಡೆತ 8:ಟಿ-28, 9:19 

ಅ ಅವರು ಸತ್ಮನಿಷೇಧಿಗಳಾಗಿರುವಲ್ಲಿಯವರೆಗೂ ಅವರಿಗೆ 

ಕಅಬಾದ ಆಡಳಿತಾಧಿಕಾರದ ಹಕ್ಕಿಲ್ಲವೆಂದು ಅಲ್ಲಾಹನ 

ಘೋಷಣೆ 8:34, 9:17, 18 

ಅವರು ಹುದೈಬಿಯಾ ಸಂಧಿಯನ್ನು ಬಹಿರಂಗವಾಗಿ‏ ف 

ಮುರಿದುದು 8:ಟಿ-43 

೪ ಅನರ ಅಂತಿಮ ಪರಾಜಯ 9:ಪರಿಚಯ 


ಅ ಮಕ್ಕಾ ಜೀವನ ಕಾಲಘಟ್ಟದಲ್ಲಿ ಇಸ್ಲಾಮನ್ನು ತಡೆಯಲು 
"| ಅವರ ಪ್ರಯತ್ನಗಳು ಮತ್ತು" ಅವರ ಪರಾಜಯಕ್ಕೆ 
ಕಾರಣಗಳು 18:ಪರಿಚಯ, 20:ಪರಿಚಯ 
ಅ ಅವರ ಇಸ್ಲಾಮ್‌ ವಿರೋಧಕ್ಕೆ ಕಾರಣಗಳು 
18:42-78 
- (ಹೆಚ್ಚಿನ ವಿವರಗಳಿಗೆ "ಮುಹಮ್ಮದ್‌(ಸ)" ನೋಡಿರಿ) 


ಕೆಡುಕು(ಪಾಪ) 
* ("ಪಥಭ್ರಷ್ಟತೆ" ನೋಡಿರಿ) 


ಕೊಲೆ (ಮಾನವ ಹತ್ಯೆ) 

| ವಧೆಗೆ ಪ್ರತೀಕಾರದ ಕಾನೂನು 2:175 8-7 
ಅ ವಧೆಯ ವಿಷಯವು ರಾಜಿಯಾಗತಕ್ಕೆದ್ದಾಗಿದೆ 2:175 
98 ۱ 
ಅ "ದಿಯತ್‌"'(ರಕ್ಷ ಪರಿಹಾರ)ುನ ನಿಯಮ 2:175 
-178, 179, 180 
ಅ ಸತ್ಯವಿಶ್ವಾಸಿಯ ಪ್ರಾಣದ ಗೌರವ 4:92, 93 
ಅ ಸತ್ಮವಿಶ್ವಾಸಿಯನ್ನು ಪ್ರಮಾದವಶಾತ್‌ ಕೊಲೆ 
ಮಾಡುವುದರ ಪರಿಹಾರ 4:92 ಟಿ-121, 122 
'ಅ ರಕ್ತ ಪರಿಹಾರ ಮತ್ತು ಅದರ ಪ್ರಮಾಣ 4:ಟಿ-122 
* ಒಂದು ಕೊಲೆಯ ಪ್ರಕರಣವು ಅಖಿಲ ಮಾನವತೆಯನ್ನು 
ಅಪಾಯಕ್ಕೊಡ್ಡುವುದು 5:32 ಟಿ-54 
ಅ ಇಸ್ಲಾಮಿನಲ್ಲಿ ವಧೆಗೆ ಐದು ಅನುಮತಿಗಳು 6:ಟ-131 
೪ ತೌರಾತ್‌ನಲ್ಲಿ ಪ್ರತೀಕಾರದ ಕಾನೂನು 5:45 
(ಹೆಚ್ಚಿನ ವಿವರಗಳಿಗೆ "ಕಿಸಾಸ್‌" ನೋಡಿರಿ) 


ಕುರ್‌ಆನ್‌ ವ್ಯಾಖ್ಯಾನ 


۰ ಮುಲ್‌ಜಿರು(ಪ್ರವಾದಿಗಳ ಪವಾಡ) ಮತ್ತು, 
ಜಾದೂಗಳೊಳಗಿನ' ವ್ಯತ್ಕಾಸ 7:ಟಿ-89, 91, 94, 


1745-115 ° 

೬ -ಪ್ರವಾದಿ ಮತ್ತು ಜಾದುಗಾರನ ನಡುವಿನ ವ್ಯತ್ಕಾಸ 
10:77 ೬-75 

€ ಒಬ್ಬ ಪ್ರವಾದಿಯ ಮೇಲೆ ಜಾದು ನಡೆಯುವುದೇ? 
173-114, 20:3-40 

ಜಾಹಿಲಿಯ್ಯತ್‌ (ಅಜ್ಞಾನ) 


ಇದರ ಪಾರಿಭಾಷಿಕ ಅರ್ಥ 5:50, ಟಿ-83 


ಜಿಬ್‌ 


٦ 


ಇದರ ಅರ್ಥ 4:51 81‏ ھ٭ 


ಜೆಬ್‌ರೀಲ್‌(ಅ) 

ಆ ಅವರೊಂದಿಗೆ ಯಹೂದಿಯರಿಗಿರುವ ದ್ವೇಷ 2:97 
1-100 i 

ಕುರ್‌ಆನ್‌ ತರುವವರು 2:97, ಟಿ-103,'16:102 . 

€ ಅವರ ಬಿರುದು "ರೂಹುಲ್‌ ಕುದುಸ್‌'"(ಪವಿತ್ರಾತ್ಮ) 


ಜಿನ್ನ್‌(ಯಕ್ಷ) | 

೬ ಅವರನ್ನೂ ಜನರು ಅಲ್ಲಾಹನ ಸಹಭಾಗಿಗಳನ್ನಾಗಿ 
ಮಾಡಿದರು 6:100 

ಅ ಮಾನವರಂತೆ ಯಕ್ಷರಿಗೂ ಒಳಿತು ಕೆಡುಕುಗಳಲ್ಲಿ 
ಆಯ್ಕೆಯ ಸ್ವಾತಂತ್ರ್ಯ 6:ಟಿ-80, 18:4-48 

ಅ ಪರಲೋಕದಲ್ಲಿ ಯಕ್ಷ ಶೈತಾನರನ್ನು 
ಅಭಿಸಂಬೋಧಿಸುವುದು 6:128 


ಅ ಅವರ ವಾಸ್ತವಿಕತೆ 18:ಟಿ-48 


ಜಿಹಾದ್‌ (ದೇವ ಮಾರ್ಗದಲ್ಲಿ ಯುದ್ಧ) : 


€ ದೇವ ಮಾರ್ಗದಲ್ಲಿ ಜಿಹಾದ್‌ ಅಂದರೇನು? 
9೬3-67. 

6 ಇಸ್ಲಾಮಿನಲ್ಲಿ ಅದರ ಮಹತ್ವ 8:72, 9:16, 24, 120 
೪ ಈಮಾನಿನ ಒರೆಗಲ್ಲು 9:44, 45, 81ರಿಂದ 84, 
86ರಿಂದ 93, ಟಿ-99, 9:111, 120 ೬-119 


16:102 4-103 


. ಅ ಯಕ್ಷರನ್ನು ಸೃಷ್ಟಿಸಿದ ಪದಾರ್ಥ 15:27 ٤8 


- ಆ ಜಿಹಾದ್‌ನ ಅರ್ಥ 9:ಟಿ-82 


1074 


ಗುಲಾಮಗಿರಿ ۱ | 

* ಸ್ವಂತ ಸೊತ್ತೆಂಬ ಆಧಾರದಲ್ಲಿ ದಾಸಿಯರಿಂದ ಸುಖ 
ಪಡೆಯುವುದರ ಅನುಮತಿ 4:3 ಟಿ-6, 4:25 

ಅ ವಿವಾಹಿತ ದಾಸಿಗೆ ವ್ಯಭಿಚಾರದ وڈ‎ 4:25 ಟಿ-46 
€ ಇಸ್ಲಾಮಿನಲ್ಲಿ ಗುಲಾಮರನ್ನು ವಿಮೋಚನೆ 
ಗೊಳಿಸಲಿಕ್ಕಿರುವೆ ರೀತಿಗಳು 9:60 ಟಿ-65 


ಗುಂಪುಗಾರಿಕೆ 
(ವಿವರಗಳಿಗೆ - "ಭಿನ್ನತೆ ಮತ್ತು ವಿಚ್ಛಿದ್ರತೆ' ನೋಡಿರಿ) 


ಜಹನ್ನಮ್‌(ನರಕ) 
ಅ ಎಂತಹವರಿಗಾಗಿ? 7:18, 36, 40, 41, 179, 8:14, 16, 
36, 9:17, 34, 35, 49, 63, 68, 73, 81, 95, 109, 113, 
10:7, 8, 27, 11:15, 16, 17, 106, 13:18, 14:156ಿಂದ 
17,28, 29, 49, 50, 15:42, 43, 16:29, 62, 17:10, 18, 
39, 63, 97, 98, 18:29, 105, 106, 19:68, 20:74 
ಅ ಅದರ ವರ್ಣನೆ 9:81, 10:4, 27, 11:106, 13:5, 
14:16, 17, 29, 49, 50, 15:43, 44, 17:63 $-72, 20:74 
€ ಅದರ ನಿತೃತೆ 7:36, 9:17, 63, 68, 10:27, 11:107, 
16:29 
€ ಅದರ ಕಡೆಗೆ ಹೋಗುವ ಏಳು ದಾರಿಗಳು 15:44 
€ ಅದನ್ನು ಯಕ್ಸರಿಂದಲೂ ಮಾನವರಿಂದಲೂ 
ತುಂಬಲಾಗುವುದು 11:119 
೪ ಪ್ರತಿಯೊಂದು ಪಥಭ್ರಷ್ಟ ಗುಂಪಿನ ನಾಯಕನೇ ಆದನ್ನು 
ಪುನರುತ್ಥಾನ ದಿನ ನರಕದ ಕಡೆಗೆ ಒಯ್ಯುವನು 11:98 
4-104 
€ ನರಕವಾಸಿಗಳ ಪರಸ್ಪರ ಜಗಳ 7:38, 39 
€ ಅದರಲ್ಲಿರುವ ಕುರ್‌ಆನ್‌ ಶಪಿಸಿದ ವೃಕ್ಷ 17:60 ಟ-72 
€ ಪ್ರತಿಯೊಬ್ಬ ಮಾನವನೂ ಅದರ ಬಳಿ ಬರುವನು 
19:71 -44 
ಆ ಸ್ವರ್ಗ ಮತ್ತು ನರಕ ವಾಸಿಗಳ ಪರಸ್ಪರ ಸಂಭಾಷಣೆ 
7:47ರಿಂದ 51 ۱ 

(ಹೆಚ್ಚಿನ ವಿವರಗಳಿಗೆ "ನರಕ" ಶೀರ್ಷಿಕೆ ನೋಡಿರಿ) 


ಜಾದೂ(ಮಾಟಗಾರಿಕೆ) 
ಆ ಇದರ ವಾಸ್ತವಿಕತೆ 2:102, 7:ಟಿ-90, 20:-30, 35, 
20:68 ಟಿ-44. 


1075 


ಅ ಅದು ಅಲ್ಲಾಹನಿಗೇ ತಲಪುತ್ತದೆ 9:104 

ಅ ಅಲ್ಲಾಹನು ದಾನ ಮಾಡುವವರಿಗೆ ಸತ್ಸಲ ನೀಡುತ್ತಾನೆ 
1288 

ಅ ಅದು ಆತ್ಮಸಂಸ್ಕಾರದ ಒಂದು ಸಾಧನ 9:103 

€ ಅದು ತೌಬ(ಪಶ್ನಾತ್ತಾಪ)ವನ್ನು ಪರಿಣಾಮಕಾರಿಯನ್ನಾಗಿ 
ಮಾಡುವ ಸಾಧನ 9:103, 104 

೪ ಇಸ್ಲಾಮಿನ ಸಾಂವಿಧಾನಿಕ ಕಾನೂನಿನಲ್ಲಿ ಅದರ ಮಹತ್ವ 
9:11 ೬-14 

ಅ ಇಸ್ಲಾಮಿನ ಯುದ್ದ ಕಾನೂನಿನಲ್ಲಿ ಅದರ ಮಹತ್ವ 
95 

೪ ರುಕಾತ್‌ ನಿರಾಕರಿಸಿದದ ಯುದ್ದ ಸಾರಲಿಕ್ಕಾಗಿ 
ಹ. ಅಬೂಬಕರ್‌ರ(ರ) ಆಧಾರ' ಪ್ರಮಾಣ 9:ಟಿ-7, 15 
ಆ ರುಕಾತ್‌ನ ಶಿಸ್ತು ಬದ್ಧ ವ್ಯವಸ್ಥೆಯಿಂದ ಅರಬರ 
ಜೀವನದಲ್ಲಿ ಬಂದ ಮಹಾಕ್ರಾಂತಿ 9:ಟಿ-57 

6 ರುಕಾತ್‌ ಪಡೆಯುವ ಹಕ್ಕುದಾರರು 9:60, 
ಟಿ-61ರಿಂದ 67 

€ ಬನೀ ಹಾಶಿಮ್‌ ಗೋತ್ರದ ಪಾಲಿಗೆ ರುಕಾತ್‌ 
ಪಡೆಯುವುದು ನಿಷಿದ್ದ 9:0-62 

ಅ 'ಫಕೀರ್‌' 'ಮಿಸ್ಕೀನ್‌'ನ ವಿವರಣೆ 9:ಟಿ-62 

೪ "ಮುಲಲ್ಲಿಫತುಲ್‌ ಕುಲೂಬ್‌'ರ ಪಾಲು ಪರಿತ್ಕಕ್ತ 
ಗೊಂಡಿದೆಯೇ? ا 4ت9‎ 

€' ದಾಸ್ಕವಿಮೋಚನೆಗಾಗಿ ರುಕಾತಿನ ಹಣದ ಉಪಯೋಗ 
9೬365 

ಅ ಸಾಲಗಾರರ ಸಹಾಯಕ್ಕಾಗಿ ಅದರ ಉಪಯೋಗ 
9೬5-66 y 

ಅ "ಫೀಸಬೀಲಿಲ್ಲಾಹ್‌”(ದೇವಮಾರ್ಗದಲ್ಲಿ) ಎಂಬುದರ 
ವಿವರಣೆ 9:ಟಿ-67 

ಅ ಪ್ರಯಾಣಿಕರ ಸತ್ಕಾರಕ್ಕಾಗಿ ರುಕಾತ್‌ನ ಉಪಯೋಗ 
9೬568 

ಅ "ರುಕಾತ್‌" ಪರಿಶುದ್ಧತೆ ಎಂಬ ಅರ್ಥದಲ್ಲಿ 19:13 
೪ ಇದು ಸಕಲ ಪ್ರವಾದಿಗಳ ಧರ್ಮದಲ್ಲಿ ಕಡ್ಡಾಯವಾಗಿತ್ತು 
19:31, 55 

("ಇನ್‌ಫಾಕ್‌' ನೋಡಿರಿ) 


ರುಬೂರ್‌ 
ಅ ಅದನ್ನು ಬಾವೂದ್‌ರಿಗೆ(ಅ) ನೀಡಲಾಯಿತು 17:55 


ವಿಷಯ ಸೂಚಿ 


ಅದರ ಮಹಾನತೆ 9:19, 20, 120 
ಅದರ ಪುಣ್ಮಘಫಲ 9:120, 121, 16:110 
ಸತ್ಯವಿಶ್ವಾಸಿಗಳ ಒಳಿತು ಇದರಲ್ಲೇ ಇದೆ. 9:41 
ಇದರಿಂದ ಹಿಂಜರಿಯುವವರು ಮುನಾಫಿಕರು 9:81ರಿಂದ 
84 ಟಿ-88 
೪ ದೇವಮಾರ್ಗದಲ್ಲಿ ಹೋರಾಡುವವರ ಸಹಾಯಕ್ಕೆ 
ರುಕಾತ್‌ ಹಣದ ಉಪಯೋಗ 9:60 ಟಿ-67 
ಅ : ಮುನಾಫಿಕರ ಮತ್ತು ಕುಫ್ಸಾರರ ವಿರುದ್ಧ ಜಿಹಾದ್‌ನ 
ಅರ್ಥ 9:73 ಟಿ-82 
(ಹೆಚ್ಚಿನ ವಿವರಣೆಗೆ "ಕಿತಾಲ್‌ಫೀ ಸಬೀಲಿಲ್ಲಾಹ್‌' ನೋಡಿರಿ) 


ಜೂಜು 

ಅ ಇದರ ಕುರಿತು ಕುರ್‌ಆನಿನ ಪ್ರಥಮ ಆಜ್ಞೆ و‎ 

೬-235 

ಅ ಇದರ ಮೂಲಕ ವಿತರಣೆಯನ್ನು ನಿರ್ಧರಿಸುವುದು 
.| ಮತ್ತು ಶಕುನ ಹೇಳುವುದು ನಿಷಿದ್ದ 5:4 ಟಿ-14 

೪ ಜೂಜಾಟಕ್ಕೆ ಸಂಬಂಧಿಸಿದ ಆಟಗಳ "ಮತ್ತು 

ವ್ಯವಹಾರಗಳ. ನಿಷೇಧ 5:4 ಟಿ-14 

೪ ಅದರ ಕಟ್ಟುನಿಟ್ಟಾದ ನಿಷಿದ್ದ 5:90 109ف‎ 

ಅ ಅದು ಹರಾಮ್‌ ಆಗಿರಲು ಕಾರಣ 5:91 


ಜೇನು 
ಅ ಇದು ಮಾನವನಿಗೆ ಗುಣೌಷಧವಾಗಿರುವುದು 16:69 


ರುಕರಿಯ್ಯಾ(ಅ) 
೬ ಅವರ ಪ್ರಸ್ತಾಪ 19:2ರಿಂದ 11 
€ ಅವರ ಕರುಣಾಜನಕ ವಧೆ 2:ಟಿ-79 


ರುಕಾತ್‌(ಕಡ್ಡಾಯ ದಾನ) 
೪'.ಮನುಷ್ಯನು ದೇವ ಮಾರ್ಗದಲ್ಲಿ ಸಂಪತ್ತನ್ನು ಖರ್ಚು 
ಮಾಡುವುದು ದೇವಾನುಗ್ರಹದ ಕೃತಜ್ಞತೆಯ ಸಹಜ ಬೇಡಿಕೆ 
14:31 41 
೪ ರುಕಾತ್‌ ಕೊಡುವವರು ಮಾತ್ರ ಅಲ್ಲಾಹನ ಕೃಷೆಗೆ 
ಅರ್ಹರು 7:156 

| ಅ ಅದು ಸದಾ ದೇವಧರ್ಮದ ಒಂದು ಕಡ್ಡಾಯ 
ಅಂಗವಾಗಿತ್ತು 7:156 ಟ-112 


ಕುರ್‌ಆನ್‌ ವ್ಯಾಖ್ಯಾನ 


೬ ತಕ್ಟಾದ ಬೇಡಿಕೆಗಳು 8:1, 56, 9:4, 36, 119, 123, 
10:31 

೪ ಮುತ್ತಕೀಗಳ ಗುಣವಿಶೇಷಗಳು ಮತ್ತು ಅವರ ವರ್ತನೆ 
7:201, 8:69 ೬-49, 9:7, 44 

೪ ಸಕಲ ಮುತ್ತಕೀ ಸತ್ಯವಿಶ್ವಾಸಿಗಳು ಅಲ್ಲಾಹನ ವಲೀಗಳು 
(ಮಿತ್ರರು) 10:62, 63 

ಅಲ್ಲಾಹ್‌ ಮುತ್ತಕೀಗಳನ್ನು ಮೆಚ್ಚುತ್ತಾನೆ 9:4, 7 
ಅ ಅಲ್ಲಾಹ್‌ ಮುತ್ತಕೀಗಳ ಸಂಗಡವಿಬ್ದಾನೆ 9:36, 123, 
16:128 

ಅ ಮುತ್ತಕೀಗಳೇ ಅಲ್ಲಾಹನ ಕೃಪೆಗೆ ಹಕ್ಕುದಾರರು 7:154 
ಅ ಮುತ್ತಕೀಗಳಿಗೆ ಈ ಲೋಕದಲ್ಲೂ ಒಳಿತು ಇದೆ 
12:30 

೪ ಲಿಬಾಸುತ್ತಕ್ಕಾ ಅಥವಾ ತಕ್ಟಾದ ಉಡುಪಿನ ವರ್ಣನೆ 
726 

ಆ ತಕ್ಟಾದ ಸತ್ವರಿಣಾಮ 7:35, 63, 96, 128, 169, 8:29, 
10:63, 64, 11:49, 12:90, 109, 13:35, 15:45, 16:30, 
19:63, 72, 85, 20:132 : 

೪ مم ران‎ ಲೋಕದಲ್ಲಿ ಮುತ್ತಕೀಗಳನ್ನು ಹೇಗೆ 
ಸ್ಟಾಗಶಿಸಲಾಗುತ್ತದೆ 16:32 


ತಕ್ಷೀರ್‌(ವಿಧಿ) 
೪ ಅಲ್ಲಾಹನು ಯಾವ ವಿಧದ ಜನರನ್ನು ಸನ್ಮಾರ್ಗದಿಂದ 
ವಂಚಿತಗೊಳಿಸುತ್ತಾನೆ 2:1ರಿಂದ 5 ಟಿ-3ರಿಂದ 8, 2:17 


80, 109, 16:37, 104, 107 

೪ ಅಲ್ಲಾಹನು ಪಥಭ್ರಪಷ್ಟತೆಯನ್ನು ವೃದ್ಧಿಗೊಳಿಸುವುದರ 
ಅರ್ಥ 2:10 ಟ-12 

ಅ ಅಲ್ಲಾಹ್‌ ಸನ್ಮಾರ್ಗ ಕೊಡುವ ಮತ್ತು 
ಸಥಭ್ರಷ್ಟಗೊಳಿಸುವುದರ ಅರ್ಥ 2:26 ಟಿ-29, 6:39 
ಟಿ-28, 7:155 ಟಿ-110, 7:186, 9:115 ೬-114, 11:33 
ಟಿ-38, 14:27 3-40, 16:93 ೬-94, 17:97 ೬-110 
ಅ ಅಲ್ಲಾಹನ ಅನುಜ್ಞೆಯ ಹೊರತು ಯಾವ ಕೆಲಸವೂ 
ಆಗಲಾರದು 2:102 

ಅ ಸನ್ಮಾರ್ಗ(ಹಿದಾಯತ್‌)ದ ಸೂತ್ರವು ಅಲ್ಲಾಹನ 
ಕೈಯಲ್ಲಿರುವುದರ ಅರ್ಥ 2:213 


- 8 ಮುತ್ತಕೀಗಳಿಗೆ ಸುವಾರ್ತೆ 19:85 


, W-16, 2:257 ಟಿ-289, 2:264 ೬-305, 9:19, 24, 37, 


1076 


ರುುಲೇಖಾ 
6 ಇವಳೊಂದಿಗೆ ಹಯೂಸುಫ್‌ರ(ಅ) ವಿವಾಹದ ವರದಿ 
ತಪ್ಪು 12:ಟ-17, 62 


ತಕ್ಟಾ(ಧರ್ಮನಿಷ್ಠೆ, ದೇವಭಯ) 

೪ ಅದರ ಅರ್ಥ ಮತ್ತು ವಿವರಣೆ 2:21, 7:63, 65, 171 
٭‎ ಅದನ್ನು ಉಂಟು ಮಾಡುವ ರೀತಿ 2:187 ಟ-196 
೪ ಅದು ಹಜ್ಜ್‌ ಪ್ರಯಾಣಕ್ಕೆ ಅತುತ್ತಮ ದಾರಿವೆಚ್ಚ 
2:197 1-7 

ಪರಲೋಕದ ಶ್ರೇಯಸ್ಸು ತಕ್ಟಾವನ್ನು ಆಧರಿಸಿದೆಯೇ‏ ٭ 
ಹೊರತು ಜೀವನಾಧಾರಗಳ ಹೆಚ್ಚಳೆಗಳನ್ನಲ್ಲ 2:212‏ 
ಅ ಶಕ್ಟಾದ ಪಾರಲೌಕಿಕ ಪರಿಣಾಮಗಳು 3:16, 198‏ 
ಅ ಸಹನೆಯು ತಕ್ಕಾವುಳ್ಳವರ ಮುಖ್ಯ ಗುಣವಿಶೇಷ‏ 
3:17 

ಅ ಅಲ್ಲಾಹನ ಪ್ರೀತಿಗೆ ಪಾತ್ರರಾಗಲು در‎ ಮಹತ್ವ 
376 

ಯಶಸ್ಸಿಗೆ ತಕ್ಟಾ ಅನಿವಾರ್ಯ 3:130‏ ٭ 

ಹೊಡೆತಗಳನ್ನು ತಿಂದೂ ಅಲ್ಲಾಹನ ಮತ್ತು ರಸೂಲರ‏ ٭ 
ಕರೆಗೆ ಓಗೊಡುವುದು 3:172‏ 

ಅ ಇಸ್ಲಾಮೊ ಕಾನೂನುಗಳ ಯಶಸ್ಸಿಗೆ ತಕ್ಟಾದ ಮಹತ್ವ 
4:1 U-1 

ದಾಂಪತ್ಯ ಜೀವನದಲ್ಲಿ ತಕ್ಟಾದ ಮಹತ್ವ 4:128, 129‏ ہہ 
ಗ್ರಂಥದವರಿಗೂ ಇದೇ ರೀತಿ ತಕ್ಕಾದ ಆದೇಶ‏ ٭ 
ನೀಡಲಾಗಿತ್ತು 3:131‏ 

೪ ಅಲ್ಲಾಹನ ಕಾನೂನುಗಳನ್ನು ಮುರಿಯದಿರುವುದು 5:4 
ಅ ಅಲ್ಲಾಹನು ಮುತ್ತಕೀಗಳ(ಧರ್ಮನಿಷ್ಠರ) ದಾಸ್ಕ- 
ಆರಾಧನೆಗಳನ್ನು ಮಾತ್ರ ಸ್ವೀಕರಿಸುತ್ತಾನೆ 5:27 

೪ ತಕ್ಟಾ(ದೇವಭಯ) ಅಲ್ಲಾಹನೊಂದಿಗೆ ಮಾತ್ರವಿರಬೇಕು 
16:2, 51, 52 

ಆ ತಕ್ಕಾದ ಬೇರು ಈಮಾನ್‌ನ ಹೊರತು ನಿಲ್ಲಲಾರದು 
745-112 

€ ಸನ್ಮಾರ್ಗದರ್ಶನ ಪಡೆಯಲು را‎ ಅವಶ್ಯಕ ಶರತ್ತು 
10:6 ೬-11 

೬ ತಕ್ಟಾ ಮೂಲವಲ್ಲದ ಪ್ರತಿಯೊಂದು ಜೀವನದ ಅಂತಿಮ 
ಪರಿಣಾಮ ವಿನಾಶ 9:109 ೬-103 


1077 


ಅ ಯಹೂದಿಯರ ಅಪರಾಧಗಳ ಕಾರಣದಿಂದ ಅವರನ್ನು 
ಯಾತನೆಯ ಸಂಕಟದಲ್ಲಿ ಹಾಕುವ ತೀರ್ಮಾನ 5:49 
೬ ಯಹೂದಿಯರ ಅತಿರೇಕ ಮತ್ತು ಸತ್ಯನಿಷೇಧಕ್ಕೆ ಶಾಪದ 
ರೂಪದಲ್ಲಿ ಅಲ್ಲಾಹನು ಅವರಲ್ಲಿ ದ್ವೇಷಾಸೂಯೆಗಳನ್ನು 
ಹಾಕಿ ಬಿಟ್ಟಿದ್ದು 5:64 

ಪ.ಈಸಾರನ್ನು(ಅ) ವಿರೋಧಿಗಳಿಂದ ರಕ್ಸಿಸಿದವನು‏ ٭ 
ಸ್ವತಃ ಅಲ್ಲಾಹನಾಗಿದ್ದನು 5:110 |‏ 

೬ ಅಲ್ಲಾಹನು ನಷ್ಟವುಂಟು ಮಾಡಲಿಚ್ಛಿಸಿದರೆ ಅದರಿಂದ 
ಯಾರೂ ರಕ್ಷಿಸಲಾರ 6:17 ۰ 

ಅ ಅಲ್ಲಾಹ್‌ ಒಳಿತುಗಳನ್ನು ಕೊಡಲಿಚ್ಛಿಸಿದರೆ 
ಯಾರಿಂದಲೂ ತಡೆಯಲೂ ಸಾಧ್ಯವಿಲ್ಲ 6:17 

೪ ಅಲ್ಲಾಹನು ಹೃದಯಗಳ ಮೇಲೆ ಪರದೆ ಹಾಕುವುದರ 
ಅರ್ಥ 6:25 ಟಿ-17 : 
یہ میں‎ ಪ್ರಕಾರ ಆಗುವ ಸಕಲ] 
ಘುಟನೆಗಳ ಸಂಬಂಧ್‌ ಅಲ್ಲಾಹನ ಜೊತೆಗಿದೆ 
6:25 ಟಿ-17 

ಅ ಅಲ್ಲಾಹನ ಕಾನೂನನ್ನು ಬದಲಾಯಿಸುವ ಶಕ್ತಿ. 
ಯಾರಿಗೂ ಇಲ್ಲ 6:34 ಟಿ-22 

ಅ ಸತ್ಯ-ಮಿಥ್ಕಗಳ ಘರ್ಷಣೆಯು ತಪ್ಪಿಸಲಾಗದ ನಿಯಮ 
6:34 ಟಿ-22 

೪ ಪ್ರಾಣಿ ಹಾಗೂ ಪಕ್ಷಿಗಳ ವಿಧಿ ಲಿಖತ 6:38 

ಅ ಹಿದಾಯತ್‌(ಸನ್ಮಾರ್ಗದರ್ಶನ) ಮತ್ತು ಪಥಭ್ರಷ್ಟತೆ 
ಅಲ್ಲಾಹನ ಅಧಿಕಾರದಲ್ಲಿದೆ 6:39, 88 

೪ ಪ್ರವಾದಿಗಳ ಆಗಮನದ ವೇಳೆ ಕಷ್ಟಗಳು ಬರುವುದು 
ಮತ್ತು ಅದರ ಔಚಿತ್ಯ 6:42 

ಅ ಶೀರ್ಮಾನದ ಸಕಲ ಅಧಿಕಾರಗಳು ಅಲ್ಲಾಹನ ಕೈಯಲ್ಲಿವೆ 
6:57 

ಅ ಶುಷ್ಕತೆ ಮತ್ತು ಆರ್ಥ್ರ್ಯತೆ (ಒಣ, ಒದ್ದೆ) ಎಲ್ಲವೂ 
ಒಂದು ಗ್ರಂಥದಲ್ಲಿ ಲಿಖಿತಗೊಂಡಿದೆ 6:59 

6 ಪ್ರತಿಯೊಬ್ಬ ಮನುಷ್ಕ್ಠನ ಮೇಲ್ನೋಟ ನಡೆಸಲು 
ದೇವಚರರು ನೇಮಕಗೊಂಡಿದ್ದಾರೆ 6:61 

* ಪ್ರತಿಯೊಂದು ವಿಷಯಕ್ಕೂ ಒಂದು ಸಂಭವಕಾಲ 


ನಿಶ್ಚಿತವಿದೆ 6:67 


ಅ ವಿಶ್ವದ ವ್ಯವಸ್ಥೆಯು ಅಲ್ಲಾಹನು ನಿಶ್ಚಯಿಸಿದ 
ಪ್ರಮಾಣಗಳ ಪ್ರಕಾರವೇ ನಡೆಯುತ್ತದೆ 6:96 


ವಿಷಯ ಸೂಚಿ 
ಅ ಭೂಮಿಯನ್ನು ಕ್ಷೋಭೆಯಿಂದ ರಕ್ಸಿಸಲು ರಕ್ಸಿಸಲು 
ಅಲ್ಲಾಹನ ಯೋಜನೆಗಳು 2:251 
೬ ಮಾನವನಿಗೆ ಭಿನ್ನಾಭಿನ್ನಾಪ್ರಾಯ ತಾಳುವ 
ಸ್ವಾತಂತ್ರ್ಯವನ್ನು ಅಲ್ಲಾಹನು ಕೊಟ್ಟಿರುತ್ತಾನೆ 2:253 
3-275 
ಅ ಅಲ್ಲಾಹನು ಸಕಲ ವಿಶ್ವವನ್ನೂ ಆಧರಿಸಿರುತ್ತಾನೆ 2:255 
೪ '"ಆಯತುಲ್‌ ಕುರ್ಸೀ"ಯಲ್ಲಿರುವ ವಿಧಿ ವ್ಯವಸ್ಥೆಯ 
ಕುರಿತು ಸುವ್ಯಕ್ತ ಸೂಚನೆಗಳ ಮಹತ್ವ 2:ಟ-284 
9 ಜಯಾಪಜಯಗಳು ಅಲ್ಲಾಹನ ಕೈಯಲ್ಲಿವೆ 3:13, 
1268-7 
೪ ಸಕಲ ಬದಲಾವಣೆಗಳ ಹಿಂದೆ ಅಲ್ಲಾಹನ ಮಹಿಮಾ 
ಹಸ್ತ 3:26, 27 
೪ ಅಲ್ಲಾಹನ, ಜೀವನಾಧಾರ ಒದಗಿಸುವ ವ್ಯವಸ್ಥೆ 3:37 
ಅ ಪರಿಸ್ಥಿತಿಗಳ ಸುಳಿಯೊಳೆಗೆ ದೇವವಿಧಿಯ ಔಚಿತ್ಯಗಳು 
3:140, 1658٥80 167 
ಆ ಮರಣಭಯವನ್ನು ಹೋಗಲಾಡಿಸುವುದು 3:145, 4:78 
೬ ಮರಣದ ಸಮಯವು ತಪ್ಪಲಾರದು 3:154 
ಆ ಅಲ್ಲಾಹನ ಆಜ್ಜೋಲ್ಲಂಘನೆ ಮಾಡಿ ಅವನ ವಿಧಿಯಿಂದ 
ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ 6 
ಅ ಅಲ್ಲಾಹನ ಸಹಾಯವಿರುವವನನ್ನು ಸೋಲಿಸಲು 
ಯಾರಿಂದಲೂ ಸಾಧ್ಯವಿಲ್ಲ 3:160 
ಅ ಸತ್ಮನಿಷೇಧಿಗಳನ್ನು ಸಡಿಲು ಬಿಡುವ ಉದ್ದೇಶ 3:176 
ಆ ಒಳಿತುಗಳೂ ಸಂಕಷ್ಪಗಳೂ ಎಲ್ಲವೂ ದೇವ ವಿಧಿ 
ನಿಯಮದ ಅಧೀನದಲ್ಲಿವೆ 4:78 
٭‎ ಅಲ್ಲಾಹನಿಚ್ಛಿಸಿದರೆ ಭೂಮಿಯಿಂದ ಒಂದು ಗುಂಪನ್ನು 
ಸರಿಸಿ ಇನ್ನೊಂದು ಗುಂಪನ್ನು ತರಬಲ್ಲನು 4:133 
೪ ಪ್ರವಾದಿವರ್ಯರನ್ನೂ(ಸ) ಮುಸ್ಲಿಮರನ್ನೂ 
ಯಹೂದಿಯರ ಕುತಂತ್ರದಿಂದ ಅಲ್ಲಾಹನು ರಕ್ಷಿಸಿದುದು 
5:11 ಟಿ-30 
ಅ ಅಲ್ಲಾಹನು ನಸಾರಾರಲ್ಲಿ (ಕ್ರೈಸ್ತರಲ್ಲಿ) ಶಿಕ್ಷಾರೂಪದಲ್ಲಿ 
ದ್ವೇಷಾಸೂಯೆಗಳನ್ನು ಹಾಕಿದ್ದಾನೆ 5:14 
ಅ ಪವಿತ್ರ ಭೂಭಾಗವನ್ನು ಬನೀ ಇಸ್ರಾಈಲರ ಹೆಸರಿಗೆ 
ಲಿಖಿತಗೊಳಿಸೆಲಾದುದು 5:21 ಟಿ-43 
೪ ಅಲ್ಲಾಹನು 'ಫಿತ್ಲೇದಲ್ಲಿ (ಕ್ಷೋಭೆಯಲ್ಲಿ) ಹಾಕಿ 
ಬಿಡುವುದರ ಅರ್ಥ 5:41 ಟಿ-67, 9:67, 9:126 ಟ-125 


ಕುರ್‌ಆನ್‌ ವ್ಯಾಖ್ಯಾನ 
ನಿಶ್ಚಯಗೊಳಿಸಲ್ಪಟ್ಟಿದೆ. ಅದನ್ನು ಯಾರೂ ಮೂರುವಂತಿಲ್ಲ 
15:19 ೬-13 
ಆ ಅದೃಷ್ಟಗಳನ್ನು ರೂಪಿಸುವುದೂ ಕೆಡಿಸುವುದೂ ಮ 
ಅಧಿಕಾರದಲ್ಲಿದೆ 7:131 
ಅ ಅಲ್ಲಾಹನ ತೀರ್ಪುಗಳನ್ನು ಜಾರಿಗೊಳ್ಳುವುದರಿಂದ 
ತಡೆಯುವ ಶಕ್ತಿ ಯಾರಿಗೂ ಇಲ್ಲ 13:11 
ಆ ಅಲ್ಲಾಹನು ನಿಶ್ಚಯಿಸಿದ ವಿಧಿ ನಿಯಮಕ್ಕೆ ವಿರುದ್ಧ 
ಮಾನವ ಹಂಚಿಕೆಗಳು ಪರಿಣಾಮಕಾರಿಯಾಗುವುದಿಲ್ಲ 
12:ಪರಿಚಯ್ಮ 67 
ಅ ಅಲ್ಲಾಹನು ತನಗೆ ಇಷ್ಟ ಬಂದವರನ್ನು ತನ್ನ 
ಅನುಗ್ರಹದಿಂದ ಸ್ಥಿತಿವಂತನಾಗಿ ಮಾಡಬಲ್ಲನು 9:28 
ಅ ಅವನ ಅನುಗ್ರಹವನ್ನು ಯಾರಿಂದಲೂ ತಡೆಯಲಾಗದು 
10:107 
೪ ಅವನು ಕೊಟ್ಟ ಕಷ್ಟಗಳನ್ನು ಯಾರೂ ಪರಿಹರಿಸಲಾರರು 
10:107 
ಅ ರಿರ್ಳಾ(ಜೀವನಾಧಾರ)ನ ಕೊರತೆ ಮತ್ತು ಹೆಚ್ಚಳ 
ಅವನ ಅಧಿಕಾರದಲ್ಲಿದೆ 13:26, 17:30 
€ ವಿಜಯವು ಅವನ ಅನುಜ್ಞೆಯಿಂದಲೇ ಲಭಿಸುತ್ತದೆ |: 
06 
ಅ ಜನರ ಹೃದಯಗಳನ್ನು ಜೋಡಿಸುವುದೂ ಒಗ್ಗಟ್ಟುಂಟು 
ಮಾಡುವುದೂ ಅವನದೇ ಕೆಲಸ 6:63 
೪ ಅವನು ತನಗೆ ಇಷ್ಟ ಬಂದವರನ್ನು ಭೂಮಿಯ 
ವಾರೀಸುದಾರರನ್ನಾಗಿ ಮಾಡುತ್ತಾನೆ 7:128, 137 
ಅ ಪ್ರತಿಯೊಬ್ಬನೂ ತನ್ನ ವಿಧಿಲಿಖಿತ ಪ್ರಕಾರ ಪಾಲು 
ಪಡೆಯುತ್ತಾನೆ 7:37 
೪ ಪ್ರಶಿಯೊಂದು ಜನಾಂಗಕ್ಕೂ ಒಂದು ಕರ್ಮಕಾಲವನ್ನು 
ನಿಶ್ಚಯಿಸಲಾಗುತ್ತದೆ 7:34, 10:49, 14:10 ಟಿ -18, 15:4 
ಅ ಯಾವ ಜನಾಂಗವೊ ಅಲ್ಲಾಹನು ನಿಶ್ಚಯಿಸಿದ 
ಕಾಲಾವಧಿಗಿಂತ ಮುಂಚೆ ಅಳಿಯುವುದೂ ಇಲ್ಲ, ಅದು 
ಮುಗಿದ ಬಳಿಕ ಉಳಿಯುವುದೂ ಇಲ್ಲ 15:5, 16:61 
ಅ ಸನ್ಮಾರ್ಗದರ್ಶನ ಮತ್ತು ಪಥಭ್ರಪ್ಪತೆ ಅಲ್ಲಾಹನ 
ಅಧಿಕಾರದಲ್ಲಿದೆ 10:25, 14:4, 16:37,,17:97 
೪ ಅಲ್ಲಾಹನು ಪಥಭ್ರಷ್ಟತೆಯಲ್ಲಿ ಎಸೆದುಬಿಟ್ಟವನಿಗೆ 
ಯಾರೂ ಸನ್ಮಾರ್ಗ ನೀಡಲಾರನು 13:33 | 
೬ ಅಲ್ಲಾಹನ ಅನುಗ್ರಹದ ಹೊರತು ಯಾರೂ ಯಾರನ್ನೂ 
ನೇರ ಮಾರ್ಗಕ್ಕೆ ತರಲಾರ 14:1 ಟಿ-1 


1078 


ಪ್ರತಿಯೊಬ್ಬ ಮಾನವನಿಗೆ ಒಂದು ತಂಗುವ ಸ್ಥಳವೂ”‏ ٭ 


ಮರಳಿಸಲ್ಪಡುವ ಸ್ಥಳವೂ ಇದ್ದೇ ಇದೆ 6:98 

ಜನರನ್ನು ಬಲಾತ್ಕಾರವಾಗಿ ಸನ್ಮಾರ್ಗದಲ್ಲಿ ಸೃಷ್ಟಿಸುವುದು‏ ٭ 
ಅಲ್ಲಾಹನ ವಿಧಿ ನಿಯಮವಲ್ಲ 6:107 ಟಿ-71‏ 

೪ ಮಾನವನಿಗೆ ಅವನ ಕರ್ಮವು ಸುಂದರವಾಗಿ ಬಿಡುತ್ತದೆ 
6:108, 122, 137 

ಆ ಮಾನವ ಕರ್ಮಗಳನ್ನು ಅಲ್ಲಾಹನಿಗೆ ಸಂಬಂಧಿಸಲು 
ಕಾರಣ 6:108 ಟಿ-73 

೪ ಅಲ್ಲಾಹನು ಹೃದಯಗಳನ್ನೂ ದೃಷ್ಟಿಗಳನ್ನೂ 
ತಿರುಗಿಸುವುದು 6:110 

€ ಯಕ್ಷ ಮತ್ತು ಮಾನವ ಶೈತಾನರನ್ನು ಪ್ರವಾದಿಗಳ 
ಶತ್ರುಗಳನ್ನಾಗಿ ಮಾಡಲಾಗಿದೆ 6:112 

೬ ಅಲ್ಲಾಹನ ಮಠಿಯ್ಕತ್‌ (ವಿಧಿ ನಿಯಮ) ಮತ್ತು 
ಅವನ ಸಂಪ್ರೀತಿಯಲ್ಲಿರುವ ವ್ಮತ್ಕಾಸ 6:112 ಟಿ-80 

ಅ ಬಲಾತ್ಕಾರವಾಗಿ ಯಾರನ್ನಾದರೂ ಪಥಭ್ರಷ್ಟತೆಯಿಂದ 
ತಡೆಯುವುದು ಮತ್ತು ಯಾವುದನ್ನಾದರೂ ಒಪ್ಪುವಂತೆ 
ಮಾಡುವುದು ಅಲ್ಲಾಹನ ವಿಧಿಯಲ್ಲ 6:137 ಟ-110 
೪: ಯಕ್ಸರಿಗೂ ಮಾನವರಿಗೂ ಒಳಿತು ಕೆಡುಕುಗಳಲ್ಲಿ 
ಆಯ್ಕೆಯ ಸ್ವಾತಂತ್ರ್ಯ 6:ಟಿ-80 

* "ಅಪರಾಧಿ ದಿಗ್ಗಜರು" ತಮ್ಮ ಕುತಂತ್ರಗಳ ಜಾಲದಲ್ಲಿ 
ಸ್ವತಃ 'ಸಿಕ್ಕಿ ಬೀಳುವುದು 6:123 
೬ ಅಲ್ಲಾಹನ ಕಡೆಯಿಂದ ಸತ್ಯ 
ಸದ್ಸ್‌'(ಹೃದಯ ಸಂಕೀರ್ಣತೆ) ಮತ್ತು 
ಸದ್‌"(ಹೃದಯ ವೈಶಾಲ್ಕ)ಗಳ ಸ್ಥಿತಿ 6:125 ಟಿ-92, 
92(೮) 

ಅ ಸತ್ಯವಿಶ್ವಾಸ ಸ್ವೀಕಾರ ಮಾಡದವರ ಮೇಲೆ ಅವರ 
ಅಶುದ್ಧಿ ಹೇರಲ್ಬಡುವುದು 6:125 

೪ ಅಲ್ಲಾಹನ ಮೇಲೆ ಸುಳ್ಳಾರೋಪ ಹೊರಿಸುವ 
ಅಕ್ರಮಿಗಳು ಸನ್ಮಾರ್ಗ ಭಾಗ್ಯ ಹೊಂದುವುದಿಲ್ಲ 4 
9 ಅಪರಾಧಿಗಳು ತಮ್ಮ ಅಪರಾಧ ಕಾರ್ಯಗಳಿಗಾಗಿ 
ಅಲ್ಲಾಹನ ವಿಧಿ ನಿಯಮದ ನೆಪ ಹೇಳುವುದು 6:148 
ಟ-124 

ಅ ವಿಧಿ ನಿಯಮದ ಆಶ್ರಯ ಪಡೆಯುವವರಿಗೆ ಅಲ್ಲಾಹನ 
ಉತ್ತರ 6:149 ಟಿ-125 

ಅ ಪ್ರತಿಯೊಂದು ವಸ್ತುವಿನ ಮಿತಿ, 


ಸ್ವೀಕಾರಕ್ಕೆ "ಲೈಕ್‌ 
"ಶರಹ್‌ 


ಪರಿಮಾಣ 


1079 


ವಿಷಯದಲ್ಲಿ ಅಲ್ಲಾಹನ ನಿಯಮ 13:27 ಟಿ-44, 4 

ಟಿ-7, 14:27 ಟಿ-40 

ಅ ಅಲ್ಲಾಹನ ಕಡೆಯಿಂದ ಹೃದಯಗಳಿಗೂ ಕಿವಿಗಳಿಗೂ 
ಮುದ್ರೆ ಬೀಳುವುದರ ಅರ್ಥ 17: 46 51 

€ ಕೆಲವರನ್ನು ನರಕಕ್ಕಾಗಿ ಸೃಷ್ಟಿಸಿರುವುದರ ಅರ್ಥ 7: 179 
೬-140 

ಅ ಎಂತಹ ಜನರ ಹೃದಯಗಳಿಗೂ ಕಿವಿಗಳಿಗೂ ಮುದ್ರೆ 
ಬೀಳುತ್ತದೆ? 7:100 ಟಿ-80, 9:87 ಟಿ-89, 9:93, 10:74, 
16:108 

€ ಎಂತಹ ಜನರನ್ನು ಪಥಬಭ್ರಷ್ಟತೆಯಲ್ಲಿ ಹಾಕಲಾಗುತ್ತದೆ 
7:146, 182, 186 

ಪಥಭ್ರಷ್ಟತೆಯಲ್ಲಿ ಹಾಕಲ್ಬ್ಪಡುವ ರೂಪಗಳಾವುವು?‏ ہ٭ 
7.146 

ಎಂತಹ ಜನರಿಗೆ ಪುಣ್ಯ ಮತ್ತು ಈಮಾನಿನ‏ ہہ 
ಅನುಗ್ರಹವನ್ನು ನೀಡಲಾಗುವುದಿಲ್ಲ 8:22, 23, 9:46,‏ 

10:33, 88, 96, 97 ಟಿ-97 

೪ ಎಂತಹ ಜನರ ಹೃದಯಗಳನ್ನು ಸತ್ಯದಿಂದ ತಿರುಗಿಸಿ 
ಬಿಡಲಾಗುತ್ತದೆ 9:127 

೪ ಎಂತಹವರನ್ನು ಪಥಭ್ರಷ್ಟತೆಯಲ್ಲಿ ಅಲೆದಾಡಲು ಬಿಟ್ಟು 
ಬಿಡಲಾಗುತ್ತದೆ 9:95, 10:20 

ಎಂತಹ ಜನರ ಹೃದಯಗಳ ಮೇಲೆ ಕುಫ್ಟ್‌ನ್ನು‏ ہ 
ಹೇರಲಾಗುತ್ತದೆ 9:83ರಿಂದ 85‏ 

€ ಎಂತಹವರ ಹೃದಯಗಳಲ್ಲಿ ಕಾಪಟ್ಕವುಂಟು 
ಮಾಡಲಾಗುತ್ತದೆ 9:75ರಿಂದ 77 

ಅ ಎಂತಹವರನ್ನು ಕೇಡಿನಿಂದ ರಕ್ಲಿಸಲಾಗುತ್ತದೆ 12:76 
ಟಿ-60 

೬ ವಿಧಿವಿಶ್ವಾಸದ ನೈತಿಕ ಪರಿಣಾಮಗಳು 9:51 ಟಿ-51, 
12:ಪರಿಚಯ 

ಅ ವಿಧಿವಿಶ್ವಾಸದ ಅರ್ಥಪೂರ್ಣತೆ 18:ಪರಿಚಯ 

€ ಅಲ್ಲಾಹನ ವಿಧಿ ನಿಯಮದ ವಿರುದ್ಧ ಮಾನವ 
ಹಂಚಿಕೆಗಳು ಪರಿಣಾಮವನ್ನುಂಟು ಮಾಡಲಾರವು 18:23, ' 
24 ಟಿ-24, 18:39 

ಆ ಅಲ್ಲಾಹನ ವಿಧಿ ನಿಯಮವು ಹೇಗೆ ಕಾರ್ಯವೆಸಗುತ್ತದೆ 
18:ಪರಿಚಯ, 60 ಟಿ-57 

ಅ ಅಲ್ಲಾಹನು ಇಚ್ಛಿಸದೆ ಯಾರಿಗೂ ಏನೂ ಆಗದು 


18:23, 24, 43, 44 


ವಿಷಯ ಸೂಚಿ 


೪: ದುರ್ಜನರ ಕರ್ಮಗಳನ್ನು ಅವರಿಗೆ ಸುಂದರವನ್ನಾಗಿ 
1 ಮಾಡಿ ಬಿಡಲಾಗುತ್ತದೆ 10:12 

€ ಅಲ್ಲಾಹನ ಅನುಗ್ರಹದ ಹೊರತು" ಯಾರೂ 

ಸತ್ಯಮಾರ್ಗದಲ್ಲಿ ಸ್ಲಿರವಾಗಿರಲಾರ 17:73, 74 

€ ಮಾನವನಿಗೆ ತೀರ್ಮಾನ ಮತ್ತು ಆಯ್ಕೆಯ ಸ್ವಾತಂತ್ರ್ಯ 

ಕೊಡುವುದೂ ಕುಫ್ರ್‌ ಮತ್ತು ಈಮಾನಿನ ಶೀರ್ಮಾನದಲ್ಲಿ 

ಸೈಯಮಾಧಿಕಾರಿಯನ್ನಾಗಿ ಮಾಡಿ ಬಿಡುವುದೂ ಅಲ್ಲಾಹನ 

ವಿಧಿ ನಿಯಮವೇ ಆಗಿತ್ತು 10:99 ಟಿ-101, 13:31 

ಟಿ-49, 16:9 ೬-10 

€ ಅಲ್ಲಾಹನು ಮಾನವನಿಗೆ ಆಯ್ಕೆ ಮತ್ತು ನಿರ್ಧಾರದ 

ಸ್ವಾತಂತ್ರ್ಯ ಕೊಟ್ಟಿರುವುದೇ ಮಾನವ ಭಿನ್ನಾಭಿಪ್ರಾಯಗಳಿಗೆ 

ಮುಖ್ಯ ಕಾರಣ 11:118, 119, 16:93. 

೬ ಒಳ್ಳೆಯ ಮತ್ತು ಕೆಟ್ಟ ಅದೃಷ್ಟದಲ್ಲಿ ಮಾನವನ ಸ್ವಂತ 

ಹೊಣೆಗಾರಿಕೆ 17:15 43-6 

ಅ ಸನ್ಮಾರ್ಗವನ್ನು ಹೊಂದಿದವನು ಸ್ವತಃ ತನಗೆ ಹಿತವನ್ನು 

ಮಾಡುತ್ತಾನೆ ಮತ್ತು ಪಥಭ್ರಷ್ಟನು ಸ್ವತಃ ತನಗೆ ನಷ್ಟ 

ಮಾಡಿಕೊಳ್ಳುತ್ತಾನೆ 10:108, 17:15 

೪ ಮಾನವ ಅಧಿಕಾರದ ವಾಸ್ತವಿಕತೆ 9:ಟ-106 

ಅ ಮಾನವ ಹಂಚಿಕೆಗಳ ಮತ್ತು ದೇವ ವಿಧಿಯ ಪರಸ್ಪರ 

ಸಂಬಂಧ 11:41 ಟಿ-45, 11:87 ಟಿ-97 

€ ಮಾನವನ ಇರಾದೆಗಳು ನೆರವೇರುವುದು ಅಲ್ಲಾಹನ 

ವಿಧಿ ನಿಯಮವನ್ನು ಅವಲಂಬಿಸಿದೆ 7:89 ಟಿ-73 

ಅ ತನ್ನ ಪಥಬ್ರಷ್ಟತೆಯ ಹೊಣೆಯನ್ನು ಅಲ್ಲಾಹನ 

ಮೇಲೆ ಹೊರಿಸುವುದು ಶೈತಾನನ ಕೆಲಸ 7:17 ಟಿ-12 

ಆ ಪಥಭ್ರಷ್ಟರು ತಮ್ಮ ಪಥಬ್ರಪ್ಪತೆಗೆ ' ವಿವಶತೆಯ 

ವಿಶ್ವಾಸದ ಆಶ್ರಯ ಪಡೆಯುವುದರಲ್ಲಿ ತಪ್ಪು ಮಾಡಿದ್ದಾರೆ 

16:35 -31 

೪ ತಮ್ಮ ಪಥಭ್ರಷ್ಟತೆಯ ಪರವಾಗಿ ವಿವಶತೆಯ ವಿಶ್ವಾಸದ 

ಆಧಾರ ಕೊಡುವವರಿಗೆ ಕುರ್‌ಆನಿನ ಉತ್ತರ 16:36 

ಟಿ32 

€ ಜನಾಂಗಗಳ ವಿಧಿಯನ್ನು ರೂಪಿಸುವ ಮತ್ತು ಕೆಡಿಸುವ 

ವಿಷಯದಲ್ಲಿ ಅಲ್ಲಾಹನ ಕಾನೂನು 8:53, 9:39, 70 

ಟಿ-79, 11:52 83-57, 11:116 &-115, 13:11, 14:19, 

20 ಟಿ-27, 17:16 ಟಿ-18 

ಸನ್ಮಾರ್ಗ ನೀಡುವ ಮತ್ತು ಪಥಬ್ರಷ್ಟತೆಗೊಳಿಸುವ‏ فی 


ಕುರ್‌ಆನ್‌ ترجہ‎ 


€ ಇದರ ಇತಿಹಾಸ - ಮುನ್ನುಡಿ 
ಅ ಪೀಠಿಕೆಯ ಉದ್ದೇಶ - ಮುನ್ನುಡಿ 


ತದಕ್ಕುರ್‌(ಜ್ಞಾಪನ) 
೪ ಅದರ ಅರ್ಥ 6:80 4ئ‎ 


ತದ್ದುಿಯಾ(ಸಂಸ್ಕರಣ) 
೪ ಇದರ ವಿಶಾಲ ಅರ್ಥ 2:129 ಟಿ-128 
೪ ರಹಸ್ಯವಾಗಿ ಸತ್ಯರ್ಮಗಳನ್ನು ಮಾಡುವುದರಿಂದ 
ಮಾನವನ ಅಂತಃಕರಣದಲ್ಲಿ ಉಂಟಾಗುವ ಪರಿಣಾಮಗಳು 
2:271 ಟಿ-312 
೪ ಸಾಕ್ಷಿಯನ್ನು ಅಡಗಿಸುವುದರಿಂದ ಹೃದಯವು, 
ಪಾಪಮಯವಾಗುತ್ತದೆ 2:283 

(ನೋಡಿರಿ: "ಆತ್ಮಸೆಂಸ್ಕರಣೆ') 


ತಲ್ಮೂದ್‌ 

ಅ ಅದರಲ್ಲಿರುವ ಹೆ. ಯಲ್‌ಕೂಬ್‌ರ(ಅ) ಉಪದೇಶದ 
ವಿಷಯ ಕುರ್‌ಆನನ್ನು ತುಂಬಾ ಹೋಲುತ್ತದೆ 2:3 
೪ ಹ. ಇಬ್‌ರಾಹೀಮ್‌ರೊಂದಿಗೆ(ಅ) ನಮ್ರೂದನ ವಾದದ 
ಕುರಿತು ಅದರ ಹೇಳಿಕೆ 2:258 ಟಿ-290 

ಅ ಹ. ಇಬ್‌ರಾಹೀಮ್‌ರ(ಅ) ಸತ್ಯಾನ್ವೇಷಣೆಯ ಕುರಿತು 
ಅದರ ಹೇಳಿಕೆ 6:ಟಿ-55 

ಅ ಕುರ್‌ಆನ್‌ ಮತ್ತು ತಲ್ಮೂದ್‌ನ ಭಿನ್ನಾಭಿಪ್ರಾಯಗಳು 
12೬-7, 11, 14, 25(6), 42 

6 (ಹೆಚ್ಚಿನ ವಿವರಗಳನ್ನು "ಕುರ್‌ಆನ್‌;ಬೈಬಲ್‌ ಮತ್ತು 
ತಲ್ಮೂದ್‌ಮೊಂದಿಗೆ ಅದರ ಭಿನ್ನಾಭಿಪ್ರಾಯಗಳು” ನೋಡಿರಿ) 
೪ ಅದರ ಉದ್ದರಣೆಗಳು 10:8-79, 91, 1243-7, 11, 
17, 14, 16, 18, 31, 37, 38, 47(9), 62, 69, 70, 
19:433 

(“ಬೈಬಲ್‌ ಶೀರ್ಷಿಕೆ ನೋಡಿರಿ) 


ತಲಾಕ್‌(ವಿವಾಹ ವಿಚ್ಛೇದನ) 

ಆ ತಲಾಕ್‌ ಹೊಂದಿದ ಸ್ತ್ರೀಗೆ ಇದ್ದತಿನ ಆಜ್ಞೆ 2:228 
೪ ಮರಳುವಿಕೆ(ರಜ್‌ಲತ್‌) 2:226ರಿಂದ 228 247, 
249, 250 

ಅ ತಲಾಕಿನ ಸರಿಯಾದ ಕ್ರಮ 2:ಟ-250 

ಅ ಮೂರು ತಲಾಕುಗಳಿಂದ ನಿರ್ಣಾಯಕವಾಗಿ 
ಬೇರ್ಪಡುವುದು 2:230 


1080 


€ ಆದಿ ಮತ್ತು ಅಂತ್ಮಗಳ ಸಕಲ ಅಧಿಕಾರಗಳು ಅವನ 
ಕೈಯಲ್ಲಿವೆ 18:48 

ಅ ಅಲ್ಲಾಹನು ಎಲ್ಲರಿಗೂ ತೀರ್ಮಾನದ ಒಂದು ದಿನ 
ನಿಶ್ಚಯಿಸಿದ್ದಾನೆ 20:29 

ಅ ಅವನು ಅಪ್ಪಣೆ ಕೊಟ್ಟ ವಿಷಯ ಆಗಿಯೇ ತೀರುತ್ತದೆ 
1935 

೪ ಅಲ್ಲಾಹನ ಕಡೆಯಿಂದ ಮಾನವನನ್ನು 
ಪರೀಕ್ಷೆಗೊಳಪಡಿಸಲಾಗುವುದು 19:84, 20:85, 129, 130 
ಅ ಇಷ್ಟವಿದ್ದವರು ಸತ್ಯವಿಶ್ವಾಸ ಸ್ಟೀಕರಿಸಲಿ ಇಷ್ಟವಿದ್ದವರು 
ಸತ್ಯವನ್ನು ನಿಷೇಧಿಸಲಿ 18:29 

ಅ ಸತ್ಯವನ್ನು ನಿಷೇಧಿಸುವವರ ಮೇಲೆ ಶೈತಾನರನ್ನು ಹೇರಿ 
ಬಿಡಲಾಗುತ್ತದೆ 19:83 

€ ಅಲ್ಲಾಹನ ಅನುಗ್ರಹದ ಹೊರತು ಯಾರೂ ಸನ್ಮಾರ್ಗ 
ಹೊಂದಲಾರನು 18:17 

೬ ಅವನು ಯಾರಿಗೆ ಸನ್ಮಾರ್ಗದರ್ಶನ ಮಾಡುವನೋ 
ಅವನೇ ಸನ್ಮಾರ್ಗ ಹೊಂದುವವನು. ಅವನು ಯಾರನ್ನು 


ದಾರಿಗೆಡಿಸುವನೋ ಅವನಿಗೆ ಯಾರೂ ನೇರ ಮಾರ್ಗ- 


ತೋರಿಸಲಾರ 18:17 


ತಕಿಯ್ಯಾ (ಧರ್ಮವನ್ನು ಅಡಗಿಸುವುದು) 
೪ ಲದನ್ನು ಎಂತಹ ಸ್ಥಿತಿಯಲ್ಲಿ ಮತ್ತು ಯಾವ ಮಟ್ಟದ 
ವರೆಗೆ ಮಾಡಬಹುದು 3:28 ಟಿ-26 


ತಫ್ಬೀರ್‌ಗಳ(ವ್ಯಾಖ್ಯಾನಗಳೆ) ಸಿದ್ಧಾಂತ 


ಅ ("ಕುರ್‌ಆನ್‌; ಅದರ ವ್ಯಾಖ್ಯಾನದ ಸರಿಯಾದ 
ಸಿದ್ದಾಂತ" ಮತ್ತು "ಅದರ ವ್ಯಾಖ್ಯಾನದ ತಪ್ಪಾದ ಕ್ರಮಗಳು" 
ಇದನ್ನು ನೋಡಿರಿ) 


ತಫ್ಟೀಮುಲ್‌ ಕುರ್‌ಆನ್‌ (ಕುರ್‌ಆನ್‌ 


ವ್ಯಾಖ್ಯಾನ) 

೪ ಇದರ ವೈಶಿಷ್ಟ್ಯ- ಮುನ್ನುಡಿ 

ಅ" ತರ್ಜುಮೆಯ ಬದಲಿಗೆ ತರ್ಜುಮಾನೀ(ಅರ್ಥ 
ವಿವರಣೆಯ) ಕ್ರಮವನ್ನು ಅನುಸರಿಸಲು 'ಕಾರಣಗಳು- 
ಮುನ್ನುಡಿ 

ಅ. ಅರ್ಥ ವಿವರಣಾ ಕ್ರಮದ ವಿವರ- ಮುನ್ನುಡಿ 

೪ ಇದರಿಂದ ಪ್ರಯೋಜನ ಪಡೆಯುವ ಕ್ರಮ - ಮುನ್ನುಡಿ 


1081 


ನಿಬಾರಿಸಲು ಯಾವ ಉಪಾಯಗಳನ್ನು ಮಾಡಲಾದುವುಗ. 
9-120 

೪ ಯುದ್ದಾ ನಂತರ ಅವಶೀರ್ಣಗೊಂಡ ಉಪನ್ಯಾಸ 
9:73ರಿಂದ 129 

೪ ಯುದ್ಧಕ್ಕೆ ಬಾರದವರಿಗೆ ಉಗ್ರಖಂಡನೆ 9:81ರಿಂದ 85 
ಅ ತಮ್ಮ ಚಿತ್ತ ದೌರ್ಬಲ್ಯದಿಂದಾಗಿ ಯುದ್ಧದಲ್ಲಿ 
ಭಾಗವಹಿಸದಿದ್ದ ಸತ್ಯವಿಶ್ವಾಸಿಗಳ ವಿಷಯ 9:102, 103, 
117 

೬ ಯುದ್ಧದಿಂದ ಮರಳಿದ ಬಳಿಕ ಯುದ್ಧಕ್ಕೆ ಬಾರದಿದ್ದವರ 
ವಿಚಾರಣೆ 9:118 ಟ-118 

ಆ ಮುನಾಫಿಕರ ವಿಚಾರಣೆ 9:ಟ-118 

ಅ ಅಪರಾಧಿ ಸತ್ಯವಿಶ್ವಾಸಿಗಳ ವಿಚಾರಣೆ 9:ಟಿ-119 


ತಯಮ್ಮುಮ್‌ 

€ ಅದರ ಆಜ್ಞೆ ಯಾವಾಗ ಬಂತು? 4:ಪರಿಚಯ 
ಅ ಲದರಕ ಕ್ರಮ 4:43 ಟಿ-70, 5:6 

ಅ ಅದರ ಯುಕ್ತಿ 4:3-0 


ತವಕ್ಕಲ್‌ (ಅಲ್ಲಾಹನ ಮೇಲೆ ಭರವನೆ) . 
ಆ ಅದರ ಲರ್ಥ ಮತ್ತು ಅದರ ವಾಸ್ತವಿಕತೆ 11:41 
ಟಿ45 ' 

ಅ ಲೌಕಿಕ ಹೇತುಗಳ ಮತ್ತು ಯತ್ನಗಳ ಸಹಾಯ 
ಪಡೆಯುವುದು ದೇವರ ಮೇಲೆ ಭರವಸೆಯಿಡುವುದಕ್ಕೆ 
ವಿರುದ್ಧವಲ್ಲ 12:43ರಿಂದ 49 

ಅ ಪ್ರಯತ್ನ ಮತ್ತು ತವಕ್ಕಲ್‌ಗಳ ಸರಿಯಾದ ಸಂಬಂಧ 
12:1-4 

ಅ 'ತವಕ್ಕಲ್‌'ನ ವಿಶಾಲ ಅರ್ಥ 17:65 ಟಿ-81 

ಅ ಅಲ್ಲಾಹನ ಮೇಲೆ ಭರವಸೆ ಈಮಾನಿನ ಬೇಡಿಕೆ 8:2 
10.84 

೪ ಅದೊಂದು ಪ್ರಬಲ ಶಕ್ತಿಯ ಮೇಲೆ ಭರವಸೆ 
ಯಾಗಿರುತ್ತದೆ 8:49 

೬ ಅದೆಂದೂ ತಪ್ಪಾಗಿ ಸಾಬೀತಾಗದು 17:65 ಟಿ-81 
೪ ಅದು ನಿರ್ಧಾರಕ್ಕೆ ಬಲಕೊಡುವ ಸಾಧನ 7:89, 8:63, 
64, 10:71, 11:88, 13:30 


ಅ ಅದು ಕಷ್ಟಕಾಲಗಳಲ್ಲಿ ನಿರಾಶೆಯನ್ನೂ 
ಅಸಮಾಧಾನವನ್ನೂ ಹೋಗಲಾಡಿಸುತ್ತದೆ 9:51 ಟಿ-51, 
11:123, 12:18, 14:12 


ವಿಷಯ ಸೂಚಿ 


ಮೋಸಗಾರಿಕೆಯ ಹಲಾಲಃದ ನೆಲೆ 2:230_ಟ-253‏ ٭ 
ಬೇರ್ಪಡಲೇ ಬೇಕಾದಾಗ ಸಭ್ಯ ವರ್ತನೆಯ ಉಪದೇಶ‏ * | 
2229 

ಅ ತಲಾಕನ್ನು ಕಾಟ ಕೊಡುವ ಸಾಧನವನ್ನಾಗಿ 
ಮಾಡಬಾರದು 2:231 ಟಿ-254 

ಅ ಬೇರ್ಪಟ್ಟಾಗ ಶಿಶುಗಳಿಗೆ ಸ್ನನಪಾನ ನೀಡುವ ಕುರಿತು 
223 

ಆ ತಲಾಕ್‌ ಪಡೆದ ಸ್ತ್ರೀ ಇದ್ದತ್‌ ಮುಗಿಸಿಕೊಂಡ ಬಳಿಕ 
ತನ್ನಿಚ್ಛೆಯಿಂದ ನಿಕಾಹ್‌ ಮಾಡಿಕೊಳ್ಳುವುದನ್ನು 
ತಡೆಯಬಾರದು 2:232 ಟಿ-256 

ಆ ಸ್ಪರ್ಶಿಸುವುದಕ್ಕೆ ಮುಂಚೆ ತಲಾಕ್‌ ಕೊಟ್ಟಾಗ 2:237 
೪ ಇದು ಅತ್ಕಂತ ಕೊನೆಯ ಮಾರ್ಗ 4:19 ಟ-30 


ತಬೂಕ್‌ ಯುದ್ಧ 

ಆ ಅದಕ್ಕೆ ಕಾರಣಗಳು 9:ಪರಿಚಯ 

ಆ ಅದರ ಮಹತ್ವ 9:ಪರಿಚಯ 

ಅ ಅದರ ಸ್ಥಿಶಿಗತಿಗಳು 9:ಪರಿಚಯ, 9:38, 39 ಟಿ-38 
ಅ ಅರಬ್‌ ರಾಜಕೀಯದ ಮೇಲೆ ಅದರ ಪ್ರಭಾವ 
9:ಪರಿಚಯ . 

ಅ ಅದರ ತೀರ್ಮಾನವನ್ನು ಎಂತಹ ಪರಿಸ್ಥಿತಿಯಲ್ಲಿ 
ಮಾಡಲಾಯಿತು 9:ಪರಿಚಯ ಟಿ-44 

ಯುದ್ಧಕ್ಕೆ ಪ್ರೇರೇಪಣೆ ಕೊಡಲು ಅವತೀರ್ಣಗೊಂಡ‏ ٭ 
ಉಪನ್ಯಾಸ 9:38ರಿಂದ 72‏ 

ಪ್ರವಾದಿವರ್ಯರ(ಸ) ಸಾಹಸಪೂರ್ಣ ಧೋರಣೆ‏ ٭ 
9:ಪರಿಚಯ‏ 

[ ಯುದ್ಧಕ್ಕೆ ಹೋಗಲಾಗದ 
ಸ್ಥಿತಿ 9:92 

€ ಮುನಾಫಿಕರ ವರ್ಶನೆ 9:42ರಿಂದ 58, 62ರಿಂದ 65, 
74ರಿಂದ 76, 81, 86, 90, 93, 98, 107 

€ ಮಸ್ತಿದ್‌ ಮಿರಾರ್‌ ಮತ್ತು ಅಬೂ ಆಮಿರ್‌ ಎಂಬ 
ಕ್ರೈಸ್ತ ಸನ್ಮಾಸಿಯ ಚಟುವಟಿಕೆಗಳು 9:107, 108 ೬-102 
೪ ಮದೀನಾದ ಸುತ್ತಮುತ್ತಲಿನ ಬದ್ದುಗಳ ವರ್ತನೆ 
9:97 ೬-95 

ಅ ಯುದ್ದವಾಗದಿರಲು ಮುಖ್ಯ ಕಾರಣ 9:ಪರಿಚಯ 
€ ಈ ಸಂದರ್ಭದಲ್ಲಿ ಇಸ್ಲಾಮೀ ಸಮಾಜದ ಯಾವ 
ದೌರ್ಬಲ್ಯಗಳು ಪ್ರಕಟವಾದುವು ಮತ್ತು ಅವುಗಳನ್ನು 


ಪ್ರಾಮಾಣಿಕ ಮುಸ್ಲಿಮರ 


ಕುರ್‌ಆನ್‌ ವ್ಯಾಖ್ಯಾನ 


” ತಾಲೂತ್‌ 


[3 ರಾಜನಾಗಿ ನೇಮಕ 2:247 

ಅ ತಾಲೂತ್‌ ಸೈನ್ಯದೊಂದಿಗೆ ಹೊರಟಿದ್ದು 2:249 

€ ಬನೀ ಇಸ್ರಾಈಲರ ಮೇಲೆ ನನು ಎತ್ತಲಾದುದು 
2:63 ಟಿ-81 


೪ ಬನೀ ಇಸ್ರಾಈಲರಿಗೆ ಸರು ಕೊಡುವ ಭಟ್‌ 
4153 


ತೌಬಾ(ಪಶ್ಕಾತ್ತಾಪ). 
ಅ "ತೌಬಾ' ಪದದ ಅರ್ಥ ಮತ್ತು ಅದರೆ ವಿವರಣೆ 
2-51, 4:-27 
€ ತೌಬಾದ ವಾಸ್ತವಿಕತೆ 2:37 ಟಿ-51, 4:ಟ-27, 20: 122 
ಅ ನೈತಿಕ ವ್ಯವಸ್ಥೆಯಲ್ಲಿ ತೌಬಾದ ಮಹತ್ವ 2:ಟಿ-52 
೪ ತೌಬಾದೊಂದಿಗೆ ಸುಧಾರಣೆಯ ಮಹತ್ವ 2:160, 
3:89, 4:16, 146, 654 
ಯಾರ ತೌಬಾ ಸ್ವೀಕೃತವಲ್ಲ? 3:90, 4:18 
ಯಥಾರ್ಥ ತೌಬಾದ ಶಿಷ್ಟಾಚಾರಗಳು 3:135, 6:54 
ಅದರ ಸ್ವೀಕಾರಾರ್ಹ ರೂಪ 4:ಟಿ-27, 4110, 6:54 
ತೊಬಕ್ಕೆ ಕಫ್ಟಾರಃ(ಪರಿಹಾರ)ದ ಮಹತ್ವ 4:92 ಟಿ-125 
ಬಂಡಾಯದ ಅಪರಾಧಿಗಳಿಗೆ'ಪಶ್ಚಾತ್ತಾಪದ ಅವಕಾಶ 
5:34 ಟಿ-57 


٠ ನ್ಯಾಯಾಲಯದ ಶಿಕ್ಸೆಯ ಹೊರತಾಗಿಯೂ ಪಾರಲೌಕಿಕ 


ಶಿಕ್ಷೆಯಿಂದ ಪಾರಾಗಲು ತೌಬಾದ ಮಹತ್ವ 5:39 ಟಿ-61 

ಆ ಇಸ್ಲಾಮ್‌ ಸ್ವೀಕಾರಕ್ಕೆ ಮುಂಚಿನ ಪಾಪಗಳಿಗೆ ಕ್ಷಮೆ 
6:54 ಟಿ-37 _ 

೪ ತೌಬಾ ಈಮಾನ್‌ ಸಹಿತವಾಗಿದ್ದರೆ ಮಾತ್ರ ಫಲಕಾರಿ |. 
7153 5 

ಮರಣದ ಲಕ್ಷಣಗಳು ತೋರಿದ ಅನಂತರ ಅದಕ್ಕೆ‏ ف 
ಅವಕಾಶವಿಲ್ಲ 16:84, 85 ಟ-82‏ 

ಅ ಎಂತಹವರ ತೌಬಾ ಸ್ವೀಕರಿಸಲ್ಪಡುತ್ತದೆ 9:102, 117, 
16:119, 20-92 


A] ಅಲ್ಲಾಹನಿಗೆ ತನ್ನ ಪಾಪಿ ದಾಸನ ಪಶ್ನಾತ್ತಾಪವು 


ಎಷ್ಟರ ಮಟ್ಟಿಗೆ ಪ್ರಿಯವಾಗಿದೆ 11:90 ಟ-101 


1082 

ಅದು ಧೈರ್ಯಕೊಡುತ್ತದೆ.8:62, 10:84, 11:55‏ ٭ 

೬ ಆದು ನಿರಪೇಕ್ಲೆಯನ್ನುಂಟು ಮಾಡುತ್ತದೆ 9:39 

€ ಅದು ಮಾನವನನ್ನು ಶೈತಾನನ ಪಿತೂರಿಯಿಂದ 
ರಕ್ಟಿಸಿಡುತ್ತದೆ 16:99 


ತಸ್ಪೀಹ್‌ (ಅಲ್ಲಾಹನ ಪಾವಿತ್ರ್ಯ ವರ್ಣನೆ) 
ಅ ಅರ್ಥ ಮತ್ತು ವಿವರಣೆ 2:ಟಿ-40, 8:ಟಿ-156, 
178548 

€ 'ಸುಬ್‌ಹಾನಲ್ಲಾಳದ ಅರ್ಥ 10:ಟ-67, 12:108 
8 ۱ ۱ ۱ 
*: ಭೂಮಿ-ಆಕಾಶಗಳ ಪ್ರತಿಯೊಂದು ವಸ್ತುವೂ 
ಅಲ್ಲಾಹನನ್ನು ಜಪಿಸುತ್ತದೆ 17:44 : 


€ ನಿರ್ಜೀವ ವಸ್ತುಗಳು ಅಲ್ಲಾಹನನ್ನು ಭರಿಸಿದ ' 


ಹೇಗೆ? 13:13 ಟಿ-20. 

ಅ ತಸ್ಟೀಹ್‌, ನಮಾರ್‌ ಎಂಬ: ಅರ್ಥದಲ್ಲಿ 20:130 
Kel 

ಅಲ್ಲಾಹನಿಗೆ ಪುತ್ರನಿರುವುದೆಂದರೆ, ಅದು ಅವನ‏ می 
ಪಾವಿತ್ರ್ಯಕ್ಕೆ ಕುಂದು 19:35‏ 


ತಾಗೂತ್‌ (ಅತಿಕ್ರಮ) 
ಆ ಪಾಗೂತ್‌ ಎಂಬ ಪದದ ಅರ್ಥ ಮತ್ತು ವಿವರಣೆ 
45-91 


€ ದಾಸ್ಯ್ಕ-ಆರಾಧನೆಯ ನೀತಿಯಿಂದ ವಿಮುಖತೆಯ 
ಮೂರನೆಯ ಸ್ಥಾನ 2:ಟಿ-286 
ಆ ಅಲ್ಲಾಹನ .ಮೇಲೆ ವಿಶ್ವಾಸವಿರಿಸಲು ತಾಗೂತ್‌ನ 
ನಿರಾಕರಣೆ ಅಗತ್ಯ 2:256 ಟಿ-286, 4:60 
ಅ ಅದರ ಬೇರೆ ಬೇರೆ ವಿಧಗಳು 2:ಟಿ-288 
೬ ವ್ಯವಹಾರಗಳಲ್ಲಿ, ಅದರ ಮೊರೆ ಹೋಗುವುದು 
ಈಮಾನಿಗೆ ವಿರುದ್ಧ 4:ಟಿ-91 

| 6 ಅದರ ಮಾರ್ಗದಲ್ಲಿ ಹೋರಾಡುವುದು ಕುಫ್ಟ್‌ 4:76, 
ಟ-105 


ತಾಬೂತ್‌ ಸಕೀನಃ ' 

೪ ಬನೀ ಇಸ್ರಾತಈಲರಿಗೆ ಅದನ್ನು ಮರಳಿಸುವ ವಾಗ್ದಾನ 
225 

೬ ಅದರ ವಾಸ್ತವಿಕತೆ 2:245 ಟಿ-270 


1083. 


ಸ್ರಸ್ತಾ ہت‎ 1: 157 
೬-113 
ಅ ಕುರ್‌ಆನ್‌ ಅದನ್ನು ಸಾಕ್ಟಿಯಾಗಿ ಮಾಡುವದು 27 169, 
ಟ-130 
ಅ ಅದು ಅವತೀರ್ಣಗೊಂಡದ್ದು ಯಾವಾಗ? 20:ಟಿ-58 


ತೌಹೀದ್‌(ಏಕದೇವ ವಿಶ್ವಾಸ) 

೪ ಸ್ತುತಿ ಅಲ್ಲಾಹನಿಗೆ ಮಾತ್ರ 1:1 ಟಿ-2 

೪ ದಾಸ್ಯ-ಆರಾಧನೆ ಅಲ್ಲಾಹನಿಗೆ ಮಾತ್ರ 1:4 ಟಿ-6 

೪ ಅಲ್ಲಾಹನೊಡನೆ ಮಾತ್ರ ಸಹಾಯ ಯಾಚನೆ 1:4 
ಅ ತೌಹೀದ್‌ಗೆ ಆಧಾರಗಳು 2:21, 22, 28, 164, 6:40, 
41 ಟಿ-29, 6:63, 64, 95ರಿಂದ 100, 7:54 ೬3-4], 7:172, 
173-135, 10:31, 32, 34, 35, 67 -65, 11:13, 14, 
61, 12:39, 40, 13:2, 3 ಟ-8, 13:11ರಿಂದೆ 16 ಟಿ-20, 
30, 15:314, 16:3 ೬3-15, 16:48, 49 ೬3-59, 17:44, 67, 
18:51, 20:50 

೪ (ಮತ್ತಷ್ಟು ವಿವರಗಳಿಗೆ "ಅಲ್ಲಾಹ್‌" ಶೀರ್ಷಿಕೆ ನೋಡಿರಿ. 
ತೌಹೀದ್‌ಗೆ ಇರುವ ಆಧಾರಗಳೇ ಅಲ್ಲಾಹನ ಅಸ್ತಿತ್ವಕ್ಕೂ 
ಇರುವ ಆಧಾರಗಳೆಂಬುದು ಇಲ್ಲಿ ವ್ಯಕ್ತವಾಗಿರಬೇಕು) 
6 ಅಲ್ಲಾಹನೊಡನೆ ನೇರವಾಗಿ ಮೊರೆ ಇಡಬೇಕಾದುದು ' 
ಮತ್ತು ಪ್ರಾರ್ಥಿಸಬೇಕಾದುದು 2:186 - 
ಅ ಅಖಲ ವಿಶ್ವವನ್ನು ಆಧರಿಸಿಕೊಂಡಿರುವವನೂ ಆದರ 
ವ್ಯವಸ್ಥೆ ಮಾಡುವವನೂ ಅಲ್ಲಾಹನೊಬ್ಬನೇ 2:255, 3:2 
ಅ '"ಆಯತುಲ್‌ ಕುರ್ಸಿ" ದೇವ ಪರಿಚಯದ ಬೀಗದ 
ಕೈ ಆಗಿರುವುದು 2:ಟ-284 ll 
ಅ ನಮ್ರೂದನ ಮುಂದೆ ಹ.ಇಬ್‌ರಾಹೀಮ್‌(ಅ) 
ತೌಹೀದ್‌ನ ಪರವಾಗಿ ಕೊಟ್ಟ ಆಧಾರಗಳು 2:258 
೬-291 

ಅ ಏಕಮಾತ್ರ ಆರಾಧ್ಯ (ಇಲಾಹ್‌) 3:2, 6:102, 106 
೪ ಸೃಷ್ಟಿಕರ್ತನಾದವನು ಮಾತ್ರ ಮಾರ್ಗದರ್ಶಕ 
ನಾಗಬಲ್ಲನು 3:6 ಟಿ-4 

೬ ತನ್ನ ಏಕತೆಯ ಕುರಿತು ಅಲ್ಲಾಹನು ಸ್ವತಃ وھ‎ 
ಹೇಳುತ್ತಾನೆ 3:18 

 ತೌಹೀದ್‌ನ ಕುರಿತು ದೇವಚರರ ಮತ್ತು ಜ್ಞಾನವುಳ್ಳ ವರ 
ಸಾಕ್ಸ್ಯ 3:18 

٠ ಸಕಲ ಸೃಜನಾಧಿಕಾರಗಳು . ಅಲ್ಲಾ سج‎ ಕೈಯಲ್ಲೇ 
ಇರುವುದು 3:27 


`ಆ ಅದರಲ್ಲಿ ಪ್ರನಾಂವರ್ಯರಥು ಪ 


ವಿಷಯ ಸೂಚಿ 
ಅ ತೌಬಾವನ್ನು ಪರಿಣಾಮಕಾರಿಯನ್ನಾಗಿ ಮಾಡುವ ಕ್ರಮ 
9:99 
ಅ ತೌಬಾ ಮತ್ತು ಕ್ಷಮಾಯಾಚನೆಯ ಮಾ 
11:3, 52, 16:119 
ಅ ಅದರ ನೈತಿಕ ಸಾಮಾಜಿಕ ಮತ್ತು ಪಾರಲೌಕಿಕ 
ಪರಿಣಾಮಗಳು 19:60, 20:82 
ತೌರಾತ್‌ 
€ ಅದರಲ್ಲಿ ಯಾವ ಯಾವ 
'ಪರಿವರ್ತನೆಗಳಾದವು? 3:ಟ-2 
ಆ ಕುರ್‌ಆನ್‌ ಯಾವ ತೌರಾತನ್ನು ಸಮರ್ಥಿಸುತ್ತದೆ? 
3:2 
٭‎ ಆದರಲ್ಲಿ ಯಹೂದೀ ವಿದ್ವಾಂಸರ ಅನುಭೋಗಗಳು 
3:94 7ئ‎ 
€ ಅದರೊಂದಿಗೆ ಗ್ರಂಥದವರ ವರ್ತನೆ 3:187 ಟಿ-132, 
691 
٭‎ ಅದರಲ್ಲಿ ವ್ಯಭಿಚಾರಕ್ಕೆ ರಜ್ಮ್‌(ಕಲ್ಲೆಸೆದು ಕೊಲ್ಲುವ) 
ಶಿಕ್ಷೆ ಇತ್ತು 5:ಟಿ-70 
ಅ ಇದು ಮಾರ್ಗದರ್ಶನದ ಮೂಲವಾಗಿತ್ತು 5:44, 
6154 
ಅ ಅದರ ರಕ್ಷಣೆಯ ಹೊಣೆ 5:44 
ಅ ಪ್ರವಾದಿಗಳು ಅದರ ಕಾನೂನಿನಂತೆ ಶೀರ್ಪು 
ಕೊಡುತ್ತಿದ್ದರು 5:44 
ಅ ಕಿಸಾಸ್‌(ಪ್ರಶೀಕಾರ)ನ ಕಾನೂನು 5:45 
ಅ ಅದು ಬನೀ ಇಸ್ರಾಈಲರ ಕುರ್‌ಆನ್‌ ಆಗಿತ್ತು 
15:91 -52 
'ಅ ಅದನ್ನು ಅಲ್ಲಾಹನ ವಶಿಯಿಂದ ಹ. ಮೂಸಾರಿಗೆ(ಅ) 
ಕೊಡಲಾಗಿತ್ತು 17:2 
ಅ ಶಿಲಾ ಚಪ್ಪಡಿಗಳಲ್ಲಿ ಬರೆಯಲ್ಪಟ್ಟಿದ್ದ ಅದರ ಆಚ್ಜೆಗಳು 
7:145 
೪ ಅದರ ಪರಿಚಯ 7:154 P 
ಅ ಹ. ಉರ್ಳೆರ್‌ جا‎ ಹೊಸೆತಾಗಿ ಕ್ರೋಡೀಕರಿಸಿದರು 
17458 
-* ಅದರೊಂದಿಗೆ ಯಹೂದಿಯರ ವರ್ತನೆ 15:90, 91 


ರೀತಿಯಲ್ಲಿ 


೪ ಅದರಲ್ಲಿ ಯಹೂದಿಯರು ಮಾಡಿದ, ಪರಿವರ್ತನೆಗಳು . 


9143-107 


ಕುರ್‌ಆನ್‌ ವಾಖ್ಯಾನ 
ಅ ಗ್ರಂಥದವರು ತೌಹೀದ್‌ನ ಯಥಾರ್ಥತೆಯನ್ನು ಚೆನ್ನಾಗಿ 
ಬಲ್ಲರೆಂಬ ಕುರ್‌ಆನಿನ ವಾದ 6:19, 20 
$ ಶಿರ್ಕ್‌ನ ನಿರಾಕರಣೆ ತೌಹೀದ್‌ನ ಅನಿವಾರ್ಯ 
ಬೇಡಿಕೆಯಾಗಿದೆ 6:19 
ಅ ಶೀರ್ಮಾನದ ಸಂಪೂರ್ಣ ಅಧಿಕಾರ ಅಲ್ಲಾಹನ 
ಕೈಯಲ್ಲಿದೆ 6:57 
ಆ ಸಕಲ ವಿಶ್ವ ವ್ಯವಸ್ಥೆ ತೌಹೀಬ್‌ನ ತಳಹದಿಯಲ್ಲಿ 
ನಿಂತಿದೆ 6:73 ಟಿ-46 
ಅ ಇಬ್‌ರಾಹೀಮರ ಕರೆ ಮತ್ತು ಅದರ ಹೊಡೆತ 
6-52 ۱ 
ಅ ಸಕಲ ದಿಕ್ಕುಗಳಿಂದ ಮುಖ ತಿರುಗಿಸಿ ಅಲ್ಲಾಹನ ಕಡೆಗೆ 
ಏಕನಿಷ್ಠೆ ತೋರುವುದು 6:79 
ಆ ಸಕಲ ಕಾರ್ಯಗಳ ಲಗಾಮು ಅಲ್ಲಾಹನ ಕೈಯಲ್ಲಿದೆ 
6:95ರಿಂದ 98 
ಅ ಅಲ್ಲಾಹನೇ ಅತ್ಕುತ್ತಮ ತೀರ್ಪುಗಾರ 4 
€ ಅವನ ಆದೇಶಗಳನ್ನು ಬದಲಾಯಿಸಬಲ್ಲವನು ಯಾರೂ 
ಇಲ್ಲ 5 


೬ ಡೀ ಜೀವನವನ್ನೇ ಅಲ್ಲಾಹನ ದಾಸ್ಯ-ಅನುಸರಣೆಗೆ 
ಕೊಟ್ಟು ಬಿಡುವುದು ತೌಹೀದ್‌ನ ಬೇಡಿಕೆ 6:ಟಿ-87 

ಅ ಹ. ಇಬ್‌ರಾಹೀಮರ(ಅ) ಮತ ತೌಹೀದ್‌ ಆಗಿತ್ತು 
6:161 8-142 


ಆ ಅದರ ವಿವರಣೆ ಮತ್ತು ಅದರ ಯಥಾರ್ಥತೆ 
9:31, 10:3 -6, 43, 108, 12:-34, 16:2, 3, 
ಟಿ-5, 6, 17:23 ಟಿ-26, 20:50 ೬-23 

وت ತೌಹೀದ್‌ನ ಆಧಾರಗಳೇ ಅಲ್ಲಾಹನ‏ فی 
ಆಧಾರಗಳು 13:ಟ-4‏ 

6 ತೌಹೀದ್‌ನ ವಿಶ್ವಾಸವು ಮಾನವನ ಪ್ರಕೃತಿಯಲ್ಲೇ 
ಅಡಗಿರುವುದಕ್ಕೆ ಆಧಾರ 7:172, 173, ಟಿ-135, 10:22, 
೬-31, 17:48-56, 17:67, 4ئ‎ ۱ 

$ ತೌಹೀದ್‌ನ ಮೇಲೆ ವಿಶ್ವಾಸವಿರಿಸುವುದರ ಬೇಡಿಕೆಗಳು 
7:55, 56 -45, 9:31 4-31, 10:3 -6, 10:10400G | 
106 -108, 109, 12:-34, 13:14 8-23, 
1448-32, 16:2 ಟಿ-5; 16:52ರಿಂದ 54, 74, 75, 17:22, 
23 ಟಿ-24, 26, 64, 18:-50 


1084 


ಕ ಹ. ಈಸಾರ(ಅ) ತೌಹೀದ್‌ ಸಂದೇಶ 3:51, 

5:72, 117 : 
ز١‎ ತೌಹೀದ್‌ ಸಿದ್ದೌಂತದ ಕುರಿತು ನಜ್ರಾನ್‌ನವರಿ 

ಶಪನವಾದ(ಮುಬಾಹಲ)ಕ್ಕೆ ಆಹ್ವಾನ (ಮುಬಾಹಲ) 3:61 

ಅ ಗ್ರಂಥದವರಿಗೆ ಏಕದೇವಾರಾಧನೆಯ ಆಹ್ವಾನ 3:64 

ಅ ಪ್ರವಾದಿಗಳು ಅಲ್ಲೌಹನ ದಾಸ್ಕ-ಆರಾಧನೆಯ ಬದಲಿಗೆ 

ತಮ್ಮ ಅಥವಾ ದೇವಚರರ ಅಥವಾ ಪ್ರವಾದಿಗಳ 

ದಾಸ್ಮ-ಆರಾಭೆನೆಗೆ ಕರೆಕೊಡುವುದಿಲ್ಲ. ಅವರು 

ರಬ್ಬಾನೀ(ದೇವಭಕ್ತ) ಆಗುವ ಕರೆ ಕೊಡುತ್ತಾರೆ 3:79, 80 

ಆ ತೌಹೀದ್‌ನ ನಿರಾಕರಣೆಯ ಪರಿಣಾಮವಾಗಿ ಕರ್ಮಗಳು 
۱ ನಿಷ್ಠಲಗೊಳ್ಳುತ್ತವೆ 3:117, ಟಿ-91 

ಅ ರಾಜಕೀಯ ಪ್ರಭುತ್ವ ಸಂಪೂರ್ಣವಾಗಿ ಅಲ್ಲಾಹನಿಗೇ 

ಮೊಸಲಾಗಿರುತ್ತದೆ 3:154 

೪ ಅಲ್ಲಾಹನು ಶುದ್ಧ ಮತ್ತು ಅಶುದ್ಧ್ದವನ್ನು ಪ್ರತ್ನೇಕಿಸಿ 

ಬಿಡುತ್ತಾನೆ 3:178 

೪ ತನ್ನ ಧರ್ಮವನ್ನು ಏಕನಿಷ್ಠವಾಗಿ ಅಲ್ಲಾಹನಿಗೆ 

ಮೊಸಲುಗೊಳಿಸುವುದು 4:146 ಟಿ-174 

ಆ 'ಲಾತಕೂಲೂ ಸಲಾಸ:"('ಮೂರು' ಎನ್ನದಿರಿ) 4:171 

೪ ಅಲ್ಲಾಹ್‌ ಒಬ್ಬನೇ ದೇವ 4171, 5:73 

ಅ ಅಲ್ಲಾಹ್‌ ಏಕಮಾತ್ರ ಅಖಂಡ ಆಜ್ಞಾಧಿಕಾರಿ 5:1; 

4 

ಅ ಹಲಾಲ್‌ ಮತ್ತು ಹರಾಮ್‌ಗೊಳಿಸುವ ಸಂಪೂರ್ಣ 

ಅಧಿಕಾರ ಅಲ್ಲಾಹನ ಕೈಯಲ್ಲಿದೆ 5:ಟಿ-4, 5:87 4 

ಅ ಅಖಿಲ ಭೂಮಿ-ಆಕಾಶ ಸಾಮ್ರಾಜ್ಯದ ಒಡೆಯನು 

ಅಲ್ಲಾಹನೊಬ್ಬನೇ 5:40, 6:12 

ಅ ವೃವಹಾರಗಳನ್ನೆಲ್ಲಾ ಅಲ್ಲಾಹನ ಕಾನೂನಿಗನುಸಾರ 

ತೀರಿಸ ಬೇಕೆಂಬುದು ಅದರ ಬೇಡಿಕೆ 6:114 ಟಿ-81 

* ತೌರಾತ್‌ ಮತ್ತು ಇಂಜೀಲ್‌ನಲ್ಲಿ  ತೌಹೀದ್‌ನ 

ಶಿಕ್ಷಣವನ್ನೇ ಕೊಡಲಾಗಿತ್ತು 5:8-7 

೬ ಅರಬ್‌ ಮುಶ್ರಿಕರೂ ಸೃಷ್ಟಿಕರ್ತನ ಏಕತ್ವವನ್ನು 

ಒಪ್ಪುವವರಾಗಿದ್ದರು 6:ಟಿ-1 

€ ಆಕಾಶಗಳಲ್ಲೂ ಭೂಮಿಯಲ್ಲೂ ಅವನೇ ದೇವನು 

63 

೪ ಹ. ಮುಹಮ್ಮದ್‌ರಿಂದ(ಸ) ತೌಹೀದ್‌ನ ಘೋಷಣೆ 

6:12ರಿಂದ: 14, 161ರಿಂದ 164 


1085 
ಅ ಪತ್ನಿಯು ಪತಿಯ ಮಾತನ್ನು ಉಲ್ಲಂಘಿಸುವುದು 4:34 
ಟಿ-59 
೪ ಅತುತ್ತಮ ಪತ್ನಿಯ ಗುಣವಿಶೇಷಗಳು 4:34 
ಟಿ-58 - 
೪ ಪತಿಯ ಅನುಸರಣೆಯ ಮೇರೆ 4:ಟ-58 
ಅ . ಪುರುಷನ ಮೇಲೆ ಪತ್ನಿಯ ಜೀವನ ವೆಚ್ಚದ ಹೊಣೆ, 
4:5357 
೪ ದಂಪತಿಗಳೊಳಗೆ ಸಾಮರಸ್ಕವನ್ನುಂಟು ಮಾಡಿಸಲು 
ಮೂರನೆಯವರ ನೇಮಕದ ಕ್ರಮ 4:35 ಟಿ-60 
٭‎ ಪಶ್ನಿಯು ಪತಿಯನ್ನು ಉಲ್ಲಂಘಸಿದಾಗ ಶಿಕ್ಷೆಯ 
ಕೊನೆಯ ಮೇರೆ 4:34 ಟಿ-59 
೪ ದಂಪತಿಗಳ ವಿಯೋಗಕ್ಕಿಂತ ಅವರು ರಾಜಿಯಾಗುವುದು 
ಒಳ್ಳೆಯದು 4:128 ಟ-158 
೬ ಪತ್ನಿಯರ ನಡುವೆ. ನ್ಯಾಯದ ವ್ಯವಹಾರದ ಮಿತಿ 
4:129 -161 
€ ದಂಪತಿಗಳು ಪರಸ್ಸರ ಸಂಕುಚಿತ ಮನಸ್ಸಿನ ವ್ಯವಹಾರ 
ಮಾಡಬಾರದು 4:128 
ಅ ಪತ್ನಿಯನ್ನು ಆಚೆಗೂ ಇಲ್ಲ ಈಚಿಗೂ' ಇಲ್ಲವೆಂಬ 
ರೀತಿಯಲ್ಲಿ ತೂಗಾಡಿಸಿಡಬಾರದು 4:129 
فی‎ ("ಈಲಾ", "ಖುಲಾ'", "ಸ್ತನಪಾನ", "ತಲಾಕ್‌", 
"ಇದ್ದತ್‌'", "ಮಹರ್‌" "ವಿಕಾಹ್‌'' ಇವುಗಳನ್ನು ನೋಡಿರಿ) 


ದಾಂಪತ್ಯ ವ್ಯವಹಾರಗಳು 


25, 5:5 
ಅ ಶಈಲಾಂ2:226ಟಿ-245 
ಆ ತಲಾಕ್‌ 2:229 
೪ ಮಹರ್‌ 2:236, 237, 4:4, 19, 20, 24, 5:5 
ಅ ಇದ್ದಶ್‌ 2:228, 230, 234 
[2 ಮರಳುವಿಕೆ (ರಜ್‌ಅತ್‌) 2:228 ಟಿ-249, 0 
ಟ-253 
ಅ ಖುಲಾಂ2:229 
ಅ ಸ್ತ್ರೀಯ ಜೀವನಾಂಶ 4:34 | 
("ದಾಂಪತ್ಯ ಜೀವನ" ನೋಡಿರಿ) 


ದಾನ 
("ಇನ್‌ಫಾಕ್‌' ಮತ್ತು "ರುಕಾತ್‌' ನೋಡಿರಿ) ' 


`ಆ ನಿಕಾಹ್‌ 2:221, 234 ಟಿ-259, 2:235, 4:3, 22ರಿಂದ 


೪ ವಿವಾಹಧನ(ಮಹರ್‌)ವನ್ನು ಕಬಳಿಸಲು ಸ್ತ್ರೀಯರಿಗೆ - 


ವಿಷಯ ಸೂಚಿ 


ದಾರಿದ್ರ್ಯ 

'| ಅ ಅರ್ಥ ಮತ್ತು ವಿವರಣೆ ೨:ಟಿ-251 ಟಿ-273 
(ಮಿಸ್ಕೀನ್‌ ಅರ್ಥಾತ್‌ ದರಿದ್ರ ಅಥವಾ ಬಡವ 

ಯಾರೆಂಬ ವರ್ಣನೆಗೆ "ರುಕಾತ್‌" ನೋಡಿರಿ) 


ದಾವೂದ್‌(ಅ) 

* ಅವರು ಜಾಲೂತ(ಗೋಲಿಯಾತುನನ್ನು ವಧಿಸಿದ ಘಟನೆ 
2251 ೩ 

ಅ ಅವರ ಜೀವನ ಚರಿತ್ರೆ 17:ಟ-63 

ಅ ಅವರಿಗೆ ರುಬೂರ್‌ ಕೊಡಲಾಯಿತು 17:55 . 
("ಬನೀ ಇಸ್ರಾತಈಲ್‌'' ಶೀರ್ಷಿಕೆಯನ್ನು ನೋಡಿರಿ) 


ದಾಸಿ 
("ಗುಲಾಮಗಿರಿ' ನೋಡಿ) 


ದಾಂಪತ್ಯ ಜೀವನ 

ಆ ಮಾನವ ಸಂಸ್ಕೃತಿಯಲ್ಲಿ ದಾಂಪತ್ಯ ಜೀವನದ ಮಹತ್ವ 
24-106 

ಅ ದಾಂಪತ್ಯ ಸಂಬಂಧದ ಸ್ವರೂಪ 2:187 90ات‎ 
2:223 ಟಿ-24 

೬ ದಾಂಪತ್ಯ ಜೀವನದ ಶಿಷ್ಟಾಚಾರಗಳು 2:222 

ಅ "ಮಹರ್‌"ನ ವಿಷಯದಲ್ಲಿ ದಂಪತಿಗಳು 
ಔದಾರ್ಯದಿಂದ ವರ್ತಿಸಬೇಕು 2:237 

ಅ ಪತ್ನಿಯರ ಜೀವನ ವೆಚ್ಚಕ್ಕಾಗಿ ಮೃತವಾಣಿ 
ಬರೆಯಬೇಕೆಂಬ ಆದೇಶ 2:240 ' 

€ ಬಹುಪಶ್ನಿಯರಿದ್ದರೆ ಪತ್ನಿಗಳ ನಡುವೆ ನ್ಯಾಯ ಕಾಪಾಡ 
ಬೇಕೆಂಬ ಆದೇಶ 4:3, 129 

ಅ ಬಹುಪಶ್ನಿತ್ವಕ್ಕೆ ಮಿತಿ کی ت4‎ 

ಅ ಪತ್ನಿಯು ಮಹರನ್ನು ಕ್ಷಮಿಸುವುದು 44 ಟಿ-7 
೬ ದಾಂಪತ್ಯ ಸಂಬಂಧಿವನ್ನು ಸಹನೆಯಿಂದ ನಿಭಾಯಿಸಬೇಕು 
419-30 


ಕಷ್ಟಕೊಡಬಾರದು 4:19 

ಆ ತಲಾಕ್‌ ಅತ್ಮಂತ ಕೊನೆಯ ಉಪಾಯ 4:ಟಿ-30 
ಆ ಇಸ್ಲಾಮೊ ಸಮಾಜದಲ್ಲಿ ಪುರುಷನ ಪ್ರಾಬಲ್ಮ 4:34 
ಟಿ-56 


ಕುರ್‌ಆನ್‌ ವ್ಯಾಖ್ಯಾನ 
ಅ ಸಂಪೂರ್ಣ ಧರ್ಮ ಅಲ್ಲಾಹನಿಗಾಗಿರಬೇಕು 2:193, 
839 } 
€ ಧರ್ಮದ ವಿಷಯದಲ್ಲಿ ಒತ್ತಾಯವಿಲ್ಲದಿರುವುದರ 
ಅರ್ಥ 2:256 ಟ-285 
ಅ ಧರ್ಮದ ಮೂಲ ಬುನಾದಿಗಳು 2:285 ಟಿ-337 
ಅ ಇದರ ಪ್ರಪ್ರಥಮ ಬುನಾದಿ ಅಲ್ಲಾಹನು 
ಭೂಮಿ-ಆಕಾಶಗಳ ಮಾಲಿಕನೆಂಬ ಪ್ರಜ್ಞೆ 2:284 ಟಿ-334 
೪ ಧರ್ಮವು ಸದಾ ಒಂದೇ ಆಗಿತ್ತು 6:ಟಿ-141 
€ ಅಲ್ಲಾಹನ ಬಳಿ ಧರ್ಮವು ಇಸ್ಲಾಮ್‌ ಮಾತ್ರ 3:19 
ಆ ಇದು ಅಲ್ಲಾಹನ ದಾಸ್ಕ-ಅನುಸರಣೆಯ ಮತದ ಹೆಸರು 
3:83 ಟಿ-71 
ಅ "ದೀನ್‌"(ಧರ್ಮ) ಎಂಬುದು ಕರ್ಮಶಾಸ್ತ್ರದ ಆಂಶಿಕ 
ವಿಷಯಗಳ ಹೆಸರಲ್ಲ. ಇದು ಏಕದೇವನ ದಾಸ್ಕ-ಆರಾಧನೆಯ 
ಸಿದ್ದಾಂತದ 'ಹೆಸರು 3:95 ಟಿ-78 
ಅ ಧರ್ಮವನ್ನು ನಿಷ್ಕಳಂಕವಾಗಿ ಅಲ್ಲಾಹನಿಗೆ ಮೊಸಲು 
ಗೊಳಿಸುವುದರ ಅರ್ಥ 4:146 ಟ-174, 7:29 ಟಿ-19, 
1022 A 
೪ ಧರ್ಮದಲ್ಲಿ ಅತಿರೇಕವೆಸಗುವುದು ನಿಷಿದ್ದ 4:171 
ಆ ಇದರ ಬಗ್ಗೆ ಸತ್ಮನಿಷೇಧಿಗಳ ನಿರಾಶೆಯ ಅರ್ಥ 
535 ہے‎ 
€ ಧರ್ಮ ಸಂಪೂರ್ಣಗೊಂಡ ಘೋಷಣೆ 5:3 
€ ಒಂದೇ ಧರ್ಮದ ಕೈಕೆಳಗೆ ಧರ್ಮಶಾಸ್ತ್ರಗಳ ಆಂಶಿಕ 
ಭಿನ್ನತೆಗಳು 5:ಟಿ-81 
೪ ಧರ್ಮದಲ್ಲಿ ಕೇಶಾಗ್ರಖಂಡನೆಯ ಪರಿಣಾಮ ಕುಫ್ರ್‌ 
51020117, 
ಅ ಧರ್ಮದ ಕುರಿತು ವಿರೋಧಿಗಳ "ಅಸಾಶೀರುಲ್‌ 
ಅವ್ವಲೀನ್‌'' (ಹಳೆಯ ಕಾಲದವರ ಕಟ್ಟು ಕತೆಗಳು) ಎಂಬ 
ಮೂದಲಿಕೆ ಮತ್ತು ಅದಕ್ಕೆ ಉತ್ತರ 6:25 ಟಿ-18 
ಅ ಸತ್ಯವು ಎಲ್ಲ ಕಾಲಗಳಲ್ಲೂ ಒಂದೇ, ಆಗಿತ್ತು 
6೬5-18 


670 ۱ 

ಆ ಧರ್ಮದಲ್ಲಿ "ಅಲ್ಲಾಹನ ಸನದ್‌"ನ ಮಹತ್ವ 6:81 
ಅ. ಒಂದು ಧರ್ಮದಿಂದ ಅನೇಕ ಮತಗಳು ಹೇಗೆ 
ಹುಟ್ಟಿದುವು? 6-141 


. ಆ ಧರ್ಮವನ್ನು ಆಟ ವಿನೋದಗಳನ್ನಾಗಿ ಮಾಡುವವರು 


" 1086 

ದಿಕ್ಸ್‌(ಸ್ಮರಣೆ) 

ಅ ಹಜ್ಜ್‌ನೊಂದಿಗೆ ದೇವಸ್ಮರಣೆಯ ಮಹತ್ವ 2:200 

೪ ಅಲ್ಲಾಹನ رھ‎ ಮಾಡುವವರ ಎರಡು ಪಂಗಡಗಳು 
(ಅ) ಕೇವಲ ಇಹವನ್ನು ಆಶಿಸುವವರು i 
(ಆ) ಇಹಪರಗಳೆರಡನ್ನೂ ಆಶಿಸುವವರು 2:201 

ಆ ಅಲ್ಲಾಹನು ಕಲಿಸಿದ ರೀತಿಯಲ್ಲೇ ಅಲ್ಲಾಹನ ದಿಕ್‌ 

ಮಾಡಿರಿ 2:239 

| “ದಿಕ್ರ್‌” (ಕುರ್‌ಆನ್‌ ಎಂಬರ್ಥದಲ್ಲಿ) 12:104, 15:9, 

16:44 

* "ದಿಕ್ಸ್‌'(ದೇವಗ್ರಂಥವೆಂಬ ಅರ್ಥದಲ್ಲಿ) 7:63, 69, 

15:6 ೬3-3, 16:43 

* “ದಿಕ್ರ್‌"(ದೇವಸ್ಮರಣೆ ಎಂಬರ್ಥದಲ್ಲಿ) ಅದರೆ ಅರ್ಥ 

7:205 -154 

ಆ ಅಲ್ಲಾಹನನ್ನು" ಅತಿ ಹೆಚ್ಚಾಗಿ ಸ್ಮರಿಸುವ ಆಜ್ಞೆ 8:45 

€ ಅಲ್ಲಾಹನನ್ನು ಸ್ಮರಿಸುವುದು ಹೇಗೆ? 7:205 ಟಿ-154 

'* ದೇವ ಸ್ಮರ ಪ್ರಭಾವಗಳು ಮಾನವ ಮನಸ್ಸಿನ 

ಮೇಲೆ 13:28 

* *"ದಿಕ್ರ್‌"(ಮರುಸ್ಮರಣೆಯ ಅರ್ಥದಲ್ಲಿ) 7:2 ಟಿ-3 


ದಿವ್ಯ ಗ್ರಂಥಗಳು 

೬ ಸಕಲ ಗ್ರಂಥಗಳ ಮೇಲೆ ವಿಶ್ವಾಸವಿರಿಸಲೇ ಬೇಕು 
2:4, 136 

೬ ಅವುಗಳನ್ನು ಅವತೀರ್ಣಗೊಳಿಸುವ ಉದ್ದೇಶ 2:213, 
33 

ಆ ತೌರಾತ್‌ ಮತ್ತು ಇಂಜೀಲ್‌ಗಳ ಇತಿಹಾಸ 3:ಟಿ-2 
€ ಹ. ಈಸಾರು(ಲ) ತೌರಾತನ್ನು ಸಂಸ್ಥಾಪಿಸಲು ಬಂದಿದ್ದರು 
3:50 ಟಿ-46 

€ ಎಲ್ಲ ದಿವ್ಯಗ್ರಂಥಗಳಿಗೆ "ಅಲ್‌ಕಿತಾಬ್‌" ಎಂಬ 
ಪದಪ್ರಯೋಗ 5:48 ಟಿ-79 

ಅ ಕುರ್‌ಆನ್‌ ಒಟ್ಟು ದಿವ್ಯಗ್ರಂಥಗಳ ಸಮರ್ಥಕ ಮತ್ತು 
ರಕ್ಷಕ 3:3 5:48 


ದೀನ್‌(ಧರ್ಮ) 

೪ ಅರ್ಥ ಮತ್ತು ವಿವರಣೆ 9:ಟಿ-32, 9:36, 10:85-43 
€ ಮಾನವ ವರ್ಗದ ಮೂಲಧರ್ಮ ಒಂದೇ ಆಗಿದ್ದಿತು 
2213 


1087 


€ ದೇವೇತರರೊಡನೆ ದುಆ ಮತ್ತು ಸಹಾಯ ಯಾಚನೆ 
ಶಿರ್ಕ್‌ ಆಗಿರುತ್ತದೆ 17:56 ಟಿ-64 

* ಅಲ್ಲಾಹನೊಬ್ಬನಲ್ಲಿ ದುಆ ಮಾಡುವುದು ಮಾತ್ರ ಸರಿ 
13:14 

6 ಇತರರೊಡನೆ ದುಆ ಮಾಡುವುದು ಮಿಥ್ಮ 7:194, 
m4 

೬ ಅಲ್ಲಾಹನ ಹೊರತು ಇತರರನ್ನು ಕರೆದು. 
ಪ್ರಾರ್ಥಿಸುವುದರ ದುಷ್ಪರಿಣಾಮ 7:36, 37 - 

€ ಮುಶ್ರಿಕರು ಬೇವೇತರರೊಡನೆ ಸಾಧಿಸಕ್ಕೆ: ಮುಖ್ಯ 


ಕಾರಣ 11:೬3-69 


೪ ದೇವೇತರರನ್ನು ಪ್ರಾರ್ಥಿಸುವುದು ಎಂತಹ ಕೇಡೆಂದರೆ, 
ಅದನ್ನು ನಿವಾರಿಸಲು ಪ್ರವಾದಿಗಳು ಬಂದರು 7:56 ಟಿ-44 
ಅ ಅಲ್ಲಾಹನನ್ನು ಪ್ರಾರ್ಥಿಸುವ ಅನಿವಾರ್ಯ ಶರತ್ತು ಗಳು] 
7:29 ಟಿ-19 

ಅಲ್ಲಾಹನನ್ನು ಹೇಗೆ ಕೂಗಿ ಪ್ರಾರ್ಥಿಸಬೇಕು 7:55‏ ٭ 
"ಅಲ್ಲಾಹನು ತನ್ನ ಪ್ರತಿಯೊಬ್ಬ ದಾಸನಿಗೆ‏ € 
ಸಮೂಪವಾಗಿದ್ದಾನೆ ಮತ್ತು ದುಆಗಳಿಗೆ. ಉತ್ತರ‏ 
ಕೊಡುತ್ತಾನೆ 11:61‏ 

€ ದುಆ ಸ್ವೀಕರಿಸುವುದೂ ಸ್ವೀಕರಿಸದಿರುವುದೂ 
ಅಲ್ಲಾಹನ ಇಚ್ಛೆಯನ್ನು ಅವಲಂಬಿಸಿದೆ 10:3 ಟಿ-5 

* ಕೆಲವೊಮ್ಮೆ ಪ್ರವಾದಿಯ ' ದುಅವನ್ನು ಸಹ 
ರದ್ದುಗೊಳಿಸಲಾಗುತ್ತದೆ ٤6 
("ಕುರ್‌ಆನಿನಲ್ಲಿರುವ ಪ್ರಾರ್ಥನೆಗಳು" ನೋಡಿರಿ) 


ದುಲ್‌ಕರ್ನೈನ್‌ 

ಅವರ ಕಥೆಯನ್ನು‏ ٭ 
۱ 184872 
ಅವರು ಯಾರಾಗಿದ್ದರು 18:ಟಿ-62‏ 


ಹೇಳುವುದರ ಉದ್ದೇಶ 


ದುಂದುವೆಚ್ಚ ಗಾರ 
ಕಿ ಎಂತಹವರು ದುಂದು نات‎ 10:83 


ದೇವಚರರು 

ಮಲಕ್‌(ದೇವಚರ) ಇದರ ಅರ್ಥ 2:ಟಿ-37‏ ٭ 

* ವಿಶ್ವದ ವ್ಯವಸ್ಥೆಯಲ್ಲಿ ದೇವಚರರ ನೆಲೆ 2:ಟಿ-37, 
43, 105 


ವಿಷಯ ಸೂಚಿ 


೪ ಯಾರ ಶಾಸನವು-ದೇಶದಲ್ಲಿ ಜಾರಿಯಲ್ಲಿರುತ್ತದೋ 

ಅವನ ಧರ್ಮವೇ ದೇಶದ ಧರ್ಮವಾಗಿರುತ್ತದೆ 

12:0 , 

ಅ "ದೀನ್‌" ಎಂಬುದು ಕೇವಲ ಪೊಜಾವಿಧಿಗಳು ಮತ್ತು 

ಮತೀಯ ರೂಢಿಗಳಲ್ಲಿ' ಪರಿಮಿತಗೊಂಡಿರುವುದೆನ್ನುವವರ 

ವಿಚಾರ ತಪ್ಪು 12:-60 

೪. ಅಲ್ಲಾಹನ ಧರ್ಮವು ಅಖಿಲ ವಿಶ್ವದ ವ್ಯವಸ್ಥೆಯ 

ಧರ್ಮ 16:48, 49 ಟಿ-41, 42 ۱ 

೬ ಸತ್ಯಧರ್ಮವನ್ನು ಸಂಪೂರ್ಣ "ಅದ್ದೀನ್‌"ನ ಮೇಲೆ 

ಪ್ರಬಲಗೊಳಿಸುವುದರ ಅರ್ಥ 933 ಟಿ-32 

| ಅ ಸತ್ಮನಿಷೇಧಿ ಕಾನೂನುಗಳ ಅನುಸರಣೆಗೆ ಹ. 

ಯೂಸುಫ್‌ರ(ಅ) ಚರ್ಯೆಯನ್ನು ಆಧಾರವನ್ನಾಗಿರಿಸುವವರ 

ತಪ್ಪು 12:-60 

ಧರ್ಮವನ್ನು ಆಟ ಮತ್ತು ಮನರಂಜನೆಯನ್ನಾಗಿ‏ ٭ 

ಮಾಡುವವರ ದುಷ್ಪರಿಣಾಮ 7:51 
(ಹೆಚ್ಚಿನ ವಿವರಣೆಗಳಿಗೆ- "ಇಸ್ಲಾ, 
("ಸತ್ಕಾಹ್ಟಾನ' ನೋಡಿರಿ) 


" ನೋಡಿರಿ) 


ದುಆ(ಪ್ರಾರ್ಥನೆ) 

ಅ ಇದರ ವಾಸ್ತವಿಕತೆ 1:ಪರಿಚಯ 

೪ ಇದರ ಸರಿಯಾದ ಕ್ರಮ 1:ಟಿ-2 

ಅ ಕುರ್‌ಆನಿನ ದುಆಗಳು 1:1ರಿಂದ 7, 2:250, 286, 3:8, 
9, 16, 27, 147, 191ರಿಂದ 194 

[ ಹ. ಇಬ್‌ರಾಹೀಮ್‌(ಅ) ಮತ್ತು ಹೆ. ಇಸ್ಸಾ ماس‎ 
ದುಆ 2:127ರಿಂದ 129 } 

ಅಲ್ಲಾಹನ ಬಳಿಗೆ ದುಆಗಳನ್ನು ತಲಪಿಸಲು ಯಾವುದೇ‏ ٭ 
ಮಧ್ಯವರ್ತಿಯ ಅಗತ್ಯವಿಲ್ಲ 2:186 ಟ-188‏ 

ಅ ಹ. ಮರ್ಯಮರ(ಅ) ತಾಯಿಯ ದುಆ 3:35. 
ಅ ಸಜ್ಜನ ಸಂತಾನಕ್ಕಾಗಿ ಹ. ರುಕರಿಯ್ಕಾರ(ಅ) ದುಆ 
3:38 


ಆ ಅಲ್ಲಾಪನಿಂದ: ಅನುಗ್ರಹ ಬೇಡುವ ದುಆದ ಅಜ್ಞೆ 


432 
೪ ಆಕಾಶದಿಂದ ಊಟದ ಜಾಸಿಗಾಗಿ ಹ.ಈಸಾರ(ಅ) 
ದುಆ 5114 ' 


ಕುರ್‌ಆನ್‌ ವ್ಯಾಖ್ಯಾನ 

- ಅಲ್ಲಾಹನನ್ನು ಭಯ ಪಡುತ್ತಾರೆ 16:50 
“ಆಜ್ಞೆಗಳನ್ನು ಮರು ಮಾತೆತ್ತದೆ ಪಾಲಿಸುತ್ತಾರೆ 16:50 
ಪ್ರತಿಯೊಬ್ಬನ ಸಂಗಡವೇ ಇರುವರು 13:11 
ಮಾನವರ ಕರ್ಮಗಳನ್ನು ದಾಖಲಿಸುತ್ತಾರೆ 10:21 
ಪುಣ್ಮ ಕಾರ್ಯಗಳಿಗೆ ಸಾಕ್ಸ್ಯರಾಗಿರುತ್ತಾರೆ 17:ಟಿ-95 
ಮಾನವರ ಆತ್ಮಗಳನ್ನು ಗ್ರಹಣ ಮಾಡುತ್ತಾರೆ 7:37, 

80 

ಅವರು ಮಾನವ ರೂಪದಲ್ಲಿ ಬರುವುದು 11:ಟಿ-75,‏ ٭ 

77, 86, 15:88-33, 36, 40, 19:17 

೪ ಅವರು ಸುಸ್ಪಷ್ಟ ರೂಪದಲ್ಲಿ ಕಳುಹಿಸಲ್ಪಡುವುದು 

ಯಾವಾಗ? 15:8 ಟಿ-5, 33 

೬ ದಿವ್ಯವಾಣಿ ತರುವುದಕ್ಕೆ ನೇಮಕಗೊಂಡಿರುತ್ತಾರೆ 16:2 

ಕುರ್‌ಆನನ್ನು ತರುವ ದೇವಚರ 16:102 ಟ-105‏ ٭ 

೪ ಬದ್ರ್‌ ಯುದ್ಧದಲ್ಲಿ ಮುಸ್ಲಿಮರ ಸಹಾಯಕ್ಕಾಗಿ ಅವರ 

ಆಗಮನ 8:9 

€ ಅವರು ಸ್ವರ್ಗವಾಸಿಗಳನ್ನು ಸ್ವಾಗತಿಸುವರು 13:23, 24 

೪ ದೇವಚರ ಮತ್ತು ಯಕ್ಸರೊಳಗಿನ ವ್ಯತ್ಯಾಸ 

184548 


ದೇವ ವಧಿನಿಯಮ(ಮಶಿಯ್ಯತ್‌ ಇಲಾಹಿ 
(ತಕ್ಲೀರ್‌' ನೋಡಿರಿ) - 


ದೇವ ಸಹಾಯ 

€ ಯಾವಾಗ ಬರುತ್ತದೆ? 2:214, 6:34 

೪ ಅದು ಸಹನಶೀಲರಿಗಾಗಿದೆ 2:249 : 
೪ ಇದರ ಬಲದಿಂದ ಕಡಿಮೆ ಸಂಖ್ಯೆಯ ಗುಂಪು ಅಧಿಕ 
ಸಂಖ್ಯೆಯ ಗುಂಪಿನ ಮೇಲೆ ಪ್ರಾಬಲ್ಕ ಹೊಂದುತ್ತದೆ 
2:249, 3:14 -10 

ಅ ಅಲ್ಲಾಹನು ಸತ್ಮವಿಶ್ವಾಸಿಗಳ ಸಮರ್ಥಕ ಮತ್ತು 
ಸಹಾಯಕ 2:257, 3:122, 150 

ಅ ಪ್ರವಾದಿವರ್ಯ(ಸ) ಮತ್ತು ಅವರ ಸಂಗಾತಿಗಳೊಡನೆ 
ಇದರ ವಾಗ್ದಾನ 3:152 

೬ ಇದು ಯಾರಿಗಾದರೂ ಪ್ರಾಪ್ತವಾಗಿ ಬಿಟ್ಟಿರೆ ಯಾರೂ 
ಅವರ ವಿರುದ್ಧ ಪ್ರಾಬಲ್ಕ ಹೊಂದಲಾರರು 3:160 


"ಆ ಇದರಿಂದ ವಂಚಿಶರಾದವರು ಬೇರೆಲ್ಲಿಂದಲೂ ಸಹಾಯ 
 ಹೊಂದಲಾರರು 3:160 


1088 


6 ಮಾನವನ ಖಿಲಾಫತ್‌(ಪ್ರತಿನಿಧಿತ್ತ)ನ' ಕುರಿತು 

ದೇವಚರರ ಆಕ್ಷೇಪದ ವಾಸ್ತವಿಕತೆ 2:ಟಿ-39 

೬ ದೇವಚರರ ಜ್ಞಾನದ ವಾಸ್ತವಿಕತೆ 2:ಟ-43 

ಅ ಆದಮ್‌ರ(ಅ) ಮುಂದೆ ಅವರಿಗೆ ಸಾಷ್ಟಾಂಗವೆರಗಲು 

ಆಜ್ಞೆ ಮತ್ತು ಅದರ ಅರ್ಥ 2:34 ಟಿ-45, 7:ಟಿ-10, 

15:8-19 10 

ಅ ಅವರನ್ನು ವಿರೋಧಿಸುವುದು ಕುಫ್ರ್‌ 2:98 

* ಏಕದೇವತ್ವದ ಕುರಿತು ದೇವಚರರ ಸಾಕ್ಸಿಯ ಮಹತ್ವ 

3:18 -15 

€ ದೇವಚರರು ಹ. ರುಕರಿಯ್ಕಾರಿಗೆ(ಅ) ನಮಾಬುನಲ್ಲಿ 

ಸುವಾರ್ತೆ ತಿಳಿಸಿದುದು 3:39 

ಅ ದೇವಚರರು ಹ.ಮರ್ಯಮ್‌ರಿಗೆ(ಅ) ಸುವಾರ್ತೆ 

ಕೊಟ್ಟದ್ದು 3:42 

€ ಸತ್ಯ-ಮಿಥ್ಮಗಳ ಹೋರಾಟದಲ್ಲಿ ಅವರ ಪಾತ್ರ 3:124 

ಅ ಆತ್ಮಗ್ರಹಣಕ್ಕಾಗಿ ಅವರ ಆಗಮನ 4:97, 6:61 

೬ ದೇವಚರರು ಬಹಿರಂಗವಾಗಿ ಬರುವ ಎರಡು ರೂಪಗಳು 

6:8, 9 ಟಿ-6, 7 

ಆ ಪ್ರತಿಯೊಬ್ಬನ ಮೇಲೂ ಮೇಲ್ಲೋಟವಿರಿಸುವ 

'ದೇವಚರರು ನಿಶ್ಚಿತರಾಗಿದ್ದಾರೆ 6:61 

ಅ ಬೇವಚರರು ಕರ್ತವ್ಮ ಪಾಲನೆಯಲ್ಲಿ 

ಉದಾಸೀನ ತೋರುವುದಿಲ್ಲ 6:61 

€ ದೇವಚರರು ಅಕ್ರಮಿಗಳ ಪ್ರಾಣ ತೆಗೆಯುವುದು ಹೇಗೆ? 

693 

ಅ ಇವರು ಹುಟ್ಟು ಸತ್ಯಸಂಧರು 6:ಟಿ-125 

೬ ಅವರ ಕುರಿತು ಮುಶ್ರಿಕರ ವಿಶ್ವಾಸ 13:ಟಿ-21, 

16:3-50, 17:40 

ಅ ದೇನಚರರ ಗುಣಗಳು 7:206 

ಅ 'ರಸೂಲ್‌' ದೇವಚರ ಎಂಬರ್ಥದಲ್ಲಿ 7:37, 10:21, 

11:69, 19:430 

ಅ ಅವರು ಅಲ್ಲಾಹನ ಪ್ರಶಂಸೆ ಮತ್ತು ಜಪ ಮಾಡುತ್ತಾರೆ 

ಮತ್ತು ಅವನ ಭೀತಿಯಿಂದ ನಡುಗುತ್ತಾರೆ 13:13 

೪ ಅವರು ಅಲ್ಲಾಹನ ಮುಂದೆ ಸಾಷ್ಟರಗನಂಗುತ್ತಾರಿ 
۱16:49 

ಅ ದಾಸ್ಕ-ಆರಾಧನೆಯಿಂದ ವಿಮುಖತೆ ತೋರಲು ಅವರಿಗೆ 

ಅಸಾಧ್ಯ 16:49 


ಸ್ವಲ್ಪವೂ 


1089 


ನಿಷೇಧಿಸುವುದು ಮತ್ತು ಅದರ ದುಷ್ಪರಿಣಾಮ 
2:86ರಿಂದ 89 
€ ಈಮಾನಿನ ಸೌಭಾಗ್ಯವನ್ನು ಪಡೆದು ಅನಂತರ 
ನಿಷೇಧಿಸುವುದರ ಅಂತಿಮ ಪರಿಣಾಮ 3:105, 106 

6 ಕುಫ್ರ್‌ ಮತ್ತು ಈಮಾನಿನೊಂದಿಗೆ ಆಟವಾಡುವುದು 
4:137 8-168 

ಧರ್ಮಧಿಕ್ಕಾರದ ನೈತಿಕ ಕಾರಣಗಳು 16:106ರಿಂದ‏ ٭ 
3-0 109 

ಅ ಅದರ ಪಾರಲೌಕಿಕ ಶಿಕ್ಸೆ 6 

೬ ಅದರ ಲೌಕಿಕ ಶಿಕ್ಷೆ 9:12 ಟಿ-15 

ಆ ಉದ್ದೇಶಪೂರ್ವಕವಾಗಿ ಕುಫ್ರ್‌ವಚನ ಉಚ್ಚರಿಸುವುದು 
ಮತ್ತು ಬಲಾತ್ಕರವಾಗಿ ಕುಫ್ರ್‌ಗೆ ಒತ್ತಾಯಿಸಲ್ಪಡುವವನ 
ನೆಲೆ ಮತ್ತು ವಿಧಿಯ ವೃತ್ಕಾಸ 16:106 ಟಿ-109 

೪ ಹ. ಅಬೂಬಕರ್‌ ಸಿದ್ದೀಕ್‌ರ(ರ) ಖಿಲಾಫತ್‌ ಕಾಲದಲ್ಲಿ 
ಧರ್ಮಧಿಕ್ಕಾರದ ಕ್ಷೋಭೆಯುಂಟಾಗಲು ಕಾರಣಗಳು 9:97 
ಟಿ-95 

ಅ ಹ. ಸಿದ್ದೀಕ್‌ರ(ರ) ಕಾಲದಲ್ಲಿ ಬಂದಿದ್ದ 'ಧರ್ಮಧಿಕ್ಕಾರ 
ಕ್ಲೋಭೆ'ಯ ಕುರಿತು ಕುರ್‌ಆನಿನ ಮುಂಜಾಗ್ರತೆ 
9-2 

೪ ಧರ್ಮಧಿಕ್ಕಾರಿಗಳಿಗೆ ವಿರುದ್ಧ ಹ. ಸಿದ್ದೀಕ್‌ರ(ರ) 
ಯುದ್ದೆ ಕಾರ್ಯಾಚರಣೆಯು ಕುರ್‌ಆನಿಗೆ ಅನುಸಾರವೇ 
ಆಗಿತ್ತು 9:ಟಿ-15 

ಅ ರುಕಾತ್‌ ನಿರಾಕರಿಸುವವರ ವಿರುದ್ಧ ಹ. 
ಅಬೂಬಕರ್‌(ರ) ಯಾವ ಆಧಾರದಲ್ಲಿ ಯುದ್ದ ಮಾಡಿದರು 
9:5 ಟಿ-7 

("ಕ್ರಿಮಿನಲ್‌ ಕಾನೂನು" ನೋಡಿರಿ) 


ಧರ್ಮಪ್ರಚಾರ 

("ಸತ್ಕಾಹ್ವಾನ" ನೋಡಿರಿ) - 

ನಜ್ರಾನ್‌ 

೪ ನಜ್ರಾನಿನ ನಿಯೋಗದ ಆಗಮನ ವೇಳೆ 
ಅವತೀರ್ಣಗೊಂಡ ಸೂಕ್ತಗಳು 3:ಟ-28 

೪ ಲಲ್ಲಿ ಕ್ರೈಸ್ತ ಪ್ರಜಾಪ್ರಭುತ್ವದ ವ್ಯವಸ್ಥೆ 3:ಟ-29 
ಅ ನಚ್ರಾನಿನ ನಿಯೋಗದ ಹಟಮಾರಿತನ 3:ಟಿ-55 

ಅ ನಜ್ರಾನಿನ ನಿಯೋಗವು ಮುಬಾಹಲದ ಆಹ್ವಾನವನ್ನು 
ಸ್ವೀಕರಿಸಲು ಹಿಂಜರಿದುದು'3:61 ಟಿ-55 


೬ ಧರ್ಮಪ್ರಚಾರದಲ್ಲಿ ಮುಬಾಹಲ(ಶಪನವಾದದ) ಸ್ಥಾನ" 


ವಿಷಯ ಸೂಚಿ 


ಧರ್ಮಪ್ರಚಾರದಲ್ಲಿ ಯುಕ್ತಿ 
ಆ ಅಲ್ಲಾಹನ ಬಾಸ್ಯ-ಅನುಸರಣೆಯ ಪ್ರಶ್ನೆಯಲ್ಲಿ 
ಜಗಳವಾದರೂ ಏನಿದೆ? 2:139 

ಅ ಗ್ರಂಥದವರಿಗೆ ಇಸ್ಲಾಮ್‌ ಸ್ವೀಕರಿಸಲು ಕುರ್‌ಆನಿನ 
ಕರೆ 3:20 


3:61 ಟಿ-55 

ಅ ಏಕದೇವ ವಿಶ್ವಾಸದ ಕಡೆಗೆ ಕರೆ ಕೊಡುವ ಕ್ರಮ 3:64 
ಆ ಗ್ರಂಥದವರಿಗೆ ಏಕದೇವತ್ವದ ಕರೆ 3:64ರಿಂದ 68 
ಅ ಧರ್ಮ ಪ್ರಚಾರದಲ್ಲಿ "ಕೌಲ್‌ಬಲೀಗ್‌"(ಯುಕ್ತಿಪೂರ್ಣ 
ಬೋಧನೆ)ನ ಮಹತ್ವ? 4:63 

ಅ ದುರುಳರಿಂದ ದೂರವಿರುವುದು 6:68 

* ವಾದ ಪ್ರತಿವಾದದಿಂದ ದೂರವಿರುವುದು 6:69 
ಟಿ45 

ಅ ಸತ್ಯವನ್ನು ಬಯಸುವವರ ಕಡೆಗೆ ಗಮನ 6:ಟಿ-45 
ಅ ದಭರ್ಮಪ್ರಚಾರ ಕಾರ್ಯವು ವೃತ್ತಿಪರವಲ್ಲ 
6:86ರಿಂದ 90 

€ ದ್‌ರ್ಮಪ್ರಚಾರಕ 
ನಿರಷೇಕ್ಷೆನಾಗಿರುತ್ತಾನೆ 6:90 
فی‎ ಧರ್ಮಪ್ರಚಾರಕರ ಸ್ಥಾನ ಮತ್ತು ಅವರ 
ಹೊಣೆಗಾರಿಕೆಯ ಮಿತಿ 6:104 ಟ-69 

ಅ ವಾದ ಪ್ರಶಿವಾದದಲ್ಲಿ ಆವೇಶದಿಂದ ದೂರವಿರಬೇಕೆಂಬ 
ಆದೇಶ 6:107 ಟಿ-71 

9 ವಿರೋದಧಿಗೆ ಉಪದೇಶಿಸುವುದು ಹೇಗೆ? 20:44 

€ ಹ. ಮೂಸಾರ(ಅ) ಯುಕ್ತಿಪೂರ್ಣ ಧರ್ಮ ಪ್ರಚಾರದ 
ಒಂದು ಮಾದರಿ 20:49ರಿಂದ 52 ಟಿ-25 

೪ -ಸತ್ಕಾಹ್ವಾನದ ಸರಿಯಾದ ಕ್ರಮ 20:8-25 
(ಹೆಚ್ಚಿನ ವಿವರಗಳನ್ನು "ಸಶ್ಯಾಹ್ವಾನ"ದಲ್ಲಿ ನೋಡಿರಿ) 


ಲೌಕಿಕ ಲಾಬಿದಿಂದ 


ಧರ್ಮಭ್ರಷ್ಟತೆ 

(ಇರ್ತಿದಾದ್‌ ಅಥವಾ ಧರ್ಮತ್ಯಾಗ) 

ಅ ಇಹಪರಗಳ ಸಕಲ ಕರ್ಮಗಳನ್ನು ನಾಶಗೊಳಿಸುವಂತಹ 
ಪಾಪ 2:217 

ಯಹೂದಿಯರು ಸತ್ಯವಿಶ್ವಾಸ ಸ್ವೀಕಾರದ ಬಳಿಕ‏ ٭ 


89 


ಈಮಾನಿನ ಪ್ರಥಮ ಮಾನದಂಡವಾಗಿದ್ದುದು 4: ಟ-172 
ಅ 'ವುರುೂ' ಕಡ್ಡಾಯಗೊಂಡದ್ದು ಮತ್ತು ಅದರ ಕ್ರಮ 
5:6 ಟಿ-24 

ಅ ಶರಾಬು ಮತ್ತು ಜೂಜಿನಲ್ಲಿ ನಮಾಯಿನ ಬಗ್ಗೆ 
ಅನಾಸ್ಥೆಯನ್ನುಂಟು ಮಾಡುವ ಗುಣ 5:90, 91 

€ ಮನುಷ್ಯನು ನಮಾರುುನ್ನು ಸಂಸ್ಥಾಪಿಸಬೇಕೆಂಬುದು 
ದೇವಾನುಗ್ರಹಗಳಿಗೆ ಕೃತಜ್ಞತೆ ತೋರುವ ಸಹಜ ಬೇಡಿಕೆ 
14:31 &-41 

೪ ಇದರ ನೈಶಿಕ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳು 
11:114 ೬-114, 19:59 ಟಿ-35, 20:ಪರಿಚಯ, 
14 4-9, 20:130 8-112, 20:132 0-114, 8-115 

೪ ಇದರ ನೈಶಿಕ ಮತ್ತು ಸಾಮೂಹಿಕ ಮಹತ್ವ 11:87 
ಟಿ96 _ 
ಅ ಇಸ್ಲಾಮ ಜೀವನ ವೃವಸ್ಥೆಯಲ್ಲಿ ಇದರ ಮಹತ್ವ | 
10:87 ೬8-84 

೪ ಧರ್ಮಸೆಂಸ್ಥಾಪನಾ ಆಂದೋಲನದಲ್ಲಿ ಇದರ ಮಹತ್ವ 
11:114 ೬3-114, 15:99 ಟಿ-53, 17:ಪರಿಚೆಯ, 17:78 
ಟಿ-೨1 

೪ ಇಸ್ಲಾಮೊ ಸಂವಿಧಾನಾತ್ಮಕ ಕಾನೂನಿನಲ್ಲಿ ಇದರ 
ಮಹತ್ವ 9:11 ಟಿ-14 : 

ಈ ಇಸ್ಲಾಮೊ ಯುದ್ಧ ಕಾನೂನಿನಲ್ಲಿ ಇದರ ಮಹತ್ವ 9:5 
ಟಿ7 

೪ ಇದನ್ನು ನಿಂದಿಸುವುದು ಅಜ್ಞಾನಿಗಳ ಹಳೆಯ ಪದ್ಧತಿ 
11:87 -96 

೪ ನಮಾರು್‌ ಸಂಸ್ಥಾಪನೆ ಎಂಬುದರ ಅರ್ಥದಲ್ಲಿ 
ಸಾಮೂಹಿಕ ನಮಾರುಖ್‌ ಸಹ ಸೇರಿದೆ 10:87 ಟಿ-84 
೪ ಸಾಮೂಹಿಕ ನಮಾರಖ್‌ ಮೂಮಿನ್‌ ಮತ್ತು 
ಮುನಾಫಿಕನ ವೃತ್ಕಾಸವನ್ನು ಬಯಲುಗೊಳಿಸುತ್ತದೆ 9:54 
ಅ ಪಂಚ ಹೊತ್ತಿನ ನಮಾರು್‌ಗಳು ಕಡ್ಡಾಯಗೊಂಡುದು 
17:ಪರಿಚೆಯ ಟಿ-1, 17:78 ಟಿ-95 

೪ ನಮಾಯುನ ಹೊತ್ತುಗಳು 11:114 ಟ-113, 17:78 
ಟಿ-95, 20:130 ೬-111 

€ ನಮಾಯುನ ಹೊತ್ತುಗಳ ಯುಕ್ತಿಗಳು 17:ಟಿ-95 

ಅ ನಮಾಮುನ ಭಾಗಗಳು ಮತ್ತು ಅಂಗಗಳ ವಿಷಯದಲ್ಲಿ 
ಕುರ್‌ಆನಿನ ಸೂಚನೆಗಳು ۱7:1-4 

೪ ಫಜ್‌ (ಮುಂಜಾನೆಯ) ನಮಾಮಯುನ 'ಮಹತ್ವ 
17:78 3-95 i 


೪ ಅರ್ಥ ಮತ್ತು ವಿವರಣೆ 8:ಟಿ-1, 17:79 ಟಿ-97 


ನಫಿಲ್‌(ಐಚ್ಛಿಕ) ಆರಾಧನೆಗಳು 
೪ ಇವುಗಳನ್ನು ರಹಸ್ಯವಾಗಿ ನೆರವೇರಿಸುವುದು ಉತ್ತಮ 
2:271 31 


ನಮಾರು್‌ 

€ ಧಾರ್ಮಿಕ ವ್ಯವಸ್ಥೆಯಲ್ಲಿ ಇದರ ಮಹತ್ವ 
23ಟಿ-5 ; 

ಅ ಇದನ್ನು ಸಂಸ್ಥಾಪಿಸುವುದರ ಅರ್ಥ 2:ಟಿ-5 

ಆ ಇದು ಯಾರಿಗೆ ಕಷ್ಟ ಸಾಧ್ಯ ಮತ್ತು ಯಾರಿಗೆ ಸುಲಭ 
2:45, 46 ಟಿ-61 

೬ ನಮಾಮಿನಲ್ಲಿ ಮಸ್ಸ್ಲಿದುಲ್‌ ಹರಾಮ್‌ನ ಕಡೆಗೆ ಮುಖ 
ತಿರುಗಿಸುವ ಆಜ್ಞೆ 2:144, 150, 151 

೪ 'ಸಲಾತುಲ್‌ ವುಸ್ತಾ'ದ ವಾಸ್ತವಿಕತೆ 2:238 ಟಿ-263 
೪ ಇಸ್ಲಾಮೊ ಜೀವನ ವ್ಯವಸ್ಥೆಯಲ್ಲಿ ನಮಾರಿುನ ಸ್ಥಾನ 
2239 

9 ಎಲ್ಲಾ ಅವಸ್ಥೆಯಲ್ಲಿಯೂ ಅದನ್ನು ನೆರವೇರಿಸಬೇಕು 
2209 

ಆ ಬಭಯಾವಸ್ಥೆಯ ನಮಾಮುನ ಆಜ್ಞೆ ಬಂದುದು 
ಯಾವಾಗ? 4:ಪರಿಚಯ 

ಎ ತಯಮ್ಮಮ್‌ 4:ಪರಿಚಯ, 43 ಟಿ-70 

ಆ ಕಸ್ಟ್‌(ಕಡಿತ) 4:ಪರಿಚಯ, 101 ಟಿ-132 

೪ ಭಯಾವಸ್ಥೆಯ ನಮಾರುಖ್‌ 4:ಪರಿಚಯ, 102 
,* ಅಮಲಿನಲ್ಲಿರುವಾಗ ನಮಾರು್‌ ನಿಷಿದ್ದ 4:43 

ಅ ಜನಾಬತ್‌ ಸ್ಥಿತಿಯಲ್ಲಿ ನಮಾರು್‌ ನಿಷಿದ್ದ 4:43 
೪ ಯುದ್ದಾವಸ್ಥೆಯಲ್ಲಿ ನಮಾಮಿಗೆ ವಿಳಂಬ ಮಾಡುವ 
ವಿನಾಯಿತಿ 4:ಟ-132 

ಅ ಲದಕ್ಕೆ ಸಮಯ ಪರಿಪಾಲನೆಯ ಮಹತ್ವ 4:103 
ಅ ಮುನಾಫಿಕರ ನಮಾರಿನ ಚಿತ್ರಣ 4:142 

ಅ ಒತ್ತಾಯ ಪೂರ್ವಕವಾಗಿ ಮಾಡುವ ತೋರಿಕೆಯ 
ನಮಾರು್‌ 4:142 ಟಿ-172 

ಅ ಪ್ರವಾದಿವರ್ಯರ(ಸ) ಕಾಲದಲ್ಲಿ ಇದು ಕುಫ್ರ್‌ ಮತ್ತು 


1091 


3.192 

೪ ಅತ್ಮಂತ ನಿಕೃಷ್ಟ ತಂಗು ಸ್ಥಳ 3:197, 5 

ಅ ಅನಾಥರ ಸೊತ್ತನ್ನು ಕಬಳಿಸುವವರ ಪರಿಣಾಮ 4:10 

ಅ ನರಕ ಯಾತನೆಯ ವಿವರ 4:56 

೬ ಲದರಿಂದ ಬಿಡುಗಡೆಯ ಯಾವ ದಾರಿಯೂ ಇರಲಾರದು 

4:121, 5:36, 37 _ 

ಅ ಕಪಟವಿಶ್ಚಾಸಿಗಳೂ ಸತ್ಮನಿಷೇಧಿಗಳೂ ಅದರಲ್ಲಿ 

ಒಟ್ಟುಗೂಡಿಸಲ್ಪಡುವರು 4:140 

ಅ ಕಪಟವಿಶ್ವಾಸಿಗಳು ಅದರ ಅತ್ಮಂತ ಕೆಳಗಿನ 

ಅಂಶಸ್ತಿನಲ್ಲಿರುವರು 4:140 

ಅ ಕಪಟ ವಿಶ್ವಾಸಿಗಳು ಅದರ ಅತ್ಮಂತ ಕೆಳಗಿನ 

ಅಂತಸ್ತಿನಲ್ಲಿರುವರು 4:145 

೬ ಕುಫ್ರ್‌ ಮತ್ತು ಅಕ್ರಮವೆಸಗುವವರಿಗೆ ಖಚಿತವಾಗಿ 

ಮತ್ತು ಶಾಶ್ವತವಾಗಿ ನರಕಕ್ಕೆ ಹೋಗಬೇಕಾಗಿದೆ 

4:168, 169 

ಅ ಅದರಿಂದ ರಕ್ಷಿಸುವವನು ಅಲ್ಲಾಹನು ಮಾತ್ರ 6:128 
(ಹೆಚ್ಚಿನ ವಿವರಗಳಿಗೆ "ಜಹನ್ನಮ್‌" ನೋಡಿರಿ) 


ನೀ 

೪ ಅರಬರಲ್ಲಿ 'ನಸೀ'ಯ ನಿಗುಮ ಮತ್ತು ಅದರ 
ಅನುಚಿತ ಬಳಕೆ 9:ಟ-37 

೬ ಇದರ ವಿವರಣೆ 9:37 ಟಿ-37 

೬ ಇದನ್ನು ರದ್ದುಗೊಳಿಸಿದುದು 9:ಪರಿಚಯ, 9:36, 
37 ಟಿ-37 ' 


ನಷ್ಟ 

ಅ ಯಾರು ನಷ್ಟಕ್ಕೆ ಅರ್ಹರು? 2:27, 121, 631, 
40 

೬೪ ಲೋಕ-ಪರಲೋಕಗಳಲ್ಲಿ ನಷ್ಟ ಅನುಭವಿಸುವವರು 
ಯಾರು? 7:9, 53, 99, 149, 178, 8:37, 9:69, 10:45, 
95, 11:22, 63, 16:108, 109, 17:82 


ನಾಸ್ತಿಕವಾದ 
6 ಇದರ ಖಂಡನೆಗೆ ತೌಹೀದ್‌ನ ಆಧಾರ ಪ್ರಮಾಣಗಳು 
13:2ರಿಂದ 7 ಟಿ-4ರಿಂದ 11 


- ಅ ಅದರ ಶಿಕ್ಲೆಯು ಅತ್ಯಂತ ಅಪಮಾನಕರವಾಗಿರುವುದು 


ವಿಷಯ ಸೂಚಿ 


ಆ ಫಜ್‌ ನಮಾಯುನಲ್ಲಿ ದೀರ್ಫು ಕಿರಾಅತ್‌(ಕುರ್‌ಆನ್‌ 
ಪಠಣ)ನ ಔಚಿತ್ಯ 17:78 ಟಿ-95 

ಅ ತಹಜ್ಜುದ್‌, ಅದರ ಮಹತ್ವ, ಅದರಿಂದ 
ಪ್ರಯೋಜನಗಳು ಮತ್ತು ಅದರ ಧರ್ಮಶಾಸ್ತ್ರ ಪರ ನೆಲೆ 
17:79 ೬5-96, 97, 98 

ಮುನಾಫಿಕನ ಜನಾರೂಾ ನಮಾರಖ್‌ ಮಾಡಬಾರದು‏ ٭ 
ಟಿ-88‏ 9:84 

ಅ ಕರ್ಮಬ್ರಷ್ಟರ ಜನಾರಾ ನಮಾರುನ್ನು ಜನಾಂಗದ 
ಮುಖ್ಯಸ್ಥರು ನೆರವೇರಿಸಬಾರದು 9:ಟ-88 

ಅ ಮಕ್ಕಾದಲ್ಲಿ ನಮಾರುನ್ನು ಮೆಲುದನಿಯಲ್ಲಿ ಮಾಡಲು 
ಅಪ್ಪಣೆಯಾದುಬೇಕೆ? 17:110 4-124 

ಅ ನಮಾರ್‌ ಸಕಲ ಪ್ರವಾದಿಗಳ ಧರ್ಮದಲ್ಲಿ 
ಕಡ್ಡಾಯವಾಗಿತ್ತು 19:31, 55, 20:14 

೪ ಇದರ ಉದ್ದೇಶ 20:14 ಟಿ-9 

ಅ ಇದನ್ನು ಬಿಟ್ಟು ಬಿಡುವುದರ ನೈತಿಕ ಪರಿಣಾಮಗಳು 
19:59 ೬3-35 

€ ಧರ್ಮ ಪ್ರಚಾರ ಕಾರ್ಯದಲ್ಲಿ ಇದರಿಂದ ಯಾವ ತರದ 
ಬಲ ಸಿಗುತ್ತದೆ 20:130 ಟ-112, 20:132 ಟ-114, 115 
೪ ಪಾದರಕ್ಷೆ ಧರಿಸಿ ನಮಾರು್‌ ಮಾಡಲು ಅನುಮತಿ 
20:17 


ನಮ್ರೂದ್‌ 

೪ ಹ. ಇಬ್‌ರಾಹೀಮ್‌ರೊಡನೆ(ಅ) ವಾದ ಪ್ರತಿವಾದ 
2:258, 260 ಟಿ-290ರಿಂದ 292 

ಅ ಅವನ ದೇವತ್ವ ಘೋಷಣೆಯ ವಾಸ್ತವಿಕತೆ 2:258 
ಟಿ-29], 292 


ನರಕ 

೬ ಮುಶ್ರಿಕರ ವಿಗ್ರಹಗಳೂ ನರಕಕ್ಕೆ ಹೋಗುವುವು 2:24 
ಟಿ25 K 

ಎಂತಹವರು ನರಕಕ್ಕೆ ಹೋಗುವರು 2:24, 39, 81,‏ ٭ 
,162 ,151 ,3:10 ,275 ,2:257 ,2:206 ,45-197 119 ,118 
86 ,72 ,5:10 ,115 ,56 ,55 ,30 ,4:29 

€ ಅದರಲ್ಲಿ ಶಾಶ್ವತ ವಾಸ 2:39, 81, 4:14, 6:128 
೪ ಅದರ ಯಾತನೆಯು ಅಪರಾಧಿಗಳ ಸ್ವಂತ ಗಳಿಕೆಯ 
ಘಲವಾಗಿರುವುದು 3:181, 182 


ಕುರ್‌ಆನ್‌ ವ್ಯಾಖ್ಯಾನ 
€ ಇದು ಹ. ಇಬ್‌ರಾಹೀಮ್‌ರ(ಅ) ಕಾಲದಿಂದ 
ನಿಶ್ಚಯವಾಗಿದೆ 2:ಟಿ-206 
೪ ನಖ್‌ಲಃದ ಘಟನೆ 2:4-232 
ಅ ನಿಷೇಧಿತ ಮಾಸದಲ್ಲಿ ಯುದ್ಧ 2:217 
ಅ ನಿಷೇಧಿತ ಮಾಸಗಳನ್ನು ಗೌರವಿಸಬೇಕು 5:2 ಟಿ-5 


ನೂಹ್‌(ಅ) 

೪ ಅವರ ಕಥೆ 7:59ರಿಂದ 64, 10:71ರಿಂದ 73, 
11:25ರಿಂದ 48 

ಅದನ್ನು ವಿವರಿಸುವುದರ ಉದ್ದೇಶ 7:ಟಿ-47,‏ ٭ 
10:ಪರಿಚಯ, ಟಿ-69‏ 


ಅ ನೂಹ್‌ರ(ಅ) ವರ್ಣನೆ 17:3 

೪ ಅವರ ಜನಾಂಗ ವಾಸಿಸಿದ್ದ ಪ್ರದೇಶ 7:ಟಿ-47 

೪ ಅವರು, ಪ್ರವಾದಿತ್ವಕ್ಕೆ ಮುಂಚೆ ತನ್ನ ಬುದ್ದಿಶಕ್ತಿ 
ಮತ್ತು ವಿಚಾರ ಶಕ್ತಿಯಿಂದ ಏಕದೇವತ್ವದ ವಾಸ್ತವಿಕತೆಯನ್ನು 
ಅರಿತುಕೊಂಡಿದ್ದರು 11:68 ಟಿ-34 

9 ಪ್ರವಾದಿತ್ವ ಪದವಿಗೆ ನಿಯುಕ್ತಿ 7:59, 61, 11:25, 
28-34 


6 ಅವರ ಧರ್ಮವೂ ಇಸ್ಲಾಮ್‌ ಆಗಿತ್ತು 10:72 

9 ತಾನು ಅದೃಶ್ಮ ಜ್ಞಾನಿಯೂ ಅಲ್ಲ ಮಾನವಾತೀತ 
ಶಕ್ತಿಗಳ ಮಾಲಿಕನೂ ಅಲ್ಲವೆಂದು ಅವರು ಒಪ್ಪಿಕೊಂಡದ್ದು” 
1131 

ಅ ನಾವು ನಮ್ಮಂತಹ ಮನುಷ್ಯನನ್ನು ಪ್ರವಾದಿಯೆಂದು 
ನಂಬುವುದಾದರೂ ಹೆಕಿಗೆಂಬ ಅವರ ಜನಾಂಗದ ವಾದ 
7:63, 11:27 

ಅ ಅವರ ಜನಾಂಗದ ಮುಖ್ಯ ಪಥಬ್ರಷ್ಟತೆ ಏನಾಗಿತ್ತು? 
7:59 ಟಿ-48 

€ ಅವರ ಮೇಲೆ ಯುವಕರೂ ಬಡವರೂ ಮಾತ್ರ 
ವಿಶ್ವಾಸವಿರಿಸಿದರು 11:27 ಟಿ-32 

೬ ಯಾತನೆಗಾಗಿ ಅವರ ಜನಾಂಗದ ಬೇಡಿಕೆ 1132 
೪ ನಾವೆಯನ್ನು ತಯಾರಿಸುವ ಆಜ್ಞೆ 11:37 

೪ ನಾವೆಯನ್ನು ಅಲ್ಲಾಹನ ಸ್ವಂತ ಮೇಲ್ನೋಟದಲ್ಲಿ 
ನಿರ್ಮಿಸಲಾಯಿತು 11:37 

೪ ನಾವೆಯನ್ನು ತಯಾರಿಸುವುದನ್ನು ಕಂಡು ಜನಾಂಗದವರು 
ಹೆ.ನೂಹ್‌ರನ್ನು(ಅ) ಗೇಲಿ ಮಾಡುತ್ತಿದ್ದರು 11:38 


' و‎ ಅವರ ಸಂದೇಶ 7:59, 11:26 


1092 


ಅ ಇದರ ಖಂಡನೆಗೆ ಆಧಾರ ಪ್ರಮಾಣಗಳು 

("ತೌಹೀದ್‌ ಮತ್ತು ಅದರ ಆಧಾರ ಪ್ರಮಾಣಗಳು" 
ಮತ್ತು "ಶಿರ್ಕ್‌ ಮತ್ತು ಅದರ ಖಂಡನೆಯ ಆಧಾರ 
ಪ್ರಮಾಣಗಳು" ಇವುಗಳನ್ನು ನೋಡಿರಿ) 


1 ನ್ಯಾಯ(ಅದ್ದ್‌) 
೪ ಅರ್ಥದ ವಿವರಣೆ ಮತ್ತು ಸಮಾಜದಲ್ಲಿ ಅದರ 
ಮಹತ್ವ 16:90 ಟಿ-88 


ನ್ಯಾಯಾಲಯ ಮತ್ತು ನ್ಯಾಯಾಧೀಶ 

೪ ನ್ಯಾಯಾಲಯದ ತೀರ್ಪು ವ್ಯಕ್ತ ಸಾಕ್ಸ್ಯ್ಯಗಳನ್ನು 
ಹೊಂದಿರಬೇಕು 2:188 ಟ-197 

ಅ ನ್ಯಾಯಾಲಯದ ಕಡೆಯಿಂದ ಪಂಚರ ನೇಮಕದ 
ಕಾನೂನು 2:35 ಟಿ-61 

ಅ ನ್ಯಾಯ ದಾನದ ಇಸ್ಲಾಮೊ ಕ್ರಮ 4:ಟಿ-140 

ಅ ಇಸ್ಲಾಮೊ ನ್ಯಾಯಾಲಯಕ್ಕೆ ಮದೀನಾದ ಯಹೂದಿಗಳ 
ವ್ಯಾಜ್ಯಗಳ ವಿಚಾರಣೆ ನಡೆಸುವ ಅಥವಾ: ನಡೆಸದಿರುವ 
ಅಧಿಕಾರ ಕೊಡಲಾಯಿತು 5:42 ಟಿ-70 


ನಿಕಾಹ್‌(ವಿವಾಹ) 

೪ ಮುಶ್ರಿಕರೊಂದಿಗೆ ನಿಕಾಹ್‌ ನಿಷಿದ್ದ ಮತ್ತು ಅದರ 
ಔಚಿತ್ಯ 2:221 7ئ‎ 

ಅ ಸ್ತ್ರೀಯ ಇದ್ದತ್‌ ಕಳೆಯುವುದಕ್ಕೆ ಮುಂಚೆ ನಿಕಾಹ್‌ 
ಮಾಡುವ ನಿರ್ಧಾರ ಮಾಡಬಾರದು 2:235 

೪ ಬಹುಪಶ್ನಿತ್ವದ ಅನುಮತಿ 43 ات‎ 

ಬಹುಪಶ್ಲಿತ್ವಕ್ಕೆ ಶರತ್ತುಗಳು 4:3 ಟಿ-5‏ ٭ 

ಅ ಮುಹರ್ರಿಮಾತ್‌(ವಿವಾಹ ನಿಷಿದ್ದರಾದವರು) 4:23 

ಆ ದಾಂಪತ್ಯ ಸಂಬಂಧವು ನಿಕಾಹ್‌ ಆದರೆ ಮಾತ್ರ ಸಿಂಧು 
4:24 ಟಿ-44, 5:5 

೪ ನಿಕಾಹ್‌ಗೆ ಮಹರ್‌ ಶರತ್ತಾಗಿದೆ 4:24, 25, 5:5 
೪ ಗ್ರಂಥದವರ ಸ್ತ್ರೀಯರೊಂದಿಗೆ ನಿಕಾಹ್‌ ಮಾಡಿಕೊಳ್ಳಲು 
ಅನುಮತಿಯಿದೆ'5:5 


ನಿಫಾಕ್‌(ಕಾಪಟ್ಯ) 
("ಮುನಾಫಿಕ್‌' ನೋಡಿರಿ) 


ನಿಷೇಧಿತ ಮಾಸಗಳು 
೪ ಅದರ ವಾಸ್ತವಿಕತೆ 2:194 ಟಿ-206 


1093 


೪ ಅನಾಥರೊಂದಿಗೆ ಸದ್ವರ್ತನೆ 2:83, 177, 215, 220, 
4:2, 36, 4:127, 6:152 

೪ ನೈತಿಕ ವ್ಯವಸ್ಥೆಯಲ್ಲಿ "ತೌಬಃ'ದ ಮಹತ್ವ 2:37 
i) 

ಆ ಕುರ್‌ಆನ್‌ ಮಾನವನಲ್ಲಿ ಉಂಟು ಮಾಡುವ ಒಳಿತುಗಳು 
2:83, 177 

ಆ ಒಳಿತುಗಳ ಕಡೆಗೆ ಧಾವಿಸಿರಿ 2.148 

೪ ಮುಸ್ಲಿಮರಿಗೆ ವಿಶ್ವ ನಾಯಕತ್ವದ ಸ್ಥಾನವನ್ನು 
ಒಪ್ಪಿಸುವಾಗ ಕೊಟ್ಟ ಮಾರ್ಗದರ್ಶನಗಳು 2:153ರಿಂದ 
155 ಟಿ-153 _ 

ಅ ಆತ್ಮಸಾಕ್ಲಿಯನ್ನು ವಂಚಿಸುವ ಸ್ಥಿತಿ 2:187 ಟಿ-191, 
4:107, 48-141 

೪ ಧಾಂದಲೆಯೊಂದಿಗೆ ಸಂಪತ್ತನ್ನು ಗಳಿಸುವುದು ನಿಷಿದ್ದ 
2:188, 4:29 

೪ ಚಾರಿತ್ರ್ಯದಲ್ಲಿ ಉಪಕಾರ ಮತ್ತು ದಾನಗಳ ಮಹತ್ವ 
2:195, 215 

€ ಹಜ್ಜ್‌ ಯಾತ್ರೆಯಲ್ಲಿ ಇಸ್ಲಾಮ ಚಾರಿತ್ರ್ಯದ ತರಬೇತಿ 
2:197 

ಅ ಹಜ್ಜ್‌ ಪ್ರಯಾಣದಲ್ಲಿ “ತಕ್ಟಾ"ವನ್ನು ದಾರಿವೆಚ್ಚವನ್ನಾಗಿ 
ಮಾಡಬೇಕೆಂಬ ಬೋಧನೆ 2:197 

೪ ಇಹಲೋಕದ ಒಳಿತನ್ನು ಪರಲೋಕದ ಒಳಿತಿನ ಸಹಿತ 
ಬೇಡಬೇಕು 2:200, 201, 219, 220 

ಸಬ್ಬಾರಿತ್ರ್ಯಕ್ಕಾಗಿ ಅಲ್ಲಾಹನ ಮುಂದೆ ಹಾಜರಾಗಲಿರುವ‏ ٭ 
ನಂಬಿಕೆಯ ಮಹತ್ವ 2:203‏ 

ಅ ದೇವ ಸಂಪ್ರೀತಿಯ ಪ್ರಾಪ್ತಿಗಾಗಿ ಜೀವದ ಹಂಗು 
ತೊರೆಯುವಂತಹ ಚಾರಿತ್ರ್ಯ 2:207 

ಅ ಪುಣ್ಮ ಕಾರ್ಯವೆಸಗಲು, ಅಲ್ಲಾಹ್‌ ನಮ್ಮ 
ಚಟುವಟಿಕೆಗಳನ್ನು ನೋಡುತ್ತಿದ್ದಾನೆಂಬ ಪ್ರಜ್ಞೆಯ ಮಹತ್ವ 
2215 

೪ ಆದೇಶಗಳಲ್ಲಿ ಸದ್ವರ್ತನೆಗೆ ಪ್ರೋತ್ಸಾಹ ನೀಡಿರುವುದು 
2:220 

ಅ ಕುರ್‌ಆನ್‌ ದಾಂಪತ್ಯ ವಿಷಯಗಳಲ್ಲಿ 
ರೂಪಕಾಲಂಕಾರವನ್ನು ಬಳಸಿ ಲಜ್ಜೆಯ ಶಿಕ್ಷಣ ಕೊಡುತ್ತದೆ 


: 2:222, 23 


ವಿಷಯ ಸೂಚಿ 


* ಒಂದು ಭಟ್ಟಿಯಿಂದ ಚಂಡಮಾರುತದ ಆರರಿಭ 

11:40, ೬-42 

೪ ಚಂಡಮಾರುತದ ಸ್ಪರೂಪ 11:40 ಟ-42 

ಅ ನಾವೆಯಲ್ಲಿ ಯಾರು ಯಾರೆಲ್ಲ ಸವಾರಿ ಮಾಡಲ್ಲಟ್ಟರು 

11:40 ೬3-43 

ಅ ನಾವೆಯಲ್ಲಿ ಏರಿಸಲ್ಲಟ್ಟವರೆಲ್ಲರೂ ರಕ್ತಿಸಲ್ಬಟ್ಟರು ಮತ್ತು 

ಅವರೇ ಭೂಮಿಯಲ್ಲಿ ನೆಲೆಸಿದರು 7:64, 10:73 

*. ಹ. ನೂಹ್‌ರ(ಅ) ಪತ್ನಿ ಮತ್ತು ಅವರ ಮಗನು 

ಯಾತನೆಗೊಳಗಾದುದು 11:ಟಿ-43 

ಅ ನೂಹ್‌ರ(ಅ) ಮಗನ "ಅವಸ್ಥೆ 11:42ರಿಂದ 7 

೪ ನಾವೆ ತಂಗಿದ ಸ್ಥಳ ಮತ್ತು ಜೂದೀ ಇರುವ ಸ್ಥಳ 

11:44 43-46 

ನೂಹ್‌ರ(ಅ) ಚಂಡಮಾರುತವು ಜಾಗತಿಕವಾಗಿತ್ತೇ?‏ ٭ 
114546 | 

ಅ ನೂಹ್‌ರ(ಅ) ಚಂಡ ಮಾರುತದ ಐತಿಹ್ಮ ಜಗತ್ತಿನ 

ಜನಾಂಗಗಳಲ್ಲೆಲ್ಲ ಕಂಡು ಬರುತ್ತದೆ 7:ಟಿ-47 

ಅ ಸಕಲ ಮಾನವರು ಹ.ನೂಹ್‌ರ(ಅ) ನಾವೆಯಲ್ಲಿ 

ಏರಿದ್ದ ಸತ್ಯವಿಶ್ವಾಸಿಗಳ ಸಂತತಿ 17:3 

ಅ ಈಗಿನ ಮಾನವರೆಲ್ಲರೂ ಹ.ನೂಹ್‌ರ(ಅ) 

ಸಂತತಿಯೆಂಬ ತಪ್ಪು ಕಲ್ಪನೆಯುಂಚಾದುದು ಹೇಗೆ? 11:40, 

ಟಿ 


ನೇರ ಮಾರ್ಗ (ಸ್ವಿರಾತ್‌ ಮುಸ್ತಕೀಮ್‌) 

ಅ ಇದರ ಅರ್ಥ 1:5 ಟಿ-8, 5:12 ಟಿ-35 

6 ಆದು ದೇವ ಸೂಕ್ತಗಳ ಮೂಲಕ ಸ್ಪಷ್ಟವಾಗುತ್ತದೆ 
3:105 

೬ ಯಾರನ್ನಾದರೂ ನೇರ ಮಾರ್ಗಕ್ಕೆ ತರುವುದು ಅಲ್ಲಾಹನ 
ಅಧಿಕಾರದಲ್ಲಿದೆ 2:213, 7:178, 10:25 

೪ ಅದರ ಗುರುತುಗಳು ಚೆನ್ನಾಗಿ ವಿವರಿಸಲ್ಪಟ್ಟಿವೆ 6:126 
ಅ ಮಾನವನು ಅಲ್ಲಾಹನು ತೋರಿಸಿದ ನೇರ ಮಾರ್ಗದಲ್ಲಿ 
ನಡೆಯಬೇಕೆಂದು ಅವನ ಆದೇಶ 6:153 


ನೈತಿಕ ಶಿಕ್ಷಣಗಳು 

ಅ ಪವಿತ್ರ ಕುರ್‌ಆನ್‌ ಅಳಿಸಲಿಚ್ಛಸುವ ನೈತಿಕ ಕೆಡುಕುಗಳು 
2:27, 51, 89 

ಅ ಮಾತಾಪಿತರೊಂದಿಗೆ ಉತ್ತಮ ರೀತಿಯ ವರ್ತನೆ 
2:83, 215, 4:36, 6:151 


ಕುರ್‌ಆನ್‌ ವ್ಯಾಖ್ಯಾನ 
ಅ ಹಕ್ಕುದಾರರಿಗೆ ವಂಚಿತಗೊಂಡ ಹಕ್ಕನ್ನು ಮರಳಿಸುವ 
ಮನೋವೃತ್ತಿ 2:275 ಟಿ-319 . 
೪ ಎರಡು ವಿಧದ ಮಾನವ ಚಾರಿತ್ಯ್ಯಗಳ ಹೋಲಿಕೆ 
24-322 
ಅ ಲೇವಾದೇವಿಯಲ್ಲಿ ಔದಾರ್ಯದ ವರ್ತನೆಯ ಉಪದೇಶ 
2:280 ಟ-324 
ಅ ಸಾಲಗಾರನ ಮೇಲೆ ಮೃದು ನೀತಿಯ ಉಪದೇಶ 
2:280 
೪ ಓದು ಬರಹ ಬಲ್ಲವರ ಹೊಣೆಗಾರಿಕೆಗಳು 2:282 
ಅ ಸಾಕ್ತಿಯು ಸಿಂಧುವಾಗಲು ಶೀಲ ಚಾರಿತ್ರ್ಯಗಳನ್ನು 
ಗಮನಿಸುವುದು 2:282 ಟಿ-328 
ಅ ಸಾಕ್ಲಿ ಹೇಳಲು ನಿರಾಕರಿಸಬಾರದು 2:282 
ಅ ಅನ್ಮರನ್ನು ಪರಮ" ಅಪ್ತರಾಗಿ ಮತ್ತು 


ಗುಟ್ಟುಬಲ್ಲವರನ್ನಾಗಿ ಮಾಡುವುದು 3:118, 4:144 

೪ ಬಡ್ಡಿಕೋರತನ ಮತ್ತು ದಾನ ಇವುಗಳಿಂದ ಎರಡು 
ವಿಭಿನ್ನ ತರದ. ಚಾರಿತ್ರ್ಯಗಳುಂಟಾಗುತ್ತವೆ 3: 130ರಿಂದ 
134 ೬-99 

ಅ ತಪ್ಪಾದ ತಕ್ಷಣ i ಮತ್ತು ಸುಧಾರಿಸಿ 


ಕೊಳ್ಳುವ ನೀತಿ 3:135, 4:64, 110 

೪ ದೃಢತೆ ಮತ್ತು ಸಾಹಸ ಸತ್ಮವಿಶ್ವಾಸದ ಅನಿವಾರ್ಯ 
ಗುಣಗಳು 3:139 

€ ಇಸ್ಲಾಮೂ ಶೀಲ ಚಾರಿತ್ರ್ಯಗಳ ನಿರ್ಣಾಯಕ ಪ್ರಶ್ನೆ 
3145-105 . 

೪ ಮಿಥ್ಯಕ್ಕೆ ಎದುರು ಸ್ಟೈರ್ಯದ ಬೋಧನೆ 3:146, 147, 
200, 4:104 

€ ಅತಿಯಾಸೆಯ ನೈತಿಕ ಕೇಡಿನ ವಿಮರ್ಶೆ 3:152 

ಅ ಉಹುದ್‌ ಯುದ್ಧದ ಪರಾಜಯವು ನೈತಿಕ ದೌರ್ಬಲ್ಯದ 
ಕಾರಣದಿಂದಾಗಿತ್ತು 3:155 

ಅ ಸತ್ಮಕ್ಕಾಗಿ ಆತ್ಮ ಬಲಿದಾನದ ಸ್ಫೂರ್ತಿ 3:156, 
157, 195 

೪ ಪ್ರವಾದಿಯ ಕುರಿತು ಅಪನಂಬಿಕೆಯ ನಿಷೇಧ 
3:161 &-114 

೪ ಅಪ್ರಾಮಾಣಿಕತೆಯ ಅಂತಿಮ ಪರಿಣಾಮ 3:161 
ಅ ಅಲ್ಲಾಹನ ಸಂಪ್ರೀತಿ ಹೊಂದುವವರೂ ಅಲ್ಲಾಹನ 
ಕ್ರೋದಧಕ್ಕೆ ಪಾತ್ರರಾಗುವವರೂ ಸಮಾನರಲ್ಲ 3:162 

ಅ ಸುಸ್ಥಿಶಿಯಲ್ಲಿರುವವನ ಲೋಭವು ಕೆಟ್ಟದು 3:180 


1094 

ಅ ಬೇರ್ಪಡುವ ಸಂದರ್ಭದಲ್ಲಿ ದಂಪತಿಗಳಿಗೆ ಸದ್ವರ್ತನೆಯ 
ಬೋಧನೆ 2:229 

ಅಲ್ಲಾಹನ ಸೂಕ್ತಗಳೊಂದಿಗೆ ಆಟವಾಡಬೇಡಿರಿ ಮತ್ತು‏ ٭ 
ಅವನ ಗ್ರಂಥವನ್ನು ಗೌರವಿಸಿರಿ 2:231‏ 

ಅ 'ಸುಮಧ್ಯ ಸಮುದಾಯ”"ವಾಗಿರುವ ನೈತಿಕ ಬೇಡಿಕೆಗಳನ್ನು 
ನೆನಪಿಸುವುದು 2:231 ಟಿ-255, 4:24 

೪ ಪರಸ್ಪರ ಔದಾರ್ಯಪೂರ್ಣ ವ್ಯವಹಾರದ ಬೋಧನೆ 
2237-261 

ಆ ಅಲ್ಲಾಹನ ವಚನೋತ್ತುಂಗತೆಗೆ ಚಾರಿತ್ರ್ಯೋನ್ನತಿಯ 
ಅವಶ್ಯಕತೆ 2:ಟಿ-298, 4:ಪರಿಚಯ 

ಅ ದಾನದೊಂದಿಗೆ ಉಪಕಾರ ಬಾರದ ನಿಷೇಧ 2:263 
ಅ ಆಡಂಬರದಿಂದ ದೂರನಿರುವ ಮತ್ತು ನಿಷ್ಠೆಯನ್ನು 
ಪಾಲಿಸುವ ಉಪದೇಶ 2:264, 265, 4:38 

€ ಪ್ರಾಮಾಣಿಕತೆಯ ಬೋಧನೆ 2:283 

€ ಹೃದಯವು ಪಾಪಮಯವಾಗುವುದು 2:283 

೪ ಸಾಕ್ಟಿಯನ್ನು ಅಡಗಿಸುವುದರ ನಿಷೇಧ 2:283 

€ ನೈಶಿಕತೆಯಲ್ಲಿ "ತಂತಮ್ಮ ಗಳಿಕೆ"ಯ ಸಿದ್ದಾಂತ 2:286 
338, 9 ; 

ಮಕ್ಕಾದಲ್ಲಿ ಮುಸ್ಲಿಮರ ನೈತಿಕ ಮತ್ತು' ಆಧ್ಯಾಶ್ಮಿಕ‏ ٭ 
ತರಬೇತಿಯ ರೂಪರೇಷೆಗಳು 2:286 ಟಿ-342‏ 

ಅ ಸಾಮೂಹಿಕ ಬಲದಲ್ಲಿ ಚಾರಿತ್ತದ ಮಹತ್ವ 
31-10 

ಆ ದೃಷ್ಟಿಯನ್ನು ಲೌಕಿಕ ಲಾಭಕ್ಕಿಂತ ಉನ್ನತವಾಗಿಡಬೇಕೆಂಬ 
ಉಪದೇಶ 3:14, 15, 145 ೬-106 

ಅ ವಿರೋಧಿಗಳನ್ನು ಕೃಮಿಸುವ, ಅವರ ಚಟುವಟಿಕೆಗಳನ್ನು 
ಕಡೆಗಣಿಸುವ ಮತ್ತು ಉಪಕಾರ ಮಾಡುವ ಶೀಲವು 
ಅಲ್ಲಾಹನಿಗೆ ಮೆಚ್ಚುಗೆಯದಾಗಿದೆ 5:13 

ಅ ಸಂಕುಚಿತ ದೃಷ್ಟಿ ಅಲ್ಲಾಹನಿಗೆ ಮೆಚ್ಚುಗೆಯದ್ದಲ್ಲ 
2:267 08 

ಅ ದಾನಗಳಿಂದ ನೈತಿಕ ಮಾಲಿನ್ಮಗಳು ದೂರವಾಗುತ್ತವೆ. 
2:271 ಟಿ-312 

೪ ಸಹಾಯದ ಅಗತ್ಯವುಳ್ಳವರಿಗೆ ಮುಂದೊತ್ತಿ ಸಹಾಯ 
ಮಾಡುವುದರ ಮಹತ್ವ 2:273 

ದುಸ್ಲಿಶಿಯಲ್ಲಿರುವಾಗ ಸ್ವಾಭಿಮಾನಿಯಾಗಿರಬೇಕಾದುದು‏ ٭ 
2273 


1095 


ಅ ಸಂಕುಚಿತ ಮನೋಭಾವದಿಂದ ದೂರವಿರುವ ತಾಕೀತು 
4128 

೪ ಅಲ್ಲಾಹನಿಗಾಗಿ ನ್ಯಾಯದಿಂದ ಸಾಕ್ಟಿ ಹೇಳುವ ಬೋಧನೆ 
4:135, 5:8 . 

ಆ ನ್ಯಾಯದ ಧ್ವಜವಾಹಕರಾಗಿರಿ 4:135 

ಅ ನಿಂದೆಯ ನಿಷೇಧ 4:148 

ಆ ಕೆಡುಕಿಗೆ ಉತ್ತರವಾಗಿ ಒಳಿತನ್ನು ಮಾಡುವ ಅಥವಾ 
ಕನಿಷ್ಠಪಕ್ಷ ಕ್ಷಮಿಸುವ ಬೋದನೆ 4:149 

೪ ಸತ್ಯದಲ್ಲಿ ಸ್ಥಿರವಾಗಿರುವವರಾಗಿರಿ 5:8 

೪ ಅಲ್ಲಾಹನ ಮೇರೆಗಳನ್ನು ಉಲ್ಲಂಘಿಸ ಬೇಡಿರಿ 5:87 
ಅಲ್ಲಾಹನ ಮೇಲೆ ಭರವಸೆಯನ್ನಿಡಿರಿ 5:11 
ವ್ಯಾಜ್ಯಗಳಲ್ಲಿ ನ್ಯಾಯಪಾಲನೆಯ ತಾಕೀತು 542 
ಒಳಿತುಗಳಲ್ಲಿ ಸ್ಪರ್ಧಿಸಿ 5:48 | 
ಅಪವ್ಯಯದಿಂದ ದೂರವಿರುವ ಸೂಚನೆ 5:87 ಟ-105 
ಮದ್ಮ ಪಾನದ ನಿಷೇಧಾಜ್ಞೆ 5:90 

ಜೂಜಿನ ನಿಷೇಧಾಜ್ಞೆ 5:90 

ವೃಥಾ ಪ್ರಶ್ನೆಗಳನ್ನು ಕೇಳುವುದಕ್ಕೆ ತಡೆ 5:101 
ಇತರರ ಆರಾಧ್ಯರನ್ನು ಹೀನೈಸಬಾರದು 6:108 
ಬಹಿರಂಗ ಪಾಪಕಾರ್ಯಗಳಿಂದಲೂ ರಹಸ ಪಾಪ 
ಗಳಿಂದಲೂ ದೂರವಿರಿ 0 

೪ ಅಶ್ಲೀಲ ಕಾರ್ಯಗಳ ಹತ್ತಿರವೂ ಸುಳಿಯ ಬೇಡಿರಿ 
6151 ' 

ಅ ಮಾನವ ಪ್ರಾಣಗಳನ್ನು ಗೌರವಿಸಿರಿ 6151. 
೪ ಅಳತೆ ತೂಕಗಳನ್ನು ಪೂರ್ತಿಗೊಳಿಸಿ ಕೊಡುವ 
ತಾಕೀತು 6:152 

ಅ ನಾಯ ಸಹಿತ ಮಾತಾಡಿರಿ 6:152 

ಅ "'ಅಲ್ಲಾಹನೊಡನೆ لاہ لی دہ‎ ಪೂರೈಸಿರಿ 6:152 
ಅ ಧರ್ಮದಲ್ಲಿ ಚಾರಿತ್ರ್ಯಕ್ಕೆ ಮಹತ್ವ 16:92 ಟಿ-91 
ಅ ಅಲ್ಲಾಹನನ್ನು "ಪ್ರತ್ಯಕ್ಷ ಪರೋಕ್ಸಗಳ ಜ್ಞಾನಿ" ಎಂದು 
ನಂಬುವುದರ ನೈತಿಕ ಪರಿಣಾಮ 11:5, 6 ಟಿ-6 

ಅ ಒಬ್ಬ ಮುಸ್ಲಿಮರಲ್ಲಿರಬೇಕಾದ ನೈತಿಕ ಮೌಲ್ಯಗಳು 
13:19ರಿಂದ 22, 14:5, 15:85, 88, 16:90ರಿಂದ 92 
ಅ ತಡೆಯಲಾಗಿರುವಂತಹ ಕೆಡುಕುಗಳು 13:5, 16:90ರಿಂದ 
9239, 16:94 

ಆ ಸಜ್ಜನರ ನಡತೆ ಮತ್ತು ಕರ್ಮಭ್ರಷ್ಟರ ನಡತೆಯೊಳಗಿರುವ 
ವ್ಯತ್ಯಾಸ 7: ಟಿ-33, 11:9ರಿಂದ 11 ಟಿ-10, 11 


ವಿಷಯ ಸೊಚಿ _ 

۶72 ಪ್ರಚೋದನೆಗಳಿಗೆ ಉತ್ತರವಾಗಿ ಸಹನೆ ಮತ್ತು ದೇವ 
ಭಯದಲ್ಲಿ ಸ್ಥಿರರಾಗಿರಬೇಕಾದುದು ಸಾಹಸಿಗಳ ಕೆಲಸ 
3:186 

೪ ಅನಾಥರ ಸಂಪತ್ತಿನಲ್ಲಿ 
42 

ಅ ವಾರೀಸು ಹಕ್ಕಿನ ವಿತರಣೆಯ ಕಾಲದಲ್ಲಿ ಹೃದಯ 
ವೈಶಾಲ್ಕ ತೋರುವುದು 4:8 I 
٭‎ ಮೃತವಾಣಿಯಲ್ಲಿ ಹಕ್ಕುಚ್ಕುತಿಯ ನಿಷೇಧ 4:12 
ಟಿ24 : 

€ ದಂಪತಿಗಳು ಒಳ್ಳೆಯ ರೀತಿಯಲ್ಲಿ ಜೀವನ 
ಸಾಗಿಸಬೇಕೆಂಬ ತಾಕೀಕತು 4:19 

ಅ 'ನೀವುನಿಮ್ಮನ್ನೇ ಕೊಲ್ಲಬೇಡಿ" ಎಂಬುದರ ಮೂರು 
ಅರ್ಥಗಳು 4:29 ಟಿ-51 

ಅಲ್ಲಾಹನು ಯಾರಿಗಾದರೂ ಕೊಟ್ಟಿರುವ ಹೆಚ್ಚಿನ‏ ٭ 
ಅನುಗ್ರಹವನ್ನು ಆಶಿಸಬೇಡಿರಿ 4:32 ಟಿ-54‏ 

ಅ ಅನುಸರಣ ಶೀಲೆಯರಾದ ಪತ್ನಿಯರ ಮೇಲೆ ವೃಥಾ 
ಕ್ಕೆ ಮಾಡಬೇಡಿರಿ 4 

೬ ಪರಸ್ಪರ ಸಂಬಂಧ ಸುಧಾರಿಸಿಕೊಳ್ಳುವ ಬೋಧನೆ 
435-60 _ 

ಅ ಮಾತಾಪಿತರು ಸಂಬಂಧಿಕರು ಅನಾಥರು ದೀನ ದರಿದ್ರರು 
ಮತ್ತು ನೆರೆಯವರೊಂದಿಗೆ ಸದ್ವ್ಯವಹಾರ 4:36 

ಅ ಅಹಂಕಾರವನ್ನು ಅಲ್ಲಾಹನು ಮೆಚ್ಚುವುದಿಲ್ಲ 4:36 
ಅ ನ್ಯಾಯ ಮತ್ತು ಪ್ರಾಮಾಣಿಕತೆಯ ತಾಕೀತು 4:58 
ಅ ಮುಸ್ಲಿಮರು ಸಬಾ ಒಳಿತಿನ ಶಿಫಾರಸು ಮಾಡಬೇಕು 
485 . 

ಅ ಜಿಪುಣ ಮತ್ತು ಜಿಪಣತೆಯ ಪ್ರಚಾರಕನನ್ನು ಅಲ್ಲಾಹನು 
ಮೆಚ್ಚುವುದಿಲ್ಲ 4:36, 37 

೬ ಪರಸ್ಪರ ಸಲಾಮ್‌ ಮಾಡುವ ತಾಕೀತು 4:86 

ಅ ನ್ಯಾಯದಲ್ಲಿ ಪಕ್ಷಪಾತಕ್ಕೆ ಅವಕಾಶವಿರಬಾರದು 4:105 
ಅ ಕೆಟ್ಟ ವಿಷಯಗಳ ಕುರಿತು ಗುಪ್ತ ಸಮಾಲೋಚನೆ 
ನಿಷಿದ್ದ 4:108 ۱ 

ಅ ತನ್ನ ಪಾಪವನ್ನು ಬೇರೆಯವರ ಮೇಲೆ ಹೊರಿಸುವುದರ 
ನೈತಿಕ ಪರಿಣಾಮ 4:112 

'ನಜ್ಚಾ"(ಗುಟ್ಟಿನಲ್ಲಿ ಮಾತಾಡುವುದು) ಉತ್ತಮ‏ ٭ 
ಉದ್ದೇಶಗಳಿಗಾಗಿ ಮಾತ್ರ ಧರ್ಮಸಮ್ಮತ 4:114‏ 


ಪ್ರಾಮಾಣಿಕತೆಯ ತಾಕೀತು 


ಕುರ್‌ಆನ್‌ ವ್ಯಾಖ್ಯಾನ 

€ ಲೂತ್‌ ಜನಾಂಗದ ವರ್ತನೆಯ (ಸಖಿಂಗರತಿಯ) 
ದೋಷ '7:80ರಿಂದ 84 ಟಿ-64 
೪ ಅಹಂಭಾವದ ಖಂಡನೆ 7:12, 13, 146, 16:22, 23, 
1737 
ಆ ಕೇವಲ ಗುಮಾನಿಯ ಆಧಾರದಲ್ಲಿ ಯಾರ ವಿರುದ್ಧವೂ 
ಕಾರ್ಯಾಚರಣೆ ನಡೆಸಬಾರದು 17:36 ಟಿ-42 
€ ಕುರ್‌ಆನಿನ ನೈತಿಕ ಸಿದ್ದಾಂತ 18:ಪರಿಚಯ, ಟಿ-31 

(ಹೆಚ್ಚಿನ ವಿವರಗಳನ್ನು "ಜನರ ಹಕ್ಕುಗಳು" ಎಂಬಲ್ಲಿ, 
"ಕುರ್‌ಆನ್‌ ಮತ್ತು ಅದರ ನೈತಿಕ ತತ್ವ” ಮತ್ತು "ಅದರ 
ನೈತಿಕ ಶಿಕ್ಷಣ"ಗಳಲ್ಲಿ ನೋಡಿರಿ) 


ಪಥಚ್ರಪ್ಪತೆ 
ಆ ಇದನ್ನು ಅನುಸರಿಸಿ ಮನುಷ್ಯನು ತನಗೆ ತಾನೇ 


€ ಇತರರನ್ನು ಪಥಭ್ರಷ್ಟತೆಗೊಳಿಸುವವನು ಅವನಿಂದಾಗಿ 
ದಾರಿಗೆಟ್ಟ ಎಲ್ಲರ ಪಾಪಗಳಲ್ಲಿ ಸಹಭಾಗಿಯಾಗಿರುತ್ತಾನೆ 
16:25 

೬ ಪಥಬ್ರಷ್ಟತೆ ಸ್ವೀಕರಿಸುವವನ ಹೊಣೆಯು ಪಥಬ್ರಷ್ಟ 
ಗೊಳಿಸುವವನಿಗಿಂತ ಕಡಿಮೆಯಿಲ್ಲ 7:ಟಿ-30 

ಅ ಮನುಷ್ಯನು ತನ್ನ ಪಥಭ್ರಪ್ಟತೆಗೆ ಸ್ವತಃ ಹೊಣೆಗಾರ 


15:025 

ಅ "ಬಹುದೂರದ ಪಥಭ್ರಷ್ಟತೆ" ಏನು? 14:3, 18 

೪ ಮಿಥ್ಯವಿಶ್ವಾಸ ಸ್ವೀಕರಿಸುವುದರ ಪರಿಣಾಮ 
144540 


* ಅಲ್ಲಾಹನಿಂದ ಸನ್ಮಾರ್ಗ ಪಡೆದವನಿಗೆ ಸನ್ಮಾರ್ಗ 
ತೋರುವವನು ಯಾರೂ ಇಲ್ಲ 17:97 ಟಿ-110 

ಅ ಅಲ್ಲಾಹನು ನೀಡಿದ ಮಾರ್ಗದರ್ಶನದಿಂದ 
ವಿಮುಖನಾಗುವುದರ ದುಷ್ಪರಿಣಾಮ 20:124 

(ಹೆಚ್ಚಿನ ವಿವರಗಳಿಗೆ 'ಓದಾಯತ್‌' ನೋಡಿರಿ.) 


ಪಥಭ್ರಷ್ಟತೆಗೆ ಕಾರಣಗಳು 
೪ ಅಂಧಾನುಕರಣೆ 7:28, 70, 173, 10:36 ಟಿ-44, 
10:78, 11:62, 87, 109, 14:10 
ಅ ಅಲ್ಲಾಹನ ಗುಣವಿಶೇಷಗಳೆ ಸರಿಯಾದ ಬಾವನೆ 
ಇಲ್ಲದಿರುವುದು 11:61 ಟಿ-69 


ಅ ಸಾಮೂಹಿಕ ಜೀವನದಲ್ಲಿ ನ್ಯಾಯ ಮತ್ತು ಉಪಕಾರದ" 
: ನಷ್ಟಮಾಡಿಕೊಳ್ಳುತ್ತಾನೆ 10:108, 17:15 


1096 


ಆ ಸಮಾಜವನ್ನು ಕೆಡಿಸುವ ಕಾರಣಗಳು ಮತ್ತು ಅವುಗಳ 
ನಿವಾರಣೆ 17:16 ಟಿ-18 

ಅ ಸಮಾಜದಲ್ಲಿ ಹಕ್ಕುಗಳ ವಿಶಾಲ ಭಾವನೆ 17:26ರಿಂದ 
28 ಟಿ-28 

೪ ಅಮಾನತ್‌(ನ್ಯಾಸ)ನ ವಿಶಾಲಾರ್ಥ 8:27 ಟಿ-22 

೪ ಉದ್ದೇಶ ಶುದ್ಧಿಯೊಂದಿಗೆ ಕಾರ್ಯವಿಧಾನವೂ 
ಶುದ್ಧವಾಗಿರಬೇಕು 16:-92 

೪ ಕರ್ತವ್ಯಬೋಧದ ಮಹತ್ವ 9:118 ಟಿ-118, 119 
೪ ಸಹನೆಯ ನೈತಿಕ ಮಹತ್ವ 11:11 ಟಿ-11 

ಔದಾರ್ಯ ಮತ್ತು ವಿನಯದ ಶಿಕ್ಷಣ 17:28, 29‏ ٭ 
೪ ಖರ್ಚು ಮಾಡುವಾಗ ಸಮತೋಲನ ಪಾಲಿಸಬೇಕೆಂಬ‏ 
ಶಿಕ್ಷಣ 17:29‏ 


ಶಿಕ್ಷಣ 16:90 . 
ಆ ನಾಚಿಕೆ(ಲಜ್ಜೆ) ಮಾನವನ ಪ್ರಕೃತಿಯ ಬೇಡಿಕೆ 7:ಟಿ-13 
೪, ಉಪದೇಶವನ್ನು ತಪ್ಪಾಗಿ ತಿಳಿಯುವುದರ ಹಾನಿ 11:35 
ಟಿ39 . ۱ 
ಅ ಕರಾರುಗಳನ್ನು ಗೌರವಿಸಿರಿ 8:58 ಟಿ-43, 16:91, 94, 
95, 17:34 ۰: 

೪ ಕರಾರು ಮುರಿಯುವುದು ಅತಿ ಕೆಟ್ಟ ಪಾಪ ಕಾರ್ಯ 
8:53, 54, 16:94 

° ಪಾಗ್ದಾನಗಳನ್ನು ಮೋಸದ - ಸಾಧನವನ್ನಾಗಿ 
ಮಾಡಬಾರದು 16:92 

ಅ ಜನಾಂಗೀಯ ಹಿತಕ್ಕಾಗಿ ವಚನ ಭಂಗವು ಮಹಾಪಾಪ 
16:92 ಟಿ-91 

ಅ ಧಾರ್ಮಿಕ ನೆಪಗಳಿಂದ ವಚನ ಭಂಗವು ಅಲ್ಲಾಹನ 
ಬಳಿ ಸ್ವೀಕೃತವಲ್ಲ 16:93 ಟಿ-92, 93 

* ಮುಸ್ಲಿಮರು ವಚನ ಬಭ್ರಷ್ಟರಾದರೆ ಇಮ್ಮಡಿ 
ಅಪರಾಧಿಗಳು 16:94 ಟಿ-95 

ಆ ಕೋಬೆಯುಂಟು ಮಾಡುವವರನ್ನು ಅನುಸರಿಸಬಾರದು 
7142 _ 

ಅ ಅಪ್ರಾಮಾಣಿಕತೆಗೆ ತಡೆ 8:27, 58 

೪ ಅಪವ್ಯಯಕ್ಕೆ ತಡೆ 17:26, 27 

ಅ ಬಿಪುಣತೆಗೆ ತಡೆ 17:29 ಟಿ-29 

* ವ್ಯಭಿಚಾರ ಮತ್ತು ಅದರ ಪ್ರೇರಕಗಳಿಂದ ದೂರವಿರುವ 
ಆಜ್ಞೆ 17:32 ಟಿ-32 


1097 


ಅ ತನ್ನ ದುರದೃಷ್ಟಕ್ಕೆ ತನ್ನ ಕರ್ಮಗಳ ಬದಲಿಗೆ ಇತರರನ್ನು 
ಹೊಣೆಗಾರರನ್ನಾಗಿಸುವುದು 7:131 

ಪ್ರಶ್ಮಕ್ಷ ಲೌಕಿಕ ಜೀವನದಿಂದ ಮೋಸ ಹೋಗುವುದು‏ ٭ 
ಮತ್ತು ಲೋಕಾರಾಧನೆಯಲ್ಲಿ ಲೀನರಾಗುವುದು 7:51,‏ 
15:33 ,14:44 ,27 ,16 ,15 ,11:10 

ಅ ಸುಖ ಭೋಗಗಳಲ್ಲೇ ಮಗ್ಗನಾಗಿರುವುದು 10:12 
* ಲೌಕಿಕ ಅನುಗ್ರಹಗಳು ದೇವ ಸಂಪ್ರೀತಿಯ ಮತ್ತು 
ಬಡತನವು ದೇವ ಕ್ರೋಧಕ್ಕೊಳೆಗಾದುದರ ಖಚಿತ 
ಲಕ್ಷಣಗ್ಗಳೆಂಬ ಭಾವನೆ 10:ಟ-23, 11:27 . 

ಆ ಸತ್ಯ ಮತ್ತು ಪ್ರಾಮಾಣಿಕತೆಯನ್ನನುಸರಿಸಿದರೆ ಮಾನವನ 
ಲೌಕಿಕ ಜೀವನ ಕೆಟ್ಟು ಹೋಗುತ್ತದೆಂಬ ಭಾವನೆ 7:90 
ಟಿ-74 

ಅ ಸಶ್ಯನಿಷೇಧಿಗಳ ಪ್ರಾಬಲ್ಕ ಮತ್ತು ಅವರ 
ಆಟಾಟೋಪಗಳನ್ನು ಕಂಡು ಮೋಸ ಹೋಗುವುದು 10:88 
ಅ ಪಥಬ್ರಷ್ಟ ಜನಾಂಗಗಳ ರಾಜಕೀಯ ಮತ್ತು ಮಾನಸಿಕ 
ಪ್ರಾಬಲ್ಕಗಳ ಪ್ರಭಾವ 7:138 ಟಿ-98 

€ ಮಾನವನು ಪ್ರವಾದಿಯಾಗಲಾರ ಮತ್ತು ಪ್ರವಾದಿ 
ಮಾನವನಾಗಿರಲು ಸಾಧ್ಯವಿಲ್ಲವೆಂಬ ಭಾವನೆ 7:63, 69, 
10:2, 11:27, 16:43, 17:94 

ಅ ಪ್ರವಾದಿಗಳ ಶಿಕ್ಷಣಗಳನ್ನು ಮರೆತು ಬಿಡುವುದು 
7:165 

€ ದೇವ ಸೂಕ್ತಗಳ ಜ್ಞಾನವಿದ್ದೂ ಚಿತ್ತಾಕಾಂಕ್ಸೆಗಳನ್ನು 
ಅನುಸರಿಸುವುದು.7:176 ಟಿ-139 

€ ಅಲ್ಲಾಹನ ಕಾನೂನಿನ ವಿಷಯದಲ್ಲಿ ನೆಪಗಳು 9:37 
೬37 - | 

ಅ ಪಥಬ್ರಷ್ಟತೆಯ ಕಾರಣಗಳ ಸಮಗ್ರ ವಿವರ 10:40 
ಟಿ-48, 10:43 ಟಿ-51, 11:87 ಟಿ-97, 14:1ರಿಂದ 3 
ಟಿ-1ರಿಂದ 4, 17, 18,-ಟ-20, 17:94 ೬-107, 
18:ಟಿ-20, 18:32ರಿಂದ 35 ಟಿ-37, 39, 19:೬-22, 23, 
19:59, 67, 68 ಟಿ-42, 19:77 ೬-47, 20:131 


ಪಾಪ ೫ 

ಅ ಮುಖಿ ಪಾಪಕಾರ್ಯ ಯಾವುದು? 7:33 

ಅ ಪಾಪದ ವಾಸ್ತವಿಕತೆ 7:ಟ-25 

೪ ಸಾಮೂಹಿಕ ಪಾಪ ಯಾವುದು? 7:ಟಿ-61, 7:165 ಟ- 
125, 8:25 ಟಿ-20 


ವಿಷಯ ಸೂಚಿ 


ಅ ಅಲ್ಲಾಹನನ್ನು ಮರೆತು ಬಿಡುವುದು? 7:8-4 

ಅ ಅಲ್ಲಾಹನ ಮಾರ್ಗದರ್ಶನ ಬಿಟ್ಟು ಶೈತಾನನ 
ಮಾರ್ಗದರ್ಶನ ಸ್ವೀಕರಿಸುವುದು 7:27 ಟಿ-16 

* ಅಲ್ಲಾಹನೆದುರು ವಿಚಾರಣೆ ಎದುರಿಸಲಿಕ್ಕಿದೆ ಎಂಬುದನ್ನು 
ಮರೆತು ಬಿಡುವುದು 7:51 

ಅ ಪರಲೋಕದ ನಿರಾಕರಣೆ ಮತ್ತು ಈ ಕಾರಣದಿಂದಾಗಿ 
ತನ್ನನ್ನು ತಾನೆ ಹೊಣೆರಹಿತನೆಂದು ಭಾವಿಸುವುದು 16:22 
ಟಿ-20, 17:45, 46 ಟಿ-5] 

೪ ನಾವು ಏನೇ ಮಾಡಿದರೂ ಅಲ್ಲಾಹನ ಬಳಿ ಕೆಲವು 
ಶಿಫಾರಸುಬಾರರು ನಮ್ಮನ್ನು ರಕ್ಷಿಸಿಕೊಳ್ಳುವರೆಂಬ ನಿರೀಕ್ಷೆ 
7:169 ೬-129, 11:105 ೬-106 

೪ ಇತರರನ್ನು ಅಲ್ಲಾಹನಿಗೆ ಸರಿಸಮಾನರೆಂದು سفت‎ 
430 

೬ ಅಲ್ಲಾಹನು ಕೊಟ್ಟಿರುವ ಆಯ್ಕೆಯ ಮತ್ತು ಇರಾದೆಯ 
ಸ್ವಾತಂತ್ರ್ಯದ ದುರುಪಯೋಗ 16:0 

ಆ ಜ್ಞಾನವನ್ನು ಬಿಟ್ಟು ಊಹೆ ಮತ್ತು ಗುಮಾನಿಗಳನ್ನು 
ಅನುಸರಿಸುವುದು 10:36 ಟಿ-44 

೪ ಅಲ್ಲಾಹನು ಕೊಟ್ಟಿರುವ ಜ್ಞಾನೇಂದ್ರಿಯ ಮತ್ತು ಅವನು 
ಕೊಟ್ಟಿರುವ ಬುದ್ಧಿಶಕ್ತಿಯಿಂದ ಪ್ರಯೋಜನ 
ಪಡೆಯದಿರುವುದು 7:146, 179, 8:22, 10:100, 13:16 
ಟಿ-27,13:19, 17:72 

೪ ಅಲ್ಲಾಹನ ಸೂಕ್ತಗಳ ಕುರಿತು ಅನಾಸ್ಥೆ 7:136, 146, 
12:105 

ಇತಿಹಾಸದ ಮೂರ್ಫ ಭಾವನೆ ಮತ್ತು ಪಾಠಟೋಧಕ‏ ٭ 
ವಾಸ್ತವಿಕತೆಗಳ ಬಗ್ಗೆ ಅಲಕ್ಷ್ಯ 7:100 ಟಿ-79, 13:6,‏ 
1445 

ಅ ತನ್ನ ಆತ್ಮಸಾಕ್ಲಿಗೆ ಮೋಸ 
ಟಿ-29 

ಅ ಸತ್ಯಕ್ಕೆ ವಿರುದ್ಧ ಹಟಮಾರಿತನ"7:101 ಟಿ-81, 7:132 
ಟಿ-94, 10:74, 15:11ರಂದ 15, 16:33 

€ ಅಹಂಭಾವ ಮತ್ತು ದೊಡ್ಡಸ್ತಿಕೆ 7:12, 36, 40, 133, 
146, 10:75, 16:22 

ಅ ತನ್ನ ಪಥಭ್ರಷ್ಟತೆ ಮತ್ತು ತಪ್ಪಿಗಾಗಿ ವಿಧಿಯ ವಿಶ್ವಾಸದ 
ಆಶ್ರಯ ಪಡೆಯುವುದು 6:148, 7:16, 16:35 

ಆ ಧರ್ಮದ ವಿಷಯದಲ್ಲಿ ಗಂಭೀರತೆಯೇ ಇಲ್ಲದಿರುವುದು 
7:51 


ಮಾಡುವುದು 10:21 


ಕುರ್‌ಆನ್‌ ವ್ಯಾಖ್ಯಾನ 
ಅ' ಅದಕ್ಕಾಗಿ بے‎ ಅನಿವಾರ್ಯ 3:130 
೪ ಯಶಸ್ಸು ಗಳಿಸುವುದಕ್ಕೆ ಈಮಾನಿನೊಂದಿಗೆ ತಕ್ಕಾ 
ಮತ್ತು ಜಿಹಾದ್‌ನ ಮಹತ್ವ 5:35 
€ ಯಶಸ್ಸು ಗಳಿಸುವುದಕ್ಕೆ ಹೊಲಸು ಪೈಶಾಚಿಕ 
ಕಾರ್ಯಗಳಿಂದ ದೂರವಿರಬೇಕಾದುದು ಅಗತ್ಮ 5:90 
ಅ ಅಕ್ರಮಿಗಳಿಗೆ ಯಶಸ್ಸು ಇಲ್ಲ 6:21 
೪ ಅದರ ಅರ್ಥ ಕುರ್‌ಆನಿನ ಮಾತಿನಲ್ಲಿ 10:ಟಿ-23 
٭‎ ಅದನ್ನು ಹೊಂದುವ ದಾರಿಗಳು 7:69, 8:45 
ಅ ಎಂತಹವರು ಅದನ್ನು ಹೊಂದಲಾರರು 10:17, 69, 
77, 17:116, 18:20, 20:69 


ಫವಾಹಿಶ್‌ (ಅಶ್ಲೀಲ ಕಾರ್ಯಗಳು) 
€ ಇದರ ಅರ್ಥದ ವಿವರಣೆ 6:ಟ-130 


ಫಹ್‌ಶಾ 
ಆ ಅರ್ಥ ಮತ್ತು ವಿವರಣೆ 16:ಟಿ-89 


ಫಾಸಿಕ್‌, ಘಾಸಿಕೀನ್‌ 
(ಕರ್ಮಭ್ರಷ್ಟ-ಕರ್ಮಭ್ರಷ್ಟರು) 

€ 'ಫಾಸಿಕ್‌'(ಕರ್ಮಬಭ್ರಪ್ಪತೆ)ನ ಅರ್ಥ 2:ಟಿ-30 

€ ಫಾಸಿಕೀನ್‌(ಕರ್ಮಭ್ರಷ್ಟರ) ಗುಣವಿಶೇಷಗಳು 


"2:26, 27 


ಅ ಅಲ್ಲಾಹನ ಸೂಕ್ತಗಳನ್ನು ಫಾಸಿಕರು ಮಾತ್ರ 
ನಿರಾಕರಿಸುತ್ತಾರೆ 2:99 

ಅ 'ಏಸ್ಕ್‌' ದಾಸ್ಕ-ಆರಾಧನಾ ನೀತಿಯಿಂದ ವಿಮುಖತೆಯ 
ಪ್ರಥಮ ಹಂತವಾಗದೆ 2:1-6 

೪ ಅಲ್ಲಾಹನೊಡನೆ ಕರಾರು ಮಾಡಿ ಮುರಿಯುವುದು 
ಫಿಸ್ಕ್‌ 3:82 ಟಿ-70 

ಅ ವಿಸ್ಕ್‌ನ ಕೆಲವು ರೂಪಗಳು 5:2 

€ ಅಲ್ಲಾಹನ ಕಾನೂನಿನಂತೆ ಶೀರ್ಮಾನ ಮಾಡದವರು 
ಫಾಸಿಕರು 5:47 

€ ಅಲ್ಲಾಹನು ಫಾಸಿಕರಿಗೆ ಸನ್ಮಾರ್ಗ ತೋರುವುದಿಲ್ಲ 
5:108 A 
ಅ ಅಲ್ಲಾಹನ ಹೆಸರೆತ್ತದೆ ವಧಿಸಲ್ಪಟ್ಟ ಪ್ರಾಣಿಯನ್ನು 
ತಿನ್ನುವುದು ಫಿಸ್ಕ್‌ 6:121 | 5 
(ಹೆಚ್ಚಿನ ಏವರಗಳಿಗ "ಫಿಸ್ಕ್‌' ನೋಡಿರಿ) 


1098 


€ ಯಾವ ಪುಣ್ಯ ಕಾರ್ಯವೂ ಲಾಭದಾಯಕವಾಗಿ 
ಪರಿಣಮಿಸದಂತಹ ಮಹಾಪಾತಕಗಳು 8:۰13 .+ 


ಲಿಬಾಸ್‌(ಉಡುಪು) 

ಅ ಮಾನವ ಪ್ರಕೃತಿ ಅದನ್ನು ಅಪೇಕ್ಸಿಸುವುದೇಕೆ? 7:26, 
27 &-16 

ಅ ಅದರ ಉದ್ದೇಶ 7:26 

ಅ ಲಅದು ಅಲ್ಲಾಹನ ನಿದರ್ಶನಗಳಲ್ಲಾಗಿದೆ 7:26 ಟಿ-16 
€ ಆದರ ನೈತಿಕ ಅವಶ್ಯಕತೆಯು ಭೌತಿಕ ಅವಶ್ಯಕತೆಗಿಂತ 
ಮುಖ್ಯವಾಗಿದೆ 7:ಟಿ-16- 

೪ یہ‎ ಉಡುಪು ಯಾವುದು? 7:ಟಿ-16 

ಅ ಉಡುಪಿನ ಕುರಿತು ಇಸ್ಲಾಮೊ ದೃಸ್ಟಿಕೋನ 7:ಟಿ-16 
6 ಇದರ ವಿಷಯದಲ್ಲಿ ಶೈತಾನನ ಶಿಷ್ಠರ ಮೂಲ 
ತಪ್ಪುಧಾರಣೆ 7:28 ಟಿ-17, 18 ۱ 

ಅ ಇಬಾದತ್‌ ವೇಳೆ ಎಂತಹ ಉಡುಪು ಬೇಕು? 1 
ಟಂ 


ಪಾವಿತ್ರ್ಯ ವರ್ಣನೆ(ಶಕ್ಲೀಸ್‌) 
೪ ಅದರ ಅರ್ಥ 2:ಟಿ-40 


ಪುಣ್ಯ ಫಲ-ಸತ್ಸಲ(ಸವಾಬ್‌) 

೪ ಯಾವ ಯಾವ ಕಾರ್ಯಗಳು ಪುಣ್ಮಘಲಕ್ಕೆ 
'| ಅರ್ಹವಾದವುಗಳು 2:103 

ಅ ಈ ಲೋಕದ ಫಲ ಮತ್ತು ಪರಲೋಕದ ಫಲ 3:145 

ಟಿ-105, 106, 4:124 


ಪುನರ್ಜನ್ಮ ಸಿದ್ದಾಂತ 
6 ಅದರ ಖಂಡನೆ 7:ಟ-30 
ಫಲಕ್‌ 
("ಆಕಾಶ ಶೀರ್ಷಿಕೆಯನ್ನು ನೋಡಿರಿ) 


ಫಲಾಹ್‌(ಯಶಸ್ಸು) 

ಅ ಎಂತಹವರು ಯಶಸ್ಸು ಹೊಂದುವವರು? 2:3ರಿಂದ 5, 
7:8, 157, 9:88 

೬ ಇದಕ್ಕೆ ಒಳಿತಿನ ಆಜ್ಞೆ ಮತ್ತು ಕೆಡುಕನ್ನು ತಡೆಯುವುದು 
ಅತ್ಯಗತ್ಯ 3:104 


1099 


€ ಫಿರ್‌ಔನನ ಸೇನೆಯು ಮುಳುಗಿದುದು 2:50 

€ 'ಏರ್‌ಔನ್‌' ಪದದ ಅರ್ಥ 7:ಟ-85 

ಆ ಠಜಿಪ್ಪಿನ ಎಲ್ಲ ಅರಸರೂ ಫಿರ್‌ಔನರೇ ಆಗಿರಲಿಲ್ಲ 
12:ಪರಿಚಯ 1 1 

ಅ ಹ. ಮೂಸಾರ(ಅ) ಸಮಕಾಲೀನ ಫಿರ್‌ಔನರು ಯಾರು? 
7:85, 93 

€ ಫಿರ್‌ಔನನ ಜನಾಂಗದ ಮುಖ್ಯ ಪಥಬ್ರಷ್ಟತೆ 
ಏನಾಗಿತ್ತು? 7:103ರಿಂದ 109, 11:96, 97 

ಅ ಹ. ಮೂಸಾರ(ಅ) ಧೆರ್ಮಪ್ರಚಾರದಿಂದಾಗಿ 
ಈಜಿಪ್ಟ್‌ನಲ್ಲಿ ರಾಜಕೀಯ ಕ್ರಾಂಶಿಯುಂಟಾಗಿ ಬಿಟ್ಟೀತೆಂಬ 
ಭೆಯ ಅವನಿಗೆ ಉಂಟಾಗಿತ್ತು 7:110 ಟ-88, 
10:78 ೬5-76 

ಅ ಅವನ ರಾಜಕೀಯ ಕುತಂತ್ರ 7:123 

೪ ಅವನ ಹಟಮಾರಿತನ 7:108ರಿಂದ 113, 130ರಿಂದ 
135 ೬-94, 10:75ರಿಂದ 79, 17:101 

ಅ ಅವನ ಜನಾಂಗದ ಮೇಲೆ ನಿರಂತರ ವಿಪತ್ತುಗಳು 
ಎರಗಿದುದು 7:130, 133 § 

೪ ಅವರಿಗೆ ಹ.ಮೂಸಾರ(ಅ) ಶಾಪ 10:88 

€ ಮುಳುಗುತ್ತಿರುವಾಗ ಅವನ ಸತ್ಕವಿಶ್ವಾಸ ಸ್ವೀಕಾರ 
10:90 ೬-91 

ಅ ಅವನಿಗೂ ಅವನ ಸೇನೆಗೂ ಪಾಠಬೋಧಧಕ ಶಿಕ್ಸೆ 8:54 
ಆ. ಅಲ್ಲಾಹನು ಅವನ ಶವವನ್ನು ಇತರರಿಗೆ ಪಾಠವಾಗಲು 
ಸುರಕ್ಷಿತವಾಗಿರಿಸಿದ್ದಾನೆ 10:92 ಟಿ-92 

ಅ ಪುನರುತ್ನಾನ ದಿನ ಅವನ ಜನಾಂಗ ಅವನ ನೇತೃತ್ವದಲ್ಲಿ 
ನರಕದ ಕಡೆಗೆ ಹೋಗುವುದು 11:98 

ಅ ಅವನು ತಾನೇ ದೇವನೆಂದು ಯಾವ ಅರ್ಥದಲ್ಲಿ 
ಸಾರಿದ್ದನು 20:ಟಿ-21 


"ಅ ಈಜಿಪ್ಟ್‌ನ ಪ್ರಾಚೀನ ಮತ ಮತ್ತು ಫಿರ್‌ಔನನ 


ಮತದೊಂದಿಗೆ ಅವನ ಭಿನ್ನಾಭಿಪ್ರಾಯ 20:ಟ-32 
ಅ ಹ. ಮೂಸಾರನ್ನು(ಅ) ಅಪಮಾನಗೊಳಿಸಲಿಕ್ಕಾಗಿ ಅವನು 
ಮಾಡಿದ ಕುತಂತ್ರಗಳು ತಿರುಗಿ ಬಿದ್ದುದು ಹೇಗೆ? 20:47ರಿಂದ 
53 ಟಿ-25 

(ಹೆಚ್ಚಿನ ವಿವರಗಳಿಗೆ "ಬನೀ ಇಸ್ರಾಈಲ್‌" ಮತ್ತು 
"ಮೂಸಾ"(ಆ) ನೋಡಿರಿ) 


ವಿಷಯ ಸೂಚಿ 


ಫಿಕ್ನಾ(ಧರ್ಮಜ್ಞಾನ) 
೪ ಇದರ ಅರ್ಥ 9:೬-120 

€ ಈ ಕುರಿತು ರೂಢಿಯಲ್ಲಿರುವ ತಪ್ಪು ಅಭಿಪ್ರಾಯ 
ಮತ್ತು ಮುಸ್ಲಿಮರ ಧಾರ್ಮಿಕ ಭಾವನೆ ಮತ್ತು ಧಾರ್ಮಿಕ 
ಶಿಕ್ಷಣದ ಮೇಲೆ ಅದರ ಪ್ರಭಾವ 9:ಟ-120 


ಫಿತ್ನ(ಪಿತೂರಿ, ಕ್ಷೋಭೆ) 

ಪದದ ಅರ್ಥ 2:ಟಿ-202‏ کو 

ಕೊಲೆಗಿಂತಲೂ ಘೋರವಾಗಿದೆ 1‏ رون ٭ 

ಪ್ರಾಬಲ್ಕ ಎಂಬ‏ درجھ ಪದದ ಪ್ರಯೋಗ,‏ "وو و 
ಅರ್ಥದಲ್ಲಿ 2:193 ಟಿ-204‏ 

ಅ ಫಿತ್ನ ರಕ್ತಪಾತಕ್ಕಿಂತಲೂ ಕೆಟ್ಟದು 2:217 

ಏತ್ನಕೋರರಿಗೆ ಮುತಶಾಬಿಹಾತ್‌ಗಳೊಂದಿಗೆ‏ ٭ 
ಅಸಾಧಾರಣವಾದ ಅಭಿರುಚಿ 3:7‏ 

6 ಅಲ್ಲಾಹನು ಫಿತ್ನದಲ್ಲಿ ಹಾಕುವುದರ ಅರ್ಥ 
541067 

೬ ವಿರೋಧಿಗಳು ಫಿತ್ನದಲ್ಲಿ ಹಾಕುವುದರ ಬಗ್ಗೆ ಜಾಗ್ರತೆ 
ವಹಿಸುವ ತಾಕೀತು 5:49 

ಪರೀಕ್ಷೆಯ ಅರ್ಥದಲ್ಲಿ ("ಸತ್ವಪರೀಕ್ಷೆ‏ سیا و 
ನೋಡಿರಿ‏ 

* "ಫಿತ್ನ" ಕುಫ್ರ್‌ನ ಪ್ರಾಬಲ್ಕದ "ಅರ್ಥದಲ್ಲಿ 8:73 ಟಿ- 
51(ಈ) > 

ಪಿತೂರಿಯ ಅರ್ಥದಲ್ಲಿ 9:47‏ آ۵ ٭ 

ಅ "و‎ ಅಕ್ರಮ ಅತ್ಕಾಚಾರದ ಅರ್ಥದಲ್ಲಿ 10:83, 
17:73 

ಅ ಅಕ್ರಮಿಗಳಿಗೆ ಸತ್ಮವಿಶ್ವಾಸಿಗಳು "ಫಿತ್ನ' "ಆಗುವುದರ 
ಅರ್ಥ 10:85 ಟಿ-83 

ಆ ಸಾಮೂಹಿಕ بث‎ ಮತ್ತು ಅದರ ಪರಿಣಾಮ 8:25 
ಟಿ-20 


೬ ಯಾವ ಫಿತ್ನವನ್ನು ಹತ್ತಿಕ್ಕಲು ಇಸ್ಲಾಮ್‌ ಯುದ್ದದ. 


ಆಜ್ಞೆ ಕೊಟ್ಟಿದೆ 8:39 ಟಿ-31 
ಅ ಇರ್ತಿದಾದ್‌(ಧರ್ಮಭ್ರಷ್ಟತೆ)ನ'ಫಿತ್ನ("ಧರ್ಮ ಭ್ರಷ್ಟತೆ” 
ನೋಡಿರಿ) 


ಫಿರ್‌ಔನ್‌ 
ಅ ಬನೀ ಇಸ್ರಾಈಲರ ಮೇಲೆ ಆತನ ಅತ್ಯಾಚಾರಗಳು 
2:49, 7:124, 127, 141, 10:83, 14:6, 20:45, 47 


ಕುರ್‌ಆನ್‌ ವ್ಯಾಖ್ಕಾನ 
ಪ್ರತಿಫಲ('ಅಜ್ಟ್‌' ಅಥವಾ ಸತ್ಸಲ) 
٭‎ ಪ್ರತಿಫಲಕ್ಕೆ(ಸತ್ವಲಕ್ಕೆ) ಅರ್ಹರು? 2:112, 274 
೪ ಎಂತಹ ಜನರು ಪ್ರತಿಫಲಕ್ಕೆ ಅರ್ಹರು? 2:ಟ-300, 
2:227, 3:57, 172, 4:114, 146, 162, 173, 5:9, 11:11, 
12:57, 18:2, 30 
٭‎ ಯಾರ ಪ್ರಶಿಫಲವನ್ನೂ ವೃರ್ಥಗೊಳಿಸಲಾಗದು 2:272, 
3:171, 7:170, 9:120, 11:115, 12:56, 90, 18:30 
ಅ ಅಲ್ಲಾಹನು ಸತ್ಯ; ರ್ಮಗಳ ಪುಣ್ಯಫಲವನ್ನು ತನ್ನ 
ಕಡೆಯಿಂದ ವೃದ್ಧಿಸಿ ಕೊಡುತ್ತಾನೆ 4:140, 173, 10:26 
೪ ಅಲ್ಲಾಹನ ಮಾರ್ಗದಲ್ಲಿ ಹೋರಾಡುವವರಿಗೆ ಅತಿ 
ದೊಡ್ಡ ಪುಣ್ಮ ಫಲವಿದೆ 4:74 
ಆ ಅಲ್ಲಾಹನ ಮಾರ್ಗದಲ್ಲಿ ಹಿಜ್ರತ್‌ ಮಾಡುವವರಿಗೆ 
ಪುಣ್ಮಫಲ ಕೊಡುವುದನ್ನು ಅಲ್ಲಾಹನು ತನ್ನ ಮೇಲೆ 
ನಿರ್ಬಂಧಗೊಳಿಸಿ ಕೊಂಡಿರುತ್ತಾನೆ 4:100 
೪ ಯಾವುದೇ ತಾರತಮ್ಮತೋರದೆ ಪ್ರವಾದಿಗಳ ಮೇಲೆ 
ವಿಶ್ವಾಸವಿರಿಸುವವರಿಗೆ ಅತಿ ದೊಡ್ಡ ಪುಣ್ಮ 28 
4152 
೪ ಸತ್ಯರ್ಮಗಳಿಗೆ ಪುಣ್ಯ ಫಲ ಕೊಡುವ ವಿಷಯದಲ್ಲಿ 
ಅಲ್ಲಾಹನ ಕಾನೂನು ದುಷ್ಕರ್ಮಗಳಿಗೆ ಕೊಡುವ ಶಿಕ್ಲೆಗಿಂತ 
ಭಿನ್ನವಾಗಿದೆ 10:26, 27 ಟಿ-33, 34, 16:96, 97 
೪: ಅಲ್ಲಾಹನ ಬಳಿ ತನ್ನ ದಾಸರಿಗೆ ದೊಡ್ಡ ಪುಣ್ಮ 
ಫಲವಿದೆ 8:28, 9:22 
೪ ಮಹತ್ತಾದ ಪುಣ್ಯಫಲ ಎಂತಹ ಜನರಿಗೆ?.17:9 
ಅ ನಿಜವಾದ ಮಹತ್ವವಿರುವುದು ಪರಲೋಕದ ಸತ್ಸಲಕ್ಕೆ 
12:57 ಟಿ-49 | 
ಅ ಸಹನೆಗೆ ಸತ್ಸಲ 16:96 
೪ ಸತ್ಯವಿಶ್ವಾಸ ಮತ್ತು ಸದಾಚಾರಗಳ ಪುಣ್ಯಫಲ 16:97 

("ಸತ್ಸಲ ಮತ್ತು ಶಿಕ್ಲೆ"ಯನ್ನು ನೀಡಿರಿ) 


ಪ್ರವಾದಿತ್ವ(ನುಬುವ್ವತ್‌) 

೪ ಇದರ ಅರ್ಥ ವಿವರಣೆ- ಮುನ್ನುಡಿ 

೪ ಇದರ ಅಗತ್ಮ ಯಾಕೆ ಉಂಟಾಯಿತು?- ಮುನ್ನುಡಿ 
$ ಸಕಲ ಪ್ರವಾದಿಗಳ ಧರ್ಮ ಒಂದೇ ಆಗಿತ್ತು. ಅವರ 
ಸಂದೇಶವೂ ಒಂದೇ ಆಗಿತ್ತು- ಮುನ್ನುಡಿ 

€ ಪ್ರವಾದಿಗಳು ಯಾವ ಕಾರ್ಯಕ್ಕಾಗಿ ಬರುತ್ತಿದ್ದರು?- 
ಮುನ್ನುಡಿ 


1100 


ಫಿಸ್ಕ್‌(ಕರ್ಮಬ್ರಷ್ಟತೆ) 
ಅ ಫಾಸಿಕರು(ಕರ್ಮಬ್ರಷ್ಟರು) ಯಾರು? 7:102 ಟಿ-82, 
7:145 43-103, 7:163, 164 3-125, 9:8, 24, 53, 80,96 
€ ಅವರಿಗೆ ಸನ್ಮಾರ್ಗ ನೀಡಲಾಗುವುದಿಲ್ಲ 9:24, 80 
ಅ ಅವರಿಗೆ ಭೂಮಿಯಲ್ಲಿ ಯಾವ ಶಿಕ್ಲೆ ಕೊಡಲಾಗುತ್ತದೆ 
7:102, 103, 7:165 -125, 10:33 

೬ ಅವರಿಂದ ಅಲ್ಲಾಹನು ಎಷ್ಟಕ್ಕೂ ಸಂತುಷ್ಪನಾಗಲಾರನು 
9:96 

ಅ 'ಫಿಸ್ಕ್‌'ನ ಅರ್ಥ ಮತ್ತು ವಾಸ್ತವಿಕತೆ 18:50 ಟಿ-48 
(“ಫಾಸಿಕ್‌" ನೋಡಿರಿ) 


ಪುರ್ಕಾನ್‌ 

೪ ಅದನ್ನು ಹ. ಮೂಸಾರಿಗೆ(ಅ) ದಯಪಾಲಿಸಲಾಗುತ್ತದೆ 
2:53 ಟಿ-69 

€ ಲದು ಕುರ್‌ಆನಿನ ಗುಣ 2:185 

ಒರೆಗಲ್ಲಿನ ಅರ್ಥದಲ್ಲಿ 3:4‏ "ےہک ٭ 


ಫೌರುಖ್‌(ವಿಜಯ) 

"ಫೌರ್‌ ಅರೀಮ್‌"(ಮಹಾವಿಜಯ) ಯಾವುದು?‏ ٭ 
10:64 ,111 ,100 ,89 ,9:72 

ಅ ವಿಜಯಿಗಳು ಯಾರು? 9:20 


ಪ್ರತಿಜ್ನೆ(ಕಸಮ್‌) ٦ 
دص ٭‎ ಮತ್ತು :9ار‎ ದೂರವಿರಿಸುವ ಪ್ರಶಿಜ್ಞೆಗಳ 
ನಿಷೇಧ ಮತ್ತು ಅವುಗಳನ್ನು ಮುರಿಯುವ وہ‎ 4+ 
೬-243 


ಅ ಅರ್ಥರಹಿತ ಪ್ರತಿಜ್ಞೆಗಳಿಗೆ ಹಿಡಿತವಿಲ್ಲ 2:225 
24 
೪ ಪ್ರತಿಜ್ಞೆ ಮುರಿಯುವ ಪ್ರಾಯಶ್ಚಿತ್ತ 2:ಟಿ-243, 5:89 
٭‎ ಪ್ರತಿಜ್ಞೆಗಳನ್ನು ಮಾರುವವರಿಗೆ ಪರಲೋಕದಲ್ಲಿ ಯಾವ 
ಪಾಲೂ ಇಲ್ಲ 3:77 

ಅರ್ಥಹೀನ ಪ್ರತಿಜ್ಞೆ(ಹರಕೆ)ಗಳ ವಿಧಿ 2:ಟಿ-310 

ಅದನ್ನು ಪಾಲಿಸಬೇಕೆಂಬ ತಾಕೀತು 5:89 ಟಿ-107 

ಸಾಕ್ಷಿಗಾಗಿ ಪ್ರತಿಜ್ಞೆ 5:106, 107 

- ಇದರ ನೈತಿಕ ಮತ್ತು ಧಾರ್ಮಿಕ ಮಹತ್ವ 16:91, 92, 

೬-90, 91 


1101 


ಅ ಸುಳ್ಳು ಪ್ರವಾದಿ ಅತಿ ದೊಡ್ಡ ಅಕ್ರಮಿ 7:37, 10:17 
ಅ ಪ್ರವಾದಿಯ ಭಾಷಣ ಮತ್ತು ಲೋಕಾರಾಧಕರ 
ಭಾಷಣದಲ್ಲಿ ವ್ಯತ್ಕಾಸ 10:ಟಿ-3 

ಅ ಪ್ರವಾದಿ ಮತ್ತು ತತ್ವಜ್ಞಾನಿಯಲ್ಲಿ اتوج‎ 
1745-1 

ಪ್ರವಾದಿ ಮತ್ತು ಜಾದುಗಾರರಲ್ಲಿ ವ್ಯತ್ಯಾಸ 10:ಟ-75‏ ٭ 
ಪ್ರವಾದಿತ್ವಕ್ಕೆ ಮುಂಚೆ ಪ್ರವಾದಿಗಳ ಜೀವನ‏ ٭ 
ಹೇಗಿರುತ್ತಿತ್ತು 14:ಟ-22‏ 

* ಪ್ರವಾದಿತ್ವಕ್ಕೆ ಮುಂಚೆ ಸಕಲ ಪ್ರವಾದಿಗಳೂ ತಮ್ಮ 
ಹಜ ಬುದ್ಧಿಯ ಸರಿಯಾದ ಉಪಯೋಗದಿಂದ 
ಏಕದೇವತ್ವ್ಯದ ವಾಸ್ತವಿಕತೆಯನ್ನು ತಿಳಿದಿರುತ್ತಿದ್ದರು 
11:58-19, 11:28 -34, 11:63, 88 

೪ ವಹ್ಮ್‌ ಸ್ವೀಕರಿಸಿಕೊಳ್ಳಲು ಪ್ರವಾದಿಯನ್ನು ಹೇಗೆ 
ಸಿದ್ದಗೊಳಿಸಲಾಗುತ್ತದೆ 7:142 ಟಿ-99 

€ ಪ್ರವಾದಿಗಳಿಗೆ ಸಾಮಾನ್ಯ ಮನುಷ್ಯರಿಗೆ ಒದಗದಂತಹ 
ಜ್ಞಾನವನ್ನು ನೀಡಲಾಗುತ್ತದೆ 7:62, 19:43 

ಅ ಪ್ರವಾದಿಯನ್ನು ಅಲ್ಲಾಹನು ವಾಸ್ತವಿಕತೆಯನ್ನು | 
ಬಲ್ಲವನನ್ನಾಗಿಯೂ ವ್ಯವಹಾರ ಜ್ಞಾನಿಯನ್ನಾಗಿಯೂ 
ಮಾಡುತ್ತಾನೆ 12:6 ಟಿ-6 

೪ ಪ್ರವಾದಿಗೆ ವಹ್ಮ್‌ ಮತ್ತು ಜ್ಞಾನ ಪ್ರದಾನವಾಗುತ್ತದೆ 
112:22 ಟಿ-20 

€ ಅವರು ಅಲ್ಲಾಹನ ಶಿಷ್ಯರಾಗಿರುತ್ತಾರೆ 12:37. 

* ಪ್ರವಾದಿಗಳಿಗೆ ಪರಮಾರ್ಣಿಗಳ ವೀಕ್ಷಣೆ 
ಮಾಡಿಸಲಾಗುತ್ತದೆ 17:ಟ-1 

ಅ ಪ್ರವಾದಿಗಳು ಯಾವ ವಿಷಯದಲ್ಲಿ ಸಾಮಾನ್ಮ 
ಜನರಿಗಿಂತ ಭಿನ್ನರಾಗಿರುತ್ತಾರೆ 14:11 ಟ-21 

ಅ ಪ್ರವಾದಿಗಳಿಗೆ ಧರ್ಮಪ್ರಚಾರ ಕಾರ್ಯಕ್ಕೆ ಬೇಕಾದ 
ವಹ್ಮ್‌ ಮಾತ್ರ ಬರುವುದಲ್ಲ ಅವರಿಗೆ ಇತರ 
ಮಾರ್ಗದರ್ಶನಗಳೂ ಸಿಗುತ್ತವೆ 11:36, 37, 
೪ ಪ್ರವಾದಿಗಳಿಗೆ ಪರಮಾರ್ಥಗಳ 
ಮಾಡಿಸಲಾಗುತ್ತದೆ 17:ಟಿ-1 

ಅ ಪ್ರವಾದಿಗಳು ಯಾವ ವಿಷಯದಲ್ಲಿ ಸಾಮಾನ್ಯ 
ಜನರಿಗಿಂತ ಭಿನ್ನರಾಗಿರುತ್ತಾರೆ 14:11 ಟ-21 
ಅ ಪ್ರವಾದಿಗಳಿಗೆ ಧರ್ಮಪ್ರಚಾರ ಕಾರ್ಯಕ್ಕೆ ಬೇಕಾದ 
ವಹ್ಮ್‌ ಮಾತ್ರ ಬರುವುದಲ್ಲ ಅವರಿಗೆ ಇತರ 
ಮಾರ್ಗದರ್ಶನಗಳೂ ಸಿಗುತ್ತವೆ 11:36, 37 


ವೀಕ್ಷಣೆ 


ವಿಷಯ ಸೂಚಿ 


ಪ್ರವಾದಿತ್ವದ ಆರಂಭ 2:1-0‏ ٭ 

€ `ಪ್ರವಾದಿಗಳ ನೇಮಕದ ಉದ್ದೇಶ 2:213, 7:ಟಿ-44, 

135, 9:33, 18:56 | 

ಅ ಅಲ್ಲಾಹನ ಮೇಲೆ ಸುಳ್ಳಾರೋಪ ಹೊರಿಸಿ ಪ್ರವಾದಿತ್ವ 

ಘೋಷಿಸುವವರು 6:93 

ಅ ದೇವ ಸಂದೇಶವಾಹಕತ್ವಕ್ಕೆ ಯಾರನ್ನು ನೇಮಕ 

ಮಾಡಬೇಕೆಂದು ಅಲ್ಲಾಹನು ಚೆನ್ನಾಗಿ ಬಲ್ಲನು 6:124 
(ಹೆಚ್ಚಿನ ವಿವರಗಳಿಗೆ "ಇಸ್ಲಾಮ್‌" ಮತ್ತು "ಧರ್ಮ" 

ನೋಡಿರಿ) | 

| ಅ ಅದೊಂದು ದತ್ತ ವಸ್ತು, ಸ್ವಾರ್ಜಿತ ವಸ್ತುವಲ್ಲ 

16:44 

೪ ಪ್ರತಿಯೊಂದು ಸಮುದಾಯಕ್ಕೆ ಒಬ್ಬ ರಸೂಲ್‌ ಇದ್ದಾರೆ 

10:47, 13:7 . 

೪ ಮಾನವನಿಗೆ ಅವನ ಮಾರ್ಗದರ್ಶನ ಯಾಕೆ ಬೇಕು? 

74-15, 16, 16:1-9 

ಅ ಇದರ ಪರವಾಗಿ ಬೌದ್ಧಿಕ ಆಧಾರ ಪ್ರಮಾಣಗಳು 

10:4-3, 16:-9, 13, 20:55-23 

ಅ ಸಕಲ ಪ್ರವಾದಿಗಳೂ ಮಾನವರಾಗಿದ್ದರು 7:63, 69, 

11:27 ಓ-37, 12: 109, 13:38 14:10, 11, 16:43 

ಆ ಜಗತ್ತಿನಲ್ಲಿ ಅಜ್ಞಾನಿಗಳು ಯಾವಾಗಲೂ ತಮ್ಮಂತಹ 

ಮಾನವರನ್ನು ಪ್ರವಾದಿಯೆಂದು ನಂಬಲು ನಿರಾಕರಿಸಿದ್ದರು 

7:63 ೬-49, 7:69, 10:2 3-2, 11:27 ೬-31, 14:10 

ಟಿ-19, 17:43-62, 17:94 8-107 

€ ಅಲ್ಲಾಹನು ಮಾನವನ ಮಾರ್ಗದರ್ಶನಕ್ಕಾಗಿ 

ಪ್ರವಾದಿತ್ವದ ಕ್ರಮ ಕೈಗೊಂಡ ಔಚಿತ್ಯ 16:ಟಿ-9, 16:44 

ಟಿ40 7 ' - 

ಅ ಮಾನವನ ಮಾರ್ಗದರ್ಶನಕ್ಕೆ ಮಾನವನೇ 

ಪ್ರವಾದಿಯಾಗಿರಬೇಕು 17:95 ಟಿ-108 

೬ ಯಾರಿಗಾದರೂ ಪ್ರವಾದಿತ್ವ ದಯಪಾಲಿಸುವುದು 

ಅಲ್ಲಾಹನ ಅನುಗ್ರಹದ ಸಂಪೂರ್ಣತೆ ಮತ್ತು ಅಲ್ಲಾಹನ 

ಕೃಪೆಯಾಗಿದೆ 12:6, 17:87 ’ ’ 

* ಸತ್ಯ ಮತ್ತು ಮಿಥ್ಮ ಪ್ರವಾದಿಗಳ ವೃತ್ಯಾಸ 10:15ರಿಂದ 

17 ಟಿ-21ರಿಂದ 23 

ಅ ಪ್ರವಾದಿಯ ಸತ್ಮತೆಯನ್ನು ಯಾವುದರಿಂದ 

ಗುರುತಿಸಲಾಗುತ್ತದೆ 11:35 ಟಿ-39, 11:54ರಿಂದ 56, 

11:88 ೬3-99, 12:104 -73, 13:7 ೬-15, 16,47 


ಕುರ್‌ಆನ್‌ ವ್ಯಾಖ್ಯಾನ 
٭‎ ಪ್ರವಾದಿಗಳ ಸಂದೇಶ 10:ಟ-74, 16:36 
€ ಸಕಲ ಪ್ರವಾದಿಗಳ ಶಿಕ್ಷಣವೂ ಆಹ್ವಾನವೂ ಒಂದೇ 
ಆಗಿತ್ತು 7:೬3-44, 49, 53, 7:73, 85, 140, 10:5-74, 
11:25, 26, 50, 59 ಟಿ-65, 11:84, 12:ಪರಿಚಯ, 
12:38, 14:9, 10, 16:2, 36 
ಅ ಸಕಲ ಪ್ರವಾದಿಗಳ ಧರ್ಮ ಒಂದೇ ಆಗಿತ್ತು 12:38 
ಟಿ34 
ಅ ಯಾವ ಪ್ರವಾದಿಯೂ ಹೊಸೆ 
ಸ್ನಾಪಕನಾಗಿರಲಿಲ್ಲ 12:ಟಿ-34 
ಅ ಸಕಲ ಪ್ರವಾದಿಗಳೂ ತಮ್ಮ ಜನಾಂಗದ ಭಾಷೆಯಲ್ಲೇ 
ದೇವ ಸಂದೇಶವನ್ನು ತರುತ್ತಿದ್ದರು 14:4 
ಅ ದೇವಕಾನೂನಿನ ಹೊರತು ಇತರ ಕಾನೂನನ್ನು 
ಅನುಸರಿಸುವುದು ಪ್ರವಾದಿಗಳ ಕೆಲಸವಾಗಿರಲಿಲ್ಲ 12:76 
ممیت‎ | 
೪ ಪ್ರವಾದಿಗಳು ಸತ್ಮನಿಷೇಧಿ 


ಮತದ 


ಸರಕಾರಗಳನ್ನು; 


ಅನುಸರಿಸಲಿಕ್ಕಾಗಿ ಬಂದಿರಲಿಲ್ಲ 7:ಟಿ-88 
* ಪ್ರವಾದಿಗಳು ಕೇವಲ "'ಮತ'ದ ಬದಲು ಅಖಿಲ 
ಜೀವನದ ವ್ಯವಸ್ಥೆಯನ್ನೇ ಸುಧಾರಿಸಲಿಕ್ಕಾಗಿ ಬರುತ್ತಿದ್ದರು 


7:8388, 12:1-0 

ಅ ಅಲ್ಲಾಹನ ದಾಸ್ಕ-ಅನುಸರಣೆಯೊಂದಿಗೆ ಪ್ರವಾದಿಯ 
ಅನುಸರಣೆಯ ಆಜ್ಞೆ 8:1, 20, 24, 46, 9:71 

ಪ್ರವಾದಿಗಳು ಸ್ವತಃ ಪವಾಡಗಳನ್ನು ತೋರಿಸಲು‏ ٭ 
ಶಕ್ತರಾಗಿರುವುದಿಲ್ಲ 13:38 ಟಿ-57, 14:11‏ 

* ಪ್ರವಾದಿಗಳಿಗೆ ಪವಾಡಗಳನ್ನು ಏಕೆ ಕೊಡಲಾಗುತ್ತದೆ? 
7:58-87, 17:1-9 

ನಿರ್ಭಯರಾಗಿ ತಮ್ಮ ಸಂದೇಶವನ್ನು ಮುಂದಿಡುವುದು‏ وی 
ಪ್ರವಾದಿಗಳ ಕರ್ತವ್ಯ 7:1 ಟಿ-2‏ 

€ ಪ್ರವಾದಿಗಳ ನಡುವೆ ಸ್ಥಾನಗಳ ವ್ಯತ್ಯಾಸವಿದೆ 17:55 
٭‎ ಒಬ್ಬ ರಸೂಲರ ಆಜ್ಜೋಲ್ಲಂಘನೆ ಸಕಲ ರಸೂಲರ 
ಆಜ್ಞೋಲ್ಲಂಘನೆಯಾಗಿರುತ್ತದೆ 11:59 ಟಿ-65 

€ ಪ್ರವಾದಿತ್ವದ ಮಹತ್ವ 7:11-7, 128-22, 5 
17 

ಅ ನೇರವಾಗಿ ಪ್ರವಾದಿಯಿಂದ ಅಭಿಸಂಬೋಧಿಸಲ್ಪಟ್ಟ 
ಜನಾಂಗದ ನೆಲೆಯು ಇತರರ ಮುಖಾಂತರ ಸಂದೇಶ 
ತಲಪಿದ ಜನಾಂಗಗಳಿಗಿಂತ ಭಿನ್ನವಾಗಿರುತ್ತದೆ 7:ಟಿ-50 


- 1102 

೪ ಪ್ರವಾದಿಗಳು ಅಲ್ಲಾಹನಿಂದ ಆರಿಸಲ್ಪಟ್ಟವರಾಗಿರುತ್ತಾರೆ 
12:6 . 

ಅ ಪ್ರವಾದಿಗಳ ಅಸಾಧಾರಣ ಶಕ್ತಿಗಳು 12:94 ಟಿ-66 
೪ ಪ್ರವಾದಿಗಳು, ಅದೃಶ್ಯ ಜ್ಞಾನಿಗಳೂ ಅತಿಮಾನವ 
ಗುಣವುಳ್ಳವರೂ ಆಗಿರುವುದಿಲ್ಲ 17:86, 87 ಟಿ-104 

ಪ್ರವಾದಿಗಳು ಅದೃಶ್ಯ ವಿಷಯಗಳ ಪೈಕಿ ಅಲ್ಲಾಹ್‌‏ ٭ 
ಅವರಿಗೆ ತಿಳಿಸಿದಪ್ಪನ್ನು ಮಾತ್ರ ತಿಳಿದಿರುತ್ತಾರೆ 11:46,‏ 
47,49 

€ ಪ್ರವಾದಿಗಳ ನಿರ್ದೋಷಿತ್ವದ ವಾಸ್ತವಿಕತೆ 
11-50, 124822 | 

€ ಜನರ ಅದೃಷ್ಟಗಳ ತೀರ್ಮಾನ ಮಾಡುವುದು 
ಪ್ರವಾದಿಯ ಕೆಲಸವಲ್ಲ 17:54 ಟಿ-61 

ಅ ಪ್ರವಾದಿಯ ಹೊಣೆಗಾರಿಕೆಗಳ ಮೇರೆ ಯಾವುದು? 
16:35 

€ ಜನರನ್ನು ನೇರ ಮಾರ್ಗಕ್ಕೆ ತಂದೇ ಶೀರಬೇಕಾದುದು 
ಪ್ರವಾದಿಯ ಕೆಲಸವಲ್ಲ 10:108, 11:34 ಟಿ-38, 11:86 
೬-95, 17:105 -118 

ಅ ಪ್ರವಾದಿಯನ್ನು 'ಮುದಕ್ಕಿರ್‌'(ನೆನಪಿಸುವವರು) ಎಂದು 
ಯಾವ ಅರ್ಥದಲ್ಲಿ ಹೇಳಲಾಗುತ್ತದೆ 7:ಟಿ-135 

ಅ ಪ್ರವಾದಿಯ ಕೆಲಸ ದಿವ್ಯವಾಣಿಯನ್ನು ಅನುಸರಿಸುವುದು 
ಮಾತ್ರ 10:109 

ಅ ಪ್ರವಾದಿಯ ಕೆಲಸ ಯಾವುದು? ಯಾವುದು ಅಲ್ಲ? 
13:-16, 14:1, 17:88-28 

೪ ಮಾನವತೆಯ ಪಾಲಿಗೆ ಪ್ರವಾದಿಯ ನೇಮಕವು ಭೂಮಿಗೆ 
ಮಳೆ ಇರುವಂತೆ 7:57, 58 ಟಿ-46 

€ ಮಾನವತೆಯ ಯಶಸ್ಸು ಪ್ರವಾದಿಯ ಅನುಸರಣೆಯನ್ನು 
| ಹೊಂದಿಕೊಂಡಿದೆ 7:24, 25 ಟಿ-28 

ಆ ಪ್ರವಾದಿಯ ಆಗಮನವು ಒಂದು ಜನಾಂಗದ ಅದೃಷ್ಟದ 
ತೀರ್ಮಾನದ ಘಳಿಗೆಯಾಗಿರುತ್ತದೆ 10:47 ಟಿ-56 

ಅ ಪ್ರವಾದಿಗಳು ಭರವಸೆಗೆ ಯೋಗ್ಯರಾಗಿರುತ್ತಾರೆ 7:68 
ಅ ತಮ್ಮ ಜನಾಂಗದ ಹಿತಚಿಂತಕರಾಗಿರುತ್ತಾರೆ 7:62, 68 
೪ ಅವರು ಯಾವುದೇ ಮಾತನ್ನು ಸತ್ಯಕ್ಕೆ ವಿರುದ್ಧವಾಗಿ 
ಆಡುವುದಿಲ್ಲ 7:105 

ಅ ಪ್ರವಾದಿಗಳು ತಮ್ಮ ಕಾರ್ಯದಲ್ಲಿ 
ನಿಷ್ಟಾರ್ಥಿಯಾಗಿರುತ್ತಾರೆ 10:72, 11:29, 51 


1103 
ಅ ಅಲ್ಲಾಹನು ಪ್ರವಾದಿಯನ್ನು ಏಕೆ ಕಳುಹಿಸುತ್ತಾನೆ? 
20:134 
ಆ ಪ್ರವಾದಿಗೆ 'ಹುಕ್ಮ್‌' ಮತ್ತು 'ಇಲ್ಮ್‌' 
ದಯಪಾಲಿಸುವುದರ ಅರ್ಥ 12:22 ಟಿ-20, 19:0 
೪ ಪ್ರವಾದಿಗಳು ಜನನಕ್ಕೆ ಮುಂಚೆಯೇ ಪ್ರವಾದಿತ್ವಕ್ಕೆ 
ನಾಮಕರಣಗೊಂಡಿರುತ್ತಾರೆ 19:6, 7, 21 
€ ಪ್ರವಾದಿಗಳಿಗೆ ಪ್ರವಾದಿತ್ವ ಹೇಗೆ ನೀಡಲಾಗುತ್ತದೆ? 
20:ಪರಿಚಯ, 9ರಿಂದ 13 
೬ ಪ್ರವಾದಿಗಳು ಸದಾ ಅತ್ಯುನ್ನತ ಗುಣವಿಶೇಷಗಳನ್ನು 
ಹೊಂದಿದವರಾಗಿರುತ್ತಾರೆ 20:ಟ-15 
ಅ ಪ್ರವಾದಿಗಳ. ಗುಣವಿಶೇಷಗಳು 19:12ರಿಂದ 14, 
30ರಿಂದ 32, 41, 51 


ಪ್ರವಾದಿ ಪತ್ಲಿಯರು 
(ವಿವರಗಳನ್ನು "ಮುಹಮ್ಮದ್‌(ಸು" ಶೀರ್ಷಿಕೆಯಲ್ಲಿ 
ನೋಡಿರಿ.) 


ಬರ್ಕತ್‌(ಸಮೃದ್ದಿ). 
ಅ ಅರ್ಥ ಮತ್ತು ವಿವರಣೆ 7:54 ಟಿ-43 
ಅ ಅಲ್ಲಾಹನು ಸಮೃದ್ದ ನಾಗಿರುವುದರ ಅರ್ಥ 7:ಟ-43 


ಬರರ್ನುಖ್‌(ಮರಣಾನಂತರ 
ಪುನರುತ್ಥಾನ ಪೂರ್ವದ ಸ್ಥಿತಿ) 
೬ ಮರಣ ಮತ್ತು ಪುನರುತ್ಥಾನದ ನಡುವಿನ "ಬರುಖ್‌" 
ಜೀವನದ ಸ್ಥಿತಿ 16:ಟ-26 

ಅ ಗೋರಿಯ ಶಿಕ್ಲ(ಬರ್ಥುಖ್‌ನ ಯಾತನೆ)ಗೆ ಆಧಾರ 
8:50, 51, 16:6 

ಸುಖದ ಆಧಾರ 16:ಟ-26‏ ۶8م چان ٭ 


ಮುತ್ತು 


ಬಗ್ಕ್‌(ಅತಿರೇಕ) 
೪ ಅರ್ಥ ಮತ್ತು ವಿವರಣೆ 16:90 ಟಿ-89 


ಬಡ್ಡಿ 
ಅ "تہ‎ ಪದದ ಸಂಶೋಧನೆ 2:275 ಟಿ-315 
ಅ ಆದು ನಿಷಿದ್ದಗೊಂಡಿರುವುದು 2:275, 276, 279 


೪ ಅದು ಬುದ್ಧಿಗೆ ವಿರೋಧವಾಗಿರುವುದು 2:275 81-6 


ವಿಷಯ ಸೂಚಿ 


ಅ ಪ್ರವಾದಿಯನ್ನು ವಿರೋಧಿಸುವುದು ಅಲ್ಲಾಹನನ್ನು 
ವಿರೋಧಿಸುವುದಕ್ಕೆ ಸಮಾನ. ಅದರ ಶಿಕ್ಷೆ ಕಠಿಣವಾಗಿರುತ್ತದೆ 
&13 

ಆ ಪ್ರವಾದಿಯನ್ನು ಸುಳ್ಳಾಗಿಸುವವರು ಯಾತನೆಗೆ ಅರ್ಹರು 
16:63 

€ ಪ್ರವಾದಿಗಳನ್ನು ವಿರೋಧಿಸಿ ಯಾವ ಜನಾಂಗವೂ 
ವಿನಾಶದಿಂದ ಪಾರಾಗಲಾರದು 17:ಟಿ-90 

೪ ಪ್ರವಾದಿಯನ್ನು ಸುಳ್ಳಾಗಿನುವವರ ಮೇಲೆ ಯಾತನೆ 
ಎರಗುವುದು ಯಾವಾಗ? 8:33 ಟಿ-27 

೪ ಪ್ರವಾದಿಗಳು ಯಾವ ಸ್ಥಿತಿಯಲ್ಲಿ ಶಪಿಸುತ್ತಾರೆ? 10:88 
ಟಿ89 

೪ ಅಪರಾಧಿಗಳು ಸದಾ ಪ್ರವಾದಿಗಳನ್ನು ಗೇಲಿ ಮಾಡಿದರು 
15:11 

ಆ ಪ್ರವಾದಿಗೆ ಹಿಂಸೆ ಕೊಡುವುದರ ಪರಿಣಾಮ 9:61 

ಅ ಅಲ್ಲಾಹ್‌ ಮತ್ತು ರಸೂಲರನ್ನು ಎದುರಿಸುವುದರ 
ಪರಿಣಾಮ 9:63 

೬ ನಾಶ ಹೊಂದಿದ ಜನಾಂಗಗಳು ಪ್ರವಾದಿಗಳನ್ನು 
ಹೇಗೆ ಸ್ವಾಗತಿಸಿದ್ದವು 14:8ರಿಂದ 15 

ಆ ಪ್ರಮದಿಗಳನ್ನು ಸುಳ್ಳಾಗಿಸುವುದರ ದುಷ್ಪರಿಣಾಮ 7:36, 
64,72, 78, 84, 91, 95, 96, 9:69, 70 ೬-79, 10:13, 
73, 11:59, 60, 62ರಿಂದ 67, 82, 94, 12:48-79, 12:110, 
13:31, 32, 14:15, 15:73, 74, 78ರಿಂದ 84, 16:36 ಟ- 
34, 16:112, 113, 18:106 

೪ ಪ್ರವಾದಿಗಳ ಮಾತು ಕೇಳದವರು ಪರಲೋಕದಲ್ಲಿ 
ಪಶ್ಚಾತ್ತಾಪ ಪಡಬೇಕಾಗುವುದು 7:53, 10:54, 14:44 

ಅ ಪ್ರವಾದಿಗಳೇ ಪರಮ ಸತ್ಯಸಂಧರಾಗಿದ್ದರೆಂದು 
ಪರಲೋಕದಲ್ಲಿ ತಿಳಿದು ಬರುವುದು 7:43, 53 

ಅ 'ನಬೀ' ಪದದ ಅರ್ಥ 19:ಟ-30 

ಅ ನಬೀ” ಮತ್ತು "ರಸೂಲ್‌" ಪದಗಳ ಪಾರಿಭಾಷಿ 

ವೃತ್ಕಾಸ 19:ಟ-30 : 

ಅ ಪ್ರವಾದಿಗಳ ಮತ್ತು ರಸೂಲರ ಸಂಖ್ಯೆ 19:ಟ-30 
ಅ ಪ್ರವಾದಿಗಳ ವಂಶಾವಳಿ 19:58 

ಅ ಪ್ರವಾದಿಯ ಕೆಲಸ ಯಾತನೆ ಕೊಡುವುದಲ್ಲ ಬದಲಾಗಿ 
ದೇವ ಸಂದೇಶವನ್ನು ತಲಪಿಸುವುದಾಗಿರುತ್ತದೆ 18:56 ಟಿ-53 
ಅ ಪ್ರವಾದಿಯ ಕೆಲಸವು ಜನರನ್ನೆಲ್ಲ ಸತ್ಯವಿಶ್ವಾಸಿಗಳನ್ನಾಗಿ 
ಮಾಡಿ ಬಿಡುವುದಲ್ಲ 18:6 ಟಿ-4 


ಕುರ್‌ಆನ್‌ ವ್ಯಾಃ್ಕಾನ 
€ ಯುದ್ದಕ್ಕಾಗಿ ಹೊರಡುತ್ತಿರುವಾಗ ಮುಸ್ಲಿಮರ ಸ್ಥಿತಿ 
8:5ರಿಂದ 7, ಪರಿಚಯ, 42 
ಅ ಮುಸ್ಲಿಮರ ಸಂಖ್ಯೆ 8:ಪರಿಚಯ 
ಅ ಯುದ್ದ ಸಿದ್ದತೆ 8:ಪರಿಚಯ 
یف‎ ಯುದ್ಧದ ಆರಂಭ ಹೇಗಾಯಿತು? (ಮಗಾರೀಯ 
ವರದಿಗಳು ಮತ್ತು ಕುರ್‌ಆನಿನ ಹೇಳಿಕೆಯ ನಡುವೆ 
ಭಿನ್ನತೆ 8:ಟಿ-4 
8 ಸತ್ಮನಿಷೇಧಿಗಳೊಂದಿಗೆ ಶೈತಾನನಿದ್ದನು ಆದರೆ 
ಅಲ್ಲಾಹನ ಶಿಕ್ಷೆಯನ್ನು ಕಂಡು ಓಡಿಬಿಟ್ಟನು 8:48 
೪ ಮುಸ್ಲಿಮರಿಗೆ ಅಲ್ಲಾಹನು ಯಾವ ಯಾವ ವಿಧಗಳಿಂದ 
ಸಹಾಯ. ಮಾಡಿದನು 8:ಟಿ-1, 8:43, 44 ಟಿ-36 
೪ ಸತ್ಮವಿಶ್ವಾಸಿಗಳ ಪರೀಕ್ಸೆ 8:17 
ಅ ಮುಹಾಜಿರರ ಮತ್ತು ಅನ್ಸಾರರ ಆತ್ಮಾರ್ಪಣೆ 8: 
ಪರಿಚೆಯ, 11:ಪರಿಚಯ 
ಅ ಮುನಾಫಿಕರ ವರ್ತನೆ 8:5, 6, ಪರಿಚಯ, 
8:49 ಟಿ-41 
೪ ಯಹೂದಿಯರ ವರ್ತನೆ 8:ಟಿ-41 
ಅ ಕುರೈಶರ ಶಕ್ತಿಯ ಮೇಲೆ ಪ್ರಥಮ ಪ್ರಬಲ ಹೊಡೆತ 
8:ಪರಿಚಯ 
ಆ ಕುರೈಶರ ಸೋಲು ಅವರ ವಿರುದ್ದ ಅಲ್ಲಾಹನ 
ತೀರ್ಪಾಗಿತ್ತು 8:13, 14 ೬-15, 8:41 
ಅ ಅದು ಅವರಿಗೆ ಅಲ್ಲಾಹನ ಶಿಕ್ಲೆಯಾಗಿತ್ತು 
8:35 ಟಿ-28 
೪ ಹತರಾದ ಸತ್ಕನಿಷೇಧಿಗಳ ಅಂತಿಮ ಪರಿಣಾಮ 8:50 
ಅ ಸಮರಾರ್ಜಿತ ಸೊತ್ತಿನ ವಿತರಣೆಯಲ್ಲಿ ಮುಸ್ಲಿಮರ 
ನಡುವೆ ಭಿನ್ನಾಭಿಪ್ರಾಯಗಳು ಮತ್ತು ಅದರ ತೀರ್ಮಾನ 
8:1 3-1, 8:41 -32 
೪ ಮುಸ್ಲಿಮರ ಒಂದು ತಪ್ಪು ಮತ್ತು ಆ ಬಗ್ಗೆ ಎಚ್ಚರಿಕೆ 
8:67, 68 
೪ ಬದ್ಸ್‌ ಯುದ್ಧದ ಪ್ರಭಾವ ಮತ್ತು ಪರಿಣಾಮಗಳು 
8:ಪರಿಚಯ 
೬ ಯುದ್ದದ ಕುರಿತು ಕುರ್‌ಆನಿನ ವಿಮರ್ಶೆ 8:ಟಿ-1 
€ ಯುದ್ಧ ಸೆರೆಯಾಳುಗಳನ್ನು ಅಭಿಸಂಬೋಧಿಸಿದುದು 
8:70, 71 


ಅದು ನ್ಯಾಯ ಬಾಹಿರವಾಗಿರುವುದು 2:ಟಿ-317 
ಅ ವ್ಯಾಪಾರ ಮತ್ತು ಬಡ್ಡಿಯಲ್ಲಿ ವೃತ್ಕಾಸ 2:ಟಿ-318 
೪ ಬಡ್ಡಿಕೋರನ ಅಂತ 2:275 ಟಿ-316 

೪ ಲದರ ಅಧ್ಯಾತ್ಮಿಕ, ಆರ್ಥಿಕ ಮತ್ತು ನೈತಿಕ ಹಾನಿಗಳು 
2:ಟಿ-316ರಿಂದ 318, 3:43-99 

೪ ಅದರ ಧಾರ್ಮಿಕ ವಿಧಿ 2:275ರಿಂದ 279 

ಆ ದಾನ ಮತ್ತು ಬಡ್ಡಿಯ ಹೋಲಿಕೆ 2:276 ಟಿ-320 
€ ಗತ ಬಡ್ಡಿ ವ್ಯವಹಾರವನ್ನೂ ಅನೂರ್ಜಿತಗೊಳಿಸಿದುದು 
| 2.278, 279 4-323 

೪ ಬಡ್ಡಿಯು ಕ್ರಿಮಿನಲ್‌ ತಕ್ಸೀರೆಂದು ಪರಿಗಣಿಸಲಾಗುತ್ತದೆ 
2:279 ಟಿ-323 

ಅ ಅಡವಿನಲ್ಲಿ ಬಡ್ಡಿಯ ರೂಪ 2:283 ಟಿ-331 

೪ ಇದರ ದೂರಗಾವೂ ಕೆಡುಕುಗಳು 3:130 ಟಿ-98 
೬ ತೌರಾತ್‌ನಲ್ಲಿ ಅದರ ನಿಷೇಧ 4:16! ಟಿ-200 


ಬದ್ರ್‌ 

ಹದಿನೇಳು ಕೈದಿಗಳನ್ನು ಸಾರ್ವತ್ರಿಕ ಕ್ಷಮೆಯಿಂದ‏ ف 
ವಿರಹಿತಗೊಳಿಸಲಾದುದು 2:ಟಿ-205‏ 

ಅ ಇಸ್ಲಾಮ ಆಂದೋಲನದ ಇತಿಹಾಸದಲ್ಲಿ تد‎ 
ಯುದ್ದದ ಸ್ಥಾನ 3:ಪರಿಚಯ 

ಅ ಬದ್ರ್‌ ಘಟನೆಯಲ್ಲಿ ಧರ್ಮಪ್ರಚಾರದ ಪಾಠ 
3:13 4-10 

ಎರಡನೆಯ ಬದ್ರ್‌ ಘಟನೆ 3:ಟಿ-124‏ ٭ 


ಬದ್‌ ಯುದ್ಧ 

€ ಅದಕ್ಕೆ ಕಾರಣಗಳು 8:ಪೆರಿಚಯ 

ಅದರ ಮಹತ್ವ 8:ಪರಿಚಯ, 7 ಟಿ-7,.15 

ಅ ಸತ್ಯನಿಷೇಧಿಗಳು ಯಾವ ಇರಾದೆಗಳೊಂದಿಗೆ 
"ಬಂದಿದ್ದರು? 8:ಪರಿಚಯ ಟಿ-15, 8:48 

೪ ಎಂತಹ ಸಂಭ್ರಮದೊಂದಿಗೆ ಬಂದಿದ್ದರು 8:47 

೪ ಅವರ ಸೈನಿಕರ ಸಂಖ್ಯೆ 8:ಪರಿಚಯ 

೪ ಪ್ರವಾದಿವರ್ಯರು(ಸ) ಯುದ್ಧಕ್ಕೆ ಹೊರಡುವ 
ನಿರ್ಧಾರವನ್ನು" ಎಂತಹ ಪರಿಸ್ಥಿಶಿಯಲ್ಲಿ ಮಾಡಿದ್ದರು 
8:ಪರಿಚಯ 

ಅ ಅವರ ದೃಷ್ಟಿಯಲ್ಲಿ ಯುದ್ದದ ಉದ್ದೇಶ 8: ಪರಿಚಯ 
ಅ ಅಲ್ಲಾಹನ ಮುಂದೆ ಯಾವ ಉದ್ದೇಶವಿತ್ತು? 8:7, 8, 42 


16 


€ ಅವರು ಕರಾರುಗಳನ್ನು ಮುರಿದುದು 2:63, 64, 83, 
93, 3:187, 5:12, 13, 70 

ಅ ಸಬ್ಬಾತದ ನಿಯಮದ ಉಲ್ಲಂಘನೆ 2:65 ಟಿ-81 
€ ಅವರಿಗೆ ಗೋವಿನ ಬಲಿದಾನದ ಅಪ್ಪಣೆ ಕೊಡಲಾಗುತ್ತದೆ 
2:67 

೪ ಅವರ ಹೃದಯ ಕಾಠಿಣ್ಮ 2:74 

೪ ಅವರೊಡನೆ ಮಾಡಲಾದ ಕರಾರುಗಳು 2:83, 84, 93, 
187 ಟ-132, 5:12 

ಅ ಅವರ ವಂಶೀಯ ಪಕ್ಟಪಾತ 2:90 ಟಿ-97 

ಅ ಬೆಬಿಲೋನಿನ ಸೆರೆವಾಸದ ವೇಳೆ ಅವರ ಪರಿಸ್ಥಿತಿ 
2:102 ೬8-105 

ಅ ಅವರಿಗೆ ಪರಲೋಕದ ಕಠಿಣ ವಿಚಾರಣೆಯನ್ನು 
ನೆನಪಿಸಿದುದು 2:123 

೪ ಅವರಿಗೆ ಅನುಗ್ರಹಗಳೆನ್ನು ದಯಪಾಲಿಸಿದುದರ ಅರ್ಥ 
2122-123 

ಅ ಅವರ ವೃತ್ತಾಂತವು ಜಗತ್ತಿನ ಜನಾಂಗಗಳಿಗೆ 
ಮಾದರಿಯಾಗಿರುವುದು 2:211 ಟಿ-229, 268 

ಅ ಅವರ ವಲಸೆಯ ಘಟನೆ 2:243 ಟ-266 

ಅ ಅವರು ಪ್ರವಾದಿ ಸಮೂಈಲರ ಮುಂದೆ ತಮಗಾಗಿ 
ಒಬ್ಬ ಅರಸನನ್ನು ನೇಮಿಸಬೇಕೆಂಬ ಬೇಡಿಕೆ ಇರಿಸಿದುದು 
2:246 

ಅ 'ತಾಬೂತ್‌ ಸಕೀನ'ವನ್ನು ಮರಳಿಸುವ ಸುವಾರ್ತೆ 2:248 
ಅ 'ಜಲಾಶಯ'ದ ಘಟನೆಯಲ್ಲಿ ಅವರ ಅಸಹನೆಯ 
ಉದಾಹರಣೆ 2:249 

೪ ತೌರಾತ್‌ನ ಇತಿಹಾಸ 3:ಟಿ-2 

೪ ಅವರಿಗಾಗಿ ಹ.ಈಸಾರನ್ನು(ಅ) ರಸೂಲ್‌ ಆಗಿ ನೇಮಕ 
ಮಾಡಿದುದು 3:49 

ಅ ಹ. ಈಸಾರ(ಅ) ಸಂದೇಶ 3:50, 51 ಟಿ-48 

ಅ ಹ. ಈಸಾರ(ಲ) ಕರೆಗೆ ವಿರುದ್ಧ ಅವರ ನಿಷೇಧ ನೀತಿ 
352 

ಅ ಹೆ. ಈಸಾರ(ಅ) ವಿರುದ್ಧ ಅವರ ರಹಸ್ಯ ಕುತಂತ್ರಗಳು 
3:54 

೪ ಅವರಿಗಾಗಿ ಕೆಲವು ಆಹಾರ ವಸ್ತುಗಳ ನಿಷೇಧ 3:93 
ಟಿ-76, 77 | 

೬ ಅವರನ್ನು ಕ್ರೋಧಕ್ಕೊಳ ಪಡಿಸುವ ತೀರ್ಮಾನ 3:112 
೪ ಅವರಲ್ಲಿ ಸಜ್ಜನರ ನಿಲುಮೆ 3:113, 114 


ವಿಷಯ ಸೂಚಿ 


ಬನೀ ಇಸ್ರಾಈಲ್‌ 
ಅ ಅವರಿಗೆ ಆ ಹೆಸರು ಬರಲು ಕಾರಣ 2:ಟಿ-56 

೪ ಅವರ ವಿಷಯದಲ್ಲಿ ಪವಿತ್ರ ಕುರ್‌ಆನಿನ ವಿಮರ್ಶೆ 2:44 
೪ ಅವರಿಗೆ ಕುರ್‌ಆನಿನ ಆಹ್ವಾನ 2:41ರಿಂದ 46 

೪ ಲೋಕದ ಜನರ ಮೇಲೆ ಅವರಿಗೆ ಮಹತ್ವ ನೀಡಿದುದರ 
ಅರ್ಥ 2:47 ಟಿ-62, 2:122 

೪ ಅವರು ಕೆಟ್ಟು ಹೋಗಲು ಕಾರಣಗಳು 2:ಟಿ-63, 
2:246 ಟಿ-268 

೪ ಅವರ ಮೇಲೆ ಫಿರ್‌ಔನನ ಅಕ್ರಮ ಅತ್ಯಾಚಾರಗಳು 
2:49, 20:47 

೪ ಸಮುದ್ರವನ್ನು ಸೀಳಿ ಅವರಿಗಾಗಿ ದಾರಿ 
ಮಾಡಿಕೊಡಲಾಗುತ್ತದೆ 2:50 

೪ ಅವರು ಕರುವನ್ನು ಪೂಜಿಸ ತೊಡಗುತ್ತಾರೆ 2:51, 7:148 
೪ ಈಜಿಪ್ಟ್‌ನಿಂದ ಹೊರಟು ಸಿನಾಯ್‌ ಪರ್ಯಾಯ 
ದ್ವೀಪಕ್ಕೆ ಹೋಗುತ್ತಾರೆ 2:ಟಿ-67 

ಅ ಅವರಲ್ಲಿ ಗೋಪೂಜೆ ಬಂದುದೆಲ್ಲಿಂದ 2:ಟಿ-68 

೪ ಗೋಪೂಜೆ ಮಾಡಿದ್ದಕ್ಕಾಗಿ ಬನೀ ಇಸ್ರಾಈಲರ 
ಮುಶ್ರಿಕರಿಗೆ ಕೊಡಲಾದ ಶಿಕ್ಸೆ 2:54 ಟಿ-70 

ಅ ಅವರ ಧಾರ್ಮಿಕ ಮತ್ತು ನೈತಿಕ ಅಪರಾಧಗಳು 2:51, 
55ರಿಂದ 59, 87, 90, 3:183, 4:155ರಿಂದ157, 5:13 
೪ ಅವರ ಮೇಲೆ ಮೋಡದ ನೆರಳನ್ನು ಹರಡಲಾಗುತ್ತದೆ 
257 

ಅ ಅವರ ಮೇಲೆ ಮನ್ನ್‌ ಮತ್ತು ಸಲ್ಫಾದ ಅವತರಣ 
2:57 

ಅ ಅವರಿಗೆ ಸಾಪ್ಟಾಂಗವೆರಗುತ್ತ ಪ್ರವೇಶಿಸುವ ಅಪ್ಪಣೆ 
ಕೊಡಲಾದ ನಾಡು 2:58 ಟಿ-74 

ಅ ದುರಾಚಾರಗಳ ಶಿಕ್ಲೆ ಅನುಭವಿಸುತ್ತಾರೆ 2:59 

೬ ಅವರಿಗಾಗಿ ಬಂಡೆಗಳಿಂದ ಚಿಲುಮೆ ಹೊರಡಿಸಲಾಗುತ್ತದೆ 
260 

ಅ ಸಹನೆಗೆಟ್ಟು ಪೇಟೆಯ ಆಹಾರ ಬಯಸುತ್ತಾರೆ 2:61 
ಅ ಅವರು ಸತ್ಯವನ್ನು ನಿಷೇಧಿಸಿದುದು, ಪ್ರವಾದಿಗಳನ್ನು 
ವಧಿಸಿದುದು ಮತ್ತು ಅಜ್ಞೋಲ್ಲಂಘನೆಗಳನ್ನು ಮಾಡಿದುದು 
2:61, 3:183, 184, 5:70,71 -. 

ತಮ್ಮ ಪ್ರವಾದಿಗಳೊಂದಿಗೆ ಅವರ ಅಪರಾಧೀ‏ ٭ 
ವರ್ತನೆಗಳ ಸಾಕ್ಸ್ಯಗಳು 2:61 ಟಿ-79‏ 


ಕುರ್‌ಆನ್‌ ವ್ಯಾಖ್ಯಾನ 
ಅವರ ಇತಿಹಾಸ- ಹ.ಯೂಸುಫ್‌ರ(ಅ) ಕಾಲದಿಂದ 
. ಮೂಸಾರ(ಅ) ಜನನದ ವರೆಗೆ |2:ಪರಿಚಯ 
ಅವರು ಈಜಿಪ್ಟ್‌ ತಲಪಿದುದು 12:99 ಟಿ-68 
ಈಜಿಪ್ಟ್‌ ಪ್ರವೇಶಿಸುವಾಗ ಅವರ ಸಂಖ್ಯೆ 12:ಟ-68 
ಹ. ಯೂಸುಫ್‌(ಅ) ಮತ್ತು ಅವರ ಅನಂತರ ಬಂದ 
ಧರ್ಮ ಪ್ರಚಾರಕರ ಪ್ರಯತ್ನಗಳಿಂದ ಈಜಿಪ್ಟಿಯನರಲ್ಲಿ 
ಇಸ್ಲಾಮಿನ'ಪ್ರಚಾರ ಎಷ್ಟಾಯಿತು? 12:ಟಿ-68 
ಅ ಹ. ಮೂಸಾರಿಗೆ(ಅ) ಪ್ರವಾದಿತ್ವ ಸಿಗುವಾಗ ಅವರ 
ಸ್ಥಿತಿ 10:83 ಟಿ-79 : 
೬ ಅವರ ಮೇಲೆ ಈಜಿಪ್ಟಿನ ದಾಸ್ಕದ ಪ್ರಭಾವ 7:138 
ಟಿ-98, 7:148 4-107 
ಅ ಹ. ಮೂಸಾರು(ಅ) ಫಿರ್‌ಔನನೊಡನೆ, ಅವರನ್ನು 
ಬಿಡುಗಡೆ ಮಾಡಬೇಕೆಂದು ಕೇಳುತ್ತಾರೆ 7:105 
€ ಅವರ ಮೇಲೆ ಇಬ್ಬರು ಫಿರ್‌ಔನರ ಕಾಲದಲ್ಲಿ ಹಿಂಸೆ 
ನಡೆಯಿತು 7:ಟಿ-85, 93 
ಅ ಅವರಿಗೆ ಖಿಲಾಫತ್‌ ಕೊಡುವ ವಾಗ್ದಾನ 7:129 


رو :رہل ضف 


ಶ್ರೇಷ್ಠತೆ ನೀಡಲಾಯಿತು ۵ 

ಈಜಿಪ್ಟ್‌ನಲ್ಲಿ ಹ.ಮೂಸಾರು(ಅ) ಅವರನ್ನು ಹೇಗೆ‏ ٭ 
ಸಂಘಟಿಸಿದರು 10:87 ಟಿ-85‏ 

ಅ ಈಜಿಪ್ಟ್‌ನಿಂದ ಅವರು ವಲಸೆ ಹೋದುದು 7:138, 
1090 

೪ ಅವರು ಈಜಿಪ್ಪಿನಿಂದ ಹೊರಡುವಾಗ ಸಮುದ್ರವನ್ನು 
ದಾಟಿದುದು ಎಲ್ಲಿ? 7:ಟಿ-98 

೪ ಈಜಿಪ್ಟ್‌ನಿಂದ ಹೊರಗೆ ಹೋದೊಡನೆ ಅವರು, 
ತಮಗೆ ಒಂದು ಕೃತಕ ದೇವರು ಬೇಕೆನ್ನುತ್ತಾರೆ 7:138 
ಅ ಅವರು ಸಿನಾಯ್‌ ಪರ್ವತದ ತಪ್ಪಲಲ್ಲಿ ತಂಗಿದುದು 
75-98, 99 

ಅ ಸಿನಾಯ್‌ ಮರುಭೂಮಿಯಲ್ಲಿ ಅವರ ಮೇಲೆ ಅಲ್ಲಾಹನ 
ಉಪಕಾರಗಳು 7:160, 161 ಟ-119 

ಅ ಕರುವನ್ನು ಆರಾಧ್ಯವನ್ನಾಗಿ ಮಾಡುವ ಶಿರ್ಕ್‌ನಿಂದ 
ಅವರು ಪಶ್ಚಾತ್ತಾಪ ಪಟ್ಟದ್ದು 7:148, 149 

ಅ ಹ. ಮೂಸಾರ(ಅ) ಸಿಟ್ಟು 7:150 

6 ಬನೀ ಇಸ್ರಾಈಲರ ಎಪ್ಪತ್ತು ಪ್ರತಿನಿಧಿಗಳು 
ಗೋಪೂಜೆಯಿಂದ ಕ್ಷಮಾಯಾಚನೆ ಮಾಡಲು ಹೋಗುತ್ತಾರೆ 
7:155 ೬-109 


" ಆ ಅವರಿಗೆ ಅಖಿಲ ಜಗತ್ತಿನ ಜನಾಂಗಗಳ ಮೇಲೆ 


1106 


ಅ ಮುಸ್ಲಿಮರು ಅವರ ಕೆಡುಕಿನಿಂದ ದೂರವಿರಬೇಕೆಂಬ 
ತಾಕೀತು 4:58 ಟಿ-88 

€ ಬನೀ ಇಸ್ರಾಈಲರಿಂದ ಪ್ರವಾದಿಗಳ ಹತ್ಯೆಯ ಒಪ್ಪಿಗೆ 
4:157 1 | 

ಅ ಪನ್ನೆರಡು ಮಂದಿ ನಕೀಬರ (ಮೇಲ್ವಿಚಾರಕರ) ನೇಮಕ 
5:12 

ಅ ಅವರಿಗೆ ನಮಾರು್‌ ಸಂಸ್ಥಾಪನೆ, ರುಕಾತ್‌ ಪಾವತಿ, 
ದೇವ ಸಂದೇಶವಾಹಕರ ಮೇಲೆ ವಿಶ್ವಾಸ ಧರ್ಮ 
ಸಂಸ್ಥಾಪನೆಯಲ್ಲಿ ಸಹಕಾರ ಮತ್ತು ದೇವ ಮಾರ್ಗದಲ್ಲಿ 
ದಾನ ಮಾಡಬೇಕೆಂಬ ಆದೇಶ ನೀಡಿದುದು 5:12 

೬ ಅವರ ಮೇಲೆ ಅಲ್ಲಾಹನ ಅನುಗ್ರಹಗಳು 5:20 
ಅ ಅವರಿಗೆ ಪವಿತ್ರ ಭೂಭಾಗದಲ್ಲಿ ಪ್ರವೇಶಾಜ್ಞೆ 5:21 
೪ ಅವರ ಹೆಸರಿಗೆ ಪವಿತ್ರ ಭೂಬಾಗ 
ಲಿಖಿತಗೊಳಿಸಲ್ಪಟ್ಟುದು 5:21 ಟಿ-43 

ಅ ಮೂಸಾರಿಗಿಂತ(ಅ) ಮುಂಚೆ ಅವರ ಉನ್ನತಿಯ ಕಾಲ 
5342 

€ ಜಿಹಾದ್‌ಗೆ ಕರೆ ಕೊಟ್ಟಾಗ ಅವರ. ಹಿಂಜರಿಕೆ 
5:20, 21 

ಅ ಅವರ ಪುಕ್ಕಲುತನಕ್ಕೆ ಶಿಕ್ಷೆ 5:26 

ಅ ನಲ್ವತ್ತು ವರ್ಷಗಳ ವರೆಗೆ ಮರುಭೂಮಿ ಅಲೆದಾಟ 
5:26 ಟಿ-46 

ಆ. ಯೂಶಲ್‌ಬಿನ್‌ ನೂನ್‌ರ ಕಾಲದಲ್ಲಿ ಬನೀ 
ಇಸ್ರಾಈಲರು ಫೆಲೆಸ್ತೀನನ್ನು ಜಯಿಸಿದುದು 5:ಟಿ-46 

೪ ವಧೆಯ ನಿಷೇಧದ ಆದೇಶ 5:32 

ಅ ಅವರನ್ನು ದಾವೂದ್‌ ಮತ್ತು ಕಈಸಾರ(ಅ) 
ಬಾಯಿಯಿಂದ ಶಪಿಸಿದುದೇಕೆ 5:78, 79 

ಅ ಸತ್ಯವಿಶ್ವಾಸಿಗಳ ವಿರುದ್ಧ ಸತ್ಯನಿಷೇಧಿಗಳೊಂದಿಗಿನ 
ಅವರ ಸಂಬಂಧ ಮತ್ತು ಸ್ನೇಹ 5:80 

€ ಅವರ ವರ್ತನೆಯಲ್ಲಿ, ಅವರು ಈಮಾನ್‌ನಿಂದ 
ವಂಚಿತರಾಗಿರುವರೆಂಬುದರ یوقم‎ 5:81 

ಅ ಅವರ ಬಹುಸಂಖ್ಯಾತರ ಕೆಡುಕು 5:79 ಟಿ-102 

ಅ ಅವರ ಇತಿಹಾಸದ ಪಾಠಬೋಧಕೆ ಮುಖ 7:100ರಿಂದ 
103, 17:4ರಿಂದ 6 ಟಿ-6ರಿಂದ 8 

ಅ ಅವರ ನೈಜಧರ್ಮ ಇಸ್ಲಾಮ್‌ ಧರ್ಮವೇ ಆಗಿತ್ತು 
10:84, 87 

€ ಧರ್ಮದಲ್ಲಿ ಅವರ ಭಿನ್ನತೆಗಳು 10:93 ಟಿ-95 


1107 


೪ ಎಲ್ಲ ಬನೀಇಸ್ರಾಈಲರೂ ಕೆಟ್ಟು ಹೋದವರೇ 
ಆಗಿರಲಿಲ್ಲ 7:159 ಟಿ-117 

ಅವರಿಗೆ ಪ್ರವಾದಿವರ್ಯರ(ಸ) ಮೇಲೆ‏ ہہ 
ವಿಶ್ವಾಸವಿರಿಸಬೇಕೆಂಬ ಕರೆ ನೀಡಲಾಗುತ್ತದೆ‏ 
4-112 7:157 

€ ಮುಹಮ್ಮದೀ ಶರೀಅತ್‌ನಲ್ಲಿ ಹಲಾಲ್‌ ಆಗಿರುವಂತಹ 
ಕೆಲವು ವಸ್ತುಗಳು ಅವರ ಶರೀಅತ್‌ನಲ್ಲಿ (ಧರ್ಮಶಾಸ್ತ್ರದಲ್ಲಿ) 
ಹರಾಮ್‌ ಆಗಲು ಕಾರಣ 16:118 ಟ-120 : 

ಅ ಅವರ ಬಿಡುಗಡೆಗಾಗಿ ಹ. ಮೂಸಾರು(ಅ) ಫಿರ್‌ಔನನ 
ಬಳಿಗೆ ಕಳುಹಿಸಲ್ಪಡುತ್ತಾರೆ 20:47 

೬ ಈಜಿಪ್ಟ್‌ನಿಂದ ಅವರ ನಿರ್ಗಮನದ ಸ್ಥಿತಿ 20:77, 78 
ಟಿ-53, 54 

೪ ಫಿರ್‌ಔನನ ತರುವಾಯ ಅವರು ಈಜಿಪ್ಟ್‌ನ 
ಒಡೆಯರಾದರೇ? 18:ಟಿ-57 

ಅವರ ಪೌರೋಹಿತ್ಯ ವ್ಯವಸ್ಥೆ 19:ಟಿ-2‏ ف 

6 ಅವರು ಗೋವಿನ ಆರಾಧನೆಯಲ್ಲಿ ಸಿಕ್ಕಿ ಬಿದ್ದುದು 
20:87, 88 ಟಿ-67 ۰ 
٭‎ ತಮ್ಮ ಪ್ರವಾದಿಗಳ ಮೇಲೆ ಅವರು ಹೊರಿಸುವ 
ಹೇಯ ಸುಳ್ಳಾರೋಪಗಳನ್ನು ಕುರ್‌ಆನ್‌ ನಿವಾರಿಸಿದೆ 


20:90, 91 ಟಿ-69 


€ ಬೆಬಿಲೋನಿನ ಸೆರೆಯಿಂದ ಅವರ ಬಿಡುಗಡೆ 
184362 
6 ಹ. ಯಹ್ಯಾ(ಲ) ಮತ್ತು ಹ. ಈಸಾರ(ಅ) ಕಾಲದಲ್ಲಿ 
ಅವರ ನೈತಿಕ ಮತ್ತು ಧಾರ್ಮಿಕ ಸ್ಥಿತಿ 19:5 ಟಿ-2, 3, 12 
(ಹೆಚ್ಚಿನ ವಿವರಗಳಿಗೆ "ಮೂಸಾ", "ದಾವೂದ್‌. 
"ಸುಲೈಮಾನ್‌", "ಯಹ್ಮಾ"' ಮತ್ತು ಈಸಾ(ಅ)", 
“ಯಹೂದ್‌", "ಗ್ರಂಥದವರು" ಮತ್ತು ಕ್ರೈಸ್ತರು” 
ಇವುಗಳಲ್ಲಿ ನೋಡಿರಿ) 


ಬಲಿದಾನ 

೬ ಅದು ತನ್ನ ಸ್ಥಾನವನ್ನು ತಲಪುದರ ಅರ್ಥ 2:196 
೬-210 

ಅ ಹಾಜೀ ಬಲಿದಾನ ಕೊಡುವುದಕ್ಕೆ ಮುಂಚೆ ಕೂದಲು 
ತೆಗೆಯಬಾರದು 2:196 


ವಿಷಯ ಸೂಚಿ 


ಅ ಅವರಿಗೆ ಶರೀಲಅತ್‌(ಧರ್ಮಶಾಸ್ತ್ರ) ನೀಡಲಾಗುತ್ತದೆ 
7:142 45-99, 7:145 

೪ ಅವರಿಂದ ಮೂಸಾಕ್‌(ಕರಾರು) ಪಡೆಯಲಾಗುತ್ತದೆ 7:169 
೪ ಸಿನಾಯ್‌ ಕಾನನದಲ್ಲಿ ಅವರ ಪ್ರಥಮ ಜನಗಣತಿ 
745-118 


೪ ಅವರ ಸಾಮೂಹಿಕ ಸಂಘಟನೆಯನ್ನು ಯಾವ ರೂಪದಲ್ಲಿ 


ಮಾಡಲಾಯಿತು 7:160 ಟಿ-118 

ಅವರ ಮಾರ್ಗದರ್ಶನಕ್ಕಾಗಿ ತೌರಾತ್‌ನ ಅವತೀರ್ಣ‏ ف 
172 

€ ಅವರಿಗೆ ಹ.ಮೂಸಾರ(ಅ) ಕೊನೆಯ ಬೋಧನೆಗಳು 
14:6ರಿಂದ 8 ಟಿ-12 

೪ ಅವರ ಇತಿಹಾಸ ಮೂಸಾರ(ಅ) ನಿಧನದ ಅನಂತರ 
“ಬುಖ್ತ್‌ ನಸರ್‌ನ ಆಕ್ರಮಣದ ವರೆಗೆ 17:ಟಿ-7 

೪ ಅವರ ಇತಿಹಾಸ-ಬೆಬಿಲೋನಿನ ಸೆರೆವಾಸದಿಂದ 
ಬಿಡುಗಡೆಯಾದಂದಿನಿಂದ ಹ. ಈಸಾರ(ಅ) ಕಾಲದ ವರೆಗೆ 
17458 

೪ ಅವರ ಇತಿಹಾಸ-ಹ ಈಸಾರ(ಅ) ಕಾಲದಲ್ಲಿ 17:ಟ-9 
€ ಅವರ ನೈಕಿಕ ಮತ್ತು ಧಾರ್ಮಿಕ ಅವನತಿ 7:ಟಿ-108, 
7:169 p 

ಅ ಅವರ ಆಜ್ಞೋಲ್ಲಂಘನೆಗಳು 7:161ರಿಂದ 169 

ಅ ಅವರ ಮೇಲೆ ಆಕಾಶದಿಂದ ಯಾತನೆ ಎರಗಿದುದು 
7.162 

ಅ ಅವರಿಗೆ ಸಬ್ಬಾತದ ನಿಯಮ ಮುರಿದುದರ روڈ‎ 
7:163ರಿಂದ 165 

€ ಬನೀಣಸ್ರಾತಈಲರ ಪ್ರವಾದಿಗಳು ಅವರನ್ನು ದುರಾಚಾರಿ 
ಸ್ತ್ರೀಗೆ ಹೋಲಿಸುತ್ತಾರೆ 7:8-7 

೪ ಅವರಿಗೆ ಬನೀಇಸ್ರಾಈಲರ ಪ್ರವಾದಿಗಳ ನಿರಂತರ 
ಎಚ್ಚರಿಕೆಗಳು 7:167 ಟಿ-128 

೪ ಬನೀ ಇಸ್ರಾಶಈಲ್‌ ಪ್ರವಾದಿಗಳು ಅವರಿಗೆ ನಿರಂತರ 
ಎಚ್ಚರಿಕೆ ಕೊಡುತ್ತಿದ್ದ ಎರಡು ಐತಿಹಾಸಿಕ ಕ್ಷೋಭೆಗಳು 
17:4, 5,7 -6, 7,9 

೪ ಮೊದಲನೆಯ ಕ್ಷೋಭೆಯ ಶಿಕ್ಲೆ 17:5 ہت‎ 

೪ ಎರಡನೆಯ ಕ್ಸೋಭೆಗೆ وڈ‎ 17:7 ಟಿ-9 

ಅ ಅವರಿಗೆ ಕಠಿಣ ಶಿಕ್ಷೆ ಕೊಡುವಂತೆ ಅಕ್ರಮಿಗಳು 
ಲೋಕಾಂತ್ಯ ಕಾಲದ ವರೆಗೂ ನೇಮಿಸಲ್ಪಡುವರು 
7:167 43-128 


ಕುರ್‌ಆನ್‌ ವ್ಯಾಖ್ಯಾನ 


ಅ "ತಂದೆ" ಎಂಬ ಪದದ ಪ್ರಯೋಗನು 
ರೂಪಾಲಂಕಾರಕವಾಗಿ 4:6 
ಅ ಬನೀ ಇಸ್ರಾಈಲರ ಹನ್ನೆರಡು ಮಂದಿ ನಕೀಬರ(ಡಂಗುರ 
ಸಾರುವವರ) ಪ್ರಸ್ತಾಪ ಬೈಬಲಿನಲ್ಲಿದೆ 5:12 ಟ31 
ಆ ಅದು ಹಇಬ್‌ರಾಹೀಮ್‌ರ(ಅ) ಆರಂಭದ ಚಿಂತನೆಯೆ 
ಮೇಲೆ ಏನೂ ಬೆಳಕು ಬೀರದಿರುವುದು 6:ಟಿ-55 
€ ಬೈಬಲ್‌ ಮತ್ತು ಕುರ್‌ಆನಿನ ಭಿನ್ನಾಭಿಪ್ರಾಯಗಳು 
7:5-63, 108, 10:88-91, 11:58-44, 46, 12:4-7, 8, 
11, 12, 14, 15, 25(©), 26, 42, 52, 66, 15:8-8 
(ಹೆಚ್ಚಿನ ವಿವರಗಳನ್ನು "ಕುರ್‌ಆನ್‌-ಬೈಬಲ್‌ ಮತ್ತು 
ತಲ್ಮೂದ್‌ನೊಂದಿಗೆ ಅದರ ಭಿನ್ನಾಭಿಪ್ರಾಯಗಳು" ನೋಡಿರಿ) 
ಅ ದಿವ್ಯ ಗ್ರಂಥಗಳ ಸಂಗ್ರಹ 17:ಟಿ-5 
೪ ಸ್ವತಃ ಅದು ಬನೀ ಇಸ್ರಾಈಲರ ಪ್ರವಾದಿಗಳನ್ನು 
ಎಷ್ಟು ಕೆಟ್ಟದಾಗಿ ಚಿತ್ರಿಸುತ್ತದೆ ("ಬನೀ ಇಸ್ರಾಕಈಲ್‌"' 
ನೋಡಿರಿ) 
ಅ ಶೈತಾನನು ಮೊದಲು ಹವ್ವಾರನ್ನು ಮೋಸಗೊಳಿಸಿದನು 
ಮತ್ತು ಹವ್ವಾ ಆದಮ್‌ರನ್ನು(ಅ) ವಂಚಿಸಿದರು ಎಂಬ 
ಅದರ ವಿವರಣೆ ತಪ್ಪು 20:ಟಿ-106 
(ಹೆಚ್ಚಿನ ವಿವರಗಳಿಗೆ "ಇಂಜೀಲ್‌'', "ಅಹ್ನೆಕಿತಾಬ್‌"', 
"ಬನೀ ಇಸ್ರಾಕಲ್‌'', "ತೌರಾತ್‌", "ಮೂಸಾ(ಅ) ಮತ್ತು 
"ಈಸಾ(ಅ)"ಗಳಲ್ಲಿ ನೋಡಿರಿ) 


ಬೈತುಲ್ಲಾ(ದೇವಭವನ) 
ಅ ಅದನ್ನು ಪರಿಶುದ್ಧವಾಗಿರಿಸುವುದರ ಅರ್ಥ 2:125 
ಟಿ-126 


ಬೈತುಲ್‌ ಮಕ್ತಿಸ್‌ 
೪ ದೇವ ಧರ್ಮಾಹ್ವಾನದ ಕೇಂದ್ರ 2:ಟಿ-123 

€ ಧರ್ಮಾಹ್ವಾನದ ದೃಷ್ಟಿಯಿಂದ ಅದರ ಕೇಂದ್ರೀಯ 
ಸ್ವರೂಪದ ಸಮಾಪ್ತಿ 2:ಟಿ-123 

ಅ ಅದನ್ನು ಕಅಬಾ ನಿರ್ಮಾಣದ ಹದಿಮೂರು 
ಶತಮಾನಗಳ ನಂತರ ನಿರ್ಮಿಸಲಾಯಿತು 2:ಟಿ-148 


ಬಂಡಾಯದ ಕಾನೂನು 
ಅ ಇಸ್ಲಾಮೊ ವ್ಯವಸ್ಥೆಯ ವಿರುದ್ಧ ಬಂಡಾಯಕ್ಕೆ ಶಿಕ್ಷೆ 
5:33 ಟಿ-55 


1108 


೪ ಬಲಿದಾನ ಒದಗದಿರುವಾಗ ಹಾಜೀ ಉಪವಾಸ 
ವ್ರತಾಚರಣೆ ಮಾಡಬೇಕು 2:196 

೬ ಆಕಾಶಾಗ್ನಿಯು ತಿಂದುಬಿಡುವ ಬಲಿದಾನ 3:183 ಟಿ- 
129 

೪ ಬಲಿ ಪ್ರಾಣಿಗಳ ಮೇಲೆ ಕೈ ಮಾಡಬಾರದೆಂಬ ಆದೇಶ 
5:12 

೪ ಹ. ಆದಮ್‌ರ(ಅ) ಇಬ್ಬರು ಪುತ್ರರ ಬಲಿದಾನದ 
ಘಟನೆ 5:27 


ಬಾತಿಲ್‌(ಮಿಥ್ಯ) 
€ ವಿಶ್ವವನ್ನು کات‎ ವೃದ್ಧಿಗಾಗಿ ಸೃಷ್ಟಿಸಿದುದಲ್ಲ 6:73 
46 


ಬಾಪ್ತಿಸ್ಕ್‌ (ಕ್ರೈಸ್ತ ಸ್ನಾನ) 2:138 7 
ಬೈಬಲ್‌ 

ಅ ಅದರ ಉದ್ದರಣೆಗಳು 7:ಟಿ-47, 63, 75, 101, 108, 
123, 128, 132, 89:-107, 10:48-79, 11:83-83, 12: 
ಪರಿಚಯ, ಟಿ-7, 14, 15, 16, 33, 37, 38, 47(ಅ), 62, 
68, 70, 1445-12, 16:85-121, 17:8-6, 9, 18:6-62, 69, 
19:೬-5, 8, 12, 22, 33, 20:58-15, 55, 59, 63 

ಅ ಅದರಲ್ಲಿ ಹ ಯಲ್‌ಕೂಬ್‌ರ(ಅ) ಮೃತವಾಣಿಯ 
ಪ್ರಸ್ತಾಪವೇ ಇಲ್ಲ 2:ಟಿ-133 

ಅ ಪ್ರವಾದಿ ಸಮೂಕಈಲ್‌ ಮತ್ತು ತಾಲೂತನ ರಾಜತ್ವದ 
ಕುರಿತು ಅದರ ವಿವರಣೆ 2-270 

ಅ ತಾಬೂತ್‌ ಸಕೀನದ ಕುರಿತು ಅದರ ವಿವರಣೆ 
2:0 

ಅ ಪ. ಇಬ್‌ರಾಹೀಮ್‌ರೊಡನೆ(ಅ) ನಮ್ರೂದನ 
ಚರ್ಚೆಯ ಕುರಿತು ಬೈಬಲ್‌ ಮೌನವಾಗಿದೆ 2:ಟಿ-290 
ಆ ಬೈಬಲಿನ ವಾಸ್ತವಿಕತೆ 3:ಟಿ-2 

ಅ "ಪರ್ವತದ ಉಪನ್ಮಾಸ" 3:ಟಿ-46 

ಅದರಲ್ಲಿ ಹ.ಈಸಾರ(ಅ) ಸಂದೇಶದ ಕುರುಹುಗಳು‏ ٭ 
} 3:48 

ಅ ಅದರಲ್ಲಿ ಸುಡುವ ಬಲಿದಾನದ ಪ್ರಸ್ತಾಪ 3:ಟಿ-129 
ಅ ಸತ್ಯವಾಣಿಯಲ್ಲಿ ಮಾನವ ಕಲಬೆರಕೆ 4:ಟಿ-205 


1109 


€ ಅದರ ನಿಷೇಧ 7:56, 74, 85 

€ ಅದನ್ನು ತಡೆಯುವ ಯತ್ನ ಮಾಡುವುದರ 
ಪರಿಣಾಮಗಳು 11:116, 117 ೬-115 

ಅ ಕುಫ್ರ್‌ ಒಂದು ಕ್ಲೋಭೆ 16:88 

ಆ ಕುಫ್ರ್‌ನ ಪ್ರಾಬಲ್ಕವು ಕ್ಷೋಭೆ 8:73 . 

ಆ ಸತ್ಯ ಮಾರ್ಗದಿಂದ ತೆಡೆಯುವುದೂ ಕ್ಷೋಭೆ 16:88 
ಅ ಫಘಸಾದುಕೋರರು ಯಾರು? 7:103, 142, 
10:40 ೬-48, 10:90, 91, 11:85 

೬ ಫಸಾದುಕೋರರನ್ನು ಅನುಸರಿಸಬಾರದು 7:142 

ಆ ಅವರ ಕಾರ್ಯಗಳನ್ನು ಅಲ್ಲಾಹನು ಸುಧಾರಣೆಯಾಗಲು 
ಬಿಡುವುದಿಲ್ಲ 10:81 


ಮಲ್‌ರೂಫ್‌(ಸರ್ವವಿದಿತ) ಸರ್ವಸಮ್ಮತ 

೬ ಇದರ ಧರ್ಮಶಾಸ್ತ್ರಪರ ಮತ್ತು ಕಾನೂನು ಪರ ಅರ್ಥ 
2:175 &-179 

ಅ ಮಲ್‌ರೂಫ್‌ಗಳ ಆಜ್ಞೆ ಕೊಡುವ ಕರ್ತವ್ಯ 3:104 


ಮಕಾಮಿಮ್ಮಹ್‌ಮೂದ್‌ 

೪ ಇದರ ಅರ್ಥವೇನು? 17:79 ಟ-98 
ಮಕ್ಕಾ 
೪ ಮಕ್ಕಾ ಜೀವನದ ಕಾಲಘಟ್ಟದಲ್ಲಿ ಅವತೀರ್ಣಗೊಂಡ 
ಅಧ್ಯಾಯಗಳ ವೈಶಿಷ್ಟ್ಯಗಳು 2:ಪರಿಚಯ 

ಆ ಮಕ್ಕಾ ಕಾಲಘಟ್ಟದಲ್ಲಿ ಇಸ್ಲಾಮ್‌ ಮತ್ತು ಮುಸ್ಲಿಮರ 
ಸ್ಥಿತಿ 2:ಪರಿಚಯ 

ಅ ಮಕ್ಕಾದಲ್ಲಿ ಮುಸ್ಲಿಮರ ನೈತಿಕ ಮತ್ತು ಆಧ್ಯಾತ್ಮಿಕ 
ತರಬೇತಿಯ ರೂಪರೇಷೆಗಳು 2:ಟಿ-342 

ಪ್ರಪ್ರಥಮವಾಗಿ ಕೇಂದ್ರ ಆರಾಧನಾಲಯವು ಮಕ್ಕಾದಲ್ಲಿ‏ ٭ 
ರಚಿಸಲ್ಪಟ್ಟಿತು 3:96‏ 

* ಮಕ್ಕಾ ಜೀವನದಲ್ಲಿ ಪ್ರವಾದಿವರ್ಯರ(ಸ) 
ಧರ್ಮಾಹ್ವಾನ ಕಾರ್ಯದ ನಾಲ್ಕು ದೊಡ್ಡ ಕಾಲಘಟ್ಟಗಳು 
6: ಪರಿಚಯ . 
ಅ ಇಸ್ಲಾಮ ಧರ್ಮಾಹ್ವಾನಕ್ಕಾಗಿ ಅದರ ಕೇಂದ್ರ ಸ್ಥಾನ 
692 

("ಇಬ್‌ರಾಹೀಮ್‌(ಅ)”, "ಮುಹಮ್ಮದ್‌(ಸ)" . ಮತ್ತು 
"ಕುರೈಶ್‌' ನೋಡಿರಿ) 


ವಿಷಯ ಸೂಚಿ 


ಅ ಅಲ್ಲಾಹ್‌ ಮತ್ತು ರಸೂಲರ ವಿರುದ್ಧ ಯುದ್ಧ 
ಮಾಡುವುದರ ಅರ್ಥ 5:33 ಟಿ-55 

€ ಬಂಡುಕೋರರಿಗೆ ತೌಬದ ಅವಕಾಶ 5:33, 
34 ಟಿ-57 

(ಹೆಚ್ಚಿನ ವಿವರಣೆಗಳಿಗೆ "ಜಿಹಾದ್‌" ಮತ್ತು "ಕಿತಾಲ್‌ 
ಫೀ ಸಬೀಲಿಲ್ಲಾಹ್‌' ನೋಡಿರಿ) 


ಭಿನ್ನತೆ ಮತ್ತು ಏಚ್ಛಿದ್ರತೆ 

ಅ ಯಾವ ತರದ ಪ್ರತ್ಯೇಕತೆಯು ಕುರ್‌ಆನಿನಲ್ಲಿ ನಿಷಿದ್ಧ- 
ಮುನ್ನುಡಿ 

ಅ ಇಬ್ತಿಹಾದ್‌ನ ಭಿನ್ನಾಭಿಪ್ರಾಯಗಳು ಅದರಲ್ಲಿ 
ಸೇರುವುದಿಲ್ಲ- ಮುನ್ನುಡಿ 

€ ಆದಕ್ಕೆ ಮುಖ್ಯ ಕಾರಣ 2:213 ಟಿ-230, 2:253 
ಟಿ-275, 3:19 ೬-17 

ಅ ಅದರ ನಿಷೇಧ 3:103 

೪ ಅದರಿಂದ ಪಾರಾಗುವ ಏಕೈಕ ಸಾಧನ 3:103 ಟಿ-83 
٭‎ ಅದರಿಂದ ಪಾರಾಗಲು ಒಳಿತಿನ ಆಜ್ಞೆ ಮತ್ತು ಕೆಡುಕನ್ನು 
ತಡೆಯುವುದರ ಮಹತ್ವ 3:104, 105 

ಅ ಮಾನವ ವರ್ಗವು ವಿರೋಧಿ ಬಣಗಳಾಗಿ 
ವಿಬಾಗಿಸಲ್ಪಟ್ಟಿರುವುದು 6:159 ಟ-141 


ಭೂಮಿಯಲ್ಲಿ ہم‎ (ಘಸಾದ್‌ ಫಿಲ್‌ 
ಅರ್ತ್‌) 

೪ ಕುರ್‌ಆನಿನ ದೃಷ್ಟಿಯಲ್ಲಿ ಭೂಮಿಯಲ್ಲಿ ಕ್ಷೋಭೆಯುಂಟು 
ಮಾಡುವುದರ ಅರ್ಥವೇನು 2:27 ಟಿ-33, 13:25 

೬ ಕ್ಫೋಭೆಯನ್ನು ಹಬ್ಬಿಸುವ ಒಂದು ಮಾನವ ಪಾತ್ರ 
2:204ರಿಂದ 206 


೪ ಭೂಮಿಯನ್ನು ಕ್ಷೋಭೆಯಿಂದ ರಕ್ಷಿಸಲು ಅಲ್ಲಾಹನ 
ಯೋಜನೆ 2:251 ಟ-274 

೪ ದಾಸ್ಯದ ನೀತಿಯಲ್ಲಿ ಫಸಾದ್‌(ವೈಪರೀತ್ಮ)ನ ಮೂರು 
ಹಂತಗಳು 2:ಟಿ-286 

ಕ್ಲೋಭೆ(ಫಸಾದ್‌) ಇಸ್ಲಾಮೊ ರಾಷ್ಟ್ರವನ್ನು ಬುಡಮೇಲು‏ ٭ 
ಗೊಳಿಸಲು ಪ್ರಯತ್ನ ಎಂಬ ಅರ್ಥದಲ್ಲಿ 5:33 ಟಿ-55‏ 
ಅ ಅಲ್ಲಾಹನಿಗೆ ಫಸಾದುಕೋರರು ಮೆಚ್ಚುಗೆಯವರಲ್ಲ‏ 
5:64 

ಅ ಭೂಮಿಯಲ್ಲಿ ಕ್ಷೋಭೆ ಎಂದರೇನು? 7:56 ಟಿ-44 


| ಕುರ್‌ಆನ್‌ ವ್ಯಾಖ್ಯಾನ 
ಅ ಅವರ ಮುಖ್ಯ ಪಥಭ್ರಷ್ಟತೆ ಏನಾಗಿತ್ತು? 7:85 
ಟಿ-70, 11:84, 85 
೪ ಹ. ಶುಖಬ್‌ರ(ಅ) ಮಾರ್ಗದರ್ಶನ ಸ್ವೀಕರಿಸದಿರಲು 
ಅವರ ನೆಪಗಳು 7:90 ಟ-74 
ಅ ಅವರ ಪಾಠದಾಯಕ ಅವಸಾನ 7:91ರಿಂದ 93 
ಟಿ-75, 11:94, 95 
€ ಅದರ ಕಡೆಗೆ ಹ. ಮೂಸಾರ(ಅ) ಹಿಜ್ರತ್‌ 
20:೬-5, 20:40 
("ಶುಖಬ್‌" ನೋಡಿರಿ) 


ಮದೀನಾ. ಪಟ್ಟಣ 
€ ಮದೀನಾದಲ್ಲಿ ಅವಶೀರ್ಣವಾದ ಅಧ್ಯಾಯಗಳ ವೈಶಿಷ್ಟ್ಯ 
2:ಪರಿಚಯ 
೪ ಮದೀನಾ ಕಾಲಘಟ್ಟದ ಆರಂಭದಲ್ಲಿ ಇಸ್ಲಾಮ್‌ 
ಮತ್ತು ಮುಸ್ಲಿಮರ ಸ್ಥಿತಿ 2:ಪರಿಚಯ ಟಿ-86, 265, 
3:ಪರಿಚೆಯ, 4:ಟಿ-112, 5:ಟಿ-84 
ಆ ಇಸ್ಲಾಮ್‌ ಮತ್ತು ಮುಸ್ಲಿಮರ ವಿಷಯದಲ್ಲಿ ಮದೀನಾದ 
ಯಹೂದಿಯರ ನಿಲುಮೆ 2:89 ಟಿ-95, 107ರಿಂದ 110, 
3:92 
೪ ಮದೀನಾದಲ್ಲಿ ಪ್ರವಾದಿವರ್ಯರ(ಸ) ಕೆಲಸದ ಮೂರು 
ವಿಭಾಗಗಳು 4:ಪರಿಚಯ | 
ಅ ಸಕಲ ಮುಸ್ಲಿಮರಿಗೆ ಮದೀನಾಕ್ಕೆ ಹಿಜ್ರತ್‌ ಮಾಡಿ 
ಬರಲು ಆಜ್ಞೆ 4:ಟಿ-116 
೪ ಮದೀನಾದಲ್ಲಿ ಇಸ್ಲಾಮಿನ ಪ್ರಾಬಲ್ಕದ ಕಾಲಘಟ್ಟ 
5:ಪರಿಚಯ 

(ವಿವರಣೆಗಾಗಿ "ಅನ್ಸಾರ್‌", "ಮುಹಮ್ಮದ್‌(ಸ", 
"ಕಪಟ ವಿಶ್ವಾಸಿಗಳು" ಮತ್ತು "ಯಹೂದಿಯರು" ನೋಡಿರಿ) 


py 7 ۰ 
ಮನ್ಸ್‌ ಮತ್ತು ಸಲ್ವಾ 2:57, 7:160, 20:80 


ಮನಾಸಿಕ್‌(ವಿಧಿ ಕರ್ಮಗಳು) 

ಅ ಸಫಾ-ಮರ್ವಾಗಳ ಸಆ್‌ಯ್‌, ಶಿರ್ಕ್‌ ಕಾಲದ 
ಆವಿಷ್ಕಾರವಲ್ಲ 2:158 ಟ-158 

* ವಿಶ್ವದಲ್ಲಿ ಅವನ ನೆಲೆ- ಮುನ್ನುಡಿ, 2:30, ಟಿ-36, 
275, 7:50 


1110 


ಮಕ್ಕಾದ ಸತ್ಯನಿಷೇಧಿಗಳು ("ಕುರೈಶ್‌'' 
ನೋಡಿರಿ) 

ಮಗ್‌ಫಿರತ್‌(ಪಾಪ ವಿಮೋಚನೆ) 

೪ ಎಂತಹವರಿಗಾಗಿದೆ? 7:153, 8:2ರಿಂದ 4, 70, 74, 
11:11, 20:82 

ಅ ಎಂತಹವರಿಗಾಗಿ ಅಲ್ಲ? 9:80 

ಅ ಕ್ಷಮೆಯ ಶರತ್ತುಗಳು 8:29, 38 

ಅ ಮುಶ್ರಿಕನ ಪರವಾಗಿ ಕ್ಷಮಾಯಾಚನೆ ಧರ್ಮ 
ಸಮ್ಮತವಲ್ಲ 9:113 


ಮರುಖೂಹಿಬ್‌ (ಮತಗಳು) 

ಅ ವಿವಿಧ ಮತಗಳ ಮೂಲದ ಕುರಿತು ಕುರ್‌ಆನಿನ 
ದೃಷ್ಟಿಕೋನ 2:213, 3:19 

* ವವಿಧ ಮತಗಳು ಇಸ್ಲಾಮಿನಲ್ಲಿ ಬದಲಾವಣೆಗಳನ್ನುಂಟು 
ಮಾಡಲ್ಪಟ್ಟವು 3:19 ಟಿ-17 

ಒಂದು ಧರ್ಮ ಒಡೆದು ಅನೇಕ ಮತಗಳು ಹೇಗಾದುವು‏ ٭ 
೬5-141‏ 6:159 

ಮತೀಯ ಭಿನ್ನತೆ ಮತ್ತು ಭಿನ್ನಾಭಿಪ್ರಾಯಗಳ ಮೂಲ‏ ٭ 
೬3-93‏ 16:93 ,10:19 

೪ ಈ ಭಿನ್ನಾಭಿಪ್ರಾಯಗಳ ವಾಸ್ತವಿಕತೆಯನ್ನು ಪುನರುತ್ತಾನ 
ದಿನ ಬಯಲುಗೊಳಿಸಲಾಗುವುದು 10:93, 16:92 

೪ ಅವುಗಳ ತೀರ್ಮಾನ ಪ್ರಸಕ್ತ ಲೌಕಿಕ ಜೀವನದಲ್ಲಿ 
ಯಾಕೆ ಬಯಲುಗೊಳಿಸಲಾಗುವುದು 10:19 ಟಿ-26, 11:110 
೬ ಮತೀಯ ಸಂಶೋಧನೆಗಳ ತಪ್ಪು ಕ್ರಮಗಳ ಕುರಿತು 
ಕುರ್‌ಆನಿನ ಟೀಕೆ ಮತ್ತು ಸರಿಯಾದ ಕ್ರಮದ ಮಾರ್ಗದರ್ಶನ 
10365 | 

೪ ಮಿಥ್ಮ ಮತಗಳ ವಿರುದ್ಧ ಕುರ್‌ಆನಿನ ಆಧಾರ 
ಪ್ರಮಾಣಗಳು 7:28 ಟಿ-18, 7:32 ಟಿ-22, 10:34, 35, 36 


ಮದ್‌ಯನ್‌ 

ಅ ಮದ್‌ಯನಿನವರು 9:70 

೪ ಅಸ್‌ಹಾಬುಲ್‌ ಐಕಃ(ಐಕಃದವರು) 15:78 

€ ಪ್ರದೇಶ ಮತ್ತು ಇತಿಹಾಸ 7:ಟಿ-69, 15:8-43, 44 
٭‎ ಅವರ ನೈತಿಕ ಮತ್ತು ಧಾರ್ಮಿಕ ಸ್ಥಿತಿ 7:ಟಿ-69, 70, 
74, 11:84ರಿಂದೆ 87 


114141 


€ ಶರೀಲಶ್‌(ಧರ್ಮಶಾಸ್ತ್ರ)ನಲ್ಲಿ ಮಾನವ ದೌರ್ಬಲ್ಯಗಳ 
ದೃಷ್ಟಿಯಿಂದ ರಿಯಾಯಿತಿ 4:28 

6 ಅವನ ಸಾಮೂಹಿಕ ಜೀವನದಲ್ಲಿ ಸ್ವಾಭಾವಿಕ 
ಅಸಮಾನತೆ 4:34 ಟಿ-57 

ಅ ಅವನ ಸಮಸ್ಯೆಗಳ ಜಟಿಲತೆ 5:ಟಿ-35 

ಅ ಮಾನವ ಪ್ರಕೃತಿಯ ದೌರ್ಬಲ್ಯಗಳು 5:ಟಿ-35, 10:12, 
12:9, 10, 16:4, 17:11, 83, 100 

ಅ ಮಾನವ ಇತಿಹಾಸದ ಅಸಮತೋಲನ 5:ಟಿ-35 

ಅ ಅವನ ಪ್ರಕೃತಿಯು ಸತ್ಯ ಮಾರ್ಗವನ್ನು ಬಯಸುತ್ತದೆ 
535. 

ಆ ಮಾನವ ಇತಿಹಾಸದ ಪ್ರಥಮ ವಧೆ 5:27ರಿಂದ 30 
ಅ ಅವನ ಉಳಿವು ಮತ್ತು ಶಾಂತಿಗೆ ಮಾನವ ಜೀವನವನ್ನು 
ಗೌರವಿಸುವುದರ ಮಹತ್ವ 5:32 ಟಿ-54 

€ ಅವನ ಜೀವನದಲ್ಲಿ ಸತ್ಕಾಸತ್ಯಗಳ ಸಂಘರ್ಷ 5:35 
59 

ಅ ಮಾನವ ಜನಾಂಗಗಳು ಮತ್ತು ಸಮಾಜಗಳು ಕೆಡುವ 
ರೀತಿ 5:79 ಟಿ-102 | 

ಅ ಅವನಗುಣ ನಿರ್ಣಯಕ್ಕೆ ಸರಿಯಾದ ಮಾನದಂಡಗಳು 
5:100 ೬-115 

೪ ಅವನ ಶರೀರವು ಭೌತಿಕ ಅಂಶಗಳನ್ನು ಒಳಗೊಂಡಿದೆ 
6:2ಟಿ-2 

ಅ ಸತ್ಯವನ್ನು ಧಿಕ್ಕರಿಸಿ ಮಾನವನು ತನ್ನನ್ನೇ ನಾಶ 
ಮಾಡಿಕೊಳ್ಳುತ್ತಾನೆ 6:26 

ಅ ಅವನ ನಿಜವಾದ ನಿವಾಸವು ಪರಲೋಕ 6:32 

೪ ಅವನಿಗೆ ವಿಧಿ ನಿಯಮದ ಮಾರ್ಗದರ್ಶನ ಮತ್ತು 
ಪಥಭ್ರಷ್ಟತೆಯ ವ್ಯವಸ್ಥೆ 6:35 ಟಿ-24 

ಅ ಅವನ ಎರಡು ದೊಡ್ಡ ವಿಧಗಳು 6:36 ಟಿ-28 

ಅ ಅವನ ಚಿತ್ತದಲ್ಲಿ ಏಕದೇವತ್ವದ یم‎ 6:40, 41 
ಟಿ-29, 7:172, 173 ೬-135, 10:22 ೬-3], 17:67 

ಅ ಅಖಿಲ ಮಾನವ ವಂಶ ಒಬ್ಬ ವೃಕ್ತಿಯಿಂದುಂಚಾಯಿತು 
698 

೪ ಅವನ ಸೃಷ್ಟಿ ಮತ್ತು ವಂಶಾಭಿವೃದ್ಧಿಯ ವಾಸ್ತವಿಕ 


ಕಾರಣಗಳು 6:ಟ-66 


ಸ್ವಾತಂತ್ರ್ಯ ಮತ್ತು ಅಧಿಕಾರದಲ್ಲಿ ಅವನ ಸತ್ವಪರೀಕ್ಷೆ‏ ٭ 
8-71 6:107 


ವಿಷಯ ಸೂಚಿ 


೪ ಅಲ್ಲಾಹನೊಂದಿಗೆ ಅವನ ಸಂಬಂಧದ ಸ್ವರೂಪ- 
ಮುನ್ನುಡಿ 

€ ಅವನ ಲೌಕಿಕ ಜೀವನದ ವಾಸ್ತವಿಕತೆ- ಮುನ್ನುಡಿ, 
2:853-228, 309, 3:-105, 3:185 ೬-130, 6:32 

ಆ ಈ ಲೋಕದಲ್ಲಿ ಅವನ ನಿಲುವು ಏನಾಗಿರಬೇಕು? - 
ಮುನ್ನುಡಿ 

ಅ ಅವನ ಸರಿಯಾದ ನಿಲುಮೆಯ ಪರಿಣಾಮ- ಮುನ್ನುಡಿ 
ಅ ಭೂಮಿಯಲ್ಲಿ ಅವನ ಜೀವನದ ಆರಂಭವು ಅಜ್ಞಾನದ 
ಅಂಧಕಾರದಲ್ಲಿ ಆದುದಲ್ಲ, ಜ್ಞಾನದ ಬೆಳಕಿನಲ್ಲೇ ಆಯಿತು 
- ಮುನ್ನುಡಿ, 2:38, 2:214 8-0 

ಅ ಅವನ ಮೂಲಧರ್ಮವು ಇಸ್ಲಾಮ್‌ ಆಗಿತ್ತು- ಮುನ್ನುಡಿ 
€ ಅವನು ಇಸ್ಲಾಮಿನಿಂದ ತಪ್ಪಿ ಇತರ ಮತಗಳಲ್ಲಿ 
ಅಲೆದಾಡಲು ಕಾರಣಗಳು- ಮುನ್ನುಡಿ 

ಅ ಅವನ ಅಧಃಪತನ ಹೇಗೆ ಆರಂಭವಾಯಿತು?- ಮುನ್ನುಡಿ 
ಅ ಅವನ ಮೂಲ 2:30 ಟಿ-36, 4:1 ಟ-1 

ಅ ಅವನ ಖಲಾಫತ್‌(ಪ್ರತಿನಿಧಿತ್ವ)ನ ಕುರಿತು' ದೇವಚರರ 
ಆಕ್ಸೇಪದ ವಾಸ್ತವಿಕತೆ 2:30 ಟಿ-39, 40 

* ಅವನಿಗೆ ಯಾವ ತರದ ಜ್ಞಾನ ಕೊಡಲಾಯಿತು 
2:ಟಿ-42, 43 

ಅ ಮಾನವ ಖಿಲಾಫತ್‌ನ ವಾಸ್ತವಿಕತೆ 2:ಟಿ-38, 
15:9 - 

ಆ ಅವನು ಮೂಲತಃ ಪಾಪಿಯೆಂಬ ತಪ್ಪುಕಲ್ಪನೆ 2:37, 
ಟಿ53 

ಅವನ ಮೋಕ್ಸ ಮತ್ತು ವಿನಾಶವು ಯಾವುದರಲ್ಲಿದೆ?‏ ٭ 
209 ,208 ,39 ,2:38 

ಅ ಅವನ ಮೋಕ್ಸವು ಏನನ್ನು ಅವಲಂಬಿಸಿದೆ 2:62, 
7:8333 

ಅ ಹೆಚ್ಚಾಗಿ ಮಾನವನ ಜ್ಞಾನವು ದೂರಗಾಮೂ 
ಪರಿಣಾಮಗಳನ್ನು ಆವರಿಸದಿರುವುದರಿಂದ ಅವನು ಆಜ್ಞೆಗಳ 
ಔಚಿತ್ಯವನ್ನು ತಿಳಿಯುವುದಿಲ್ಲ 6 

ಅ ಅಲ್ಲಾಹನ ಮುಂದೆ ಅವನ ಹೊಣೆಯು 
ಸಾಮರ್ಥ್ಯಕ್ಕನುಸಾರವಾಗಿದೆ 2:286 ಟ-338 

ಅ ಮಾನವ ಸಮಾನತೆಯ ಇಸ್ಲಾಮೊ ಕಲ್ಪನೆ 3:195 
೬-139 


ಕುರ್‌ಆನ್‌ ವ್ಯಾಖ್ಯಾನ 

ಸ್ವಾತಂತ್ರ್ಯ ಕೊಟ್ಟಿರುತ್ತಾನೆ 16:9 ಟಿ-10, 16:93 ಟಿ-94 
(“ತಕ್ಲೀರ್‌" ನೋಡಿರಿ) 

೪ ಅವನು ಪರೀಕ್ಸೆಗಾಗಿ ಸೃಷ್ಟಿಸಲ್ಪಟ್ಟಿನು 11:7, 


2045-106 
ಅ ಅವನಿಗೆ ಆದಿಯಲ್ಲೇ ವಾಸ್ತವಿಕತೆಯ ಜ್ಞಾನ 
ಕೊಡಲಾಗಿದೆ 7:172 


€ ಅವನ ಜ್ಞಾನದ ವಾಸ್ತವಿಕತೆ 16:70 ಟಿ-61 

ಅ ವಿಶ್ವವನ್ನು ಅವನಿಗೆ ಅಧೀನಗೊಳಿಸಲಾಗಿರುವುದು ಯಾವ 
ಅರ್ಥದಲ್ಲಿ? 14:32, 33 ಟಿ-44, 16:12ರಿಂದ 14 

೪ ಮರಣದೊಂದಿಗೆ ಅವನ ಆತ್ಮ ನಾಸ್ತಿಯಾಗುವುದಿಲ್ಲ 
8:50, 16:426 

€ ಸಕಲ ಮಾನವರೂ ಒಂದೇ ಜೋಡಿಯಿಂದ ಉಂಟಾದರು 
7189 

€ ಮಾನವ ಪ್ರಕೃತಿಯು ಕೆಡುಕನ್ನು ಮೆಚ್ಚುವುದಿಲ್ಲ 
7:6-13, 18 4 

€ ಅವನಲ್ಲಿ ಔನ್ನತ್ಯ ಮತ್ತು ಶಾಶ್ವತತೆಯ ಕಾತರ ಇದೆ 
7413 

೪ ನಾಚಿಕೆ ಮತ್ತು ಲಜ್ಜೆ ಅವನಿಗೆ ಪ್ರದಾನವಾಗಿದೆ 7:22 
3اخ‎ 

ಅ ಭೂಲೋಕಕ್ಕೆ ಬರುವುದಕ್ಕೆ ಮುಂಚೆಯೇ ಅವನಿಂದ 
ಏಕದೇವತ್ವದ ಕರಾರನ್ನು ಪಡೆಯಲಾಗಿತ್ತು 7:172 

ಆರಂಭದಲ್ಲಿ ಸಕಲ ಮಾನವರ ಧರ್ಮ ಒಂದೇ‏ ٭ 
ಆಗಿತ್ತು 10:19‏ 

ಅ ಮಾನವನ ಗುಣ ಸ್ವಭಾವಗಳ, ವಿಚಾರಗಳ ಮತ್ತು 
ನಡತೆಗಳ ಭಿನ್ನತೆಯು ಸಾಕ್ಷಾತ್‌ ಪ್ರಕೃತಿಯ ಬೇಡಿಕೆಯಾಗಿದೆ 
11:118 5-116, 13:4 83-11, 16:92, 93 -92, 17:12 
13 " 

೪ ಮಾನವನೊಂದಿಗೆ ಶೈತಾನನ ಅನಾದಿ ದ್ವೇಷ 7:16, 
17-12, 7:24, 15:39 -25, 17:62, 18:50 

೪ ಅವನ ಶ್ರೇಷ್ಠತೆಯನ್ನು ತಪ್ಪೆಂದು ಸಾಧಿಸಲು ಶೈತಾನನ 
ಪಂಥಾಹ್ವಾನ 17:61, 62 

€ ಅವನನ್ನು ದಾರಿಗೆಡಿಸಲು ಶೈತಾನನಿಗೆ ಲೋಕಾಂತ್ಕಕಾಲದ 
ವರೆಗೆ ಕಾಲಾವಕಾಶ 7:14, 15, 15:36, 37 

೬ ಶೈತಾನನಿಗೆ ಅವನ ಮೇಲೆ ಎಂತಹ ಅಧಿಕಾರಗಳನ್ನು 
ಕೊಡಲಾಗಿದೆ? 7:42. 15:42 ಟಿ-24, 17:65 ಟಿ-80 


1112 


೪ ಅವನು ಜ್ಞಾನವನ್ನು ಬಿಟ್ಟು ಊಹೆಗಳಿಗೆ ಬಲಿಯಾದುದು 
6:116 4-83 

ಅ ಅವನು ಶೈತಾನನ ಆಟದ ಬೊಂಬೆಯಾಗುವುದು 6:128 
€ ಅಲ್ಲಾಹನ ದಾಸ್ಯ-ಅನುಸರಣೆಯಲ್ಲಿ ಸ್ವತಃ ಅವನಿಗೇ 
ಲಾಭವಿದೆ ಮತ್ತು ಆಜ್ಞೋಲ್ಲಂಘನೆಯಲ್ಲಿ ಸ್ವತಃ ಅವನಿಗೇ 
ಹಾನಿಯಿದೆ 6:ಟಿ-101, 17:15 

€ ಅವನಿಗೆ ಸನ್ಮಾರ್ಗ ಸಾಧನಗಳನ್ನಿತ್ತುದು ಅಲ್ಲಾಹನ 
ದಯೆಯಾಗಿದೆ 6:ಟ-101 

೪ ಮಾನವನ ಕರ್ಮಗಳಿಗನುಸಾರ ಅವನ ಸ್ಥಾನಮಾನಗಳು 
6:132 

ಅ ಅಲ್ಲಾಹನು ದೇವಚರರಂತೆ ಮಾನವನನ್ನು ಹುಟ್ಟು 
ಸನ್ಮಾರ್ಗಗಾಮಿಯನ್ನಾಗಿ ಮಾಡಲಿಲ್ಲ 6:149 ಟಿ-125 
ಅ ತನ್ನ ಪ್ರಭುವಿನೊಡನೆ ಅವನ ಸಹಜ ಕರಾರು 6:152 
೬-134 

€ ಅವನ ಮೇಲೆ ಸಹಜವಾಗಿ ಅಲ್ಲಾಹನ ಹಕ್ಕುಗಳು 
ಅನ್ವಯವಾಗುತ್ತವೆ 6:ಟಿ-134 

ಅ ಅವನಿಗೆ ಅಲ್ಲಾಹನ ಸನ್ಮಾರ್ಗದರ್ಶನದ ಮಹತ್ವ 
6:153 43-135 ۰ 
ಅ ಮಾನವ ವರ್ಗವು ಪರಸ್ಪರ ವಿರೋಧಿ ಬಣಗಳಲ್ಲಿ 
ವಿಭಾಗಗೊಂಡುದು 6:159 ಟಿ-141 

೪ ಅವನ ಲೌಕಿಕ ಜೀವನದ ಕುರಿತು ಮೂರು 
ವಾಸ್ತವಿಕತೆಗಳು 6:165 ಟಿ-146 

ಅ ಮಾನವ ಸೃಷ್ಟಿಯ ಕುರಿತು ಕುರ್‌ಆನಿನ ವಿವರಣೆ 7:11, 
189, 15:26 ಟಿ-17 

ಅ ಡಾರ್ವಿನನ ವಿಕಾಸವಾದ ಮತ್ತು ಕುರ್‌ಆನ್‌ 7:11 
ಟಿ-10, 15:26 0-17 

€ ದೇವಚರರಿಂದ ಅವನಿಗೆ ಸಾಷ್ಟಾಂಗವೆರಗಿಸಲಾಯಿತು 
7:11, 15:30, 17:61 

ಅ ಮಾನವ ಆತ್ಮದ ವಾಸ್ತವಿಕತೆ 15:29 ಟಿ-19 

೪ ಇತರ ಸೃಷ್ಟಿಗಳ ಎದುರು ಅವನ ಶ್ರೇಷ್ಠತೆ 15:29 
-19 

೪ ಅವನ ಮೇಲೆ ಅಲ್ಲಾಹನ ಉಪಕಾರಗಳು 
("ಅಲ್ಲಾಹ್‌; ಮಾನವನ ಮೇಲೆ ಅವನ ಉಪಕಾರಗಳು" 
ನೋಡಿರಿ) 

ಅ ಅಲ್ಲಾಹನು ಅವನಿಗೆ ಆಯ್ಕೆ ಮತ್ತು ಇರಾದೆಯ 


1113 


ಅ ಪ್ರಶಿಯೊಬ್ಬನಿಗೂ ತನ್ನದೇ ಆದ ಒಂದು ಸ್ಥಾಯೀ 
ನೈತಿಕ ಹೊಣೆಗಾರಿಕೆ ಇದೆ. ಅದರಲ್ಲಿ ಅವನ ಸಹಭಾಗಿ 
ಯಾರೂ ಇಲ್ಲ 17:15 ಟಿ-16 

ಅ ತನ್ನ ಅದೃಷ್ಟ ದುರದೃಷ್ಟಗಳಿಗೆ ಮಾನವನೇ ಹೊಣೆ 
17:13 4 

೪ ಅವನು ತನ್ನ ಕರ್ಮಗಳಿಗೆ ಅಲ್ಲಾಹನ ಮುಂದೆ 
ಉತ್ತರದಾಯಿ 7:6, 11:18, 15:92, 16:56, 93, 17:13, 
14, 34 

ಅ ಅವನ ಸೃಷ್ಟಿಯ ಆರಂಭದಲ್ಲೇ ಅವನಿಗೆ ಭೂಮಿಯಲ್ಲಿ 
ಜೀವನ ನಡೆಸುವ ಸರಿಯಾದ ಮಾರ್ಗವನ್ನು ತೋರಿಸಿ 
ಕೊಡಲಾಗಿತ್ತು 20:122ರಿಂದ 124 

೪ ಅವನಿಗೆ ಅಲ್ಲಾಹನ ದಾಸ್ಕ-ಆರಾಧನೆಯ ವಿನಾ ಬೇರಾವ 
ಮಾರ್ಗವೂ ಇಲ್ಲ 19:65 ಟಿ-41 

೪ ಅವನ ಮೂಲ ಅವಶ್ಯಕತೆಗಳು 20:118, 119 ೬-98 
€ ಅವನ ಜೀವನದ ಮೂರು ಘಟ್ಟಗಳು 20:55 ಟಿ-28 
ಅ ಅವನ ಸ್ವಾಭಾವಿಕ ದೌರ್ಬಲ್ಯಗಳು ಮತ್ತು ಅರ್ಹತೆಗಳು 
18:4-24 20:115, 121 ಟ-102 

೬ ಅವನಿಗೆ ಇಂದ್ರಿಯ ಶಕ್ತಿ ಮತ್ತು ಬುದ್ಧಿಶಕ್ತಿಯನ್ನು 
ಕೊಟ್ಟಿರುವುದೇಕೆ? 20:54 ಟಿ-27 

ಅ ಅವನಿಗೆ ಸತ್ಮವಿಶ್ವಾಸ ಮತ್ತು ಸತ್ಯನಿಷೇಧದ 
ಅಧಿಕಾರವನ್ನು ಕೊಡಲಾಗಿದೆ 18:29 

ಅ ಒಳ್ಳೆಯ ಮತ್ತು ಕೆಟ್ಟ ಜನರ ವ್ಯತ್ಕಾಸ 
18:32ರಿಂದ 44 

ಅ ಅವನ ಸುಧಾರಣೆ ಹೇಗೆ ಸಾಧ್ಯ? 20:44 ಟಿ-18 

ಅ ಅವನ ಸೌಭಾಗ್ಯ ಮತ್ತು ದೌರ್ಬಾಗ್ಯಗಳು ಯಾವುದನ್ನು 
ಅವಲಂಬಿಸಿವೆ? 20:121ರಿಂದ 124 

೪ ಅವನ ವಿನಾಶ ಯಾವ ಮಾರ್ಗದಲ್ಲಿದೆ? 18:51ರಂದ 
59, 103, 104, 19:59 . 

ಅ ಅವನು ಅಲ್ಲಾಹನ ವಿಧಿ ನಿಯಮಕ್ಕೆ ಅಧೀನನಾಗಿದ್ದಾನೆ 
18:23, 24 ٤41 

ಅ ಮಾನವನು ಉತ್ತರ ಕೊಡಲು ಒಂದು ದಿನ ಅಲ್ಲಾಹನ 
ಬಳಿಗೆ ಹೋಗಲಿಕ್ಕಿದೆ 18:48, 49, 19:38 

ಅ ಪ್ರತಿಯೊಬ್ಬ ಮಾನವನ ಸಂಪೂರ್ಣ ದಾಖಲೆ 
ತಯಾರಾಗುತ್ತಲಿದೆ 18:49, 20:52 

$ ಪ್ರತಿಯೊಬ್ಬನೂ ತನ್ನ ಕರ್ಮಫಲ ಹೊಂದುವನು 
8:105ರಿಂದ 107, 20:15, 76, 123, 124 


ವಿಷಯ ಸೂಚಿ 


೬ ಸ್ವರ್ಗದಲ್ಲಿ ಶೈತಾನ್‌ ಮತ್ತು ಮಾನವನ ಪ್ರಥಮ 
ಸಂಘರ್ಷ ಮತ್ತು ಅದರ ಪರಿಣಾಮ 7:19ರಿಂದ 25 
೪ ಅವನನ್ನು ದಾರಿಗೆಡಿಸಲು ಶೈತಾನನ ಕುತಂತ್ರಗಳು 
7:20, 21 -13, 7:27 ಓ-135, 139, 8:48, 14:22, 
16:63, 17:64 

ಅ ಎಂತಹ ಮಾನವನನ್ನು ಶೈತಾನನು ಸೋಲಿಸಬಲ್ಲನು 
16:100, 17:65 ೬-80 

ಅ ಶೈತಾನನ ಜಾಲದಿಂದ ಪಾರಾಗಲು ಅವನಿಗಿರುವ 
ಏಕೈಕ ದಾರಿ 17:65, 66 ಟಿ-81, 82 

೪ ಅವನಿಗಿರುವ ಸರಿಯಾದ ಕರ್ಮಮಾರ್ಗ ಯಾವುದು? 
7:-13, 7:35, 56 -44, 16:83-53 

ಅವನ ನೈಜ ಪ್ರಗತಿ ಯಾವ ಮಾರ್ಗದಲ್ಲಿದೆ? 7:206‏ ٭ 
155- 

ಅ ಅವನ ವಿನಾಶ ಯಾವ ಮಾರ್ಗದಲ್ಲಿದೆ? 7:36, 51 
೬ ಅವನ ಮಾರ್ಗದರ್ಶನಕ್ಕಾಗಿ ಪ್ರವಾದಿತ್ವದ ಅಗತ್ಯ 
7:48-15, 16:9 -9 

೪ ಅವನ ಮಾರ್ಗದರ್ಶನಕ್ಕಾಗಿ ಅಲ್ಲಾಹನು 
ಮಾನವರಿಂದಲೇ ಕೆಲವರನ್ನು ಆಯ್ದು ಪ್ರವಾದಿಯನ್ನಾಗಿ 
ಮಾಡಿದುದರ ಔಚಿತ್ಯ 16:ಟಿ-10, 16:43, 44 ಟಿ-40 

ಅ ಅವನ ಮಾರ್ಗದರ್ಶನಕ್ಕಾಗಿ ಅಲ್ಲಾಹನ ಆದೇಶಗಳು 
("ಇಸ್ಲಾಮ್‌ ಅದರ "ಮೂಲ ಶಿಕ್ಷಣಗಳು" ನೋಡಿರಿ) 
೪ ಅವನು ನೈಶಿಕ ಅಧಃಪತನದಲ್ಲಿ ಸಿಲುಕಲು ಕಾರಣಗಳು 
7:20, 28 ಟಿ-18, 7:175ರಿಂದ 177, 182, 186, 
8-155 

ಅ ಅವನು ಪಥಬ್ರಪ್ಟತೆಯಲ್ಲಿ ಬೀಳಲು ಕಾರಣಗಳು 

("ಪಥಬ್ರಷ್ಟತೆ; ಅದಕ್ಕೆ ಕಾರಣಗಳು" ನೋಡಿರಿ) 

ಅ ಅವನು ಠನ್ನ ಪಥಬ್ರಪ್ಟತೆಗೆ ತಾನೇ ಹೊಣೆಗಾರ 
7:172, 173 &3-135, 14:22, 15:42 -24 

ಅ ಅವನು ಅವನ ಮೂಲಕ ಪಥಭ್ರಷ್ಟರಾದ ಎಲ್ಲ ಜನರ 
ಪಥಭ್ರಷ್ಟತೆಗೂ ಹೊಣೆಗಾರ 16:25 

೬ ಅವನ ಕರ್ಮದಿಂದ ಇತರರ ಜೀವನದ ಮೇಲೆ 
ಉಂಟಾಗುವ ಪರಿಣಾಮಗಳಿಗೂ ಅವನು ಹೊಣೆಗಾರ 
7:38 4-30 

ಅ ಪಥಧಬ್ರಷ್ಟತೆಯನ್ನು ಸ್ವೀಕರಿಸುವವನ ಹೊಣೆಯು 
ಪಥಭ್ರಷ್ಟಗೊಳಿಸುವವನಿಗಿಂತ ಕಡಿಮೆಯೇನೂ ಇಲ್ಲ 7:39, 
೬-31 


ಕುರ್‌ಆನ್‌ ವ್ಯಾಖ್ಯಾನ 

೪ ಇದೊಂದು ವಾಗ್ದಾನವಾಗಿದೆ. ಇದನ್ನು ಅಲ್ಲಾಹನು 
ಪೂರ್ತಿಗೊಳಿಸಿಯೇ ತೀರುವನು 16:38 
ಅ ಇದನ್ನು ನಿಷೇಧಿಸುವವರು ಕಾಫಿರರು 11:7 
ಅ ಅದು ಕೇವಲ ಆತ್ಮಲೋಕ ಜೀವನವಲ್ಲ; ನಮ್ಮ 
ಪ್ರಸಕ್ತ ಜೀವನದಂತೆಯೇ ಶಾರೀರಿಕ ಜೀವನವಾಗಿರುವುದು 
14:43-57, 17:52, 98, 99 
೪ ಪುನರುತ್ಥಾನ ದಿನದಂದು ಶವಗಳು 
ಜೀವಂತಗೊಳ್ಳುವಾಗಿನ ಸ್ಥಿತಿ 16:27ರಿಂದ 32, 17:52, 
2048-107 
೪ ಇದರ ಬೌದ್ದಿಕ ಮತ್ತು ನೈತಿಕ ಆವಶ್ಯಕತೆ 16:39 
ಟಿ-35 
ف‎ ಅದರ ಸಾಧೃತೆ ಮತ್ತು ಅದು ಸಂಭವಿಸುವುದಕ್ಕೆ 
ಆಧಾರ ಪ್ರಮಾಣಗಳು 7:57, 10:4 ಟಿ-9, 15:24, 25, 
16:40 ೬-36, 16:65 -59, 17:51, 99 
೪ ಮರಣ ಮತ್ತು ಪುನರುತ್ನಾನ ದಿನದ ನಡುವೆ 'ಬರ್ಥುಖ್‌' 
ಜೀವನದ ವಿವರ 16:ಟ-26 ۱ 
೬ ಮೃತ ಮಾನವರು ಪುನರುತ್ನಾನ ದಿನ ಜೀವಂತ 
ಗೊಳಿಸಲ್ಪಡುವರು 19:33, 66ರಿಂದ 68, 20:55 
೪ 'ಅಸ್‌ಹಾಬುಲ್‌ ಕಹ್ಸ್‌'(ಗುಹೆಯವರ) ಕಥೆಯು ಅದು 
ಸಂಭವಿಸುವುದೆಂಬುದಕ್ಕೆ ಆಧಾರ ಪ್ರಮಾಣಗಳಲ್ಲೊಂದು 
18:21 &-13 

(ಹೆಚ್ಚಿನ ವಿವರಗಳಿಗೆ "ಆಖಿರತ್‌", "ಬರ್ತುಖ್‌", 
"ಹಶ್ಟ್‌' ಮತ್ತು "ಕಿಯಾಮತ್‌''(ಪುನರುತ್ನಾನ ದಿನ) 
ನೋಡಿರಿ) 


ಮರ್ವಾ 
ಅ ಅದು ಅಲ್ಲಾಹನ ಕುರುಹು 2:158 


ಮಸ್ತಿದುಲ್‌'.ಅಕ್ಸ್ಯಾ 17:1 
= 


ಮಸ್ತಿದುಲ್‌ ಹರಾಮ್‌ 

ಅ ಈ ಪಾರಿಭಾಷಿಕದ ಅರ್ಥ 2:ಟಿ-146 

೪ ಇದರ ಗೌರವ ಮತ್ತು ಜಿಹಾದ್‌ನ ಆಜ್ಞೆ 1 
೪ ಕುರೈಶರು ಮುಸ್ಲಿಮರನ್ನು ಇದರಿಂದ ತಡೆದುದು 
2217 

ಅ ಮಸ್ಸಿದುಲ್‌ ಹರಾಮ್‌ನಿಂದ ಯಾತ್ರಿಕರನ್ನು ತಡೆಯುವ 
ಹಕ್ಕು ಯಾರಿಗೂ ಇಲ್ಲ 5:2 ಟಿ 


1114 


ಮರ್ಯಮ್‌ (ಅ) 

ಅ ಅವರ ಜನನ 3:35, 36 

ಅ ಹೈಕಲ್‌(ಮಹಾ ಆರಾಧನಾಲಯ)ನಲ್ಲಿ ಅವರ ಪ್ರವೇಶದ 
ಅನಂತರದ ಸ್ಥಿತಿಗಳು 3:37 

ಅ ಲವರಿಗೆ ಲೋಕದ ಸ್ತ್ರೀಯರಲ್ಲಿ ಪ್ರತಿಷ್ಠಿತ ಸ್ವಾನ 3:42 
೪ ದೇವಚರರು ಹ. ಈಸಾರ(ಅ) ಜನನದ ಸುವಾರ್ತೆಯನ್ನು 
ಅವರಿಗೆ ಕೊಟ್ಟದ್ದು 3:45 

€ ಅವರ ಮೇಲೆ ಬನೀ ಇಸ್ರಾಈಲರ ಮಿಥ್ಮಾರೋಪ 
4156 

೪ ಅವರ ಮೇಲೆ "ಕಲಿಮಃ" ಕಳುಹಿಸುವುದರ ಅರ್ಥ 
aN 

ಅ "ರೂಹುಮ್ಮಿನ್‌ಹು'ನ ಅರ್ಥ 4:171 ಟಿ-213 

ಅ ಒಬ್ಬ ಸತ್ಯಸಂಧ ಮಹಿಳೆಯಾಗಿದ್ದರು 5:75 

* ಕ್ರೈಸ್ತರಲ್ಲಿ ಮರ್ಯಮರ ದೇವತ್ವದ ವಿಶ್ವಾಸ 5:116 
೬-130 

€ ಕ್ರೈಸ್ತರು ಅವರನ್ನು ದೇವಮಾತೆಯನ್ನಾಗಿ ಮಾಡಿ 
ಕೊಂಡದ್ದು 18:ಟಿ-20 


ಮರಣಾನಂತರ ಜೀವನ 

ಅ ಅಲ್ಲಾಹನ ಕಡೆಯಿಂದ ಪವಾಡ ರೂಪದಲ್ಲಿ ಅದರ 
ಪ್ರದರ್ಶನ 2:259 

ಅ ಹ. ಇಬ್‌ರಾಹೀಮ್‌ರ(ಅ) ಕೇಳಿಕೆಯಂತೆ ನಾಲ್ಕು 
ಪಕ್ಸಿಗಳನ್ನು ಜೀವಂತಗೊಳಿಸಲಾದ ಘಟನೆ 2:290 

ಆ ಅಲ್ಲಾಹನ ಮಾರ್ಗದಲ್ಲಿ ಜೀವ ಕೊಡುವವರಿಗೆ 
ಸುವಾರ್ತೆ 3:157 

೪ ದೇವ ಮಾರ್ಗದಲ್ಲಿ ಹುತಾತ್ಮರಾದವರಿಗೆ ಅತ್ಯುತ್ತಮ 
ಜೀವನದ ಸುವಾರ್ತೆ 3:169ರಿಂದ 171 

ಅ ಅಲ್ಲಾಹನ ಮುಂದೆ ಎಲ್ಲರನ್ನೂ ಸುತ್ತುವರಿದು ತಂದು 
ಹಾಜರು ಪಡಿಸಲಾಗುವುದು 6:12 

ಅ ಪುನರುತ್ನಾನ ದಿನ ಅಲ್ಲಾಹನು ಸಕಲ ಮಾನವರನ್ನು 
ಖಂಡಿತವಾಗಿಯೂ ಒಟ್ಟು ಗೂಡಿಸುವನು 6:12 

ಅ ಮರಣಾನಂತರ ಜೀವನವು ರಾತ್ರಿ ಮಲಗಿ ಬೆಳಿಗ್ಗೆ 
ಏಳುವಂತಿದೆ 6:60 

೪ ಸಕಲ ಮಾನವರೂ 
ಜೀವಂತಗೊಳಿಸಲ್ಪಡುವರು 6:134 ಟಿ-102 


ಹೊಸತಾಗಿ 


1115 


ಮಾನವರಿಗೆ ಸಂಬಂಧಿಸಿದ ಬಾಧ್ಯತೆಗಳು 
(ಹುಕೂಕುಲ್‌ ಇಬಾದ್‌) 
೪ ಮಾತಾಪಿತರು 2:83, 215, 4:36, 6:151 ಟ-129, 
17:23, 24 
€ ಸಮವೊೂಪದ ಸಂಬಂಧಿಕರು 2:83, 177, 215, 4:36, 
1690, 17:26 
ಅ ಅನಾಥರು 2:83, 177, 215, 220, 4:2, 3, 6, 36, 
127, 6:152, 17:34 
٭‎ ದರಿದ್ರರು 2:83, 177, 215, 4:36, 9:60, 17:26 
೪ ಪ್ರಯಾಣಿಕರು 2:177, 215, 4:36, 9:60, 17:26 
ಬೇಡಿಕೆಯುಳ್ಳಿವರು 2:177 
ನೆರೆಹೊರೆಯವರು 4:36 
ಸೊತ್ತಿನ ಒಡೆತನವನ್ನು ಗೌರವಿಸುವುದು 2:188 ಟ-197 
ಸಾಂಪತ್ತಿಕ ಸಹಾಯ ಹೊಂದುವ ಹಕ್ಕು 2:177 
ಮಾನವೀಯ ಬಾಧ್ಯತೆಗಳನ್ನು ತಕ್ಟಾ ಹೊಂದಿದವರು 
ಮಾತ್ರ ಗೌರವಿಸಬಲ್ಲರು 2:262 
ಆ ದಾಸ ದಾಸಿಯರು 4:36 
೪ ಮಕ್ಕಳ ಮತ್ತು ಸಂತತಿಯ ಹಕ್ಕುಗಳು 17:31 
ಅ ಸಾಮೂಹಿಕ ಮತ್ತು ಸಾಮಾಜಿಕ. ಹಕ್ಕುಗಳ ವಿಶಾಲ 
ಕಲ್ಪನೆ 17:26ರಿಂದ 29 ಟಿ-27ರಿಂದ 29 


ಮಿಆಲ್‌ರಾಜ್‌(ಗಗನಾರೋಹಣ) 

ಆ ಅದರ ಕಾಲ ಮತ್ತು ಪರಿಸ್ಥಿತಿಗಳು 17:1 ಟ-1 

೬ ಹದೀಸ್‌ಗಳಲ್ಲಿ ಬಂದಿರುವ ಅದರ ವಿವರಗಳು 
1745-1 

೪ ಹದೀಸ್‌ನ ವಿವರಗಳು ಕುರ್‌ಅನಿಗೆ ವಿರುದ್ಧವಲ್ಲ 
1741 

ಅ ಅದೊಂದು ಶಾರೀರಿಕ ಪ್ರಯಾಣ ಮತ್ತು ಕಣ್ಣಾರೆ ಕಂಡ 
ವೀಕ್ಷಣೆಯಾಗಿತ್ತು 17:1 

ಅ ಅದರ ಸಾಧ್ಯತೆಯ ಚರ್ಚೆ 17:ಟ-1 

೪ ಸಕಲ ಪ್ರವಾದಿಗಳಿಗೆ ಇಂತಹ ವೀಕ್ಷಣೆಗಳನ್ನು 
ಮಾಡಿಸಲಾಗಿರುತ್ತದೆ 17:ಟಿ-1 

ಅ ಇದಕ್ಕೆ "ರುಲ್‌ಯಾ" ಪದವು ಯಾವ ಅರ್ಥದಲ್ಲಿ 
ಪ್ರಯೋಗಿಸಲ್ಪಟ್ಟಿದೆ 17:60 ಟಿ-71 


ವಿಷಯ ಸೂಚಿ ۱ 

ಅ ಸತ್ತನಿಷೇಧಿಗಳು ಅದರ ಆಡಳಿತಗಾರರಾಗಲಾರರು 8:34 
€ ಅದರ ಧರ್ಮಸಮ್ಮತ ಆಡಳಿತಗಾರರು ತಕ್ಟಾವುಳ್ಳವರು 
ಮಾತ್ರ 8:34 
ಅ ಮುಶ್ರಿಕರು ಇದರ ಆಡಳಿತಾಧಿಕಾರದಿಂದ ಕಾರ್ಯತಃ 
ಉಚ್ಛ್ಚಾಟಿಸಲ್ಪಡುತ್ತಾರೆ 9:ಪರಿಚಯ, 18, 19 ಟಿ-21 
ಅ ಮುಶ್ರಿಕರಿಗೆ ಅದರ ಸಮೊಪ ಹೋಗುವುದೂ ನಿಷಿದ್ದ 
938 

(ಹೆಚ್ಚಿನ ವಿವರಗಳಿಗೆ "ಕಅಬಃ' ಮತ್ತು "ಮಕ್ಕಾ" 
ನೋಡಿರಿ) 


ಮಸ್ತಿದ್‌ ಮುರಾರ್‌ 
("ತಬೂಕ್‌ ಯುದ್ದ" ಮತ್ತು "ಮುನಾಫಿಕ್‌; ತಬೂಕ್‌ 
ಯುದ್ಧದ ಸಂದರ್ಭದಲ್ಲಿ ಅವರ ನಿಲುಮೆ" ನೋಡಿರಿ) 


ಮಸೀಹ್‌ (ಅ) 
(ಈಸಾ'(ಅ) ನೋಡಿರಿ) 


ಮಸೀಹೀ 

(ಕ್ರೈಸ್ತ' ನೋಡಿರಿ) 
ಮಸೀಹಿಯ್ಯತ್‌ 

(ಕ್ರೈಸ್ತ ಮತ' ನೋಡಿರಿ) 


ಮಹರ್‌(ಸ್ತ್ರೀಧನ) 
೪ ಸ್ಪರ್ಶಿಸುವ ಮುನ್ನ ತಲಾಕ್‌ ಕೊಟ್ಟರೆ ಅರ್ಧ ಮಹರ್‌ 
ಕೊಡಬೇಕು 2:237 


೪ ಪತ್ನಿಯು ಮಹರನ್ನು ಕ್ಷಮಿಸುವುದು 4:4 

ಪತ್ನಿಯನ್ನು ಒತ್ತಾಯ ಪಡಿಸಿ ಅವಳ ಮಹರ್‌ನ‏ ٭ 
ಹಕ್ಕನ್ನು ಕಬಳಿಸುವುದು ನಿಷಿದ್ದ 4:19‏ 

6 ಮಹರ್‌ ಹಿಂದಕ್ಕೆ ಪಡೆಯಬಾರದು 0 

ಅ ಇದು ನಿಕಾಹ್‌ನ ಸ್ತಂಭಗಳಲ್ಲೊಂದಾಗಿದೆ 4:24, 5:5 


ಮಹಾಪಾತಕಗಳು 

€ ಇವುಗಳ ಮೂರು ರೂಪಗಳು; ಅಕ್ರಮ, ಕರ್ಮಬ್ರಷ್ಟತೆ 
ಹಾಗೂ ದುಷ್ಯರ್ಮಗಳು 4:ಟಿ-53 

ಅ ಮಹಾಪಾತಕಗಳಿಂದ ದೂರವಿರುವವರ ಸಣ್ಣ ಪುಟ್ಟ 
ತಪ್ಪುಗಳನ್ನು ಅಲ್ಲಾಹನು ಕ್ಷಮಿಸುವನು 431 


ಕುರ್‌ಆನ್‌ ವ್ಯಾಖ್ಯಾನ 
೪ ಪವಾಡಗಳನ್ನು ಭೌತಿಕ ಮತ್ತು ರೂಢಿಯ ಘಟನೆಗಳೆಂದು 
ಸಾಬೀತು ಪಡಿಸುವವರ ತಪ್ಪು 7:ಟ-87 
$ ಪ್ರವಾದಿತ್ವಕ್ಕೆ ಆಧಾರ ಪ್ರಮಾಣವಾಗಿ ಕೊಡಲ್ಪಡುವ 
ಪವಾಡದ ನಿರ್ದಿಷ್ಟ ವಿಧ 17:59 ಟಿ-67 
ಅ ಪ್ರವಾದಿಗಳಿಗೆ ಪವಾಡಗಳನ್ನು ಕೊಡಲಾಗುವುದೇಕೆ? 
7:3-87, 17:59 
ಅ ಹ. ಸಾಲಿಹ್‌ರ(ಅ) ಒಂಟೆಯ ಪವಾಡ 7:73, 77, 
78 ಟಿ-58, 11:64, 65, 17:59 
ಅ ಹ. ಇಬ್‌ರಾಹೀಮ್‌ರಲ್ಲಿ(ಅ) ವೃದ್ಧಾಪ್ಯದಲ್ಲಿ ಮಕ್ಕಳ 
ಜನನ 11:71ರಿಂದ 73, 15:52ರಿಂದ 56 
€ ಹ. ಯೂಸುಫ್‌ರ(ಅ) ಪವಾಡ 12:94, ಟಿ-66 
ಅ ಹ. ಮೂಸಾರಿಗೆ(ಅ) ನೀಡಲಾದ ಪವಾಡಗಳು 7:107, 
108, 116, 117, 130, 133, 160, 17:101 ೬3-113 
ಅ ಪ್ರವಾದಿವರ್ಯರಿಗೆ(ಸ) ಪ್ರವಾದಿತ್ತದ ಆಧಾರ 
ಪ್ರಮಾಣದ ರೂಪದಲ್ಲಿ ಕುರ್‌ಆನಿನ ಪವಾಡವನ್ನು 
ಕೊಡಲಾಯಿತು 8:203 ಟಿ-152, 13:27 ಟ-44, 20:133 
೬-116 
٭‎ ಪ್ರವಾದಿವರ್ಯರಿಗೆ(ಸ) ಇಂದ್ರಿಯಾನುಭವದೆ 
ಪವಾಡಗಳನ್ನು ಕೊಡುವ ಬದಲಿಗೆ ಬೌದ್ದಿಕ ಪವಾಡಗಳನ್ನು 
ಕೊಡಲಾದುದಕ್ಕೆ ಕಾರಣ 13:31 ಟಿ-47ರಿಂದ 49 
೪ ಮಕ್ಕಾದ ಸತ್ಮನಿಷೇಧಿಗಳ ಕಡೆಯಿಂದ ಪವಾಡಗಳಿಗಾಗಿ 
ನಿರಂತರ ಬೇಡಿಕೆ 8:203 ಟಿ-152, 10:20, 99, 101 
ಟಿ-105, 11:12, 13:7, 27, 31, 38, 40, 15:6ರಿಂದ 8, 
15:43-30, 17:59, 60 ೬-68, 17:90ರಂದ 93 ೬-106, 113 
ಅ ಲಾಠಿ ಹಾವಾಗಿ ಪರಿಣಮಿಸಿದುದು 20:19, 20, 28, 
29ಟಿ-42 
೪ ಹಸ್ತವು ಸೂರ್ಯನಂತೆ ಥಳಧಳಿಸಿದುದು 20:22 
€ ಲಾಠಿ ಹೊಡೆದಾಗ ಸಮುದ್ರದ ನೀರು ಭಾಗವಾಗಿ 
ಅದರಲ್ಲಿ ಶುಷ್ಕ ಮಾರ್ಗ ತೋರಿದುದು 20:77 
೪ ಮನ್ಸ್‌ ಮತ್ತು ಸಲ್ವಾದ ಅವಶೀರ್ಣ 20:80 
೪ ಹ.ರುಕರಿಯ್ಕಾರಿಗೆ(ಅ) ವೃದ್ಧಾಪ್ಯದಲ್ಲಿ ಅವರ ಬಂಜೆ 
ಮತ್ತು ವೃದ್ಧೆ ಪತ್ನಿಯಿಂದ ಸಂತತಿಯ ಜನನ 19: 
5ರಿಂದ 7 
ಆ ಹ. ಈಸಾರನ್ನು(ಅ) ಪಿತೃರಹಿತವಾಗಿ ಹುಟ್ಟಿಸಿದುದು 
19:16ರಿಂದ 27 ಟ-19(ಅ) 


1116 
ಮೂರಾನ್‌(ತಕ್ಕಡಿ) 
೬ ಪುನರುತ್ತಾನ ದಿನ ಕರ್ಮಗಳು ತೂಗಲ್ಪಡುವುದರ 
ಅರ್ಥ 7:8, 9 ಟ-9 


ಮೂಸಾಕ್‌ (ಕರಾರು) 
ಅ ಅರ್ಥ ಮತ್ತು ವಿವರಣೆ 8:72 ಟಿ-51 
(“ಕೆರಾರು” ನೋಡಿರಿ) 


ಮುಲ್‌ಜಿರಖ-ಮುಅಜಿರಖಾತ್‌(ಪವಾಡ- 
ಪವಾಡಗಳು) 

€ ಪವಾಡ ರೂಪದಲ್ಲಿ ಮರಣಾನಂತರ ಜೀವನದ 
ಪ್ರಾಯೋಗಿಕ ಪ್ರದರ್ಶನ 2:259 

ಅ ನಾಲ್ಕು ಪಕ್ಷಿಗಳನ್ನು ಜೀವಂತಗೊಳಿಸಿದ ಘಟನೆ 
2260 

ಅ ಪ. ರುಕರಿಯ್ಕಾರ(ಅ) ಬಂಜೆ ಪತ್ನಿಯಲ್ಲಿ ಸಂತತಿ 
ಜನನ 3:39, 40 

ಅ ಹ. ಈಸಾ(ಅ) ಪವಾಡ ಸದೃಶ ಜನನ 3:45ರಿಂದ 47 
ಅ ಹ. ಕಈಸಾರ(ಅ) ವಿಶಿಷ್ಟ ಪವಾಡಗಳು 3:49 

ಅ ಸ್ವೀಕೃತ ಬಲಿದಾನವನ್ನು ಆಕಾಶಾಗ್ನಿ ತಿಂದು ಬಿಡುವುದು 
3:183 9خ‎ 

ಅ ಗ್ರಂಥದವರ ಸುಡುವ ಬಲಿದಾನದ ಪವಾಡದ ಬೇಡಿಕೆಗೆ 
ಉತ್ತರೆ 3:187 ಟ-132 

ಅ ಹ. ಈಸಾರ(ಅ) ಆರೋಹಣದ ಅನುಪಮ ರೀತಿ 
4:158 -195 

ಅ ಹ. ಈಸಾರ(ಅ) ಪವಾಡಗಳ ವಿವರ 5:110 

ಅ ಪವಾಡಗಳು ಅಲ್ಲಾಹನ ಅನುಜ್ಞೆಯಿಂದಾಗುತ್ತವೆ 5:110 
ಅ ತಾವಾಗಿ ಪವಾಡಗಳನ್ನು ತೋರಿಸಲು 
ಪ್ರವಾದಿವರ್ಯರು(ಸ) ಶಕ್ತರಾಗಿರಲಿಲ್ಲ 6:35 ಟಿ-23 

* ಸತ್ತಜೆಗಳ ನಿರ್ಮಾಣವು ಪವಾಡಗಳ 
ಬಲದಿಂದಾಗಲಾರದು 6:ಟಿ-23 

$೪ ಪವಾಡ ತೋರುವುದು ಸಂಪೂರ್ಣ ಅಲ್ಲಾಹ 
ಅಧಿಕಾರದಲ್ಲಿದೆ 6:109 

ಪವಾಡದ ವಾಸ್ತವಿಕತೆ 7:ಟಿ-87‏ ٭ 

ಪವಾಡಗಳು ಸತ್ಯವಾಗಿರುವುದಕ್ಕೆ ಅಧಾರ ಪ್ರಮಾಣಗಳು‏ ٭ 
18:41-23 ,78-87 

€ ಪವಾಡ ಮತ್ತು ಜಾದೂ ಇವುಗಳಲ್ಲಿ ವೃತ್ಕಾಸ 
7:43-89, 91, 94, 17:45-115 


117 
€ ಮದೀನಾದಲ್ಲಿ ಮುನಾಫಿಕರ ವಿವಿಧ ರೀತಿ 2:ಸರಿಚಯ 
ಅ ನಖ್‌ಲಃ ಘಟನೆ ಕುರಿತು ಮದೀನಾದ ಮುನಾಫಿಕರ 
ಪಿತೂರಿಗಳು 2:217 ಟಿ-232 
ಅ ಉಹುದ್‌ ಯುದ್ದದಲ್ಲಿ ಮುನಾಫಿಕರ ಒಳ ಸಂಚುಗಳು 
3:ಪರಿಚಯ 
೪ ಉಹುದ್‌ ಯುದ್ದದ ವೇಳೆ ಅಬ್ದುಲ್ಲಾ ಬಿನ್‌ ಉಬೈನ 
ಪಿತೂರಿಗಳು 3:ಟಿ-94 
€ ಮುಸ್ಲಿಮರ ಈಮಾನಿನಲ್ಲಿ ಒಡಕುಂಟುಮಾಡಲು ಯತ್ನ 
3:149 4-108 
ಅ ಉಹುಬ್‌ ಯುದ್ಧಾನಂತರ ಅಲ್ಲಾಹನ ಕುರಿತು ಅವರ 
ಅಜ್ಞಾನಜನ್ಮ ಗುಮಾನಿ 4 
€ ಅವರ ಮನೋವೈಜ್ಞಾನಿಕ ವಿಶ್ಲೇಷಣೆ 3:167, 168, 
4:60ರಿಂದ 63, 5:52 ಟಿ-84 
ಅ ಅಲ್ಲಾಹನು ಸತ್ವಪರೀಕ್ಲೆಗಳ ಮೂಲಕ 
ಸತ್ಯವಿಶ್ವಾಸಿಗಳಿಂದ ಮುನಾಫಿಕರನ್ನು ಬೇರ್ಪಡಿಸುತ್ತಾನೆ 
3:179 
ಅ ಉಹುದ್‌ ಘಟನೆಯ ಅನಂತರ ಮದೀನಾದಲ್ಲಿ ಅವರ 
ಚಟುವಟಿಕೆಗಳು 4:ಪರಿಚಯ 
ಅ ಇಸ್ಲಾಮಿನ ಸುಧಾರಣೆಗಳ ಬಗ್ಗೆ ಅವರ ದ್ವೇಷ 4:27 
ಟಿ49 h 
ಅ ವ್ಯವಹಾರಗಳ ತೀರ್ಮಾನಕ್ಕಾಗಿ ಅವರು ಕುರ್‌ಆನನ್ನು 
ಬಿಟ್ಟು ತಾಗೂತ್‌ನ ಕಡೆಗೆ ಒಲಿದುದು 4:60 
ಅ ಅವರು ಜಿಹಾದ್‌ನಿಂದ ತಪ್ಪಿಸಿಕೊಳ್ಳುವುದು 4:72 
ಅ ಅವರ ಕಡೆಯಿಂದ ಜಿಹಾದ್‌ ಆಜ್ಞೆಯ ಕುರಿತು 
ಮಾನಸಿಕ ಪ್ರತಿಕ್ರಿಯೆ 4:77 
೪ ಅವರ ರಹಸ್ಯ ಸಮಾಲೋಚನೆಗಳು 1 
ಕಿ ಅವರ ವಿಚ್ಛಿದ್ರಕಾರಿ ಚಟುವಟಿಕೆಗಳು 4:83 
೪ ಅವರ ಕುರಿತು ಮುಸ್ಲಿಮರು ಎರಡು ಅಭಿಪ್ರಾಯ 
ವಿರಿಸುವುದರ ಬಗ್ಗೆ ಆಕ್ಸೇಪ 4:88 
೪ ಅವರು ಮುಸ್ಲಿಮರಿಗೆ ತಮ್ಮ ಕುಫ್ರ್‌ನ ರೋಗವನ್ನು 
ಅಂಟಿಸಲು ಪ್ರಯತ್ನಿಸುತ್ತಾರೆ 4:89 
ಅ ಅವರೊಂದಿಗೆ ಗೆಳೆತನವಿರಿಸುವುದರ ನಿಷೇಧ 4:89 
ಅ ಅವರೊಂದಿಗೆ ಯುದ್ದ ಕಾಲದಲ್ಲಿ ವ್ಯವಹಾರ 4:89, 
90, 91 ೬-118 
٭‎ ಪ್ರವಾದಿವರ್ಯರ(ಸ) ನ್ಮಾಯ ತೀರ್ಮಾನದಿಂದ 
ವಿಮುಖತೆಯು ಕಾಪಟ್ಕವಾಗಿದೆ 4:115, ಟಿ-143 


ವಿಷಯ ಸೂಚಿ 
ಅ ನವಜಾತ ಶಿಶು ತೊಟ್ಟಿಲಲ್ಲಿ ಮಾತಾಡಿದುದು 
19:30ರಿಂದ 33 

(ಹೆಚ್ಚಿನ ವಿವರವನ್ನು "ಆಯತ್‌-ಪವಾಡದ ಅರ್ಥದಲ್ಲಿ" 
ನೋಡಿರಿ) 


ಮುರ್ದುಲಿಘಾ 
("ಹಜ್ಜ್‌" ನೋಡಿರಿ) 


ಮುತಕಬಿ ರ್‌ (ಅಹಂಕಾರಿ) 
("ಅಹಂಭಾವ' ನೋಡಿರಿ) 


ಮುತ್ತಕೀ(ಧರ್ಮನಿಷ್ಠರು) 
ಅ ಮುತ್ತಕೀಗಳ ಗುಣವಿಶೇಷಗಳು 2:2 ಟಿ-3, 3:133ರಿಂದ 
135 
٭‎ ಇತರರಿಗೆ ಉಪದೇಶಿಸುವುದು ಅವರ ಕರ್ತವ್ಯ. ಆದರೆ 
ಇತರರ ಲೆಕ್ಕಾಚಾರದ ಹೊಣೆ ಅವರ ಮೇಲಿಲ್ಲ 
6:69 ೬-45 

(ವಿವರಗಳಿಗೆ "ತಕ್ಟಾ' ನೋಡಿರಿ) 


ಮುರ್ತದ್‌(ಧರ್ಮಭ್ರಷ್ಟ) 
("ಕ್ರಿಮಿನಲ್‌ ಕಾನೂನು" ನೋಡಿರಿ) 


ಮುತಶಾಬಿಹಾತ್‌ 
ಆ ಮುತಶಾಬಿಹಾತ್‌ ಸೂಕ್ತಗಳ ವಿವರ 3:7 ಟಿ-6 
9 ಮುತಶಾಬಿಹಾತ್‌ ವಿಷಯದಲ್ಲಿ ಗೊಂದಲಕೋರರ 
ಅಸಾಧಾರಣ ಆಸಕ್ತಿ 3:7 ಟಿ-7 
(ಹೆಚ್ಚಿನ ವಿವರಗಳಿಗೆ "ಕುರ್‌ಆನ್‌" ನೋಡಿರಿ) 


ಮುಂಕರ್‌ (ಕೆಡುಕು) 

ಅ ಕೆಡುಕುಗಳನ್ನು ತಡೆಯುವ ಕರ್ತವ್ಮ 3:104 

೪ ಕೆಡುಕುಗಳನ್ನು ತಡೆಯುವುದರಲ್ಲಿ ಅಸಡ್ನೆಯ ಪರಿಣಾಮ 
579 

೪ ಅರ್ಥ ಮತ್ತು ವಿವರಣೆ 16:90 ಟ-89 


ಮುನಾಫಿಕ್‌-ಮುನಾಫಿಕೀನ್‌(ಕಪಟವಿಶ್ವಾಸಿ- 
ಕಪಟವಿಶ್ವಾಸಿಗಳು) 

ಅ ಮಕ್ಕಾದಲ್ಲಿ ಯಾವ ತರದ ಮುನಾಫಿಕರಿದ್ದರು 
2:ಪರಿಚಯ 


ಕುರ್‌ಆನ್‌ ವ್ಯಾಖ್ಯಾನ 


ಅ مہہ‎ ಸಮಾಜದಲ್ಲಿ “ಮುನಾಫಿಕರು 
ಶಾಮೊಲಾಗಿರುವುದರ ಹಾನಿ 9:47 ಟಿ-82, 92, 9:93, 123 
ಅ ಮುನಾಫಿಕರ ನೈತಿಕ ಮತ್ತು ಮಾನಸಿಕ ಸ್ಥಿತಿ 9:56ರಿಂದ 
58, 61, 62, 98, 107, 124, 127 

೪ ಬದ್ರ್‌ ಯುದ್ದದ ವೇಳೆ ಅವರ ನಿಲುಮೆ 8:ಪರಿಚಯ, 
49 ಟಿ-39 

೪ ತಬೂಕ್‌ ಯುದ್ದ ದ ವೇಳೆ ಅವರ ನಿಲುಮೆ 9:42, 
46, 47, 49ರಿಂದ 52 ಟಿ-73, 84, 9:90, 93, 107 

€ ಪ್ರವಾದಿವರ್ಯರ(ಸ) ಕುರಿತು ಅವರ ಆಕ್ಸೇಪಗಳು 
9:58, 61 

ಅ ಅವರನ್ನು ಸದೆ ಬಡಿಯಲು ಕುರ್‌ಆನಿನ ಕೊನೆಯ 
ಆಜ್ಞೆಗಳು 9:ಪರಿಚಯ 

€ ಅವರ ವಿರುದ್ಧ ಪ್ರವಾದಿವರ್ಯರ(ಸ) ಕ್ರಮಗಳು 
9:73, 83, 84 

ಅ ಅವರೊಡನೆ ಇಸ್ಲಾಮೊ ಸಮಾಜದಲ್ಲಿ ಹೇಗೆ 
ವ್ಯವಹರಿಸಬೇಕು 9:ಟಿ-82, 9:83, 84 ಟಿ-88, 9:95 ಟಿ-94, 
99,121 

€ ಅವರ ಕುರಿತು ಇಸ್ಲಾವೊ ರಾಷ್ಟ್ರದ ಧೋರಣೆ 9:73 
ಟಿ-82, 9:123 ಟಿ-121 

ಅ ಮುನಾಫಿಕನು ದೇವಮಾರ್ಗದಲ್ಲಿ ಮಾಡುವ 
ದಾನಧರ್ಮ ಸ್ವೀಕೃತವಲ್ಲ 9:53 

€ ಅವನಿಗೆ ಕ್ಷಮೆ ಇಲ್ಲ 9:80 

೪ ಮುನಾಫಿಕರ ದುರ್ಗತಿ 9:55, 61, 66, 73, 74, 85, 
95, 101, 125 


ಮುಬಾಹಲ 

ಅ ನಜ್ರಾನಿನ ನಿಯೋಗಕ್ಕೆ ಮುಬಾಹಲಕ್ಕೆ ಕರೆನೀಡಿದುದು 
ಮತ್ತು ನಿಯೋಗವು ಅದರಿಂದ ಹಿಂಜರಿದುದು 3:61 
ಟಿ55 


ಮುಶ್ರಿಕ್‌, ಮುಶ್ರಿಕರು 
("ಶಿರ್ಕ್‌" ನೋಡಿರಿ) 


ಮುಸ್ಲಿಮ್‌ 

ಅ ಮುಸ್ಲಿಮ್‌ ಯಾರು? 2-0 

ಅ ಮುಸ್ಲಿಮ್‌ ಆಗುವ ಬೇಡಿಕೆಗಳು 3:51 ಟಿ-48 

ಅ ಸಾಯುವ ವರೆಗೂ ಮುಸ್ಲಿಮನಾಗಿರಬೇಕೆಂಬ ಬೇಡಿಕೆ 
3:102 


1118 


€ ಅವರು ಸತ್ಯವಿಶ್ವಾಸಿಗಳನ್ನು ಬಿಟ್ಟು ಸತ್ಯನಿಷೇಧಿಗಳನ್ನು 
ಗೆಳೆಯರನ್ನಾಗಿ ಮಾಡುವುದು 4:138, 139 

೪ ಅವರನ್ನು ನರಕದಲ್ಲಿ ಸತ್ಮನಿಷೇಧಿಗಳೊಂದಿಗೆ 
ಸೇರಿಸಲಾಗುವುದು 4:140 

ಅ ಅವರ ಸ್ವಾರಸ್ಕಕರ ಧೋರಣೆ 4:141 ಟ-171 

೪ ಅಲ್ಲಾಹನೊಂದಿಗೆ ಅವರ ಮೋಸಗಾರಿಕೆ 4:142 

೪ ಅವರ ಚಂಚಲಾವಸ್ಥೆ 4:143 

೪ ಇವರು ನರಕದ ಅತ್ಯಂತ ಕೆಳೆಸ್ತರದಲ್ಲಿರುವರು 4:145 
೪ ಸತ್ಯಧರ್ಮವನ್ನು ವಿರೋಧಿಸುವ ಯಹೂದಿಯರು 
ಮತ್ತು ಕ್ರೈಸ್ತರೊಂದಿಗೆ ಅವರ ಒಲವು 5:51, 52 

೪ ಅವರ ವಿಷಯದಲ್ಲಿ ಕರ್ಮಗಳು ಧ್ವಂಸಗೊಳ್ಳುವ 
ತೀರ್ಮಾನ 5:53 

ಕಾಪಟ್ಕ ಕೊನೆಗೆ ಬಯಲಾಗಿಯೇ ತೀರುತ್ತದೆ‏ ہہ 
53 ,5:52 

ಅ ಅವರ ಗುಣಗಳು ಮತ್ತು ವರ್ತನೆ 8:21ರಿಂದ 23, 
9:47೦ಂದ 52 ಟಿ-48ರಿಂದ 50, 52, 9:54, 62, 64, 65, 
67, 69, 74ರಿಂದ 76, 79, 95ರಿಂದ 98 

೬ ಅವರು ನಿಜಕ್ಕೂ ಕಾಫಿರರು 9:49, 54, 66, 74, 80, 
84, 85, 90, 107, 123 ೬-120 

€ ಅವರು ಫಾಸಿಕರು 9:53, 67, 80, 84, 96 

€ ಕಾಪಟ್ಕವು ಒಂದು ಹೊಲಸು 9:95, 125 

೪ ಕಾಪಟ್ಕಕ್ಕೆ ಕಾರಣಗಳು 9:75ರಿಂದ 77, 97 ಟಿ-95, 
120, 9:127 -127 

೪ ಕುರ್‌ಆನಿನ ಅಧ್ಯಯನವು ಮುನಾಫಿಕನ ಕೊಳಕಿನಲ್ಲಿ 
ಹೆಚ್ಚಳವನ್ನುಂಟು ಮಾಡುತ್ತದೆ 9:125 

೪ ಕಾಪಟ್ಕದ ಪ್ರಭಾವಗಳು-ಮಾನವ ಚಾರಿತ್ರ್ಯದ ಮೇಲೆ 
9:110 8-105 

€ ಮೂಮಿನ್‌ ಮತ್ತು ಮುನಾಫಿಕರೊಳಗೆ ವ್ಯತ್ಯಾಸ 9:44, 
45, 9:4-0 

ಅ ಪಾಪಿ ಸತ್ಕವಿಶ್ಪಾಸಿ ಮತ್ತು ಮುನಾಫಿಕರೊಳೆಗಿನ ವ್ಯತ್ಯಾಸ 
9:105 ಟಿ-46, 99 

€ ಮೂಮಿನ್‌ ಮತ್ತು ಮುನಾಫಿಕರ ವ್ಯತ್ಕಾಸ 
ಬಯಲಾಗುವುದು ಹೇಗೆ? 9:126 ಟ-125 

€ ಸಾಮೂಹಿಕ ನಮಾರಖ್‌ ಮುನಾಫಿಕನನ್ನು 
ಮೂಮಿನನಿಂದ ಪ್ರತ್ಯೇಕಿಸಿ ಬಿಡುತ್ತದೆ 9:54 

ಅ ಮುನಾಪಿಕ್‌ ಮತ್ತು ಪಾಪಿ ಮೂಮಿನನ ವ್ಯತ್ಕಾಸ 
ತಿಳಿಯುವುದು ಹೇಗೆ?'9:ಟಿ-99 


1119 


ಅ ಅವರನ್ನು ನಂಬುವವರ ಗುಣವಿಶೇಷಗಳು 2:285 

€ ಅವರ ಮೇಲೆ, ಸಂದೇಶ ತಲುಪಿಸುವ ಹೊಣೆಗಾರಿಕೆ 
3:20, 4:80 ೬-110, 5:67, 92, 99 

ಅ ಅವರ ಅನುಸರಣೆಯು ಅಲ್ಲಾಹನ ಮೇಫಿನ ಪ್ರೇಮದ 
ಬೇಡಿಕೆಯಾಗಿದೆ 3:31 

ಅ ಅವರ ಸಂದೇಶವು ಹ. ಈಸಾರು(ಅ) ತಂದಿದ್ದ: 
ಸಂದೇಶವೇ ಆಗಿದೆ 3:ಟಿ-54 

೪ ಅವರೊಂದಿಗೇ ಪ್ರವಾದಿತ್ವವು ಸಮಾಪ್ತಿಗೊಳ್ಳುವ ಕುರಿತು 
ಸೂಚನೆ 3:81 ಟಿ-69 | 
೪ ಲಉಹುದ್‌ ಯುದ್ದದ ವೇಳೆ ಶಪಿಸಿದುದಕ್ಕಾಗಿ- ಎಚ್ಚರಿಕೆ 
3:127, 128 -97 

€ ಗತ ಸಂದೇಶವಾಹಕರಂತೆಯೇ ಒಬ್ಬ ರಸೂಲರು 
3:144 ۱ 
ಅ ಉಹುದ್‌ ಯುದ್ಧದ ವೇಳೆ ಅವರ ಮರಣದ ಸುದ್ದಿ 
ಹಬ್ಬಿದುದು 3:144 ಟಿ-103 

ಆ ಧೈರ್ಯ ಸ್ಟೈರ್ಯಗಳ ಅನುಪಮ ಪ್ರದರ್ಶನ 3:153 
೬-110 ೫ 

ಅ ನಾಯಕತ್ವದ ಅತ್ಯಂತ ಪರಿಪೂರ್ಣ ಗುಣಗಳಿರುವ 
ಸಮಗ್ರ ವ್ಯಕ್ತಿ 3:159 

೪ ಅವರು ನೂರಕ್ಕೆ ನೂರು ಪಾಲು ಭರವಸೆಗೆ ಯೋಗ್ಯರು 
3:161 8-4 ۰ 
٭‎ ಅವರ ಪ್ರವಾದಿತ್ವವು ಸತ್ಮವಿಶ್ವಾಸಿಗಳಿಗೆ ಅಲ್ಲಾಹನ 
ಬಹು ದೊಡ್ಡ ಉಪಕಾರ 3:164 

೪ ಅವರ ದೇವ ಸಂದೇಶವಾಹಕತ್ವದ ಪ್ರಮುಖ ರಂಗಗಳು 
3:164 1 

€ ಪರಲೋಕದಲ್ಲಿ ಅವರಿಂದ ಅವರ ಸಮುದಾಯದ 
ಕುರಿತು ಸಾಕ್ಷ ಕೇಳಲಾಗುವುದು 4:41 ಟಿ-64 

ಅವರ ಚರ್ಯ(ಸುನ್ನತ್‌) ಲೋಕಾಂತ್ಮದ ವರೆಗೂ‏ ہہ 
ಸನದು 4:64, 65 ಟಿ-95‏ 

೪ ಅವರ ಮೇಲೆ ವಿಶ್ವಾಸವಿರಿಸುವುದರ ಬೇಡಿಕೆಗಳು 
4:65 ಟಿ-95 

ಆ ಅಲ್ಲಾಹನ ದಾಸ್ಕ-ಅನುಸರಣೆಯು ಅವರ ಅನುಸರಣೆಯ 
ವಿವಾ ಅಸಾಧ್ಯ 4:80 

ಅ ಅವರ ನ್ಯಾಯಾಧೀಶ ಸ್ಥಾನ 4:105 

€ ಅವರನ್ನು ವಿರೋಧಿಸುವುದರ ಪರಿಣಾಮ ನರಕ ಯಾತನೆ 
4:115 


ವಿಷಯ ಸೂಚಿ 
€ ಅವನ ನಿಲುಮೆ ಅಲ್ಲಾಹನ ಮುಂದೆ 5:ಟ-4 
ಅ ಆತ್ಮಾರ್ಗವಾಗಿ ಅಲ್ಲಾಹನ ಸಂಪ್ರೀತಿಯಲ್ಲಿ 
ಮಗ್ಗನಾಗಿರುವುದು 6:162, 163 
(ಹೆಚ್ಚಿನ ವಿವರಗಳಿಗೆ "ಇಸ್ಲಾಮ್‌" ನೋಡಿರಿ) 


ಮುಹ್ಯಮಾತ್‌ 
೪ ಮುಹ್ಮಮಾತ್‌ ಸೂಕ್ತಗಳ ವರ್ಣನೆ 3:7 ಟ-5 


ಮುಹಮ್ಮದ್‌(ಸ) 

ಅ ಅವರು ಯಾವ ಕಾರ್ಯಕ್ಕಾಗಿ ಬಂದಿದ್ದ: ರು- ಮುನ್ನುಡಿ, 
2:119, 7:157, 9:33, 14:1 

೪ ಅವರ ಧರ್ಮಪ್ರಚಾರದ ಆರಂಭ ಹೇಗಾಯಿತು ಮತ್ತು 
ಯಾವ ಹಂತಗಳನ್ನು ದಾಟಿ ಸಂಪೂರ್ಣತೆಗೆ ತಲಪಿತು? - 
ಮುನ್ನುಡಿ 

€ ಅವರನ್ನು ಯಾವ ಯಾವ ರೀತಿಗಳಲ್ಲಿ 
ವಿರೋದಿಸಲಾಯಿತು, ಯಾವ ಕಾರಣಕ್ಕಾಗಿ 
ವಿರೋಧಿಸಲಾಯಿತು?- ಮುನ್ನುಡಿ 

೪ ಯಾವ ವಿಧದ ಜನರು ಸಂದೇಶವನ್ನು ಸ್ವೀಕರಿಸಿದರು? 
ಅವರ ಜೀವನದಲ್ಲಿ ಏನು ಪ್ರಭಾವವುಂಚಾಯಿತು?- 
ಮುನ್ನುಡಿ 

ಅ ಅವರ ಯಶಸ್ಸಿಗೆ ಕಾರಣಗಳು- ಮುನ್ನುಡಿ 

€ ಅವರ ಸಂದೇಶ ಮತ್ತು ಶಿಕ್ಷಣಗಳು ಗತ 
ಪ್ರವಾದಿಗಳದ್ದೇ ಆಗಿದ್ದುವು 2:41. 6:ಟ-50, 10:ಟ-74, 
11:17 ಟಿ-19, 19:ಪರಿಚಯ, 20:ಪರಿಚಯ 

೪ ಅವರೆ ಕುರಿತು ವಿರೋಧಿಗಳ ಆಕ್ಷೇಪಗಳು ಮತ್ತು 
ಅವುಗಳಿಗೆ ಉತ್ತರ 2:118 ಟಿ-232, 6:7ರಿಂದ 10, 25, 36, 
37,91 -— 

ಅವರ ಪ್ರವಾದಿತ್ಛಕ್ಕೆ ಆಧಾರ ಪ್ರಮಾಣಗಳು 2:119‏ ہہ 
೬-120, 3:8-60, 7:184, 185 -143, 10:16 -21,‏ 
12:ಪರಿಚಯ, 12:102, 103 ೬-72, 17:88 ೬3-105,‏ 
18:ಪರಿಚಯ, ಟಿ-57 y‏ 

ಅವರ. ಆಗಮನವು ಹ.ಇಬ್‌ರಾಹೀಮ್‌ರ(ಲ)‏ و 
ಪ್ರಾರ್ಥನೆಗೆ ಉತ್ತರವಾಗಿದೆ 2:129‏ 

೪ ಅವರ ಮೇಲೆ ದೇವ ಸೂಕ್ತಗಳ ಪಠನ, ಜನರ 
ಸಂಸ್ಕರಣೆ ಹಾಗೂ ಗ್ರಂಥ ಮತ್ತು ಯುಕ್ತಿಯನ್ನು 
ಜೋಧಿಸುವ ಹೊಣೆಗಾರಿಕೆಗಳು 2:151 


ಕುರ್‌ಆನ್‌ ವ್ಯಾಖ್ಯಾನ 


ಮತ್ತು ಅವರ ಉತ್ತರ 8:33, 34, 11:8, 13:4-14 16: 
ಪರಿಚಯ ಟಿ-1, 2, 17:11, ಟಿ-12 | 
೪ ಅವರನ್ನು ಸುಳ್ಳಾಗಿಸುತ್ತಿದ್ದರೂ ಮಕ್ಕಾದವರ ಮೇಲೆ 
ಯಾತನೆ ಏಕೆ ಎರಗಲಿಲ್ಲ? 8:32, 33, 17:11 ಟಿ-12 
೬ ಸತ್ಕನಿಷೇಧಿಗಳು ಅವರ ಮೇಲೆ ಕೈ. ಮಾಡಲು 
ಹೆದರುತ್ತಿದ್ದುದೇಕೆ? 11:2-03 
೪ ಮಕ್ಕಾ ಜೀವನ ಕಾಲಘಟ್ಟದಲ್ಲಿ ಇಸ್ಲಾಮ್‌ .ಮತ್ತು 
ಮುಸ್ಲಿಮರ ಅವಸ್ಥೆ 8:ಪರಿಚೆಯ, 26, 16:ಟಿ-109 _ 
۰ ಈ ಕಾಲಘಟ್ಟದಲ್ಲಿ 222 ವಿಶ್ವಾಸ ಸ್ವೀಕಾರ ಮಾಡುತ್ತಿದ್ದ 
ಹೆಚ್ಚಿನವರು ತರುಣರಾಗಿದ್ದರು 10:4-78 
೪ ಆ ಕಾಲದ ಅತ್ಯಂತ ಕಠಿಣ ಕಾಲಘಟ್ಟದಲ್ಲಿ ಕಲಿಸಿ 
ಕೊಡಲಾದ ಪ್ರಾರ್ಥನೆ 17:80 
ಅ ಅಲ್ಲಾಹನ ಕಡೆಯಿಂದ ಅವರಿಗೆ ಸಹನೆ ಮತ್ತು 
ಸ್ಥೈರ್ಯಗಳ ಚೋಧನೆ 10:109, 11:1-13, 65 
ಅ ಮಿಲ್‌ರಾಜ್‌ ಘಟನೆ ಮತ್ತು ಅದರ ಐತಿಹಾಸಿಕ 
ಹಿನ್ನೆಲೆ 17:1 ಟಿ-1 

(ಹೆಚ್ಚಿನ ವಿವರಗಳಿಗೆ 'ಮಿಲ್‌ರಾಜ್‌*" ನೋಡಿರಿ) 
€ ಮಕ್ಕಾದ ಕಾಲಘಟ್ಟದಲ್ಲಿ ಇಸ್ಲಾಮಿನ ಧರ್ಮಾಹ್ವಾನದ 
ಕಾರ್ಯವೇನಾಯಿತು? ಮತ್ತು رھ‎ ಯಿತು? 8: ಫರಿಟ್ರ 
17:ಪರಿಚೆಯ - 
೪ ಮಕ್ಕಾ ಜೀವನದ ಕೊನೆಯ ಕಾಲಘಟ್ಟದಲ್ಲಿ ಅವರು 
ಅಲ್ಲಾಹನ ವತಿಯಿಂದ ಪ್ರಕಟಿಸಿದ ಇಸ್ಲಾಮೊ ಜೀವನ 
ವ್ಯವಸ್ಥೆಯ ಪ್ರಣಾಳಿಕೆ 17:23ರಿಂದ 38 ಟಿ-25ರಿಂದ 44 
€ ಅರಬ್‌ ದೇಶದ ಸತ್ಯಸಂಭರು ಅವ 
ಧರ್ಮಾಹ್ವಾನವನ್ನು ಹೇಗೆ ಸ್ವಾಗತಿಸುತ್ತಿದ್ದರು 16:30 
ಟಿ27 
ಅ ಮದೀನಾ ಜೀವನ -ج-‎ ಹೇಗೆ ಆಯಂಭವಾಯನು 
$:ಪರಿಚಯ 
ಅ ಹಿಬ್ರತ್‌ 8:ಪರಿಚಯ, 9:ಟ-42 
೪ ಸೌರ್‌ ಗುಹೆಯ ಘಟನೆ 940 ಟಿ42 
೪ ಮಕ್ಕಾದ ಸತ್ಯನಿಷೇಧಿಗಳು ಅವರ ವಲಸೆ: ಯನ್ನು ಏಕೆ. 
ಅಪಾಯಕಾರಿಯೆಂದು ಭಾವಿಸುತ್ತಿದ್ದರು 8:ಪರಿಚಯ 
ಅ ಹಿಬ್ರತಿನ ಪ್ರಭಾವಗಳು ಮತ್ತು ಪರ್ಷಿಣಾಮಗಳ:- 
ಪರಿಚಯ ھت‎ 
ಅ ಹಿಬ್ರಶಿನ ಅನಂತರ ಆವರ ಮುತ್ತದ್ದಿ” 
ಟಿ-41, 9:ಪರಿಚೆಯ 


1122 
115, 12:4-34, 
17:ಪರಿಚಯ, '53 
۔‎ (ಹೆಚ್ಚಿನ ವಿವರಗಳಿಗೆ "ಸತ್ಯಾಹ್ವಾನ' ನೋಡಿರಿ) 
೪ ಅಲ್ಲಾಹನ ಕಡೆಯಿಂದ ಅವರನ್ನು ಮಹಮೂದ್‌ 
(ಪ್ರಶಂಸಿತ) ಸ್ಥಾನಕ್ಕೆ ತಲಪಿಸುವ ವಾಗ್ದಾನ 17:79 
೪ ಮಕ್ಕಾದಲ್ಲಿ ಅವರ ಮತ್ತು ಕುರೈಶ್‌ ಸತ್ಮನಿಷೇಧಿಗಳ 
ಸಂಘರ್ಷ 7:ಟಿ-49, 76, 83, 143, 7:196 ೬-149, 8:30 
ಟಿ-25, 11:5 8-5, 11:7 ೬5-9, 11:12 5-13, 15:ಪರಿಚೆಯ, 
6,7 ,4ات‎ 50, 15:95ರಿಂದ 97, 16: ಟಿ-22, 17:73, 76 
೬-89, 17:110 ೬-124, 18:ಪರಿಚಯ 
ಅ ಅವರ ಸಂದೇಶದ ಬಗ್ಗೆ ಕುರೈಶರ ಅಚ್ಚರಿ 17: 
ಪರಿಚಯ, 2 ಟಿ-2 
ಅ ಅವರು ಪ್ರವಾದಿವರ್ಯರ(ಸ) ಮಹತ್ವವನ್ನು 
ಗುರುತಿಸುತ್ತಿರಲಿಲ್ಲ 17:3-42, 112 , 
೪ ಅವರ ಅಪವಾದಗಳು ಅಕ್ಸೇಪಗಳು, ಸಂದೇಹಗಳು 
ಮತ್ತು ಅವರು ವಿರೋಧಿಸಲು ಕಾರಣಗಳು 7:184, 10:2, 
15, 11:7, 8, 35, 12:43-79, 13:36, 38, 39 ಚಿ-55ರಿಂದೆ 
58, 13:43, 15:6, 7, 16:ಪರಿಚಯ ಟಿ-4, 16:35, 43 
ಟಿ-38, 59, 16:103 ೬-107, 117, 120, 121, 17:46 
ಟಿ-52, 17:47 ಟಿ-62, 63, 17:90ರಂದ 93,98 ಟಿ-112 
೪ ಪ್ರವಾದಿತ್ವದ ಆರಂಭದಲ್ಲಿ ಮಕ್ಕಾದ ಸಪ್ಪ ವರ್ಷಗಳ 
ಬರಗಾಲ ಹಾಗೂ ಆ ಕಾಲದಲ್ಲಿ ಮತ್ತು ಅನಂತರ ಸತ 
ನಿಷೇಧಿಗಳ ನಿಲುಮೆ 7:95 ಟಿ-77, 10:4-15, 29, 
1645-116 | 
ಅ ಸತ್ಯನಿಷೇಧಿಗಳ ಹಟಮಾರಿತನ 7:95 ಟಿ-77, 
10:8-29, 69, 12:ಟಿ-72, 73, 13:ಪರಿಚೆಯ ۱ 
೪ ಅವರ ಸಂದೇಶವನ್ನು ಕೀಳಾಗಿಸಲಿಕ್ಕಾಗಿ ಅವರ 
ಕುತಂತ್ರಗಳು 16:24 ಟಿ-22 
٭‎ ಅವರೊಂದಿಗೆ ಕುರೈಶರ ವರ್ತನೆಯು ಹ. 
ಯೂಸುಪ್‌ರೊಂದಿಗೆ(ಅ) ಆವರ ಸಹೋದರರ 
ವರ್ತನೆಯಂತಿತ್ತು 12:ಪರಿಚಯ 
೪ ಧರ್ಮದಲ್ಲಿ ಸ್ವಲ್ಪವೇನಾದರೂ ಪರಿವರ್ತನೆ ಮಾಡಿ 
ತಮ್ಮೊಂದಿಗೆ ಸಂಧಾನ ಮಾಡಿಕೊಳ್ಳಬೇಕೆಂದು ಅವರ 
ಬೇಡಿಕೆ 10:15 ۲ ۰ 
* ಯಾತನೆ ಎರಗಿಸಬೇಕು ಎಂಬ ಅವರ ಪಂಥಾಹ್ವಾನ 


15:94, 16:125, 


i 


12:108, 


13 

ಕುತಂತ್ರಗಳು ಮತ್ತು ಅವರ ಸೋಲಿಗೆ ಕಾರಣಗಳು 18: 
ಪರಿಚಯ, 19:ಪರಿಚಯ 

(ಹೆಚ್ಚಿನ ವಿವರಗಳಿಗೆ "ಕುರ್‌ಆನ್‌", "ಕುರೈಶ್‌' ಮತ್ತು 
"ಪ್ರವಾದಿತ್ವ'' ನೋಡಿರಿ) 
ಮುಹ್ಬಿನ್‌ 
(ನೋಡಿರಿ, "ಸತ್ಕರ್ಮ" ಮತ್ತು "ಇಹ್ಸಾನ್‌") 
ಮುಹಾಜಿರರು 
೪ ಬದ್ರ್‌ ಯುದ್ಧದಲ್ಲಿ ಅವರ ಆತ್ಮಾರ್ಪಣೆ 8:ಪರಿಚಯ 
(ವಿವರಗಳಿಗೆ "ಹಿಜ್ರತ್‌" ನೋಡಿರಿ) 
ಮೂತಾ ಯುದ್ಧ 
ಅ ಇದರ ಪ್ರಭಾವಗಳು ಮತ್ತು ಪರಿಣಾಮಗಳು 9: 
ಪರಿಚಯ 
ಮೂಮಿನ್‌ ۱ 
("ಈಮಾನ್‌" ನೋಡಿರಿ) 
ಮೂಸಾ(ಅ) 
೪ ಅವರ ಕಾಲ 7:ಟಿ-85 
ಅ ನಲ್ವತ್ತು ರಾತ್ರೆ ಹೆಗಲುಗಳಿಗಾಗಿ ತೂರ್‌ ಪರ್ವತಕ್ಕೆ 


ಅವರಿಗೆ ಗ್ರಂಥ ಮತ್ತು ಫುರ್ಕಾನ್‌ ಕೊಡಲಾಗುತ್ತದೆ‏ ف 
253 

ಬಂಡೆಕಲ್ಲಿನಿಂದ ಚಿಲುಮೆಗಳನ್ನು ಹೊರಡಿಸುವ‏ ٭ 
ಪವಾಡ 2:60‏ 

೪ ಅವರೊಡನೆ ಅಲ್ಲಾಹನು ನೇರವಾಗಿ ಮಾತಾಡಿದುದು 
4:164 4-106 

ಅ ಫಾರಾನ್‌ ಕಾನನದಲ್ಲಿ ಬನೀ ಇಸ್ರಾಈಲರೊಡನೆ 
ಅವರ ಭಾಷಣ 5:20, 21, ಟಿ-44 

ಅ ಅವರಿಗೆ ಪ್ರವಾದಿತ್ವ ಸಿಗುವ ವೇಳೆ ಬನೀ ಇಸ್ರಾಈಲರ 
ಸ್ಥಿತಿ 10:8 

9 ಅವರ ಸಂದೇಶ 7:3-6 و‎ 
ಅ ಅವರ ಪ್ರವಾದಿತ್ವದ ಉದ್ದೇಶ ۱۵:۰74, 14:5 
೬ ಅವರಿಗೆ ಕೊಡಲಾದ ಪವಾಡಗಳು 7:107, 108, 117. 
130, 133, 160. 17:101, 103, 20:178 22, 69, 77, 
80 ಟಿ-59 


ಆ ಅಜ್ಞಾನ ಕಾಲದ ಕಂದಾಚಾರಗಳನ್ನು ಹತ್ತಿಕ್ಕಲಾಯಿತು: ಕರೆಯಲ್ಪಡುತ್ತಾರೆ 2:51 


ವಿಷಯ ಸೊಚಿ 

೪ ಹಿಚ್ರಶಿನ ಅನಂತರ ಅವರ ಮದೀನಾದ ಪ್ರಗತಿ 9: 
ಟಿ85 

ಅ ಕುರೈಶರಿಂದ ಯುದ್ದಕ್ಕೆ ಸಂಬಂಧಿಸಿದ ಕೆಣಕಾಟದ 
ಆರಂಭ 8:ಪರಿಚಯ 

€ ಬದ್ರ್‌ ಯುದ್ಧ ("ಬದ್ರ್‌ ಯುದ್ಧ" ನೋಡಿರಿ) 
ಅ ಹುದೈಬಿಯಾ ಸಂಧಿ ಮುರಿದು ಹೋದ ಬಳಿಕ 
ಪ್ರವಾದಿ(ಸ) ಯಾವ ಕಾರಣಕ್ಕಾಗಿ ಮಕ್ಕಾದ ಮೇಲೆ 
ಹಠಾತ್ತನೆ ದಾಳಿ ನಡೆಸಿದರು 8:58 ಟಿ43 '۔‎ 

೪ ಮಕ್ಕಾದ ವಿಜಯ ಮತ್ತು ಕುರೈಶರ ಅಂತಿಮ ಪರಾಜಯ 
9:ಪರಿಚಯ 

ಆ ಅವರು ತಬೂಕ್‌ನ ಪ್ರಮಾಣದಲ್ಲಿ ಸಮೂದರ ಪ್ರಾಚೀನ 
ಅವಶೇಷಗಳಲ್ಲಿಗೆ ತಲುಪಿದಾಗ ಮುಸ್ಲಿಮರಿಗೆ ಅದರಿಂದ 
ಪಾಠಕೊಟ್ಟದ್ದು 7:ಟ-57 . 
ಅ ತಬೂಕ್‌ ಪ್ರಯಾಣದಲ್ಲಿ ಅವರನ್ನು ಹುತಾತ್ಮರನ್ನಾಗಿ 
ಮಾಡಲು ಮುನಾಫಿಕರ ಸಂಚು 9:ಟ-84 

ಅ ಅರಬ್‌ ದೇಶದಲ್ಲಿ ಇಸ್ಲಾಮಿನ ಪ್ರಾಬಲ್ಕದ 
ಸಂಪೂರ್ಣತೆಯ ಅಂತಿಮ ಘಟ್ಟಗಳು 9:ಪರಿಚಯ, 
ಚಿ-1, 2,3, 13, 16,25 

ಆ ಶಿರ್ಕನ್ನು ಅಳಿಸಿ ಹಾಕಲು ಅವರ ಕೊನೆಯ ಕ್ರಮ 
9:ಪರಿಚಯ, ಟಿ-1 


9:ಪರಿಚಯ, ಟಿ-1, 37 

ಅ ಮುಶ್ರಿಕರ ಹಜ್ಜ್‌ ಯಾತ್ರೆಗೆ ತಡೆ 9:ಟಿ-1, 9:28 
ಟಿ-25 , 

* ಹಜ್ಜ್‌ ಯಾತ್ರೆಯ ಹಳೆ ಪದ್ಧತಿಗಳ ಸುಧಾರಣೆ 9: 
ಪರಿಚಯ ಟಿ-1, 37 

ಆ ಪಹಜ್ಜತುಲ್‌ ವಿಬಾ(ವಿದಾಯ ಹಜ್ಜ್‌) 9:ಟಿ-1, 37 
ಅ ಕಲಬಾದ ಆಡಳಿತದಿಂದ ಮುಶ್ರಿಕರ ಪದಚ್ಮುತಿ 9:17 
ಅ ಅವರ ಶಿಕ್ಷಣವು ಅಲ್ಲಾಹನ ದಿವ್ಯವಾಣಿಯನ್ನು 
ಆಧರಿಸಿದೆ 18:110, 19:64 ೬3-39, 20:114 

ಅ ಲವರು ಮಾನವರಾಗಿದ್ದರು 18:110 

೪ ಅಲ್ಲಾಹನ ಆದೇಶಗಳಲ್ಲಿ ಹೆಚ್ಚು ಕಡಿಮೆ ಮಾಡುವ 
ಅಧಿಕಾರ ಅವರಿಗೆ ಇರಲಿಲ್ಲ 18:27 

ಅ ತಮ್ಮ ಜನಾಂಗಕ್ಕೆ ಸನ್ಮಾರ್ಗದರ್ಶನ ಮಾಡಿಸಲು 
ಅವರ ಕಳಕಳಿ 18:6 

ಅ ಅವರ ಧರ್ಮಾಹ್ವಾನವನ್ನು ಕೀಳಾಗಿಸಲು ಕುರೈಶರ 


ಕುರ್‌ಆನ್‌ ವ್ಯಾಖ್ಯಾನ 

ಅ ಅವರಿಂದ ಕೊಲೆಯ ಘಟನೆ ನಡೆದುದು 20:40 
ಅ ಆವರು ಮದ್‌ಯನಿನಲ್ಲಿ ಅಭಯಾಶ್ರಯ ಪಡೆದುದು 
2040 
٭‎ ಅವರಿಗೆ ಪ್ರವಾದಿತ್ವ್ತ ನೀಡಲಾಗುತ್ತದೆ ಮತ್ತು 
ಫಿರ್‌ಔನನಲ್ಲಿ ಹೋಗಲು ಅಪ್ಪಣೆಯಾಗುತ್ತದೆ 20:12ರಿಂದ 
16, 24 
೪ ಅವರಿಗೆ ಹ. ಹಾರೂನರನ್ನು(ಅ) ಸಹಾಯಕರನ್ನಾಗಿ 
ಮಾಡಲಾಗುತ್ತದೆ 19:53, 20:30, 31, 36 
೪ ಅವರು ಬನೀ ಇಸ್ರಾಈಲರನ್ನು ಬಿಡುಗಡೆಗೊಳಿಸಲಿಕ್ಕಾಗಿ 
ಮಾತ್ರ ಫಿರ್‌ಔನನ ಬಳಿಗೆ ಕಳುಹಿಸಲ್ಪಟ್ಟಿದ್ದರೇ? 
20:41ರಿಂದ 52 
€ ಫಿರ್‌ಔನನ ಆಸ್ಥಾನಕ್ಕೆ ಅವರು ತಲಪಿದುದು ಮತ್ತು 
ತಮ್ಮ ಸಂದೇಶವನ್ನು ಅವನ ಮುಂದಿಟ್ಟದ್ದು 20:49ರಿಂದ 
52, 57ರಿಂದ 61 
೬ ಅವರಿಗೆ ವಿರುದ್ಧ ಫಿರ್‌ಔನನ ಕುತಂತ್ರಗಳು ಹೇಗೆ 
ತಿರುಗಿ ಬಿದ್ದುವು 20:63ರಿಂದ 73 
ಆ ಜಾದುಗಾರರೊಂದಿಗೆ ಸ್ಪರ್ಧೆ ಮತ್ತು ಅವರು ಸೋತು |- 
ಸತ್ಯವಿಶ್ವಾಸ ಸ್ವೀಕಾರ ಮಾಡಿದುದು 20:63ರಿಂದ 73 
* ಈಜಿಪ್ಟ್‌ನಿಂದ ಬನೀ ಇಸ್ರಾಈಲರನ್ನು ಕರೆದು ಕೊಂಡು 
ಹೊರಡುತ್ತಾರೆ 20:77 
೬ ಈಜಿಪ್ಟ್‌ನಿಂದ ಹೊರಟ ಬಳಿಕ ಅವರಿಗೆ ಗ್ರಂಥ 
ಮತ್ತು ಶರೀಅತ್‌ ನೀಡಲಾಗುತ್ತದೆ 20:ಟ-58 
* ಫಿರ್‌ಔನನ ವಿನಾಶದ ಬಳಿಕ ಈಜಿಪ್ಟ್‌ನಲ್ಲಿ ಅವರು 
ವಾಸಿಸಿದುದಕ್ಕೆ ಆಧಾರವಿಲ್ಲ 18:ಟಿ-57 
ಅ ಸಾಮಿರೀಯ ಪಿತೂರಿ ಮತ್ತು ಬನೀಇಸ್ರಾಕಲರು 
ಗೋಪೂಜೆಯಲ್ಲಿ ತೊಡಗಿದುದು 20:85ರಿಂದ 97 
€ ಕಿರುರ್‌ ಮತ್ತು ಮೂಸಾರ(ಅ) ಘಟನೆ ಯಾವಾಗ 
ಮತ್ತು ಎಲ್ಲಿ ನಡೆಯಿತು ಮತ್ತು ಅದನ್ನೇಕೆ ವಿವರಿಸಲಾಯಿತು 
18:857 
೪ ಅರಬರು ಸರ್ವಸಾಮಾನ್ಯವಾಗಿ ಹ.ಮೂಸಾರನ್ನು(ಅ) 
ಪ್ರವಾದಿಗಳಲ್ಲಿ ಗಣಿಸುತ್ತಿದ್ದರು 20:ಪರಿಚಯ .۔‎ 

(ಹೆಚ್ಚಿನ ವಿವರಗಳಿಗೆ "ಬನೀಇಸ್ರಾಕಈಲ್‌''ನಲ್ಲಿ 
ನೋಡಿರಿ) 


ಯತೀಮ್‌ (ಅನಾಥ) 
೬ ಅನಾಥರ ಸೊತ್ತಿನಲ್ಲಿ ಪ್ರಾಮಾಣಿಕತೆ 4:2 ಟಿ-3, 4:10, 
6:152, 17:34 


1124 


ಅ ಅವರು ಈಜಿಪ್ಟ್‌ನಲ್ಲಿ ಬನೀ ಇಸ್ರಾಈಲರನ್ನು ಹೇಗೆ 
ಸಂಘಟಿಸಿದರು? 10:87 ಟಿ-84 

ಫಿರ್‌ಔನನಿಗೆ ಅವರು ರಾಜಕೀಯ ಕ್ರಾಂತಿಯನ್ನು‏ مہ 
ತರುವರೆಂಬ ಭಯವುಂಟಾದುದು ಏಕೆ? 7:ಟ-88,‏ 
37 ,20:43-30 ,10:48-76 

€ ಅವನು ಅವರ ವಿರುದ್ಧ ಜಾದುಗಾರರನ್ನು ಏಕೆ 
ಕರೆಸಿದನು? 7:ಟ-89 

ಆ ಜಾದೂಗಾರರೊಂದಿಗೆ ಸ್ಪರ್ಧೆ 7:111ರಿಂದ 119, 
10:79ರಿಂದ 81 

೪ ಜಾದೂಗಾರರು ಸತ್ಮವಿಶ್ವಾಸ ಸ್ವೀಕರಿಸಿದುದು ಮತ್ತು 
ಹಠಾತ್ತನೆ ಅವರಲ್ಲಿ ನೈತಿಕ ಕ್ರಾಂಶಿಯುಂಚಾದುದು 7:120ರಿಂದ 
126 ೬-92 

* ವಫಿರ್‌ಔನನಿಗೆ ಅವರ ಶಾಪ 10:88 

€ ಅವರು ಈಜಿಪ್ಟ್‌ನಿಂದ ಬನೀ ಇಸ್ರಾಈಲರನ್ನು 
ಕರೆದುಕೊಂಡು ಹೊರಡುತ್ತಾರೆ 7:138, 10:90 

€ ಬನೀ ಇಸ್ರಾಶಲರೊಂದಿಗೆ ಇಸ್ರಾಈಲೇತರ 
ಮುಸ್ಲಿಮರೂ ದೊಡ್ಡ ಸಂಖ್ಯೆಯಲ್ಲಿದ್ದರು 12:ಟ-68 

€ ಸಮುದ್ರ ದಾಟುವ ಸ್ಥಳ 7:1-98 

೪ ಬನೀ ಇಸ್ರಾಈಲರು ಅವರೊಡನೆ "ಒಬ್ಬ ಕೃತಕ 
ದೇವನನ್ನು ಕೇಳುತ್ತಾರೆ 7:138 

ಆ ಪ. ಮೂಸಾರಿಗೆ(ಅ) ಶರೀಅತ್‌ ಮತ್ತು ಗ್ರಂಥ 
ನೀಡಲಾಗುತ್ತದೆ 7:144, 145, 17:2 

ಅಲ್ಲಾಹನನ್ನು ನೋಡಬೇಕೆಂಬ ಬೇಡಿಕೆ ಮತ್ತು ಈ‏ مر 
ಸಾಹಸಕ್ಕಾಗಿ ಪಶ್ನಾತ್ತಾಪ 7:143‏ 

€ ಅಲ್ಲಾಹ್‌ ಅವರೊಡನೆ ಮಾತಾಡಿದುದು 7:143 

€ ಹ. ಹಾರೂನರನ್ನು(ಅ) ತನ್ನ ಪ್ರತಿನಿಧಿಯನ್ನಾಗಿ 
ಮಾಡುತ್ತಾರೆ 7:142 

€ ಅವರ ಅನುಪಸ್ಥಿತಿಯಲ್ಲಿ ಬನೀ ಇಸ್ರಾಈಲರು 
ಕರುವನ್ನು ಆರಾಧ್ಮವನ್ನಾಗಿ ಮಾಡಿಕೊಂಡದ್ದು 7:148 
€ ಅವರು ಸೀನಾಯ್‌ ಮರುಭೂಮಿಯಲ್ಲಿ ಪ್ರಥಮ 
ಬಾರಿ ಬನೀ ಇಸ್ರಾತಲರ ಜನಗಣತಿ ಮಾಡುತ್ತಾರೆ 12: 
೬68 

ಅವರ ಕೊನೆಯ ಉಪನ್ಮಾಸ ಮತ್ತು ಬನೀ‏ ہم 
ಇಸ್ರಾಈಲರಿಗೆ ಬೋಧನೆ 14:6, 7, 8 ಟಿ-12‏ 

ಅ ಅವರ ಜನನ ಮತ್ತು ಪಾಲನೆ ಪೋಷಣೆ 
20:38ರಿಂದ 40 


1125 


೪ ದೇವಗ್ರಂಥದಲ್ಲಿ ಅವರ ಪರಿವರ್ತನೆಗಳು 2:75, 79 
ಟಿ-87, 90 

€ ಮದೀನಾದವರ ಮೇಲೆ ಅವರ ನೈತಿಕ ಮತ್ತು ಧಾರ್ಮಿಕ 
ಪ್ರಭಾವ 2:ಟಿ-86, 95. 

೪ ಅವರ ವಿದ್ವಾಂಸರ ನೈತಿಕ ಸ್ಥಿತಿ 2:79 ಟಿ-90, 
3:78, 99 

€ ಅಲ್ಲಾಹನ ಬಗ್ಗೆ ಅವರ ಕೆಟ್ಟ ಗುಮಾನಿಗಳು 2:77, 
78 ಟಿ-88, 89 

€ ಅವರ ಸಾರ್ವಜನಿಕ ಅಜ್ಞಾನಗಳು 2:78 ಟಿ-89 

ಅ ಅವರು ಕೆಟ್ಟು ಹೋಗಲು ಕಾರಣಗಳು 2:ಟಿ-110, 
2:83ರಿಂದ 85, 159 ಟ-160 

€ ಪರಲೋಕದ ಕುರಿತು ಅವರ ತಪ್ಪು ವಿಶ್ವಾಸ 2:80 


೬-91, 3:-65 

€ ಮದೀನಾದ ಯಹೂದಿಯರ ನೈತಿಕ ಸ್ಥಿತಿ 2:ಟಿ-92, 
94ರಿಂದ 97 

€ ಯಹೂದಿ ವಿದ್ವಾಂಸರ ಕುರಿತು ಹ. ಈಸಾರ(ಅ) 
ವಿಮರ್ಶೆ 3:ಟಿ-48 


೪ ಯಹೂದಿಯರು ಹ. ಈಸಾರ(ಅ) ಧರ್ಮಾಹ್ವಾನವನ್ನು 
ತಿರಸ್ಕರಿಸಿದರು 3:52 ಟಿ-52 

ಇಸ್ರಾಈಲರ ಮತ್ತು ಇಸ್ರಾಕಲೇತರರ ವಿಷಯದಲ್ಲಿ‏ ٭ 
ಬೇರೆ ಬೇರೆ ನೈಶಿಕ ನಿಲುಮೆ 3:75‏ 

೬ ಅಲ್ಲಾಹನ ಮೇಲೆ ಅವರ ಸುಳ್ಳಾರೋಪ 3:75 

ಅ ಪುಣ್ಯದ ವಿಷಯದಲ್ಲಿ ಅವರ ತೋರಿಕೆಯ ಭಾವನೆ 
3:92 ಟಿ-75 K 

೪ ಅವರ ವಿದ್ವಾಂಸರ ಕರ್ಮಶಾಸ್ತ್ರಪರ ದೋಷಗಳು 
3:94 ಟಿ-76 | 

೪ ಅವರ ಪಿತೂರಿಗಳ ಕುರಿತು ಎಚ್ಚರಿಕೆ 3:99 

ಅ ಮದೀನಾದ ಮುಸ್ಲಿಮರೊಂದಿಗೆ ಅವರ ಕಪಟ 
ಸಂಬಂಧಗಳು 3:118, 119 ಟಿ-92 

೪ ಅಲ್ಲಾಹನನ್ನು ಅಪಹಾಸ್ಯ ಮಾಡುವ ಎದೆಗಾರಿಕೆ 3:181 
ಅ ಇಸ್ಲಾಮಿನ ಸುಧಾರಣೆಗಳ ಬಗ್ಗೆ ಅವರ ದ್ವೇಷ 
44549 

೪ ಯಹೂದಿಯರು, ಮಾತನ್ನು ವಿಪಷರ್ಯಾಸಗೊಳಿಸಿದ 
ಮೂರು ರೂಪಗಳು 4:46 ಟಿ-73 


ವಹಿಸಿ ಇನ್ನೊಂದೆಡೆ ಶಿರ್ಕ್‌ ಮಾಡುವುದು 4;48 ಟಿ-80 


-ಅ ಅವರು ಒಂದೆಡೆ ಆಂಶಿಕ ವಿಷಯಗಳ ಬಗ್ಗೆ ಎಚ್ಚರ 


ವಿಷಯ ಸೂಚಿ _ 

€ ಅನಾಥರ ಹಕ್ಕುಗಳು ಮತ್ತು ಬಹುಪತ್ನಿತ್ವ 4:3 

€ ಪ್ರೌಢ ವಯಸ್ಕರಾಗುವ ವರೆಗೆ ಅವರ ಸೊತ್ತಿನ ರಕ್ಷಣೆ 

46 

€ ಅನಾಥ ಬಾಲಕ ಬಾಲಕಿಯರ ಕುರಿತು ನ್ಯಾಯ 

ಪಾಲಿಸುವ ಬೋಧನೆ 4:127 

€ ಅವರ ಹಕ್ಕುಗಳ ಮತ್ತು ಹಿತಗಳ ರಕ್ಟಣೆಯು ಇಸ್ಲಾಮೊ 

ರಾಷ್ಟ್ರದ ಕರ್ತವ್ಯಗಳಲ್ಲಿ ಸೇರಿದೆ 17:34 ಟಿ-38 
(ಹೆಚ್ಚಿನ ವಿವರಗಳಿಗೆ "ಮಾನವರಿಗೆ ಸಂಬಂಧಿಸಿದ 

ಬಾಧ್ಯತೆಗಳು" ಮತ್ತು "ಮೂಲಭೂತ ಹಕ್ಕುಗಳು” ನೋಡಿರಿ) 


ಹ್ಯಾ(ಅ) 
೪ ಅವರ ಅಕ್ರಮ ಹತ್ಕೆ 2:ಟಿ-79, 17:ಟ-9 
ಅ ಅವರು ಯಾವ ಗುಣವಿಶೇಷಗಳೊಂದಿಗೆ ಜನಿಸಿದ್ದರು 
3:39 
೪ ಅವರ ಕಾಲದಲ್ಲಿ ಯಹೂದಿಯರ ನೈಕಿಕ ಧಾರ್ಮಿಕ 
ಮತ್ತು ರಾಜಕೀಯ ಸ್ಥಿತಿ 17:ಟ-9 
€ ಒಬ್ಬ ನರ್ತಕಿಯ ಅಪೇಕ್ಷೆಯಂತೆ ಅವರ ಶಿರಚ್ಛೇದನ 
ಮಾಡಲಾಯಿತು 2:ಟಿ-79 


ಯಹೂದಿ 

ಅ ಕುರ್‌ಆನ್‌ ಅವಶೀರ್ಣಗೊಳ್ಳುತ್ತಿದ್ದಾಗ ಅವರ ಧಾರ್ಮಿಕ 
ಮತ್ತು ನೈಶಿಕ ಸ್ಥಿತಿ 2:ಪರಿಚಯ, 75 ಟಿ-64 

ಆ ಕುರ್‌ಆನಿನಲ್ಲಿ ಅವರನ್ನು ವಿಮರ್ಶಿಸಿರುವುದೇಕೆ 
2:8-56, 2:3-6 - 

ಅವನ ನೈಶಿಕ ಮತ್ತು ಧಾರ್ಮಿಕ ಅಪರಾಧಗಳು 2:41,‏ ٭ 
ಟಿ-57, 58, 2:88ರಿಂದ 101 ಟ-107ರಿಂದ 110,‏ 42 
3:69ರಿಂದ 72, 75, 86, 4:49ರಿಂದ 51, 160, 161,‏ 
5141ರಿಂದ 43, 58, 61ರಿಂದ 64, 70, 71‏ 

೪ ಅರಬ್‌ ಮುಶ್ರಿಕರಲ್ಲಿ ಅವರ ಧಾರ್ಮಿಕ ಮತ್ತು ನೈತಿಕ 
ಪ್ರಭಾವ 2:ಟಿ-58 

€ ಇಸ್ಲಾಮಿನ ವಿರುದ್ಧ ಅವರ ಕುತಂತ್ರಗಳು 2:ಟಿ-58, 
2:75, 76 ಟಿ-86ರಿಂದ 88, 3:ಪರಿಚಯ 

೪ ನಮಾರ್‌ ಮತ್ತು ರುಕಾತ್‌ನಿಂದ/ಅವರ ಅನಾಸ್ಥೆ 
2:43 ಟಿ-59 
ಆ ಮೋಕ್ಷವು ತಮ್ಮದೇ ' ಗುತ್ತಿಗೆ ಎಂಬ ಅವರ 
ದುರಭಿಮಾನ 2:62 ಟಿ-80, 2:94 


ಕುರ್‌ಆನ್‌ ವ್ಯಾಖ್ಯಾನ 
ಅ ದೇವ ವಿಧಿನಿಯಮದ ಕುರಿತು ಅವರ ತಪ್ಪುಕಲ್ಪನೆ 
6:148 8-124 

ಅ ಅವರ ನೈತಿಕ ಮತ್ತು ಧಾರ್ಮಿಕ ಅಧಃಪತನ ಮತ್ತು 
ಅದಕ್ಕೆ ಕಾರಣಗಳು 7:157 ಟಿ-112, 9:ಟ-107, 
16೬3-92 

೪ ಅವರ ಪಥಬಭ್ರಷ್ಟತೆಗಳು 9:3೦ ಟಿ-29 

೪ ಅವರ ಶಈಮಾನಿನಲ್ಲಿರುವ ಕೆಡುಕು 9:29, 


30 ಟಿ-26, 27 

ಅ ತಮ್ಮ ಪ್ರವಾದಿಗಳ ಜೀವನಚರಿತ್ರೆಯ ಕುರಿತು ಅವರ 
ತಪ್ಪುಕಲ್ಪನೆಗಳು 12:ಟಿ-7, 10(ಅ), 12, 14, 
42, 66 

ಆ ತಮ್ಮ ಪ್ರವಾದಿಗಳ ಮೇಲೆ ಅವರ ಸುಳ್ಳಾರೋಪಗಳು 
7:3-63, 108 


೪ ತೌರಾತ್‌ನೊಂದಿಗೆ ಅವರ ವರ್ತನೆ 9:ಟ-107 
ಅ ಅವರು ಶನಿವಾರ(ಸಬ್ದ್‌)ದ ಆಜ್ಞೆಯನ್ನು ಬಹಿರಂಗವಾಗಿ 
ಮುರಿದುದು 7:163 
೪ ಅವರ ದುಷ್ಠತೆಗಳ ಕಾರಣದಿಂದಾಗಿ ಅವರ, 
ಧರ್ಮಶಾಸ್ತ್ರದ ನಿರ್ಬಂಧಗಳನ್ನು ಹೆಚ್ಚಿಸಲಾಯಿತು 16:118, 
124 -118, 121 
ಅ ಮದೀನಾದ ಯಹೂದಿಯರ ವರ್ತನೆ 8:ಟಿ-41 
٭‎ ಯಹೂದಿಯರ ಒಂದು ಪಂಗಡವು ಪರಲೋಕ 
ಧಿಕ್ಕಾರಿಯಾಗಿತ್ತು 18:ಟಿ-18 

(ಹೆಚ್ಚಿನ ವಿವರಗಳಿಗೆ "ಗ್ರಂಥದವರು", "ಬನೀ 
ಇಸ್ರಾತಲ್‌" "ಮುಹಮ್ಮದ್‌(ಸ)" ಮತ್ತು "ಮೂಸಾ(ಲ)" 
ನೋಡಿರಿ) 


ಯಹೂದಿತ್ವ 

೪ ಇದು, ಹ. ಇಬ್‌ರಾಹೀಮ್‌ರ(ಅ) ಎಷ್ಟೋ ಕಾಲದ 
ಅನಂತರ ಕ್ರಿ.ಪೂ. ಮೂರನೆಯ ಶತಮಾನದಲ್ಲಿ 
ಉಂಟಾಯಿತು 3:65 ಟಿ-58 

€ ಯಹೂದಿತ್ವದ ಧಾರ್ಮಿಕ ವೃವಸ್ಥೆಯಲ್ಲಿ ವಂಶೀಯ 
ಪಕ್ಟಪಾತ 3:75 ಟಿ-64 


ಯಲ್‌ಕೂಬ್‌(ಅ) 
€ ತಮ್ಮ ಮಕ್ಕಳಿಗೆ ಅವರ ಕೊನೆಯ ಉಪದೇಶ 2:133 
ಅ ಅವರ ಜನನದ ಸುವಾರ್ತೆ 11:71 


1126 


€ ಮದೀನಾದ ಯಹೂದಿಯರು ಪ್ರವಾದಿವರ್ಯರ(ಸ) 
ಮುಂದಿಟ್ಟ ಹಾಸ್ಕಾಸ್ಪದ ಬೇಡಿಕೆ 4:153 ಟಿ-181 

೪ ಆವರಿಗೆ ಕೆಲವು ಶುದ್ಧ ವಸ್ತುಗಳು ಶಿಕ್ಷಾರೂಪದಲ್ಲಿ 
ನಿಷೇಧಗೊಂಡದ್ದು 4:160, 161, 6:146 

ಅ ಅವರಲ್ಲಿ ಉತ್ತಮ ವ್ಯಕ್ತಿಗಳು: 4:162 

ಆ ಜನಾಂಗವು ಒಂದು ಪಾಠಬೋಧಕ‏ ہہ 
ಮಾದರಿಯಾಗಿರುವುದು 4:161 ಟಿ-202‏ 

٠ ಪ್ರವಾದಿವರ್ಯ(ಸ) ಮತ್ತು ಸಹಾಬಿಗಳ(ರ) ವಿರುದ್ಧ 
ಅವರ ಕ್ರೂರ ಸಂಚುಗಳು 5:11 ಟಿ-30 

ಆ ತಾವು ದೇವಪುತ್ರರು ಮತ್ತು ದೇವಪ್ರಿಯರೆಂಬ ಅವರ 
ದುರಭಿಮಾನ 5:18 

 ಪ್ರವಾದಿವರ್ಯರನ್ನು(ಸ) ಕೊಲೆ ನಡೆಸುವ ಸಂಚಿಗಾಗಿ 
ಅವರಿಗೆ ಮಾರ್ಮಿಕವಾದ ಛೀಮಾರಿ 5:ಟಿ-52 

ಆ ಯಹೂದಿಯರ ವ್ಯಾಜ್ಮಗಳನ್ನು ವಿಚಾರಣೆ ನಡೆಸುವ 
ಅಥವಾ ನಡೆಸದಿರುವ ಅಧಿಕಾರ ಪ್ರವಾದಿವರ್ಯರಿಗೆ(ಸ) 


5:42, 43 

೪ ಅವರಿಗೆ ಭೂಲೋಕದಲ್ಲಿಯೂ ಪರಲೋಕದಲ್ಲೂ 
ಅಪಮಾನ 5:41 

೪ ಅವರು ದೇವ ಕಾನೂನಿನಿಂದ ವಿಮುಖರಾದುದು 5:43 
€ ಅವರು ےد‎ ಆಜ್ಞೆಯನ್ನು ಅಡಗಿಸಿದುದು 
5:40 


* ಅವರ ಧಾರ್ಮಿಕ ಅಪ್ರಾಮಾಣಿಕತೆಯನ್ನು ಬಯಲು 
ಗೊಳಿಸಲಾದುದು 5:ಟಿ-70 

ಅ ಅವರಿಗೆ ಸುಧಾರಣಾ ಕರೆ 5:44 

೪ ಅವರಿಗೆ ರೂಪ ಪಲ್ಲಟದ ಶಿಕ್ಲೆ 5:60 

ಅ ಅವರು ಅಲ್ಲಾಹನನ್ನು ಜಿಪುಣನೆಂದು ಮೂದಲಿಸುತ್ತಿದ್ದರು 
5:64 ' 

ಅ ಕುರ್‌ಲನಿನ ಅವತೀರ್ಣವು ಅವರ ಪಾಲಿಗೆ ಅತಿರೇಕ 
ಮತ್ತು ಕುಫ್ರ್‌ಗಳಲ್ಲಿ ವೃದ್ದಿಗೆ ಕಾರಣವಾಯಿತು 5:64 

೬ ಅವರ ಅತಿರೇಕ ಮತ್ತು ಕುಫ್ರ್‌ನ ಶಾಪ 5:64 

1 ೪ ಮುಶ್ರಿಕರೊಂದಿಗೆ ಅವರ ಆತ್ಮೀಯತೆ 5:81 

೪ ಪ್ರವಾದಿವರ್ಯರು(ಸ) ಮನುಷ್ಕರಾಗಿರುವ ಕುರಿತು ಅವರ 
ಅಕ್ಷೇಪ ಮತ್ತು ಅದಕ್ಕೆ ಉತ್ತರ 6:91 

ಆ ಅವರು ಸ್ವತಃ ಧರ್ಮಶಾಸ್ತ್ರ ನಿರ್ಮಾಪಕರಾಗಿದ್ದುದು, 
6:146 ೬3-122 


1127 


ಯುದ್ದದ ಕಾನೂನು 
೬ ಯುದ್ಧದ ಆಜ್ಞೆ 2190, 4:95 ಟಿ-128 
٭‎ ಯುದ್ಧದ ಉದ್ದೇಶ 2:ಟಿ-201, 3:140ರಿಂದ 142, 
4:74ರಿಂದ 76 

ಅ ಯುದ್ದದ ಮಿತಿ 2:190ರಿಂದ 192 ಟಿ-201, 203. 
4:89, 90, 94 

ಆ ಇಸ್ಲಾಮೊ ಯುದ್ದ ನಿಯಮದ ವಿಕಾಸ 8:ಪರಿಚೆಯ, 
اوت‎ 

೪ ಯುದ್ಧದ ನೈತಿಕ ಮತ್ತು ಆಡಳಿತಾತ್ಮಕ ಸುಧಾರಣೆ 
8:1 

ಶತ್ರು ಇಸ್ಲಾಮ್‌ ಸ್ಟೀಕರಿಸಿಕೊಂಡರೆ ಶತ್ರುವಿಗೆ ವಿರುದ್ಧ‏ ٭ 
ಯುದ್ದವನ್ನು ನಿಲ್ಲಿಸಿಬಿಡಬೇಕು 9:5, 9:8ರಿಂದ 11‏ 

ಅ ಶತ್ರು ಇಸ್ಲಾಮ್‌ ಸ್ವೀಕರಿಸಿದುದನ್ನು ನಂಬಲು, ಇರುವ 
ಕನಿಷ್ಠತಮ ಶರತ್ತುಗಳು 9:5 ಟಿ-7, 9:8ರಿಂದ 11 

೬ ಯುದ್ಧ ಸೆರೆಯಾಳುಗಳ ಪರಿಹಾರಧನದ ಪ್ರಶ್ನೆ 
8:67ರಿಂದ 70 ಟಿ-49 

€ ಸಮರಾರ್ಜಿತ ಸೊತ್ತಿನ ನೆಲೆ ಮತ್ತು ಅವುಗಳ 
ವಿತರಣೆಯ ನಿಯಮಗಳು 8:1 ಟಿ-1, 8:41 ಟಿ-32 

ಅ ಸಮರಾರ್ಜಿತದಲ್ಲಿ ಅಲ್ಲಾಹ್‌ ಮತ್ತು ರಸೂಲರ 
ಪಾಲುಗಳು ಮತ್ತು ಸವೊಪದ ಸಂಬಂಧಿಕರ ಹಾಲು 
ಎಂದರೇನು? 8:41 ಟಿ-32 

ಅ ಜಿಯುಯಾದ ಆಜ್ಞೆ ಮತ್ತು ಅದರ ವಿವರಣೆ 9:29 
ಟಿ28 


ಯುದ್ಧ ಮತ್ತು ಸಂಧಾನಗಳೆ ಕಾನೂನು 
೪ ಒಪ್ಪಂದಗಳನ್ನು ಗೌರವಿಸುವುದು 8:55, 56, 58 ۲ 
ಟಿ-43, 8:72 ಟಿ-51, 9:4,7 ೬-5, 7, 16:91, 92-9], 
17:34 ' 

ಒಪ್ಪಂದಗಳನ್ನು ಪಾಲಿಸಲು ಅತ್ಕವಶ್ಮಕ ಶರತ್ತು‏ ٭ 
12 ,9:7 

ಒಪ್ಪಂದ ಭಂಗ ಮಾಡುವವರೊಂದಿಗೆ ಒಪ್ಪಂದವನ್ನು‏ ٭ 
ಪಾಲಿಸಲು ಸಾಧ್ಯವಿಲ್ಲ 9:7ರಿಂದ 10‏ 

€ ಒಪ್ಪಂದ ಮುರಿಯುವ ಪಕ್ಷದೊಂದಿಗೆ ಹೇಗೆ 
ವೈವಹರಿಸೆಬೇಕು $:56ರಿಂದ 58, 9:ಪರಿಚೆಯ, 7ರಿಂದ 10 
೪ ಅಂಶಿಮ ಎಚ್ಚರಿಕೆಯ ಕ್ರಮ 9:2 ಟಿ-3,9 

* ಅಂತಿಮ ಎಚ್ಚರಿಕೆ ಕೊಟ್ಟ ಅವಧಿ ಮುಗಿಯುವ 


೪ ಫೆಲೆಸ್ತೀನ್‌ನಲ್ಲಿ ಅವರ ನಿವಾಸ 12:ಪರಿಚಯ 
೪ ಅವರ ಅತ್ಕುನ್ನತ ದರ್ಜೆಯ ಜ್ಞಾನಚಕ್ಸು 12:4, 5, 
12:18 3-14, 12:67 ೬-53, 12:68, 83 

೪ ಅವರ ಉತ್ತಮ ಚಾರಿತ್ರ್ಯ 2:18 ಟಿ-14 

€ ಅಲ್ಲಾಹನ ಮೇಲೆ ಅವರ ಭರವಸೆ 12:67 ಟಿ-54, 
12:83, 87 

೪ ಅವರು ಅಲ್ಲಾಹನು ಪ್ರದಾನ ಮಾಡಿದ ಜ್ಞಾನದಿಂದ 
ಜ್ಞಾನಿಯಾಗಿದ್ದರು 12:68 

ಅ ಅವರ ಸಹನೆ 12:18, 82, 83, 86 

೪ ಅಲ್ಲಾಹನೊಡನೆ ಅವರ ಸಂಬಂಧ 12:83, 86, 87 
೪ ಅವರ ಅನುಪಮ ಸಾಮರ್ಥ್ಯಗಳು 12:94 ಟಿ-66 
ಅ ಹ. ಯೂಸುಫ್‌ರ(ಅ) ವಿರಹದಿಂದ ಅವರ ಅವಸ್ಥೆ 
12:84ರಿಂದ 86 

ಅವರ ದೃಷ್ಟಿ ಮರಳಿ ಬಂದುದು 12:96.‏ ٭ 

೪ ಅವರು ಈಜಿಪ್ಟ್‌ಗೆ ಹೋದುದು 12:99 ಟಿ-68 

೪ ಅವರ ಪ್ರಾಯ ಮತ್ತು ಈಜಿಪ್ಟ್‌ನಲ್ಲಿ ಅವರ ವಾಸ್ತವ್ಯದ 
ಅವಧಿ 12:3-8 

ಅ ಅವರ ಧರ್ಮ ಏನಾಗಿತ್ತು? 12:37, 38 


ಯಲ್‌ ಜೂಜ್‌ ಮಲ್‌ಜೂಜ್‌ 

ಅ ಅವರ ಪ್ರಸ್ತಾಪ 4 

ಅ ಯಲ್‌ಜೂಜ್‌ ಮಲ್‌ಜೂಜ್‌ ಎಂದರೆ ಯಾವ 
ಜನಾಂಗ? 18:53-62, 69 


ಯುಕ್ತಿ (ಹಿಕ್ಕತ್‌) 

ಅ ಶೈತಾನನ ಕುಯುಕ್ತಿಯಿಂದ ಪಾರಾಗುವ ಸಾಧನ 
2:268, 269 

ಅ ಅಲ್ಲಾಹನ ಒಂದು ಅನುಗ್ರಹ 2:231,268, 269, 4:54 
೪ ಅದನ್ನು ಸಕಲ ಪ್ರವಾದಿಗಳಿಗೆ ಕೊಡಲಾಗುತ್ತದೆ 3:81 
€ ಹ. ದಾವೂದ್‌ರಿಗೆ(ಅ) ಅದನ್ನು ಕೊಡಲಾದುದು 
2:251 

ಅ ಹ. ಈಸಾರಿಗೆ(ಅ) ಕೊಡಲಾಗುತ್ತದೆ 3:48, 5:110 
ಅ ಪ್ರವದಿವರ್ಯರಿಗೆ() ಅದನ್ನು ಕೊಡಲಾದುದು 4:113 
 ಪ್ರವಾದಿವರ್ಯರು(ಸ) ಅದರ ಶಿಕ್ಷಣ ನೀಡಲಿಕ್ಕಾಗಿ 
ಕಳುಹಿಸಲ್ಪಟ್ಟಿದ್ದರು 2:129, 151, 3:164 


ಕುರ್‌ಆನ್‌ ವ್ಯಾಖ್ಯಾನ 
೪ ಅವರ ಕಾಲದಲ್ಲಿ ಈಜಿಪ್ಟಿನ ರಾಜಮನೆತನ 
12:ಪರಿಚಯ 
೪ ಅವರ ಸಹೋದರರ ಮತ್ಸರ 12:5 ಟಿ-4 
ಅ ಅವರ ಪ್ರವಾದಿತ್ವದ ಭವಿಷ್ಯೋಕ್ತಿ 12:6 کٹ‎ 
೪ ಅವರು ತಮ್ಮ ತಂದೆಯ ಪ್ರೀತಿಗೆ ಪಾತ್ರರಾಗಿದ್ದುದೇಕೆ? 
12:8 ಟಿ-8 
ಅ ಸಹೋದರರ ಸೆಂಚು 12:8ರಿಂದ 18 
ಅ ಹ. ಯೂಸುಫ್‌ರ(ಲ) ಸಹೋದರರ ನೈತಿಕ ಸ್ಪಿತಿ 12:9 
ಟಿ-10, 12:10ರಿಂದ 18, 77 ಟಿ-61 
೪ ಬಾವಿಗೆ ಎಸೆಯಲ್ಪಟ್ಟಿದ್ದು 12:15 
೪ ಗುಲಾಮರಾಗಿಸಿ ಮಾರಲ್ಬಟ್ಟಿದ್ದು 12:19, 20 
€ ಯಾತ್ರಾ ತಂಡದವರ ಅಪ್ರಾಮಾಣಿಕತೆ 12:19 
ಈಜಿಪ್ಟ್‌ನ ಅಮೀರುನಲ್ಲಿಗೆ ತಲಪುತ್ತಾರೆ 12:21 
"ಅರೀರು್‌" ಪದದ ಅರ್ಥ 12:ಟಿ-16, 62 
ಈಜಿಪ್ಟ್‌ಗೆ ತಲಪುವಾಗ ಅವರ ಪ್ರಾಯ 12:ಟಿ-18 
ಅ ಅಲ್ಲಾಹನು ಅವರಿಗೆ ಲೌಕಿಕ ವ್ಯವಹಾರಗಳ 
ಪರಿಚೆಯವನ್ನುಂಟು ಮಾಡುವ ವ್ಯವಸ್ಥೆ ಮಾಡಿದ್ದನು 
12:21 &-19 
೬ ಅಲ್ಲಾಹನ ಕಡೆಯಿಂದ "ಹುಕ್ಕ್‌" ಮತ್ತು "ಇಲ್ಮ್‌" 
ಪ್ರದಾನವಾದುದು 12:22 
ಅ ಹ. ಯೂಸುಫ್‌ರು(ಅ) ಈಜಿಪ್ಟಿನ ಅಯೀರು್‌ನನ್ನು 
ತಮ್ಮ 'ರಬ್ಬ್‌' ಎಂದು ಹೇಳಿದರೆಂಬ ತಪ್ಪು ಅಭಿಪ್ರಾಯ 
12:23 ಟಿ-21 
೪ ರುಲೇಖಾಳ ದುರುದ್ದೇಶ ಮತ್ತು ಅವರು ಅದರಿಂದ 
ತಪ್ಪಿಸಿಕೊಂಡದ್ದು 12:23. 
ಅ ಅವರನ್ನು ಪಾಪಕಾರ್ಯದಿಂದ ರಕ್ಷಿಸಿದ, ಅಲ್ಲಾಹನ 
"ಬುರ್ಹಾನ್‌" ಏನಾಗಿತ್ತು? 12:24 ಟಿ-22 
فی‎ ಅಲ್ಲಾಹನ ಕಡೆಯಿಂದ ಅವರ ನೈತಿಕ ತರಬೇತಿ 
12:24 ಟಿ-23 
ಆ ೮ ಕಾಲದಲ್ಲಿ ಈಜಿಪ್ಟಿನ ನೈತಿಕ ಸ್ಥಿತಿ 12:ಟಿ-23, 
12:30ರಿಂದ 32 ಟಿ-27, 30 
ಆ ರುುಲೇಖಾಳ ಕುತಂತ್ರ 12:23ರಿಂದ 25 
8 ರುಲೇಖಾಳೆ ಸುಳ್ಳು ಬಯಲಾದುದು ಹೇಗೆ? 
12:26ರಿಂದ 28 
ಅ ಈಜಿಪ್ಸ್‌ನ ಮಹಿಳೆಯರಲ್ಲಿ ರುುಲೇಖಾಳ ಪ್ರೇಮ 
ಪ್ರಕರಣದ ಚರ್ಚೆ 12:30 ' 


1128 
ಮುಂಚೆ ಯಾವುದೇ ಯುದ್ಧದ ಕ್ರಮವೆಸಗಬಾರದು 
9:4, ೬-6 A 
೪ ಒಪ್ಪಂದ ಕೊನೆಗೊಳ್ಳುವ ಸೂಚನೆ ಕೊಡದೆ ಯುದ್ದ 
ಹೂಡಬಹುದಾದ ಅಪವಾದದ ರೂಪಗಳು 8:58 ಟಿ-43 
ಆ ಯುದ್ದ ನಡೆಯುತ್ತಿರುವ ವೇಳೆ, ಶತ್ರುಸೇನೆಯ 
ವ್ಯಕ್ತಿಗಳನ್ನು 'ಮುಸ್ತಲ್‌ಮಿನ್‌'(ಅಭೆಯ ಯಾಚಕ) ನೆಲೆಯಲ್ಲಿ 
ಪ್ರವೇಶಿಸಲು ಅನುಮತಿ ಕೊಡುವುದು 9:6 ಟಿ-8 
೪ ಶತ್ರುಗಳು ನಿಷಿದ್ದ ಮಾಸವನ್ನು ಗೌರವಿಸದಿದ್ದಾಗ 
ಮುಸ್ಲಿಮರೂ ಹಾಗೆಯೇ ಮಾಡುವರು 9:36 ಟ-36 
€ ಯುದ್ದ ಸೆರೆಯಾಳುಗಳ ಕುರಿತು ಆಜ್ಞೆಗಳು 8:67ರಿಂದ 
69 ೬-49 
ہہ‎ ಶತ್ರುವು ಸಂಧಾನದ ಬೇಡಿಕೆಯನ್ನು ಮುಂದಿಟ್ಟರೆ 
ಅಲ್ಲಾಹನ ಮೇಲೆ ಭ'ರವಸೆಯಿಟ್ಟು ಅದನ್ನು 
ಸ್ವೀಕರಿಸಿಕೊಳ್ಳಬೇಕು 8:61, 62 ಟಿ-45 


ಯೂನುಸ್‌ (ಅ) 

೪ ಅವರ ವೃತ್ತಾಂತ 10:ಟ-98, 99 

ಅ ಅವರ ಜನಾಂಗದ ಈಮಾನನ್ನು ದೇವ ಯಾತನೆ 
ಮುಂದೆ ಬಂದ ಬಳಿಕ ಯಾಕೆ ಸ್ವೀಕರಿಸಲಾಯಿತು? 
10:98 ೬3-99 

ಅ ಯೂನುಸ್‌ರ(ಅ) ಜನಾಂಗದ ಕೊನೆಯ ವಿನಾಶ 
10:35-100 


ಯೂಸುಫ್‌(ಅ). 

€ ಯೂಸುಘ್‌ರ(ಅ) ಕಥೆ 12:4ರಿಂದ 101 

1 6 ಅವರ ಕಥೆಯಿಂದ ಹೊರಡುವ ಪರಿಣಾಮಗಳು 12: 
ಪರಿಚೆಯ 

೪ ಕುರ್‌ಆನಿನಲ್ಲಿ ಈ ಕಥೆ ಹೇಳಿದುದರ ಉದ್ದೇಶ 12: 
ಪರಿಚಯ 

ಅ ಯೂಸುಫ್‌ರ(ಅ) ಕಥೆ ಮತ್ತು ಪ್ರವಾದಿವರ್ಯರ(ಸ) 
ಸ್ಥಿತಿಗತಿಗಳೊಂದಿಗೆ ಅದರ ಹೋಲಿಕೆ 12:ಪರಿಚಯ 

€ ಸೂರಃ ಯೂಸುಫ್‌, ಪ್ರವಾದಿವರ್ಯರು(ಸ) ದೇವ 
ಸಂದೇಶವಾಹಕರೆಂಬುದಕ್ಕೆ ಒಂದು ಸುವ್ಯಕ್ತ ಆಧಾರ 
12:ಪರಿಚಯ 

ಅ ಹ. ಯೂಸುಫ್‌ರ(ಅ) ವೃತ್ತಾಂತ 12:ಪರಿಚಯ, 
ಟಿ4 


1129 


ಅ ಈಜಿಪ್ಟ್‌ನ ಅರಸನ ಸ್ವಪ್ನ ಮತ್ತು ಈಜಿಪ್ಟ್‌ನ 
ಧಾರ್ಮಿಕ ಮುಂದಾಳುಗಳಿಂದ ಇದರ ಸ್ವಪ್ನ ಫಲ 
ಹೇಳಲಾಗದಿರುವುದು 12:43, 44 

ಅ ಹ. ಯೂಸುಫ್‌ರೊಡನೆ(ಅ) ಅದರ ಸ್ವಷ್ಟ ಫಲ 
ಕೇಳಲಾಗುತ್ತದೆ 12:46 

೪ ಸ್ವಪ್ನ ಫಲದೊಂದಿಗೆ ಬರಗಾಲದಿಂದ ಪಾರಾಗುವ 
ಉಪಾಯ ಹೇಳಿ ಕೊಡುತ್ತಾರೆ 12:47ರಿಂದ 49 ಟಿ-41 
ಆ ರಾಜಾಸ್ಥಾನಕ್ಕೆ ಕರೆ 12:50 

ಬಿಡುಗಡೆಗಿಂತ ಮುಂಚೆ ಅವರನ್ನು ಸೆರೆಯಲ್ಲಿಟ್ಟ‏ ٭ 
ಕಾರಣದ ಶೋಧನೆ ನಡೆಸಬೇಕೆಂಬ ಬೇಡಿಕೆ 12:50‏ 
43 

೪ ಅವರ ಸೌಜನ್ಯ 12:50 ಟಿ-43 

೪ ಅವರ ಪುವಿತ್ಯದ ಬಗ್ಗೆ ಈಜಿಪ್ಟ್‌ನ ಮಹಿಳೆಯರ 
ಒಮ್ಮತದ ಸಾಕ್ಸ್ಯ 12:51. 

ಅ ಸ್ವತಃ ರುಲೇಖ ಸಹ ಪುನಃ ہد‎ ಹೇಳುತ್ತಾಳೆ 
12:51 

ಅ ಅವರು" ಅತ್ಯುನ್ನತ ಸ್ಥಾನಕ್ಕೆ ಏರಿದ್ದರ ವಾಸ್ತವಿಕ 
ಕಾರಣಗಳು 12:ಟಿ-45 

ಅ ಅವರು ಅಹಂಭಾವದಿಂದ ವಿರಹಿತರಾಗಿದ್ದುದು 12:53 
٭‎ ಅರಸನ ಭೇಟಿ ಮತ್ತು ಅವನ ಕಡೆಯಿಂದ ಹುದ್ದೆ 
ನೀಡುವ ಪ್ರಸ್ತಾಪ 12:54, ಟಿ-47 5 
* ಈಜಿಪ್ಸ್‌ ಸಾಮ್ರಾಜ್ಯದ ಸರ್ವಾಧಿಕಾರಿಯಾಗಿ 
ಮಾಡಲ್ಪಡುತ್ತಾರೆ 12:55, 56 ಟಿ-47(ಅ) 

* ಅವರಿಗೆ 'ಅಮೀರು್‌' ಎಂಬ ಉಪಾಧಿ 12:78 
ಟಿ _ ’ 

೪ ರುಲೇಖಾಳೊಂದಿಗೆ ಅವರ ವಿವಾಹ ನಡೆಯಿತೆಂ: 
ವರದಿ ತಪ್ಪು 12:ಟ-17, 62 

ಅ ಅವರು ಕುಫ್ರ್‌ ಪದ್ದತಿಯನ್ನು ನಡೆಸಲು ಈಜಿಪ್ಟ್‌ನ 
ನೌಕರಿ ಮಾಡಿದ್ದರೆಂಬ ಭಾವನೆ ತಪ್ಪು 12:56 ಟಿ-47(ಅ) 
ಅ ಕುಫ್ರ್‌ ಕಾನೂನುಗಳ ಅನುಸರಣೆಗೆ ಹ. ಯೂಸುಫ್‌ರ(ಅ) 
ಚರ್ಯೆಯನ್ನು ಆಧಾರವಾಗಿ ತೋರಿಸುವವರ ತಪು 2 


12:1-0 
* ಈಜಿಪ್ಟ್‌ನ ಅರಸನು ಮುಸ್ಲಿಮನಾಗಿ ಬಿಟ್ಟನೆಂಬ 
ವರದಿ 12:ಟಿ-48 


ಅ ಹ. ಯೂಸುಫ್‌ರ(ಲ) ಅತ್ಯುತ್ತಮ ಆಡಳಿತ ಸಾಮರ್ಥ್ಯ 
124550 - رم‎ 


ಅ ಈಜಿಪ್ಟ್‌ನಲ್ಲಿ ಹಯೂಸುಫ್‌ರ(ಅ) ಕೀರ್ತಿಯ ಆರಂಭ "- 


೪ ಹ. ಯೂಸುಫ್‌ರು(ಅ) ಧರ್ಮಪ್ರಚಾರ ಕಾರ್ಯವನ್ನು . 


ಅ ಈಜಿಪ್ಟ್‌ನ ಮಹಿಳೆಯರು ಹ. ಯೂಸುಫ್‌ರ(ಲಅ) 
ಸೌಂದರ್ಯಕ್ಕೆ ಮಾರು ಹೋದುದು 12:31 

ಅ ಹ. ಯೂಸುಘ್‌ರ(ಅ) ಪಾವಿತ್ರ, ದ ಬಗ್ಗೆ ರಖುಲೇಖಾಳೆ 
ಪ್ರಥಮ ಸಾಕ್ಷ್ಯ 1232 

ಆ ಆಕೆ ಸೆರೆಮನೆವಾಸದ ಬೆದರಿಕೆಯನ್ನೊಡ್ಡಿ ಅವರಿಂದ 
ನೀಚ ಕೆಲಸ ಮಾಡಿಸಬಯಸುತ್ತಾಳೆ 12:32 

೬ ಅವರು ಪಾಪಕಾರ್ಯದ ಬದಲಿಗೆ ಸೆರೆಮನೆವಾಸವನ್ನು 
ಸ್ವೀಕರಿಸುತ್ತಾರೆ 12:33ರಿಂದ 35 

| 9 ಪಾಪ ಕಾರ್ಯದಿಂದ ಪಾರಾಗಲು ಅಲ್ಲಾಹನನ್ನು 
ಪ್ರಾರ್ಥಿಸುತ್ತಾರೆ 12:33 

ಅ ಅವರ ಚಾರಿತ್ಯದ ಬಲ, ಚಿತ್ರ ಜ್ಞಾನ ಮತ್ತು 
ಅಲ್ಲಾಹನ ಕಡೆಗೆ ಒಲವು 12:33 ಟಿ-28 

೪ ನಿರಪರಾಧಿಯಾಗಿ ಸೆರೆಮನೆ ಸೇರುತ್ತಾರೆ 12:35 

ಅ ಈಜಿಪ್ಟ್‌ನ ಭದ್ರತಾ ಕಾನೂನು 12:ಟ-30 

ಅ ಈಜಿಪ್ಟ್‌ನ ಸುರಕ್ಷಾ ಕಾನೂನಿನಲ್ಲೂ ಕೈದಿಗೆ ಅವಧಿ 
ನಿಶ್ಚಿತವಿರಲಿಲ್ಲ 12:35 ಟಿ-30 


12:88-30, 33 
ಅ ಈಜಿಪ್ತಾನ ಆಡಳಿತವರ್ಗದೆದುರು ಅವರ ನೈತಿಕ 
ವಿಜಯ 12:ಟಿ-30 

೪ ಸೆರೆಮನೆಯಲ್ಲಿ ಅವರ ನೈಶಿಕ ಪ್ರಭಾವ 12:ಟಿ-33 
ಅ ಸೆರೆಮನೆಯ ಇಬ್ಬರು ಕೈದಿಗಳು ತಮ್ಮ ಸ್ವಪ್ನವನ್ನು 
ಹೇಳುತ್ತಾರೆ [2:36 ೫ 
ಅ ಸೆರೆಮನೆಯಲ್ಲಿ ಖಕದೇವತ್ವದ ಉಪನ್ಯಾಸ 12:37ರಿಂದ 
40 ಟಿ-34 


ಯಾವಾಗ ಆರಂಭಿಸಿದರು 12:1-4 

ಅ ಪ್ರಥಮ ಬಾರಿಗೆ ತನ್ನ ಕುಟುಂಬದ ಹಿನ್ನೆಲೆಯನ್ನು 
ಬಹಿರಂಗ ಪಡಿಸುತ್ತಾರೆ 12:38 ಟಿ-34 

ಅ ಅವರ ಧರ್ಮಪ್ರಚಾರ ಕಾರ್ಯದ ಯುಕ್ತಿಗಳು 
12:434 

ಸೆರೆಮನೆಯಿಂದ ಬಿಡುಗಡೆಯ ಯತ್ನ ಮತ್ತು ಅವರ‏ ٭ 
ಈ ಯತ್ನವು ಅಲ್ಲಾಹನನ್ನು ಮರೆತ ಫಲವಾಗಿತ್ತೆಂಬ‏ 
ಅಭಿಪ್ರಾಯದ ಖಂಡನೆ 12:42 ಟಿ-35‏ 
೪ ಸೆರೆಮನೆಯಲ್ಲಿ ಅವರ ಕೆಲಸ‏ 
ಟಿ-34‏ 42 


12:36ರಿಂದ 


ಕುರ್‌ಆನ್‌ ವ್ಯಾಖ್ಯಾನ 


ಯೌಮುದ್ದೀನ್‌ (ಪುನರುತ್ಥಾನ ದಿನ) 
(ವಿವರಗಳಿಗೆ “ಕಿಯಾಮತ್‌" ಮತ್ತು "ಆಖಿರತ್‌" 
ನೋಡಿರಿ) 


ರಕ್ತ ಪರಿಹಾರ- 
("ಇಸ್ತಾಮಿನ ಕಾನೂನು" ನೋಡಿರಿ) 


ರಬ್ಸ್‌ (ಪಾಲಕ ಪ್ರಭು) 
€ ಅಲ್ಲಾಹನೇ ಅಖಿಲ ವಿಶ್ವದ ಪಾಲಕ ಪ್ರಭು 7:54, 
61, 67, 104, 121, 10:37, 13:16, 17:102 
೪ 'ಅವನೇ ಮಾನವನ ಪಾಲಕ ಪ್ರಭು 7:54, 10:3, 4, 
30, 31, 32, 11:50, 13:30 
€ ಯಾರನ್ನಾದರೂ ಶಾಸನಕರ್ತನೆಂದು ನಂಬಿ ಅವನ 
ವಿಧಿ ನಿಷೇಧಗಳನ್ನು ನಿಶೃರ್ತವಾಗಿ ಪಾಲಿಸುವುದೇ 
ವಾಸ್ತವದಲ್ಲಿ ಅವನನ್ನು ಪಾಲಕ ಪ್ರಭುವನ್ನಾಗಿಸುವುದಾಗಿದೆ 
9:31 ಟಿ-31 
೪ ಯಾರನ್ನಾದರೂ ಅರಸ ಮತ್ತು ನಾಡಿನ ನಿರಂಕುಶ 
ಒಡೆಯನೆಂದು ನಂಬುವುದು ಅವನನ್ನು ಪಾಲಕ 
ಪ್ರಭುವನ್ನಾಗಿಸುವುದಾಗಿದೆ 12:23 ಟಿ-21, 12:41 ಟ-33(ಅ), 
12:50 -43 
೪ ವಿಶ್ವದ ಪ್ರಭುವೇ ಮಾನವನ ಪಾಲಕ ಪ್ರಭು 18:14 
ಆ 'ರಬ್ಬ್‌' ಅಲ್ಲಾಹನು ಮಾತ್ರ 18:38 
ಆ 'ರಬ್ಸ್‌' ಎಂಬ ಪದದ ಅರ್ಥವೈಶಾಲ್ಕ ಮತ್ತು 
ರುಬೂಬಿಯತ(ಪಾಲಕ ಪ್ರಭುತ್ವ)ನ್ನು ಅಲ್ಲಾಹನಿಗೆ 
ಮಾತ್ರ ' ಮೊಸಲುಗೊಳಿಸುವುದರ ಅರ್ಥ 20:49, 
50 ಟಿ-21ರಿಂದ 23 
€ ಅಲ್ಲಾಹನ ಹೊರತು ಬೇರಾರೂ 'ರಬ್ಸ್‌' ಅಲ್ಲದಿರುವುದಕ್ಕೆ 
ಆಧಾರ ಪ್ರಮಾಣ 20:50 ಟಿ-23 

(ಹೆಚ್ಚಿನ ವಿವರಗಳಿಗೆ "ಅಲ್ಲಾಹ್‌ ನೋಡಿರಿ) 


ರಬ್ಬುಲ್‌ ಆಲವೂನ್‌ 
("ಅಲ್ಲಾಹ್‌ ಮತ್ತು ہت"‎ ನೋಡಿರಿ) 


ರಮರಾನ್‌ 
೬ ಇದರಲ್ಲಿ ಕುರ್‌ಆನ್‌ ಅವತರಣ ಆರಂಭಗೊಂಡಿತು 


ہے 2185 


1130 

ಅ. ಹ. ಯೂಸುಫ್‌ರ(ಅ) ಸಹೋದರರ ಪ್ರಥಮ ಆಗಮನ 
12:58 

€ ಹ. ಯೂಸುಫ್‌ರು(ಅ) ಅವರೊಡನೆ ತಮ್ಮ, ತಮ್ಮ 
ಬಿನ್‌ ಯವೂನ್‌ನನ್ನು ಕರೆತರಲು ಹೇಳುತ್ತಾರೆ 12:59 
ಅ ಬಿನ್‌ಯವೂನ್‌, ಅವರ ನೇರ ಸಹೋದರರಾಗಿದ್ದರು 
12458 

ಆ ಬುನ್‌ಯಮೂನನ ರಕ್ಟಣೆಗಾಗಿ ಹ ಯಲ್‌ಕೂಬ್‌ರ(ಅ) 
ಮುಂಜಾಗ್ರತಾ ಉಪಾಯಗಳು 12:63ರಿಂದ 67 
ےہ‎ ಯೂಸುಘ್‌ರ(ಅ) ಸಹೋದರರ ದ್ವಿತೀಯ ಆಗಮನ, 
ಬಿನ್‌ಯವೂನ್‌ನೊಂದಿಗೆ ಅವರ ಭೇಟಿ ಮತ್ತು ಅವರನ್ನು 
ತಡೆದಿರಿಸಿಕೊಳ್ಳಲು ಅವರ ಉಪಾಯ 12:69ರಿಂದ 79 
* ಹ. ಯೂಸುಫ್‌ರ(ಅ) ಸಂಯಮ 12:77 

€ ಈಜಿಪ್ಟ್‌ನ ರಾಜವಂಶದ ಕಾನೂನನ್ನು ಅಸುಸರಿಸದಂತೆ 
ಹ. ಯೂಸುಫ್‌ರನ್ನು(ಅ) ಅಲ್ಲಾಹನು ರಕ್ಷಿಸಿದ್ದು 12:76 
ಟಿ-59, 60 

€ ಅವರು ಬಿನ್‌ಯಮೊನನನ್ನು ತಡೆದಿರಿಸಿಕೊಂಡದ್ದು 
12:70ರಿಂದ 79 

ಅ ಅವರ 'ತೌರಿಯ' 12:79 ಟಿ-63 

ಅ ಅವರ ಸಹೋದರರ ತೃತೀಯ ಆಗಮನ ಮತ್ತು 
ಅವರಿಗೆ ಯೂಸುಫ್‌(ಅ) ತಮ್ಮ ನಿಜಸ್ಥಿತಿಯನ್ನು ತಿಳಿಸಿದ್ದು 
12:88ರಿಂದ 90 

ಅ ಸಹೋದರರ ತಪ್ಪೊಪ್ಪಿಗೆ ಮತ್ತು ಹ. ಯೂಸುಫ್‌(ಆ) 
ತಮ್ಮ ಸಹೋದರರನ್ನು ಕ್ಷಮಿಸಿದ್ದು 12:91, 92 

€ ಹ. ಯೂಸುಫ್‌ರ(ಅ) ಪವಾಡ(ಮುಲ್‌ಜಿರಾ) ಮತ್ತು 
ಹ. ಯಲ್‌ಕೂಬ್‌ರಿಗೆ(ಅ) ಕಳೆದು ಹೋದ ದೃಷ್ಟಿ 
ಮರುಕಳಿಸಿದುದು 12:93ರಿಂದ 96, 100 

೪ ಬನೀ ಇಸ್ರಾಕಲ್‌ ಮತ್ತು ಹ. ಯಲಆ್‌ಕೂಬ್‌ರು(ಅ) 
ಈಜಿಪ್ಟ್‌ಗೆ ತಲಪಿದುದು 12:99 ಟಿ-68 

€ ಹ. ಯೂಸುಪ್‌ರ(ಅ) ಕೊನೆಯ ಉಪನ್ಮಾಸ 
ಮಾತಾಪಿತರ ಮತ್ತು ಸಹೋದರರ ಮುಂದೆ 12:100, 101 
€ ಅವರು ಬಾಲ್ಕದಲ್ಲಿ ಕಂಡ ಸ್ವಪ್ಟದ ಫಲ 0 
ಅ ಮಾತಾಪಿತರೂ ಸಹೋದರರೂ ಅವರಿಗೆ ಯಾವ 
ಅರ್ಥದಲ್ಲಿ ಸಾಷ್ಟಾಂಗ ಮಾಡಿದರು? 12:100 ಟಿ-70 

€ ಹ. ಯೂಸುಫ್‌ರ(ಅ) ಚಾರಿತ್ರ್ಯದ ಕುರಿತು ವಿಮರ್ಶೆ 


128871 


1131 


ಅ ಲೌಕಿಕ ಜೀವನಾಧಾರದ ಹೆಚ್ಚಳ ಮತ್ತು ಕೊರತೆಯ 
ಮೇಲೆ ಪರಲೋಕದ ಜಯಾಪಜಯಗಳು ಆಧರಿತ 
ವಾಗಿರುವುದಿಲ್ಲ 2:212 
ಅ ಜೀವನಾದಧಾರವನ್ನು ಒದಗಿಸುವುದು ಅಲ್ಲಾಹನ 
ಅಧಿಕಾರದಲ್ಲಿದೆ 3:27, 37 
ಅ ಹಲಾಲ್‌ ಮತ್ತು ಶುದ್ಧ ಜೀವನಾಧಾರವನ್ನು ಮಾತ್ರ 
ಉಪಯೋಗಿಸುವ ಆಜ್ಞೆ 5:88 
€ ಕೃಷಿ ಮತ್ತು ಪ್ರಾಣಿಜನ್ಮ ಜೀವನಾಧಾರ(ಸೊತ್ತು) 
ಕುರಿತು ಮೂರು ಮುಖ್ಯ ಆದೇಶಗಳು 6:141, 142, 
ಟಿ-18 
ಅ ಜೀವನಾಧಾರ ಒದಗಿಸುವುದು ಅಲ್ಲಾಹನ ಹೊಣೆ 
6151 
ಅ الہ‎ ವಿತರಣೆಯ ದೈವಿಕ ವ್ಯವಸ್ಥೆ 17:30ಟ-30 
ಅ 'ರಿರ್ಬಾ' ಎಂಬುದರ ವಿಶಾಲ ಅರ್ಥ 10:59 ಟಿ-60, 
11:88 ೬-98 
ಅ 'ರರ್ಳ್‌'ನಲ್ಲಿ ಹೆಚ್ಚಳ ಅಥವಾ ಕೊರತೆಯು ನೈಶಿಕ 
ಉಚ್ಚತೆ ಮತ್ತು ನೀಚತೆಯನ್ನು ಅಧರಿಸಿರುವುದಿಲ್ಲ 
13:26 42 
* ಪ್ರತಿಯೊಂದು ಜೀವಿಯ ರಿರಖ್ಸ್‌ ಅಲ್ಲಾಹನ 
ಹೊಣೆಯಲ್ಲಿದೆ 11:6 

(ಹೆಚ್ಚಿನ ವಿವರಗಳಿಗೆ 'ಅಲ್ಲಾಹ್‌" ಮತ್ತು ؤ2"‎ 9" 
ನೋಡಿರಿ) 


ರಿಬಾ 
("ಬಡ್ಡಿ"ನೋಡಿರಿ) 


ರಿಯಾ(ಆಡಂಬರ) 
ಅ ಅಲ್ಲಾಹ್‌ ಮತ್ತು ಪರಲೋಕದ ಮೇಲೆ 'ವಿಶ್ವಾಸ 
ವಿಲ್ಲದಿರುವುದರ ಲಕ್ಷಣ 2:264 ಟಿ-303 


ರುಹ್‌ಬಾನಿಯತ್‌(ಸನ್ಯಾಸ) 

ದಾರ್ಮಿಕ ವ್ಯಕ್ತಿಗಳ ಒಂದು ತಪ್ಪು ಒಲವು 5:87‏ ٭ 
ಟಿ-10‏ 

೪ ಯಾವ ಧ್‌ರ್ಮವಮೂ ಅಲ್ಲಾಹನ 
ಕಡೆಯಿಂದಾಗಿರಲು ಸಾಧ್ಯವಿಲ್ಲ 7:32 ಟಿ-22 

೬ ಇಸ್ಲಾಮಿನಲ್ಲಿ ಸನ್ಮಾಸವಿಲ್ಲ 7:31 ಟಿ-20, 21 


ಸನ್ಮಾಸ 


ಆ ಈ ತಿಂಗಳಲ್ಲಿ ಉಪವಾಸ ವ್ರತಾಚರಣೆಯ ಆಜ್ಞೆ 


೪ ಬಿನ್ನತೆಯಿಂದ ದೂರವಿರುವಂತಾಗುವುದು ಅಲ್ಲಾಹನ ' 


ವಿಷಯ ಸೂಚಿ 


2:185 


ರಸೂಲ್‌(ದೇವ ಸಂದೇಶವಾಹಕ) 
€ ರಸೂಲ್‌-'ದ್ದೇವಚರ ಎಂಬರ್ಥದಲ್ಲಿ ("'ದೇವಚರರು" 
ನೋಡಿರಿ) 
* ರಸೂಲ್‌- ಪ್ರವಾದಿ ಎಂಬರ್ಥದಲ್ಲಿ ('ಪ್ರವಾದಿತ್ವ" 
ನೋದಿರಿ) 
೪ ಇದರ ಅರ್ಥದ ಶೋಧನೆ 19:51 ಟಿ-30 

(ಹೆಚ್ಚಿನ ವಿವರಗಳಿಗೆ "ಪ್ರವಾದಿತ್ವ" ನೋಡಿರಿ) 


ರಹ್ಮತ್‌(ಕೃಪೆ, ಅನುಗ್ರಹ) 

ಆ ವಿಶ್ವದ ವ್ಯವಸ್ಥೆಯು ಅಲ್ಲಾಹನ ಕೃಪೆಯ ಮೇಲೆ 
ನಿಂತಿದೆ 7:156 4-111 

'ರಹ್ಮತ್‌"'(ಕೃಪೆ) ಮಳೆ ಎಂಬರ್ಥದಲ್ಲಿ 7:57‏ ٭ 

೪ ಸತ್ಮಜ್ಞಾನವು ಅಲ್ಲಾಹನ ಕೃಪೆಯಾಗಿದೆ 11:28, 63 
* ಪ್ರವಾದಿತ್ವ ಅಲ್ಲಾಹನ ಕೃಪೆ 17:87 


ಕೃಪೆ 11:118, 119 

€ ಪಾಪಗಳಿಂದ ದೂರವಿರುವುದು ಅಲ್ಲಾಹನ ಕೃಪೆ 12:53 
ಅ ಅಲ್ಲಾಹನ ಕೃಪೆಯಿಂದ ನಿರಾಶರಾಗುವುದು ಸತ್ಯನಿಷೇಧಿ 
ಮತ್ತು ಪಥಬ್ರಷ್ಟರ ಕೆಲಸ 12:87, 15:56 

ಅ ಅಲ್ಲಾಹನ ಕೃಪೆ ಎಂತಹವರಿಗಾಗಿದೆ? 7:56, 154, 
9:20, 21, 71, 99, 11:73, 94 

ಅ ಅವನ ಕೃಪೆಯನ್ನು ಹೊಂದುವ ಸಾಧನ 7:204 


ರಿರ್ಬಾ(ಜೀವನಾಧಾರ) 

೬ ಲೌಕಿಕ ಜೀವನಾಧಾರವನ್ನು ಸತ್ಮವಿಶ್ವಾಸಿ, ಸತ್ಯನಿಷೇಧಿ 
ಎಲ್ಲರಿಗೂ ಕೊಡಲಾಗುತ್ತದೆ 2:126 ಟಿ-127 

ಅ ಲೌಕಿಕ ಜೀವನಾಧಾರದಲ್ಲಿ ಹೆಚ್ಚಳವು ನಾಯಕತ್ವದ 
ಹಕ್ಕಿನ ಆಧಾರವಲ್ಲ 2:ಟ-127 

€ ಲೌಕಿಕ ಜೀವನಾಧಾರವನ್ನು ತಕ್ಟಾ(ಧರ್ಮನಿಷ್ಲೆ)ದ 
ಆಧಾರದಲ್ಲಿ ಕೊಡಲಾಗುವುದಿಲ್ಲ 2:212 


ಕುರ್‌ಆನ್‌ ವ್ಯಾಖ್ಯಾನ 
ಅ ಪ. ಲೂತ್‌ರ(ಲ) ಪತ್ನಿಯ ಪರಿಣಾಮ 7:83 ಟಿ-66, 
15:60 


ಲೌಕಿಕ ಜೀವನ 
ಇಹಲೋಕ" ನೋಡಿರಿ) 


ಲಂಚ 
೪ ಇದರ ನಿಷೇಧ 2:188 ಟಿ-197 


ವ್ಯಭಿಚಾರ 

ಅ ವ್ಯಭಿಚಾರದ ಆರಂಭದ ಶಿಕ್ಲೆ 4:15, 16 ಟಿ-26 

ಅ ವೃಭಿಚಾರದ ಸಾಕ್ಸ್ಯಕ್ಕೆ ಮಿತಿ 4:15 

€ ವಿವಾಹ ನಿಷಿದ್ದ ಸಂಬಂಧದ ಸ್ತ್ರೀಯರೊಂದಿಗೆ 
ವ್ಯಭಿಚಾರವು ದಂಡನಾ(ಕ್ರಿಮಿನಲ್‌) ಅಪರಾಧವಾಗಿದೆ 
4:22, ಟಿ-33 

ಆ ವಿವಾಹಿತ ದಾಸಿಗೆ ವ್ಯಭಿಚಾರದ ಶಿಕ್ಸೆ 4:25 ಟಿ-46 
ಅ 'ರಜ್ಮ್‌"(ಕಲ್ಲೆಸೆದು ಕೊಲ್ಲುವ ಶಿಕ್ಷೆಯ ಕಡೆಗೆ ಒಂದು 
ಸೂಚನೆ 4:25 ಟಿ-46 

9 ವ್ಯಭಿಚಾರದ ವಿವಿಧ ಪಾತಕ ಹಂತಗಳು 4:ಟಿ-53 
€ ಅದರ ನಿಷೇಧ ಮತ್ತು ಸಮಾಜವನ್ನು ಅದರ 
ಹೇತುಗಳಿಂದಲೂ ಪ್ರೇರಕಗಳಿಂದಲೂ ಶುಚಿಯಾಗಿಡ 
ಬೇಕೆಂಬ ಆಜ್ಞೆ 17:32 ಟಿ-32 


ವಲೀ(ಆತ್ಮೀಯ, ಸಂರಕ್ಷಕ) 

ಅ 'ಮಾನವನು ನಿಶೃರ್ತವಾಗಿ ಯಾರನ್ನೇ ಅನುಸರಿಸಿದರೂ 
ಅವನನ್ನು ತನ್ನ ವಲೀ ಮಾಡಿಕೊಂಡಂತಾಗುವುದು 7:3 
ಟಿ4 

೪ ಅಲ್ಲಾಹನ ಹೊರತು ಯಾರನ್ನೂ ವಲೀಯನ್ನಾಗಿ 
ಮಾಡಿಕೊಳ್ಳಬೇಡಿರಿ 7:3 

೪ ಸತ್ಮವಿಶ್ವಾಸ ಸ್ವೀಕಾರ ಮಾಡದವರ ವಲೀ 
ಶೈತಾನನಾಗಿರುತ್ತಾನೆ 7:27, 30 | 

೪ ಅಲ್ಲಾಹನೇ ಸಾಲಿಹೀನ್‌ರ(ಸಜ್ಞನರ) ವಲೀ 7:196 
೪ ಸಕಲ ಧರ್ಮನಿಷ್ಠ ಸತ್ಕವಿಶ್ವಾಸಿಗಳು ಅಲ್ಲಾಹನ 
ವಲೀಗಳು (ಸ್ನೇಹಿತರು ಎಂಬರ್ಥದಲ್ಲಿ) 10:62, 63 

€ "ವಲೀ'ಯ ಅರ್ಥ ವಿವರಣೆ, ಒಂದು ಸಾಂವಿಧಾನಿಕ 
ಪಾರಿಭಾಷಿಕದ ನೆಲೆಯಲ್ಲಿ 8:73 ಟ-51(9) 


1132 


ರೂಹುಲ್‌ ಕುದುಸ್‌ (ಪವಿತ್ರಾತ್ಮ) 
€ ಅದರಿಂದ ಹ. ಈಸಾರಿಗೆ(ಅ) ಸಹಾಯ ಮಾಡಲಾಯಿತು 
2253 

€ 'ರೂಹಮ್ಮಿನ್‌ಹು” ಎಂಬುದರ ಅರ್ಥ 4171 ಟ-213 
€ ಆದರ ಕುರಿತು ಕ್ರೈಸ್ತರ ತಪ್ಪು ಭಾನನೆ 4:171 ಟಿ-213 


ರೂಖ್‌(ಆತ್ಮ) 
€ 'ರೂಹ್‌' ದಿವ್ಯವಾಣಿಯ ಅರ್ಥದಲ್ಲಿ 16:2 رت‎ 
17:85 ೬3-103 ¥ 

(ಮಾನವ ಆತ್ಮದ ಕುರಿತು "ಮನುಷ್ಕ" ನೋಡಿರಿ) 


ಲಲ್‌ನತ್‌ (ಶಾಪ) 

೪ ಅಲ್ಲಾಹನ ಶಾಪಕ್ಕೆ ಅರ್ಹರು ಯಾರು? 2:88, 159, 
161, 3:86, 87, 4:46, 51, 52, 93, 117, 118, 5:60, 7:44, 
9:68, 11:18, 60, 99, 13:25 

೪ ಮಿಥ್ಮಾರಾಧನೆಯ ಕಾರಣ ಯಹೂದಿಯರ ಮೇಲೆ 
ಶಾಪ 4:46 

ಅ ಅಲ್ಲಾಹನ ಶಾಪಕ್ಕೊಳಗಾದ ಮೇಲೆ ಅಂತಹವನನ್ನು 
ಶಾಪದಿಂದ ರಕ್ಷಿಸುವ ಸಹಾಯಕನಾರೂ ಸಿಗಲಾರ 4:52 
೪ ಬನೀ ಇಸ್ರಾಈಲರ ಕುಫ್ರ್‌ನಿಂದಾಗಿ ಅವರ ಮೇಲೆ 
ಹ. ದಾವೂದ್‌(ಅ) ಮತ್ತು ಹ. ಈಸಾರ(ಅ) ಶಾಪ 5:78 
೪ ಲಲ್‌ನತ್‌ನ ಅರ್ಥ 17:60 ಟಿ-72 


ಲೂತ್‌(ಅ) : 

ಅ ಅವರಕಥೆ7:80ರಿಂದ 84, 11:70, 74, 77ರಿಂದ 83, 
15:58ರಿಂದ 76 

ಅ ಲೂತ್‌ ಜನಾಂಗದ ಪ್ರದೇಶ 7:ಟಿ-63, 11:8-0 
ಈ ಲೂತ್‌ ಜನಾಂಗದ ನಾಡುಗಳನ್ನು '"ಮುಲ್‌ತಫಿಕಾತ್‌' 
ಎನ್ನುತ್ತಾರೆ 9:70 ಟಿ-78 

€ ಆ ಪ್ರದೇಶವು ಇಂದಿನ ವರೆಗೂ ವಿನಾಶದ 
ಪಾಠಬೋಧಕ ಮಾದರಿಯಾಗಿದೆ 15:-42 

೪ ಲೂತ್‌ ಜನಾಂಗದ ನೈತಿಕ ಅಧಃಪತನ 7:80ರಿಂದ 82, 
11:77ರಿಂದ 79 ಟಿ-88, '15:67ರಿಂದ 72 

ಅ ಲೂತ್‌ ಜನಾಂಗದ ಪರವಾಗಿ ಹ. 
ಇಬ್‌ರಾಹೀಮ್‌ರ(ಅ) ಶಿಫಾರಸು ರದ್ದುಗೊಳಿಸಲ್ಪಟ್ಟಿತು 
11:74ರಿಂದ 76 ಟಿ-83, 84, 14:3-49 


1133 
€ ಪ್ರವಾದಿಗಳ ಕಡೆಗೆ ರಿಸಾಲತ್‌(ಸಂದೇಶ)ನ ವಹ್ಮ್‌ 
7:62, 63, 12:109 R 
ಅ ವಹ್ಕ್‌ಗೆ ರೂಹ್‌ ಪದದ ಬಳಕೆ 16:2 ಟಿ-3, 17:85 
ಟಿ-103 - 

ಅ ವಹ್ಮ್‌ ಅಲ್ಲಾಹನ ಕೃಪೆ 11:28 ಟಿ-34, 11:63 
ಅ ಕೃಪಾವೃಷ್ಟಿಯೊಂದಿಗೆ ಅದರ ಹೋಲಿಕೆ 13:17 31ت‎ 
೪ ಪ್ರವಾದಿತ್ವದ ವಹ್ಮ್‌ಗೆ "ಜ್ಞಾನ" ಎಂಬ ಪಾರಿಭಾಷಿಕದ 
ಬಳಕೆ 12:22 ಟಿ-20 
* ಪ್ರವಾದಿಗಳಿಗೆ ಜನತೆಗೆ ತಲಪಿಸಲಿಕ್ಕಿರುವ ವಹ್ಮ್‌ 
ಮಾತ್ರ ಬರುವುದಲ್ಲ, ಇತರ ಆದೇಶಗಳೂ ಸಿಗುತ್ತವೆ 
7:117, 160, 10:87, 11:36, 37 
ಅ ಕುರ್‌ಆನಿನ ಅವತೀರ್ಣ ವಹ್ಮ್‌ ಮೂಲಕ 10:15, 
11:12, 49, 12:3, 12:102, 13:30 

(ಹೆಚ್ಚಿನ ವಿವರಗಳಿಗೆ "ಪ್ರವಾದಿತ್ವ" ನೋಡಿರಿ) 


ವಾರೀಸು ಹಕ್ಕು 
* ವಾರೀಸು ಹಕ್ಕಿನ ಕಾನೂನಿನ ಧಾರ್ಮಿಕ ಮಹತ್ವ 
4:13, 14 -25(©) 
ಅ ವಾರೀಸು ಹಕ್ಕುದಾರರ ಪಾಲಿನಲ್ಲಿ 


ಮೃತವಾಣಿಯ(ವಸಿಯ್ಕತ್‌ನ) ಮೂಲಕ ಹೆಚ್ಚು ಕಡಿಮೆ 
ಮಾಡಲಾಗದು 2:182 ಟಿ-182 

೪ ವಾರೀಸು ಹಕ್ಕು, ಸಂಬಂಧಿಕರ ಆಧಾರದಲ್ಲಿ 4:7 
ಟಿ-12 

ಅ ವಾರೀಸು ನಿಯಮವು ಸಂಪೂರ್ಣ ಸಂಪತ್ತಿನ ಮೇಲೆ 
ಜಾರಿಯಾಗುವುದು 4:7 ಟಿ-12 

ಅ ವಾರೀಸಿನಲ್ಲಿ ಪುರುಷನ ಸಂಗಡ 
ಹಕ್ಕುದಾರಳು 4:7 

ಅ ಮಕ್ಕಳ ಪಾಲುಗಳು 4:11 

ಅ ಮಾತಾಪಿತರ ಪಾಲುಗಳು 4:11 

ಅ ವಾರೀಸು ಸೊತ್ತಿನ ವಿತರಣೆ ಮತ್ತು ಮೃತವಾಣಿ 
ಹಾಗೂ ಸಾಲ 4:11, 12 ಟಿ-20 : 

ಪಶ್ಲಿಯು ಬಿಟ್ಟಗಲಿದ ಸೊತ್ತಿನಲ್ಲಿ ಪತಿಯ ಪಾಲು‏ ٭ 
412 

ಅ ಪಶಿಯು ಬಿಟ್ಟಗಲಿದ ಸೊತ್ತಿನಲ್ಲಿ ಪತ್ನಿಯ ಪಾಲು 
412 

ಅ 'ಮೃತುಕರ'ದ ಸಂಪ್ರದಾಯ ಇಸ್ಲಾಮಿನ ಕಾನೂನಿನ 
ಬೆಳಕಿನಲ್ಲಿ 4:ಟಿ-25(ಅ) 


ಸ್ತ್ರೀಯೂ 


ವಿಷಯ ಸೂಚಿ 
ವಸಿಯ್ಯತ್‌(ಉಯಿಲು, ಮೃತವಾಣಿ) 
೪ ವಾರೀಸು ಹಕ್ಕಿನ ಕಾನೂನಿಗಿಂತ ಮುಂಚೆ ವಸಿಯ್ಯತ್‌ನ 
ಆಜ್ಞೆ ಕೊಡಲಾಯಿತು 2:180 ಟಿ-182 

೪ ವಮಾರೀಸು ಹಕ್ಕಿನ ಕಾನೂನಿನ ಅವತೀರ್ಣದ ಬಳಿಕ 
ವಸಿಯ್ಯತ್‌ನ ಮೇರೆಗಳು 2-182, 4:-20 

ಅ ವಾರೀಸು ಹಕ್ಕಿನ ವಿತರಣೆ ಮತ್ತು ವಸಿಯ್ಕತ್‌ 


4:11, 12 ٠ 
٭‎ ದೋಷಪೂರ್ಣ ವಸಿಯ್ಕತ್‌ಗಳ ಸುಧಾರಣೆ 4:1-20, 
4:11, 12-24 


೪ ವಸಿಯ್ಯತ್‌ಗೆ ಸಾಕ್ಷಿಗಳ ಮಿತಿ 5:106 


ವಸೀಲಃ(ಮಧ್ಯಸ್ಲಿಕೆ) 
ಆ ಅದರ ಅರ್ಥ 5:35 ಟಿ-58 


ವಹ್ಕ್‌(ದಿವ್ಯವಾಣಿ) 
٭‎ ಇದರ ಅರ್ಥ ಮತ್ತು ವಿವರಣೆ 4:ಟಿ-204 

೪ ಹ. ಮುಹಮ್ಮದ್‌ರಿಗೆ(ಸ) ವಹ್ಮಾ 
ಅವತೀರ್ಣಗೊಂಡುದೇನೂ ಹೊಸ ಘಟನೆಯಲ್ಲ. 
ಹಿಂದೆಯೂ ಎಲ್ಲ ಪ್ರವಾದಿಗಳಿಗೆ ವಹ್ಮ್‌ ಬರುತ್ತಲಿತ್ತು 
4:162 -204 

ಆ ಕುರ್‌ಆನ್‌ ಅಲ್ಲಾಹನ ಕಡೆಯಿಂದ ಹ. 
ಮುಹಮ್ಮದ್‌ರಿಗೆ(ಸ) ವಹ್ಮ್‌ ಮೂಲಕ ಬಂದುದು 6:19 
೬ ಮಾನವನ ಮೇಲೆ ವಹ್ಮ್‌ ಅವಶೀರ್ಣಗೊಳ್ಳುವುದನ್ನು 
ನಿರಾಕರಿಸುವುದರ ಅರ್ಥ 6:91 ಟಿ-59 

೪ ಪ್ರವಾದಿಗಳ ಮೇಲೆ ಅದರ ಅವತೀರ್ಣಕ್ಕೆ ನಾಲ್ಕು 
ಆಧಾರ ಪ್ರಮಾಣಗಳು 6:92 ಟಿ-61 

ಶೈತಾನರು ತಮ್ಮ ಸಂಗಾತಿಗಳಿಗೆ ವಹ್ಮ್‌ ಮಾಡುವುದು‏ ٭ 
: 611 
೪ 'ವಹ್ಮ್‌' ಯೋಚನೆಯ ಪ್ರೇರಣೆ ಎಂಬ ಅರ್ಥದಲ್ಲಿ‏ 
12:15 

೪ ಪ್ರವಾದಿಯೇತರರ ಕಡೆಗೆ ವಹ್ಮ್‌ 12:15 

ದೇವಚರರ ಕಡೆಗೆ ವಹ್ಮ್‌ 8:12‏ ٭ 

ಅ ವಹ್ಮ್‌ ಇಲ್ಕಾ ಮತ್ತು ದಿವೃ ಪ್ರೇರಣ(ಇಲ್ಲಾಮ್‌)ಗಳಲ್ಲಿ 
ವೃತ್ಕಾಸ 16:4-6 

ಅ ವಹ್ಮ್‌ ಎಂಬ ಪದದ ಪ್ರಯೋಗ ಯಾವ 
ಅರ್ಥಗಳಲ್ಲಾಗುತ್ತದೆ 16:68 ಟಿ-56 


ಕುರ್‌ಆನ್‌ ವ್ಯಾಖ್ಯಾನ 


ಅ ಮನಮೆಚ್ಚುವ ಲೌಕಿಕ ಸಾಧನಗಳು ಪರೀಕ್ಷಾ 
ವಸ್ತುಗಳಾಗಿವೆ 3:14 

೪ ನಿಷ್ಮಾವಂತ ಸತ್ಯ ಪ್ರಚಾರಕರ ಆಯ್ಕೆಯ ಸಾಧನ 
3:140 ೬-101 

ಪೃದಯದ ಕಲ್ಮಶಗಳನ್ನು ಕೀಳಲಿಕ್ಕೆ ಅದರ ಅಗತ್ಮ‏ فی 
3:154 

€ ಉಹುದ್‌ನ ಪರಾಜಯವು ಸತ್ಯವಿಶ್ವಾಸಿಗಳು ಮತ್ತು 
ಕಪಟವಿಶ್ವಾಸಿಗಳನ್ನು ಬೇರ್ಪಡಿಸುವ ಸಾಧನವಾಯಿತು 
3:166-167 &-119 


ತಕ್ವಾದ ಅಗತ್ಯ 3:186 ಟಿ-131 

ಅ ಧರ್ಮಶಾಸ್ತ್ರಗಳ ಭಿನ್ನತೆಯಲ್ಲಿ ಮನುಷ್ಯನ 
ಸತ್ವಪರೀಕ್ಷೆ 5:48 ಟಿ-81 

ಅ ಸತ್ಯ-ಮಿಥೈಗಳ ಘರ್ಷಣೆಯಲ್ಲಿ ಸತ್ವಪರೀಕ್ಷೆ 
6:4 

ಅ ಲೌಕಿಕ ಯಾತನೆ ಬರುವುದಕ್ಕೆ ಮುಂಚೆ ಅಲ್ಲಾಹನ 
ಕಡೆಯಿಂದ ಸುಭಿಕ್ಷ ಕಾಲದ ಪರೀಕ್ಷೆ ಬರುವುದು 6:44 
ಅ ಬಡವರು ಸತ್ಯವಿಶ್ವಾಸ ಸ್ವೀಕಾರಕ್ಕೆ ಮುಂದಾಗಿ ಬಂದುದು 
ಧನಿಕರಿಗೆ ಸತ್ವಪರೀಕ್ಸೆಯಾಗಿ ಬಿಟ್ಟಿತು 6:6 

ತ ಕುರ್‌ಆನ್‌ ತನ್ನ ಅಭಿಸಂಬೋಧಿತರಿಗೆ ಪರೀಕ್ಲೆಯಾಗಿ 
ಬಿಟ್ಟಿದೆ 6:ಟಿ-70 


ಅಧಿಕಾರವನ್ನು ಅವಲಂಬಿಸಿದೆ 6:ಟ-71 


ಸತ್ಯವಿಶ್ವಾಸವು ವ್ಯರ್ಥ 6:158 ಟ-140 
೬ ಪರೀಕ್ಷೆಯೇ ಮಾನವ ಸೃಷ್ಟಿಯ ಉದ್ದೇಶ 11:7] 
ಟಿ-8, 72:2 ಟಿ-3 

ಅ ಲೌಕಿಕ ಜೀವನವು ವಾಸ್ತವದಲ್ಲಿ ಪರೀಕ್ಟೆಯ ಕಾಲಾವಧಿ 
10:ಪರಿಚಯ 

* ಪರೀಕ್ಸೆಯ ಉದ್ದೇಶ 7:168 

€ ಮಾನವ ಜೀವನದಲ್ಲಿ ಸತ್ವಪರೀಕ್ಲೆಯ "ಮಹತ್ವ 
7:155 8-0 

ಅ ಅಲ್ಲಾಹನ ಕಡೆಯಿಂದ ಮಾನವನ ಸತ್ವಪರೀಕ್ಸೆ 
ಹೇಗೆಲ್ಲ ನಡೆಯುತ್ತದೆ 7:130, 7:155 ೬-110, 7:163 
ಟಿ-124, 8:28 ಟಿ-23, 10:5-15, 10:19 ೬-26, 16:92 
ಟಿ-91, 92, 17:59, 60 


" ಅ ಸತ್ವಪರೀಕ್ಷೆಯ ಕಾಲಘಟ್ಟಗಳಲ್ಲಿ ಸಹನೆ ಮತ್ತು 


' ಅ ಮಾನವನ ಪರೀಕ್ಲೆಯು ಅವನ ಸ್ವಾತಂತ್ಯ ಮತ್ತು 


" ಅ ಪರೀಕ್ಷಾವಸ್ಥೆಯು ಮುಗಿದ ಮೇಲೆ ಸ್ವೀಕರಿಸಲಾಗುವ 


1134 


೪ ದತ್ತು ಸಂಬಂಧವನ್ನು ವಾರೀಸು ಹಕ್ಕಿನ ಕಾನೂನು 
ಒಪ್ಪುವುದಿಲ್ಲ 4:33 ಟಿ-55 

ಅ ಕಲಾಲಃದ ವರ್ಣನೆ 4:176 ಟಿ-220 

ಅ ಕಲಾಲಃದ ವಾರೀಸು ಹಕ್ಕಿನ ಪಾಲು ವಿವಿಧ ರೂಪಗಳಲ್ಲಿ 
4:12, 176 ಟಿ-220, 221 

ಅ ಕಲಾಲಃದ ವಿಷಯದಲ್ಲಿ ಹ. ಉಮರ್‌ರ(ರ) ತಳಮಳ 
7:0 

ಅ ವಾರೀಸು ಹಕ್ಕಿನ ಬುನಾದಿಯು ಕುಟುಂಬ ಸಂಬಂಧದ 
ಮೇಲಿದೆ ಕೇವಲ ಇಸ್ಲಾಮೊ ಸಂಬಂಧದ ಮೇಲಲ್ಲ 8:75 
ಟಿ-52 


ವಿರೂಪ 
ಅ ಲಸ್ಸಾಬುಸ್ಸಬ್ಸ್‌ ವಿರೂಪಗೊಂಡದ್ದು 2:65 ಟಿ-83 


ಯಹೂದಿಯರು ಕಪಿಗಳಾಗಿಯೂ ಹಂದಿಗಳಾಗಿಯೂ‏ ٭ 
ವಿರೂಪಗೊಂಡದ್ದು 5:60 ಟಿ-91‏ 


ವಿವಶತೆ ಮತ್ತು ವಿಧಿ(ಜಬ್ಸ್‌ ಮತ್ತು ಕದ್ರ್‌) 
("ತಕ್ಲೀರ್‌"ನಲ್ಲಿ ನೋಡಿರಿ) 


ವಿವಶಾವಸ್ಥೆ (ಇರ್ದುರಾರ್‌) 

೪ ಇಂತಹ ಸ್ಥಿತಿಯಲ್ಲಿ ಹರಾಮ್‌ ವಸ್ತುವನ್ನು وذ‎ 
ಅನುಮತಿ ಮತ್ತು ಅದರ ಶರತ್ತುಗಳು 2:173 ಟಿ-172, 5:3, 
6:119, 145 


ಮರುೂ(ಅಂಗಸ್ನಾನ) 

ಅ ಅದರ ಕಡ್ಡಾಯ ಅಂಶಗಳು 5:6 

೬ ಪ್ರವಾದಿವರ್ಯರಿಂದ(ಸ) ವುರೂವಿನ ಪ್ರಾಯೋಗಿಕ 
ಶಿಕ್ಷಣ 5:ಟಿ-24 


ಸತ್ವಪರೀಕ್ಷೆ 

ಅ اہ‎ ಬದಲಾವಣೆಯ 238:8 2:143 ಟಿ-145 
ಆ ಸತ್ಯ ಮಾರ್ಗದಲ್ಲಿ ಪರೀಕ್ಸೆ ಅನಿವಾರ್ಯ 2:155, 
2:214, 3:186 

ಅ ಮಾನವನ ಈ ಲೋಕ ಜೀವನವು ಸಾದ್ಯಂತ ಪರೀಕ್ಷೆ 
2:-228, 6:165 -146 

* ಪರೀಕ್ಸೆಗಾಗಿ ಪರೋಕ್ಸದ ತೆರೆಯಿರಬೇಕಾದುದರ 
ಮಹತ್ವ 2:210 ಟಿ-228, 6:8 ಟಿ-6 


1135 


€ ಅದರ ನೈತಿಕ ಮಹತ್ವ 8:65 ಟಿ-47, 11:10, 
1145-11 

೪ ಸತ್ಕಾಹ್ವಾನದಲ್ಲಿ ಅದರ ಮಹತ್ವ 10:89 ಟಿ-90, 
11:49, 112, 14:12, 15:85, 16:126, 17:ಷಪರಿಚೆಯ, 
17412 

೪ ಅದರ ಸತ್ಸಲಗಳು ಮತ್ತು ಪರಿಣಾಮಗಳು 7:137, 
12:90, 13:24 

ಅ ಅಲ್ಲಾಹನು ಸಹನಶೀಲರೊಂದಿಗಿದ್ದಾನೆ 8:46, 66 
ಅ ಅದರ ಪ್ರತಿಫಲ 16:96, 110 


ಸಮೂದ್‌ 

೪ ಅವರು ಆದ್‌ ಜನಾಂಗದ ಅನಂತರ ಭೂಮಿಯಲ್ಲಿ 
ಪ್ರತಿನಿಧಿಗಳಾಗಿ ನೇಮಿಸಲ್ಪಡುತ್ತಾರೆ 7:74 

ಅವರ ಇತಿಹಾಸ, ಪ್ರದೇಶ ಮತ್ತು ಪ್ರಾಚೀನ‏ ف 
ಅವಶೇಷಗಳು 7:ಟಿ-57, 58, 15:43-45‏ 

೪ ಅವರ ರಾಜಧಾನಿ ಹಿಜರ್‌ 15:80 ೬-45 

* ಹ. ಸಾಲಿಹ್‌ರ(ಅ) ಧರ್ಮಾಹ್ವಾನಕ್ಕೆ ವಿರುದ್ಧ ಅವರ 
ವರ್ತನೆ ಮತ್ತು ಅವರ ಅಂತಿಮ ಗತಿ 7:73ರಿಂದ 79, 
11:61ರಿಂದ 68, 15:80ರಿಂದ 84, 17:59 


ಸ್ವಲಾತ್‌ 

ಆ ಸ್ವಲಾತ್‌ ಎಂಬುದು ದುಆ(ಪ್ರಾರ್ಥನೆ) ಮತ್ತು ರಹ್ಮತ್‌ 
(ಕೃಷೆನ ಅರ್ಥದಲ್ಲಿ 9:99, 103 

ಅ '"ನಮಾರು್‌" ಎಂಬ ಅರ್ಥದಲ್ಲಿ (ವಿವರಣೆಗೆ 
"ನಮಾರು್‌' ನೋಡಿರಿ) 


ಸಲ್ವಾ 
("ಮನ್ಸ್‌ ಮತ್ತು ಸಲ್ವಾ” ನೋಡಿರಿ). 


ಸವಾಉಸ್ಸಬೀಲ್‌ 

ಈ ಪಾರಿಭಾಷಿಕದ ಸಂಪೂರ್ಣ ವಿವರಣೆ 5:12‏ ٭ 
ಟಿ35‏ 

ಅ ಯಹೂದಿಯರು ಸವಾಉಸ್ಸಬೀಲ್‌ನಿಂದ ದಾರಿಗೆಟ್ಟುದು 
5:60 

ಅ ;ಗ್ರಂಥದವರು ಸವಾಉಸ್ಸಬೀಲ್‌ನಿಂದ ದಾರಿ ತಪ್ಪಿದುದು 
5:77 


೬ ಭೂಲೋಕದಲ್ಲಿ ಮಾನವನ ಸತ್ವಪರೀಕ್ಷೆ 


ವಿಷಯ ಸೂಚಿ 


ಅ ಸತ್ಯವಿಶ್ವಾಸಿಗಳ ಸತ್ವಪರೀಕ್ಷೆ ಹೇಗೆಲ್ಲ ನಡೆಯುತ್ತದೆ 
7:155 -110, 8:17, 9:16 -18, 20:85 

ಅ ತರಬೇತಿಗಾಗಿ ಸತ್ಯಪರೀಕ್ಸೆ 12:ಟಿ-23, 12:ಟಿ-29 

ಅ ಪರೀಕ್ಸೆಗೊಳಪಡಿಸಿದಾಗ ಸತ್ಯವಿಶ್ವಾಸಿ ಮತ್ತು ಕಪಟ 
ವಿಶ್ವಾಸಿಗಳ ವೃತ್ಕಾಸ ಹೇಗೆ ಪ್ರಕಟವಾಗುತ್ತದೆ 9:126 
125 


ಯಾವುದಕ್ಕಾಗಿ? 18:7 ಟಿ-5, 20:131 


ಸಕ್‌ರಾತ್‌(ಮರಣ ಸಂಕಟ) 
ಅ ಮರಣ ಸಂಕಟದ ವೇಳೆ ಅಕ್ರಮಿಗಳ ಅವಸ್ಥೆ 6:93 


ಸತ್ಕರ್ಮ 
ಅ ಅದರ ವಿಶಾಲ ಅರ್ಥ 9:120 
೪ ಸಾಲಿಹೀನ್‌(ಸಜ್ನನ್ಸುರ ಗುಣವಿಶೇಷಗಳು 11:10, 11 
೬ ಅದರ ಸತ್ಪರಿಣಾಮ 0 121 
(ಹೆಚ್ಚಿನ ವಿವರಗಳಿಗೆ "ಈಮಾನ್‌" 'ನೋಡಿರಿ) 


ಸಘಾ 
ಅ ಅದು ಅಲ್ಲಾಹನ ಲಾಂಛನ 2:158 


ಸಬ್ಸ್‌ (ಸಹನೆ) 

€ ಸಬ್ರ್‌ ಪದದ ಅರ್ಥ ಮತ್ತು ಅದರ ವಿವರಣೆ 
2:4-60, 2:177, 3:17, 146, 8:46, 11:11, 13:24, 
16:96 

ಅ ಸಹನಶೀಲರಿಗೆ ಅಲ್ಲಾಹನ ಸಹಾಯ 2:153 ಟಿ-154, 
2:249, 3:125 

ಅ ಮಿಥ್ಯವನ್ನು ಎದುರಿಸಲು ಸಹನೆಯ ಮಹತ್ವ 3:146 
| ಅ ಪರೀಕ್ಷಾ ಘಟ್ಟಗಳಲ್ಲಿ ಅದರ ಅವಶ್ಯಕತೆ 6 
ಅ ಸತ್ಮವಂತರಿಗೆ ಸಹನೆಯೇ ಯಶಸ್ಸಿನ ಶರತ್ತು 2:45 
ಟಿ-60, 2:153, 249, 3:120, 142, 6:34 

೪ "“ಸಾಬಿರೂ" ಎಂಬುದರ ಎರಡರ್ಥ 3:200 ಟಿ-141 
೪ 'ಸಬ್ರ್‌'ಜಮೊಲ್‌' ಅಂದರೇನು? 12:18 ಟಿ-13, 12:83 
೪ ಇಸ್ಲಾಮಿನಲ್ಲಿ ಅದರ ಮಹತ್ವ 13:22, 14:5, 19:65 
ಟಿ-40, 20:ಪರಿಚಯ 


ಕುರ್‌ಆನ್‌ ವ್ಯಾಖ್ಯಾನ 


1136 


* ವ್ಯಭಿಚಾರಕ್ಕೆ ನಾಲ್ವರು ಸಾಕ್ಲಿದಾರರ ಸಾಕ್ಸ್ಸ್ಯ 4:15 
ಆ ಅಲ್ಲಾಹನಿಗಾಗಿ ನ್ಯಾಯಪೂರ್ಣವಾಗಿ ಸಾಕ 
ಹೇಳಬೇಕೆಂಬ ಆದೇಶ 5 

€ ಅಲ್ಲಾಹ್‌ ಮತ್ತು ದೇವಚರರ ಸಾಕ್ಟ್ಯ ಕುರ್‌ಆನಿನ 
ಕುರಿತು 4:166 1 

೬ ಮೃತ್ಯು ಪತ್ರದ ವಿಷಯದಲ್ಲಿ ಸಾಕ್ಸ್ಯ 6 
(ಹೆಚ್ಚಿನ ವಿವರಗಳಿಗೆ "ಇಸ್ಲಾಮೊ ಕಾನೂನು" ನೋಡಿರಿ) 


ಸಾಕ್ಸ್ಯದ ಕಾನೂನು 

೪ یھ‎ ಕಾನೂನು 2:282 

ಅ ವೃಭಿಚಾರಕ್ಕೆ ಸಾಕ್ಷಿಯ ಮಿತಿ 4:15 

ಅ ಮೃತವಾಣಿಗೆ ಸಾಕ್ಷಿಯ ಮಿತಿ 6 

ಅ ಸಾಕ್ಷಿಯಾಳುಗಳು ನ್ಯಾಯಶೀಲರಾಗಿರಬೇಕಾದುದು 
5:106 

ಅ ಸಾಕ್ತಿಯ ನಿಯಮ 5:106 

೪ ಸಾಂದರ್ಭಿಕ ಸಾಕ್ಲಿಗಳು 12:26, 27 ಟಿ-24 


ಸಾಮಾಜಿಕ ಕಾನೂನುಗಳು 
೬ ಸತ್ಕನಿಷೇಧಿಗಳೊಂದಿಗೂ ಮುಶ್ರಿಕರೊಂದಿಗೂ ಯಾವ 
ತರದ ಸಂಬಂಧಗಳನ್ನಿಟ್ಟು ಕೊಳ್ಳಬಹುದು ಮತ್ತು ಯಾವ 
ತರದ ಸಂಬಂಧಗಳನ್ನಿರಿಸಬಾರದು 2:221, 9:4, 6 ಟಿ-16, 
9:23, 28, 1135-111 
ಆ ಕಪಟವಿಶ್ವಾಸಿಗಳೊಂದಿಗೆ ಸಮಾಜದಲ್ಲಿ ಹೇಗೆ 
ವರ್ತಿಸಬೇಕು 9:73, 83, 84, 94, 107, 108 

(ಹೆಚ್ಚಿನ ವಿವರಗಳಿಗೆ "ಇಸ್ಲಾಮೊ ಸಂಘಟನಾ ವೈವಸ್ಥೆ" 
ನೋಡಿರಿ) 


ಸಾಲ 

ಅ ಸಾಲಗಾರನೊಂದಿಗೆ ಹೆಚ್ಚು ಔದಾರ್ಯದಿಂದ 
ವರ್ತಿಸಬೇಕೆಂಬ ಬೋಜಿನೆ 2:280 ಟಿ-324 

ಅ ದಿವಾಳಿತನದ ಕುರಿತು ಕಾನೂನು 2:2-4 

೪ ದಸ್ತಾವೇಜು ಬರೆಯುವುದರ ಪ್ರಾಮುಖ್ಯತೆ 2:282 
೬-326 

ಅ ಅವಧಿ ನಿರ್ಣಯ 2:282 ಟಿ-325 

ಅ ದೈನಂದಿನ ಲೇವಾದೇವಿಯಲ್ಲಿ ದಸ್ತಾವೇಜು ಬರೆಯುವ 
ಅಗತ್ಯವಿಲ್ಲ 2:282 ಟಿ-329 . 


೪ ಮಾನವತೆಗೆ ಸಾಕ್ಷಿಯಾಗುವುದರ ವಿಶಾಲ ತಗಾದೆಗಳು ' 


ಸಹಾಬಿಗಳು(ರ) 
ಸಂಗಾತಿಗಳು) 

€ ಅವರ ಈಮಾನಿನ ಸತ್ಯತೆಯ ಕುರಿತು ಕುರ್‌ಆನಿನ 
ನಿರ್ಣಾಯಕ ಸಾಕ್ಷ್ಯ 8:74 

೪ ಅವರು ಅಲ್ಲಾಹನ ಬಳಿ ಸ್ವೀಕೃತರೂ ಸ್ವರ್ಗವಾಸಿಗಳೂ 
ಆಗಿರುವ ಕುರಿತು ಕುರ್‌ಆನಿನ ಸಾಕ್ಸ್ಯ 0 

ಅ ಪ್ರವಾದಿವರ್ಯರಿಗೆ(ಸ) ಸಹಕರಿಸುವುದರ 
ಅರ್ಥವೇನೆಂಬುದನ್ನು ಅವರು ಅರಿತಿದ್ದರು 8:ಪರಿಚಯ 
€ ಬದ್ರ್‌ ಯುದ್ದದಲ್ಲಿ ಅವರ ತ್ಯಾಗಗಳು 8:ಪರಿಚಯ 
€ ತಬೂಕ್‌ ಯುದ್ಧದ ವೇಳೆ ಅವರ ہہ‎ 9:ಪರಿಚಯ 
٭‎ ಅವರ ಸಂಘಟನೆಯ ಶಿಸ್ತು ಸಂಯಮ ಮತ್ತು 
ಅತ್ಯುನ್ನತ ನೈತಿಕ ಮಟ್ಟಿ 9:ಟ-118, 119 

6 ಅವರ ಧರ್ಮನಿಷ್ಮೆಯ ಕುರಿತು ಸುಸ್ಪಷ್ಟ کیچ‎ 
19:ಪರಿಚಯ ಟಿ-25 


ಸಾಕ್ಸ್ಯ(ಸತ್ಯಸಾಕ್ಟ್ಯದ ಅರ್ಥದಲ್ಲಿ) 

8 ಮಾನವತೆಗೆ ಸಾಕ್ಷಿಯಾಗುವ ಕಾರ್ಯದಲ್ಲಿ 
ಸಮುದಾಯವು ಪ್ರವಾದಿಯ ಉತ್ತರಾಧಿಕಾರಿ ಆಗಿರುವುದು 
2:143 4-144 


(ಪ್ರವಾದಿವರ್ಯರ(ಸ) 


2-144 | 
ಅ ಈ ಕಾರ್ಯಕ್ಕಾಗಿ ಅಲ್ಲಾಹನು ನಿಷ್ಠಾವಂತರನ್ನು 
ಪರೀಕ್ಷಿಸಿ ಆರಿಸಿಕೊಳ್ಳುತ್ತಾನೆ 3:140 ಟಿ-101 


ಸಾಕ್ಸ್ಯ(ನಾಕ್ಲಿಯ ಅರ್ಥದಲ್ಲಿ) 

€ ಸಾಕ್ತಿಯ ಹೊಣೆಗಾರಿಕೆ 2:140 

ಅ ಸಾಕ್ಲಿಯ ಕಾನೂನು 2:282, 5:106 

೬ ಸಾಕ್ಟಿಯ ಕಾನೂನಿನಲ್ಲಿ ಸ್ತ್ರೀಯ ಸಾಕ್ಸ್ಯ 2:282 
€ ಸಾಕ್ತಿಯ ಕಾನೂನಿನಲ್ಲಿ ಮುಸ್ಲಿಮೇತರನ ہد‎ 
2:7 

೪ ہیوک‎ ಸಿಂಧುವಾಗಲು ಶೀಲ ಚಾರಿತ್ರ್ಯಗಳ ಪರಿಗಣನೆ 
2:282 ಟಿ-328, 5:106 ೬3-120 ۱ 

ಅ ಸಾಕ್ಸ ಹೇಳುವುದನ್ನು ನಿರಾಕರಿಸುವುದು ನಿಷಿದ್ದ 42 
೪ ದಸ್ತಾವೇಜು ಬರೆಯುವವರನ್ನು ಮತ್ತು ಸಾಕ್ಸಿದಾರರನ್ನು 
ಸತಾಯಿಸಬಾರದು 2:282 ಟಿ-330 

೬ ಸಾಕ್ಸ್ಯವನ್ನು ಅಡಗಿಸುವುದು ಪಾಪ 2:283 ಟಿ-332 
ಆ ವ್ಯವಹಾರಗಳಲ್ಲಿ ಸಾಕ್ಸ್ಯದ ಮಹತ್ವ 4:6 


1137 


ಸ್ತ್ರೀ 

2 ಸಮಾಜದಲ್ಲಿ ಅವಳೆ ನೆಲೆ ಮತ್ತು یھ‎ 2:223, 228, 

229, 232, 234, 240, 4:11 3-15, 4:19, 34 ಟಿ-56 
ಅವಳ ನೈತಿಕ ಕರ್ತವ್ಯಗಳು 2:228 
ಸಮಾಜದಲ್ಲಿ ಅವಳ ಹಕ್ಕುಗಳು 2:233, 234 
ಕಾನೂನಿನ ಸಾಕ್ಸ್ಯದಲ್ಲಿ ಅವಳ ಸಾಕ್ಷಿ 2:282 
ಅವಳ ಆರ್ಥಿಕ ಹಕ್ಕುಗಳು 4:7, 11ರಿಂದ 13 
ಅತ್ಯುತ್ತಮ ಪತ್ನಿಯ ಗುಣಗಳು 4:34 
ಅವಳೊಡನೆ ಎಷ್ಟರ ತನಕ ಪಶಿಯ ಅನುಸರಣೆ 

ಮಾಡಬೇಕೆಂದು ಅಪೇಕ್ಷಿಸಲಾಗಿದೆ 4:ಟಿ-58 

ಅ ಅಜ್ಞಾನ ಕಾಲದ ಅರೇಬಿಯಾದಲ್ಲಿ ಅವಳ ನೆಲೆ 16:58 


ಸುಧಾರಕ-ಸುಧಾರಕರು 
ಅ ಸುಧಾರಕರು ಎಂತಹವರಾಗಿರುತ್ತಾರೆ 7:170 


ಸುನ್ನತ್‌(ಪ್ರವಾದಿಚರ್ಯೆ) 
ಅ ಧಾರ್ಮಿಕ ವೈವಸ್ಥೆಯಲ್ಲಿ ಇದರ ಮಹತ್ವ - ಮುನ್ನುಡಿ 
ಅ ಪ್ರವಾದಿಚರ್ಯೆ ಲೋಕಾಂತ್ಮಕಾಲದ ವರೆಗೂ ಸನದು 
4:65 ಟಿ-95 
೪ ಹದೀಸ್‌ ವರದಿಗಳು ಯಾವ ರೀತಿ ಕುರ್‌ಆನಿನ ಅರ್ಥ 
ವಿವರಿಸುತ್ತವೆ? 18:ಟಿ-21, 28, 20:ಟಿ-7,9 

(ಹೆಚ್ಚಿನ ವಿವರಗಳಿಗೆ "ಹದೀಸ್‌" ನೋಡಿರಿ) 


ಸುಲೈಮಾನ್‌(ಅ) 

೪ ಅವರ ಮೇಲೆ ಜಾದೂಗಾರಿಕೆಯ ಸುಳ್ಳಾರೋಪ 2:102. 
[04 

೪ ಅವರ ನೌಕಾಪಡೆ 7:8-2 


ಸೂರ್‌(ಕಹಳೆ) 

೪ ಕಹಳೆ ಊದುವಿಕೆಯ ವರ್ಣನೆ 14:ಟಿ-57, 20:102 
ಅ ಕಹಳೆ ಊದಲ್ಪಡುವುದು- ಮಾನವರನ್ನು 
ಒಟ್ಟುಗೂಡಿಸಲಿಕ್ಕಾಗಿ 18:99 | 


ಸೋಡತಿ(ಅದೃಷ್ಟ ಚೀಟಿ) 


೪ ಬಹುದೇವತ್ಯ ಪರವಾದ ಶಕುನ ಫಲಕಥನ 5:3 
14 


ವಿಷಯ ಸೂಚಿ 

€ ದಸ್ತಾವೇಜು ಅಡವಿನ ಬದಲಿಗೆ 2:283 

€ ಅಡವಿನಲ್ಲಿ ಬಡ್ಡಿಯ ರೂಪ 2:ಟಿ-331 

೪ ಮೃತನು ಬಿಟ್ಟುಹೋದ ಸೊತ್ತಿನಿಂದ ಸಾಲವನ್ನು 
ಪಾವತಿ ಮಾಡುವುದು 4:11, 12 


ಸಾಲ ಮತ್ತು ಅಡವು 

ಅ ಅದರ ಆಜ್ಞೆಗಳು 2:282 

೪ ವಾರೀಸು ಸೊತ್ತನ್ನು ವಿತರಣೆ ಮಾಡುವುದಕ್ಕೆ ಮುಂಚೆ 
ಸಾಲ ಸಂದಾಯ ಮಾಡುವ ಆಜ್ಞೆ 4:11, 12 

ಆ ದಿವಾಳಿಕೋರತನದ ಕಾನೂನು 2:280 ಟಿ-324 


ಸಾಲಿಹ್‌(ಅ) 

€ ಅವರ ಕಥೆ 7:73ರಿಂದ 79, 11:61ರಿಂದ 68 

ಅವರ ಬೋಧನೆ 7:73, 11:61‏ رر 

ಅ ಪ್ರವಾದಿತ್ವಕ್ಕೆ ಮುಂಚೆ ತಮ್ಮ ಜನಾಂಗದಲ್ಲಿ ಅವರ 
ಸ್ನಾನ 11:62 

೪ ಅವರ ಪವಾಡ 7:73 ಟಿ-58, 11:64 

ಅ ಸಮೂದರ ವಿನಾಶದ ಬಳಿಕ ಸಿನಾಯ್‌ ಪರ್ಯಾಯ 
ದ್ವೀಪದಲ್ಲಿ ಅವರು ತಂಗಿದುದು 7:ಟಿ-99, 11:೬-74 
೪ ಸಾಲಿಹರ ಜನಾಂಗ 11:89 


ಸಾಲಿಹೀನ್‌(ಸಜ್ಞನರು) 
ಆ ಅವರ ವಿವರ 4:69 ಟಿ-99 
(ವಿವರಣೆಗಾಗಿ "ಸತ್ಕರ್ಮ" ನೋಡಿರಿ) 


ಸಿದ್ದೀಕ್‌(ಸತ್ಯಸಂಧ) 
ಅ ಇದರ ಅರ್ಥ ಮತ್ತು ಅರ್ಥ ವಿವರಣೆ 4:69 ಟಿ-99, 
12:46 -39 


ಸಿದ್ದೀಕೀನ್‌(ಸತ್ಯಸಂಧರು) 
೪ ಇವರ ವಿವರಣೆ 4:69 ಟಿ-99 


رط 
('ಜಾದೂ' ನೋಡಿರಿ)‏ 


72 


ಕುರ್‌ಆನ್‌ ವ್ಯಾಖ್ಯಾನ 

ಅ ಯಾವ ವಿಧದ ಜನರು ಅನುಸರಣೆಗೆ ಹಕ್ಕುದಾರರಲ್ಲ 
18:28 ೬330 

(ಹೆಚ್ಚಿನ ವಿವರಗಳಿಗೆ "ಇಸ್ಲಾಮೊ ರಾಷ್ಟ್ರ" ಮತ್ತು 

"ಕುರ್‌ಆನ್‌; ರಾಜಕೀಯ ವ್ಯವಸ್ಥೆಗೆ ಅದರ 


ಸತ್ಯ(ಹಕ್ಕ್‌) 

ಅ ಮಾನವ ಜೀವನದಲ್ಲಿ ಸತ್ಮ-ಮಿಥ್ಯಗಳ ಘರ್ಷಣೆ 
5:ಟಿ-59 

ಅ ಸತ್ಯವನ್ನು ತಿರಸ್ಕರಿಸಿ ಮಾನವನು ತನ್ನದೇ ವಿನಾಶದ 
ವವಸ್ಥೆ ಮಾಡುತ್ತಾನೆ 6:26 

ಆ ಸತ್ಕಾಹ್ವಾನಕ್ಕೆ ಎಂತಹವರು ಓಗೊಡುತ್ತಾರೆ 6:36 
೬ ಭೂಮಿ-ಆಕಾಶಗಳನ್ನು ಸತ್ಮಸಹಿತ ಸೃಷ್ಟಿಸುವುದರ ಅರ್ಥ 
6:73 6 ١ 

ಅಲ್ಲಾಹನು ವಿಶ್ವ ವ್ಯವಸ್ಥೆಯನ್ನು ಸತ್ಯದ ಮೇಲೆ‏ و 
ಉಂಟು ಮಾಡಿದನು 10:5, 14:19, 15:85, 16:3‏ 

೪ ಸತ್ಯದ ಕಡೆಗೆ ಮಾರ್ಗದರ್ಶನವನ್ನು ಅಲ್ಲಾಹನು 
ಮಾತ್ರ ಮಾಡಬಲ್ಲನು 10:35 

೪ 'ಸತ್ಮ'(ಹಕ್ಕ್‌) ಪದದ ಅರ್ಥ ವಿವರಣೆ 10:35 ಟಿ-43 
ಅ ಸತ್ಯವನ್ನು ಸ್ವೀಕರಿಸುವುದು ಮಾನವನಿಗೆ ಹಿತಕಾರಿ 
ಮತ್ತು ಅದನ್ನು ರದ್ದುಗೊಳಿಸುವುದು ಸ್ವತಃ ಅವನಿಗೇ 
ಹಾನಿಕರ 10:108 

ಅ. ಸತ್ಯಚ್ಞಾನ ಹೊಂದಿದವರೂ ಅದರಿಂದ ಅಜ್ಜರಾದವರೂ 
ಸಮಾನರಾಗಿರಲು ಸಾಧ್ಯವಿಲ್ಲ 13:19 

ಅ ಸತ್ಯವನ್ನು ಸ್ವೀಕರಿಸದಿರುವುದರ ಅಂತಿಮ ಪರಿಣಾಮ 


13:18 &-33 

ಆ ಅಲ್ಲಾಹನು ಸತ್ಕವನ್ನು ಸಾಬೀತು ಪಡಿಸಿಯೇ ತೀರುತ್ತಾನೆ 
10.82 } 

ಅ ಸತ್ಯವು ಕಟ್ಟಕಡೆಗೆ ವಿಜಯಿಯಾಗಿಯೇ ತೀರುತ್ತದೆ 
13:10 

ಸಜ್ಜಃ(ಸಾಷ್ಟಾಂಗ) 


€ ಪಾರಿಭಾಷಿಕ ಸಜ್ಜಃ ಮತ್ತು ಶಬ್ದಕೋಶದ ಸಜ್ಜಃ 
ಗಳೊಳಗಿನ مھا‎ 12:0 


ಕ್ರಮ 


' ಮಾರ್ಗದರ್ಶನ" ನೋಡಿರಿ) 


1138 


ಅದೃಷ್ಟ ಚೀಟಿಯ ಧರ್ಮಸಮ್ಮತ‏ ٭ 


543-14 


ಸಂತಾನ ನಿಯಂತ್ರಣ 17:31 ಟಿ-31 
ಸಂಬಂಧ ಸುಧಾರಣೆ 16:90 ಟ-88 


ಸಂವಿಧಾನಾತ್ಮಕ ಕಾನೂನು 

€ ಇಸ್ಲಾಮೂ ರಾಷ್ಟ್ರದ ಸಂವಿಧಾನದ ಮೂಲಗಳು 4:59 
89 

ಅ ಅಲ್ಲಾಹನ ಶಾಸನಪರ ಆಜ್ಞಾಧಿಕಾರ 12:40, 17:23 
ಟಿ-26 ’ 

ಅ ಶಾಸನ ರಚನೆಯ ಅಖಂಡ ಅಧಿಕಾರವು ಅಲ್ಲಾಹನಿಗೆ 
ವಿನಾ ಇನ್ನಾರಿಗೂ ಇಲ್ಲ 9:31 ಟಿ-31, 10:59 ೬-60, 
61, 16:116 4-116 
ಅ ಇಸ್ಲಾಮೊ ಸಮಾಜದ ಸದಸ್ಯ್ಕತನದ ಶರತ್ತುಗಳು 9:11 
೬-14 

೪ ನಮಾರು್‌ ಮತ್ತು ರುಕಾತ್‌ನ ಮಹತ್ವ ಇಸ್ಲಾಮಿನ 
| ಸಂವಿಧಾನಾತ್ಮಕ ಕಾನೂನಿನಲ್ಲಿ 9:5 ಟಿ-7 

ಅ ಕಾನೂನುಪರ ಮುಸ್ಲಿಮ್‌ ಮತ್ತು ನೈಜ ಮುಸ್ಲಿಮರ 
ನೆಲೆಗಳಲ್ಲಿ ವ್ಯತ್ಕಾಸ 9:86ರಿಂದ 88, 90 ಟಿ-91, 106 

೪ ಕಾಪಟ್ಕ ಮತ್ತು ಕುಫ್ರ್‌(ಸತ್ಯನಿಷೇಧ)ನ ಸಂದೇಹವಿದ್ದರೂ 
ಕುಫ್ರ್‌ ಅಥವಾ ಕಾಪಟ್ಕ ಸಾಬೀತಾಗದವರು ಕಾನೂನು 
ಪ್ರಕಾರ ಮುಸ್ಲಿಮರೆಂದೇ ಗಣಿಸಲ್ಪಡುವರು 9:ಟಿ-91 

೪ ಬಿಜ್ರತಿನ ಪ್ರಭಾವ ಮತ್ತು ಪರಿಣಾಮವು ಸಂವಿಧಾನಾತ್ಮಕ 
ಕಾನೂನಿನಲ್ಲಿ 8:72 ಟಿ-50 

ಅ ಸತ್ಮವಿಶ್ವಾಸಿಗಳ ರಾಜಕೀಯ ನೆಲೆ 8:72, ಟಿ-50 

ಅ ಇಸ್ಲಾಮೊ ರಾಷ್ಟ್ರದ ಮೇಲಿರುವ 
ವಾಜಿಬಾತ್‌(ನಿರ್ಬಂಧ)ಗಳಲ್ಲಿ ಇಸ್ಲಾಮೊ ರಾಷ್ಟದ 
ನಾಗರಿಕರಲ್ಲದ ಮುಸ್ಲಿಮರು ಸೇರುವುದಿಲ್ಲ 8:72 
ಟಿ-50, 51 

| ೪ ಇಸ್ಲಾಮೊ ರಾಷ್ಟ್ರವು ಯಾವ ಮುಸ್ಲಿಮರ ಸಂರಕ್ಷಕ 
ಮತ್ತು ಯಾರದು ಅಲ್ಲ 8:72 ಟಿ-50, 51 

ಅ ರಾಷ್ಟ್ರದ ಸಕಲ ನಾಗರಿಕರು ಅದರ ನೈತಿಕ ಹೊಣೆಯಲ್ಲಿ 
ಸಹಭಾಗಿಗಳಾಗಿದ್ದಾರೆ 8:ಟಿ-51 

(ಹೆಚ್ಚಿನ, ವಿವರಗಳಿಗೆ "ಇಸ್ಲಾಮೊ ರಾಷ್ಟ್ರ" ನೋಡಿರಿ) 


1139 


ವಿಷಯ ಸೂಚಿ 


ಅ ಇದರಲ್ಲಿ ಯಶಸ್ಸು ಸಾಧನಾನುಕೂಲತೆಗಳನ್ನು 
ಹೊಂದಿರುವುದಿಲ್ಲ 7:103 ಟಿ-83, 12:ಪರಿಚಯ 

ಅಲ್ಲಾಹ್‌ ಸತ್ಯ ಪ್ರಚಾರಕನ ಸಂಗಡವಿದ್ದಾನೆ 13:41,‏ ف 
: 6 

ಅದರ ವಿರುದ್ಧ ವಿರೋಧಿಗಳ ಕುತಂತ್ರಗಳು‏ ہ 
ಯಶಸ್ವಿಯಾಗುವುದಿಲ್ಲ 13:42 ಟಿ-61‏ 

೪ ಇದರ ವಿರುದ್ದ ಸಂಚು ಹೂಡುವವರು ಕೊನೆಗೆ 
ದೇವಯಾತನೆಯಲ್ಲಿ ಸಿಕ್ಕಿಬೀಳುತ್ತಾರೆ 16:26 

೪ ಅಂತಿಮ ಯಶಸ್ಸು ಅದಕ್ಕೇ ಇದೆ 13:42, 14:ಪರಿಚಯ 
ಅ ಇದರ ಪ್ರಕಟಣೆಯು ಅಜ್ಞಾನ ಸಮಾಜದಲ್ಲಿ ಹೇಗೆ 
ಕೋಲಾಹಲನವೆಬ್ಬಿಸುತ್ತದೆ 11:62 ಟಿ-72, 14:9 ಟ-16 

"ಅ ಇದರ ಸಂಕೀರ್ಣ ಹಂತಗಳು 10:83 ಟಿ-78 

೪ ಇದರ ದಾರಿಯ ತಡೆಗಳು 10:88 

ಇದರಲ್ಲಿ ಸಹನೆಯ ಮಹತ್ವ 10:89, 109, 11:11, 
112, 15:85, 17:ಪರಿಚೆಯ, 17:11 ಟಿ-12, 19:65 ಟಿ-40, 
20:ಪರಿಚಯ 

೪ ಇದರಲ್ಲಿ ವಿವೇಕ ಮತ್ತು ಸರಿಯಾದ ವಿಚಾರದ 
ಮಹತ್ವ 10:89 ಟಿ-90 

ಅ ಇದರಲ್ಲಿ ನಮಾಯಿನ ಮಹತ್ವ 11:114 ೬-114, 
15:98, 99 ಟಿ-53, 17:ಪರಿಚಯ, 20:ಪರಿಚಯ 

೪ ಇದರಲ್ಲಿ ಜಮಾಲತ್‌ ಸಹಿತ ನಮಾಯುನ ಮಹತ್ವ 
10:87 ೬-84 

9 ಸತ್ಕಾಹ್ವಾನಿಗೆ ಭಲ ಕೊಡುವ ವಿಷಯಗಳು 15:98, 
99 ಟಿ-53 

6 ಸಶತ್ಕಾಹ್ವಾನಿ ಯಾರ ಪರಿವೆಯನ್ನೂ ಮಾಡದೆ ಸತ್ಯವನ್ನು 
ಘೋಷಿಸಬೇಕು 15:94 

ಅ ಅವನು ಧರ್ಮದಲ್ಲಿ ಅಸಮರ್ಪಕ ಸಂಧಾನಗಳಿಗೆ 
ಸಿದ್ದೆನಾಗಬಾರದು 11:113, 17:ಪರಿಚೆಯ, 73ರಿಂದ 75, 
18:29 4-31 

೬ ಅವನು ಜನರ ಆಕಾಂಕ್ಷೆಗಳನ್ನು ಅನುಸರಿಸಬಾರದು 
13:37 

೪ ಅವನು ಅಜ್ಞಾನಜನ್ಯ ಕಾನೂನುಗಳ ಅನುಸರಣೆಯಿಂದ 
ದೂರವಿರಬೇಕು 12:ಟಿ-60 

೪ ಅವನು ಲೋಕಾರಾಧಕರ ಸುಖಬೋಗಗಳ ಕಡೆಗೆ 
ಕಣ್ಣೆತ್ರಿಯೂ ನೋಡಬಾರಥಧು 15:88 


ಮಾಡುವುದು ಧರ್ಮಸಮ್ಮತವಾಗಿತ್ತೆಂಬ ಭಾವನೆಯ ಖಂಡನೆ 
125-70 

ಅ ಭೂಮಿ-ಆಕಾಶಗಳ ಪ್ರತಿಯೊಂದು ವಸ್ತುವೂ 
ಅಲ್ಲಾಹನಿಗೆ ಸಜ್ಜಃ ಮಾಡುವುದು 13:15, 16:48 

ಅ ಕುರ್‌ಆನಿನಲ್ಲಿ ಎಷ್ಟು ಸಜ್ಜಃಗಳಿವೆ? 7:ಟಿ-157 

ಅ ಸಜ್ದಃ ತಿಲಾವತ್‌(ಪಠನ ವಂದನೆ)ನ ಯುಕ್ತಿ ಮತ್ತು 
ಅದರ ವಿಧಿಗಳು 7:ಟ-157 


ಸತ್ಯಧರ್ಮ 
("ಸ್ಲಾಮ್‌' ನೋಡಿರಿ) 


"| ಸತ್ಸಲ(ರಕ್ಷೆ) ಮತ್ತು ಶಿಕ್ಷೆ 

ಅ ಮಾನವ ಇತಿಹಾಸದಲ್ಲಿ' ಅಲ್ಲಾಹನು ಕರ್ಮಫಲ 
ಕೊಡುವ ಕಾನೂನಿಗೆ ಆಧಾರೆಗಳ್ಳು 11:ಟ-105 

೪ ಪ್ರತಿಯೊಬ್ಬನ ಸತ್ಸಲ ಅವನ ಕರ್ಮಕ್ಕನುಸಾರ 7:147, 
180, 8:51, 10:52, 14:51 

೬ ಪ್ರತಿಯೊಬ್ಬನಿಗೂ ಅವನು ಮಾಡಿದುದರ ಸಂಪೂರ್ಣ 
ಪ್ರತಿಫಲ ಕೊಡಲಾಗುವುದು 11:109 

೬ ಅಲ್ಲಾಹನ ಆಜ್ಞೋಲ್ಲಂಘಫುನೆ ಮಾಡಿದರೆ ಯಾವ 
ದೊಡ್ಡ ಸ್ಥಾನದಲ್ಲಿರುವವರೂ ಶಿಕ್ಷೆಯಿಂದ ಪಾರಾಗಲಾರರು 
10:15 

ಅ ಸತ್ಕರ್ಮಗಳ ಸತ್ವಲ ಕೊಡುವಲ್ಲಿ ಅಲ್ಲಾಹನ ಕಾನೂನು 
ಪಾಪ ಫಲಕ್ಕಿಂತ ಭಿನ್ನವಾಗಿದೆ 10:26, 16:96, 97 

ಅ ಅನುಸರಣಶೀಲ ಸತ್ಯವಿಶ್ವಾಸಿಯ ಲೆಕ್ಕಾಚಾರವನ್ನು 
ಭೂಲೋಕದಲ್ಲೇ ಕಷ್ಟಗಳನ್ನು ಕೊಟ್ಟು ತೀರಿಸಲಾಗುವುದು 
134534 

€ ಕರ್ಮಗಳ ಫಲ ಸರಿಯಾಗಿ ನ್ಯಾಯದಂತೆ 
ಕೊಡಲಾಗುವುದು 10:52 ಟಿ-58, 10:54 

೬ ಅಲ್ಲಾಹನ ನಿಷ್ಪಕ್ಷಪಾತ ನ್ಯಾಯ 7:83 ಟಿ-66, 
11:ಪರಿಚಯ, 11:45, 46 ೬-84, 11:81, 15:58ರಿಂದ 60, 
17:15 

(ಹೆಚ್ಚಿನ ವಿವರಗಳಿಗೆ "ಪ್ರತಿಫಲ" ನೋಡಿರಿ) 


ಸತ್ಯಾಹ್ವಾನ(ಸಂದೇಶ ಪ್ರಚಾರ) 
ಆ ಇದರ ಸರಿಯಾದ ಕ್ರಮ 
٭‎ ("ಧರ್ಮಪ್ರಜಾರದ ಯುಕ್ತಿ” ನೋಡಿರಿ) 


ಕುರ್‌ಆನ್‌ ವ್ಯಾಖ್ಯಾನ 


ಸಾಮಿರೀ 20:85ರಿಂದ 97 


ಸುವಾರ್ತೆ 
ಅ ಅರ್ಥ ಮತ್ತು ವಿವರಣೆ 10:87 ಟಿ-85 
ಅ ಎಂತಹವರಿಗಾಗಿ 7 


ಸ್ತುತಿ(ಹಮ್ಮ್‌) 

€ ಅರ್ಥ ಮತ್ತು ವಿವರಣೆ 1:1 ಟಿ-2 

€ ಅಲ್ಲಾಹನು ಮಾತ್ರ ಅದಕ್ಕೆ ಹಕ್ಕುದಾರನೇಕೆ? 1:1 
ಟಿ-2 

ಭೂಮಿ-ಆಕಾಶಗಳ ಪ್ರತಿಯೊಂದು ವಸ್ತುವೂ ಅವನನ್ನು‏ ٭ 
ಸ್ತುತಿಸುತ್ತದೆ 17:44‏ 

೪ ನಿರ್ಜೀವ ವಸ್ತುಗಳೂ ಅಲ್ಲಾಹನನ್ನೂ ಸ್ತುತಿಸುವುದು 
ಹೇಗೆ? 17:44 ಟಿ-49 


ಸ್ವರ್ಗ 
೪ ಅದರ ಅನುಗ್ರಹಗಳ ಸ್ವರೂಪ ಮತ್ತು ವಿವರ 2:25 
ಅ ಎಂತಹ ಜನರು ಸ್ವರ್ಗಕ್ಕೆ ಹೋಗುವರು? 2:25, 82, 
214, 3:15, 132, 133, 3:195, 197, 4:57, 122, 124, 
5:12, 83ರಿಂದ 85, 7:42, 9:20, 21, 72, 88, 89, 100, 
111, 10:9, 26, 11:23, 11:108, 13:22, 23, 35, 14:23, 
15:45, 16:30, 31, 18:30, 31, 107, 19:60, 61 

ಅ ಸ್ವರ್ಗದಲ್ಲಿ ದಾಂಪತ್ಯ ಸಂಬಂಧ 2:25 ಟಿ-27 

ಅ ಆದಮ್‌(ಅ) ಮತ್ತು ಅವರ ಪಶ್ನಿಯನ್ನು ಸ್ವರ್ಗದಲ್ಲಿ 
ಇರಿಸಲಾಗುತ್ತದೆ 2:35 

ಅ ಸ್ವರ್ಗದ ಕಡೆಗೆ ಧಾವಿಸಿರಿ 3:133 

ಅ ಅದರ ದಾರಿಯು ಕಠಿಣ ಪರೀಕ್ಲೆಗಳಿಂದ ಹಾದು 


ಹೋಗುತ್ತದೆ 3:142 


ಅ ಅದರ ಪ್ರಾಪ್ತಿಯು ಅಲ್ಲಾಹ್‌ ಮತ್ತು ರಸೂಲರ 
ಆಜ್ಞಾಪಾಲನೆಯನ್ನು ಅವಲಂಬಿಸಿದೆ 4:13 

* ಮುಶ್ರಿಕರಿಗೆ ಅದು ಹರಾಮ್‌ ಆಗಿದೆ 5:72 

ಅ ಲದು ಶಾಂತಿಧಾಮ 6:127 ಟಿ-93 

ಅ ಅದರ ವಿವರ 7:42, 43, 9:20ರಿಂದ 22, 72, 100, 
10:9, 10, 11:108, 13:23, 24, 35, 14:23, 15:45bಿಂದ 
48, 16:31, 32, 18:31 


1140 


ಅ ಲವನು ಭಿನ್ನಾಭಿಪ್ರಾಯಗಳಿಗೆ ಹೆದರಬಾರದು 11:110 
U-111, 112, 17:12 8-13 

ಅ ಅವನು ವಿರೋಧಿಗಳ ಅಸಂಬದ್ದ ತೆಯನ್ನು 
ಎದುರಿಸಬೇಕಾದುದು ಹೇಗೆ? 15:85 

ಅ ಅವನು ಒಳಿತಿನ ಮೂಲಕ ಕೆಡುಕನ್ನು ನಿವಾರಿಸಬೇಕು 
11:114 45-114 

€ ಅವನ ವಿರೋಧಿಗಳಿಗೆ ಅಲ್ಲಾಹ್‌ ಈ ಲೋಕದಲ್ಲಿ 
ಯಾವ ಶಿಕ್ಲೆ ಕೊಡುತ್ತಾನೆಂಬ ಚಿಂತೆ ಅವನಿಗೆ ಇರಬಾರದು 
13:40 

€ ಅದು ಯಾವ ಹಂತಗಳನ್ನು ದಾಟಿ ಯಶಸ್ಸಿನ 
ಗುರಿಯನ್ನು ತಲಪುತ್ತದೆ 18:ಟಿ-4, 11, 18:20 ಟಿ-57, 
19:ಪರಿಚೆಯ, 46, 53 

ಅ ಅವನ ದೃಷ್ಟಿಯಲ್ಲಿ ಸತ್ಯವನ್ನು ಬಯಸುವವರಿಗೆ 
ಮಾತ್ರ ಮಹತ್ವವಿರಬೇಕು 18:28 


رت 

೪ ಬನೀ ಇಸ್ರಾಈಲರಿಗೆ ಅದರ ನಿಯಮಗಳು 2:65 
ಟಿ-82 

೪ ಯಹೂದಿ ಧರ್ಮಶಾಸ್ತ್ರದಲ್ಲಿ ಅದರ ಕಾನೂನು 7:163 
೬-123, 16:124 8-121 

€ ಬನೀ ಇಸ್ರಾಕಈಲರಿಂದ ಸಬ್‌ ನಿಯಮೋಲ್ಲಂಘನೆ 
ಮತ್ತು ಅದಕ್ಕೆ ಶಿಕ್ಷೆ 7:163ರಿಂದ 165 

ಅ ಸಬ್‌ ನಿಯಮಗಳೆ ವಿಷಯದಲ್ಲಿ ಮುಹಮ್ಮದೀ 
ಶರೀಅತ್‌ ಮತ್ತು ಯಹೂದೀ ಶರೀಅತ್‌ಗಳ ನಡುವೆ 
ವೃತ್ಯಾಸವೇಕೆ? 16:123, 124 ಟ-120, 121 


ಸಬ್‌ಅ ಮಸಾನೀ 15:87 ಟಿ-49 


ಸ್ತನಪಾನ 

೪ ತಲಾಕ್‌ ಅಥವಾ "ಖುಲಾ" ಆದರೆ ಶಿಶುಗಳ ಸ್ವನಪಾನದ 
ಪ್ರಶ್ನೆ 2:233 ಟಿ-257 

೪ ಪ್ರಶಿಫಲ ಕೊಟ್ಟು ಸ್ತನಪಾನ ಮಾಡಿಸುವುದು 2:233 
ಇ ಅನಾಥ ಶಿಶುವಿನ ಸ್ತನಪಾನದ ಹೊಣೆ ಅದರ 
ಸಂರಕ್ಷಕರ ಮೇಲೆ 2:233 ಟಿ-258 

ಅ ಸ್ತನಪಾನದ ಆಧಾರದಲ್ಲಿ ವಿವಾಹ ಹರಾಮ್‌ ಆಗುವುದು 
4:23 ಟಿ-38 


1141 
ಶಫಾಅತ್‌ (ಶಿಫಾರಸು) 
೪ ಅಪರಾಧಿಗಳಿಗೆ ಇದು ನಿಷ್ಟಲವಾಗುವುದು 2:123 
೪ ಅಲ್ಲಾಹನ ಅನುಮತಿಯ ಹೊರತು ಯಾರ 
ಪರವಾಗಿಯೂ ಶಿಫಾರಸು ಮಾಡುವ ಶಕ್ತಿ ಯಾರಿಗೂ ಇಲ್ಲ 
2:255 ಟಿ-281 

ಅ ಪುನರುತ್ನಾನ ದಿನ ಅಪರಾಧಿಗಳ ಕಡೆಯಿಂದ ಯಾರೂ 
ವಕಾಲತು ವಹಿಸಲಾರರು 4:109 

ಅ ಅಲ್ಲಾಹನ ದಾಸ್ಮ-ಆರಾಧನೆಯಿಂದ ದೂರ 
ಸರಿಯುವವರಿಗೆ ಪರಲೋಕದಲ್ಲಿ ಸಹಾಯಕರು ಯಾರೂ 
ಇರಲಾರರು 4:173 

€ ತಮ್ಮ ಸಮುದಾಯದ ಪರವಾಗಿ ಹ. ಈಸಾರ(ಅ) 
ವಿನಯಪೂರ್ವಕವಾದ ಅರ್ಥಪೂರ್ಣ ಶಿಫಾರಸು 5:117,118 
€ ಯಾರಿಗೂ ಸಹಾಯವನ್ನಾಗಲಿ ಶಿಫಾರಸಾಗಲಿ ಮಾಡತಕ್ಕ 
ಅಧಿಕಾರ ಹೊಂದಿದವನಾರೂ ಪರಲೋಕದಲ್ಲಿ ಇರಲಾರನು 
6:51 

ಅ ಪರಲೋಕದಲ್ಲಿ ಸಹಾಯ, ಶಿಫಾರಸು, ಪರಿಹಾರ 
ಇವುಗಳು ವ್ಯರ್ಥವಾಗುವುದು 6:70 

೪ ಪರಲೋಕದಲ್ಲಿ ನಿರೀಕ್ಷಿತ ಶಿಫಾರಸುದಾರರು ಕಳೆದು 
ಹೋಗುವುದು 6:94 

ಅ ಕರ್ಮ ವಿಚಾರಣೆಗೆ ಪ್ರತಿಯೊಬ್ಬರೂ ಒಬ್ಬಂಟಿಯಾಗಿ 
ಹಾಜರಾಗಬೇಕಾಗುವುದು 6:94 

೪ ಇದರ ಮುಶ್ರಿಕ್‌ಪರ ವಿಶ್ವಾಸ ಮತ್ತು ಇದು 
ವ್ಯರ್ಥವಾಗುವುದು 10:18 ೬3-24, 13:11 ೬-19, 16:74 
ಟಿ-65, 16:84 

ಅ ಶಿಫಾರಸಿನ ಕುರಿತು ಇಸ್ಲಾಮೊ ವಿಶ್ವಾಸ 10:3 ಟಿ-5 
ಅ ಈ ಕುರಿತು ಇಸ್ಲಾಮೂ ವಿಶ್ವಾಸ ಮತ್ತು ಶಿರ್ಕ್‌ ಪರ 
ವಿಶ್ವಾಸದ ವ್ಯತ್ಯಾಸ 11:61-84, 11:105 ಟ-106 

ಅ ತಮ್ಮ ಪುತ್ರನ ಪರವಾಗಿ ಹ. ನೂಹ್‌ರ(ಅ) ಶಿಫಾರಸು 
ರದ್ದುಗೊಳಿಸಲ್ಪಟ್ಟಿತು 11:45, 46 

ಅ ಲೂತ್‌ರ(ಅ) ಜನಾಂಗದ ಪರವಾಗಿ ಹ. 
ಇಬ್‌ರಾಹೀಮರ(ಅ) ಶಿಫಾರಸು ಸ್ವೀಕರಿಸಲ್ಪಡಲಿಲ್ಲ 
11:74ರಿಂದ 76 

ಅ ನೀವು ಎಪ್ಪತ್ತು ಸಲ ಮುನಾಫಿಕರ ಪರವಾಗಿ 
ಪ್ರಾರ್ಥಿಸಿದರೂ ಅಲ್ಲಾಹ್‌ ಅವರನ್ನು ಕ್ಲಮಿಸಲಾರನೆಂದು 
ಪ್ರವಾದಿವರ್ಯರೊಡನೆ(ಸ) ಹೇಳಲಾಯಿತು 9:80 


(ಹೆಚ್ಚಿನ ವಿವರಗಳಿಗೆ "ಹಜ್ಜ್‌" ಮತ್ತು "ಬಲಿದಾನ" 


ವಿಷಯ ಸೂಚಿ 

€ ಅದರ ನಿತ್ಕತೆ 7:42, 9:22, 72, 89, 11:23, 108, 
13:23, 16:31, 18:31 

€ ಮಾನವನು ತನ್ನ ಸತ್ಸರ್ಮಗಳೆ ಫಲವಾಗಿ ಅದನ್ನು 
ಹೊಂದುವನು 7:43 

ಅ ಸ್ವರ್ಗವಾಸಿಗಳ ಮೇಲೆ ಅಲ್ಲಾಹನ ಕೃಪೆಗಳು 
743,9 

ಅ ಸ್ವರ್ಗದವರ ಚಾರಿತ್ರ್ಯ 7:43 ಟಿ-33, 10:10 4غ‎ 
٭‎ ಅಲ್ಲಿ ಪ್ರವೇಶಿಸುವುದಕ್ಕೆ ಮುಂಚೆ ಲೌಕಿಕ ಜೀವನದ 
ಕಲೆಗಳನ್ನೆಲ್ಲಾ ತೊಳೆದು ಬಿಡಲಾಗುವುದು 7:43 ಟಿ-32 
೪ ಸ್ವರ್ಗವಾಸಿಗಳ ಹೃದಯಗಳಿಂದ ಮನಃಕ್ಲೇಶಗಳನ್ನು 
ತೆಗೆದು ಬಿಡಲಾಗುವುದು 7:43 ಟಿ-32, 15:47 

€ ಯಾರು ಸ್ವರ್ಗವನ್ನು ಪ್ರವೇಶಿಸಲಾರರು? 7:40, 
9೬5-1 

೪ ಅದರ ಅನುಗ್ರಹಗಳು ಸತ್ಮನಿಷೇಧಿಗಳಿಗೆ ಹರಾಮ್‌ 
ಆಗಿವೆ 7:50 

೪ ಸ್ವರ್ಗವಾಸಿಗಳ ಮತ್ತು ನರಕವಾಸಿಗಳ ಪರಸ್ಪರ ಮಾತುಕತೆ 
7:50, 51 

೬ ಲಲ್ಲಿ ಹ.ಆದಮ್‌ ಮತ್ತು ಹ. ಹವ್ವಾರು ತಂಗಿದ್ದು 
ಮತ್ತು ಅವರ ہو دج‎ 7:19ರಿಂದ 22, 20:117ರಂದ 122 
೪ ಈ ಲೋಕದ ಜೀವನ ಮತ್ತು ಸ್ವರ್ಗ ಲೋಕ 
ಜೀವನದಲ್ಲಿರುವ ವ್ಯತ್ಯಾಸ 20:124 ಟಿ-106 

ಅ ಅಲ್ಲಾಹನ ಆಜ್ಞೋಲ್ಲಂಘನೆ ಮಾಡುವವನಿಗೆ 
ಸ್ವರ್ಗದಲ್ಲಿರುವುದು ಅಸಾಧ್ಯ 20:120, 121 ಟ-101 


ಶಆಣರುಲ್ಲಾಃ(ದೇವ ಲಾಂಛನಗಳು) 

* 'ಶಿಆರ್‌' ಪದದ ಅರ್ಥ ವಿವರಣೆ 5:2 کی‎ 

೪ 'ಸಫಾ' ಮತ್ತು 'ಮರ್ವಾ' ಶಆಇರುಲ್ಲಾಃಗಳಲ್ಲಾಗಿವೆ 
2158 

ಶಆಣರುಲ್ಲಾದ ಅಪಮಾನದ ಅರ್ಥ 5:ಟಿ-5‏ ٭ 

ಅವುಗಳನ್ನು ಗೌರವಿಸಬೇಕಾಗಿರುವುದರ ಕಾರಣ‏ ٭ 
55 

೪ ಇಹ್ರಾಮ್‌ 
5:-7 


ಸಹ ಶಆಣಇರುಲ್ಲಾಗಳಲ್ಲಾಗಿದೆ 


ನೋಡಿರಿ) 


ಕುರ್‌ಆನ್‌ ವ್ಯಾಖ್ಯಾನ 


(ಹೆಚ್ಚಿನ ವಿವರಗಳಿಗೆ "ಇಸ್ಲಾಮ್‌", 'ದೀನ್‌'(ಧರ್ಮ) 
ಮತ್ತು 'ನುಬುವೃತ್‌"(ಪ್ರವಾದಿತ್ವ) ನೋಡಿರಿ) 


ಶರೀಅತ್‌ನಲ್ಲಿ ಯುಕ್ತಿ 

೪ ಹೊಸ ಆಜ್ಞೆಗಳನ್ನು ಜಾರಿಗೆ ತರುವ ಮುಂಚೆ 
ಅನುಕೂಲಕರ ವಾತಾವರಣವನ್ನು ಉಂಟು ಮಾಡಬೇಕಾದುದು 
ಅಗತ್ಯ 12:ಟ-60 

ಆಜ್ಞೆಗಳನ್ನು ಹಂತ ಹಂತವಾಗಿ ಜಾರಿಗೊಳಿಸುವುದು‏ ٭ 
\ . 124560 

೪ ನಮಾಯುನ MT فیہ'‎ ಯುಕ್ತಿಗಳನ್ನು 
ಗಮನಿಸಲಾಗಿತ್ತು 17:95 

ಅ ಇಸ್ಲಾಮೊ ಆರಾಧನೆಗಳಿಗೆ ಚಾಂದ್ರಮಾನ ದಿನಾಂಕಗಳು 
ಏಕೆ ನಿಶ್ಚಯಿಸಲ್ಪಟ್ಟವು 9:ಟಿ-37 


ಶಹಾದತ್‌ 

(ಅಲ್ಲಾಹನ ಮಾರ್ಗದಲ್ಲಿ ಹುತಾತ್ಮತೆ) 

೪ ದೇವ ಮಾರ್ಗದಲ್ಲಿ ಪ್ರಾಣಕೊಡುವುದರ ಅರ್ಥ 2:154 
ಟಿ-155 

೪ ಅದರ ಅಮೂಲ್ಯ ಬೆಲೆ 3:157 

ಅ ರಕ್ತ ಸಾಕ್ಸಿಗಳಿಗೆ (ಹುತಾತ್ಮರಿಗೆ) ಸಿಗಲಿರುವ ಅಂತಿಮ 
ಸತ್ಸಲಗಳು ಮತ್ತು ಸ್ಥಾನಗಳು 3:169ರಿಂದ 171 

ಅ ಇದರ ಅಸಾಧಾರಣ ರುಚಿ 3:ಟ-121 


ಶಿರ್ಕ್‌(ಬಹುದೇವತ್ವ) 

ಅ ಇದರ ಆರಂಭ ಯಾವಾಗ ಮತ್ತು ಹೇಗಾಯಿತು?- 
ಮುನ್ನುಡಿ 

ಅ ಅಲ್ಲಾಹನ ಗುಣವಿಶೇಷಗಳಲ್ಲೂ ಹಕ್ಕುಗಳಲ್ಲೂ 
ಇತರರನ್ನು ಸೇರಿಸುವುದು 2:165 ಟಿ-163 

ಪ್ರಾಣಿಗೆ ಚೂರಿ ಹಾಕುವಾಗ ದೇವೇತರರ ಹೆಸರೆತ್ತುವುದು‏ ٭ 
10- 5:3 ,171- 2:173 

೪ ಶಿರ್ಕ್‌ ವಿಚಾರಧಾರೆಯು ಒಂದು ಸುಳ್ಳು ಮತ್ತು 
ವಾಸ್ತವಿಕತೆಗೆ ವಿರುದ್ಧ ಯುದ್ದ ಘೋಷಣೆಯಾಗಿದೆ 
2:-178, 4:48 

* ಮುಶ್ರಿಕ್‌ ಸಮಾಜದ ವಿಚಾರ ಪದ್ಧತಿ 2:ಟಿ-291 
ಅ ಲಕ್ಷಮ್ಮ ಅಪರಾಧ 4:48, 116 

* ಶಿರ್ಕ್‌ ಪರ ವಿಶ್ವಾಸಗಳ ಪ್ರಕಾರ ಪ್ರಾಣಿಗಳ ಕಿವಿ 


1142 


ಅ ಪರಲೋಕದಲ್ಲಿ ಶಿಫಾರಸಿನ ಕುರಿತು ಮುಶ್ರಿಕರ 
ವಿಶ್ವಾಸವು ತಪ್ಪಾಗಿ ಪರಿಣಮಿಸುವುದು 7:53, 11:21 
ಟಿ-26, 11:105 3-106 

ಅ ಅಲ್ಲಾಹನು ಅನುಮಶಿ ಕೊಟ್ಟವನು ಮಾತ್ರ 
ಪರಲೋಕದಲ್ಲಿ ಶಿಫಾರಸು ಮಾಡುವನು 20:109 

€ ಅಲ್ಲಾಹನು ಯಾರ ಪರವಾಗಿ ಶಿಫಾರಸು ಮಾಡಲು 
ಅನುಮತಿ ಕೊಡುವನೋ ಅವನ ಪರವಾಗಿ ಮಾತ್ರ 
ಶಿಫಾರಸು ನಡೆಯುವುದು 20:109 ಟ-85 


ಅ ಅನುಮತಿಯ ವಿನಾ ಶಿಫಾರಸಿನ ಹಕ್ಕು ಯಾರಿಗೂ - 


ಇಲ್ಲದಿರುವುದಕ್ಕೆ ಕಾರಣ 20:110 ಟಿ-86 


ಶರಾಬು(ಮದ್ಯ) 

೬ ಇದರ ಕುರಿತು ಪ್ರಥಮ ಆಜ್ಞೆ 2:219 ಟಿ-235 

ಅ ಇದರಲ್ಲಿ ಪ್ರಯೋಜನಕ್ಕಿಂತ ಹಾನಿಗಳು ಹೆಚ್ಚು 2:219 
೪ ಅದರ ಅನುಕ್ರಮ ನಿಷೇಧದ ನಿಟ್ಟಿನಲ್ಲಿ ಎರಡನೆಯ 
ಆಜ್ಞೆ 4:43 

ಅ ಇದರ ನಿಷೇಧದ ನಿರ್ಣಾಯಕ ಆಜ್ಞೆ 5:90 

ಅ ಮದ್ಯಪಾನವು ಶೈತಾನನ ಕೆಲಸ 5:90 

೪ ಇದರ ಕುರಿತು ಪ್ರವಾದಿವರ್ಯರ(ಸ) ವಿವರವಾದ 
ಆಜ್ಞೆಗಳು 5:ಟಿ-90 

೪ ಮದ್ಯಪಾನಕ್ಕೆ ಶಿಕ್ಷೆ 5:ಟಿ-109 

೪ ಇದರ ನಿಷೇಧದ ಕುರಿತು ಆರಂಭದ ಸೂಚನೆಗಳು 
16:67 3-55 


ಶರೀಅತ್‌ (ಧರ್ಮಶಾಸ್ತ್ರ) 

ಅ ಸಕಲ ಧರ್ಮಶಾಸ್ತ್ರಗಳಲ್ಲಿ ವಿಧಿಸಲಾಗಿರುವ ಮೂಲ 
ನಿರ್ಬಂಧಗಳು 6:151ರಿಂದ 153 

ಅ ಅದನ್ನು ದಯಪಾಲಿಸಿರುವುದು ಅಲ್ಲಾಹನ ಕೃಪೆ 10:60 
೬-63 

೪ ದೇವಧರ್ಮಶಾಸ್ತ್ರಗಳಲ್ಲಿ ವೈರುಧ್ಯವಿಲ್ಲ 16:123 ಟ-120 
೪ ಧರ್ಮಶಾಸ್ತ್ರಗಳ ಭಿನ್ನತೆಗೆ ಕಾರಣಗಳು 16:118 ಟ-117 
٭‎ ಧರ್ಮಶಾಸ್ತ್ರದಲ್ಲಿ ಕೆಲವು ನಿರ್ಬಂಧಗಳು ಕೆಲವು 
ಜನಾಂಗಗಳಿಗೆ ಶಿಕ್ಷಾ ರೂಪದಲ್ಲಿ ವಿಧಿಸಲ್ಪಟ್ಟಿವೆ 16:117, 
118, 124 8-120, 121 

ಅ ಯಹೂದಿಯರ ಶರೀಅತ್‌ ಮತ್ತು ಮುಹಮ್ಮದೀ 
ಶರೀಲತ್‌ನಲ್ಲಿ ವ್ಯತ್ಯಾಸಕ್ಕೆ ಕಾರಣ 16:ಟಿ-120, 121 


1143 


ದೇವೇತರ ಕಾನೂನುಗಳನ್ನು ಒಪ್ಪಿಕೊಳ್ಳುವುದೂ ಶಿರ್ಕ್‌‏ ہہ 
645-109 

೪ ಮುಶ್ರಿಕರಿಗೆ ಶಿರ್ಕ್‌ ಪರ ಕರ್ಮಗಳು 
ಸುಂದರವಾಗಿಸಲ್ಪಡುವುದು 6:137 

€ ನಿರ್ಕ್‌ನ ನಾಲ್ಕು ರೂಪಗಳು; ವ್ಯಕ್ತಿತ್ವದಲ್ಲಿ ಶಿರ್ಕ್‌, 
ಗುಣವಿಶೇಷಗಳಲ್ಲಿ ಶಿರ್ಕ್‌, ಅಧಿಕಾರಗಳಲ್ಲಿ ಶಿರ್ಕ್‌ ಮತ್ತು 
ಹಕ್ಕುಗಳಲ್ಲಿ ಶಿರ್ಕ್‌ 6:ಟ-128 ' 
ಅ ವಿಶ್ವ ವೃವಸ್ಥೆಯಲ್ಲಿ ಶಿರ್ಕ್‌ಗೆ ಅವಕಾಶವೇ ಇಲ್ಲ 


೬3-144‏ 6:164 ز 


೬ ಶಿರ್ಕ್‌ನ ವಾಸ್ತವಿಕತೆ ಮತ್ತು ವಿವರಣೆ 62 
195 4-146, 148, 9:30, 31 ೬-29, 31, 10:18, 106, 
14:30, 15:97, 16:1, 2, 20, 21, 75 ೬-68, 17:56, 57, 
18:37, 38, 50ರಿಂದ 52, 110 

ಆ ಕಲ್ಲಿನ ಮೂರ್ತಿಗಳನ್ನು ಪೂಜಿಸುವುದು ಮಾತ್ರ ಶಿರ್ಕ್‌ 
ಅಲ್ಲ. ಮಹಾಪುರುಷರನ್ನು ಅಥವಾ ಪ್ರವಾದಿಗಳನ್ನು 
ಪ್ರಾರ್ಥಿಸುವುದೂ ಶಿರ್ಕ್‌ 16:20, 21 ಟಿ-19 

೪ ತವಸ್ಸುಲ್‌(ಮಧ್ಯಸ್ಥಿಕೆ) ಮತ್ತು ಶಿಫಾರಸಿನ ಕುರಿತು 
ಶಿರ್ಕ್‌ಪರ ಕಲ್ಪನೆಗಳು 10:18, 16:72 ೬3-64, 16:83 
ಟಿ-79 

ಅ ಶಿರ್ಕ್‌ ಮತದ ಮೂರು ಅಂಗಗಳು 7:195 ಟಿ-148 
ಅ ಸುಪ್ತ ಸಿರ್ಕ್‌(ಶಿರ್ಕ್‌ ಖಫೀ) ಮತ್ತು ಅದರ 
ಹಾನಿಗಳು 10:ಟ-109 

೬ ಶಿರ್ಕ್‌ನ ಒಂದು ಸ್ಥಾಯೀ ವಿಧ; ಪ್ರಾಯೋಗಿಕ ಶಿರ್ಕ್‌ 
ಮತ್ತು ಅದರ ವಿವರಣೆ 14:22 ಟಿ-32, 18:51 ಟಿ-50, 
19:44 ಟಿ-27 

€ ಮುಶ್ರಿಕರಿಗೆ ಏಕದೇವನ ಪ್ರಸ್ತಾಪವು ಸದಾ 
ಅಪ್ರಿಯವಾಗಿರುತ್ತದೆ 17:46 ಟಿ-52 

ಆ ಅರಬ್‌ ಮುಶ್ರಿಕರ ಮನೋವೃತ್ತಿ 17:46ರಿಂದ 51 
೪ ಅರಬ್‌ ಮುಶ್ರಿಕರ ಶಿರ್ಕ್‌ ಯಾವ ತರದ್ದಾಗಿತ್ತು? 
7:189, 190, 194, 197 ೬5-146, 148, 10:18, 34 3-41, 
10:106, 13:8-4, 13:16 ೬-26, 16:20, 21 -19, 
16:53ರಿಂದ 57, 72 ಟಿ-64, 17:46 ಟಿ-52 

ಮಾನವನು ಶಿರ್ಕ್‌ನಲ್ಲಿ ಸಿಕ್ಕಿ ಬೀಳಲು ಕಾರಣಗಳು‏ ٭ 
76-& 106 ,12:105 ,69-& 11:61 

ಅ ಮಾನವ ವರ್ಗದಲ್ಲಿ ಪುರೋಹಿತರೂ ಪಾದ್ರಿಗಳೂ 
ಹೇಗೆ ಉಂಟಾದರು? 11:61 ಟಿ-69 


ಹರಿದು ಅವುಗಳನ್ನು ಭೂತಗಳ ಹೆಸರಲ್ಲಿ ಬಿಡುವುದು 
4:119 &-147 

ಆ ಶಿರ್ಕ್‌ ಪರ ಶಕುನ ಹೇಳುವುದು 5:3 ಟಿ-14, 5:90 
ಅ ನಿರ್ದಿಷ್ಟ ಸ್ಥಾನಗಳಲ್ಲಿ ಬಲಿ 5:3 ಟಿ-13, 5:90 

ಅ ಮುಶ್ರಿಕರಿಗೆ ಸ್ವರ್ಗ ಹರಾಮ್‌ 5:72 


ಅ ಅಲ್ಲಾಹನು ಯಾವ ಬಹೀರವನ್ನೂ ಸಾಯಿಬವನ್ನೂ : 


ವಸ್ವೀಲವನ್ನು ಹಾಮವನ್ನೂ ನಿಶ್ಚಯಿಸಲಿಲ್ಲ 5:103 

* ಶಿರ್ಕ್‌ ಯಾವ ಅರ್ಥದಲ್ಲಿ ಅಕ್ರಮ 6:21 ಟಿ-16 
೪ ಕಪ್ಪದ ವೇಳಿ ಮುಶ್ರಿಕರು "ಸಹಭಾಗಿಗಳನ್ನು" ಬಿಟ್ಟು 
ಏಕ ಅಲ್ಲಾಹನ ಮುಂದೆ ಮೊರೆಯಿಡುತ್ತಾರೆ 6:41, 63, 
64 ಟಿ-41 ۱ 

€ ಶಿರ್ಕ್‌ ಮಾಡುವವರಿಗೆ ಮರುಭೂಮಿಯಲ್ಲಿ 
ಅಲೆದಾಡುವವನ ಉದಾಹರಣೆ 6:71 

ಅ ನಿರ್ಕ್‌ ವಿಚಾರದಾರೆಗೆ ವಿರುದ್ಧ ಹ. 
ಇಬ್‌ರಾಹೀಮ್‌ರ(ಅ) ಹೋರಾಟ 6:74ರಿಂದ 82 

ಅ ند‎ ಮಾಡುವವನು ಮಾಡಿದುದೆಲ್ಲವೂ 
ಧ್ವಂಸಗೊಳ್ಳುವುದು 6:88 

ಆ ಇತರರನ್ನು ಅಲ್ಲಾಹನ ಪ್ರಶಿಸ್ಪರ್ಧಿಯನ್ನಾಗಿಸುವುದು 
22 

೪ ಮುಶ್ರಿಕರ ದುರ್ಗತಿ 2:24 

€ ಶಿರ್ಕ್‌ ಸಾಮೂಹಿಕ ಬಲವನ್ನು ದುರ್ಬಲಗೊಳಿಸುತ್ತದೆ 
3151 

ಪರಲೋಕದಲ್ಲಿ ಮುಶ್ರಿಕರ ವಿಚಾರಣೆ 6:22‏ ٭ 

ಆ ಯಕ್ಸರನ್ನೂ ಅಲ್ಲಾಹನ ಸಹಭಾಗಿಗಳನ್ನಾಗಿರಿಸಲಾಯಿತು 
6:100 

ಅಲ್ಲಾಹನಿಗೆ ಸಂತತಿ ಇದೆಯೆನ್ನುವ ಶಿರ್ಕ್‌ 6:100‏ ٭ 
೪ ಶಿರ್ಕ್‌ನ ಬುನಾದಿ ಭ್ರಮೆಗಳ ಮೇಲಿದೆ 6:100‏ 
೬-67‏ 

€ ಶೈತಾನನ ಅನುಸರಣೆಯೂ ಶಿರ್ಕ್‌ 6:121 

೪ ವಿಶ್ವಾಸಪರ ಶಿರ್ಕ್‌ ಮತ್ತು ಕರ್ಮಪರ ಶಿರ್ಕ್‌ 6:121 
ಟಿ-87 

ಅ ಅಲ್ಲಾಹನ ಅನುಗ್ರಹಗಳಲ್ಲಿ ಸಹಭಾಗಿಗಳ ಪಾಲು 
ನಿಶ್ಚಯಿಸುವುದು 6:136 

೪ ಅಲ್ಲಾಹನ ಹಕ್ಕುಗಳಲ್ಲಿ ಶಿರ್ಕ್‌ 6:136 ಟಿ-105 

€ ಮುಪಶ್ರಿಕ್‌ ಪರ ವಿಚಾರಗಳ ಆಧಾರದಲ್ಲಿ ಶಿಶುಹತ್ಯೆ 
6:137 


ಕುರ್‌ಆನ್‌ ವ್ಯಾಖ್ಯಾನ 
೪ ಶಿರ್ಕ್‌ನ ಪರಿಣಾಮಗಳು ಈ ಲೋಕದಲ್ಲಿ 7:152, 
9:17 ೬-19 
ಅ ಇದರ ಪರಿಣಾಮಗಳು ಪರಲೋಕದಲ್ಲಿ 7:152, 9:17, 
14:30, 16:27, 17:39, 18:52 
ಅ ಮುಶ್ರಿಕರು ಅಶುದ್ಧಿಯಾಗಿರುವುದು ಯಾವ ಅರ್ಥದಲ್ಲಿ 
9:28 ಟಿ-25 
ಅ ಮುಶ್ರಿಕರಿಗಾಗಿ ಕ್ಷಮಾ ಪ್ರಾರ್ಥನೆ ಸಲ್ಲದು 13 
ಅ ಮಸೀದಿಗಳೊಳಗೆ ಮುಶ್ರಿಕರ ಪ್ರವೇಶದ ಪ್ರಶ್ನೆ 9:28 
ಟಿ-25 


ಶಿಕ್ಷಣ 

€ ಇಸ್ಲಾಮಿನಲ್ಲಿ ಶಿಕ್ಷಣದ ಉದ್ದೇಶ 9:122 ಟಿ-120 
ಆ ಇಸ್ಲಾಮೂ ರಾಷ್ಟ್ರದ ಶೈಕ್ಷಣಿಕ ಧೋರಣೆ ಹೇಗಿರಬೇಕು 
9:-120 

ಅ ಪ್ರಸಕ್ತ ಧಾರ್ಮಿಕ ಶಿಕ್ಷಣದ ಮೂಲಭೂತ ದೋಷಗಳು 
92-120 

* ಶಿಕ್ಷಣ ವ್ಯವಸ್ಥೆಯಲ್ಲಿ ಕೇವಲ ಊಹೆ ಮತ್ತು 
ಅಂದಾಜುಗಳನ್ನು ಮಾತ್ರ ಆಧರಿತವಾಗಿರುವ ವಿದ್ಮಗಳು 
ಅಪೇಕ್ಷಣೀಯವಲ್ಲ 17:42 


ಶಿಕಾರಿ(ಬೇಟೆ) 

ಆ ಇಹ್ರಾಮಿನ ಸ್ಥಿತಿಯಲ್ಲಿ ಬೇಟೆಯಾಡುವುದು ನಿಷಿದ್ಧ 
5:1 ಟಿ-3, 5:95, 96 

ಅ ಶಿಕಾರಿಯ ನಿಯಮಗಳು 5:4 ಟಿ-19, 20 

೪ ಬೇಟೆಯ ಪ್ರಾಣಿಗಳ ಅರ್ಥ 5:ಟಿ-19 

ಅ ಇಪ್ರಾಮಿನ ಸ್ಥಿತಿಯಲ್ಲಿ ಬೇಟೆಯಾಡಿದರೆ ಪ್ರಾಯಶ್ಚಿತ್ತ 
5:95 ಟಿ-11 

೪ ಸಮುದ್ರ ಪ್ರಾಣಿಗಳ ಬೇಟೆಯು ಹಲಾಲ್‌ ಆಗಿರುವುದು 
596 


ಶಿಲುಬೆ 
೪ ಪ್ರಾಚೀನ ಕಾಲದಲ್ಲಿ ಶಿಲುಬೆಗೇರಿಸುವ ಪದ್ಧತಿ 
20:347 


ಶಿಶುಹತ್ಯೆ 
ಅ ಅದರ ನಿಷೇಧ 17:31 ಟಿ-31 
("ಅಜ್ಞಾನಕಾಲದ ಭ್ರಮೆಗಳು" ನೋಡಿರಿ) 


1144 


ಅ ಶಿರ್ಕ್‌ಗೆ ವಿರುದ್ಧ ಕುರ್‌ಆನಿನ ಆಧಾರ ಪ್ರಮಾಣಗಳು 
7:71 ೬3-54, 55, 7:148, 189ರಿಂದ 198, 10:18, 22:23, 
31ರಿಂದ 36, 68 ಟಿ-67, 68, 10:106, 107, 11:13, 14 
೬-14. 11:61, 12:39, 40, 13:148 16, 33, 16:3, 
3-6, 16:17 ೬-16, 16:35, 36 ೬-32, 16:56, 57, 69 
ಟಿ-59, 16:72, 73, 75, 17:40ರಿಂದ 44, 56, 67, 70 
ಟಿ-85, 18:51 ಟಿ-49, 19:35, 36 ಟಿ-22 

ಅ (ಕುರ್‌ಆನ್‌ನಲ್ಲಿ ಶಿರ್ಕ್‌ನ ವಿರುದ್ಧ ನೀಡಲಾಗಿರುವ 
ಸಾಕ್ಸ್ಯಾಧಾರಗಳ ಪೈಕಿ ಹೆಚ್ಚಿನವುಗಳು ನಾಸ್ತಿಕತೆಗೂ 
ಅನ್ಯಯವಾಗುತ್ತವೆ) 

೪ ಅದರ ಪರವಾಗಿ ಅಲ್ಲಾಹನು ಯಾವ ಆಧಾರವನ್ನೂ 
ಅವಕೀರ್ಣಗೊಳಿಸಿಲ್ಲ 7:33, 71 | 

ಆ ಇದರ ಬುನಾದಿ ಕೇವಲ ಊಹೆಯಾಗಿಬೆ 10:66 
ಆ ಇದರ ಪರವಾಗಿ ಯಾವ ಆಧಾರ ಪ್ರಮಾಣವೂ 
ಸನದೂ ಇಲ್ಲ 10:68 

ಅದೊಂದು ಅಚ್ಛಾನ 7:138 

ಅದು ಕೇವಲ ಸುಳ್ಳು 11:50 

ಅದು ಸಾದ್ಯಂತ ಮಿಥ್ಮ 7:139 

ಅದು ಅಕ್ರಮ 7:148, 150, 10:106, 14:22 
ಅದು ಕುತಂತ್ರ 13:33 ಟಿ-53 

ಅದು ಅಲ್ಲಾಹನಿಗೆ ಕೃತಪ್ಲುತೆ 12:38 

ಮುಶ್ರಿಕರು ಕೇವಲ ಅಂಧಾನುಕರಣೆ ಮಾಡುವವರು 
10:36 ೬-44, 11:62 ೬-71, 11:109 -110 

ಅ ಅವರ ಆರಾಧ್ಯ ವಸ್ತುಗಳಿಗೂ ತಮ್ಮ ದಾಸ್ಕ-ಆರಾಧನೆ 
ಮಾಡಲಾಗುತ್ತಿದೆ ಎಂಬುದು ತಿಳಿದಿರುವುದಿಲ್ಲ 10:29 
€ ಅವರ ಆರಾಧ್ಯರಿಗೆ ಎಂದೂ ಅವರನ್ನು ದೇವ 
ಯಾತನೆಯಿಂದ ರಕ್ಷಿಸಲಾಗಲಿಲ್ಲ 11:101 

ಆ ಪರಲೋಕದಲ್ಲಿ ಅವರ ಆರಾಧ್ಯರು ಸ್ವತಃ ಅವರನ್ನೇ 
ಸುಳ್ಳುಗಾರರೆನ್ನುವರು 16:86 

€ ಅವರ ವಿಶ್ವಾಸಗಳೆಲ್ಲವೂ ಮಿಥೈವೆಂದು ಪರಲೋಕದಲ್ಲಿ 
ಸಾಬೀತಾಗುವುದು 10:29, 30, 11:105 ಟ-106 

€ ಮುಶ್ರಿಕರ ಸುಪ್ತ ಚೇತನದಲ್ಲಿ ಶಿರ್ಕ್‌ ಮಿಥ್ಕವೆಂಬುದೂ 
ತೌಹೀದ್‌ನ ವಿಶ್ವಾಸವೂ ಇದ್ದೇ ಇದೆ ಎಂಬುದಕ್ಕೆ ಆಧಾರ 
10:22 4-31 

ಅ ಶೈತಾನನೇ ಮುಶ್ರಿಕರ ಮೇಲ್ವಿಚಾರಕ 16:100 

ಅ ಅವರ ಸಕಲ ಕರ್ಮಗಳೂ ಧ್ವಂಸಗೊಳ್ಳುವುವು 9:17 


1145 

€ ಮಾನವನ ವಿಷಯದಲ್ಲಿ ಅವನ ಪಂಥಾಹ್ವಾನ 4:118, 

119 ' 

ಅವನ ವಂಚನೆ 4:120‏ ٭ 

ಆ ಶರಾಬು, ಜೂಜಾಟ, ಸ್ಥಾನ ಮತ್ತು ದಾಳಗಳಲ್ಲಿ 

ಹೊಲಸು ಶೈತಾನನ ಆಟಗಳು 5:90 

ಅ ಅವನು ಮುಸ್ಲಿಮರ ನಡುವೆ ಮನಃಕ್ಲೇಶ ಮತ್ತು 

ದ್ವೇಷವುಂಟು ಮಾಡಲಿಚ್ಛಿಸುತ್ತಾನೆ 5:91. 

೬ ಶೈತಾನನು ಪಥಭ್ರಪ್ಪತೆಯನ್ನು ಸುಂದರವಾಗಿಸುವುದು 

643 

೪ ಅವನು ಮರವೆಯಲ್ಲಿ ಹಾಕುವುದು 6:68 

೪ ಯಕ್ಷ ಮತ್ತು ಮಾನವ ಶೈತಾನರಿಗೆ ಪ್ರವಾದಿಗಳ 

ಸಂದೇಶದ ಬಗ್ಗೆ ಹಗೆತನ 6:112 

ಆ ಶೈತಾನರು  ಮನಮೋಹಿಸುವ ಮಾತುಗಳನ್ನು 
ುನಸ್ಸಿನೊಳಗೆ ಹಾಕುವುದು 2 

ಅ ಶೈತಾನರ ಮಾತುಗಳು ಮನಮೋಹಕವಾಗಿರುವುದರ 

ಅರ್ಥ 6:112 ಟಿ-79 

ಅ ಶೈತಾನರು ತಮ್ಮ ಸಂಗಾತಿಗಳ ಮನಸ್ಸಿನೊಳಗೆ 

ಸಂಶಯಗಳನ್ನೂ ಆಕ್ಷೇಪಗಳನ್ನೂ ಇಳಿಸುವುದು 6:121 

೪ ಶೈತಾನರ ಅನುಸರಣೆ ಶಿರ್ಕ್‌ 1 

೪ ಯಕ್ಷ ಶೈತಾನರೊಡನೆ ಪರಲೋಕದಲ್ಲಿ ಉತ್ತರ 

ಕೇಳುವುದು ಮತ್ತು ಅವರಿಗೆ ನರಕದ ಶಾಶ್ವತ ಶಿಕ್ಸೆ 6:128 

ಅ ಅವನು ಸೃಷ್ಟಿಯಾದ ಪದಾರ್ಥ 7:12, 15:27 ಟಿ-18, 

208-96 

೪ ಅವನ ಅಹಂಕಾರ 7:11, 12, 15:32, 33 

ಅವನ ವೈಶಿಷ್ಟ್ಯಗಳು 7:ಟಿ-13, 15, 17:27, 8.48‏ ٭ 

ಅ ಅವನು ಅಲ್ಲಾಹನಿಗೆ لاپ‎ 17:27 

ಅವನು ತನ್ಮ್ನ' ಪಥಬ್ರಷ್ಟತೆಗೆ ಅಲ್ಲಾಹನನ್ನು‏ فی 

ಅಪರಾಧಿಯನ್ನಾಗಿ ಮಾಡಿದುದು 7:16, 15:39 

ಆ ಅಲ್ಲಾಹನಿಂದ ಶಪಿತ 15:34 

೬ ಲೋಕಾಂತ್ಕ ಕಾಲದ ವರೆಗೂ ಅವನ ಮೇಲೆ ಶಾಪ 
1535 

€ ಅಲ್ಲಾಹನ ಶಕ್ತಿಯನ್ನು ಎದುರಿಸಲು ಹೆದರುತ್ತಾನೆ 

848 

€ ಅವನ ಹಾರಾಟ ಅಪರಿಮಿತವಲ್ಲ 15:16, 17 ಟ-10 


154-11 


6:142, 7:16, 17:24, 12:5, 15:39 -25, 17:53, 187 


ತಡೆಯಲಿಕ್ಕಾಗಿ ಅವರಲ್ಲಿ ಬಡತನದ ಭಯ ಹುಟ್ಟಿಸುತ್ತಾನೆ ' 


: ೪ ಅವನಿಗೆ ಅದೃಶ್ಯಜ್ಞಾನ ಮೂಲಗಳು ಪ್ರಾಪ್ತಿಯಾಗಿಲ್ಲ: 


ವಿಷಯ ಸೂಚಿ 


ಶುಚಿತ್ವ 
೪ ಆರ್ತವದ ನಿಜಸ್ಥಿತಿ 2:222, ಟಿ-238 

ಅ ಆರ್ತವಾವಸ್ಥೆಯಲ್ಲಿ ಸಾಮೊಪ್ಯ ನಿಷೇಧ 2:222 

ಅ ಆರ್ತವಾವಸ್ಥೆಯ ವಿಷಯದಲ್ಲಿ ಮುಪ್ರಿಕರ ಮತ್ತು 
ಯಹೂದಿಯರ ಪದ್ಧತಿ 4:ಟಿ-49 

€ 'ಜನಾಬತ್‌(ಸಂಭೋಗೋತ್ತರೆ) ಸ್ನಾನ 4:43, 5:6 ಟಿ-25 
٭‎ ತಯಮ್ಮುಮ್‌ 4:ಪರಿಚಯ, 43 ಟಿ-70, 5:6 ಟಿ-26 
೬ ವುರೂ 5:6 ಟಿ-24 


ಶೈತಾನ್‌(ಶೈತಾನರು) 

ಅ ಶೈತಾನ್‌ ಪದದ ಅರ್ಥ 2:14 ಟಿ-15 

ಅ ಉದ್ದಟ ಮಾನವರಿಗೂ 'ಶೈತಾನ್‌' ಪದ ಪ್ರಯೋಗ 
2:14 ಟಿ-15 

ಅ 'ಅಶೈೈತಾನ್‌' ಎಂದರೇನು? 2:ಟಿ-46 

ಅ ಶೈತಾನನ ವಾಸ್ತವಿಕತೆ 2:ಟಿ-46 

ಅ ಯಕ್ಷ ಶೈತಾನರು ಯಾರು? 2:ಟಿ-47 

ಅ ಶೈತಾನನು ಹ. ಆದಮ್‌ರನ್ನು(ಅ) ಸ್ವರ್ಗದಿಂದ 
ಹೊರಹಾಕಿಸುತ್ತಾನೆ 2:36 

ಆ ಮಾನವನ ಆದಿ ಶತ್ರು 2:36 ಟಿ-50, 2:168, 208, 


W-47, 20:117, 123 

ಅ ಕೆಡುಕು ಮತ್ತು ಅಶ್ಲೀಲತೆಗೆ ಕರೆಕೊಡುವವ 
2:168, 169 

ಅ ಶೈತಾನರೇ ಜಾದುವಿನ ಅವಿಷ್ಯಾರಕರು 2:102 ಟಿ-104 
ಅ ಶೈತಾನನನ್ನು ಅನುಸರಿಸಬೇಡಿರಿ 2:208 

ಅವನು, ಜನರು ದೇವ ಮಾರ್ಗದಲ್ಲಿ ವ್ಯಯಿಸುವುದನ್ನು‏ ہہ 


2:268 

ಶೈತಾನನು ಹುಚ್ಚನನ್ನಾಗಿಸುವುದು 2:275‏ ٭ 

€ ಅವನು ಪ್ರಕ್ಕಲುತನ ಮತ್ತು ಗಾಬರಿಯನ್ನು ಹೆಬ್ಬಿಸುತ್ತಾನೆ 
3:155 

€ ಅವನು ಮಿಥ್ಮದ ಭಯ ಹುಟ್ಟಿಸುತ್ತಾನೆ 3:175 
೬ ಅವನ ಗೆಳೆತನ ಅತ್ಯಂತ ಕೆಟ್ಟ ಗೆಳೆತನ 438 

,೪ ಅವನ ಕುತಂತ್ರಗಳು ದುರ್ಬಲವಾಗಿರುತ್ತವೆ 4:76 
€ ಅವನನ್ನು ಆರಾಧ್ಮನನ್ನಾಗಿ ಮಾಡುವುದರ . ಅರ್ಥ 
4:117 5 


ಕುರ್‌ಆನ್‌ ವ್ಯಾಖ್ಯಾನ 


€ ಅವನಿಂದ ವಂಚಿಸಲ್ಪಟ್ಟರೂ ಅವನ ಅನುಯಾಯಿಗಳು 
ತಮ್ಮ ಪಥಬ್ರಷ್ಟತೆಗೆ ಸ್ವತಃ ಹೊಣೆಗಾರರು 14:22 
ಟಿ-31, 15:42, 43 ಟಿ-25 
೪ ಅವನು ಪರಲೋಕದಲ್ಲಿ ತನ್ನ ಅನುಯಾಯಿಗಳನ್ನು. 
ಅಪರಾಧಿಗಳನ್ನಾಗಿ ಮಾಡುವ ರೀತಿ 14:22 
٭‎ ಅವನ ಮತ್ತು ಅವನ ಅನುಯಾಯಿಗಳ ಪರಸ್ಪರ 
ಸಂಬಂಧ ಯಾವ ತರದ್ದು? 17:64 ಟಿ-78 
ಆ ಅಪವ್ಮಯ ಮಾಡುವವರು ಅವನ ಸಹೋದರರು 
1727 . 
೪ ಎಂತಹ ಜನರ ಮೇಲೆ ಅವನ ಅಧಿಕಾರ ನಡೆಯುತ್ತದೆ 
15:42, 16:100, 17:65 -80 
ಅ ಎಂತಹವರು ಅವನ ವಂಚನೆಯಿಂದ ಸುರಕ್ಷಿತರಾಗಿದ್ದಾರೆ 
15:42 ಟಿ-24, 16:99, 17:65 ಟಿ-80 
€ ಸತ್ಕಾಹ್ವಾನವನ್ನು ನಿರರ್ಥಕಗೊಳಿಸಲು ಅವನ 
ಕುತಂತ್ರಗಳು 7:199ರಿಂದ 202 ಟ-150, 17:53 ಟಿ-59 
೪ ಮನುಷ್ಯನು ಕುರ್‌ಆನಿನ ಮಾರ್ಗದರ್ಶನದಿಂದ ಫಲ 
ಪಡೆಯುವುದೇ ಅವನಿಗೆ ಅತಂತ ಅಪ್ರಿಯವಾದ ಕಾರ್ಯ 
16:98 ೬3-101 
೪ ಅವನು ದೇವಚರನಾಗಿರದೆ, ಯಕ್ಸರಿಂದಾಗಿದ್ದನು 18:50 
ಅ ಅಶ್ಚೈತಾನ್‌ ಮತ್ತು ಇಬ್‌ಲೀಸ್‌ ಎಂದರೆ ಒಂದೇ 
2:83-46, 20:1166ಂದ 120 

(ಹೆಚ್ಚಿನ ವಿವರಗಳಿಗೆ "ಇಬ್‌ಲೀಸ್‌' ಮತ್ತು 
"ಮನುಷ್ಯ" (ಮಾನವ) ನೋಡಿರಿ) 


ಹಜ್ಜ್‌ ۱ٰ 
€ ಹಜ್ಜ್‌ ಯಾತ್ರೆ ಮತ್ತು ಉಮ್ರಾದ ಸಂಕಲ್ಪವನ್ನು 
ಪೂರ್ತಿಗೊಳಿಸಬೇಕು 2:196 

€ ಹಾಜೀ ಪ್ರಾಣಿಬಲಿದಾನಕ್ಕೆ 
ಕತ್ತರಿಸಬಾರದು 2:196 

ಅ ಹಜ್ಜ್‌ ಯಾತ್ರೆಗೆ .; ಹೋಗುವಾಗ 
"ಸುತ್ತುವರಿಯಲ್ಪಡುವ"' ಮತ್ತು "ಶಾಂತಿ ಲಭಿಸುವ" |. 
ಅರ್ಥ 2:196 ಟಿ-209, 212 - 
€ ಬಲಿದಾನ ಒದಗದಿರುವಾಗ ಹಾಜಿ ಉಪವಾಸ 
ವ್ರತವನ್ನಾಚರಿಸಬೇಕು 2:196 

೪ ಇಹ್ರಾಮಿನಲ್ಲಿರುವಾಗಿನ ನಿರ್ಬಂಧಗಳು 2:197 
ಟಿ-214, 215, 216, 5:1 &-3 


ಮುಂಚೆ ಕೂದಲು 


1146 


ದೇವಚರರ ಪಿಸು ನುಡಿಗಳನ್ನು‏ ٭ 
ಪ್ರಯತ್ನಿಸುತ್ತಾನೆ 15:18 ಟಿ-11"‏ 

ಅ ಅವನು ಹ.ಆದಮ್‌ರಿಗೆ(ಅ) ಸಾಷ್ಟಾಂಗವೆರಗಲು 
ನಿರಾಕರಿಸಿದುದು 7:11, 15:31, 17:61 

ಅವನ ಮತ್ಸರ ಮಾನವನೊಂದಿಗೆ 17:61, 62‏ م 

೪ ಮಾನವನ ಶ್ರೇಷ್ಠತೆ ತಪ್ಪೆಂದು ಸಾಧಿಸಲು ಅಲ್ಲಾಹನಿಗೆ 
ಪಂಥಾಹ್ವಾನ ಕೊಡುತ್ತಾನೆ 7:16, 17, 17:62 

೬ ಮಾನವನನ್ನು ದಾರಿಗೆಡಿಸುವ ದೃಢಸಂಕಲ್ಪ ಮಾಡುತ್ತಾನೆ 
7:16, 17, 15:39 

€ ಅವನಿಗೆ ಲೋಕಾಂತ್ಮ ಕಾಲದ ವರೆಗೆ ತನ್ನ ಸಂಕಲ್ಪವನ್ನು 
ಪೂರೈಸಿಕೊಳ್ಳಲು ಅವಕಾಶ ಕೊಡಲಾಗುತ್ತದೆ 7:14, 15, 
15:34ರಿಂದ 36, 17:62ರಿಂದ 65 

6 ಮಾನವನ ಮೇಲೆ ಅವನಿಗೆ ಯಾವ ತರದ ಅಧಿಕಾರಗಳು 
ಕೊಡಲ್ಪಟ್ಟಿವೆ 7:ಟಿ-12, 14:22, 15:42 3-24, 17:64, 65 
ಟಿ-80, 


ಆಲಿಸಲು 


ಅ ಸ್ಪರ್ಗದಲ್ಲಿ ಮಾನವನೊಡನೆ ಅವನ ಪ್ರಥಮ ಹೋರಾಟ, 


ಮತ್ತು ಅದರ ಪರಿಣಾಮಗಳು 7:19ರಿಂದ 23 ಟಿ-13 
ಆ ಅವನ ವಾಗ್ದಾನಗಳು ಕೇವಲ ವಂಚನೆಗಳು 17:64 
೪ ಮಾನವನನ್ನು ಲಜ್ಞಾಹೀನನ್ನಾಗಿ ಮಾಡಬಯಸುತ್ತಾನೆ 
7:20, 27 ಟಿ-16 

ಅ ಅವನ ಮಾರ್ಗದರ್ಶನವನ್ನು ಸ್ವೀಕರಿಸುವುದರಿಂದ 
ಮಾನವನು ತನ್ನ ಪ್ರಕೃತಿಯಿಂದ ವಿಮುಖನಾಗುತ್ತಾನೆ 
74-16 

ಅ ಅವನ ಅನುಸರಣೆಯು ಮಾನವನನ್ನು 
ಖಂಡಿತವಾಗಿಯೂ ಪಥಬ್ರಷ್ಟಗೊಳಿಸುತ್ತದೆ 7:30 

ಆ ಮಾನವನನ್ನು ಪಥಭ್ರಷ್ಟಗೊಳಿಸಲು ಅವನ ಕುತಂತ್ರಗಳು: 
7:20, 21, 8:48, 14:22, 15:39 -22, 16:63, 
17:63ರಿಂದ 65 

೪ ಅವನು ಮಾನವನನ್ನು ಲೋಕಾರಾಧನೆಯಲ್ಲಿ ಸಿಕ್ಕಿಸಿ 
ಹಾಕುವುದು ಹೇಗೆ? 7:175, 176 ಟಿ-139 

೪ ಅವನು ಮಾನವನನ್ನು ಮಾನವನೊಂದಿಗೆ ಜಗಳ 
ಮಾಡಿಸಲಿಚ್ಛಿಸುತ್ತಾನೆ 17:53 

ಅ ಮಾನವ ಹೃದಯದಲ್ಲಿ ಹೇಡಿತನವನ್ನುಂಟು 
ಮಾಡುತ್ತಾನೆ 8:11 وی‎ 

೪ ಸತ್ಕವಿಶ್ವಾಸ ಸ್ವೀಕಾರ ಮಾಡದವರ ಮುಖಂಡ 7:27 
ಅ ಪಥಭ್ರಷ್ಟರ ಮುಖಂಡ 16:63 


1147 


ಹರಕೆ 
ಅ ಅದರ ವಾಸ್ತವಿಕತೆ 2:270 ಟ-310 


ಹರಾಮ್‌ ತಿಂಗಳು ("ನಿಷೇಧಿತ ಮಾಸಗಳು” ನೋಡಿರಿ) 


ಹಲಾಲ್‌ ಮತ್ತು ಹರಾಮ್‌ 

೪ ಹಲಾಲ್‌ ಮತ್ತು ಶುದ್ಧ ವಸ್ತುಗಳನ್ನು ತಿನ್ನುವ يہ‎ 
268 

ಅ ಶುದ್ಧ ವಸ್ತುಗಳನ್ನು ಅಳುಕದೆ ತಿನ್ನಿರಿ 72 

೪ ಹರಾಮ್‌ ಆಹಾರ ವಸ್ತುಗಳ ವಿಷಯದಲ್ಲಿ 
ವಿನಾಯಿತಿಯ ಮೂರು ಶರತ್ತುಗಳು 2:173 ಟಿ-176 

€ ಧಾಂದಲೆಯಿಂದ ಪಡೆಯುವ ಸಂಪಶ್ತಿನ ನಿಷೇಧ 2:188 
೪ ಬನೀ ಇಸ್ರಾಈಲರಿಗೆ ಕೆಲವು ತಿನ್ನುವ ವಸ್ತುಗಳ 
ನಿರ್ದಿಷ್ಟ ನಿಷೇಧ 3:94, 6:145 

೬ ಯಹೂದಿಯರಿಗೆ ಶಿಕ್ಷಾ ರೂಪದಲ್ಲಿ ಕೆಲವು ಶುದ್ಧ 
ವಸ್ತುಗಳ ನಿಷೇಧ 4:160 ಟಿ-201 

೪ ಜಾನುವಾರುಗಳು ಧರ್ಮಸಮ್ಮತವಾಗಿರುವುದು 
5:1, W-2 

ಅ ಹಲಾಲ್‌ ಮತ್ತು ಹರಾಮ್‌ಗಳ ಸಂಪೂರ್ಣ ಅಧಿಕಾರ 
ಅಲ್ಲಾಹನ ಕೈಯಲ್ಲಿದೆ 5:1 ಟಿ-4 

ಅ ಶವ, ರಕ್ಷ ಮತ್ತು ಹಂದಿಮಾಸದ ನಿಷೇಧ 5:3 
ಅ ಅವಗಢದಿಂದ ಸಾಯುವ ಪ್ರಾಣಿಗಳು 
ಶವವಾಗಿರುವುದರಿಂದ ಹರಾಮ್‌ 5:3 ಟಿ-11 

ಅ ದಿಬ್ದ್‌ನ ಮಹತ್ವ 5:3, ಟಿ-10, 11 

ಅ "“ರುಕಾತ್‌'ನ ಪಾರಿಭಾಷಿಕ ಅರ್ಥ 5:ಟಿ-11 

೬ ಅಲ್ಲಾಹನ ಹೊರತು ಬೇರೆಯವರ ಹೆಸರಲ್ಲಿ 
ದಿಬಹ್‌(ಚೂರಿ ಹಾಕಲಾದ) ಮಾಡಲಾದ ಪ್ರಾಣಿಯ 
ನಿಷೇಧ 5:3 

೪ ತಿನ್ನುವ ಕುಡಿಯುವ ವಸ್ತುಗಳನ್ನು ಹಲಾಲ್‌ ಅಥವಾ 
ಹರಾಮ್‌ ಗೊಳಿಸಿದ ಕಾರಣವು ವೈದ್ಯಶಾಸ್ತ್ರ ಪರವಲ್ಲ, 
ಅದು ನೈತಿಕ ಮತ್ತು ವಿಶ್ವಾಸಪರವಾಗಿರುತ್ತದೆ 5:ಟಿ-13 
ಅ ಕುರ್‌ಆನಿನ ಹಲಾಲ್‌ ಹರಾಮ್‌ಗಳ ಸಿದ್ದಾಂತ 
54818 ۱ 

ಬೇಟೆಯ ನಿಯಮಗಳು 5:4 ಟ-19, 20‏ ٭ 

ಅ "ಪಲಾಲ್‌'ನ ಸಂಗಡ "ಶುದ್ದ"ದ ನಿರ್ಬಂಧದ ಉದ್ದೇಶ 
545-18 


ವಿಷಯ ಸೂಚಿ 

ಅ ಹಜ್ಜ್‌ ಪ್ರಯಾಣದಲ್ಲಿ ಉಪಜೀವನ ಸಂಪಾದಿಸುವ 
ಅನುಮತಿ 2:198 

ಅ ಹಜ್ಜ್‌ನಲ್ಲಿ ممعہ‎ ನೈತಿಕ ಮೌಲ್ಕಗಳ ತರಬೇತಿ 
2:197 

ಅ 'ತಕ್ಟಾ'ವನ್ನು ಬಾರಿವೆಚ್ಚವನ್ನಾಗಿ ಮಾಡುವ ತಾಕೀತು 
2:197 

ಅ 'ಮಶ್‌ಅರಿಲ್‌ ಹರಾಮ್‌"(ಮುರ್ದಾಲಿಘಫಾ)ದ 
ಶಿಷ್ಟಾಚಾರಗಳು 2:198 

ಅ ಹಜ್ಜ್‌ ವಿಧಿ ಕರ್ಮಗಳಲ್ಲಿ ಕುರೈಶರ ತಿದ್ದುಪಡಿಗಳು 
2:-220 

ಮಕ್ಕಾದಿಂದ' ಅರಫಾತ್‌ ಮತ್ತು ಅರಫಾತ್‌ನಿಂದ‏ ٭ 
ಮುರ್ದುಲಿಫಾ ವರೆಗೆ ಬರುವುದು ಮತ್ತು ಹೋಗುವುದು‏ 
೬-220‏ 2:199 

೪ ಅಲ್ಲಾಹನ 'ದಿಕ್ರ್‌'ನ (ಸ್ಮರಿಸುವ) ಆಜ್ಞೆ 0 

೬ ತಶ್ರೀಕ್‌ ದಿನಗಳಲ್ಲಿ ಮಿನಾದಿಂದ ಮಕ್ಕಾಕ್ಕೆ ಮರಳುವಾಗ 
ಆತುರ ಅಥವಾ ವಿಳಂಬ ಆಗುವುದರ ಅನುಮತಿ 2:203 
ಟಿ-222 

€ ಹಜ್ಜ್‌, ಜನರ ಮೇಲೆ ಅಲ್ಲಾಹನ ಹಕ್ಕು 3:97 
೪ ಹಜ್ಜ್‌ ಕಡ್ಡಾಯಗೊಳ್ಳಲು ಸಾಮರ್ಥ್ಯದ ಶರತ್ತು 3:97 
ಅ ಹಚ್‌ ಯಾತ್ರಿಕರನ್ನು ಕಅಬಾದಿಂದ ತಡೆಯಬಾರದು 
52 

೬ ಅದರ ಪ್ರಾಚೀನ ಕ್ರಮಗಳ ಸುಧಾರಣೆ 9:ಟಿ-1, 37 
೪ "ಯೌಮುಲ್‌ ಹಜ್ಜುಲ್‌ ಅಕ್ಸರ್‌" ಎಂದರೇನು? 9:3, 
ಟಿ3 : 

ಅ ಹಜ್ಜತುಲ್‌ ವಬಾ("ಮುಹಮ್ಮದ್‌(ಸ)" ನೋಡಿರಿ)_ 


ಹದೀಸ್‌ 

ಫದೀಸ್‌ ವರದಿಗಳನ್ನು ಪರೀಕ್ಷಿಸುವುದರಲ್ಲಿ‏ ف 
'ದಿರಾಯತ್‌'(ಧೀಮಂತಿಕೆ)ನ ಪ್ರಯೋಗ 19:ಟಿ-19‏ 

೪ ಎಂತಹ ಸ್ಥಿತಿಗಳಲ್ಲಿ ದುರ್ಬಲ ಹದೀಸ್‌ಗಳು 
ಸ್ವೀಕಾರಾರ್ಹವಾಗುತ್ತವೆ 19:1-0 


ಹನೀಫ್‌ 

ಅ ಅರ್ಥ ಮತ್ತು ವಿವರಣೆ 10:105 ಟ-108 

೪ "ಹುನಫಾ" ಎಂದರೆ ಅಜ್ಞಾನ ಕಾಲದಲ್ಲಿ ಏಕ 
ದೇವತ್ವದಲ್ಲಿ ಸ್ಲಿರರಾಗಿದ್ದ ಅರಬ್‌ ದೇಶದವರು 
(ಹೆಚ್ಚಿನ ವಿವರಗಳಿಗೆ "ಅರಬರು" ನೋಡಿರಿ) 


ಕುರ್‌ಆನ್‌ ವ್ಯಾಖ್ಯಾನ 


ಹವಾ(ಸ್ಟೇಚ್ಛಿ) 
€ ಸ್ವೇಟ್ಛೆಯನ್ನಮುಸರಿಸುವುದರ ಪರಿಣಾಮಗಳು 7:176 
ಟ-138, 139 


ಹವ್ವಾ 

೪ ಅವರ ಜನನದ ಕುರಿತು ಬೈಬಲಿನ ಹೇಳಿಕೆ 41 
೪ ಅವರು ಹ. ಆದಮ್‌ರನ್ನು(ಅ) ವಂಚಿಸಲು ಶೈತಾನನ 
ಏಜಂಟರಾದರೆಂಬುದನ್ನು ಕುರ್‌ಆನ್‌ ನಿರಾಕರಿಸುತ್ತದೆ 
7:8813 


ಹವಾರೀ 

೪ ಈ ಪದದ ಸರಿಯಾದ ಅರ್ಥ 3:ಟಿ-49 

ಅ ಹವಾರೀಗಳ ಧರ್ಮ ಇಸ್ಲಾಮ್‌ ಆಗಿತ್ತು 3:52 
೪ ಹ. ಈಸಾರ(ಅ) ಮೇಲೆ ಹವಾರೀಗಳು 
ವಿಶ್ವಾಸವಿರಿಸಿದುದು 5:111 

ಅ ಹ. ಈಸಾರ(ಅ) ಹವಾರೀಗಳು ಆಕಾಶದಿಂದ ಊಟದ 
ಹಾಸನ್ನು ಅಪೇಕ್ಷಿಸಿದುದು 5:112 


ಹಶ್ಟ್‌-ನಶ್‌ (ಪರಲೋಕದಲ್ಲಿ ಸೇರುವಿಕೆ- 


ಚದುರುವಿಕೆ) 

೪ ಇದರ ಅರ್ಥ 14:41-47 

ಅ ಅದು ಇದೇ ಭೂಮಿಯಲ್ಲಿ ಸಂಭವಿಸುವುದು 
1448-57 


ಅ ಅಂದು ಮುಂದಿನ ಮತ್ತು ಹಿಂದಿನ ಸಕಲ 
ತಲೆಮಾರುಗಳನ್ನು ಒಟ್ಟುಗೂಡಿಸಲಾಗುವುದು 15:24, 25 

(ಹೆಚ್ಚಿನ ವಿವರಗಳಿಗೆ "ಆಖಿರತ್‌' ಮತ್ತು "ಮರಣಾ 
ನಂತರ ಜೀವನ" 'ನೋಡಿರಿ) 


ಹಾರೂತ್‌ ಮಾರೂತ್‌ 2:102 


ಹಾರೂನ್‌(ಅ) 

ಅ ಇವರು ಹ.ಮೂಸಾರ(ಅ) ಅನುಪಸ್ಥಿತಿಯಲ್ಲಿ ಅವರನ್ನು 
ಪ್ರತಿನಿಧಿಸುತ್ತಾರೆ 7:142 

೬ ಅವರ ಖಿಲಾಫತ್‌ನ ಕಾಲದಲ್ಲಿ ಬನೀ ಇಸ್ರಾತಈಲರು 


ಕರುವನ್ನು ಆರಾಧ್ಮನನ್ನಾಗಿ ಮಾಡಿದುದು 7:148 


1148 


€ ಗ್ರಂಥದವರು ಜೂರಿ ಹಾಕಿದುದು ಹಲಾಲ್‌ 5:5, 
ಟಿ21 
ಆ ಹಲಾಲ್‌ ಮಸ್ತುಗಳನ್ನು ಹರಾಮ್‌ಗೊಳಿಸುವುದರ ನಿಷೇಧ 
5:87 
ಆ ಶರಾಬು ಸಂಪೂರ್ಣ ನಿಷಿದ್ದಗೊಂಡ ಆಜ್ಞೆ 5:90 
€ ಸಮುದ್ರ ಬೇಟೆಯ ಪ್ರಾಣಿಗಳು ಹಲಾಲ್‌ 5:96 
ಆ ಶುದ್ಧ ಮತ್ತು ಅಶುದ್ದ ಸಮಾನವಲ್ಲ 5:100 
ಆ ಚೂರಿ ಹಾಕುವಾಗ ಅಲ್ಲಾಹನ ಹೆಸರೆತ್ತುವುದರ ಮಹತ್ವ 
6:118 
€ ಜನರ ಸ್ವಯಂಕಲ್ಪಿತ ಹಲಾಲ್‌ ಹರಾಮ್‌ಗಳು ನಗಣ್ಮ 
6:4 
ಅ ಜನರ ಸ್ವಯಂಕಲ್ಪಿತ ಧಾರ್ಮಿಕ ನಿರ್ಬಂಧಗಳು 
ಅಲ್ಲಾಹನ ಮೇಲೆ ಸುಳ್ಳಾರೋಪ ಹೊರಿಸುವುದಕ್ಕೆ ಸಮಾನ 
6:138 5-113 
ಅ ಅರಬರಲ್ಲಿ ಹಲಾಲ್‌ ಹರಾಮ್‌ಗಳ ಶಿರ್ಕ್‌ಪರ ಮತ್ತು 
ಭ್ರಾಮಕ ಕಲ್ಪನೆಗಳು 6:138, 139 ಟ-112 
٭‎ ದೇವಧರ್ಮಶಾಸ್ತ್ರಗಳಲ್ಲಿ ಮೂಲ. ನಿಷೇಧವು ಶವ, 
ರಕ್ತ, ಹಂದಿಮಾಂಸ ಮತ್ತು ದೇವೇತರರ ಹೆಸರಲ್ಲಿ ಚೂರಿ 
ಹಾಕಿದವುಗಳಿಗೆ 6:145 ಟಿ-121 
ಅ ಹಲಾಲ್‌ ಹರಾಮ್‌ಗಳ ವಿಷಯದಲ್ಲಿ ಇಸ್ಲಾಮೊ 
ಕರ್ಮಶಾಸ್ತ್ರಜ್ಞರೊಳಗೆ ಭಿನ್ನಾಭಿಪ್ರಾಯಗಳು 6:ಟಿ-121 
೪ ಮುಹಮ್ಮದೀ ಶರೀಲತ್‌ನಲ್ಲಿ ಮತ್ತು ಯಹೂದೀ 
ಕರ್ಮಶಾಸ್ತ್ರದಲ್ಲಿ ಹಲಾಲ್‌ ಹರಾಮ್‌ಗಳೆ ಆಜ್ಜೆಗಳಲ್ಲಿ 
ತಾರತಮ್ಮ ' ಏಕೆ? 6:ಟ-122 
೬ ಶಾಪದ ರೂಪದಲ್ಲಿ ನಿಷಿದ್ದಗಳ ಒಂದು ನಿರ್ದಿಷ್ಟ 
ರೂಪ 6:ಟಿ-122 
೬ ಮಾನವನಿಗೆ ಸ್ವತ; ಹಲಾಲ್‌ ಹರಾಮ್‌ಗಳನ್ನು ಮಾಡಿ 
ಕೊಳ್ಳುವ ಹಕ್ಕಿಲ್ಲ 10:59 ಟಿ-61, 16:116 ಟ-116 
ಅ ಯಾವ ವಸ್ತು ಗಳು ಹರಾಮ್‌ಗೊಳಿಸಲ್ಪಟ್ಟಿವೆ? 16:115 
೪ ಪರಾಮ್‌ ವಸ್ತುಗಳನ್ನು ಯಾವ ಸ್ಥಿತಿಗಳಲ್ಲಿ ಯಾವ 
ಶರತ್ತುಗಳೊಂದಿಗೆ ತಿನ್ನಬಹುದು 6:115 

(ಹೆಚ್ಚಿನ ವಿವರಗಳಿಗೆ "ಈಮಾನ್‌" ಮತ್ತು "ಅಲ್ಲಾಹನ 
ಮೇರೆಗಳು" ನೋಡಿರಿ) 


1149 
ಹಿರ್ಳುಲ್ಲಾಹ್‌(ಅಲ್ಲಾಹನ ಪಕ್ಸ) 
೪ ಅದು ಎಂತಹವರನ್ನೊಳಗೊಂಡಿದೆ 5:54ರಿಂದ 56 
೪ -ಕಟ್ಟಕಡೆಗೆ ಇದೇ ಪ್ರಬಲವಾಗುವ ಪಕ್ಷ 5:56 


ಹಿದಾಯತ್‌(ಸನ್ಮಾರ್ಗದರ್ಶನ) 

ಅ ಅಲ್ಲಾಹ್‌ ಎಂತಹವರನ್ನು ಸನ್ಮಾರ್ಗದಿಂದ ವಂಚಿತ 
ಗೊಳಿಸುತ್ತಾನೆ 2:ಟಿ-7, 2:16, 258, 3:86, 4:115, 5:51, 
108, 6:144 | 

€ ಅಲ್ಲಾಹನ ಮಾರ್ಗದರ್ಶನವೇ ಸನ್ಮಾರ್ಗ 2:120, 
3:3,4 ಟಿ-3, 3:73, 6:71, 90 

€ ಅಲ್ಲಾಹನ ಸನ್ಕಾರ್ಗದರ್ಶನದಿಂದ ವಿಮುಖರಾಗುವುದರ 
ಪರಿಣಾಮ 2:120 

ಅ ಸನ್ಮಾರ್ಗ ಹೊಂದುವುದರ ಮಾನದಂಡವು ಯಹೂದಿತ್ವ 
ಮತ್ತು ಕ್ರೈಸ್ತತ್ವದ ಸ್ವಕಲ್ಪಿತ ಮತೀಯ ವೈಶಿಷ್ಟ್ಯಗಳಲ್ಲಿ 
2:135 -135 

ಅ ಸನ್ಮಾರ್ಗವು ಸಾರ್ವಲೌಕಿಕ ನೇರ ಮಾರ್ಗವನ್ನು 
ಸ್ವೀಕರಿಸುವುದನ್ನು ಅವಲಂಬಿಸಿದೆ 2:ಟಿ-135 

ಅ ಸನ್ಮಾರ್ಗ ಹೊಂದಿದವರು ಯಾರು? 2:153ರಿಂದ 157 
೪ ಇದು ಪ್ರವಾದಿಗಳ ಮೇಲೆ ವಿಶ್ವಾಸವಿರಿಸುವುದರಿಂದ 
ಸಿಗುತ್ತದೆ 2:213 ಟಿ-230 

ಅ ಸನ್ಮಾರ್ಗವು ದೇವನ ಕೊಡುಗೆಯಾಗಿದೆ 3:73, 6:39 
ಆ ನೇರ ಮಾರ್ಗ ಹೊಂದುವ ಶರತ್ತು 3:101 

೪ ಪಥಧಭ್ರಷ್ಟರು ಇತರರನ್ನು ಪಥಭ್ರಷ್ಟಗೊಳಿಸಲಿಚ್ಛಿಸುತ್ತಾರೆ 
44 

ಅ ಸನ್ಮಾರ್ಗಕ್ಕಾಗಿ ಉಪದೇಶವನ್ನು ಸ್ವೀಕರಿಸಬೇಕಾದುದು 
ಮತ್ತು ಏಕನಿಷ್ಠೆಯನ್ನಿರಿಸಬೇಕಾದುದು ಅಗತ್ಯ 4:66ರಿಂದ 
66 

ಅ ಸನ್ಮಾರ್ಗದಿಂದ ವಂಚಿತರಾಗುವುದು ಕೆಡುಕುಗಳಿಂದಾಗಿ 
ಆಗಿರುತ್ತದೆ 4:88 

ಅ ಅಲ್ಲಾಹ್‌ ಯಾರನ್ನಾದರೂ ಸನ್ಮಾರ್ಗದಿಂದ ವಂಚಿತ 
ಗೊಳಿಸಿದರೆ, ಅವನಿಗೆ ಯಾರೂ ಸನ್ಮಾರ್ಗ ತೋರಲಾರ 
4:88, 143 

೪ ಸನ್ಮಾರ್ಗ ಮತ್ತು ಪಥಭ್ರಷ್ಟತೆಯ ಅನುಗ್ರಹದ ನಿಯಮ 
4:143 ಟ-173, 6:39 ಟಿ-28, 6:122 ಟಿ-90 

೪ ಅಲ್ಲಾಹನು ಬನೀ ಇಸ್ರಾಈಲರ ಹೃದಯಗಳ ಮೇಲೆ 


ವಿಷಯ ಸೂಚಿ 
ಅ ಅವರ ಮೇಲೆ ಯಹೂದಿಯರ ಸುಳ್ಳು ಅಪವಾದ 
745-108 
೪ ಅವರು ಹೆ.ಮೂಸಾರ(ಅ) ಸಹಾಯಕರಾಗಿ ನೇಮಕ 
ಗೊಂಡದ್ದು 20:29, 30, 36 
(ವಿವರಣೆಗೆ "ಮೂಸಾ(ಅ)' ನೋಡಿರಿ) 
€ ಬನೀ ಇಸ್ರಾಈಲರ ಕಡೆಯಿಂದ ಅವರ ಮೇಲೆ 
ಗೋಪೂಜೆ ಆರಂಭಿಸಿದರೆಂಬ ಸುಳ್ಳಾರೋಪ ಮತ್ತು 
ಕುರ್‌ಆನಿನ ಕಡೆಯಿಂದ ಅದರ ಖಂಡನೆ 20:ಟಿ-69 
(ಹೆಚ್ಚಿನ ವಿವರಣೆಗೆ "ಬನೀ ಇಸ್ರಾಈಲ್‌'" ನೋಡಿರಿ) 
ಅ ಅವರ ಕುಟುಂಬವನ್ನು ಧಾರ್ಮಿಕ ಪದವಿಗಳಿಗೆ 
ಕಾದಿರಿಸಿದುದು 19:ಟ-2 


ಹಿಜ್ಟ್‌ 
೪ ಸಮೂದರ ರಾಜಧಾನಿಯಾಗಿತ್ತು 15:80 ಟಿ-45 


ಹಿಚ್ರತ್‌ 

೪ ಮುಸ್ಲಿಮ್‌ ಸಾರ್ವಜನಿಕರಿಗೆ ಮದೀನಾದ "ಇಸ್ಲಾಮೊ 
ರಾಷ್ಟ್ರ'ಕೈ ಹಿಬ್ರತ್‌ ಮಾಡಿ ಬರಬೇಕೆಂಬ ಆಜ್ಞೆ 4:ಟ-116 

೪ ಅದರಿಂದ ದೂರವಿರುವವರ ಮೇಲೆ ಕಾಪಟ್ಕದ ಅನ್ವಯ 

445-116 

ಅ ಹಿಬ್ರತ್‌ ಮಾಡಿ ಮದೀನಾಕ್ಕೆ ಬಾರದ ಮುನಾಫಿಕರಿಗೆ 

ವಿಧಿ 4:89 | 

€ ಕುಫ್ರ್‌ ರಾಷ್ಟ್ರದಲ್ಲಿರುವ ಮುಸ್ಲಿಮರ ಮೇಲೆ ಯಾವ 

ಪರಿಸ್ಥಿತಿಗಳಲ್ಲಿ ಹಜ್ರತ್‌ ಕಡ್ಡಾಯಗೊಳ್ಳುತ್ತದೆ 4:ಟಿ-116, 

4:97, 100 ೬3-130, 131 

ಅ ಅಲ್ಲಾಹನ ಕಾನೊನಿನಂತೆ ಬದುಕುವುದು 

ಅಸಾಧ್ಯವಾಗಿರುವಲ್ಲಿಂದ ಹೊರಟು ಬರುವ ಬೇಡಿಕೆ 4:97 

* "ಲಾ ಹಿಜ್ರತಿ ಬಲ್‌ದಲ್‌ ಫತಹಿ"(ವಿಜಯದ ಬಳಿಕ 

ಹಿಜ್ರತ್‌ ಇಲ್ಲ) ಎಂಬುದರ ಅರ್ಥ ತಿಳಿಯುವುದರಲ್ಲಿ 

ಆಗಿರುವ ಒಂದು ತಪ್ಪುಕಲ್ಪನೆ 4:8-1 

ಅ ಇಹ-ಪರಗಳಲ್ಲಿ ಇದರ ಸತ್ಸಲ 16:41, 110 

ಇತಿಯೋಪಿಯಾಕ್ಕೆ ವಲಸೆ 16:37‏ ٭ 

ಪ್ರವಾದಿವರ್ಯರ(ಸ) ಹಿಜ್ರತ್‌‏ ٭ 
("ಮುಹಮ್ಮದ್‌(ಸ)" ನೋಡಿರಿ)‏ 

೪ ಹಿಬ್ರತಿನ ಕಾನೂನುಪರ ಪ್ರಭಾವಗಳೂ ಪರಿಣಾಮಗಳೂ 

("ಸಂವಿಧಾನಾತ್ಮಕ ಕಾನೂನು” ನೋಡಿರಿ) 


ಕುರ್‌ಆನ್‌ ವ್ಯಾಬ್ಯಾನ 

ಇದರ ವಿಶಾಲಾರ್ಥ 7:ಟಿ-4, 10:35 ಟಿ-43 

ಸತ್ಯ ಮಾರ್ಗದರ್ಶನದ ಅರ್ಥ 10:35 ಟಿ-43 

ಮಾನವನಿಗೆ ಸರಿಯಾದ ಮಾರ್ಗದರ್ಶನವು ಅಲ್ಲಾಹನು 
ಅವತೀರ್ಣಗೊಳಿಸಿದ ಶಿಕ್ಷಣದಿಂದ ಮಾತ್ರ ಸಿಗಲು ಸಾಧ್ಯ 
7:3 ಟಿ-4, 10:35, 36 ಟಿ-43 
ಅ ಅಲ್ಲಾಹನ ಮಾರ್ಗದರ್ಶನದ ಹೊರತು ಸನ್ಮಾರ್ಗ 
ಪ್ರಾಪ್ತಿ ಸಾಧ್ಯವಿಲ್ಲ 7:43, 178, 186 
ಅ ಅಲ್ಲಾಹ್‌ ತನಗೆ ಇಷ್ಟ ಬಂದವರಿಗೆ ಸನ್ಮಾರ್ಗ 
ತೋರಿಸುತ್ತಾನೆ 16:93 | 
ಆ ಸನ್ಮಾರ್ಗ ತೋರುವುದು ಅಲ್ಲಾಹನ ಕೆಲಸ 16:36, 37 
೪ ಅಲ್ಲಾಹನಿಂದ ಸನ್ಮಾರ್ಗ ಪಡೆಯದವನಿಗೆ ಯಾರೂ 
ಸನ್ಮಾರ್ಗ ತೋರಲಾರ 17:97 
೪ ಅಲ್ಲಾಹನು ಎಂತಹವರಿಗೆ ಸನ್ಮಾರ್ಗ" ತೋರುತ್ತಾನೆ 
9:19, 10:9 
ಅ ಅವನು ಎಂತಹವರಿಗೆ ಸನ್ಮಾರ್ಗ ತೋರುವುದಿಲ್ಲ 
16:37, 18:57 
ಆ ಸನ್ಮಾರ್ಗ ಹೊಂದುವವರು ಯಾರು? 9:18 
೪ ಪರಲೋಕ ಧಿಕ್ಕಾರಿಗಳು ಸನ್ಮಾರ್ಗ ಹೊಂದುವವರಲ್ಲ 
1045 
೪ ಸನ್ಮಾರ್ಗ ಪ್ರಾಪ್ತಿಗೆ ಅನಿವಾರ್ಯ ಶರತ್ತುಗಳು 10:5, 
68:81 
ಅ ಸನ್ಮಾರ್ಗ ಹೊಂದುವ ಏಕೈಕ ರೀತಿ ಈಮಾನ್‌ ಮತ್ತು 
ರಸೂಲರ ಅನುಸರಣೆ 7:158 
ಆ ಸನ್ಮಾರ್ಗ ಪಡೆಯುವನು ಸ್ವತಃ ತನಗೆ ಹಿತ ಮಾಡುತ್ತಾನೆ 
10:108, 17:15, 20:47, 48 " 
ಅ ಅಲ್ಲಾಹನು ಪ್ರತಿಯೊಂದು ವಸ್ತುವಿಗೆ ಮಾರ್ಗದರ್ಶನ 
ಮಾಡುವುದು ಹೇಗೆ? 20:50 ಟಿ-23 
೪ ಸನ್ಮಾರ್ಗದಲ್ಲಿ ಪ್ರಗತಿಯ ಅರ್ಥ 18:13 ಟಿ-10, 
19:76 ೬-46 

(ಹೆಚ್ಚಿನ ವಿವರಗಳಿಗೆ "ತಕ್ಷೀರ್‌'' ಮತ್ತು "ಪಥಭ್ರಷ್ಟತೆ” 
ನೋಡಿರಿ) 


ಹುಕ್ಕ್‌ 


& 
* ಪ್ರವಾದಿವರ್ಯರಿಗೆ(ಸ) ಹುಕ್ಕ್‌ ನೀಡುವುದರ ಅರ್ಥ 
19:12 8-10 


1150 
ಅವರ ಮಿಥ್ಕಾರಾಧನೆಯಿಂದಾಗಿ ಮುದ್ರೆಯೊತ್ತಿ ಬಿಟ್ಟಿದ್ದಾನೆ 
4155 
€ ಶೀವ್ರ ಪಥಬ್ರಷ್ಟತೆಯೇ ಕುಘಫ್ರ್‌ನ ಮತ್ತು ದೇವ 
ಮಾರ್ಗದಿಂದ ತಡೆಯುವುದರ ಪರಿಣಾಮವಾಗಿರುತ್ತದೆ 4:167 
ಅ ಕುಫ್ರ್‌' ಮತ್ತು ಅಕ್ರಮವೆಸಗುವವರಿಗೆ ಅಲ್ಲಾಹ್‌ 
ನರಕದ ಮಾರ್ಗದ ಹೊರತು ಬೇರಾವ ಕಡೆಗೂ 
ಮಾರ್ಗದರ್ಶನ ಮಾಡುವುದಿಲ್ಲ 4:168, 169 
ಆ ಅಲ್ಲಾಹ್‌ ನೇರ ಮಾರ್ಗದ ಕಡೆಗೆ ಎಂತಹವರಿಗೆ 
ಮಾರ್ಗದರ್ಶನ ಮಾಡುತ್ತಾನೆ 4:175 
ಅ ಅಲ್ಲಾಹನ ಸಂಪ್ರೀತಿ ಬಯಸುವವರಿಗೆ ಕುರ್‌ಆನ್‌ 
ಸನ್ಮಾರ್ಗದರ್ಶನದ ಸಾಧನವಾಗಿದೆ 5:15, 16 
ಅ ಹೃದಯಗಳ ಮೇಲೆ ಅಲ್ಲಾಹನ ಕಡೆಯಿಂದ ಪರದೆ 
ಹಾಕಲ್ಬಡುವುದರ ಅರ್ಥ 6:25 ಟಿ-17, 6:46 ಟಿ-30 
ಅ ಅಲ್ಲಾಹನು ಒತ್ತಾಯಪೂರ್ವಕ ಸನ್ಮಾರ್ಗದರ್ಶನ 
ಮಾಡುವುದಿಲ್ಲ 6:35 ಟಿ-24 | 
೪ ಸತ್ಕಾಹ್ವಾನಕ್ಕೆ ಎಂತಹವರು ಓಗೊಡುತ್ತಾರೆ 6:36 
٭‎ ಸಪ್ಕಾಹ್ವಾನದಿಂದ ಆತ್ಮಸಾಕ್ಲಿಯನ್ನು ಕಳೆದುಕೊಂಡವರ 
ಭಾಗ್ಯೃಹೀನತೆ 6:36 ಟಿ-25 
ಅ ಮಾನವನು ಸನ್ಮಾರ್ಗ ಸ್ವೀಕಾರ ಮಾಡದಂತೆ ಶೈತಾನನ 
ಕುತಂತ್ರ 6:43 
ಅ ಅದರ ಪ್ರಾಪ್ತಿಗೆ ಸ್ವಂತ ದೃಷ್ಟಿ ಮಾತ್ರ 
ಫಲಕಾರಿಯಾಗಬಲ್ಲುದು 6:104 
ಅ ಮನುಷ್ಕನು ಅದನ್ನು ಸ್ವೀಕರಿಸುವುದರಲ್ಲಿ ಅಥವಾ 
ನಿರಾಕರಿಸುವುದರಲ್ಲಿ ಸ್ವತಃ ಅವನಿಗೇ ಲಾಭ ಅಥವಾ 
ನಪ್ಟವಿದೆ 6:104 
ಆ ಜನರನ್ನು ಬಲಾತ್ಕಾರವಾಗಿ ಸನ್ಮಾರ್ಗದಲ್ಲಿ 
ಹುಟ್ಟಿಸುವುದು ಅಲ್ಲಾಹನ ನಿಯಮವಲ್ಲ 6:107 ಟ-71 
ಅ ಸನ್ಮಾರ್ಗವು ಪವಾಡಗಳನ್ನು ಹೊಂದಿಕೊಂಡಿರುವುದಿಲ್ಲ 
1 6:109 ೬.76, 6:111 
ಅ ಅಲ್ಲಾಹನು ತನ್ನ ಸೃಜನಬಲದ ಹಸ್ತಕ್ಸೇಪದಿಂದ 
ಯಾರನ್ನೂ ಸತ್ಯವಿಶ್ವಾಸಿಯನ್ನಾಗಿ ಮಾಡಲಿಚ್ಛಿಸುವುದಿಲ್ಲ 
6:-78, 6:112 -80, 6:149 ೬3-125 
೬ ಅಲ್ಲಾಹನು ಯಾರಿಗೆ ಸನ್ಮಾರ್ಗ ನೀಡಬಯಸುವನೋ 
ಅವನ ಹೃದಯವನ್ನು ಇಸ್ತಾಮಿಗಾಗಿ ತೆರೆದು ಬಿಡುತ್ತಾನೆ 
6125 


1151 


ಅ ಇದರಲ್ಲಿ ಮುಸ್ಲಿಮರಿಗೆ ಆರಂಭಿಕ ಸೋಲುಂಟಾಗಲು 
ಕಾರಣಗಳು 9:25 

೪ ಇದರಲ್ಲಿ ಅಲ್ಲಾಹನು ಮುಸ್ಲಿಮರಿಗೆ ಹೇಗೆ ಸಹಾಯ 
ಮಾಡಿದನು? 9:26 

€ ಇಸ್ಲಾಮಿನ ಪ್ರಚಾರದಲ್ಲಿ ' ಇದರ ಪ್ರಭಾವಗಳು 
9೬-24 


ಹುರೂಘ್‌ ಮುಕತ್ತಅತ್‌ 
2:1 4-1 


ಹೂದ್‌(ಅ) 

೪ ಅವರ ಕಥೆ 7:65ರಿಂದ 72, 11:50ರಿಂದ 60 
೪ ಅವರ ಶಿಕ್ಟಣ 7:65, 67, 68, 69 

ಅ ಹೂದ್‌ ಜನಾಂಗ 11:89: 


ಹುತಾತ್ಮರು 
೪ ಇವರ ಪರಿಚಯ 4:69 ಟಿ-99 


ಹುದೈಬಿಯಾ 

ಅ ಅಲ್‌ ಮಾಇದಃ: ಅಧ್ಯಾಯ ಅವತೀರ್ಣಗೊಂಡ 
ಪರಿಸ್ಥಿತಿಗಳು 5:ಪರಿಚಯ 

ಅ ಮುಸ್ಲಿಮರ ಹಾಲಿಗೆ ಹುದ್ಯಬಿಯಾ ಸಂಧಿಯ 
ದೂರಗಾಮೊ ಸತ್ತಭಾವಗಳು 5:ಪರಿಚಯ 


ಹುದೈಬಿಯಾ ಸಂಧಿ 
ಅ ಅದರ ಪ್ರಭಾವ ಮತ್ತು ಪರಿಣಾಮಗಳು 9:ಪರಿಚಯ 
೪ ಮಕ್ಕಾದ ಸತ್ಮಧಿಕ್ಕಾರಿಗಳು ಅದನ್ನು ಬಹಿರಂಗವಾಗಿ 
ಉಲ್ಲಂಭಿಸಿದರು 8:ಟಿ-43 


ಹುನೈನ್‌ ಯುದ್ಧ 
٭‎ ಅರಬ್‌ ಸತ್ಕನಿಷೇಧಿಗಳ ಬಲವನ್ನು ಸಂಪೂರ್ಣ 
ಮುರಿದು ಹಾಕಿದ ಸಂಗ್ರಾಮ 9:ಪರಿಚಯ 


